


ಕರ್ನಾಟಕ ಸ೦ಗೀತವೆ೦ಬ ವಾಹಿನಿಯ ಹುಟ್ಟು, ಪಾತ್ರ, ಉಪ 
ನದಿಗಳು, ದಿಕ್ಕು, ವೇಗ, ಹರಿಯುವ ಕ್ಷೇತ್ರಗಳು, ಗತಿ ಮತ್ತು 
ಗುರಿಗಳನ್ನು ಕುರಿತ೦ತೆ ಸುಮಾರು ಎ೦ಟುನೂರು ವರ್ಷಗಳ 
ಮತ್ತು ಇಡೀ ಭಾರತದ ಕಾಲದೇಶವಿಸ್ತಾರಗಳಲ್ಲಿ ಕರ್ಣಾಟಕ 
ಮತ್ತು ಕನ್ನಡಿಗರು ಸಾಧಿಸಿರುವ ಬೃಹತ್ತು-ಮಹತ್ತುಗಳನ್ನು 
ಈ ಗ್ರಂಥವು ವೈಶಿಷ್ಟ್ಯಪೂರ್ಣ ನಿರೂಪಣತಂತ್ರ ಮತ್ತು ಶೈಲಿ 
ಗಳಿಂದ ಚಿತ್ರಿಸುತ್ತದೆ. ಈ ನುಡಿಚಿತ್ರದಲ್ಲಿ ಈ ಕಲೆಯ ಸಮ 
ಸಾಮಯಿಕ ಇತಿಹಾಸವೂ ಪ್ರವೃತ್ತಿ ಹಾಗೂ ಆಶೋತ್ತರಗಳೂ 
ಸೇರಿವೆ ; ಅಂತೆಯೆ ಭೂತ ಭವಿಷ್ಯದ್‌ ವರ್ತಮಾನಗಳ 
ಸಮಗ್ರ ದೃಷ್ಟಿಯೂ ಇದೆ. ಇದು ಕರ್ಣಾಟಕ ಮತ್ತು ಕನ್ನಡಿಗರ 
ಸಾಧನೆಯೂ ಹೌದು, ಕನ್ನಡ ಭಾಷೆಯ ಸಾಧನೆಯೂ ಹೌದು. 
ಈ ವಿಷಯದಲ್ಲಿ ಇಷ್ಟು ಆಳ-ವಿಸ್ತಾರಗಳಿರುವ ಗ್ರಂಥಗಳು 
ಬೇರೆ ಭಾರತೀಯ ಭಾಷೆಗಳಲ್ಲಿ ಅತಿ ವಿರಳ. ಕರ್ಣಾಟಕ 
ಸಂಗೀತವು ತನ್ನ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕರ್ತವ್ಯ 
ಗಳನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಿ 
ಸರ್ವಾಂಗ ಸು೦ದರವಾಗಿರಲು ಕೈಗೊಳ್ಳಬಹುದಾದ ಕ್ರಮ 
ಗಳು ಯಾವುವೆಂಬುದನ್ನು ಲೇಖಕರು ತಮ್ಮ "ಕೆಲವು ಮಾತು' 
ಗಳಲ್ಲಿ ಸೂಚಿಸಿದ್ದಾರೆ. 


ಕರ್ಣಾಟಕಸಂಗೀತವಾಹಿನಿ ಒಂದು ಇತಿಹಾಸಗ್ರ೦ಥ, ನಿಜ. 
ಆದರೆ, ಅದು ವಾಡಿಕೆಯ, ಮಾಮೂಲಿ ಚರಿತ್ರೆಯ ಪುಸ್ತಕ 
ವಲ್ಲ. ಅದರಲ್ಲಿ ನಿಖರವೂ ವಸ್ತುನಿಷ್ಠವೂ ವಿವರಪೂರ್ಣವೂ 
ಪ್ರಾಮಾಣಿಕವೂ ಸುದೀರ್ಥಕಾಲೀನವೂ ಆಗಿರುವ ಚಾರಿತ್ರಕ 
ಸಂಶೋಧನೆಯು ಇರುವಂತೆಯೆ ಕಲೆ, ಸಮಾಜ, ಸಂಸ್ಕೃತಿ 
ಮತ್ತು ಆರ್ಷ ಸಂಪ್ರದಾಯಗಳ ಬಗೆಗೆ ಗೌರವ ಶ್ರದ್ಧೆಗಳೂ 
ಸಹಾನುಭೂತಿಪರವಾದ ಒಳನೋಟಗಳೂ ಸಮಗ್ರ 
ದರ್ಶನವೂ ಇವೆ. ಅದರ ಬರವಣಿಗೆಯಲ್ಲಿ ಪಾಂಡಿತ್ಮವಿದೆ, 
ಸೃಜನಶೀಲತೆಯಿದೆ, ವಾಚಕಮ್ಮೆತ್ರಿಯೂ ಇದೆ. ಈ ಬೃಹದ್‌ 
ಗ್ರಂಥವು ಭಾರತದ ಸಾಂಸ್ಕೃತಿಕ ಇತಿಹಾಸ, ಕರ್ಣಾಟಕದ 
ಸಾಂಸ್ಕೃತಿಕ ಇತಿಹಾಸ ಮತ್ತು ಕರ್ಣಾಟಕಸ೦ಗೀತದ ಇತಿಹಾಸ 
-ಈ ಕ್ಷೇತ್ರಗಳಲ್ಲಿ ವ್ಯವಸಾಯ ಮಾಡುವ ವಿದ್ಯಾರ್ಥಿಗಳಿಗೂ, 
ಉಪಾಧ್ಯಾಯರಿಗೂ, ಸಂಶೋಧಕರಿಗೂ ಒಂದು ಅಮೂಲ್ಕ 
ವಾದ ಕೊಡುಗೆಯಾಗಿದೆ. ಸಾಮಾನ್ಮಾಸಕ್ತಿಯುಳ್ಳ ಓದುಗ 
ರನ್ನೂ ಅದು ತನ್ನ ಶೈಲಿಯಿಂದ ಆಕರ್ಷಿಸಬಲ್ಲುದು. 


ಕರ್ಣಾಟಕಸ೦ಗೀತವಾಹಿನಿ 


ರಾ. ಸತ್ಯನಾರಾಯಣ 





ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 


ಚಾಮರಾಜಪೇಟೆ, ಬೆ೦ಗಳೂರು ೫೬೦ ೦೧೮ 


ಮೊದಲನೆಯ ಮುದ್ರಣ : ೧೯೮೦ 
ಎರಡನೆಯ ಮುದ್ರಣ : ೨೦೦೧ 


ಬೆಲೆ : ರೂ. ೨೦೦ 


ಮುಖಪುಟ ವಿನ್ಯಾಸ : ಯು. ಟಿ. ಸುರೇಶ್‌ 


ISBN : 81-7713-086-2 


ಮುನ್ನುಡಿ 


ಜ್ಞಾನ ಸ೦ಪಾದನೆ ಮತ್ತು ಜ್ಞಾನ ಪ್ರಸಾರಗಳ ಅತ್ಯ೦ತ ಪ್ರಬಲ ಮತ್ತು ಪರಿಣಾಮ 
ಕಾರೀ ಮಾಧ್ಯಮ ಅಕ್ಷರ ಮಾಧ್ಯಮ. ಈ ಮಾಧ್ಯಮದಲ್ಲಿ ಆಹ್ಲಾದಕಾರಿಯೂ, ಅತ್ಯಾ 
ಕರ್ಷಕವೂ, ಜೀವನ ಸೌಂದರ್ಯದಾಯಕವೂ, ಸಂಸ್ಕೃತಿ ಸ೦ಪನ್ನವೂ, ಬುದ್ಧಿ ಮನಸ್ಸುಗಳ 
ವರ್ಧಕವೂ ಆದ ಅಪೂರ್ವ ಮಾಧ್ಯಮವೇ ಸಾಹಿತ್ಯ. ನಿತ್ಯ ಪರಿವರ್ತನಶೀಲವಾದ ಜಗತ್ತಿನ 
ಜ್ಞಾನ ವಿಜ್ಞಾನ ಸಂಸ್ಕೃತಿಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಪ್ರವಹಣ ಮಾಡುತ್ತ 
ಮನುಷ್ಯನ ಜೀವನವನ್ನು ಪುಷ್ಟಿಗೊಳಿಸುತ್ತ, ತುಪ್ಪಿಗೊಳಿಸುತ್ತ, ವಿಕಾಸಗೊಳಿಸುತ್ತ, 
ಪೂರ್ಣತೆಯ ಕಡೆಗೆ ಅವನನ್ನು ಕರೆದೊಯ್ಯುವುದೇ ಇದರ ಪರಮ ಗುರಿ. ಇಂಥ 
ಜೀವನೋತ್ಥಾನಕಾರಿಯಾದ ಉತ್ತಮ ಜ್ಞಾನ ಸಂಪತ್ತನ್ನು ವಿಶಿಷ್ಟ ಹಾಗೂ ಅರ್ಥಪೂರ್ಣ 
ಗ್ರ೦ಥಗಳ ಮೂಲಕ ಕನ್ನಡ ಓದುಗರಿಗೆ ಒದಗಿಸುವ ಗುರುತರ ಜವಾಬ್ದಾರಿಯನ್ನು ಕನ್ನಡ 
ಪುಸ್ತಕ ಪ್ರಾಧಿಕಾರ ಹೊತ್ತುಕೊ೦ಡು ನಿರ್ವಹಿಸುತ್ತಿದೆ. 

ಜ್ಞಾನ, ಸ೦ಸ್ಕೃತಿ ಮತ್ತು ಸಾಹಿತ್ಯ ಪ್ರಸಾರ ಕಾರ್ಯಕ್ಕೆ ಕರ್ನಾಟಕ ಸರ್ಕಾರ ಬಹು 
ಹಿಂದಿನಿಂದ ಒತ್ತಾಸೆ ನೀಡುತ್ತ ಬಂದಿದೆ. ಈ ಮೌಲಿಕ ಪರಂಪರೆಯನ್ನು ಆರಂಭಿಸಿದ 
ಕೀರ್ತಿ ಕರ್ನಾಟಕ ಕ೦ಡ ಅತ್ಯ೦ತ ದಕ್ಷ ಹಾಗೂ ದೂರದೃಷ್ಟಿಯ ಮುಖ್ಯ ಮಂತ್ರಿಗಳಲ್ಲಿ 
ಒಬ್ಬರಾದ ಶ್ರೀ ಕೆ೦ಗಲ್‌ ಹನುಮ೦ತಯ್ಯ ಅವರಿಗೆ ಸಲ್ಲಬೇಕು. ಕನ್ನಡದ ಶ್ರೀಮ೦ತ 
ಸಾಂಸ್ಕೃತಿಕ ಪರಂಪರೆಯ ಶ್ರೇಷ್ಠಗ್ರ೦ಥಗಳನ್ನು ಸುಲಭ ಬೆಲೆಯಲ್ಲಿ ಓದುಗರಿಗೆ ತಲುಪಿ 
ಸುವ ಸ್ತುತ್ಕಕಾರ್ಯವನ್ನು ಅಂದಿನಿಂದ ನಿರ್ವಹಿಸುತ್ತ ಬಹುಬೇಡಿಕೆಯ ನೂರಾರು ಕೃತಿ 
ಗಳನ್ನು ಸರ್ಕಾರ ಪ್ರಕಟಿಸಿ ಜನ ಮನ್ನಣೆಯನ್ನು ಗಳಿಸಿದೆ. 

ಇದುವರೆಗೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಪ್ರಕಟಿಸುತ್ತಿದ್ದ ಇಂಥ 
ಪ್ರಾಚೀನ ಹಾಗೂ ಆಧುನಿಕ ಜನಪ್ರಿಯ ಪುಸ್ತಕಗಳನ್ನು ಈಗ ಕನ್ನಡ ಪುಸ್ತಕ ಪ್ರಾಧಿಕಾರ 
ಪ್ರಕಟಿಸುತ್ತಿದೆ. ಅಲಭ್ಯವಾಗಿರುವ ಹಾಗೂ ಬಹುಬೇಡಿಕೆಯ, ಸಾಹಿತ್ಯ ಮೌಲ್ಯ ಮತ್ತು 
ವೈಚಾರಿಕ ಮೌಲ್ಯಗಳನ್ನು ಒಳಗೊಂಡಿರುವ ಕೃತಿಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ 
ಕನ್ನಡ ಸಹೃದಯರಿಗೆ ನೀಡುವುದೆ ಈ "ಜನಪ್ರಿಯ ಪುಸ್ತಕ ಮಾಲೆ'ಯ ಮುಖ್ಯೋದ್ದೇಶ. 

ಈ ಮಾಲೆಯಲ್ಲಿ ಇದೀಗ ಮಹೋಮಹೋಪಾಧ್ಯಾಯ ಡಾ. ರಾ. ಸತ್ಯನಾರಾಯಣ 
ಅವರ "ಕರ್ಣಾಟಕಸ೦ಗೀತವಾಹಿನಿ' ಎ೦ಬ ಪುಸ್ತಕ ಪ್ರಕಟವಾಗುತ್ತಿರುವುದು ಪ್ರಾಧಿಕಾರಕ್ಕೆ 
ಒಂದು ಹೆಮ್ಮೆಯ ಸಂಗತಿಯಾಗಿದೆ. ೮೦೦ ಪುಟಗಳಷ್ಟು ವಿಸ್ತಾರದಲ್ಲಿ ಹರಡಿಕೊಂಡಿ 
ರುವ ಈ ಬೃಹತ್‌ ಗ್ರ೦ಥ ಕರ್ನಾಟಕಸ೦ಗೀತದ ಮಹತ್ತು ಮತ್ತು ಬ್ಯಹತ್ತುಗಳನ್ನು, 
ವೈಶಿಷ್ಟ್ಯ ಮತ್ತು ವೈವಿಧ್ಯಗಳನ್ನು ಈ ಕ್ಷೇತ್ರದ ರೋಮಾಂಚಕಾರೀ ಇತಿಹಾಸವನ್ನು 
ಆಧಾರಭೂತವಾಗಿ ಸಂಗೀತ ರಸಿಕರ ಮುಂದಿಡುವ ಪ್ರಮಾಣ ಗ್ರಂಥ. ಈ ಕ್ಷೇತ್ರದಲ್ಲಿ 
ಈ ಗಾತ್ರದ, ಪಾತ್ರದ ಆಕರ ಗ್ರಂಥ ಮತ್ತೊಂದಿಲ್ಲ ಎನ್ನುವಷ್ಟು ಅನನ್ಯವಾಗಿದೆ ಈ ಕೃತಿ. 

ಭಾರತೀಯ ಸಂಗೀತ ಪರಂಪರೆಯಲ್ಲಿ ದಾಕ್ಟಿಣಾದಿ ಸಂಗೀತ ಅಖಿಲ ಭಾರತ 


Iv ಕರ್ಣಾಟಕಸ೦ಗೀತವಾಹಿನಿ 


ಪ್ರಸಿದ್ಧಿಯನ್ನು ಪಡೆದ ಪ್ರಕಾರ. ಇಡೀ ದಕ್ಷಿಣ ಭಾರತವನ್ನು ಆವರಿಸಿ. ಉತ್ತರದ ಕಡೆಗೂ 
ತನ್ನ ಪ್ರಭಾವದ ಮತ್ತು ಕೀರ್ತಿಯ ಶಾಖೆಗಳನ್ನು ಚಾಚಿದ ಈ ಸಂಗೀತ ಪರಂಪರೆಗೆ 
ನಮ್ಮ ಕರ್ನಾಟಕದ ಕೊಡುಗೆ ಅಪಾರ ಮತ್ತು ಅಪೂರ್ವ. 

. ಈ ಸಂಗೀತ ವಾಹಿನಿಯ ಉಗಮ, ವಿಕಾಸ, ಇದರ ಗತಿ, ಸ್ಥಿತಿ, ಪ್ರಕಾರಗಳು ಮತ್ತು 
ಶಿಕ್ಷಣ ಕ್ರಮಗಳು ಇವುಗಳನ್ನು ಲೇಖಕರು ಆರಂಭದ ಅಧ್ಯಾಯದಲ್ಲಿ ಸ್ಥೂಲವಾಗಿ 
ವಿವರಿಸಿದ್ದಾರೆ. ೨ನೇ ಅಧ್ಯಾಯ ಈ ಅಖಂಡ ಸಂಗೀತ ಪ್ರವಾಹ ಇಬ್ಭಾಗವಾಗಿ ಪ್ರತ್ಯೇಕ 
ಗೊಂಡ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸಲಾಗಿದೆ. ೩ನೇ ಅಧ್ಯಾಯ ಶ್ರೀ. 
ವಿದ್ಯಾರಣ್ಯ ಶ್ರೀಚರಣರು ಈ ಸಂಗೀತಲೋಕದ ಬುನಾದಿಯನ್ನು ನಿರ್ಮಿಸಿದ ಸಂಗತಿ 
ಯನ್ನು ಈ ಬಗ್ಗೆ ಸ೦ಗೀತಸಾರ ಕೃತಿಯನ್ನು ರಚಿಸಿದ್ದನ್ನು ೩ನೆಯ ಅಧ್ಯಾಯ ನಿರೂಪಿಸು 
ತ್ತದೆ. ಹಾಗೆಯೇ ಈ ಸಂಗೀತ ವಿಭಾಗದ ಶಾಸ್ತ್ರೀಯ ವಿಷಯಗಳನ್ನು ಆಕರ್ಷಕವಾಗಿ 
ನಿರೂಪಿಸಲಾಗಿದೆ. ಕಲ್ಲಪ್ಪ, ಬೈಕಾರ ರಾಮಪ್ಪಯ್ಯ, ನಿಜಗುಣ ಶಿವಯೋಗಿ, ಪ೦ಡರೀಕ 
ವಿಠಲ, ವೆಂಕಟಮಖಿ, ಶಾರ್ಜ್ಣದೇವ--ಮು೦ತಾದ ಪ್ರಾಚೀನ ಮಹಾಸಂಗೀತಗಾರರ 
ಸಾಧನೆ ಮತ್ತು ಕೊಡುಗೆಗಳನ್ನು ವಿವರವಾಗಿ, ಶಾಸ್ತ್ರೀಯವಾಗಿ ೪,೫, ೬, ೭ ೧೦ ಮತ್ತು 
೧೧ನೇ ಅಧ್ಯಾಯಗಳಲ್ಲಿ ಕರ್ನಾಟಕ ಸ೦ಗೀತ ಮಹಾಸಾಧಕರ ಮತ್ತು ಅವರ ಸಾಧನೆಯ 
ಹಿರಿಮೆಗಳ ರೋಚಕ ವರ್ಣನೆಯಿದೆ. ೮ನೇ ಅಧ್ಯಾಯದಲ್ಲಿ ಕರ್ನಾಟಕ ಸಂಗೀತದಲ್ಲಿ 
ಹೊಸ ಪರ೦ಪರೆಯೊ೦ದನ್ನು ಆರಂಭಿಸಿದ ಹರಿದಾಸ ಪಂಥದ ಸ್ವರೂಪ ಮತ್ತು ವೈಶಿಷ್ಟ್ಯ 
ಗಳನ್ನು ವಿವರವಾಗಿ ಉಲ್ಲೇಖಿಸಲಾಗಿದೆ. ೧೨ನೇ ಅಧ್ಯಾಯ ಕರ್ನಾಟಕ ಸ೦ಗೀತದ 
ಆಧುನಿಕ ಗೇಯಪ್ರಕಾರಗಳ ವಿವರ ಮತ್ತು ಇತಿಹಾಸಗಳಿಗೆ ಮೀಸಲಾಗಿದೆ. ಕಛೇರಿ ಪದ್ಧತಿ, 
ಶಿಕ್ಷಣ ಪದ್ಧತಿ, ಸಂಗೀತೋಪಾಧ್ಯಾಯರ ತರಬೇತಿಯನ್ನು ಕುರಿತ ವಿವರಗಳನ್ನು ೧೩. 
೧೪ ಮತ್ತು ೧೫ನೆಯ ಅಧ್ಯಾಯಗಳು ಒಳಗೊಂಡಿವೆ. ೧೬ನೆಯ ಅಧ್ಯಾಯದಲ್ಲಿ 
ಮೈಸೂರು ಆಸ್ಥಾನದಲ್ಲಿ ಮಹಾ ವೈಭವದಿಂದ ಮೆರೆದ ಸಂಗೀತ ಉಜ್ಜ್ವಲ ಪರಂಪರೆಯ 
ಚಿತ್ರವಿದೆ. ಕಾವ್ಯ ಮತ್ತು ಸಂಗೀತ ಕನ್ನಡ ಕಾವ್ಯ ಜಗತ್ತಿನಲ್ಲಿ ಮೇಳವಿಸಿರುವ ಸಂಗತಿ 
ಯನ್ನು ೧೭ನೇ ಅಧ್ಯಾಯ ಬಿತ್ತರಿಸುತ್ತದೆ. ನಮ್ಮ ಸಂಗೀತ ಪರಂಪರೆಯ ಮತ್ತೊಂದು 
ಎಳೆಯಾಗಿದ್ದು, ಕನ್ನಡ ಕಾವ್ಯಗಳ ಆಂತರಿಕ ಸತ್ವ ಮತ್ತು ಸೌಂದರ್ಯಗಳನ್ನು ಸಾಮಾನ್ಯ 
ಜನರಿಗೆ ತಲುಪಿಸಿದ ಗಮಕ ಕಲೆಯ ಲಕ್ಷಣ ಮತ್ತು ಸ್ವರೂಪಗಳನ್ನು ೧೮ನೇ ಅಧ್ಯಾಯ 
ಪ್ರಸ್ತುತಪಡಿಸುತ್ತದೆ. ಸಂಗೀತ ಮತ್ತು ಕಾವ್ಯ ಮೀಮಾಂಸೆಗಳ ಸಂಬಂಧಗಳನ್ನು ೧೯ 
ಮತ್ತು ೨೦ನೆಯ ಅಧ್ಯಾಯಗಳು ಸಂಕ್ಷಿಪ್ತವಾಗಿ ಸ್ಪಷ್ಟಪಡಿಸುತ್ತವೆ. ಸಂಗೀತಕ್ಷೇತ್ರಕ್ಕೆ 
ಸ೦ಬ೦ಧಿಸಿದ ಸಂಗೀತೇತರ ಸ೦ಗತಿಗಳಾದ ಪವಾಡ, ಚಿಕಿತ್ಸೆ ಇತ್ಯಾದಿಗಳ ಇತಿಹಾಸ 
ಮತ್ತು ಪದ್ಧತಿಗಳನ್ನು ೨೧ನೇ ಅಧ್ಯಾಯ ಚಿತ್ರಿಸಿದೆ. ಆಧುನಿಕ ಕಾಲದಲ್ಲಿ ಶಾಸ್ತ್ರೀಯ 
ಸಂಗೀತದ ಶ್ರದ್ಧಾಯುತ ಅಧ್ಯಯನ, ಆಸ್ವಾದನೆ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ 
ಈ ಸಂಗೀತದ ಶಾಸ್ತ್ರೀಯ ಕ್ಲಿಷ್ಟತೆಯನ್ನು ಬಿಡಿಸಿ, ಅದನ್ನು ಸರಳವಾಗಿ ಮತ್ತು ಸುಲಭವಾಗಿ 
ಜನಮನಕ್ಕೆ ಮುಟ್ಟಿಸುವ ಪ್ರಯತ್ನದಿಂದ ರೂಪುಗೊಂಡ ಜನಪ್ರಿಯ ಸಂಗೀತ ಹೇಗೆ 


ಮುನ್ನುಡಿ ಇ 


ಶಾಸ್ತ್ರೀಯ ಸಂಗೀತಕ್ಕೆ ಸವಾಲಾಗಿ ಪರಿಣಮಿಸಿದೆ ಎಂಬುದರ ರೇಖಾಚಿತ್ರ ೨೨ನೆಯ 
ಅಧ್ಯಾಯ. ಆಧುನಿಕ ಯುವಕ ಯುವತಿಯರನ್ನು ಬಹುವಾಗಿ ಆಕರ್ಷಿಸಿ ಸಾಮಾನ್ಯ ಜನರ 
ಮನಸ್ಸಿನಲ್ಲಿ ಸಂಗೀತ ಮತ್ತು ಕವಿತೆಗಳ ಮಧುರ ಸಂಬಂಧದ ಸ್ಪಂದನಗಳನ್ನು ನಿರ್ಮಿಸು 
ತ್ತಿರುವ ಸುಗಮ ಸಂಗೀತಕ್ಕೂ, ಶಾಸ್ತ್ರೀಯ ಸಂಗೀತಕ್ಕೂ ಇರುವ ಸ೦ಬ೦ಧಾ೦ತರಗಳ 
ಸಂಕ್ಷಿಪ್ತ ಸಮಾಲೋಚನೆ ೨೩ನೆಯ ಅಧ್ಯಯನದ ವಿಶೇಷ. ಆಧುನಿಕ ಸಮಾಜದಲ್ಲಿ ಹೊಸ 
ಹೊಸ ಆಕರ್ಷಣೆಗಳು, ಅಪೇಕ್ಷೆಗಳು, ಪ್ರಯೋಗಗಳು ಉದ್ಭವಿಸುತ್ತಿರುವ ಸಂದರ್ಭ 
ದಲ್ಲಿ ನಮ್ಮ ಈ ಭವ್ಯ ಸ೦ಗೀತ ಪರ೦ಪರೆಯ ಮುಂದಿನ ದಾರಿ ಯಾವುದು ಎಂಬುದನ್ನು 
ವಿವೇಚಿಸುತ್ತದೆ ೨೪ನೆ ಅಧ್ಯಾಯ. ಹಾಗೆಯೇ ಒ೦ದು ಮಹಾನದಿಯಾಗಿ ಪ್ರವಹಿಸುತ್ತಾ 
ಅಪೂರ್ವ ಸಾಧನೆಯ ಚಿರ೦ತನ ಸ್ಥಾನವನ್ನು ಪಡೆದಿರುವ ಶಾಸ್ತ್ರೀಯ ಸ೦ಗೀತ ಸಾಗುತ್ತಿ 
ರುವ ದಾರಿಯನ್ನು ನಿರ್ದೇಶಿಸುವ ೨೫ನೆಯ ಅಧ್ಯಾಯ ವಿಶಿಷ್ಟವಾಗಿದೆ. ಶಾಸ್ತ್ರೀಯ 
ಸ೦ಗೀತ ಗ೦ಭೀರ ಗಮನ ಮತ್ತು ಸಾಧನೆಯ ಜೊತೆ-ಜೊತೆಗೆ, ಆಧುನಿಕ ನಾಗರಿಕತೆಯ 
ಜ೦ಜಡದಲ್ಲಿ ಸಿಲುಕಿ ಏಕಾಗ್ರ ದೃಷ್ಟಿ ಮತ್ತು ಸಾಧನೆಗಳನ್ನು ದುರ್ಬಲಗೊಳಿಸುತ್ತಿರುವ 
ವಿಚಿತ್ರ ಸನ್ನಿವೇಶದಲ್ಲಿ ಸ೦ಗೀತಲೋಕ ಸಿಲುಕಿರುವಾಗ ಜನರ ಸಂಗೀತ ಪ್ರಿಯತೆ ಲುಪ್ತ 
ವಾಗದ ಹಾಗೆ ಆದರೆ ಅವರ ಸ೦ಗೀತಾಭಿರುಚಿ ತೀರಾ ಬತ್ತದ ಹಾಗೆ ಕಾಪಿಡುವ ಹಲವು 
ಸಂಗೀತ ಮಾರ್ಗಗಳು ಮೈವೆತ್ತಿವೆ. ಸುಗಮ ಸಂಗೀತ, ಚಲನಚಿತ್ರ ಸಂಗೀತ, ಪಾಪ್‌ 
ಸಂಗೀತ, ಜನಪದ ಸಂಗೀತ, ವಾದ್ಯಮೇಳ--ಇತ್ಯಾದಿಗಳು ಸರಳವಾಗಿ, ಸುಲಭವಾಗಿ 
ನಮ್ಮ ಮನೋಲೋಕದ ಸಂಗೀತ ತೃಷೆಯನ್ನು ತೃಪ್ತಿಗೊಳಿಸಲು ಯತ್ನಿಸುತ್ತಿರುವ ವಿವರ 
ವನ್ನು ೨೬ನೆಯ ಅಧ್ಯಾಯ ಕಟ್ಟಿ ಕೊಡುತ್ತದೆ. ಈ ಕರ್ನಾಟಕ ಸಂಗೀತಕ್ಕೆ ಭವಿಷ್ಯವೇ 
ನಾದರೂ ಇದೆಯೇ? ಈ ಭವಿಷ್ಯ ತಳೆಯುವ ರೂಪಗಳಾವುವು? ಅದು ಹುಟ್ಟಿಸುವ ನಿರೀಕ್ಷೆ 
ಗಳೇನು? ಎಂಬುದರ ರೇಖಾ ವಿವೇಚನೆ ೨೭ನೇ ಅಧ್ಯಾಯದಲ್ಲಿದೆ. ಹೀಗೆ ಕರ್ನಾಟಕ 
ಸಂಗೀತ ಲೋಕದ ಅತ್ಯಂತ ಶ್ರೀಮಂತವಾದ ಪರಂಪರೆಯ ವಿವಿಧ ಮುಖಗಳನ್ನು ಸಾಕ್ಷ್ಯಾ 
ಧಾರಗಳ ಮತ್ತು ನಿದರ್ಶನಗಳ ಸಮೇತ ಅತ್ಯಂತ ಶಾಸ್ತ್ರೀಯವಾಗಿ ಹೃದಯಂಗಮವಾಗಿ 
ಈ ಕೃತಿ ನಮ್ಮ ಮುಂದೆ ತೆರೆದಿಡುತ್ತದೆ. ನಮ್ಮ ಸಂಗೀತ ಪ್ರಪಂಚದ ಬಗೆಗೆ ಹೆಮ್ಮೆ 
ಮತ್ತು ಅಭಿಮಾನಗಳನ್ನು ಮೂಡಿಸುತ್ತದೆ. ಈ ದಿಸೆಯಲ್ಲಿ ಇದೊಂದು ಮಹಾಕೃತಿ. 
ಸುದೀರ್ಥವಾದ ಅಧ್ಯಯನ, ಸಂಶೋಧನೆ ಮತ್ತು ಸಾಧನೆಗಳನ್ನು ಹಾಗೂ ಖಚಿತ 
ವಾದ ವಿಸ್ತಾರ ವಿದ್ವತ್ತನ್ನು ಅಪೇಕ್ಷಿಸುವ ಇಂಥ ಗ್ರಂಥವನ್ನು ರಚಿಸುವುದು ಅನ್ಕಸುಲಭ 
ವಲ್ಲ. ಆಧುನಿಕ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಅಪೂರ್ವ ವಿದ್ವತ್ತಿನಿಂದ, 
ಮಹಾನ್‌ ಸಾಧನೆಯಿಂದ ಅಪಾರ ಕೀರ್ತಿಗೆ ಪಾತ್ರರಾಗಿರುವ ಮಹಾ ಮಹೋಪಾಧ್ಯಾಯ 
ಡಾ. ರಾ. ಸತ್ಯನಾರಾಯಣ ಅವರು ಈ ಗ್ರಂಥದ ಕರ್ತೃಗಳು ಎಂದ ಮೇಲೆ ಈ ಕೃತಿಯ 
ಅಧಿಕೃತತೆಯ ಬಗ್ಗೆ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಈ ಕ್ಟೇತ್ರದಲ್ಲಿ ಮಹತ್ತಾದ ಸಾಧನೆ 
ಮಾಡಿದವರು ಇನ್ನು ಹಲವರಿರಬಹುದು. ಆದರೆ ತಮ್ಮ ವಿದ್ವತ್ತಿನ ಆಳ-ಅಗಲಗಳನ್ನು 
ಇ೦ತಹದೊಂದು ಐತಿಹಾಸಿಕ ಗ್ರ೦ಥವನ್ನು ರಚಿಸುವ ಮೂಲಕ ಅಭಿವ್ಯಕ್ತಿಸಿದವರು ವಿರಳ. 


ಭಾರತೀಯ ಸಂಗೀತ ಮತ್ತು ನೃತ್ಯ ಕ್ಷೇತ್ರದಲ್ಲಿ ಅ೦ತರರಾಷ್ಟ್ರೀಯ ಕೀರ್ತಿಗೆ ಪಾತ್ರ 
ರಾದವರಿವರು, ಭೌತ ವಿಜ್ಞಾನ. ಸಮಾಜವಿಜ್ಞಾನ ಮತ್ತು ಪುರಾತತ್ವ ಶಾಸ್ತ್ರಗಳಲ್ಲಿ ಆಳವಾದ ಕೆ 
ಪ್ರಥಮ ದರ್ಜೆಯ ಪಾಂಡಿತ್ಯ ಇವರದು. ಸಂಗೀತ ಮತ್ತು ನೃತ್ಯ ಕ್ಷೇತ್ರದ ಸಂಶೋಧನಾ 
ವಿಧಿ-ವಿಧಾನಗಳಲ್ಲಿ ಮತ್ತು ಅ೦ತರಶಾಸ್ತ್ರೀಯ ಅಧ್ಯಯನಗಳಲ್ಲಿ ತಮ್ಮ ಅಪಾರ ಪರಿ 
ಶ್ರಮದಿ೦ದ ಬಹುದೊಡ್ಡ ಹೆಸರನ್ನು ಇವರು ಪಡೆದಿದ್ದಾರೆ. ಈ ವಿವಿಧ ಕ್ಷೇತ್ರಗಳಲ್ಲಿ 
ಇವರು ಪಡೆದಿರುವ ಪ್ರಶಸ್ತಿ ಪುರಸ್ಕಾರಗಳೆಗೆ ಲೆಕ್ಕವಿಲ್ಲ. ಗಾಯನ, ಸಂಶೋಧನ, 
ಅಧ್ಯಾಪನ, ಪ್ರಯೋಗ ಪ್ರಕ್ರಿಯೆಗಳಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಂಡಿರುವ ಡಾ. 
ರಾ. ಸತ್ಯನಾರಾಯಣ ಅವರು ಕರ್ನಾಟಕ ಹೆಮ್ಮೆಪಡುವ ಮಹಾ ವಿದ್ವಾಂಸರಲ್ಲಿ ಒಬ್ಬರು. 
ಇವರ ಅಸಾಧಾರಣ ಪಾಂಡಿತ್ಯ, ನಿರೂಪಣಾ ವೈಶಿಷ್ಟ್ಯ, ಸ೦ಶೋಧನಾ ವಿದಸಗ್ಗತೆ. 
ವೈಚಾರಿಕ ಒಳನೋಟಗಳು, ಪರ೦ಪರೆಯ ಅಪಾರ ಅರಿವಿನೊಡನೆ ಬೆರೆತಿರುವ ಪ್ರಯೋಗ 
ಶೀಲ ವೈಜ್ಞಾನಿಕ ಮನೋಧರ್ಮ, ದಣಿವರಿಯದ ದುಡಿಮೆ, ಸದಾ ಹೊಸದನ್ನು ಅನ್ಬೇಷಿ 
ಸುವ ವಿಶಿಷ್ಟ ಪ್ರವೃತ್ತಿ, ಸಂಗೀತದ ಮೇಲೆ ಎಂತೋ ಕನ್ನಡ ಭಾಷೆಯ ಮೇಲೂ 
ಅ೦ತೆಯೇ ಪಡೆದಿರುವ ಅಸಾಧಾರಣ ಪ್ರಭುತ್ವ, ಸಂಗೀತಶಾಸ್ತ್ರದ೦ಥ ಕ್ಲಿಷ್ಟ ವಿಷಯವನ್ನು 
ಸರಳವಾಗಿ, ಆಕರ್ಷಕವಾಗಿ, ಚೇತೋಹಾರಿಯಾಗಿ ನಮ್ಮೆದುರು ಕಡೆದು ನಿಲ್ಲಿಸುವ ಪ್ರಸನ್ನ 
ಮಧುರಶೈಲಿ ಇವುಗಳಿಂದಾಗಿ ಈ “ಕರ್ಣಾಟಕಸ೦ಗೀತವಾಹಿನಿ' ನಮ್ಮ ಸಂಗೀತ ಲೋಕದ 
ಒಂದು ಅನನ್ಯ ಆಕರಗ್ರ೦ಥವಾಗಿದೆ. ಬಹುವರ್ಷಗಳ ಹಿ೦ದೆ ರಚಿತವಾಗಿ ಮೈಸೂರು 
ವಿಶ್ವವಿದ್ಯಾನಿಲಯದಿ೦ದ ಪ್ರಕಟವಾಗಿದ್ದ ಈ ಗ್ರ೦ಥದ ಪ್ರತಿಗಳು ದುರ್ಲಭವಾಗಿದ್ದರಿ೦ದ 
ಕನ್ನಡ ಪುಸ್ತಕ ಪ್ರಾಧಿಕಾರ ಈ ಗ್ರ೦ಥವನ್ನು ಇದೀಗ ಪ್ರಕಟಿಸುತ್ತಿದೆ. ನಮ್ಮ ಕೋರಿಕೆಯ 
ಮೇರೆಗೆ ಈ ಗ್ರಂಥವನ್ನು ಮರು ಪ್ರಕಟಿಸಲು ಅನುಮತಿ ನೀಡಿದ್ದಲ್ಲದೆ ಮೂಲಗ್ರ೦ಥ 
ವನ್ನು ಅಮೂಲಾಗ್ರವಾಗಿ ಪರಿಷ್ಕರಿಸಿ ಅತ್ಯಾಧುನಿಕ ಕಾಲದವರೆಗೂ ಸಂಗೀತ ಕ್ಷೇತ್ರದಲ್ಲಿ 
ನಡೆದಿರುವ ಹೊಸ ಹೊಸ ಶೋಧಗಳನ್ನು ನಿರ್ಮತ್ಸರವಾದ ಅಧ್ಯಯನಶೀಲ ದೃಷ್ಟಿಯಿಂದ 
ಖಚಿತವಾಗಿ ನಿರೂಪಿಸುವ ಮೂಲಕ ಕರ್ನಾಟಕ ಸಂಗೀತದ ನಿರಂತರ ಮಹಾಧಾರೆಯ 
ಸ್ವರೂಪವನ್ನು ಕನ್ನಡಿಗರ ಎದುರು ಇಟ್ಟಿರುವ ಮಹಾಮಹೋಪಾಧ್ಯಾಯ ಡಾ. ರಾ. 
ಸತ್ಯನಾರಾಯಣ ಅವರಿಗೆ ಪ್ರಾಧಿಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಹಾರ್ದಿಕ 
ಕೃತಜ್ಞತೆಗಳು. ಇಂತಹದೊಂದು ಬೃಹತ್‌ ಕೃತಿಯನ್ನು ಪ್ರಕಟಿಸಲು ಅನುಮತಿಸಿದ ಪ್ರಾಧಿ 
ಕಾರದ ಸದಸ್ಯ ಮಿತ್ರರಿಗೆ ಹಾಗೂ ಇದನ್ನು ಸು೦ದರವಾಗಿ, ಆಕರ್ಷಕವಾಗಿ ಅಚ್ಚುಮಾಡಿ 
ಕೊಟ್ಟಿರುವ ಮೈಸೂರಿನ `ಶ್ರೀ ಶಕ್ತಿ ಎಲೆಕ್ಟ್ರಿಕ್‌ ಪ್ರೆಸ್‌'ನ ಮಾಲೀಕರೂ ಸ್ವತಃ ಸಾಹಿತಿಗಳೂ 
ಆದ ಶ್ರೀ ರಾ. ವೆಂ. ಶ್ರೀನಿವಾಸಮೂರ್ತಿ ಅವರಿಗೆ, ಅವರ ಪುತ್ರರಾದ ಶ್ರೀ ಮೋಹನ್‌ 
ಮೂರ್ತಿ ಅವರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯ ನಮನಗಳು. 


ಸ್ಥಳ : ಬೆಂಗಳೂರು ಟಿ ಡಾ. ಎಚ್‌. ಜೆ. ಲಕ್ಕಪ್ಪಗೌಡ 
ದಿನಾಂಕ :೧-೩-೨೦೦೧ ಅಧ್ಯಕ್ಷರು 


ಲೇಖಕರ ಎರಡು ಮಾತುಗಳು 


ಕರ್ಣಾಟಕಸ೦ಗೀತವಾಹಿನಿಯ ಎರಡನೆಯ ವಿಸ್ತೃತ ಸ೦ಸ್ಕರಣವನ್ನು ಕನ್ನಡ ಪುಸ್ತ 
ಪ್ರಾಧಿಕಾರ ಪ್ರಕಟಿಸುತ್ತಿರುವುದು ನನಗೆ ಸಂತೋಷವನ್ನು ತಂದಿದೆ. ಇದರ ಮೊದಲನೆಯ 
ಆವೃತ್ತಿಯು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಸಾರಾ೦ಗದಿ೦ದ ೧೯೮೦ರಲ್ಲಿ ಪ್ರಕಟ 
ವಾಯಿತು. ಸ್ವಲ್ಪ ಕಾಲದಲ್ಲಿಯೇ ಅದರ ಪ್ರತಿಗಳು ತೀರಿಹೋಗಿ ಪುಸ್ತಕಕ್ಕೆ ಬೇಡಿಕೆಯು 
ಹೆಚ್ಚುತ್ತಲೇ ಹೋಯಿತು. ಈ ಕೊರತೆಯನ್ನು ನೀಗಿದ ಕೀರ್ತಿ ಮತ್ತು ಪುಣ್ಯಗಳು ಕನ್ನಡ 
ಪುಸ್ತಕ ಪ್ರಾಧಿಕಾರದ್ದು. ಸ 

ಕರ್ಣಾಟಕ ಸ೦ಗೀತವು ಹುಟ್ಟಿದ್ದು ಏಕೆ, ಎಲ್ಲಿ, ಎ೦ದು ? ಅದು ಬೆಳೆದು, ಬಲಿತು, 
ಹರಡಿದ್ದು ಹೇಗೆ, ಎಲ್ಲೆಲ್ಲಿ ಮತ್ತು ಯಾರಿ೦ದ ? ಅದರ ಇಂದಿನ ಸ್ಥಿತಿಯೇನು, ಎತ್ತ 
ಸಾಗುತ್ತಿದೆ, ಮುಂದೆ ಹೇಗಾಗಬಹುದು ? ಕರ್ಣಾಟಕ ಸ೦ಗೀತವಾಹಿನಿಯು ಈ ಪ್ರಶ್ನೆಗಳಿಗೆ 
ಮತ್ತು ಇಂತಹ ಇತರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕ೦ಡುಹಿಡಿಯಲೆಳಸುವ ಒಂದು 
ನಮ್ರ ಪ್ರಯತ್ನ. ಹೀಗೆ ಅದು ಒಂದು ಇತಿಹಾಸದ ಪುಸ್ತಕ. 

ಸ್ಟಾತಂತ್ರ್ಯೋತ್ತರಕಾಲೀನ ಭಾರತದಲ್ಲಿ ರಾಷ್ಟ್ರಪುನರ್ನಿರ್ಮಾಣಕಾರ್ಯಕ್ಕೆ ಅದರ 
ಸಮಗ್ರ ಸಾಂಸ್ಕೃತಿಕ ಚರಿತ್ರೆಯನ್ನು ಬರೆದು ಅದನ್ನು ಆಗಾಗ ಆಧುನೀಕರಿಸುವುದು ಒಂದು 
ಮುಖ್ಯವಾದ ಕೆಲಸ ; ಭಾರತೀಯರೆ ಮಾಡಬೇಕಾದುದು. ಇದು ಮೂರು ಸ್ತರಗಳಲ್ಲಿ 
ಆಗಬೇಕಾದ೦ತಹದು : (ಅ) ನಮ್ಮ ಸಂಸ್ಕೃತಿಯ ಬೇರುಗಳು, ಅಭಿವ್ಯಕ್ತಿ ಪ್ರಕಾರಗಳು, 
ಅವುಗಳಲ್ಲಿನ ಪರಸ್ಪರ ಸಂಬಂಧಗಳು, ಆಯಾ ಪ್ರಕಾರದ ವಿವಿಧ ಸಾಂಸ್ಕೃತಿಕ ಸ್ತರಗಳು 
ಮುಂತಾದವನ್ನು ಪ್ರಾ೦ತೀಯವಾಗಿ, ವ್ಯವಸ್ಥಿತವಾಗಿ, ಶಾಸ್ತ್ರೀಯವಾಗಿ ಅಭ್ಯಾಸಮಾಡಿ 
ದಾಖಲಿಸುವುದು. (ಆ) ಈ ಅಧ್ಯಯನಗಳನ್ನು ರಾಶಿಗೊಳಿಸಿ ಸಮಗ್ರದೃಷ್ಟಿಯಿ೦ದ ದರ್ಶಿಸಿ, 
ಅವುಗಳಿಗೆ ಏಕವಾಕ್ಕತೆಯನ್ನು ಉ೦ಟುಮಾಡುವುದು. (ಇ) ಈ ಕೆಲಸವೆನ್ನು ನಿಯತಕಾಲಿಕ 
ವಾಗಿ ನವೀಕರಿಸುತ್ತ ಹೋಗುವುದು. 

ಎಲ್ಲ ಸಂಸ್ಕೃತಿಗಳಲ್ಲಿಯೂ ಸಂಗೀತವು ಒ೦ದು ಪ್ರಮುಖ ಅಭಿವ್ಯಕ್ತಿಪ್ರಕಾರವೆ, ಅದು 
ಮಾನವಸಮಾಜದ ಎಲ್ಲ ಸ್ತರಗಳನ್ನೂ ವ್ಯಾಪಿಸಿ, ಅತ್ಯಂತ ಜನಪ್ರಿಯವಾಗಿರುವೆ ಕಲಾ 
ಪ್ರಕಾರ. ಅದಕ್ಕೆ ಜಾನಪದ, ಧಾರ್ಮಿಕ, ಸುಗಮ, ಚಲನಚಿತ್ರ, ಶಾಸ್ತ್ರೀಯ ಮು೦ತಾದ 
ಹಲವು ಆಯಾಮಗಳಿವೆ. ಅವೆಲ್ಲಕ್ಕೂ ಶಾಸ್ತ್ರೀಯ, ಐತಿಹಾಸಿಕ ಅಧ್ಯಯನವು ಅವಶ್ಯವಾ 
ಗಿದೆ. ಕರ್ಣಾಟಕ ಸ೦ಗೀತವು ಭಾರತೀಯ ಸ೦ಗೀತದ ಮುಖ್ಯ ಸಂಗೀತ ಪದ್ಧತಿಗಳಲ್ಲಿ 
ಒಂದು; ಕರ್ಣಾಟಕ ಸ೦ಗೀತವಾಹಿನಿಯು ಅದರ ಶಾಸ್ತ್ರೀಯ ಆಯಾಮದ ಇತಿಹಾಸವನ್ನು 
ಮಾತ್ರ ಇಲ್ಲಿ ಗುರುತಿಸಲೆಳಸಿದೆ. ಅದು ಲೇಖಕನ ಸುಮಾರು ಐವತ್ತುವರ್ಷಗಳ ಅಧ್ಯಯನ 
ಮತ್ತು ಸಂಶೋಧನೆಗಳ ಫಲ; ಅಪ್ರಕಟಿತವಾದ ಹಲವು ಆಕರಗಳನ್ನೂ ಪ್ರಕಟಿತವಾದ. 
ಸಾಕಷ್ಟು ವಿಸ್ತಾರವಾದ ಸ೦ಗೀತ-ನೃತ್ಯಶಾಸ್ತ್ರಗ್ರ೦ಥರಾಶಿಯನ್ನೂ ಅವಲಂಬಿಸಿದೆ. ಇಸವಿ 
ಗಳ ಮತ್ತು ಹೆಸರುಗಳ ಬಾಹುಳ್ಯವನ್ನು ಮಾತ್ರ ನೆಮ್ಮಿಕೊಳ್ಳದೆ ಈ ಸಂಗೀತಪದ್ಧತಿಗೆ 


೪11 ಕರ್ಣಾಟಕಸ೦ಗೀತವಾಹಿದಿ 


ಪ್ರಾಣಸ೦ಚಾರವನ್ನು೦ಟುಮಾಡಿಸಿದ ಪ್ರಮೇಯಗಳನ್ನೂ ಕಲ್ಪನೆಗಳನ್ನೂ ಕಾಲದೇಶ 
ಸಂಬಂಧಿಯಾದ ಸ್ತರಗಳಲ್ಲಿ ಏರ್ಪಡಿಸಿ, ಅವುಗಳ ವಿಕಾಸ, ಇಂಗಿತ ಮತ್ತು ಪರಿಣಾಮ 
ಗಳನ್ನು ವಿವರಿಸಲೆಳಸುವುದು ಈ ಐತಿಹಾಸಿಕ ಅಧ್ಯಯನದ ವೈಶಿಷ್ಟ್ಯ. ಅ೦ತಹ ಅಧ್ಯಯನ 
ದಲ್ಲಿ ತೊಡಗಿರುವಾಗ ಪಂಡಿತಪಾಮರರಲ್ಲಿ ಪ್ರಚಲಿತವಾಗಿರುವ ಹಲವು ನಂಬುಗೆ 
ಕಲ್ಪನೆ ಮತ್ತು ಭಾವನೆಗಳನ್ನು ಪುನರ್ವಿಮಶಿಸಿ ಹೊಸ ಅನುಮಿತಿಗಳನ್ನು ಹೊರಡಿಸುವುದು 
ಅನಿವಾರ್ಯವಾಯಿತು. ಭಾರತೀಯ ಸಂಗೀತಶಾಸ್ತ್ರಸಾಹಿತ್ಯದ ಭಾರತೀಯ ಮತ್ತು ಆಂಗ್ಲ 
ಭಾಷೆಗಳಲ್ಲಿ, ಕರ್ಣಾಟಕ ಸ೦ಗೀತವಾಹಿನಿಯು ಒಳಗೊಂಡಿರುವಷ್ಟು ವಿವರ ವೈವಿಧ್ಯ, 
ವಿಸ್ತಾರ ಮತ್ತು ವ್ಯವಸ್ಥೆಗಳಿರುವ ಇತಿಹಾಸ ನಿರ್ಮಾಣದ ಪ್ರಯತ್ನವು ಆಗಿಲ್ಲವೆಂಬು 
ದನ್ನು ಸ೦ಕೋಚದಿ೦ದ ಹೇಳಬೇಕಾಗಿದೆ. 
ಇಷ್ಟಾದರೂ, ಕರ್ಣಾಟಕಸ೦ಗೀತದ ಚರಿತ್ರೆಯ ಸಮಗ್ರಚಿತ್ರಣವನ್ನು ಕರ್ಣಾಟಕ 
ಸ೦ಗೀತವಾಹಿನಿಯ ಈ ಆವೃತ್ತಿಯು ನೀಡುತ್ತದೆ ಎಂದು ಹೇಳಲಾಗದು. ಆದರೆ ಅಂತಹ 
ಚರಿತ್ರೆಯನ್ನು ರಚಿಸುವುದಕ್ಕೆ ಅಗತ್ಯವಾಗುವ ಮೂಲಭೂತ ಆಕರಸಾಮಗ್ರಿ, ಉಪಕರಣ, 
ವಿಧಾನ ಮತ್ತು ತಂತ್ರಗಳನ್ನು ಅದು ಒಳಗೊಂಡಿದೆ ಎಂದು ಪ್ರತ್ಯಯಪೂರ್ವಕವಾಗಿ 
ಹೇಳಬಹುದು. ಅಂತೆಯೇ ಅಂತಹ ಸಮಗ್ರ ಚರಿತ್ರೆಯ ರಚನೆಗೆ ಆಗಲೇಬೇಕಾಗಿರುವ 
ಅಧ್ಯಯನಗಳ ಒಂದು ಸಂಕ್ಷಿಪ್ತ ಪಟ್ಟಿಯನ್ನೂ ಇಲ್ಲಿ ನೀಡಬಹುದು : 
೧. ಹಸ್ತಪ್ರತಿಗಳಲ್ಲಿ ಉಳಿದು ಹೋಗಿರುವ ಸಂಗೀತಶಾಸ್ತ್ರ ಗ್ರಂಥಗಳ ವಿಮರ್ಶಾತ್ಮಕ ಸಂಪಾದನೆ. 
ಅನುವಾದ, ಆಧುನೀಕರಣದ ವ್ಯಾಖ್ಯೆ ಇವುಗಳ ಪ್ರಕಟನೆ 
೨. ಸಂಗೀತ ಸಂಬಂಧಿಯಾದ ಶಾಸನ, ಶಿಲ್ಪ ಇತ್ಯಾದಿ ಇತರ ಚಾರಿತ್ರಿಕ ಆಕರಗಳ ಸಂಗ್ರಹ ಮತ್ತು 
ಅಭ್ಯಾಸ 
. ವಾಗ್ಗೇಯಕಾರರ ಮತ್ತು ಪ್ರಯೋಕ್ಸಗಳ ಜೀವನಸಾಧನೆಗಳ ಅಭ್ಯಾಸ 
ಶಾಸ್ತ್ರಗ್ರ೦ಥಗಳಲ್ಲಿ ವರ್ಣಿಸಿರುವ ಸಂಗೀತ ಕೃತಿಗಳ ಮತ್ತು ವಾದ್ಯಪ್ರಬಂಧಗಳ ಪುನಾರಚನೆ ಮತ್ತು 
ಪ್ರಸ್ತುತಿ 
೫. ದೇಶವಿದೇಶಗಳ ಹಸ್ತಪ್ರತಿ ಗ್ರಂಥಾಲಯಗಳಲ್ಲಿ ವ್ಯಾಪಕವಾಗಿ ಚೆದರಿಹೋಗಿರುವ ಗೇಯ 
ಪ್ರಕಾರಗಳ ಮತ್ತು ವಾದನ ಪ್ರಕಾರಗಳ ಸಂಗ್ರಹ, ಸಂಪಾದನೆ ಮತ್ತು ಪ್ರಕಟನೆ 
ಶಾಸ್ತ್ರಗ್ರ೦ಥಗಳಲ್ಲಿ ವರ್ಣಿಸಿರುವ ಸಂಗೀತವಾದ್ಯಗಳ ಪುನಾರಚನೆ; ಇಂದಿನ ವೈಜ್ಞಾನಿಕ ತಂತ್ರ 
ಗಳಿ೦ದ ಅವುಗಳ ಆಧುನೀಕರಣ ಹಾಗೂ ಬಳಕೆ 
ಜಾನಪದ ಸಂಗೀತ, ಹಿ೦ದೂಸ್ಥಾನೀ ಸಂಗೀತ, ಸುಗಮ ಸಂಗೀತಗಳೊಡನೆ ತೌಲನಿಕ ಅಧ್ಯಯನ 
ಆಂಧ್ರ, ತಮಿಳುನಾಡು. ಕೇರಳ, ಮಹಾರಾಷ್ಟ್ರ, ಮುಂತಾದ ಪ್ರಾಂತ್ಯಗಳ ಕೊಡುಗೆಗಳ ತುಲನಾತ್ಮಕ 
ಅಧ್ಯಯನ 
೯. ಕರ್ಣಾಟಕ ಸಂಗೀತದ ಅಭಿವ್ಯಕ್ತಿ ಸ್ವರೂಪ ಮತ್ತು ಅದು ಬಳಸುವ ಭಾಷೆಗಳ ಅಭಿವ್ಯಕ್ತಿ ಮತ್ತು 
ಸ್ವಭಾವಗಳಲ್ಲಿರುವ ಪರಸ್ಪರ ಸಂಬಂಧಗಳ ಪರಿಶೀಲನೆ 


bk 
೧೦. ಕರ್ಣಾಟಕ ಸಂಗೀತವು ನಾದವಿಜ್ಞಾನ, ಮನೋವಿಜ್ಞಾನ, ಸೌಂದರ್ಯ ಮೀಮಾಂಸೆ, ಶರೀರವಿಜ್ಞಾನ 


ತತ್ತ್ವಶಾಸ್ತ್ರ, ಅರ್ಥಮೀಮಾಂಸೆ, ಯೋಗ, ಮಂತ್ರ, ತಂತ್ರ ಇತ್ಯಾದಿ ಶಾಸ್ತ್ರಗಳೊಡನೆ ಹೊಂದಿರುವ 


ಜಿ ಘಿ 


(೯ 


9೧0೧ 


ಲೇಖಕರ ಎರಡು ಮಾತುಗಳು 1% 


ಆಯಾಮಗಳ ವಿವೇಚನೆ 

೧೧. ಭರತನಾಟ್ಯ, ಕೂಚಿಪುಡಿ, ಭಾಗವತ ಮೇಳ, ಯಕ್ಷಗಾನ, ಕಥಕ್ಕಳಿ, ನಾಟಕ. ಹರಿಕಥಾ ಕಾಲಕ್ಷೇಪ 
ಮುಂತಾದವುಗಳಲ್ಲಿ ಕರ್ನಾಟಕ ಸಂಗೀತವು ವಹಿಸುವ ಪಾತ್ರ 

೧೨. ಸಾಹಿತ್ಯ-ಚಿತ್ರ-ಶಿಲ್ಪ ಇತ್ಯಾದಿ ಕಲೆಗಳೊಡನೆ ಹೊಂದಿರುವ ಸಾದೃಶ್ಯ ವೈದೃಶ್ಯಗಳು 

೧೩. ಕಾವ್ಯವಾಚನ (ಗಮಕಕಲೆ), ವೀಣಾಪರ೦ಪರೆ, ಗಾಯಕ ಪರಂಪರೆ, ಪಿಟೀಲು ಪರಂಪರೆ, 
ನಾಗಸ್ವರ ಪರಂಪರೆ, ಮೃದ೦ಗಾದಿ ಲಯವಾದ್ಯಗಳ ಪರಂಪರೆ, ಕೊಳಲು ಪರಂಪರೆ, ಗೊಟ್ಟು 
ವಾದ್ಯ ಇತ್ಯಾದಿಗಳ ಸ೦ಪ್ರದಾಯಗಳು ಮತ್ತು ಇತಿಹಾಸ 

೧೪. ಆಮದಾಗಿರುವ ಪಿಟೀಲು, ಸ್ಯಾಕ್ಸೊಫೋನ್‌, ಮ್ಯಾಂಡೊಲಿನ್‌, ಮುಂತಾದ ವಾದ್ಯಗಳಲ್ಲಿ ಹಾಗೂ 
ನವಸೃಷ್ಟಿಯ ವಾದ್ಯಗಳಲ್ಲಿ ಅಳವಡಿಕೆಯಾಗಿರುವ ಕರ್ನಾಟಕ ಸ೦ಗೀತ ತ೦ತ್ರಗಳು 

೧೫. ವಾಗ್ಗೇಯಕಾರನ ಪ್ರಾಥಮಿಕ ಪ್ರತಿಭೆ, ಪ್ರಯೋಕ್ಕೃವಿನ ಮಾಧ್ಯಮಿಕ ಪ್ರತಿಭೆ ಮತ್ತು ಶ್ರೋತೃವಿನ 
ಪ್ರತಿಕ್ರಿಯೆ ಮುಂತಾದವುಗಳ ಸರ್ವೇಕ್ಷಣಗಳು 

೧೬. ಕಚೇರಿ ಪದ್ಧತಿಯ ಇತಿಹಾಸ , 

೧೭. ಗುರುಕುಲಪದ್ಧ ತಿಯ ಶಿಕ್ಷಣ ಹಾಗೂ ಸಾಂಸ್ಥಿಕ ಶಿಕ್ಷಣಗಳ ತುಲನಾತ್ಮಕ ಅಧ್ಯಯನ ಮತ್ತು 
ಸಂಶೋಧನೆ 

೧೮. ಸಂಗೀತ ಸಂಶೋಧನೆಗೆ ವೈಜ್ಞಾನಿಕ ತಳಹದಿಯ ನಿರ್ಮಾಣ ಮತ್ತು ಅಂತರಶಾಸ್ತ್ರೀಯ ಜ್ಞಾನಫಲ 
ಗಳ ಅಳವಡಿಕೆ 

೧೯. ಸಮಕಾಲೀನ ಕರ್ಣಾಟಕ ಸಂಗೀತಕ್ಕೆ ಇತಿಹಾಸದ ರಚನೆ 

೨೦. ಕರ್ಣಾಟಕ ಸಂಗೀತದಲ್ಲಿ ಹೊಸ ವಾದ್ಯಗಳು, ಹೊಸ ಗೇಯವಾದನ ರಚನೆಗಳು ಇತ್ಯಾದಿಗಳ 
ಸೃಷ್ಟಿ 

೨೧. ಕರ್ಣಾಟಕ ಸಂಗೀತ ಶಿಕ್ಷಣ, ಪ್ರಯೋಗ, ಪ್ರಸ್ತುತಿ, ಸಂಶೋಧನಗಳ ಗಣಕೀಕರಣ. 

೨೨. ಕರ್ಣಾಟಕ ಸಂಗೀತದ ವಿವಿಧ ಆಯಾಮಗಳಲ್ಲಿ ಅಂಕಿ-ಅಂಶ, ದಾಖಲೆ ಇತ್ಯಾದಿಗಳನ್ನು 
ಒಳಗೊಂಡ, ವ್ಯವಸ್ಥಿತ ಮಾಹಿತಿ ಸಂಗ್ರಹ 

೨೩. ಕರ್ಣಾಟಕ ಸಂಗೀತದ ಶಿಕ್ಷಕರು, ಶಿಷ್ಯರು, ಗಾಯಕ-ವಾದಕರು, ವಿಮರ್ಶಕರು ಮುಂತಾದವರಿಗೆ 
ವೃತ್ತಿಸಂಬ೦ಧಿತ ಮತ್ತು ಸಾಮಾಜಿಕ ಆನುಕೂಲ್ಕಗಳ ಏರ್ಪಾಡು 

೨೪. ಕರ್ಣಾಟಕ ಸಂಗೀತಕ್ಕೆ ವಿಶ್ವಕೋಶ, ನಿಘ೦ಟು, ಕೈಪಿಡಿ ಮುಂತಾದವುಗಳನ್ನು ನಿರ್ಮಿಸುವುದು. 

೨೫. ಮೇಲೆ ಹೇಳಿರುವುದನೆಲ್ಲ ಶ್ರೀಸಾಮಾನ್ಯನಿಗೆ ತಲುಪಿಸುವ ಇಲೆಕ್ಟ್ರಾನಿಕ್‌ ಮತ್ತಿತರ ಪ್ರಸಾರ 
ಸಾಧನಗಳನ್ನು ಸಿದ್ಧಪಡಿಸುವುದು 


ಹೀಗೆ ಈ ಪಟ್ಟಿಯನ್ನು ಸುದೀರ್ಫವಾಗಿ ಬೆಳೆಸಬಹುದು. ಇವುಗಳ ಪೈಕಿ ಹಲವು 
ವಿಷಯಗಳನ್ನು ನನ್ನ ಪುಸ್ತಕಗಳಲ್ಲಿ ಮತ್ತು ಲೇಖನಗಳಲ್ಲಿ ಪ್ರಸ್ತಾಪಿಸಿದ್ದೇನೆ ಮತ್ತು 
ವಿವೇಚಿಸಿದ್ದೇನೆ. ಸ೦ಗೀತವು ಪಠ್ಯವಾಗಿರುವ ಭಾರತೀಯ ವಿಶ್ವವಿದ್ಯಾಲಯಗಳ ಸ೦ಗೀತ 
ವಿಭಾಗಗಳಲ್ಲಿರುಷ ಸ್ನಾಶಕೋತ್ತರ ಹಾಗೂ ಡಾಕ್ಟೊರಲ್‌ ವಿದ್ಯಾರ್ಥಿಗಳು ಈ ಮತ್ತಿತರ 
ವಿಷಯಗಳನ್ನು ಆಯ್ಕೆ ಮಾಡಿಕೊ೦ಡು ಅಧ್ಯಯನ ಮಾಡುವಂತೆ ಏರ್ಪಡಿಸಬಹುದೆ೦ದು 
ಸೂಚಿಸಬಯಸುತ್ತೇನೆ. ಇ೦ತಹ ಇನ್ನೊ೦ದು ಸೂಚನೆಯನ್ನು ನನ್ನ `ಭಾರತೀಯ ಸ೦ಗೀತ 


x ಕರ್ಣಾಟಕಸಂಗೀತವಾಹಿನಿ 


ದಲ್ಲಿ ಪರಿಭಾಷಾ ಪ್ರಯೋಗ' ಎಂಬ ಪುಸ್ತಕದ ಮುನ್ನುಡಿಯಲ್ಲಿ ನೀಡಿದ್ದೇನೆ. ತ 

ಚರಿತ್ರೆಯ ನಿರ್ಮಾಣಕಾರ್ಯವು ಕ್ಸಿತಿಜದ೦ತೆ : ದೃಷ್ಟಿಯೂ ನಿಲುವೂ ನಡೆಯೂ ಬೆಳೆ 
ದಂತೆಲ್ಲ. ವರ್ತಮಾನವು ವಿಸ್ತರಿಸಿದಂತೆಲ್ಲ. ಇಂದಿನ ಕಾಲವು ಹಿಂದಿನ ಕಾಲವಾಗ 
ತೊಡಗಿದಂತೆಲ್ಲ. ಕ್ಷಿತಿಜವೂ ದೂರದೂರಕ್ಕೆ ಸರಿಯುತ್ತ ಹೋಗುತ್ತದೆ. ಆದರೆ ಈ 
ಬಗೆಯ ಚರಿತ್ರೆಯನ್ನು ಬರೆದ ಹೊರತು, ಅದನ್ನು ಆಗಾಗ ನವೀಕರಿಸಿದ ಹೊರತು, ನಮ್ಮ 
ರಾಷ್ಟ್ರದ ಸಾಂಸ್ಕೃತಿಕ ಚರಿತ್ರೆಯು ಸಮಗ್ರವಾಗದು. ಅದು ಸಂಪೂರ್ತಿಯಾದ ಹೊರತು 
ನಮ್ಮ ದೇಶದ ವ್ಯಕ್ತಿತ್ವ, ವೈಶಿಷ್ಟ್ಯ, ಅ೦ತರ೦ಗ-ಬಹಿರ೦ಗ ಸಾಧನೆ ಇವುಗಳು ಸ್ಫುಟವಾಗಿ 
ಮೂಡಿ ಬರುವುದಿಲ್ಲ. 'ಕರ್ಣಾಟಕಸ೦ಗೀತವಾಹಿನಿಯು' ಈ ನಿಟ್ಟಿನಲ್ಲಿ ಒ೦ದು ನಮ್ರ 
ಪ್ರಯತ್ನ. ಇದನ್ನು ಸಂಗೀತ ಮತ್ತು ಸಂಸ್ಕೃತಿಗಳ ಶಿಕ್ಷಕರು, ಶಿಷ್ಯರು, ಸಂಶೋಧಕರು, 
ಇತಿಹಾಸಕಾರರು, ಆಸಕ್ತ ಸಾಮಾನ್ಯವಾಚಕರು--ಇವರುಗಳಿಗಾಗಿಯೂ ಬರೆದಿದ್ದೇನೆ. 
ವಿಶ್ವವಿದ್ಯಾಲಯಗಳ ಸಾಂಸ್ಕೃತಿಕ ಇತಿಹಾಸ ಮತ್ತು ಸ೦ಗ್ರೀತ ಇತಿಹಾಸಗಳ ವಿಭಾಗಗಳಲ್ಲಿ 
ಪಠ್ಯಪುಸ್ತಕವಾಗಿರಲಿ ಎ೦ದೂ ಉದ್ದೇಶಿಸಿದ್ದೇನೆ. ಇದರಲ್ಲಿ ಒಂದಾದರೂ ಪ್ರಮಾಣ 
ವಿಲ್ಲದ ಯಾವ ಸಂಗತಿಯನ್ನೂ ನಿರೂಪಿಸಿಲ್ಲ. ನನ್ನ ಸ್ವಂತ ಅಭಿಪ್ರಾಯ ಅನುಮಿತಿ. 
ನಿರ್ಧಾರ ಮತ್ತು ಸೂಚನೆಗಳನ್ನು ಜಾಗರೂಕತೆಯಿಂದ ಬೇರ್ಪಡಿಸಿ ಹೇಳಿದ್ದೇನೆ. ಇದರ 
ಅನೇಕ ಪ್ರಕರಣಗಳಲ್ಲಿರುವ ಕಥಾಮುಖಗಳು ವಾಸ್ತವಗಳೆ, ಕಾಲ್ಪನಿಕವಲ್ಲ. ಅವುಗಳಲ್ಲಿ 
ಹೇಳಿರುವ ವಿಷಯ, ಸಂಗತಿಗಳು ಚರಿತ್ರೆಗೆ, ಶಾಸ್ತ್ರಕ್ಕೆ ಸೇರಿವೆ ; ಅವುಗಳ ನಾಟಕೀಯ 
ನಿರೂಪಣೆ ಮಾತ್ರ ನನ್ನದು. 

ಈ ಪುಸ್ತಕದ ಕೊನೆಯಲ್ಲಿ ವಾಚಕ ಮೈತ್ರಿಯಿರುವ೦ತೆ ನಾಮಾನುಕ್ರಮಣೀ. 
ಗ್ರ೦ಥಾನುಕ್ರಮಣೀ, ಪ್ರದೇಶಾನುಕ್ರಮಣೀ ಮತ್ತು ಪಾರಿಭಾಷಿಕ ಶಬ್ದಾನುಕ್ರಮಣೇ 
ಗಳನ್ನು ಸೇರಿಸಬೇಕೆ೦ದಿತ್ತು. ಗ್ರಂಥ ವಿಸ್ತಾರ ಭಯದಿಂದ ಅವನ್ನು ಕೈಬಿಡಬೇಕಾಯಿತು. 

ಕರ್ಣಾಟಕಸ೦ಗೀತವಾಹಿನಿಯ ಪ್ರಕೃತ ಸ೦ಸ್ಕರಣವು ಮೊದಲನೆಯ ಆವೃತ್ತಿಗಿಂತ ಈ 
ವಿಷಯಗಳಲ್ಲಿ ಭಿನ್ನವಾಗಿದೆ : (1) ಅವಶ್ಯವಾದೆಡೆಯಲ್ಲೆಲ್ಲ ಅಕರ ಸೂಚನೆಯನ್ನು ಕೊಡ 
ಲಾಗಿದೆ. (1) ವಾಚನೀಯತೆಯನ್ನು ಉತ್ತಮಗೊಳಿಸಲಾಗಿದೆ. (11) ಕರ್ಣಾಟಕ ಸಂಗೀತದ 
ಸಮಸಾಮಯಿಕ ಇತಿಹಾಸವನ್ನೂ ಒಳಗೊಳ್ಳುವಂತೆ ಕೆಲವು ಪ್ರಕರಣಗಳನ್ನು (೨೧, ೨೩, 
೨೬, ೨೭) ಹೊಸದಾಗಿ ಬರೆದು ಸೇರಿಸಲಾಗಿದೆ. (1೪) ವಿಷಯ ಸ೦ಪೂರ್ತಿಯ ದೃಷ್ಟಿ 
ಯಿ೦ದ ಇನ್ನು ಕೆಲವು ಪ್ರಕರಣಗಳನ್ನು (೬, ೯, ೧೪, ೧೫, ೧೯, ೨೦)ಹೊಸದಾಗಿ ಬರೆದು 
ಸೇರಿಸಲಾಗಿದೆ. (೪) ಆಕರಗ್ರ೦ಥ ಸೂಚಿಯನ್ನು ವಿಸ್ತರಿಸಿದೆ. 


6 ಕೃತಜ್ಞತೆಗಳು 
ಪ್ರಾಚಾರ್ಯ ಜಿ. ಟಿ. ನಾರಾಯಣರಾವ್‌ರು ವಿಜ್ಞಾನ-ಕಲೆಗಳ ಸಂಗಮಸ್ಥಾನರು. ವಿಖ್ಯಾತ 
ಲೇಖಕರು, ವಾಗ್ಮಿಗಳು, ಕಲಾವಿಮರ್ಶಕರು; ಗುಣಪಕ್ಷಪಾತಿಗಳಾಗಿದ್ದು ಸ್ವಪ್ರೇರಣೆ 
ಯಿಂದ ಸಹಾಯಹಸ್ತವನ್ನು ನೀಡುವವರು; ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿದ್ದ 


ಲೇಖಕರ ಎರಡು ಮಾತುಗಳು x1 


ವರು. ಅವರು ಕರ್ಣಾಟಕಸ೦ಗೀತವಾಹಿನಿಯ ಪುನರ್ಮುದ್ರಣದ ಆವಶ್ಯಕತೆಯನ್ನು ಮನ 
ಗ೦ಡು ಅದನ್ನು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ (ಈಗ ಕನ್ನಡ ವಿಶ್ವವಿದ್ಯಾನಿಲಯದ 
ಉಪಕುಲಪತಿಗಳಾಗಿರುವ) ಪ್ರಾಚಾರ್ಯ ಡಾ.. ಎಚ್‌. ಜೆ. ಲಕ್ಕಪ್ಪಗೌಡರವರ ಗಮನಕ್ಕೆ 
ತಂದರು. ಪ್ರೊ. ಲಕ್ಕಪ್ಪಗೌಡರು ವಿದ್ಯಾರ್ಥಿವತ್ಸಲರು, ವಿದ್ಯಾಮಗ್ನರು, ಜನಪ್ರಿಯ 
ಪ್ರಾಚಾರ್ಯರು, ಶ್ರೇಷ್ಠ ಸಂಶೋಧಕರು. ದೇಶೀ ಸಂವರ್ಧನದ ಮೂಲಕ ದೇಶಸಂವರ್ಧನ 
ವನ್ನು ಉ೦ಟುಮಾಡುವುದರಲ್ಲಿ ತತ್ಪರರು. ಅವರ ದರ್ಶನವಿಸ್ತಾರದಿಂದಲೂ ಬಿಡುವಿ 
ಲ್ಲದ ದುಡಿಮೆಯಿ೦ದಲೂ ಇಂದು ದೇಶೀಸಂಸ್ಕೃತಿಗೆ ಮಹತ್ತ ಪೂರ್ಣವಾದ ಆಯಾ 
ಮವು ಮೂಡುತ್ತಿದೆ. ಅವರು ಪ್ರಾಧಿಕಾರದ ಸಮಿತಿಯ ಸದಸ್ಯರನ್ನು ಒಲಿಸಿ ಈ ಪುಸ್ತಕದ 
ವಿಸ್ತೃತ ಪರಿಷ್ಕರಣ ಮತ್ತು ಪ್ರಕಟನೆಗಳನ್ನು ಏರ್ಪಡಿಸಿದರು. ಅವರು ನನ್ನ ಬಗೆಗೂ 
ಪುಸ್ತಕದ ಬಗೆಗೂ ತು೦ಬಾ ಉದಾರವಾದ ಮಾತುಗಳನ್ನಾಡಿದ್ದಾರೆ. ಶ್ರೀ ಶಕ್ತಿ ಎಲೆಕ್ಟ್ರಿಕ್‌ 
ಪ್ರೆಸ್‌ನ ಮಾಲಿಕರಾದ ಶ್ರೀ ರಾ. ವೆಂ. ಫ್ರೀನಿವಾಸಮೂರ್ತಿಯವರು ಸ್ವತಃ ಸಾಹಿತಿಗಳು, 
ಮುದ್ರಣ ವಿನ್ಯಾಸದಲ್ಲಿ ತಜ್ನರು. ಅವರ ಸುಪುತ್ರ ಶ್ರೀ ರಾ. ಶ್ರೀ. ಮೋಹನಮೂರ್ತಿರವರು 
ನನ್ನ ತರುಣ ಮಿತ್ರರು. ಮುದ್ರಣ ಕಲೆಯಲ್ಲಿ ನಿಷ್ಣಾತರು. ಕರ್ಣಾಟಕಸ೦ಗೀತವಾಹಿನಿ 
ಯನ್ನು ಅಲ್ಪಕಾಲದಲ್ಲಿ ತಪ್ಪುಗಳಿಲ್ಲದ೦ತೆ ಸುಂದರವಾಗಿ ಹೊರತಂದಿದ್ದಾರೆ. ಇವರೆಲ್ಲ 
ರಿಗೂ ನಾನು ಬಹುವಾಗಿ ಕೃತಜ್ಞನಾಗಿದ್ದೇನೆ. 

ಈ ಪುಸ್ತಕದಲ್ಲಿರಬಹುದಾದ ಲೋಪದೋಷಗಳನ್ನು ಬಲ್ಲವರು ತಿಳಿಸಿಕೊಟ್ಟರೆ ಕೃತಜ್ಞ 
ನಾಗಿರುತ್ತೇನೆ. 


ತ್ರಯೀಲಕ್ಷ್ಮೀ, ಮೈಸೂರು ೫೭೦ ೦೧೪ 
ವಿಕ್ರಮ ಫಾಲ್ಗುಣ ಕೃಷ್ಣ ಅಷ್ಟಮೀ ಶನಿವಾರ 
(೧೭-೩-೨೦೦೧) 


ರಾ. ಸತ್ಯನಾರಾಯಣ 


ಪೂರ್ವಪ್ರ ಕಟಣೆ 
ಈ ಗ್ರಂಥದಲ್ಲಿರುವ ಕೆಲವು ಅಧ್ಯಾಯಗಳು ಮೂಲರೂಪದಲ್ಲಿ ಲೇಖನ ಹಲವೆಡೆ 
ಪ್ರಕಟವಾಗಿವೆ : ಇಂಡಿಯನ್‌ ಮ್ಯೂಸಿಕೊಲಾಜಿಕಲ್‌ ಸೊಸೈಟಿ ಜರ್ನಲ್‌ (೨). ಪ್ರಜಾ 
ಮತ (೫, ೭), ಕೈವಲ್ಯಕೌಸ್ತುಭ (೬), ಆಕಾಶವಾಣಿ (೯). ಬೃಹಧ್ವನಿ (೧೪), ಗಾನಮ೦ಜರಿ 
(೧೫). ಪ್ರಬುದ್ಧ ಕರ್ಣಾಟಕ (೧೭), ಗಮಕಕಲೆ (೧೮), ಭಾರತೀಯ ಕಲಾದರ್ಶನ (೧೯), 
ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ (೨೬), ಹೊಸತು (೨೭), ಇವುಗಳ 
ಸ೦ಪಾದಕರಿಗೆ' ವ೦ದನೆಗಳನ್ನು ಸಲ್ಲಿಸುತ್ತೇನೆ. 


ವಿಷಯಸೂಚಿ 





ಮುನ್ನುಡಿ 111 
ಲೇಖಕರ ಮಾತು vij 
೧. ಕರ್ಣಾಟಕಸ೦ಗೀತವಾಹಿನಿ ೫1೫.3 ೧ 

ಉದ್ಗಮನ ಮತ್ತು ಗತಿ ೧; ಪ್ರವೇಶ ೨ ; ಪರ್ವಕಾಲ ೪ ; ವ್ಯತ್ಕಾಸ- ವೈಶಿಷ್ಟ್ಯ 

೭; ಉದ್ದಮನ ೯; ಗತಿ ೧೧ ; (ಅ) ಸ್ವರಮೇಳ ೧೨ : (ಆ) ವೀಣಾಮೇಳ 

೧೪ (ಇ) ರಾಗಮೇಳ ೧೫ ; ಪ್ರಬಂಧ ೨೧ ; ಕಲ್ಪನಾಪ್ರಕಾರಗಳು ೨೫ : 

ಶಿಕ್ಷಣ ಕ್ರಮ ೨೭ ; ಕಚೇರಿ ಪದ್ಧತಿ ೨೮ ; ಉಪಸ೦ಹಾರ ೩೦ 


೨. ಒ೦ದೇ ಗೊ೦ಚಲಿನ ಎರಡು ಹೂಗಳು ಬ. ಹ 
ಇಬ್ಭಾಗ : ಎಂದಿನಿಂದ ? ೩೨ ; ಇಬ್ಬಾಗ : ಏಕೆ? ೩೭ ; ಪರಸ್ಪರ ಪೋಷಣೆ 
೩೯ 


೩. ಕರ್ಣಾಟಕಸ೦ಗೀತ ಸಾಮ್ರಾಜ್ಯ ಸಂಸ್ಥಾಪಕ ಶ್ರೀ ವಿದ್ಮಾರಣ್ಮ ಶ್ರೀಚರಣರು ೪೨ 

ಮಾರ್ಪಾಟಿನ ಮೂಸೆ ೪೫ ; "ಸಂಗೀತಸಾರ'ಗಳು ೪೭ ; ಸ೦ಗೀತಸಾರದ 
ಕರ್ತೃ : ಶ್ರೀವಿದ್ಯಾರಣ್ಯ ಶ್ರೀಚರಣರು ೪೮ ; ಆಕ್ಷೇಪ ೪೯ ; ಸಮಾಧಾನ ೫೦; 
ಆಕರವಿಮರ್ಶೆ ೫೨ ; ರಾಗಕೋಶ ೫೪ ; ಗ್ರಾಮಪ್ರಮೇಯ ಮತ್ತು ರಾಗ 
೫೫ ; ಮೇಳಕರ್ತಯಮಳಗಳು ೬೨ ; ಹೆಜ್ಜುಜ್ಜಿ ೬೩ ; ಮಂಡನಕ್ರಮ ೬೭; 
ಈ ರಾಗಗಳು ವಿದ್ಯಾರಣ್ಯೋಕ್ತವೆ ? ೬೯ ; ಆಕರಪ್ರಭಾವ ೭೦ ; ರಾಗ 
ಲಕ್ಷಣವಿವೇಚನೆ ೭೩ ; ಷಡ್ಡಗ್ರಾಮಸಮೀಕರಣ ೧೦೪ ; ಮುಖಾರಿರಾಗದ 
ವಿಕಾಸ ೧೦೬ ; ವಾಗ್ಗೇಯಕಾರ ಲಕ್ಷಣ ೧೧೫ ; ಗಾಯಕಲಕ್ಷಣ ೧೧೮ ; 
ಗಾಯಕಭೇದ ೧೨೦ ; ಚಿರ೦ತನ ಶಕ್ತಿ ೧೨೧ 


೪. ಆಧುನಿಕ ಸಂಗೀತದ ಆದ್ಕಾಚಾರ್ಯ ಕನ್ನಡಿಗ ಕಲ್ಲಪ್ಪ 0 ೧೨೩ 

ಸ೦ಗೀತಕಲಾನಿಧಿ ೧೨೪ ; ಸಂಧಿಯುಗದಲ್ಲಿ ಮಾರ್ಗದರ್ಶನ ೧೨೫ ; ಹಿನ್ನೆಲೆ 
೧೨೬ ; ಸ್ವರಪ್ರಮೇಯಗಳು : (ಅ) ಆಧಾರಕೇಂದ್ರ ಬಿಂದು ೧೨೭ ; 
ಸ್ವರಪ್ರಮೇಯಗಳು : (ಆ) ಸ್ವರ, ಸ್ಥಾಯಿ ; ಸ್ವರಪ್ರಮೇಯಗಳು : (ಇ) 
ಶ್ರುತಿ, ಸ್ವರವಿಕೃತಿ ೧೨೮ ; ಸ್ವರಪ್ರಮೇಯಗಳು ; (ಈ)ಸ್ಪರಸ೦ವಾದ ೧೩೦, 
ಗ್ರಾಮಪರಿವಾರ ೧೩೦ ; ಅಂತರ್ಮುಖಿ ಸ೦ಗೀತಸರಸ್ಪತಿ ೧೩೩ ; ಅಪೂರ್ವ 

` ಪ್ರಭಾವಸ೦ಗಮ ೧೩೪ ; ಕಲ್ಲಿನಾಥನ ಸಾಧನೆ ೧೩೫ ; ಮೇಳಕರ್ತನಿರ್ಮಾಣ 
ತಂತ್ರ ೧೪೩ ; ಸಮನ್ವಯಪ್ರತಿಭೆ ೧೪೪ ; ರಸವಿನಿಯೋಗ ೧೪೬; ಸಮ್ಯಗ್‌ 
ದರ್ಶನಶಕ್ತಿ ೧೪೭ 


೫. ಕರ್ಣಾಟಕಸ೦ಗೀತದ ರಾಜಶಿಲ್ಪಿ : ಬೈಕಾರ ರಾಮಪ್ಪಯ್ಮ ಎ೬೬. ೧೪೯ 


೫1% ಕರ್ಣಾಟಕಸಂಗೀತವಾಹಿನಿ 


ಸಂಗೀತಸಮಾರಾಧನ ೧೫೦ ; ಸ೦ಗೀತಸರಸ್ಪತಿಗೆ ವೀಳೆಯ ೧೫೧ ; 
ಸಂಪ್ರದಾಯದ ರಾಜಮಾರ್ಗ ೧೫೩ ; ಪೂರ್ವಾಚಾರ್ಯವ೦ದನ ೧೫೬ ; ಸ್ವರ 
ಸಮನ್ವಯ ೧೫೭ ; ಆಧುನಿಕ ಸ್ಪರವ್ಯವಸ್ಥ : (ಅ) ಪ್ರತಿನಿಧಿತತ್ತ್ವ ೧೫೯ ; 
(ಆ)ಪರ್ಕಾಯತತ್ತ್ವ ೧೬೩ ; ಆಧುನಿಕ ಜನಕರಾಗಗಳ ಜನಕ ೧೬೬ ; 
ಸ್ವಯಂಭೂ ಸ್ವರಗಳು ೧೬೭ ; ಆಧುನಿಕವೀಣೆಯ ಆದ್ಯಾಚಾರ್ಯ ೧೬೭ ; 
ವೀಣಾಮೇಳನಿರ್ಮಾಣ ೧೭೦ ; ವೀಣಾಮೇಳ ರಚನೆ : ಸ್ವರಸ್ಥಾನನಿರ್ಣಯ 
೧೭೧; ಶಾಸನಾಧಾರದ ಸಂಶೋಧನೆ ೧೭೩; ರಾಗಮೇಳ ೧೭೫ : ಇಪ್ಪತ್ತು 
ಮೇಳಗಳು ೧೭೬ ; ಎರಡು ಪಕ್ಷಗಳು ೧೭೮ ; ದೇಶ್ಯ ರಾಗನಾಮಗಳು ೧೭೯; 
ವಿಶೇಷೋಕ್ತಿ ೧೮೧ ; ರಾಗಲಕ್ಷಣದರ್ಶನ ೧೮೨ ; ವರ್ಗೀಕರಣ ೧೮೩ ; 
ಆಕ್ಷೇಪ-ಸಮಾಧಾನ ೧೮೫ ; ರಾಗಲಕ್ಷಣ ವಿವೇಚನೆ ೧೮೮ ; ಲಕ್ಷಣಸಂಗ್ರಹ 
೧೮೮; ಉತ್ತಮ ಸಂಪೂರ್ಣ ರಾಗಗಳು ೧೮೯ ; ಉತ್ತಮ ಷಾಡವ ರಾಗಗಳು 
೧೮೯ ; ಉತ್ತಮ ಔಡುವ ರಾಗಗಳು ೧೮೯ ; ಮಧ್ಯಮ ಸ೦ಪೂರ್ಣ ರಾಗಗಳು 
೧೮೯; ಮಧ್ಯಮ ಷಾಡವ ರಾಗಗಳು ೧೯೦ ; ಮಧ್ಯಮ ಔಡುವ ರಾಗಗಳು 
೧೯೦; ಅಧಮ ಸಂಪೂರ್ಣ ರಾಗಗಳು ೧೯೦ ; ಅಧಮ ಷಾಡವ ರಾಗಗಳು 
೧೯೦ ; ಅಧಮ ಔಡುವ ರಾಗಗಳು ೧೯೦ ; ರಾಮಾಮಾತ್ಯ (ಅನುಬಂಧ) 
೨೦೯ 


೬. ಶಿವಯೋಗಿಯ ಶಿವಸಂಗೀತ 


ಮುನ್ನುಡಿ ೨೧೩ ; ವರ್ಣನೆ ೨೧೪ ; ವಿವೇಚನೆ ೨೧೫ ; ಉಪಸಂಹಾರ ೨೩೦ 


೭. ಕರ್ಣಾಟಕಸ೦ಗೀತದ ಕ್ರಾಂತಿಪುರುಷ ಕನ್ನಡಿಗ ಪ೦ಡರೀಕವಿಠಲ 
ದಿಗ್ವಿಜಯ ದೀಕ್ಷಿತ ೨೩೫ ; ರಾಗಚಂದ್ರೋದಯ ೨೩೭ ; ತೊಂಭತ್ತು 
ರಾಗಮೇಳಗಳ ಪ್ರಸ್ತಾರ ೨೪೧; ರಾಗಚಂದ್ರೋದಯದ ರಾಗಗಳು ೨೪೪ ; 
ರಾಗಮ೦ಜರೀ ೨೪೯ ; ಸ್ವರಾಧ್ಯಾಯ ೨೫೦ ; ರಾಗಾಧ್ಯಾಯ ೨೫೩ ; 
ನರ್ತನನಿರ್ಣಯ ೨೬೦ : ರಾಗಲಕ್ಷಣ ೨೬೨ ; ಪ್ರಬ೦ಧಲಕ್ಷಣ ೨೬೪ ; 
ನರ್ತನಪ್ರಕರಣ ೨೬೫ ; ನರ್ತನನಿರ್ಣಯದ ವಿಶೇಷಾ೦ಶಗಳು ೨೬೬ 

೮. ಕರ್ಣಾಟಕ ಸ೦ಗೀತ ಪಥದಲ್ಲಿ ಹರಿದಾಸ. ಪಂಥ 
ಚರಿತ್ರೆಯಲ್ಲಿ ಕಂದರ ೨೭೫ ; ಪ್ರಬಂಧ : ಯಕ್ಷಪ್ರಶ್ನೆ ೨೭೬ ; ಆಧುನಿಕ 
ಗೇಯಪೃಕಾರಗಳ ಹಿನ್ನೆಲೆ ೨೮೦ ; (ಅ) ಸರಳೆವರಸೆ ೨೮೦ ; (ಆ) ಜಂಟಿವರಸೆ 
೨೮೨ ; (ಇ) ಅಲಂಕಾರ ೨೮೩; (ಈ)ಪಿಳ್ಳಾರಿಗೀತೆಗಳು ೨೮೬; ಭಾ೦ಡಿರ 
ಭಾಷೆಯ ಗೀತೆಗಳು ೨೮೯ ; ರಚನಾವಿನ್ಯಾಸ ೨೯೦ ; ಠಾಯೆ-ಪ್ರಬಂಧೆ ೨೯೨; 
ಕೃತಿ-ಪದ ೨೯೪ 


೯. ಕರ್ಣಾಟಕ ಸಂಗೀತದ ನೆಲೆ : ತಾಲ 


ತಾಲವಿಲಾಸ ೨೯೯ ; ಕರ್ಣಾಟಕಸ೦ಗೀತದಲ್ಲಿ ತಾಲವಿಲಾಸ ೩೦೩ ; ಸಂಘ 


ಟನೆ ೩೦೫ ; ಶಾಸ್ತ್ರೀಯ ಸ್ಥಾನಮಾನಗಳ ಗಳಿಕೆ ೩೦೬ ; ಲಘುವಿನ ಪರಿಷ್ಕಾರ 
೩೦೭ ; ಭ್ರಾ೦ತಿ ನಿರಸನ ೩೦೭ ; ದ್ರುತ ಪರಿಷ್ಕಾರ ೩೦೮ ; ವಿರಾಮ ಪರಿಷ್ಕಾರ 
೩೦೮ ; ಲಘುಜಾತಿ ಪ್ರಮೇಯ ೩೧೦ ; ರೊಂಪಟ ಪರಿವರ್ತನೆ ೩೧೨; 


೨೩೩ 


೨೭೩ 


೨೯೯ 


೧೦. 


೧೨. 


ವಿಷಯಸೂಚೀ 


ಛಾಪುತಾಳ ನಿರ್ಮಾಣ ೩೧೨ ; ಪ್ರಾಣಪರಿಷ್ಕಾರ ೩೧೩ 


ನಾದಯಜ್ಞದೀಕ್ಷಿತ ವೆಂಕಟಮಖಿ 


ಗುರುತ್ರಯ ೩೨೨ ; ವಾಗ್ಗೇಯವೈಭವ ೩೨೪ ; ಚತುರ್ದಂಡೀ ಪ್ರಕಾಶಿಕಾ 


೩೨೫; ಮೇಳಪ್ರಕರಣ ೩೨೮ ; ರಾಗಪ್ರಕರಣ ೩೩೪ ; ದೇಶೀರಾಗಗಳು ೩೩೫; 
ಪೂರ್ವಾಚಾರ್ಯ ಪ್ರಭಾವ ೩೩೬ ; ಆಲಾಪಪ್ರಕರಣ ೩೩೭ ; ಠಾಯಪ್ರಕರಣ. 
೩೩೮ ; ಗೀತಪ್ರಕರಣ ೩೩೯ ; ಪ್ರಬಂಧಪ್ರಕರಣ ೩೪೦ ; ಪ್ರಬಂಧ ವರ್ಣನ 
ವಿಧಾನ ೩೪೧ ; ತಾಳಪ್ರಕರಣ ೩೪೪ ; ಮುದ್ದುವೆ೦ಕಟಮಖಯ "ರಾಗ 
ಲಕ್ಷಣ' ಗ್ರಂಥ ೩೪೫ ; ಐತಿಹಾಸಿಕಸ್ಟಾರಸ್ಯ ೩೪೬ ; ಕಾಲನಿರ್ಣಯ ೩೪೭ ; 
ಮಖಿಪರಂಪರೆಗೆ ಅಪವಾದಗಳು ೩೫೧ ; ಎರಡು ಪರಂಪರೆಗಳು ೩೫೨ ; 
ಲಕ್ಷದಲ್ಲಿ ರೂಢಿಸಿದ ಬಗೆ ೩೫೪ ; ಮೇಳರಾಗಮಾಲಿಕಾಪ್ರಬ೦ಧ ೩೫೬ ; 
ವಿವಾದಿಸ್ತರದೋಷನಿವಾರಣದ ಮಾರ್ಗನಿರ್ಣಯ ೩೫೮ 


. ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ಸ 
ಅಭಿಮಾನದ ಸವಾಲು ೩೬೨ ; ಗ್ರ೦ಥ ಮತ್ತು ಕರ್ತ್ಯ ೩೬೩ ; ತುಳಜನ 


ಬಹುಮುಖ ಪ್ರತಿಭೆ ೩೬೫ ; ಕೃತಿಯ ಹಿರಿಮೆ ೩೬೫ ; ಗ್ರ೦ಥಾದರ್ಶ- 
ಉದ್ಭೃತಿ ೩೬೭ ; ಕನ್ನಡಿಗ ಶಾರ್ಜ್ಣದೇವ ೩೬೭ ; ಕನ್ನಡಿಗರು ಆಧಾರ ೩೭೨; 
ಪ್ರಮೇಯಸಾಮಗ್ರಿ ೩೭೩ ; ಮುಖ್ಯ ಆಧಾರ ೩೭೫ ; ಲಕ್ಷ್ಯಸಾಮಗ್ರಿ ೩೭೭ 


ಕರ್ಣಾಟಕಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು 

ಪ್ರಾಚೀನಗಾನ ಪದ್ಧತಿ ೩೭೯ ; ಠಾಯೆ ೩೮೦ ; ಗೀತ ೩೮೧ ; ಪ್ರಬಂಧ 
೩೮೨; ಸ್ವರಜತಿ ೩೮೫ ; ಜತಿಸ್ಟರ ೩೮೬ ; ವರ್ಣ ೩೮೭ ; ರಚನೆ ೩೮೯; 
ಪ್ರಯೋಜನ ೩೯೧ ; ಸ್ವರಸಾಹಿತ್ಯವರ್ಣ ೩೯೨ ; ವರ್ಣದ ವಾಗ್ಗೇಯಕಾರರು 
೩೯೨ ; ಕೃತಿ ೩೯೩ ; ಕೃತಿ : ಏಕೆ ಜನಪ್ರೀತಿ ? ೩೯೫ ; ರಚನೆ ೩೯೬ ; 
ಅಲಂಕರಣತಂತ್ರ ೩೯೯ ; ಗಾನಕ್ರಮ ೪೦೦ ; ದೇವರನಾಮ ೪೦೩ ; ರಚನೆ 
೪೦೩ ; ಉಗಾಭೋಗ-ವಚನ ೪೦೫ ; ರಚನೆ ೪೦೬ ; ಹೋಲಿಕೆ ೪೦೭ ; 
ಪದ ೪೦೯ ; ಶೃ೦ಗಾರಶಾಸ್ತ್ರ ೪೦೯ ; ಶೃಂಗಾರರಸಸಂಹಿತೆ ೪೧೨ ; ರಚನೆ 
೪೧೩ ; ನಿಗೂಢಾರ್ಥ ೪೧೫ ; ಜಾವಳಿ ೪೧೬ ; ಜಾವಳಿ ಎಂದರೇನು ? 
೪೧೬; ರಚನೆ ೪೧೭ ; ಪಲ್ಲವಿ ೪೧೮ ; ನಿಷ್ಪತ್ತಿ ೪೧೯ ; ಹುಟ್ಟು ೪೨೦ ; 


. ರಚನೆ ೪೨೧ ; ತಾಳ-ಲಯ ೪೨೩ ; ರಾಗಾನ್ವಯ ೪೨೬ ; ಮಾತು ೪೨೭ ; 


ಗಾನಕ್ರಮ ೪೨೯; ಶಾಸ್ತ್ರದುಷ್ಟವಿವಾದಗಳು ೪೩೫ ; ವಿಸ್ತರಣಶೀಲಸೃಷ್ಟಿ ೪೩೭; 
“ತನಿ ಅವರ್ತನ' ೪೪೦ ; ಸಹಕಾರಧರ್ಮ ೪೪೨ ; ಕದನಕುತೂಹಲ ೪೪೨; 
ಸ್ಪರ್ಧೆಯ ಅತಿರೇಕ ೪೪೩ ; ಸುವರ್ಣಮಧ್ಯರೇಖೆ ೪೪೫ ; ಅಷ್ಟಪದಿ ೪೪೭; 
ಗರಿಮೆ ೪೪೭ ; ಕರ್ತೃ-ಕೃತಿ ೪೪೮ ; ರಾಗತಾಳನಿರ್ದೇಶ ೪೫೩ ; ಗಾನಕ್ರಮ 
೪೬೧ ; ಪ್ರಭಾವ ೪೬೪ ; ದರು ೪೬೫ ; ತಿಲ್ಲಾನ ೪೬೬ ; ರಾಗಮಾಲಿಕೆ 
೪೬೮; ಶ್ಲೋಕ ೪೭೦ ; "ಬಹುಧಾಪ್ಯೇಕ೦ ಸಮಾರಾಧನಮ್‌' ೪೭೧ 


XV 


೩೧೫ 


೩೬೧ 


೩೭೮ 


XVI 


೧೩. 


೧೪. 


೧೫. 


೧೬. 


ಕರ್ಣಾಟಕಸಂಗೀತವಾಹಿನಿ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಧತಿ 

ಸಂಗೀತಪೋಷಣೆಯ ಸ್ಥಾನತ್ರಯ ೪೭೫ ; ಸ೦ಗೀತಸಭೆ ೪೭೮ ; ಸಭಾಪತಿ 
ಲಕ್ಷಣ ೪೮೧ ; ಸಭ್ಯಲಕ್ಷಣ ೪೮೨ ; ಸ೦ಗೀತಕಚೇರಿ : ಪ್ರಾಚೀನ ವಿಧ. ವಿಧಿ. 
ವಿಧಾನ ೪೮೨ ; ಏಕಲಗಾಯನ-ಎಕ್ಕಲಗಾಣ-ಯಕ್ಷಗಾನ ! ೪೮೫ ; ಸಂಗೀತ 
ಕಚೇರಿ ಕ್ರಮ ೪೮೭ ; ಇಂದಿನ ಸ೦ಗೀತಕಚೇರಿಗಳು ೪೯೦ ; ಸಂಗೀತ 
ಕಚೇರಿಯ ಸ್ವರೂಪವೈವಿಧ್ಯ್ಧ ೪೯೧ ; ಪೂರ್ವಸಿದ್ಧತೆ ೪೯೪ ; ಆಸನವ್ಯವಸ್ಥೆ 
೪೯೫ ; ಸ೦ಗೀತಕಚೇರಿಯ ಅ೦ಗರಚನೆ ೪೯೭ ; ಪಕ್ಕವಾದ್ಯಗಳ ಪಾತ್ರ ೫೦೦; 
ಸೌಂದರ್ಯ ಸರಸ್ವತಿಯ ಗುಡಿ ೫೦೨ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ ; ಒ೦ದು ಸಮೀಕ್ಷೆ 

ಪ್ರಾಚೀನ ಸ೦ಗೀತ ಶಿಕ್ಷಣ ೫೦೪; ಸ೦ಪ್ರದಾಯ ೫೦೭; ಸ೦ಗೀತ ಸಾರಾಮೃತ 
ದಲ್ಲಿ ಪಠ್ಯಕ್ರಮ ೫೦೯ ; ಸಂಗೀತ ಸಂಪ್ರದಾಯ ಪ್ರದರ್ಶಿನಿಯಲ್ಲಿ ಸಂಗೀತ 
ಶಿಕ್ಷಣ ಸಂಪ್ರದಾಯ ೫೧೧ ; ಕರ್ಣಾಟಕ ಸಂಗೀತದ ಪಠ್ಕಾನುಕ್ರಮದ 


ವೈಜ್ಞಾನಿಕತೆ ೫೧೬ ; ಸಾಂಸ್ಥಿಕ ಸಂಗೀತ ಶಿಕ್ಷಣ ಪದ್ಧತಿಯ ವಿಧಾನಶಾಸ್ತ್ರ ೫೨೫; 


ವಿಧಾನಶಾಸ್ತ್ರ ೫೨೮ ; ಸಾಂಸ್ಥಿಕ ಸಂಗೀತ ಶಿಕ್ಷಣ ೫೨೯ ; ಸಮೂಹ ಶಿಕ್ಷಣ 
ಮತ್ತು ವ್ಯಕ್ತಿ ಶಿಕ್ಷಣ ೫೩೧ ; ಸಂಗೀತಶಿಕ್ಷಣದ ಗುರಿಗಳು ಮತ್ತು ಉದ್ದೇಶ 
ಗಳು ೫೩೫ ; ಬೋಧನ ಪ್ರಕ್ರಿಯೆ ೫೩೭ ; ಬೋಧನದ ಉಪಾಯಗಳು ೫೩೯; 
ಸ್ಥಿರೀಕರಣದ ಉಪಾಯಗಳು ೫೪೩ ; ಸಲಹೆಗಳು ೫೪೫ 


೪೭.೨ 


೫೦೪ 


ಸಂಗೀತ ಶಿಕ್ಷಣ, ಸಂಗೀತೋಪಾಧ್ಯಾಯರ ತರಪೇತು ಮತ್ತು ಸಲಹೆಗಳು ೫೪೯ 


ಸಲಹೆಗಳು ೫೫೪ ; ಸ೦ಗೀತೋಪಾಧ್ಯಾಯರ ತರಪೇತು :ವಿವೇಚನೆ ಮತ್ತು 
ಸಲಹೆಗಳು ೫೫೭ ; ಬೋಧನಾವಕಾಶ ೫೫೯ ; ಪರೀಕ್ಷಾಕ್ರಮ ೫೫೯ ; 
ವಿದ್ಯಾರ್ಹತೆ ೫೯ 


ವೀಣೆಯ ಬೆಡಗಿದು ಮೈಸೂರು 


ಅಂದು ೫೬೨ ; ಆದಿಪ್ಪಯ್ಯ-ಆದಪ್ಪಯ್ಯ ೫೬೪ ; ಪವಾಡಪುರುಷ ಸಾ೦ಬಯ್ಯ 


೫೬೫ ; ಅವಧಾನಪುರುಷ ಸವ್ಯಸಾಚಿ ೫೬೬ ; ವೀಣೆ ಶಾಮಣ್ಣರವರು ೫೬೭; 
ಪದ್ಮನಾಭ ಪರಂಪರೆ ೫೬೮ ; ಸು೦ದರಶಾಸ್ತ್ರಿಗಳು ೫೭೧ ; ವೀಣೆಯ ಬೆಡಗಿನ 
ಶೇಷಣ್ಣ-ಸುಬ್ಬಣ್ಣರವರು ೫೭೧ ; ಭೈರವಿಲಕ್ಷ್ಮೀನಾರಾಯಣಪ್ಪರವರು ೫೭೫; 
ವೆಂಕಟಗಿರಿಯಪ್ಪನವರು ೫೭೬ ; ಇಂದು ೫೭೮ ; ಸಂದರ್ಶನಕ್ಕೆ ಪ್ರೇರಣೆಗಳು 

೯ ; ದೇವೇಂದ್ರಪ್ಪನವರು ೫೭೯ ; ಕೇಶವಮೂರ್ತಿಯವರು ೫೮೧ ; 
ದೊರೆಸ್ವಾಮಿ ಅಯ್ಯಂಗಾರ್ಯರು ೫೮೨ ; ವಿ ಎನ್‌. ರಾಯರು ೫೮೫ ; 
ರಾಜಾರಾಯರು ೫೮೬; ರಾಜಮ್ಮನವರು ೫೮೭ ; ನೀಲಮ್ಮಕಡಾ೦ಬಿಯವರು 


೫೮೯; ಚೊಕ್ಕಮ್ಮನವರು ೫೯೦ ; ಅನ೦ತಪದ್ಮನಾಭರಾಯರು ೫೯೨ ; ವೀಣ್ರೆ 


ಶಿವರಾಮಯ್ಯನವರು ೫೯೪ ; ವಿಶ್ವೇಶ್ವರನ್‌ರವರು ೫೯೮ ; ಸ೦ದರ್ಶಕನನ್ನು 
ಸಂದರ್ಶಿಸಿದಾಗ ೬೦೦ ; ಅನುಬಂಧ : ಸು೦ದರಶಾಸ್ತ್ರಿಗಳು ೬೦೮ 


೫೬೨ 


ವಿಷಯಸೂಚೀ 


೧೭. ಕನ್ನಡದಲ್ಲಿ ಕಾವ್ಕಲಕ್ಷ್ಮಿ ಮತ್ತು ಸ೦ಗೀತಸರಸ್ವತಿಯರ ಸಂಗಮ 


೧೮. 


೧೯. 
೨೦. 


೨೨. 


೨೩. 
೨೪. 


“ಕುರಿತೋದದೆಯುಂ ಗೇಯಪರಿಣತಮತಿಗಳ್‌' ೬೧೭ ; ಭರತ-ಗ೦ಧರ್ವ- 
ಚತುರ್ದ೦ಡೀ ೬೧೮; ಪ್ರಕೀರ್ಣ ೬೧೯ ; ವಾದ್ಯಗೋಷ್ಠಿ ೬೨೧ ; ರಾಗಗಳು 
೬೨೨ ; ತಾಳಗಳು ೬೨೫ ; ವಾದ್ಯಗಳು ೬೨೭ ; ಪ್ರಬಂಧಗಳು ೬೩೦ ; 
ಪರಿಭಾಷೆ ೬೩೨ ; ಸ್ವಾರಸ್ಯಸ೦ಗತಿಗಳು ೬೩೨ ; ಅಭಿವಂದನೆ ೬೩೪ 


ಗಮಕಕಲೆಯಲ್ಲಿ ರಸಸಂವಿದದ ಅರ್ಥಬ್ರಹ್ಮ 


ಪ್ರಾಚೀನ ಪ್ರಯೋಗ ೬೩೬ ; ಕನ್ನಡಗಮಕದಲ್ಲಿ ಏನೆಲ್ಲ ಇತ್ತು ? ೬೩೭ : 


ಕನ್ನಡ ಪ್ರಬ೦ಧಗಳು ೬೪೧ ; ಗಮಕ ೬೪೨ ; ಕ೦ದ ೬೪೪ ; ತ್ರಿಪದೀ. 
ಷಟ್ಟದೀ ೬೪೬ ; ವರ್ಣ ೬೪೭ ; ಇತರ-ಗಮಕಗಳು ೬೪೮ ; ತುಲನೆ ೬೪೮; 
ಸಾದೃಶ್ಯ-ವೈದೃಶ್ಯ ೬೪೮ ; ವಕ್ರತಾ ತತ್ತ್ವ ೬೫೦ ; ಗಮಕಗಳ ಹುಟ್ಟು ೬೫೧: 
ಛ೦ದಸ್ಸು ಮತ್ತು ಲಯ ೬೫೨ ; ಸ೦ಕೇತಸಾಮಗ್ರಿ ೬೫೪ ; ಸಂಗೀತವು 
ಭಾಷೆಯೆ ? ೬೫೫ ; ಗೇಯಾರ್ಥಮೀಮಾಂಸೆ ೬೫೬ ; ಸಾಧಾರಣಾ೦ಶ ೬೫೯: 
ಮೈತ್ರಿ ೬೬೧ ; ಗಾನಾಧಿಕ್ಕದ ಪರಿಣಾಮಗಳು ೬೬೨ ; ಗಮಕಿ ಮತ್ತು 
ಸ೦ಗೀತಜ್ಞಾನ ೬೬೩ ; ರಾಗಗಳ ಆಯ್ಕೆ ೬೬೫ 

ಸ೦ಗೀತದಲ್ಲಿ ರಸಪ್ರ ತಿಪಾದನೆ 

ಸಂಗೀತರಸ 


ಮಿತಿಗಳು ೬೮೪ ; ರಸಜಿಜ್ಞಾಸೆ : ಪೂರ್ವಪ್ರಯತ್ನಗಳು ೬೮೪ ; ಭಾರತೀಯ 


ರಸಸಿದ್ಧಾ೦ತ ೬೮೫ ; ಸ೦ಗೀತರಸ ೬೮೮ ; ಪ್ರಾತ್ಯಕ್ಷಿಕೆಯಿ೦ದ ನಿದರ್ಶನಗಳು 
೬೯೦ ; ದೃಷ್ಟಿ ವೈವಿಧ್ಯ ೬೯೪ 


. ಸಂಗೀತ ಪವಾಡ, ಸಂಗೀತ ಚಿಕಿತ್ಸೆ 


ಪವಾಡ : ನಿರೂಪಣ ೬೯೬ ; ಪವಾಡ : ಜಿಜ್ಞಾಸೆ ೬೯೮ ; ಪವಾಡ: 
ಮತವೈವಿಧ್ಯ ೭೦೦; ಸಂಗೀತ ಚಿಕೆತ್ತೆ : ಪವಾಡ ? ೭೦೨ ; ಚಿರೆತ್ತೆ : (೧) 
ಪ್ರವೇಶ ೭೦೪ ; (೨) ಇತಿಹಾಸ ೭೦೫ ; (೩) ಪಾಶ್ಚಿಮಾತ್ಯ ಪದ್ಧತಿ ೭೦೮ ; 
(೪) ಶಾರೀರಕ-ಮಾನಸಿಕ ಆಧಾರಗಳು ೭೦೯ ; (೫) ಸಂಗೀತ ಚಿಕಿತ್ಸಾ 
ವಿಧಾನಗಳು ೭೧೦ ; (೬) ಭಾರತೀಯ ಸಂಗೀತದಲ್ಲಿ ಸಾಧ್ಯತೆಗಳು ೭೧೬ ; 
(೭) ವೈದ್ಯಕೀಯ ಕೇ೦ದ್ರದಲ್ಲಿ ಸುಧಾರಣೆಗಳು ೭೧೭ 

ಶಾಸ್ತ್ರೀಯ ಸ೦ಗೀತಕ್ಕೆ 'ಜನಪ್ರಿಯ' ಸ೦ಗೀತದ ಸವಾಲು 
ಬಿಗುಹುಗಳೆ ಬಡುಗಡೆ ೭೧೯ ; ಪ್ರಸ್ತುತವಲ್ಲ ೭೨೦ ; "ಪಾಪ್‌ ಸಂಗೀತ' 
೭೨೨ ; ಎರಡು ಅತಿರೇಕಗಳು ೭೨೩ ; ಸ೦ಗೀತವಿಮರ್ಶೆ ೭೨೪ 
ಸಹಾಯಬಾಹುಳ್ಳ ೭೨೫ ; ಶ್ರೋತೃಗಳು ೭೨೬ ; ವಿಮರ್ಶಾತ್ಮಕ ಶ್ರವಣ 
೭೨೭ ; `ಗಕ್ಸತಿ ರಕ್ಷಿತಃ' ೭೨೮ 

ಶಾಸ್ತ್ರೀಯ ಸ೦ಗೀತ : ಸುಗಮ ಸ೦ಗೀತ 

ನಮ್ಮ ಸಂಗೀತದ ಮುನ್ನಡೆ : ಒಂದು ಹೊಸ ಪೀಳಿಗೆ 
ದೃಷ್ಟಿ-ಧೋರಣೆ ೭೩೯ ; ಸ೦ಪರ್ಕಮಾಧ್ಯಮ ೭೪೧ ; ಸಾಮಗ್ರಿ ೭೪೩ ; 


XVI) 


೬೧೬ 


೬೩೫ 


೬೬೯ 
೬೮೪ 


೬೯೬ 


೭೧೮ 


೭೩೦ 
೭೩೮ 


೫೪111 ಕರ್ಣಾಟಕಸ೦ಗೀತವಾಹಿನಿ 


೨೫. 


೨೬. 


೨೭. 


೨೮. 


ಪ್ರಯತ್ನ ೭೪೪ ; ಸಂಗೀತಶಿಕ್ಷಣ ೭೪೭ ; ಉನ್ನತ ವಿದ್ಯೆ ೭೫೦ 
ನಮ್ಮ ಶಾಸ್ತ್ರಿ ಯ ಸಂಗೀತವು ಎತ್ತ ಸಾಗಿದೆ ? 


ಏನು ವ್ಯತ್ಕಾಸ ? ೭೫೬ ; ಸ್ಮರಣೀಯ ಸೇವೆ ೭೫೯ ; ಶುದ್ಧಿ ಪಂಚಕದಿಂದ. 


ಸಂಗೀತಪವಾಡ ೭೬೦ ; ಥಳಕು-ಬೆಳಕು ೭೬೧ ; ಶಿಕ್ಷಣ-ವಿಜ್ಞಾನ ೭೬೩ ; 
ಒಂದೇ ಪದ್ಧತಿಯ ಎರಕ : ಬೇಕೆ ? ೭೬೩ ; ಉಪಸ೦ಹಾರ ೭೬೪ 


ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಂಗೀತ 

ಶಾಸ್ತ್ರೀಯ ಸಂಗೀತ ೭೬೬ ; ಸುಗಮಸಂಗೀತ ೭೬೮ ; ಚಲನಚಿತ್ರ ಸಂಗೀತ, 
"ಪಾಪ್‌' ಸಂಗೀತ, ವಾದ್ಯಮೇಳ ೭೭೦ ; ಜಾನಪದ ಸಂಗೀತ ೭೭೨ ; 
ಉಪಸಂಹಾರ ೭೭೪ 


ಕರ್ಣಾಟಕ ಸ೦ಗೀತಕ್ಕೆ ಒ೦ದು ಭವಿಷ್ಯವಾಣಿ 


(೧) ಸ್ವರೂಪಾತ್ಮಕ ಮಾರ್ಪಾಡುಗಳು ೭೭೬ ; (೨) ಸಂಗೀತದ ಅಂತರಂಗ 


ದಲ್ಲಿ ನಿರೀಕ್ಷೆಗಳು, ಆಶೋತ್ತರಗಳು ೭೭೯ 
ಗ್ರಂಥಯಣ 


೭೫೩ 


೭೬೫ 


೭೭೫ 


೭೮೫ 


ಕರ್ಣಾಟಕಸಂಗೀತವಾಹಿನಿ 


೧. ಕರ್ಣಾಟಕಸ೦ಗೀತವಾಹಿನಿ 


ಉದ್ದಮನ ಮತ್ತು ಗತಿ 

ನದೀಮೂಲ ಖುಷಿಮೂಲಗಳನ್ನು ಹುಡುಕಬಾರದೆನ್ನುತ್ತಾರೆ--ಬಹುಶಃ ಹುಡುಕ 
ಲಾಗದು, ಎನ್ನುವ ಕಾರಣಕ್ಕಾಗಿ. ಒ೦ದು ನದಿ ಇ೦ತಹ ಎಡೆಯಲ್ಲಿ ಹುಟ್ಟಿತು ಎನ್ನುವುದು 
ವ್ಯಾವಹಾರಿಕ ಸೌಕರ್ಯಕ್ಕಾಗಿ ಆಡುವ ಮಾತು: ಇದಕ್ಕೆ ಕಾರಣವಾದ ಚಿಲುಮೆ ಭೂಗರ್ಭ 
ದಲ್ಲಿ ಎಲ್ಲೆಲ್ಲಿಯೋ ಸುತ್ತಿ ಸುತ್ತಿ ಮತ್ತೆಲ್ಲಿಯೋ ಅಂತರ್ಧಾನವಾಗಿಬಿಡುತ್ತದೆ : ಈ 
ಚಿಲುಮೆಗೆ ಕಾರಣವಾದ ವರ್ಷಾವೃಷ್ಟಿಯ ಸಮಷ್ಟಿ, ಅದನ್ನು ಮೊಗೆಮೊಗೆದು ಕುಡಿಯುವ 
ಭೂದೇವಿಯ ಮುಖ, ಇವುಗಳು ವಿಸ್ತಾರವಾದವುಗಳು; ಅಡಗಿಸಿಟ್ಟುಕೊಳ್ಳುವ ಅರೆಯ 
ಆಳ, ಅಗಲಗಳು ಅಚಿ೦ತ್ಯ, ಅದೃಷ್ಟ. ಈ ನದಿ ಇ೦ತಹ ಕಡೆ ಮೊದಲಿಗೆ ಕಾಣಿಸಿ 
ಕೊಳ್ಳುತ್ತದೆ ಎಂದು ಮಾತ್ರ ಅದರ ದಾರಿಗುಂಟ ಹಿಮ್ಮುಖವಾಗಿ ನಡೆದು ಅದರ 
ಮೊದಲನ್ನು ಕಂಡ ಪಯಣಿಗರು ಹೇಳಬಹುದು; ಸಣ್ಣ ಪುಟ್ಟ ತೊರೆ ರುರಿಗಳಿಂದ, 
ಹಿರಿಯ ಕಿರಿಯ ಉಪನದಿಗಳಿಂದ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ, 
ಒಂದು ನದಿಯ ಪಾತ್ರವು ಬೇರೆಯಾಗುತ್ತ ಕೆಲವೊಮ್ಮೆ ಕುಗ್ಗುತ್ತ, ಕೆಲವೊಮ್ಮೆ ಹಿಗ್ಗುತ್ತ 
ಹೋಗುತ್ತದೆ. ನದಿಯೇನೋ ಅದೇ; ಆದರೆ ಅದರಲ್ಲಿನ ನೀರು ಎ೦ದಿಗೂ ಹೊಸದೇ; 
ಅದರ ಪಾತ್ರವೂ ಎಂದಿಗೂ ಹಳೆಯದೇ. ಎಂದೇ ಆಯಾ ನದಿಯ ಉಗಮ. ಗತಿಗಳನ್ನು 
ಗುರುತಿಸಲು ಸಾಧ್ಯ. 

ಕರ್ಣಾಟಕ ಸ೦ಗೀತವಾಹಿನಿಯ ಬಗೆಗೂ ಇವೆಲ್ಲ ಮಾತುಗಳು ಸಲ್ಲುತ್ತವೆ. ಕರ್ಣಾಟಕ 
ಸಂಗೀತ ಕಾವೇರಿಯು ಪುಟ್ಟದಾಗಿ ಹುಟ್ಟಿ, ಅನ್ಯಪ್ರಭಾವಗಳ ಉಪನದಿಗಳಿಂದ ಉಪ 
ಬೃಂಹಿತವಾಗಿ, ಶಾಸ್ತ್ರ, ಸಂಪ್ರದಾಯ ಮತ್ತು ಪರಂಪರೆಗಳ ಸುಭದ್ರ ದಂಡೆಗಳಲ್ಲಿ ಅಡಕ 
ವಾಗಿ, ಕಾಲದ ಗಿರಿಕ೦ದರಕಾನನಗಳಲ್ಲಿ ಸುತ್ತಿ ಬಳಸಿ, ಲೋಕರ೦ಜನೆಯ ಇಳಿಜಾರನ್ನು 
ಹುಡುಕುತ್ತ ಹಲವು ಶತಮಾನಗಳಿಂದ ಹರಿದು ಬರುತ್ತಿದ್ದಾಳೆ. ಈ ಹೊನಲು ಲಕ್ಷ್ಯ 
ಬಾಹುಳ್ಯದ ಮಹಾಪೂಕದಲ್ಲಿ ಭೋರ್ಗರೆದು ಹರಿಯುವುದುಂಟು : ಒಮ್ಮೊಮ್ಮೆ ಕೇವಲ 
ಇ೦ದ್ರಿಯಾಕರ್ಷಣೆಯ ಸುಳಿ, ಮಡುಗಳಲ್ಲಿ ಸಿಕ್ಕಿ ತೊಳಲಿ, ತೊಳಲಿಸುವುದೂ ಉಂಟು. 
ಆದರೆ ಸೌಂದರ್ಯ, ಸಂಸ್ಕೃತಿ ಮತ್ತು ಸದ್ಭಕ್ತಿಗಳ ತ್ರಿಮಕೂಟ ಕ್ಷೇತ್ರದಲ್ಲಿ ಈ ಸಂಗೀತ 
ವಾಹಿನಿ ಹೆಚ್ಚಾಗಿ ಹೊನ್ನು ಹಸಿರುಗಳನ್ನೇ ತುಂಬಿದ್ದಾಳೆ. ಈ ಪುಣ್ಯ ನದಿಯ ಉಗಮ. 
ಗತಿಗಳನ್ನು ಗುರುತಿಸುವ ಯತ್ನದಲ್ಲಿ ಈ ಗ್ರ೦ಥವನ್ನು ಬರೆಯುತ್ತಿದ್ದೇನೆ ; ಇವುಗಳನ್ನು 
ಕುರಿತ ಪ್ರಶ್ನೆಯು ಸಂಕ್ಸಿಪ್ತವಾದರೂ, ಸಮಗ್ರವಾದ ಅಭ್ಯಾಸವು ಆಧುನಿಕ ಭಾರತೀಯ 
ಸಂಗೀತಶಾಸ್ತ್ರಚಿ೦ತನೆಯಲ್ಲಿ ನಡೆದಿರುವುದು ಅನ್ಯತ್ರ ಕಾಣಸಿಗುವುದಿಲ್ಲ. ಚಾರಿತ್ರಕ 


೨ ಕರ್ಣಾಟಕಸಂಗೀತವಾಹಿನಿ 


ವಿಧಾನದಲ್ಲಿ ಅಭ್ಯಾಸಶೀಲರಾದವರಿಗೆ ದೊರೆಯುವ ಅಬಾಧಿತ ಸತ್ಯಸ೦ಗತಿಗಳನ್ನು 
ನಿರ್ದುಷ್ಟವಾದ ರೀತಿಯಲ್ಲಿ ವ್ಯವಸ್ಥೆ ಗೊಳಿಸಿ, ಯಾಥಾತಥ್ಯದ ದರ್ಶನಕ್ಕೆ ಅಗತ್ಯವಾದಷ್ಟು 
ದೂರದಲ್ಲಿ ನಿ೦ತು, ಕ೦ಡು, ಹೇಳುವ ಸ೦ಶೋಧನಾವ್ಯವಸಾಯವು ಈ ದಿಕ್ಕಿನಲ್ಲಿ 
ಅಗತ್ಯವಾಗಿದೆ. ಎಂದೇ, ಸಾಮವೇದದಿ೦ದ ಭಾರತೀಯ--ಆದುದರಿ೦ದ ಕರ್ಣಾಟಕ 
ಸ೦ಗೀತವು--ಹುಟ್ಟಿದೆ. ಎನ್ನುವಂತಹ ಅಗಿದು, ಜಗಿದು, ಸವೆತ ಮಾತುಗಳು, ಶಿವನು 
-ಪಾರ್ವತಿಗೆ ಉಪದೇಶಿಸಿದ್ದು, ತ್ರಿಲೋಕ ಸ೦ಚಾರಿ ನಾರದ ಮಹರ್ಷಿಯಿ೦ದ ಭೂಲೋಕ 
ದಲ್ಲಿ ಆವತರಿಸಿತು ಎನ್ನುವ೦ತಹ ನಂಬಿಕೆ ಮಾತ್ರದ ಮಾತುಗಳು ಈ ಗ್ರಂಥದ ವಿಚಾರ 
ಕ್ರಮಕ್ಕೆ ಅಪ್ಪಸ್ತುತ. 


ಪ್ರವೇಶ 

ಕರ್ಣಾಟಕಸ೦ಗೀತವು ತನ್ನ ಇ೦ದಿನ ರೂಪರೇಷೆಗಳನ್ನು ಪಡೆದುಕೊಳ್ಳಬೇಕಾದರೆ 
ಅದರ ಪೂರ್ವರೂಪವು ಹೇಗಿತ್ತು, ಅದರಲ್ಲಿ ಆಗಾಗ ಆದ ಮಾರ್ಪಾಟುಗಳಿಗೆ ಪ್ರೇರಕ, 
ಚಾಲಕ ಶಕ್ತಿಗಳು ಎಂತಹವು ಎಂಬುದನ್ನು ಸ್ವಲ್ಪಮಟ್ಟಿಗಾದರೂ ತಿಳಿಯುವುದು ಆವಶ್ಯಕ 
ವಾಗಿದೆ. 

ಕ್ರಿ. ಶ. ಹದಿಮೂರನೆಯ ಶತಮಾನದ ಸುಮಾರಿನವರೆಗೂ ಇಡೀ ಭರತ ಖಂಡದಲ್ಲಿ 
ಒಂದೇ ಸಂಗೀತಪದ್ಧತಿಯು ಹರಡಿ ನಿಂತಿತ್ತು ಎ೦ದು ವಿದ್ವಾಂಸರು ಸಾಮಾನ್ಯವಾಗಿ 
ನಂಬುತ್ತಾರೆ. ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಕಾಲಗಳಲ್ಲಿ ರಚಿತವಾದ ಶಾಸ್ತ್ರಗ್ರಂಥ 
ಗಳಲ್ಲಿ ಸಮಾನ ಪ್ರಮೇಯಗಳ ಸಮಾನ ನಿರೂಪಣೆಯೂ ಸಮಾನ ತಂತ್ರಗಳೂ 
ಇರುವುದು ಇದಕ್ಕೆ ಮುಖ್ಯಕಾರಣ. ಪ್ರಾದೇಶಿಕ ಭಿನ್ನತೆಗಳನ್ನೂ. ಓರೆ ಕೋರೆಗಳನ್ನೂ 
ನಿವಾರಿಸಿ ಕಾಲದೇಶಗಳಲ್ಲಿ ಏಕರೂಪತೆಯನ್ನು ತಂದುಕೊಡುವುದು ಶಾಸ್ತ್ರಗ್ರ೦ಥಗಳ 
ಕರ್ತವ್ಯಗಳಲ್ಲಿ ಒಂದು ಎಂಬುದನ್ನಿಲ್ಲಿ ಸ್ಮರಿಸಬಹುದು. ಗ್ರ೦ಥಸ್ಮ್ಥವಾದ ಕೆಲವು ಮತ್ತು 
ಒಂದೆರಡು ಶಾಸನಗಳ ಉದಾಹರಣೆಗಳನ್ನು ಬಿಟ್ಟರೆ ಪ್ರಾಚೀನ ಭಾರತೀಯ ಸಂಗೀತದ 
ಲಕ್ಷ್ಯಕ್ಕೆ ಮಾದರಿಯೇ ದೊರೆಯುವುದಿಲ್ಲ. ಅಭಿರುಚಿಯಲ್ಲಿ ಮತ್ತು ಲಕ್ಷ್ಯಸಾಮಗ್ರಿಯಲ್ಲಿ 
ನಿರಂತರ ಚಲನೆಯೇ ಪ್ರಧಾನ ತಂತ್ರವಾಗಿರುವ ಈ ಕಲೆಯಲ್ಲಿ ಹಾಗಾಗುವುದು 
ಆಶ್ಚರ್ಯವೂ ಅಲ್ಲ. ಆದುದರಿ೦ದ ಗತಕಾಲದ ಸ೦ಗೀತ ಸ್ಥಿತಿಯನ್ನು ಸ೦ಶೋಧಿಸಬೇಕಾದರೆ 
ಆಯಾ ಕಾಲದ ಶಾಸ್ತ್ರಗ್ರ೦ಥಗಳನ್ನೇ ಪ್ರಧಾನ ಸಾಕ್ಸ್ಯಗಳನ್ನಾಗಿ ಸ್ವೀಕರಿಸುವುದು ಅನಿವಾರ್ಯ 
ವಾಗುತ್ತದೆ. 

ಶಾಸ್ತ್ರವು ಹುಟ್ಟುವುದಾದರೂ ಲಕ್ಷ್ಯದ ವ್ಯವಸ್ಥಿತ ಕ್ರೋಡೀಕರಣ, ಮಾರ್ಗದರ್ಶನ. 
ಸಮರ್ಥನೆ ಮತ್ತು ನಿಯಂತ್ರಣಗಳಿಗೋಸುಗವಷ್ಟೆ. ಏಕಸ್ವರ ಶ್ರೇಣಿಯ ಕ್ರಮದಲ್ಲಿಯೇ 
ಭಾರತೀಯ ಸಂಗೀತವು ಬೆಳೆದರೂ ತನ್ನದೇ ಆದ ವಿಕಾಸ ಪಂಥವೊಂದನ್ನು ಸೃಷ್ಟಿಸಿ 
ಕೊಂಡಿತು. ನಾದಲಯಗಳೆರಡರ ಬಳಕೆಯಲ್ಲಿಯೂ ಈ ವೈಶಿಷ್ಟ್ಯವು ಸ್ಪಷ್ಟವಾಗಿದೆ. ನಾದ 
ಚಲನೆಯು ಸ್ವಾಭಾಪಿಕವಾಗಿ ತೂಗಿ ನಿಂತು ವಿರಮಿಸುವ ಆಧಾರ ಸ್ವರವನ್ನು ಸ್ಥಾಯಿಯ 


ಕರ್ಣಾಟಕಸ೦ಗೀತವಾಹಿನಿ ೩ 


ನೀಚತಮ ಸ್ವರದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವ ಊರ್ಧ್ವಗಮನ ಪ್ರವೃತ್ತಿ. ಅಥವ ಸ್ಥಾಯಿಯ 
ಮಧ್ಯಮಸ್ವರದಲ್ಲಿ :- ಸಾಕ್ಷಾತ್ಕರಿಸಿಕೊಳ್ಳುವ  ಅಧೋಗಮನ ಪ್ರವೃತ್ತಿ--ಇವೆರಡೂ 
ಪ್ರಾಚೀನ ಭಾರತದಲ್ಲಿಇದ್ದವು. ಲೌಕಿಕ ಗಾನವು ಮೊದಲನೆಯದಕ್ಕೂ ವೈದಿಕ ಗಾನವು 
ಎರಡನೆಯದಕ್ಕೂ ಸ್ಫೂರ್ತಿಯನ್ನಿತ್ತವು. ಗಾನವಾದನ ವ್ಯವಹಾರದಲ್ಲಿ ಕ೦ಡು ಬ೦ದ 
ಸ್ವರಸ್ಥಾನಗಳನ್ನೂ ಅವುಗಳ ಪರಸ್ಪರ ಸಂಬಂಧಗಳನ್ನೂ ತಾರ್ಕಿಕವಾಗಿ ಮತ್ತು ವ್ಯಾಪಕ 
ವಾಗಿ ವ್ಯವಸ್ಥೆ ಗೊಳಿಸಿದ ಕೃಮಕ್ಕೆ ಗ್ರಾಮವೆಂದು ಹೆಸರಿಟ್ಟು ಇವುಗಳನ್ನು ಸಪ್ತ ಪ್ರದೇಶ 
ಗಳಾಗಿ ವಿ೦ಗಡಿಸಿ ಇವುಗಳಲ್ಲಿ ನೀಚ ತಮವಾದವುಗಳನ್ನು ಶುದ್ಧ ಸ್ವರಗಳ೦ದೂ, ಈ 
ನಿಯತಸ್ಥಾನಗಳಿಂದ ಪಲ್ಲಟಿತವಾದವುಗಳನ್ನು ವಿಕೃತಸ್ಟರಗಳೆ೦ದೂ ಕರೆಯಲಾಯಿತು. 
ಸಪ್ತಸ್ವರಗಳಲ್ಲಿ ಮಧ್ಯಮಕ್ಕೆ ಅತ್ಯಂತ ಪ್ರಾಧಾನ್ಯ ಪ್ರಾಶಸ್ತ್ಯ ಪ್ರಾಮುಖ್ಯಗಳು ದೊರೆತು 
ಶಾಸ್ತ್ರದಲ್ಲಿಯೂ ವ್ಯವಹಾರದಲ್ಲಿಯೂ ಅದಕ್ಕೆ ಲೋಪವೇ ಎಂದಿಗೂ ಉ೦ಟಾಗಕೂಡ 
ದೆ೦ಬ ನಿಯಮವನ್ನೂ ಮಧ್ಯಮದ ಅವಿನಾಶತ್ವವನ್ನೂ ಪ್ರಾಚೀನ ಭಾರತೀಯ ಸಂಗೀತ 
ದಲ್ಲಿ ಕಾಣುತ್ತೇವೆ. ಷಡ್ಡಗ್ರಾಮ ಮತ್ತು ಮಧ್ಯಮಗ್ರಾಮ ಎಂದು ಹೆಸರಾಂತ ಈ ಎರಡ 
ರಲ್ಲಿಯೂ ಆಯಾ ಸಪ್ತಸ್ವರಗಳ ಪರಸ್ಪರ ಸ್ಥಾನಗಳನ್ನು ನಿಯತವಾಗಿ ಉಳಿಸಿಕೊಂಡು 
ಹೀಗೆ ಉಂಟಾದ ಗ್ರಾಮದಲ್ಲಿ ನಿಯತವಾದ ಆಧಾರಸ್ವರ ಪಲ್ಲಟನದಿಂದ ಉಂಟಾದ 
ಏಳೇಳು ಮೂರ್ಛನೆಗಳೂ, ಇವುಗಳ ಸ೦ಪೂರ್ಣ. ಷಾಡವ, ಔಡುವ ಮತ್ತು ಸಾಧಾರಣ 
ಅಥವಾ ಶುದ್ಧ, ಅ೦ತರಸಹಿತ, ಕಾಕಲೀಸಹಿತ, ಕಾಕಲ್ಕ೦ತರಸಹಿತ ಎ೦ಬ ನಾಲ್ಕು 
ಅವಾಂತರ ಭೇದಗಳಿ೦ದಾದ ಮೂರ್ಛನೆಗಳು: ಒಟ್ಟು ೫೬ ಆಗುತ್ತವೆ. ಇವುಗಳನ್ನು 
ಲಕ್ಷ್ಯಪ್ರಸಿದ್ಧ ಸ೦ಪೂರ್ಣರಾಗಗಳೊಡನೆ ಶಾಸ್ತ್ರೀಯವಾಗಿ ಹೋಲಿಸಲು ಉಪಯೋಗಿಸ 
ಲಾಗುತ್ತಿತ್ತು. ಇವುಗಳಲ್ಲಿ ಒ೦ದು ಅಥವಾ ಎರಡು ಸ್ವರಗಳನ್ನು ಬಿಟ್ಟು ಮತ್ತು ಕ್ರಮ 
ವ್ಯತ್ಯಯದಿಂದ ಉಂಟಾದ ಶುದ್ಧತಾನ ಮತ್ತು ಕೂಟತಾನಗಳನ್ನು ಜನ್ಯರಾಗಗಳ ಹೋಲಿಕೆ 
ಮತ್ತು ವರ್ಗೀಕರಣಗಳಿಗಾಗಿ ಬಳಸಲಾಗುತ್ತಿತ್ತು. ರಾಗದ ಸೌಂದರ್ಯಮೀಮಾಂಸೆ 
ಯನ್ನು ಗ್ರಹಾ೦ಶ ನ್ಯಾಸವೇ ಮೊದಲಾದ ಹದಿಮೂರು ಅಂಶಗಳ ಭೌತಿಕ ವಿಶ್ಲೇಷಣೆ 
ಯಿಂದ ಮಾಡಲಾಗುತ್ತಿತ್ತು. ಒ೦ದಕ್ಕಿ೦ತ ಹೆಚ್ಚು ರಾಗಚ್ಛಾಯೆಗಳಿರುವ ಹಾಡನ್ನು ಜಾತಿ 
ಎ೦ಬ ಶಾಸ್ತ್ರೀಯ ಉಪಾಯದಿಂದ ವರ್ಗೀಕರಿಸಲಾಗುತ್ತಿತ್ತು. ಸ್ವರಸಪ್ತಕದ ವಿಕೃತಿ 
ವ್ಯವಸ್ಥೆಯು ವ್ಯಾಪಕವಾಗಿದ್ದರೂ ಕ್ಲಿಷ್ಟವಾಗಿಯೇ ಇತ್ತು. ವಿಕೃತಸ್ವರಸರ್ವಸ್ವವನ್ನೂ 
ರಾಗಪ್ರಪ೦ಂಚಸಮಷ್ಟಿಯನ್ನೂ ಗೀತಸಾಮಗ್ರಿ ಸಮಗ್ರವನ್ನೂ ತಾತ್ತ್ವಿಕವಾಗಿ ನಿರೂಪಿಸ 
ಬೇಕಾದರೆ ಹೀಗೆ ಎರಡೂ ಗ್ರಾಮಗಳ ಆವಶ್ಯಕತೆಯೂ ಅವುಗಳಿ೦ದ ಹುಟ್ಟಿದ ಇತರ 
ಸಾಧನ ವೈವಿಧ್ಯದ ಅಗತ್ಯವೂ ಉಂಟಾಯಿತು. 

ಲಯದ ತಾತ್ತ್ವಿಕ ಜಿಜ್ಞಾಸೆಯಲ್ಲಾದರೂ ಅಷ್ಟೆ ; ಗಾನಲಯದ ಮೂಲದ್ರವ್ಯವನ್ನು 
ಛಂದಸ್ಸಿನ ಮೂಲದ್ರವ್ಯದ ಸ್ಪೂರ್ತಿಯಿಂದ ಎರವಲು ಪಡೆದು ಈ ಲಘು, ಗುರು, 
ಪ್ಲುತಗಳ ಪರಸ್ಪರ ಪ್ರಮಾಣಗಳನ್ನು ಅಷ್ಟೇ ಇಟ್ಟರೂ ಅವುಗಳ ವೈಯಕ್ತಿಕ ಪ್ರಮಾಣ 
ವನ್ನು ಸಂಗೀತಕ್ಕೆ ಅನ್ಹಯವಾಗುವಷ್ಟು ಉಪಬ್ಯಂಹಿಸಿಕೊಳ್ಳಲಾಯಿತು. ಇದರಿಂದಾಗಿ 


೪  ಕರ್ಣಾಟಕಸಂಗೀತವಾಹಿನಿ 


ಲಘುವಿನ ಅರ್ಧ ಮತ್ತು ಕಾಲು ಭಾಗದಷ್ಟು ಕಾಲಪ್ರಮಾಣವುಳ್ಳ ದ್ರುತ ಅನುದ್ರತ 

ಗಳನ್ನೂ, ಲಘುವಿನ-ನಾಲ್ಕರಷ್ಟು ವಿಸ್ತಾರವಾದ ಕಾಕಪಾದವನ್ನೂ ರಚಿಸಿಕೊಳ್ಳಲಾಯಿತು. 

ಇವುಗಳನ್ನು ಲಕ್ಷದಲ್ಲಿ ನಿರ್ವಾಹಮಾಡಲು ಸೂಕ್ತವಾದ ಸಶಬ್ದಕ್ರಿಯೆಗಳನ್ನೂ ನಿಃಶಬ್ದ 

ಕ್ರಿಯೆಗಳನ್ನೂ ಸೃಷ್ಟಿಸಲಾಯಿತು. ಇವುಗಳಿಂದ ಚಚ್ಚತ್ತುಟಾದಿ ಐದು ಯಧಾಕ್ಷರ 

ಛಂದಸ್ಸಿನ ತಾಳಮಾತೃಕೆಗಳನ್ನು ಮಾರ್ಗತಾಳಗಳೆ೦ಬ ಹೆಸರಿನಲ್ಲಿ ಮಾಡಿಕೊಳ್ಳಲಾಯಿತು. 

ಮೇಲೆ ಹೇಳಿದ ಆರು ಅ೦ಗಗಳನ್ನು ವಿವಿಧ ಸ೦ಖ್ಯೆ, ವಿವಿಧ ಅನುಕ್ರಮಗಳಲ್ಲಿ ಜೋಡಿಸು 

ವುದರಿಂದ ಉಂಟಾಗುವ ದೇಶೀತಾಳಗಳು ಹುಟ್ಟಿಕೊಂಡವು. ಗೀತವಾದಿತ್ರನರ್ತನಗಳಿಗೆ 

ಪ್ರತಿಷ್ಠಾನಸ್ಪರೂಪವೂ ಅವುಗಳಲ್ಲಿ ಸಾಮ್ಯವನ್ನು೦ಟುಮಾಡುವ೦ತಹದೂ ಆದ ತಾಲವು. 

ಕಾಲ, ಕಲಾ. ಅಂಗ ಮುಂತಾದ ಹತ್ತು ಬಗೆಯ ಲಕ್ಷಣನಿರ್ದೇಶದಿ೦ದ ಸುದೃಢವೂ 

ವ್ಯಾಪಕವೂ ಆದ ರಚನಾವಿನ್ಯಾಸವನ್ನೂ ವೈಯಕ್ತಿಕ ವೈಶಿಷ್ಟ್ಯವನ್ನೂ ಪಡೆದುಕೊಂಡಿತು. . 
ಆದರೆ ಛ೦ದಸ್ಸಿನ೦ತೆಯೇ ತಾಳದ ತತ್ತ್ವಜಿಜ್ಞಾಸೆ. ವ್ಯವಹಾರಗಳು ಸ್ವಾಭಾವಿಕವಾಗಿಯೇ 
ಗಣಿತಪ್ರಕ್ರಿಯೆಗಳಿ೦ದ ಬಹುವಾಗಿ ಪ್ರಭಾವಿತವಾಗಿರುವುದರಿ೦ದ ತಾಳಗಳು ಅಸಂಖ್ಯ 
ವಾಗಿ ಲಂಗುಲಗಾಮಿಲ್ಲದೆ, ವೈಯಕ್ತಿಕ ಕಲ್ಪನೆಯೆ೦ಬ ಕಾಡುಕುದುರೆಯ ಬೆನ್ನೇರಿ ಲಕ್ಷ್ಯ 
ಪ್ರಯುಕ್ತಿ ಪ್ರಯೋಜನಗಳಿ೦ದ ದೂರದೂರ ಸರಿದು ಹೋಗುವುದು ಸಹಜವಾಯಿತು. 

ಅನಿವಾರ್ಯವಾಯಿತು. 


ಪರ್ವಕಾಲ ಕ್‌ 

ಕ್ರಿ. ಶ. ಸುಮಾರು ೧೩-೧೪ನೆಯ ಶತಮಾನಗಳ ವೇಳೆಗೆ ನಮ್ಮ ಸಂಗೀತವು ಇಡೀ 
ದೇಶದಲ್ಲಿ ವಿಕಾಸ ಪಥದ ಸೀಳುದಾರಿಗೆ ಬಂದು ನಿಂತಿತ್ತು. ಇದಕ್ಕೆ ಸಂಗೀತದಲ್ಲಿ ಸ್ವರೂ 
ಪಾಂತರದ ಅವಶ್ಯಕತೆಯ ಆಂತರಿಕ ಬಿಗುಹು ತಾಯಿ ಬೇರು ಎಂಬುದು ನಿಜ ; 
ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಜೀವನದಲ್ಲಿ ನಡೆದು ಹೆಪ್ಪು ಗಟ್ಟುತ್ತಿದ್ದ 
ಕ್ರಾಂತಿಯೂ ಇದಕ್ಕೆ ಪರೋಕ್ಷವಾದ ಆದರೆ ಗಣನೀಯವಾದ ಪ್ರೇರಕವಾಯಿತು. 

ಈ ವೇಳೆಗೆ ಲಕ್ಷ್ಯಸಾಮಗ್ರಿಯು ಅತಿ ಸಮೃದ್ಧವಾಯಿತು. ಬಳಕೆಗೆ ಬಂದ ರಾಗಗಳ. 
ತಾಳಗಳ ಪ್ರವಾಹ ಉಕ್ಕೇರಿ ಬ೦ದಿತು. ಹಾಡಿನ ರೀತಿಗಳ ಸ೦ಖ್ಯೆ ವೈವಿಧ್ಯಗಳು ಹುಲುಸಾಗಿ 
ಹಿಗ್ಗಿ ಬೆಳೆದವು. ಕಲೆಯ ಆಂತರಿಕ ಶಕ್ತಿಗಳಿಂದ ಸೃಷ್ಟವಾದ ಲಕ್ಷ್ಯಸಾಮಗ್ರಿಯ೦ತೆಯೇ 
ಜನಪದ ಮೂಲದಿಂದ ಮತ್ತು ಅನ್ಯ ಸಂಸ್ಕೃತಿಗಳಿಂದ ನುಸುಳಿಬ೦ದ ಲಕ್ಷ್ಮಸಾಮಗ್ರಿಯೂ 
ನಮ್ಮ ಸಂಗೀತದ ಕೋಶವನ್ನು ತುಳುಕಿಸಿತು. ಇದು ಯಾವಾಗಲೂ ಆಗುವಂತಹುದೇ ; 
ಆದರೆ ಸಂಸ್ಕೃತಿ ಸರಸ್ಪತಿಯೂ ಊರ್ಧ್ವಗಮನದಿ೦ದ ಒಮ್ಮೊಮ್ಮೆ ವಿರಮಿಸಿ ಕೆಲಕಾಲ 
ತಿರ್ಯಗ್ಲಾಮಿಯಾಗುತ್ತಾಳೆ. ಆಗ ಬುಡದ ಬೆಲೆಗಳಿಗೆ ಬೇರುಬಿಟ್ಟು ನೆಲೆಗೊಳ್ಳಲು ಅವಕಾಶ; 
ಆಗಲೇ ಪ್ರಾಯೋಗಿಕ ಮೌಲ್ಯಗಳ ವಿರಾಡ್ರೂಪ, ಅವುಗಳ ಅನ್ವಯ ವೈವಿಧ್ಯ. ಸರಸ್ವತೀ 
ಶಕ್ತಿಯು ಹೀಗೆ ಬಹಿರ್ಮುಖವಾದಾಗ ಲೋಕದಲ್ಲಿ ವ್ಯವಹಾರ ಸಮೃದ್ಧಿ ; ಪುನಃ ಅ೦ತ 
ರ್ಮುಖಿಯಾಗಿ ತಪಸ್ತಿಯಾದಾಗ ಲೋಕದಲ್ಲಿ ಆತ್ಮವಿಕಾಸ ಸಮೃದ್ಧಿ. ಈ ಮಾತು 


ಕರ್ಣಾಟಕಸ೦ಗೀತವಾಹಿನಿ ೫ 


ಮಾನವ ಇತಿಹಾಸದಲ್ಲಿ ಪುನಃ ಪುನಃ ಪ್ರತಿಸ್ಪಂದಿತವಾಗುತ್ತಿದೆ. ಭಾರತದಲ್ಲಿ ಕ್ರಿ. ಶ. 
ಹತ್ತನೆಯ ಶತಮಾನಕ್ಕೆ ಪ್ರಾರಂಭವಾದ ಈ ಅಂತರ್ಮುಖ ಪ್ರವೃತ್ತಿಯು ಮುಂದಿನ 
ಮೂರು ನಾಲ್ಕು ಶತಮಾನಗಳಲ್ಲಿ ಘನೀಭೂತವಾಯಿತು. 

ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಹೋಗುವವರ ಸಂಖ್ಯೆ ಮಿತಿಮೀರಿದಾಗ ಪಟ್ಟಣ 
ಗಳ ವಸತಿ ಪುನರ್ವ್ಯವಸ್ಥೆಯ ಅಗತ್ಯವಾಗುತ್ತದಷ್ಟೆ. ಅಂತೆಯೇ ಜನಪದದಿ೦ದಲೂ 
ಕಲೆಯ ನೆಲೆಯಿ೦ದಲೂ ಸಾಮಗ್ರಿಬಾಹುಳ್ಯದ ಸೃಷ್ಟಿ ಅತಿಯಾದಾಗ ಅದನ್ನು ಒಳಗೊಂಡು 
ನಿಯಂತ್ರಿಸಿ ನಿಯಮಿಸಲು ಶಾಸ್ತ್ರಪ್ರೆಮೇಯಗಳ ಚೌಕಟ್ಟು ಹಿಗ್ಗಬೇಕಾಗುತ್ತದೆ ; ಶಾಸ್ತ್ರದ 
ಮೇಲುಮೈಯಲ್ಲಿ ಸೂಕ್ತವಾದ ಬದಲಾವಣೆಗಳು ಬೇಕಾಗುತ್ತವೆ. ಹೀಗೆ ಹೊಸ ರಾಗತಾಳ 
ಪ್ರಬಂಧಗಳ ಸುಗ್ಗಿಯ ಜೊತೆಗೆ ಸ್ವರಸಪ್ತಕದಲ್ಲಿ ಮೂಲಭೂತ ಮಾರ್ಪಾಟುಗಳ 
ಆವಶ್ಯಕತೆಯು ಮೂಡಿ ಬಂದಿತು. ಮಧ್ಯಮ ಸ್ವರದ ಪ್ರಾಧಾನ್ಯ, ಪ್ರಾಥಮ್ಮ ಪ್ರಾಶಸ್ತ್ಯ 
ಗಳು ಕ್ರಮೇಣ ಲಕ್ಷ್ಯದಲ್ಲಿ ಕಡಿಮೆಯಾಗುತ್ತ ಬಂದಿದ್ದವು. ಅಧೋಗಮನಪ್ರವೃತ್ತಿಯ 
ಗಾನ ಕ್ರಮವು ಊರ್ಧ್ವಗಮನಪೃ್ರವೃತ್ತಿಯದರಲ್ಲಿಯೇ ವಿಲೀನವಾಗತೊಡಗಿತು. ಮೊದಲ 
ನೆಯದಕ್ಕೆ ಶಾಸ್ತ್ರವು ವಿಧಿಸಿದ್ದ ನಿಯಮಗಳು ಸಡಿಲವಾಗುತ್ತ ಕಾಮಚಾರವೆ ಹರಡ 
ತೊಡಗಿತು. ಇದರಿಂದಾಗಿ ಮಧ್ಯಮಗ್ರಾಮವೂ ಅದರ ಪ್ರಮುಖ ವೈಶಿಷ್ಟ್ಯವಾಗಿದ್ದ ವಿಕೃತಿ 
ಪಂಚಮವೂ ಷಡ್ಡಗ್ರಾಮದಲ್ಲಿಯೇ ಅಡಕವಾಗಿಬಿಡಲೆಳಸಿದವು.; ಮಧ್ಯಮಗ್ರಾಮಜನ್ಯ 
ವಾದ ರಾಗಗಳ, ಜಾತಿಗಳ ಲಕ್ಷಣಗಳನ್ನು ಸಂಗೀತಕಾರರು ಷಡ್ಡಗ್ರಾಮದಲ್ಲಿಯೇ ಅನ್ನ 
ಯಿಸಿ ಹಾಡಿ ನುಡಿಸಲು ತೊಡಗಿದರು. ಇದಲ್ಲದೆ ಸ್ವರಸಪ್ತಕದಲ್ಲಿ ಪ್ರತಿನಿಧಿತತ್ತ್ವವು 
ಪ್ರಾರಂಭವಾಯಿತು. ಇದರಿಂದಾಗಿ ಲಕ್ಷದಲ್ಲಿ ತಮ್ಮ ಸಂಕೀರ್ಣವೂ ಕ್ಲಿಷ್ಟವೂ ಆದ 
ಸ್ಥಾನಗಳಿಂದ ನೆರೆಹೊರೆಯ ನೈಜವೂ ಪ್ರಾಕೃತಿಕವೂ ಪ್ರಯುಕ್ತಿಸುಲಭವೂ ಆಗಿದ್ದ 
ಸ್ಥಾನಗಳೊಡನೆ ಸ್ಪರ್ಧೆ ನಡೆಸಿ ಶಾಸ್ತ್ರಕಾರರಿಗೂ ಕಲೆಗಾರರಿಗೂ ತಲೆನೋವಾಗಿದ್ದ ಅಂತರ 
ಗಾಂಧಾರ, ಪ್ರತಿ ಮಧ್ಯಮ ಮತ್ತು ಕಾಕಲೀ ನಿಷಾದಗಳು ಅಲ್ಪಸ್ವಲ್ಪವಾಗಿ ಇಳಿದು, 
ಅಥವಾ ಏರಿ, ಅವುಗಳನ್ನು ನೆರೆಯ ಸ್ವರಸ್ಥಾನಗಳೇ ಪ್ರತಿನಿಧಿಸುವ೦ತಾಯಿತು. ಇದರಿ೦ 
ದಾಗಿ ವಿಕೃತಿಸ್ವರನಿರ್ಮಿತಿಯಲ್ಲಿ ಪ್ರಮುಖ ವ್ಯತ್ಯಾಸಗಳ ಅಗತ್ಯವು ಕಂಡುಬಂದು ನಾಲ್ಕು 
ಶ್ರುತಿಗಳ ಗರಿಷ್ಠ ಪ್ರಮಾಣವೂ ನಿಷಿದ್ಧವಾದ ದ್ವೈಸ್ವರ್ಯವೂ ಸ್ವರಪ್ರಮಾಣದಲ್ಲಿ ತಪ್ಪಿ 
ಹೋಗಿ ಅದನ್ನು ಆರು ಶ್ರುತಿಗಳ ಗರಿಷ್ಠ ಮಿತಿಗೆ ಏರಿಸಲಾಯಿತು. ತಾಳದಲ್ಲಿ ದಶಪ್ರಾಣ 
ಗಳ ದಿಗ್ಬ೦ಧನವನ್ನು ತಪ್ಪಿಸಿ ತಾಳಾ೦ಗಗಳನ್ನು ಮೂರಕ್ಕೆ ಮಿತಿಗೊಳಿಸಿ, ಲಕ್ಷ್ಯಪೃಸಿದ್ಧ 
ವಾದ ನೂರಾರು ತಾಳಗಳನ್ನು ಕಿತ್ತುಹಾಕಿ ಸುಲಭವೂ ವ್ಯಾಪಕವೂ ಆದ ಏಳನ್ನು 
ನೆಡಲಾಯಿತು. ಸಂಗೀತ ಪ್ರಬಂಧಗಳು ಸಂಖ್ಯೆಯಲ್ಲಿ ಕಡಿಮೆಯಾದರೂ ರಚನೆಯಲ್ಲಿ 
ಸುಲಭವಾಗಿ, ಕಲ್ಪನಾವಿಸ್ತಾರಕ್ಕೆ ಆಸ್ಪದಗಳಾದವು. ಹಳೆಯದು ಹೊಸತರ ಸೋಗಿನಲ್ಲಿ 
ಚೇತೋಹಾರಿಯಾಯಿತು. ಹೊಸದು ಲಾವಣ್ಯ ಪೂರಿತವಾಗಿ ಆಕರ್ಷಕವಾಯಿತು. 

ಈ ವೇಳೆಗೆ ಇತರ ಸನ್ನಿವೇಶಗಳೂ ಈ ಶಾಸ್ತ್ರೀಯ ಪುನಾರಚನೆಗೆ ಉಪಕಾರಕ 
ಗಳಾದವು. ಹತ್ತನೆಯ ಶತಮಾನದಿಂದ ಸ್ವಲ್ಪ ಸ್ವಲ್ಪವಾಗಿ ತಲೆದೋರುತ್ತಿದ್ದ ಇಸ್ಲಾಂ 


೬ ಕರ್ಣಾಟಕಸ೦ಗೀತವಾಹಿನಿ 


ರಾಜಕೀಯ ದಾಳಿಯು ಹದಿಮೂರು ಹದಿನಾಲ್ಕನೆಯ ಶತಮಾನಗಳಲ್ಲಿ ಉತ್ತರಭಾರತ . ಕೆ 


ದಲ್ಲಿ ಅತಿ ಪ್ರಬಲವಾದ ಪ್ರಭಾವವಾಯಿತು. ಹಿಂದಿನ ವಿದೇಶೀ ದಾಳಿ, ಆಳ್ವಿಕೆಗಳ೦ತೆ 
ಅದು ಭಾರತೀಯ ಜನಜೀವನ, ಸಂಸ್ಕೃತಿಗಳಲ್ಲಿ ಕರಗಿ ಹೋಗಲಿಲ್ಲ. ಮತಾಂತರ, 
ರಾಜಕೀಯ ಒತ್ತಡ, ತನ್ನದೇ ಸಂಸ್ಕೃತಿ ಪ್ರತಿಮೆಗಳ ಬಲತ್ಕಾರಪೂರ್ವಕ ಪ್ರತಿಷ್ಠೆ. ಹಿಂದೂ 
ಸಂಸ್ಕೃತಿ ಪ್ರತಿಮೆಗಳ ಯೋಜನಾಬದ್ಧ ನಾಶದ ಪ್ರಯತ್ನ- ಇವುಗಳಿಂದಾಗಿ ಉತ್ತರ 
ಭಾರತದ ಸಾಮಾಜಿಕ, ರಾಜಕೀಯ ಜೀವನಗಳಲ್ಲಿ ಮಹತ್ತಾದ ಬದಲಾವಣೆಗಳು ಉಂಟಾ 
ದವು. ಇದನ್ನು ಮುಘಲ್‌ ಆಳ್ವಿಕೆಯಾದರೋ ಚೆನ್ನಾಗಿ ಬೇರೂರಿಸಿ ಊರ್ಜಿತಮಾಡಿತು. 
ಈ ಎ೦ಟು ನೂರು ವರ್ಷಗಳ ಆಳ್ವಿಕೆಯಲ್ಲಿ ಮಹಮ್ಮದೀಯರೂ, ಮುಘಲರೂ ತಮ್ಮ 
ದೇಶಗಳಿಂದಲೂ ಇತರ ಸಂಸ್ಕೃತಿ ಕೇ೦ದ್ರಗಳಿ೦ದಲೂ ಹಲವಾರು ಗಾಯಕ ವಾದಕ 
ನರ್ತಕ ಶಿಲ್ಪಿಗಳನ್ನು ಕರೆಸಿಕೊ೦ಡು ಅವರ ಕಲೆಯಲ್ಲಿ ಪ್ರಭುಪ್ರೋತ್ಸಾಹ ಪೋಷಣೆ 
ಗಳಿ೦ದ ಎಡೆಬಿಡದೆ ಒ೦ದು ಪರ೦ಪರೆಯನ್ನೆ ನಿರ್ಮಿಸಲು ಯತ್ನಿಸಿದರು. ಹೀಗಾಗುವುದು 
ಸಹಜವೂ ಆಗಿತ್ತು. ಇವರ ಸಂಸ್ಕೃತಿಗಳಲ್ಲಿ ಮತವನ್ನು ರಾಜಕೀಯ ಒಗ್ಗಟ್ಟಿಗಾಗಿ. 
ವಿಸ್ತರಣೆಗಾಗಿ ಬಳಸುವ ತಂತ್ರವೆ ಪ್ರಧಾನವಾಗಿದ್ದುದರಿಂದ ಅವರ ಲಲಿತ ಕಲೆಗಳ 
ಲ್ಲಿಯೂ ಇದು ಪ್ರತಿಬಿಂಬಿತವಾಯಿತು. ಹಿ೦ದೂ ಸಂಸ್ಕೃತಿಯು ಎಂದೂ ಈ ತಂತ್ರವನ್ನು 
ಹೇಳಲೂ ಇಲ್ಲ, ಬಳಸಲೂ ಇಲ್ಲ ; ಅ೦ತಃಕಲಹಗಳಿ೦ದ ಈಗಾಗಲೇ ಶಿಥಿಲವಾಗಿದ್ದ 
ಹಿಂದೂ ರಾಜಕೀಯಶಕ್ತಿ ಈ ತಂತ್ರಕ್ಕೆ ಮಣಿಯುವುದೂ ಹಿಂದೂ ಸಂಸ್ಕೃತಿಯು ಈ 
ವಿದೇಶೀ ಕಲೆಗಳನ್ನು ಸ್ವೀಕರಿಸಿ ಅರಗಿಸಿಕೊಳ್ಳಲೆಳಸುವುದೂ ಅನವಾರ್ಯವೇ ಆಯಿತು. 
ದಕ್ಷಿಣ ಭಾರತದ ಸಮಕಾಲೀನ ಚಿತ್ರವು ಸ್ವಲ್ಪ ಬೇರೆಯೇ ಆಯಿತು. ಇಲ್ಲಿ ಅಂತಃ 
ಕಲಹಗಳಿಗೆ ಕಡಿಮೆಯೇನೂ ಇರಲಿಲ್ಲ. ಪ್ರಮುಖ ರಾಜಕೀಯ ಹಾಗೂ ಸಾಂಸ್ಕೃತಿಕ ಶಕ್ತಿ 
ಗಳಾಗಿದ್ದ ಪಲ್ಲವ, ಚಾಳುಕ್ಯ, ಯಾದವ, ಹೊಯ್ದಳ ರಾಜರು ಕ್ಷುಲ್ಲಕ ಕಾರಣಗಳಿಗಾಗಿ 
ಪರಸ್ಪರ ಹೋರಾಡಿ ದುರ್ಬಲರಾಗಿ ಹದಿಮೂರನೆಯ ಶತಮಾನದ ಸುಮಾರಿಗೆ ಅಸ್ತಮಿ 
ಸುತ್ತಿದ್ದರು. ಇದು ಮುಸ್ಲಿಮರ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಟ್ಟರೂ ಅವರು ಬಹು 
ದೂರದೇಶವೂ ದುರ್ಗಮವೂ ಪ್ರತಿಕೂಲವೂ ಆಗಿದ್ದ ದಕ್ಷಿಣದಲ್ಲಿ--ಬಹಮನೀ ರಾಜ್ಯ 
ವನ್ನು ಬಿಟ್ಟರೆ -ನೆಲಸಲಾಗಲಿಲ್ಲ. ಆದುದರಿಂದಲೇ ಅವರು ಪುನಃ ಪುನಃ ದಾಳಿಗಳನ್ನು 
ನಡೆಸಿ, ಲೂಟಿ, ಸಂಸ್ಕೃತಿ ಪ್ರತೀಕಗಳ ವಿಧ್ವ೦ಸನ ಮುಂತಾದವುಗಳಲ್ಲಿಯೇ ತೃಪ್ತರಾಗ 
ಬೇಕಾಯಿತು. ಇದಕ್ಕೆ ಮುಖ್ಯ ಕಾರಣವೆಂದರೆ ದಕ್ಷಿಣ ಭಾರತದಲ್ಲಿ ಸಂಘಟನಾಸಾಮರ್ಥ್ಯ 
ವನ್ನೂ ರಾಷ್ಟ್ರೀಯ ಅಹಂಪ್ರಜ್ಞೆಯನ್ನೂ, ದಕ್ಷ ಆಡಳಿತ, ನಾಯಕತ್ವಗಳನ್ನೂ, ಜನ 
ಸಾಮಾನ್ಯಕ್ಕೆ ಶಾಂತಿ. ಸುಭದ್ರತೆ ಸಮೃದ್ಧಿಗಳ ಭರವಸೆಯನ್ನೂ ಕೊಡಬಲ್ಲ ಶಕ್ತಿಯನ್ನೂ 
ಹೊ೦ದಿದ್ದ ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ಶಕ್ತಿಯು ಉದಯಿಸಿದುದು. ಈ 
ಬಗೆಯ ನಾಯಕತ್ವವು ಉತ್ತರ ಭಾರತದಲ್ಲಿ ದೊರೆಯದೆ ಹೋಯಿತು. ವಿಜಯನಗರವು 
ಕ್ಷೀಣಿಸುವ ಕಾಲಕ್ಕೆ ಅದರ ಸ್ಥಾನದಲ್ಲಿ ಅದೇ ಶಕ್ತಿ ಯೋಗ್ಯತೆಗಳನ್ನು ಪಡೆದ ಮಹಾ 
ರಾಷ್ಟ್ರವೂ ಮೈಸೂರೂ ತ೦ಜಾವೂರೂ ಬಲಿಷ್ಠ ರಾಜಕೀಯ ಶಕ್ತಿಗಳಾದವು. ಇವೆಲ್ಲವೂ 


ಇ 


ಕರ್ಣಾಟಕಸ೦ಗೀತವಾಹಿನಿ ೭ 


ಪರಕೀಯ ಸಂಸ್ಕೃತಿಯ ದಾಳಿಯನ್ನು ಹಿಮ್ಮೆಟ್ಟಿಸಿ ಆರ್ಯ ಸಂಸ್ಕೃತಿಯ ಪುನರುತ್ಥಾನವನ್ನು 
ರಾಜಕೀಯ ಸುಭದ್ರತೆಯ ಮೂಲಕ ಸಾಧಿಸಲು ಹುಟ್ಟಿಕೊಂಡ ಶಕ್ತಿಗಳು. ಸ್ವಾಭಾವಿಕ 
ವಾಗಿಯೇ ಸಾಮಾಜಿಕ ಮೌಲ್ಯಗಳೂ ಸಂಸ್ಕೃತಿ ಪ್ರತೀಕಗಳೂ ವಿಶೇಷ ಪೋಷಣೆಯನ್ನೂ 
ಪ್ರಗತಿಪರ ಮಾರ್ಪಾಟನ್ನೂ ಈ ಕಾಲದಲ್ಲಿ ಪಡೆದವು. ಹೀಗೆ ಉತ್ತರ ಭಾರತದಲ್ಲಿ 
ಹಿಂದೂ ಸಂಸ್ಕೃತಿಯು ಪರಕೀಯ ಪ್ರಭಾವಗಳಿಗೆ ಮಣಿದು. ಸ್ಟೀಕರಿಸಿ, ಅರಗಿಸಿಕೊ೦ಡು, 
ಮಿಶ್ರತಳಿಯ ಸ್ವರೂಪವನ್ನು ಪಡೆಯಿತು; ದಕ್ಷಿಣ ಭಾರತದಲ್ಲಿ ಅದು ವಿಧರ್ಮೀ 
ಪ್ರಭಾವಗಳ ಸವಾಲನ್ನು ಎದುರಿಸಿ ತನ್ನತನವನ್ನು ಕಾಪಾಡಿಕೊಂಡು ಬೆಳೆಸಿಕೊಳ್ಳುವುದ 
ರಲ್ಲಿ ಉದ್ಯುಕ್ತವಾಯಿತು. ಎಂದೇ ಪ್ರಾಚೀನ ಭಾರತದ ಶಾಸ್ತ್ರಗಳನ್ನೂ ಕಲೆಗಳನ್ನೂ ದಕ್ಷಿಣ 
ಭಾರತವು ಹೆಚ್ಚು ಪರಿಶುದ್ಧವಾಗಿ ಉಳಿಸಿಕೊಂಡು ಬಂದಿದೆ ಎಂಬುದನ್ನು ವಿದ್ವಾಂಸರು 
ಒಪ್ಪುತ್ತಾರೆ. ಸಂಗೀತದ ಬಗೆಗೆ ಈ ಮಾತು ವಿಶೇಷವಾಗಿ ಅನ್ವಯಿಸುತ್ತದೆ." 

ಅರೇಬಿಯಾ, ಪರ್ಶಿಯಾ, ಆಫ್‌ಘಾನಿಸ್ಥಾನಗಳ ಸಂಗೀತದಲ್ಲಿ ಒ೦ದೇ ಸ್ವರಸಪ್ತಕ 
ವನ್ನು ಪ್ರಮಾಣಭೂತವೆಂದು ಎಣಿಸಲಾಗುತ್ತಿತ್ತು. ಸ್ವರಸಪ್ತಕದಲ್ಲಿ ಎಲ್ಲ ಶುದ್ಧ ವಿಕೃತ 
ಸ್ವರಸ್ಥಾನಗಳನ್ನು ಸರಳಗೊಳಿಸಿ ಖಚಿತವಾಗಿ ನಿರ್ಧರಿಸಲಾಗಿತ್ತು ; ಮುಖ್ಯವಾಗಿ ಪ್ರತಿ 
ಮಧ್ಯಮವನ್ನು ತಾರ್ಕಿಕವಾಗಿ ಇದೇ ಚೌಕಟ್ಟಿನಲ್ಲಿ ವಿವರಿಸಲಾಗಿತ್ತು. ರಾಗಗಳ ವರ್ಗೀ 
ಕರಣವನ್ನು ಭೌತಿಕ--ಎ೦ದರೆ ಸ್ವರಸಾದೃಶ್ಯ--ತತ್ತ್ವಕ್ಕಿ೦ತಲೂ ಹೆಚ್ಚಾಗಿ ಭಾವಸಾದೃಶ್ಯದ 
ಆಧಾರದ ಮೇಲೆ, ಭೌಗೋಳಿಕ ಮತ್ತಿತರ ಉಪಮಾತಂತ್ರಗಳಿ೦ದ ಮಾಡಲಾಗಿತ್ತು. 
ಗು೦ಪುಗೊ೦ಡ ರಾಗಗಳು, ಇವುಗಳಿಗೆ ನಾಯಕನ ಸ್ಥಾನದಲ್ಲಿ ಮತ್ತೊಂದು ರಾಗ ಈ 
ಬಗೆಯ ಸಂಬಂಧದಿಂದ ರಾಗಗಳನ್ನು ವಿಶ್ಲೇಷಿಸಲಾಗಿತ್ತು. ಇವುಗಳಲ್ಲಿ ಬಹುಪಾಲು 
ಪ್ರಾಚೀನ ಭಾರತೀಯ ಸ೦ಗೀತದಿ೦ದಲೇ ಸ್ಫೂರ್ತಿಗೊಂಡಿದ್ದವು. ನಿಜ ; ಸಮುದ್ರದಿಂದ 
ಹುಟ್ಟಿದ ನದಿ ಸಮುದ್ರವನ್ನೇ ಸೇರಿದ೦ತೆ ಆಯಿತು ಎ೦ಬುದೂ ದಿಟವೆ. ಆದರೆ ಇವು. 
ಪರಕೀಯ ವೇಷಭೂಷಣಗಳನ್ನೂ ಅನೇಕ ಶತಮಾನಗಳ ಪೃಥಕ್‌ ಪ್ರಯೋಗವನ್ನೂ 
ಪಡೆದು ಅನ್ಯಕಲೆಯೇ ಎ೦ಬ ರೀತಿಯಲ್ಲಿ ಪುನಃ ಪ್ರವೇಶಮಾಡಿದವು ಎಂಬುದನ್ನು 
ಮರೆಯಲಾಗದು. ಈ ವೇಳೆಗೆ ಇವುಗಳ ನಿಕಟ ಸಂಪರ್ಕದಿಂದ ಪರಿವರ್ತನೆಗೆ ಪಕ್ಚವಾಗಿದ್ದ 
ಭಾರತೀಯ ಸಂಗೀತವು ತನ್ನ ದಿಕ್ಕನ್ನು ಬದಲಾಯಿಸಿತು. 


ವೃತ್ಯಾಸ-ವೈಶಿಷ್ಟ್ಯ 

ಇದರ ಫಲವಾಗಿ ನಮ್ಮ ಸ೦ಗೀತವು ತನ್ನ ಗತಿಯಲ್ಲಿ ದಿಕ್ಕು ಒಂದನ್ನೇ ಬದಲಾಯಿಸ 
ಲಿಲ್ಲ. ಕವಲೊಡೆದು ಉತ್ತರ ದಕ್ಷಿಣಗಳಲ್ಲಿ ಎರಡು ಶಾಖೆಗಳಾಗಿ ಹರಿಯಿತು. ಉತ್ತರ 
ದಲ್ಲಿ ಅನ್ಯ ಪ್ರಭಾವಗಳ ಉಪನದಿಗಳಿಂದ ಅದು ತುಂಬಿ ಹರಿಯಿತು ; ದಕ್ಷಿಣದಲ್ಲಾದರೆ 
ಆಂತರಿಕ ಒತ್ತಡಗಳ ಸ೦ಚಯನದಿ೦ದ, ಸೃಷ್ಟಿ ಶಕ್ತಿಗಳ ಸ್ಫೋಟನದಿ೦ದ ವಸು೦ಧರೆಯು 
ಬಿರಿದು ಊಡಿಸಿದ ಚಿಲುಮೆಗಳಿ೦ದ ದಡ ತುಂಬಿ ಹರಿಯಿತು. ಈ ಸ್ವರೂಪ ನಿಷ್ಪತ್ತಿಯ 
ವೈವಿಧ್ಯದ ಮೂಲವು ಸಾಂಸ್ಕೃತಿಕ, ರಾಜಕೀಯ ಹಾಗೂ ಸಾಮಾಜಿಕ ವಿಪ್ಲವಗಳಲ್ಲಿ 


ಆ ಕರ್ಣಾಟಕಸಂಗಿಳೆತವಾಹಿನಿ 


ಸ್ಫೂರ್ತಿಯನ್ನು ಪಡೆದಿದೆ ಎ೦ಬುದನ್ನು ಈಗಾಗಲೇ ಹೇಳಿದೆ. 

ಇದರ ಕುರುಹುಗಳು ಇಂದಿಗೂ ಅಚ್ಚಳಿಯದೆ ಎರಡೂ ಪದ್ಧತಿಗಳಲ್ಲಿ ಉಳಿದಿವೆ : 
ಔತ್ತರೇಯ ಸಂಗೀತದ ಪಾರಿಭಾಷಿಕ ಶಬ್ದಗಳು ಕೇವಲ ಕೆಲವು ಅಪವಾದಗಳನ್ನು 
ಬಿಟ್ಟರೆ--ಪರ್ಶಿಯನ್‌, ಉರ್ದೂ ಮುಂತಾದ ಸಂಸ್ಕೃತೇತರ ಭಾಷೆಗಳಿಂದ ಬಂದವು 
ಗಳು. ಪ್ರಬ೦ಧಗಳೂ, ಅವುಗಳ ಹೆಸರುಗಳೂ ಅರೇಬಿಕ್‌, ಪರ್ಶಿಯನ್‌. ಮುಘಲ್‌ 
ಮೊದಲಾದ ಪ್ರಭಾವಗಳ ಸ೦ಪರ್ಕದಿ೦ದಲೇ ಬಂದಿವೆ ; ತಾಳಗಳಾದರೂ ಅಷ್ಟೆ : ಇವು 
ಗಳು ರೂಪಗೊಂಡು ಲಕ್ಷ್ಯಸ್ಥೈರ್ಯವನ್ನೂ ಲೋಕಪ್ಪಸಿದ್ಧಿಯನ್ನೂ ಪಡೆದುದು ಮುಘಲ್‌ 
ದೊರೆಗಳ ಆಸ್ಥಾನಗಳಲ್ಲಿ, ಹದಿಮೂರು ಹದಿನಾಲ್ಕನೆಯ ಶತಮಾನಗಳಲ್ಲಿ. ಅಮೀರ್‌ 
ಖುಸ್ರೋ ಪರ್ಶಿಯನ್‌ ಸಂಗೀತದಿಂದ ಎರವಲು ಪಡೆದು ಪ್ರಯೋಗಿಸಿ ರೂಢಿಸಿದನೆ೦ದು 
ಹೇಳಲಾಗುವ ತಬಲ, ಸಿತಾರ್‌ ಮೊದಲಾದವುಗಳು ಇಂದಿಗೂ ಅಲ್ಲಿ ಮಾತ್ರ ರೂಢಿ 
ಪಡೆದಿವೆ. ಅಲ್ಲಿ ಬಳಸಲಾಗುವ ಇತರ ವಾದ್ಯಗಳಲ್ಲಿ ಒ೦ದೆರಡನ್ನುಳಿದು ಯಾವುದೂ 
ಪ್ರಾಚೀನ ಭಾರತೀಯ ಸಂಗೀತದ ಲಕ್ಷ್ಯ ಲಕ್ಷಣಗಳಲ್ಲಿ ಕಂಡುಬರುವುದಿಲ್ಲ. ಪ್ರಬಂಧ 
ಗಳಲ್ಲಿಯಾದರೂ ಸಂಸ್ಕೃತ ಭಾಷೆಯ ಪ್ರಯೋಗವು ಅತ್ಯಲ್ಪ. ರಾಗಗಳಲ್ಲಿ ಬಹುಸಂಖ್ಯೆ 
ಯವು ತಮ್ಮ ಅನ್ಯ ದೇಶೀಯ ಹೆಸರುಗಳನ್ನೆ ಇ೦ದಿಗೂ ಉಳಿಸಿಕೊ೦ಡಿವೆ ; ಅವುಗಳಲ್ಲಿ 
ಪ್ರಯೋಗತಂತ್ರ, ಗಮಕಗಳ ಬಳಕೆ, ಪ್ರಯುಕ್ತಿ ನಿಯಮಗಳು ಮೊದಲಾದವು ಪ್ರಾಚೀನ 
ಭಾರತೀಯ ಸಂಗೀತದ ಶಾಸ್ತ್ರ ನಿಯಮಗಳಿಗೆ ಹೊರತಾಗಿವೆ. ಶಾಸ್ತ್ರದಲ್ಲಿ ಹೇಳಿದ ರೂಪ 
ಕಾಲಪ್ತಿ ಮಾತ್ರ ಅದರಲ್ಲಿ ಉಳಿದುಕೊಂಡಿದ್ದು ರಾಗಾಲಪ್ತಿಯು ಹೆಚ್ಚು ಕಡಿಮೆ ಅದೃಶ್ಯ 
ವಾಗಿ ಹೋಗಿದೆ. ಅಂತೆಯೇ ಶಾಸ್ತ್ರಪ್ರಮೇಯಗಳಲ್ಲಿಯೂ ವಿದೇಶೀ ಸಂಗೀತಗಳ 
ಪ್ರಭಾವದ. ಅವಶೇಷವು ಎದ್ದು ಕಾಣುತ್ತದೆ. ಸ್ವರಸಪ್ತಕದಲ್ಲಿ ವಿಕೃತಸ್ಪರವ್ಯವಸ್ಥೆ ಪ್ರತಿ 
ಮಧ್ಯಮ ಮೊದಲಾದವುಗಳಲ್ಲಿಯೂ ರಾಗವಿಂಗಡನಾಪದ್ಧ ತಿಯಲ್ಲಿಯೂ ಇದರ ನೆರಳು 
ಬಿದ್ದಿದೆ. 

ಕರ್ಣಾಟಕ ಸಂಗೀತದಲ್ಲಿಯಾದರೋ ಪ್ರಾಚೀನ ಗೌರವಿತ ಪ್ರಮೇಯ ಸಾಮಗ್ರಿಯೂ 
ಶಾಸ್ತ್ರಮರ್ಯಾದೆಯೂ ಅಚ್ಚಳಿಯದೆ ಮೂಡಿ ಬಂದಿವೆ. ಸಂಸ್ಕೃತದಲ್ಲಿ ಬೆಳೆದು ಬಲಿತ 
ಪರಿಭಾಷಾ ವಾಜ್ಮಯವು ಕೆಲವು ಅಪವಾದಗಳನ್ನು ಬಿಟ್ಟರೆ ಹಾಗೆಯೇ ಉಳಿದಿದೆ ; ಹೆಚ್ಚಿನ 
ಸ್ಟಾರಸ್ಯವೆ೦ದರೆ, ಕನ್ನಡವೇ ಮೊದಲಾದ ದೇಶಭಾಷೆಗಳಲ್ಲಿ ಆಡುಮಾತಿನಿ೦ದ ಸ೦ಗೀತ 
ವಿದ್ವಾಂಸರ ಸ್ವಸಮಯಕ್ಕೆ ಸೇರಿಹೋದ ಮಾತುಗಳನ್ನು ಸ೦ಸ್ಕೃತೀಕರಿಸಿ ಉಳಿಸಿಕೊಳ್ಳ 
ಲಾಯಿತು. ಸಂಗೀತ ವಾದ್ಯಗಳೆಲ್ಲಿಯಾದರೂ ಪ್ರಾಚೀನ ಪ್ರಸಿದ್ಧವಾದವುಗಳೇ-- ಪಿಟೀ 
ಲನ್ನು ಬಿಟ್ಟರೆ ಹೆಚ್ಚು; ಸಂಗೀತ ಪ್ರಬ೦ಧಗಳಲ್ಲಿಯೂ ಸಹ ಬಹುಪಾಲು ವಿಕಾಸಗತಿ 
ಯಿ೦ದ ಮಾರ್ಪಾಟಾದ ಪ್ರಾಚೀನ ಕೃತಿ ಪ್ರಕಾರಗಳೇ. ಇದರಲ್ಲಿನ ಮನೋಧರ್ಮದ. 
ಎಂದರೆ ವೈಯಕ್ತಿಕ ಕಲ್ಪನಾಪ್ರತಿಭೆಯ, ಪ್ರಕಾರಗಳೂ ಕೂಡ ಶಾಸ್ತ್ರಪರ೦ಪರೆಯ ಚೌಕಟ್ಟಿ 
ನಲ್ಲೇ ಬೆಳೆದವು. ಶಾಸ್ತ್ರಪ್ರಣೀತವಾದ ರಾಗಾಲಪ್ತಿಯು ತನ್ನ ಪೂರ್ಣ ವಿಕಾಸಸ್ಮಿತಿಯಲ್ಲಿ 
ಪ್ರಕಾಶಿಸಿರುವುದು ಕರ್ಣಾಟಕಸ೦ಗೀತದಲ್ಲಿಯೇ. 


ಕರ್ಣಾಟಕಸ೦ಗೀತವಾಹಿನಿ ೯ 


ಈ ಸಂದರ್ಭದಲ್ಲಿ ಸರ್ವೇಸಾಮಾನ್ಯವಾಗಿ--ಅನೇಕ ಸ೦ಗೀತಶಾಸ್ತ್ರಜ್ಯರಲ್ಲಿಯೂ 
--ಹರಡಿರುವ ಒಂದು ತಪ್ಪು ತಿಳುವಳಿಕೆಯನ್ನು ನಿವಾರಿಸುವುದು ಆವಶ್ಯಕ. ಭಾರತೀಯ 
ಸಂಗೀತದಲ್ಲಿ ದಕ್ಷಿಣೋತ್ತರ ಭೇದದಿಂದ ಕರ್ಣಾಟಕಸ೦ಗೀತ ಮತ್ತು ಹಿಂದೂಸ್ಥಾನಿ 
ಸಂಗೀತ ಎಂಬ ಎರಡು ಭೇಪಗಳನ್ನು ಹರಿಪಾಲದೇವನು ಕ್ರಿ. ಶ. ೧೩೧೦ರ ಸುಮಾರಿನಲ್ಲಿ 
ತನ್ನ ಸಂಗೀತ ಸುಧಾಕರದಲ್ಲಿ ಹೇಳಿದ್ದಾನೆ ಎಂದು ಸಾಮಾನ್ಯವಾಗಿ ನಂಬಿ ಈ ಕಾಲದಿಂದ 
ಇವೆರಡು ಸ೦ಗೀತ ಭೇದಗಳ ಹುಟ್ಟನ್ನು ಎಣಿಸುವುದು ವಾಡಿಕೆಯಾಗಿದೆ. ಇದು ತಪ್ಪು. 
ಸಂಗೀತಸುಧಾಕರವೆ೦ಬ ಗ್ರಂಥದಲ್ಲಿ ಈ ಉಕ್ತಿ ಇರುವುದು ನಿಜ. ಆದರೆ ಇದು 
ಹರಿಪಾಲದೇವನ ಸಂಗೀತಸುಧಾಕರದಲ್ಲಿಲ್ಲ. ಸ೦ಗೀತಸುಧಾಕರವೆ೦ದೇ ಹೆಸರುಳ್ಳ 
ಇನ್ನೊ೦ದು ಗ್ರಂಥವನ್ನು ಪರಳಿಯ ಕಾಶೀನಾಥ ಅಪಾತುಲಸಿಯು ಶಾಲಿವಾಹನಶಕೆ 
೧೮೩೬ರಲ್ಲಿ ಎ೦ದರೆ ಕ್ರಿ. ಶ. ೧೯೧೪ರಲ್ಲಿ ರಚಿಸಿ ಅದರಲ್ಲಿ ಈ ಮಾತನ್ನು ಹೇಳಿದ್ದಾರೆ. 
ಇದನ್ನು ಅವರ ಮಿತ್ರರಾದ ವಿಷ್ಣುನಾರಾಯಣ ಭಾತಖಂಡೆಯವರು ಸಂಪಾದಿಸಿ ೧೯೧೭ 
ರಲ್ಲಿ ಪ್ರಕಟಿಸಿದರು. ಈ ಗ್ರ೦ಥದಲ್ಲಿ ಅದರ ಕರ್ತರು ತನ್ನ ಹೆಸರನ್ನು ಪುನಃ ಪುನಃ ಹೇಳಿ 
ಗ್ರ೦ಥರಚನಾ ಕಾಲವನ್ನು ಗ್ರಂಥಾಂತ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಗಮನಿಸಲು 
ತಾಳ್ಮೆಯಿಲ್ಲದ ಉತ್ಸಾಹಿಗಳು ಸಂಗೀತಸುಧಾಕರವೆಂಬ ನಾಮಸಾದೃಶ್ಯಮಾತ್ರದಿಂದ 
ಹರಡಿ ನಿಲ್ಲಿಸಿದ ಮಾತು, ಇದು. 


ಉದ್ದಮನ 

ಶಾಸ್ತ್ರಪ್ರಮೇಯಗಳ ದೃಷ್ಟಿಯಿಂದ ಭಾರತೀಯ ಸಂಗೀತವು ಇಬ್ಬಗೆಯಾದುದನ್ನು 
ಮಧ್ಯಮಗ್ರಾಮವು ಷಡ್ಡಗ್ರಾಮದಲ್ಲಿಯೇ ವಿಲೀನವಾದ ಕಾಲದಿಂದ ಎಣಿಸಬಹುದು. 
ಸ೦ಗೀತರತ್ನಾಕರದಲ್ಲಿ ಶಾರ್ಜ್ಣದೇವನು ಮಧ್ಯಮಗ್ರಾಮವನ್ನು ಲಕ್ಷ್ಯಪ್ರಯುಕ್ತವೆ೦ದೇ 
ವ್ಯವಹರಿಸುವಲ್ಲಿ ಸಿಂಹಭೂಪಾಲನು ಕ್ರಿ. ಶ. ಸುಮಾರು ೧೩೩೦ರಲ್ಲಿ ವ್ಯಾಖ್ಯಾನ 
ಮಾಡುತ್ತಾ ಇದನ್ನು ಮೌನವಾಗಿ ಸ್ವೀಕರಿಸುವುದರಿಂದಲೂ ಇನ್ನೊಬ್ಬ ವ್ಯಾಖ್ಯಾನಕಾರ 
ನಾದ ಕಲ್ಲಿನಾಥನು ಕ್ರಿ. ಶ. ಸುಮಾರು ೧೪೪೦ರಲ್ಲಿ ಮಧ್ಯಮಗ್ರಾಮದ ಲಕ್ಷಣಗಳು ಲಕ್ಷ್ಯ 
ವ್ಯಪದೇಶವನ್ನು ಕಳೆದುಕೊ೦ಡು ಷಡ್ಡಗ್ರಾಮದಲ್ಲಿಯೇ ಪರ್ಯವಸಿತವಾಗುವುದನ್ನು ಸ್ಪಷ್ಟ 
ವಾಗಿ ಹೇಳಿರುವುದರಿ೦ದಲೂ ೧೩೪೦-೧೪೪೦ರ ಶತಮಾನವನ್ನು ಸಂಧಿಯುಗವೆಂದು 
ಕರೆಯಬಹುದು. ಈ ಸ೦ಕ್ರಮಣ ಸ್ಥಿತಿಗೆ ಕಾರಣಗಳನ್ನು ಈಗಾಗಲೇ ಸೂಚಿಸಿದೆ. ಈ 
ಯುಗದ ಸಂಕ್ರಾಂತಿ ಪುರುಷನು ದಕ್ಷಿಣದಲ್ಲಿ ವಿದ್ಯಾರಣ್ಯರು ಮತ್ತು ಉತ್ತರದಲ್ಲಿ 
ಅಮಿರ್‌ ಖುಸ್ರೋ ಹಾಗೂ ಕನ್ನಡನಾಡಿನಿ೦ದ ಹೋಗಿ ದೆಹಲಿಯ ಆಸ್ಥಾನವನ್ನಲ೦ಕರಿ 
ಸಿದ ಕನ್ನಡಿಗ ಗೋಪಾಲನಾಯಕ ಎಂಬುದರಲ್ಲಿ ಸಂದೇಹವಿಲ್ಲ. 

ವಿದ್ಯಾರಣ್ಯರ ಸ೦ಗೀತಶಾಸ್ತ್ರೀಯ ಪ್ರತಿಭೆಯು ನಿಜಕ್ಕೂ ಅಚ್ಚರಿಯನ್ನು೦ಟುಮಾಡು 
ವಂತಹುದು. ಸಾವಿರಾರು ವರ್ಷಗಳಿಂದ ಕಟ್ಟುನಿಟ್ಟಾಗಿ ಪಾಲಿತವಾಗುತ್ತಿದ್ದ ಮಾರ್ಗ 


೧೦ ಕರ್ಣಾಟಕಸ೦ಗೀತವಾಜನಿ 


ಸಂಗೀತದ ಆಧಾರಸ್ತ೦ಭವಾದ ಗ್ರಾಮದ ಕಲ್ಪನೆಯನ್ನು ಕಿತ್ತುಹಾಕುವ ಆತನ ಸಾಹಸ 
ವನ್ನೂ, ಮುಂದೆ ಆರು ಶತಮಾನಗಳಿಗೂ ಮಿಕ್ಕು ದೃಢವಾಗಿ ಉಳಿದು ಬೆಳೆದ ಮೇಳಕಲ್ಪನೆ 
ಯನ್ನು ಸೃಷ್ಟಿಸಿ ರೂಢಿಸುವ ಪ್ರವಾದಿ ದರ್ಶನವನ್ನೂ ಇಡೀ ಭಾರತೀಯ ಸಂಗೀತದ ಇತಿ 
ಹಾಸದಲ್ಲಿ ಕಾಣುವುದು ವಿರಳ ; ಭರತ, ಮತಂಗ, ಅಭಿನವಗುಪ್ತ. ಶಾರ್ಜ್ಣದೇವರಂತಹ 
ಪ್ರಾತಃಸ್ಮರಣೀಯ ವಿಭೂತಿಪುರುಷರ ಶ್ರೇಣಿಗೆ ವಿದ್ಯಾರಣ್ಮರನ್ನೂ ಸೇರಿಸಬೇಕು. 
ಇಂದಿಗೂ ಬಹುವಾಗಿ ಉಳಿದು ಬಂದಿರುವ ರಾಗಲಕ್ಷಣಗಳನ್ನು ಆರುನೂರು ವರ್ಷಗಳ 
ಹಿ೦ದೆ ಸಮಸಾಮಯಿಕ ಲಕ್ಷ್ಯಪ್ರವೃತ್ತಿಯಿ೦ದ ಮೊಟ್ಟಮೊದಲಬಾರಿಗೆ - ನಿರೂಪಿಸಿದ 
ಕೀರ್ತಿ ಅವರದು. .ಮಧ್ಯಮಗ್ರಾಮವು ಷಡ್ಡಗ್ರಾಮದಲ್ಲಿ ವಿಲೀನಗೊಂಡು ಷಡ್ಡಗ್ರಾಮ 
ವೊಂದೆ ಲಕ್ಷ್ಯರೂಢವಾದ ಗ್ರಾಮದ ಕಲ್ಪನೆಯೂ ಅದರಿಂದ ಹುಟ್ಟಿದ ಜಾತಿ, ಮೂರ್ಛನೆ. 


ತಾನ ಮೊದಲಾವುಗಳ ಕಲ್ಪನೆ. ಕರ್ತವ್ಯ ಮತ್ತು ವ್ಯಾಪ್ತಿಗಳೂ ಸ್ವಾಭಾವಿಕವಾಗಿಯೇ... 


ಮಾರ್ಪಾಡಾಗಬೇಕಾಯಿತು. ಎರಡೂ ಗ್ರಾಮಗಳಿಂದ ಹುಟ್ಟುತ್ತಿದ್ದ ವಿಕೃತಸ್ತರವ್ಯೂಹವು 
ಈಗ ಒಂದರಲ್ಲಿಯೇ ಅಡಕವಾಯಿತು ; ವ್ಯವಹಾರಪ್ಪಸಿದ್ಧವಾದ ರಾಗಗಳನ್ನು ಹೋಲಿ 
ಸಲು ಬಳಸುತ್ತಿದ್ದ ಜಾತಿ, ಮೂರನೆ, ತಾನಗಳು ಈಗ ಸಾಲದಾದವು. ಇವುಗಳ 
ಅನ್ವಯಕ್ಕೆ ಬೇಕಾಗಿದ್ದ ಬಹುನಿಯಮ ಸೂತ್ರವು ಜಟಿಲವೂ ಶಿಥಿಲವೂ ಆಯಿತು. 
ಆದುದರಿ೦ದ ಇವುಗಳ ಸ್ಥಾನದಲ್ಲಿ ಮೇಳದ ಕಲ್ಪನೆಯನ್ನು ವಿದ್ಯಾರಣ್ಯರು ಸ್ಥಾಪಿಸಿದರು. 
ಇದರಿಂದಾಗಿ ರಾಗಗಳ ಹೋಲಿಕೆ, ವಿ೦ಗಡನೆಗಳಿಗೆ ಬಹುಕೇ೦ದ್ರ ತಂತ್ರ, ತತ್ತ್ವಗಳನ್ನು 
ಬಳಸುವುದು ತಪ್ಪಿ ಪ್ರತಿನಿಧಿತತ್ತ್ವವು ರೂಢಿಗೆ ಬಂದಿತು. ಪ್ರಯುಕ್ತವಾಗುವ ಸ್ವರಗಳ 
ಸ೦ಖ್ಯೆ, ಸಾಮ್ಯಗಳ ಆಧಾರದ ಮೇಲೆ ರಾಗಗಳನ್ನೆಲ್ಲ ಸಣ್ಣ ಸಣ್ಣ ಗು೦ಪುಗಳನ್ನಾಗಿ ಅವರು 
ಮಾಡಿದರು. ಪ್ರತಿಯೊಂದು ಗುಂಪಿಗೂ ಮೇಳವೆಂದು ಹೆಸರಿಟ್ಟು ಆಯಾ ಮೇಳದಲ್ಲಿ 
ಬರುವ ಎಲ್ಲಾ ಶುದ್ಧ-ವಿಕೃತಿ ಸ್ಪರಗಳನ್ನೂ ಒಳಗೊಂಡ ಪ್ರಾತಿನಿಧಿಕ ಸ್ವರಸಪ್ತಕಗಳನ್ನು 
ಆಯಾ ಮೇಳ ರಾಗ ಅಥವಾ ಮೇಳಕರ್ತವೆಂದು ವ್ಯವಹರಿಸುವ ಶಾಸ್ತ್ರ ತಂತ್ರವನ್ನು 
ವಿದ್ಯಾರಣ್ಯರು ನಿರೂಪಿಸಿ ಇ೦ತಹ ಹದಿನೈದು ಮೇಳಗಳನ್ನೂ ಅವುಗಳಲ್ಲಿರುವ ಸುಮಾರು 
ಐವತ್ತು ಲಕ್ಸ್ಯಪ್ಪಸಿದ್ಧ ರಾಗಗಳನ್ನೂ ಹೇಳಿದ್ದಾರೆ. 

ಈ ಶಾಸ್ತ್ರತಂತ್ರದಿ೦ದ ಲಕ್ಷಕ್ಕೆ ಆದ ಮುಖ್ಯಪ್ರಯೋಜನ : ರಾಗರಾಗಕ್ಕೂ ಮೆಟ್ಟುಗಳ 
ಸ್ಥಾನವನ್ನು ಬದಲಾಯಿಸಿಕೊಳ್ಳಬೇಕಾಗಿದ್ದುದು ತಪ್ಪಿ ಎಲ್ಲಾ ಸ್ವರಸ್ಥಾನಗಳ ಮೆಟ್ಟು 
ಗಳನ್ನೂ ಒಮ್ಮೆಗೇ ಒಳಗೊ೦ಡ ವೀಣೆಯ೦ತಹ ವಾದ್ಯದಲ್ಲಿ ಎಲ್ಲಾ ರಾಗಗಳನ್ನೂ 
ನುಡಿಸುವುದು ಸಾಧ್ಯವಾಯಿತು ; ಈ ದಿಕ್ಕಿನಲ್ಲಿ ಸಂಶೋಧನೆಯು ಪ್ರಾರಂಭವಾಗಿ 
ಹದಿನೇಳನೆಯ ಶತಮಾನದಲ್ಲಿ ನಿರ್ದುಷ್ಟವೂ ಪರಿಪೂರ್ಣವೂ ವೈಜ್ಞಾನಿಕವೂ ಆದ 
ಫಲವನ್ನು ಕೊಟ್ಟಿತು. ಎರಡನೆಯದಾಗಿ, ಅ೦ತರ-ಕಾಕಲೀ ಸ್ವರಸ್ಥಾನಗಳ ಅನಿಶ್ಚಯತೆಗೆ 
ಚರಮ ಗೀತೆಯನ್ನು ಹಾಡಲು ಇದರಿಂದ ಸಾಧ್ಯವಾಯಿತು. 

ದಕ್ಷಿಣ ಭಾರತದಲ್ಲಿ ಈ ಕ್ರಾಂತಿ ಮೈದೋರಿದುದಕ್ಕೆ ವಿದ್ಯಾರಣ್ಯರು ವಿದೇಶೀ ಸಂಗೀತ 
ಪದ್ಧತಿಗಳ ಪ್ರಭಾವದಿಂದ ಸ್ಫೂರ್ತಿ ಪಡೆದುದು ಕಾರಣವೆಂದು ಕೆಲವರು ಹೇಳುವು 


ಇ 


ಕರ್ಣಾಟಕಸಂ೦ಗೀತವಾಹಿನಿ ೧೧ 


ದುಂಟು. ಇದು ಅಸ೦ಗತವಾದುದು. ಏಕೆಂದರೆ ರಾಷ್ಟ್ರಪ್ರಜ್ಞೆಯ ಪುನರುಜ್ಜೀವನಕ್ಕಾಗಿ 
ವೈದಿಕ ಸಂಸ್ಕೃತಿ ಮೌಲ್ಯಗಳ ಸಂಚಯನ, ಸಂಘಟನೆ ಹಾಗೂ ಸ೦ವರ್ಧನಗಳನ್ನೇ 
ಆದರ್ಶವಾಗಿಟ್ಟುಕೊ೦ಡು ಹಿ೦ದೂ ಸಾಮ್ರಾಜ್ಯಸ್ಥಾಪನೆಯನ್ನು ಮಾಡಿಸಿದ ವಿದ್ಯಾರಣ್ಯರು 
ಈ ಪ್ರಜ್ಞೆ ಮತ್ತು ಈ ಮೌಲ್ಯಗಳ ವಿಧ್ವ೦ಸನಕ್ಕಾಗಿ ಪಣತೊಟ್ಟು ಧಾಳಿ ಮಾಡುತ್ತಿದ್ದ 
ಆಕ್ರಮಣಕಾರರ ಸಂಗೀತದಿಂದ ಸ್ಫೂರ್ತಿಪಡೆದರೆನ್ನುವುದು ಅನುಪಪನ್ನವಾಗುತ್ತದೆ. 
ವಿದ್ಯಾರಣ್ಯರು ತಮ್ಮ ಹಿ೦ದೂಪುನರುತ್ಮಾನ ಯೋಜನೆಯನ್ನು ವ್ಯವಸ್ಥಿತವಾಗಿ ಧಾರ್ಮಿಕ, 
ನೈತಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ 
ಕಾರ್ಯಗತ ಮಾಡಿದರು. ಇದರ ಅ೦ಗವಾಗಿಯೇ ಅವರು ಸ೦ಗೀತಸಾರವನ್ನು ರಚಿಸಿದ್ದು. 
(ಈ ಸ೦ಗೀತಸಾರವು ಇಂದು ಉಪಲಬ್ಬವಿರುವುದು ಕ್ರಿ. ಶ. ೧೭ನೆಯ ಶತಮಾನದಲ್ಲಿ 
ಗೋವಿಂದ ದೀಕ್ಷಿತನು ರಚಿಸಿದ ಸಂಗೀತ ಸುಧೆಯಲ್ಲಿ--ಕೇವಲ ಉದ್ಭೃತಿ ಮಾತ್ರದಲ್ಲಿ. 
ಈ ಅಮೂಲ್ಯ ಗ್ರ೦ಥಕ್ಕಾಗಿ ತು೦ಬ ಹುಡುಕುತ್ತಲೆ ಇದ್ದೇನೆ ; ದೊರೆತೀತೆಂಬ ಆಸೆ 
ಹೆಚ್ಚಾಗಿ ಉಳಿದಿಲ್ಲ; ದೊರೆತಿದ್ದರೆ ಪ್ರಬ೦ಧಗಳಲ್ಲಿಯೂ ತಾಳಗಳಲ್ಲಿಯೂ ಜೀಜ 
ರೂಪದ ಯಾವ ಕ್ರಾಂತಿ ಕಲ್ಪನೆಗಳನ್ನು ವಿದ್ಯಾರಣ್ಯರು ಹೇಳಿದ್ದರು ಎಂಬುದು ತಿಳಿಯು 
ತ್ತಿತ್ತು) ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಜೀರ್ಣವೂ ಶಿಥಿಲವೂ ಆಗಿಹೋಗುತ್ತಿದ್ದ 
ಜನಜೀವನದ ಈ ಕ್ಷೇತ್ರಗಳಲ್ಲಿ ಮ್ಲೇಚ್ಛಸಂಸ್ಕೃತಿಯನ್ನು ಎದುರಿಸಿ ಓಡಿಸಲು ಶಕ್ತವಾದ 
ಪ್ರತಿಸಂಸ್ಥೆಗಳನ್ನೂ ತತ್ತ್ವ, ಆದರ್ಶಗಳನ್ನೂ ಆರ್ಷಸಂಸ್ಕೃತಿಯ ಚೌಕಟ್ಟಿನಲ್ಲಿ ಪುನಃ 
ನಿರ್ಮಿಸುವುದು ಅವರ ನೀತಿಯಾಗಿತ್ತು. ಅಲ್ಲದೆ ಮ್ಲೇಚ್ಛರು ದಕ್ಷಿಣದಲ್ಲಿ ಬಂದು 
ನೆಲಸಲಿಲ್ಲವೆ೦ಬುದನ್ನೂ, ಅವರಿಗೂ ದಕ್ಷಿಣಕ್ಕೂ ಬೆಳೆದುನಿಂತ ಸಂಪರ್ಕವು ಅಲ್ಪವೇ 
ಎಂಬುದನ್ನೂ ಮರೆಯಲಾಗದು. ಇದಲ್ಲದೆ ಈ ಬಗೆಯ ಸ್ಫೂರ್ತಿಯು ವಿದ್ಯಾರಣ್ಯರಿಗೆ 
ದೊರಕಿರಲಾರದೆ೦ಬುದಕ್ಕೆ ಇನ್ನೊ೦ದು ಮುಖ್ಯ ಕಾರಣವೂ ಇದೆ: ಪರ್ಶಿಯಾ ದೇಶದಲ್ಲೇ 
ಈ ಬಗೆಯ ಪ್ರಾತಿನಿಧಿಕ ರಾಗವರ್ಗೀಕರಣವು ನಡೆದುದು ಹದಿಮೂರನೆಯ ಶತಮಾನ 
ದಲ್ಲಿ--ಶಫಿ ಅಲ್‌ದೀನ್‌ ಅಬ್ದಲ್‌ ಮೂಮಿನ್‌ನ ರಿಸಾಲತ್‌ ಅಲ್‌ ಷರಫೀಯಾ ಗ್ರ೦ಥ 
ದಲ್ಲಿ (ಕ್ರಿ. ಶ. ೧೨೯೪) ; ಇಲ್ಲಿ ಹೇಳಿದ ಹನ್ನೆರಡು ಮಕಾ೦ಗಳೂ ಆರು ಆವಾಜ್ಬ್‌ಗಳೂ 
ಮುಂದಿನ ಶತಮಾನದಲ್ಲಿ ಶುಬಹ್‌ಗಳಾಗಿ ' ಮತ್ತು ಗೂಷಗಳಾಗಿ ಒಡೆದು ಬೆಳೆದು 
ನಿಂತವು. ಇವುಗಳಾದರೂ ತಮ್ಮ ಪೂರ್ಣ ಬೆಳವಣಿಗೆಯನ್ನು ಪಡೆದು ನಿಂತಿದ್ದು ಕ್ರಿ. ಶ. 
೧೭ನೆಯ ಶತಮಾನದಲ್ಲಿ. ಸ್ವದೇಶದಲ್ಲಿಯೇ ಇಷ್ಟು ವಿಳಂಬವಾಗಿ ಮೊಳೆತು ಬೆಳೆದ ಈ 
ರಾಗ ವಿ೦ಗಡನಾ ಪದ್ಧತಿಯನ್ನು ದಕ್ಷಿಣಭಾರತಕ್ಕೆ ಒಯ್ದು ಊರ್ಜಿತಗೊಳಿಸುವ ಅವಕಾಶ 
ವಾದರೂ ಮುಸ್ಲಿಂ ಆಕ್ರಮಣಕಾರರಿಗೆ--ಉತ್ತರ ಭಾರತದಲ್ಲಿದ್ದ೦ತ--ಎಲ್ಲಿತ್ತು ? 


ಗತಿ 
`` ಕರ್ಣಾಟಕ ಸ೦ಗೀತಕು೦ಡಲಿನಿಯು ಹೀಗೆ ಪೊರೆ ಕಳಚಿ ನವನವೋನ್ಮೇಷಶಾಲಿ 
ಯಾಗಲು ತೊಡಗಿದ್ದಾಗ ಅದನ್ನು ಕೈಹಿಡಿದು ರಾಜಮಾರ್ಗದಲ್ಲಿ ನಡೆಸಿದವರು 


೧೨ ಕರ್ಣಾಟಕಸ೦ಗೀತವಾಹಿನಿ 


ಕನ್ನಡಿಗರೇ; ಈ ಹೊಸರೂಪ ಮೂಡಿದ್ದಾದರೂ ಕರ್ಣಾಟಕ ಸಾಮ್ರಾಜ್ಯದ ರಾಜಧಾನಿ 
ವಿದ್ಯಾನಗರಿಯಲ್ಲಿ ಮತ್ತು ಅದರ ಸಾಮಂತ ರಾಜ್ಯಗಳಾಗಿದ್ದ ಮೈಸೂರು ತಂಜಾವೂರು 
ಗಳಲ್ಲಿ. ಎಂದೇ ಕರ್ಣಾಟಕ ಸಂಗೀತ ಎ೦ಬ ಹೆಸರು ಅದಕ್ಕೆ ಸ್ಥಿರವಾಯಿತು. 

ಈ ಸಂಗೀತವು ಕಾಲಕಾಲಕ್ಕೆ ಬೆಳೆದು ಬಲಿತ ರೀತಿಯನ್ನು ಪ್ರಮೇಯ ಸಾಮಗ್ರಿ ಹಾಗೂ 
ಸಮಸಾಮಯಿಕ ಲಕ್ಷ್ಯಗಳ ದೃಷ್ಟಿಯಿಂದ ಹೇಳುವ ಕೆಲವು ಶಾಸ್ತ್ರಗ್ರಂಥಗಳನ್ನು ನಮ್ಮ 
ಸ೦ಗೀತದ ಇತಿಹಾಸದಲ್ಲಿ ಪ್ರಮುಖ ಮೈಲುಗಲ್ಲುಗಳೆ೦ದು ತಿಳಿಯಬಹುದು. ವಿದ್ಕಾ 
ರಣ್ಯರ ಸ೦ಗೀತಸಾರ (ಕ್ರಿ. ಶ. ೧೩೫೦), ಕಲ್ಲಿನಾಥನ ಸ೦ಗೀತಕಲಾನಿಧಿ (ಕ್ರಿ. ಶ. ಸು. 
೧೪೪೦). ಪ೦ಡರೀಕವಿಠಲನ ರಾಗಚ೦ದ್ರೋದಯ (ಕ್ರಿ. ಶ. ೧೫೫೦-೧೬೦೦). ರಾಮಾ 
ಮಾತ್ಯನ ಸ್ವರಮೇಳಕಲಾನಿಧಿ (ಕ್ರಿ. ಶ. ೧೫೫೦). ಪೋಲೂರಿ ಗೋವಿಂದ ಕವಿಯ 
ರಾಗತಾಳಚಿ೦ತಾಮಣಿ, ತಾಳದಶಪ್ರಾಣಪ್ರದೀಪಿಕೆ: (ಕ್ರಿ. ಶ. ೧೬೦೦ 7), ಗೋವಿಂದ 
ದೀಕ್ಷಿತನ ಸ೦ಗೀತಸುಧಾ (ಕ್ರಿ. ಶ. ಸು. ೧೬೨೦), ವೆ೦ಕಟಮಖಿಯ ಚತುರ್ದ೦ಡೀ 
ಪ್ರಕಾಶಿಕಾ (ಕ್ರಿ.ಶ. ಸು. ೧೬೫೦), ತುಳಜನ ಸ೦ಗೀತಸಾರಾಮೃತ (ಕ್ರಿ. ಶ. ಸು. 
೧೭೩೦)--ಇವುಗಳು ಈ ಸ೦ಗೀತವಾಹಿನಿಯ ಪಾತ್ರವನ್ನು ಗುರುತಿಸುತ್ತವೆ. ಇವುಗಳಲ್ಲಿ 
ಮುಖ್ಯವಾದ ಗ್ರಂಥಗಳ ಶಾಸ್ತ್ರೀಯ ವಿವೇಚನೆಯನ್ನು ಈ ಗ್ರಂಥದಲ್ಲಿ ಮಾಡಿದ್ದೇನೆ. 
ಇವುಗಳಲ್ಲಿ ಕಂಡು ಬರುವ ಮುಖ್ಯ ವಿಷಯಗಳನ್ನು ಸ್ವರಮೇಳ, ವೀಣಾಮೇಳ, ರಾಗ 
ಮೇಳ, ಪ್ರಬ೦ಧ, ಕಲ್ಪನಾ ಪ್ರಕಾರಗಳು ಎ೦ಬ ಶೀರ್ಷಿಕೆಗಳಲ್ಲಿ ಸಮಷ್ಟಿಯಲ್ಲಿ ಸಿ೦ಹಾವ 
ಲೋಕನದಿ೦ದ ಈ ಲೇಖನದಲ್ಲಿ ಸ೦ಗ್ರಹಿಸಲಾಗುವುದು. 

(ಅ) ಸ್ವರಮೇಳ : ಕ್ರಿ. ಶ. ಹದಿನೈದನೆಯ ಶತಮಾನದ ವೇಳೆಗೆ ನಮ್ಮ ಸ೦ಗೀತದ 
ಸ್ವರಾಷ್ಟ್ರಕದಲ್ಲಿ ಮೂಲಭೂತವಾದ ಕೆಲವು ಮಾರ್ಪಾಟುಗಳು ಪ್ರಾರ೦ಭವಾಗಿದ್ದವು ; 
ಪ್ರಾಚೀನಾಚಾರ್ಕರು ಗ್ರಾಮದ್ಹಯ ರೂಢಿಯ ಕಾರಣದಿ೦ದ ಸ್ವರಪ್ರಮಾಣದ ಗರಿಷ್ಠಮಿತಿ 
ಯನ್ನು ನಾಲ್ಕು ಶ್ರುತಿಗಳೆ೦ದು ಹೇಳಿದ್ದುದು ಷಡ್ಡಗ್ರಾಮವೊ೦ದೇ ರೂಢಿಯಲ್ಲಿ ನಿಂತ 
ಈ ಕಾಲದಲ್ಲಿ ತಪ್ಪಿ ಈ ಗರಿಷ್ಠ ಪ್ರಮಾಣವನ್ನು ಆರು ಶ್ರುತಿಗಳೆ೦ದು ನಿಗದಿಗೊಳಿಸ 
ಲಾಯಿತು. ಇದು ಮೊದಲು ಮೈತಳೆದುದು ಮಧ್ಯಮಗ್ರಾಮದ ತ್ರಿಶ್ರುತಿ ಪಂಚಮವು 
ಮಧ್ಯಮದ ವಿಕೃತಿಯೆಂದೇ ಪರಿಗಣಿತವಾದಾಗ. ಮಧ್ಯಮದಿಂದ ಏಳು ಶ್ರುತಿಗಳಷ್ಟು 
ಅ೦ತರದಲ್ಲಿದ್ದ ಇದು ಕೆಲವು ರಾಗಗಳಲ್ಲಿ ಒ೦ದು ಶ್ರುತಿಯಷ್ಟು ಕುಗ್ಗಿ ಆರು ಶ್ರುತಿಗಳ 
ಪ್ರಮಾಣದ್ದಾಯಿತು; ಇದು ವಿಕೃತಿ ಪಂಚಮವನ್ನು ಪ್ರತಿನಿಧಿಸುತ್ತಿದ್ದುದರಿ೦ದ ಪ್ರತಿನಿಧಿ 
ಮಧ್ಯಮ ಅಥವಾ ಪ್ರತಿಮಧ್ಯಮ ಎ೦ಬ ಹೊಸ ಹೆಸರನ್ನು ಪಡೆಯಿತು. ಎರಡನೆಯದಾಗಿ. 
ಪ್ರಾಚೀನ ಸಂಗೀತಲಕ್ಷಣದಲ್ಲಿ ಒಂದು ಸ್ವರವು ವಿಕೃತವಾಗಬೇಕಾದರೆ ಅದು ಮುಂದಿನ 
ಶುದ್ಧಸ್ವರದ ಸ್ಥಾನವನ್ನು ದಾಟಕೂಡದೆ೦ಬ ನಿಯಮವೂ ಈಗ ಲೋಪವಾಗಿಹೋಯಿತು; 
ಬದಲಿಗೆ ಅದು ಮುಂದಿನ ಸ್ವರದ ವಿಕೃತಿ ಸ್ಥಾನವನ್ನು ದಾಟದಿದ್ದರೆ ಸಾಕೆ೦ದಾಯಿತು; 
ಅಲ್ಲದೆ ಗಾಂಧಾರ ನಿಷಾದಗಳಿಗೆ ಮಾತ್ರ ಊರ್ಧ್ವಗತಿಯೆ೦ಬ ವಿಕೃತಿಯನ್ನೂ ರಿಷಭ 
ಧೈವತಗಳಿಗೆ ಹಿಂದಿನ ಸ್ವರದ ಶ್ರುತಿಪಲ್ಲಟನದ ಪಫೂರ್ವಾಭಿಕಾಂಕ್ಷೆಯಿಂದ ಮಾತ್ರ 


ಕರ್ಣಾಟಕಸ೦ಗೀತವಾಹಿನಿ ೧೩ 


ವಿಕೃತಿಯನ್ನೂ, ಷಡ್ಡ-ಮಧ್ಯಮ-ಪಂಚಮಗಳಿಗೆ ಅಧೋಚಲನೆಯಿ೦ದ ವಿಕೃತಿಯನ್ನೂ 
ಹೇಳುತ್ತಿದ್ದ ಪ್ರಾಚೀನ ಪರಿಸಂಖ್ಯಾನವು ತಪ್ಪಿ ಎಲ್ಲಾ ಸ್ವರಗಳಿಗೂ ಏಕರೂಪವಾಗಿ 
ಊರ್ಧ್ವಗತಿಯಿ೦ದ ಮಾತ್ರ ವಿಕೃತಿಯನ್ನು ನಿಯತಗೊಳಿಸಲಾಯಿತು. ಹೀಗೆ ಗ್ರಾಮ 
ಸಾಧಾರಣಕ್ಕೆ ಮಾತ್ರ ಸೀಮಿತವಾಗಿದ್ದ ಸಾಧಾರಣಗಾ೦ಧಾರ, ಕೈಶಿಕಿನಿಷಾದಗಳನ್ನು 
ಷಡ್ಡಗ್ರಾಮದ ಸ್ಟರಸಪ್ತಕದ ಚೌಕಟ್ಟಿನಲ್ಲಿಯೇ ತಾತ್ತ್ವಿಕವಾಗಿ ವ್ಯವಸ್ಥೆ ಗೊಳಿಸಲಾಯಿತು. 
ಇವೆಲ್ಲದರ ಫಲವಾಗಿ ಶುದ್ಧಸ್ಥಾನನಿರ್ದೇಶಕಗಳಾದ ಏಳನೆಯ ಮತ್ತು ಇಪ್ಪತ್ತನೆಯ 
ಶ್ರುತಿಗಳಲ್ಲದೆ ಬೇರೆ ಸ್ಥಾನಗಳೇ ಇಲ್ಲದೆ ಹೋಗಿದ್ದ ರಿಷಭಧೈವತಗಳಿಗೆ ನಾಲ್ಕು ಶ್ರುತಿ 
ಗಳಿಗೆ ವಿಕೃತಾವಸ್ಥೆಯ ಗರಿಷ್ಠಮಿತಿಯು ತಪ್ಪ ತಮ್ಮ ಶುದ್ಧಸ್ಥಾನಗಳಿ೦ದ ಎರಡು ಮತ್ತು 
ಮೂರು ಶ್ರುತಿಗಳಷ್ಟು ದೂರದಲ್ಲಿ, ಎಂದರೆ ಮುಂದಿನ ಸ್ವರದ ವಿಕೃತಾವಸ್ಥೆಯ ಮಿತಿ 
ಯಲ್ಲಿ, ವಿಕೃತಗಳಾಗಿ ಕ್ರಮವಾಗಿ ಪ೦ಚಶ್ರುತಿ ಮತ್ತು ಷಟ್‌ಶ್ರುತಿ ರಿಷಭ ಧೈವತಗಳೆ೦ಬ 
ಸಂಜ್ಞೆಗಳನ್ನು ಪಡೆದವು ; ದ್ವೈಸ್ವರ್ಯದ ಕಾರಣದಿಂದ ನಿಷಿದ್ದವಾಗಿದ್ದ ಪ೦ಚಶ್ರುತಿ 
ಷಟ್‌ಶ್ರುತಿ ಸ್ವರಪ್ರಮಾಣಗಳು ಹೀಗೆ ಶಾಸ್ತ್ರಪರಿಮಿತಿಯೊಳಗೆ ಸೇರಿಕೊಂಡವು. ಮಧ್ಯಮ 
ಗ್ರಾಮವೇ ಲೋಪವಾಗಿ ಹೋದುದರಿಂದ ಅದರಲ್ಲಿ ಪ್ರಧಾನತಮ ಸ್ಥರವಾದ ಮಧ್ಯಮಕ್ಕೆ 
ಪ್ರಾಚೀನ ಲಕ್ಷಣವು ವಿಧಿಸಿದ್ದ ಅವಿನಾಶಿತ್ವವು ನಾಶವಾಗಿ, ಉಳಿದುಕೊಂಡ ಷಡ್ಡಗ್ರಾಮದ 
ಪ್ರಧಾನತಮಸ್ವರವಾದ ಷಡ್ಡಕ್ಕೆ ಅವಿನಾಶಿತ್ವ್ತವು ದೊರೆಯಿತು. ರಿಷಭಧೈವತಗಳಿಗೆ ಮೇಲೆ 
ಹೇಳಿದ ವಿಕೃತಿ ರೀತಿಯಿಂದಾಗಿ ಒಂದೇ ಸ್ವರಸ್ಥಾನವು ಸಂದರ್ಭವನ್ನು ಅನುಸರಿಸಿ ರಿಷಭ 
ಅಥವಾ ಗಾಂಧಾರ, ಧೈವತ ಅಥವಾ ನಿಷಾದ ಎ೦ಬ ಎರಡೆರಡು ಸಂಜ್ಞೆಗಳನ್ನು ಪಡೆಯಲು 
ಸಾಧ್ಯವಾಯಿತು. ಪ್ರಾಚೀನ ಸ೦ಗೀತಶಾಸ್ತ್ರಕ್ಕೆ ಸಂಪೂರ್ಣವಾಗಿ ಅಪರಿಚಿತವಾಗಿದ್ದ ಈ 
ತತ್ತ್ವವು ಕರ್ಣಾಟಕ ಸಂಗೀತವು ಹೊಸರೂಪವನ್ನು ಪಡೆಯಲು ಮುಖ್ಯ ಕಾರಣವೂ 
ಆಯಿತು; ಹಿ೦ದೂಸ್ಥಾನೀ ಸಂಗೀತದಿಂದ ಭಿನ್ನವಾಗಿ ಸ್ವಪರಂಪರೆಯ ವೈಶಿಷ್ಟ್ಯವನ್ನು 
ಪಡೆಯಲು ಸಾಧ್ಯವೂ ಆಯಿತು; ಏಕಸ್ವರಸ್ಥಾನಕ್ಕೆ ಬಹುಸ್ವರಸಂಜ್ಞೆಯೆಂಬ ಈ ಹೊಸ 
ತಂತ್ರವು ನಮ್ಮ ಸಂಗೀತದಲ್ಲಿ ಅತ್ಯ೦ತ ಫಲಪ್ರದವೂ, ಪ್ರಭಾವಕಾರಿಯೂ, ವ್ಯಾಪಕವೂ 
ಆದ ಕಲ್ಪನೆಗಳಲ್ಲಿ ಒಂದಾಯಿತು. ಮೇಳಕರ್ತದ ಕಲ್ಪನೆಗೂ ಮೇಳಕರ್ತಗಳ--ಆದುದ 
ರಿಂದ ಅವುಗಳ ಜನ್ಯರಾಗಗಳ, ತನ್ಮೂಲಕ ಇಡೀ ರಾಗಕೋಶದ--ಗಣಿತಶಾಸ್ತ್ರಿ €ಯ 
ಪ್ರಸ್ತಾರಕ್ಕೂ ಇದೇ ಅಡಿಪಾಯವಾಯಿತು. 

ಕ್ರಿ. ಶ. ಹದಿನಾರನೆಯ ಶತಮಾನದ ವೇಳೆಗೆ ಮತ್ತೂ ಕೆಲವು ಸ್ವರ ಪ್ರಮೇಯಗಳು 
ಸಿದ್ಧವಾಗಿ ಆಧುನಿಕ ಸ್ಪರವ್ಯವಸ್ಥೆ ಯನ್ನು ಒದಗಿಸಿಕೊಟ್ಟವು. ಸ್ವರಸಾಧಾರಣ ತಂತ್ರದಿಂದ 
ಗಾಂಧಾರಧೈವತಗಳು ಪಡೆಯುತ್ತಿದ್ದ ಅ೦ತರಕಾಕಲೀ ಎಂಬ ವಿಕೃತಿಗಳನ್ನು ಪ್ರಮೇಯ 
ಶುದ್ಧಿಯೊ೦ದಿಗೆ ಷಡ್ಡಗ್ರಾಮದ ಸ್ವರಸಪ್ತಕದಲ್ಲಿ ಸೇರಿಸಿಕೊಳ್ಳಲಾಯಿತು. ಇವೆರಡು ಸ್ವರ 
ಸ್ಥಾನಗಳೂ ತು೦ಬಾ ಕ್ಲಿಷ್ಟವೂ ಸ೦ಕೀರ್ಣವೂ ಆಗಿದ್ದುದರಿ೦ದ ಈ ಶತಮಾನದ ಮಧ್ಯ 
ದಲ್ಲಿ ಇವುಗಳನ್ನು ಲಕ್ಷ್ಯವು ಕೈಬಿಟ್ಟಿತು. ಪ್ರಾಚೀನ ಪಳೆಯುಳಿಕೆಯ ರಾಗಗಳು ಇವುಗಳನ್ನು 
ಉಳಿಸಿಕೊ೦ಡಿದ್ದಾಗ ಮಧ್ಯೆಮದ ಪ್ರತಿನಿಧಿತತ್ತ್ಯವನ್ನೇ ಇಲ್ಲಿಯೂ ಅನ್ವಯಿಸಿ ಆಯಾ 


೧೪ ಕರ್ಣಾಟಕಸ೦ಗೀತವಾಹಿನಿ 


ಮುಂದಿನ ಶ್ರುತಿಗಳಲ್ಲಿ ಉಪಸ್ಥಿತವಾಗಿದ್ದ ಚ್ಯುತಮಧ್ಯಮಗಾ೦ಧಾರ. ಚ್ಯುತಷಡ್ಡನಿಷಾದ 
ಗಳೇ ಇವುಗಳನ್ನು ಪ್ರತಿನಿಧಿಸುವಂತೆ ಏರ್ಪಾಡುಮಾಡಲಾಯಿತು. ಮತ್ತೊಂದು ಮಹ 
ತ್ತರವಾದ ಮಾರ್ಪಾಟೆ೦ದರೆ ಅತ್ಯಂತ ಪ್ರಾಚೀನ ಗೌರವಿತ ಗಾನತತ್ತ್ವವಾಗಿದ್ದು, ನೆರೆ 
ಹೊರೆಯ ಶ್ರುತಿಗಳಲ್ಲಿ ಸ್ವರಗಳು ಇರಕೂಡದೆ೦ಬ ನಿಷೇಧವು ಶಾಸ್ತ್ರದಿಂದ ಹೊರಗಾ 
ಯಿತು; ಪಂಚಶ್ರುತಿರಿಷಭ-ಸಾಧಾರಣಗಾ೦ಧಾರ, ಷಟ್‌ಶ್ರುತಿರಿಷಭ-ಚ್ಛುತಮಧ್ಯಮ 
ಗಾ೦ಧಾರ (ಈಗಿನ ಅ೦ತರಗಾ೦ಧಾರ) ಮೊದಲಾದ ಪ್ರಯೋಗಗಳು ಸಾಧ್ಯವೂ ಸಾಧುವೂ 
ಆದವು. ಇದು ಮೇಳರಾಗಗಳ ಮತ್ತು ಮೇಳಕರ್ತರಾಗಗಳ ಗಣಿತಶಾಸ್ತ್ರೀಯ ಪ್ರಸ್ತಾರ 
ದಲ್ಲಿ ಮುಖ್ಯತತ್ತ್ವವಾಗಿ ಪರಿಣಮಿಸಿ ಆಧುನಿಕ ಕರ್ಣಾಟಕ ಸಂಗೀತಕ್ಕೆ ತಾಯಿಬೇರಾ 
ಯಿತು. ಇದೇ ರೀತಿಯಲ್ಲಿ ಪ್ರಾಚೀನ ಶಾಸ್ತ್ರಮರ್ಕಾದೆಯಲ್ಲಿ ಷಡ್ಡಮಧ್ಯಮಗಳಿಗೆ ನಿಷಿದ್ದ 
ವಾಗಿದ್ದ ತ್ರಿಶ್ರುತಿ ಪ್ರಮಾಣವು ಕೈಶಿಕಿನಿಷಾದ, ಸಾಧಾರಣಗಾ೦ಧಾರಗಳ ವಿಕೃತಾವಸ್ಥೆ 
ಯಲ್ಲಿ ಶಾಸ್ತ್ರವಿಹತವೇ ಆಯಿತು. 

ಲಕ್ಷ್ಯಲಕ್ಷಣಗಳಿ೦ದ ಮಧ್ಯಮಗ್ರಾಮದ ರೂಢಿಯು ತಪ್ಪಿಹೋದುದು ಅತ್ಯಂತ 
ಮುಖ್ಯವಾದ ಇನ್ನೊಂದು ಪರಿಣಾಮವನ್ನು೦ಟುಮಾಡಿತು. ಸ್ವರಸಪ್ತಕದಲ್ಲಿ ಅತ್ಯಂತ 
ಕೆಳಗಿನದಾಗಿದ್ದ ಷಡ್ಡದಲ್ಲಿಯೇ ಎಲ್ಲ ಗಾನವ್ಯವಹಾರವೂ ಸ್ವಾಭಾವಿಕವಾಗಿ ಮುಗಿಯಲು 
ತೊಡಗಿದುದರಿಂದ ಗಾನಪ್ರಪ೦ಚಸರ್ವಸ್ವವು ಷಡ್ಡನಿಷ್ಠವಾಗಿ ಊರ್ಧ್ವಗಮನ 
ಪ್ರವೃತ್ತಿಯ ಏಕರೂಪತೆಯನ್ನು ಪಡೆಯಿತು; ಇದು ರಾಗಗಳೆಲ್ಲಕ್ಕೂ ಷಡ್ಡವೇ ಗ್ರಹಾ೦ಶ 
ನ್ಯಾಸ ಸ್ವರವಾಗಿ ರೂಢಿಸಿದುದರಲ್ಲಿ ಪ್ರತಿಬಿ೦ಬಿತವಾಯಿತು. ಆದುದರಿಂದ ಷಡ್ಡವೇ 
ಆಧಾರಸ್ವರವಾಯಿತು; ಅದಕ್ಕೆ ಆಧಾರಶ್ರುತಿ ಎ೦ಬ ಸಂಜ್ಞೆಯು ಬ೦ದುದಾದರೂ ಈ 
ಸಮಯದಲ್ಲಿಯೇ. ಇದರ ಫಲಿತಾಂಶವಾಗಿ ಸ್ವರಾಷ್ಟಕ, ಸ್ವರಸಪ್ತಕಗಳಲ್ಲಿ ಸ್ವರಪ್ರಮಾಣ 
ವನ್ನೂ ಸ್ವರವಿಕೃತಿಯನ್ನೂ ಲೆಕ್ಕಿಸಲು ಷಡ್ಡವನ್ನು ಪ್ರಮಾಣಭೂತ ಆಧಾರವನ್ನಾಗಿ 
ಸ್ವೀಕರಿಸಲು ಪ್ರಾರಂಭವಾಯಿತು. ಈ: ಕಾರಣದಿಂದ ಸ್ವರಾಷ್ಟಕವು ಷಡ್ಡ-ಮಧ್ಯಮ- 
ಪಂಚಮ-ಆವರ್ತಕ ಷಡ್ಡ ಇವುಗಳ ಬೆನ್ನಲುಬಿನ ಹಂದರದ ಮೇಲೆ ನಿರ್ಮಿತವಾಯಿತು. 
ಇವೆಲ್ಲದರಿಂದ ಶ್ರುತಿಗೆ ತಂಬೂರಿಯನ್ನು ಬಳಸಲು ಮೊದಲು ಮಾಡಿದುದೂ, ತಂಬೂರಿ 
ಯಲ್ಲಿ ಮಧ್ಯಮ ಶ್ರುತಿ ಮತ್ತು ಪ೦ಚಮಶ್ರುತಿ ಎಂಬ ಎರಡು ಬಗೆಯ ತರ-ತಮಭಾವದ 
ಸಾರಣಾ ವಿಧಾನಗಳು ರೂಢಿಸಿದುದೂ ಈ ಶತಮಾನದಲ್ಲಿಯೇ ಎ೦ಬ ಅನುಮಿತಿಯು 
ತನಗೆ ತಾನೇ ಸಿದ್ಧವಾಗುತ್ತದೆ. 


(ಆ) ವೀಣಾಮೇಳ : ಮೇಲೆ ಹೇಳಿದ ಸ್ವರವ್ಯವಸ್ಥೆಯು ಲಕ್ಷಣಾತ್ಮಕವಾದುದು : 
ಎಂದರೆ ಲಕ್ಷ್ಯ ಪ್ರಯುಕ್ತಿಯನ್ನು ಶಾಸ್ತ್ರೀಯ ಪ್ರಮೇಯಗಳ ಮೂಲಕ ಪಡೆದು, ವಿವರಿ 
ಸಲು ಮಾಡಿಕೊಂಡ ಏರ್ಪಾಡು. ಆದರೆ ಇದನ್ನು ಲಕ್ಷದಲ್ಲಿ ಅನಾ೦ತರಿಕವೂ ಸರ್ವ 
ಸಮ್ಮತವೂ ನಿಷ್ಕಷ್ಟವೂ ಆದ ರೀತಿಯಲ್ಲಿ ಮಾಡಿತೋರಿಸಬೇಕಷ್ಟೆ. ವ್ಯತ್ಯಸ್ತವಾಗಿದ್ದ ಈ 
ವ್ಯವಸ್ಥೆಯನ್ನು ವೀಣೆಯಲ್ಲಿ ಮಿಡಿಯುವ ತ೦ತಿಯ ಉದ್ದಗಳಿ೦ದ ಲೆಕ್ಕಿಸಿ ತೋರಿಸಿದುದು 


ಪರಾರಿ 


ಕರ್ಣಾಟಕಸ೦ಗೀತವಾಹಿನಿ ೧೫ 


ಹದಿನಾರನೆಯ ಶತಮಾನದಲ್ಲಿ. ಭರತಮುನಿಯ ಕಾಲದಿ೦ದಲೂ ಸ್ವರಪ್ರಮಾಣಗಳನ್ನೂ 
ಅವುಗಳಲ್ಲಿ ಅಂತರ್ಗತವಾದ ಶ್ರುತಿಪ್ರಮಾಣಗಳನ್ನೂ ನಿರ್ದೇಶಿಸಲು ವೀಣೆಯ ತಂ 
ಯೀ ಬಳಸುತ್ತಿದ್ದುದು ಒಂದು ಶಾಸ್ತ್ರೀಯ ಪರ೦ಪರೆಯನ್ನೆ ನಿರ್ಮಿಸಿತ್ತು. ಶುದ್ಧಸ್ಟ: 

ಪ್ರಕವು ಒಂದೇ ಆಗಿ ಉಳದುರಿಂದ ಹುಟ್ಟಿದ ಹೊಸ ಸಮಸ್ಯೆಗಳನ್ನು ಬಗೆಹರಿಸಿ 
Wo ಪ್ರಯತ್ನಗಳು ಈ ಶತಮಾನದಲ್ಲಿ ಕಾಣುತ್ತವೆ. ಮೊದಲನೆಯದಾಗಿ, ಲಕ್ಷ್ಯ 
ಪ್ರಯುಕ್ತಿ ಸರ್ವಸ್ವವಾಗಿದ್ದ ಸ್ವರಸ್ಥಾನಗಳನ್ನೆಲ್ಲ ಒಂದೇ ವೀಣಾಮೇಳದಲ್ಲಿ ವ್ಯವಸ್ಥೆ 
ಗೊಳಿಸಲಾಯಿತು. ವೀಣೆಯ ನಾಲ್ಕು ಮುಕ್ತತಂತಿಗಳನ್ನು ಬೇರೆ ಬೇರೆ ಸ್ವರಗಳಿಗೆ 
ಶ್ರುತಿಮಾಡುವುದರ ಮೂಲಕ ಒಂದೇ ಮೆಟ್ಟಿನಿಂದ ಬೇರೆ ಬೇರೆ ತ೦ತಿಗಳಲ್ಲಿ ಬೇರೆ ಬೇರೆ 
ಸ್ವರಗಳನ್ನು ಉತ್ಪಾದಿಸುವ ತಂತ್ರವನ್ನು ಬಳಸಿಕೊಂಡು ಕೆಲವೇ ಮೆಟ್ಟುಗಳನ್ನು ಬಳಸಿ 
ಎಲ್ಲಾ ಸ್ವರಸ್ಥಾನಗಳನ್ನೂ ಪಡೆಯಲಾಯಿತು. 

ಇದಕ್ಕಾಗಿ ಪೂರ್ವಾಚಾರ್ಯರು ಹೇಳಿದ ದಾರಿಯನ್ನು ಬಿಟ್ಟು ಹೊಸರೀತಿಯಲ್ಲಿ ವಿವಿಧ 
ಸ್ವರಸ್ಥಾನಗಳನ್ನು ವೀಣಾಮೇಳದಲ್ಲಿ ನೆಲೆಗೊಳಿಸಲಾಯಿತು. ಮುಕ್ತತ೦ತಿಯಲ್ಲಿ 
ಸ್ವಾಭಾವಿಕವಾಗಿಯೂ ವಾದಕನ ಪ್ರಯತ್ನವಿಲ್ಲದೆಯೂ ನುಡಿಯುವ ಷಡ್ಡ, ಅಂತರ 
ಗಾಂಧಾರ, ಶುದ್ಧಮಧ್ಯಮ, ಪಂಚಮ, ಆವರ್ತಕ ಷಡ್ಡಗಳು ಸ್ವಯಂಭೂಗಳಾಗಿ ಉತ್ಪತ್ತಿ 
ಯಾಗುತ್ತವೆ. ಈ ನಾದಶಾಸ್ತ್ರೀಯ ಸತ್ಯವನ್ನು ಬಳಸಿಕೊಂಡು ತಿಳಿದ ಸ್ವರಗಳಿಂದ ತಿಳಿಯದ 
ಸ್ವರಗಳನ್ನು ಪಡೆಯುವ ಸುಲಭಸೂತ್ರವನ್ನು ತಯಾರಿಸಲಾಯಿತು ; ಇದರಿಂದಾಗಿ ವೀಣಾ 
ಮೇಳದಲ್ಲಿ ಕನಿಷ್ಠಸಂಖ್ಯೆಯ ಮೆಟ್ಟುಗಳಿ೦ದ ಗರಿಷ್ಠಸ೦ಖ್ಯೆಯ ಸ್ಥಾನಗಳನ್ನು ಸುಲಭ 
ವಾಗಿಯೂ ತಾರ್ಕಿಕವಾಗಿಯೂ ಪಡೆಯಲು ಸಾಧ್ಯವಾಯಿತು. ಇದೇ ಪದ್ಧತಿಯು ತಾತ್ತ್ವಿಕ 
ವಾಗಿ ಇಂದಿಗೂ ಉಳಿದುಕೊಂಡಿದೆ. ವೀಣೆಯ ತಂತಿಗಳನ್ನು ಪರಸ್ಪರವಾಗಿ ಷಡ್ಡ 
ಮಧ್ಯಮ, ಷಡ್ಜ್ಡಪ೦ಚಮಭಾವಗಳಲ್ಲಿ ಶ್ರುತಿಮಾಡಿ ಹೀಗೆ ಮೆಟ್ಟುಗಳನ್ನು ಸ್ಥಾಪಿಸುವುದ 
ರಿ೦ದ ಸಾಮಾನ್ಯವಾಗಿ ಗಾನವಾದನವ್ಯವಹಾರಕ್ಕೆ ಬೇಕಾಗುವಷ್ಟು ಸ್ಥಾಯಿಗಳ ವ್ಯಾಪ್ತಿಯು 
ದೊರೆಯುತ್ತದೆ. 

ಹೀಗೆ ಸ್ವರಗಳ ಪ್ರಕೃತಿಗಳನ್ನು ವೀಣಾಮೇಳದಲ್ಲಿ ಸ್ಥಾಪಿಸುವಾಗ ಪೂರ್ವಾಚಾರ್ಯರು 
ಹೇಳಿದ ಸ್ಥಾನಗಳಿಂದ ಒಂದೊಂದು ಶ್ರುತಿಯಷ್ಟು ಹೆಚ್ಚುಕಡಿಮೆಯಾದರೂ ಅದರಿಂದ 
ದೋಷವಿಲ್ಲ ಎಂಬ ಪ್ರಾಥಮಿಕ ಪ್ರಮೇಯವೊಂದನ್ನು ಈ ಯುಗದಲ್ಲಿ ನಿರೂಪಿಸ 
ಲಾಯಿತು. ಹೀಗೆ ಸ್ವರಸ್ಥಾನಗಳಲ್ಲಿ ಅಲ್ಪಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು 
ಈಗ ಅನಿವಾರ್ಯವಾಯಿತು. ಏಕೆಂದರೆ ಪೂರ್ವಾಚಾರ್ಯರು ಹೇಳಿದ ಸ್ವರವಿಕೃತಿಗಳನ್ನು 
ಪಡೆಯಬೇಕಾದರೆ ಮೂರ್ಛನಾತ೦ತ್ರದಿ೦ದ ಪಡೆಯಲಾದವುಗಳಲ್ಲಿ ಕೆಲವನ್ನು ಅಲ್ಪವಾಗಿ 
ಏರಿಸಿ, ಕೆಲವನ್ನು ಅಲ್ಪವಾಗಿ ಇಳಿಸಬೇಕಾಗುತ್ತದೆ. ಈ ಕಾರಣದಿಂದಲೇ ಈ ಶತಮಾನ 
ದಲ್ಲಿ ಪ್ರತಿಮಧ್ಯಮದ ಸ್ಥಾನವನ್ನು ಒಂದು ಶ್ರುತಿಯಷ್ಟು ಇಳಿಸಿ, ಕಾಕಲ್ಕ೦ತರ ಸ್ವರ 
ಗಳನ್ನು ಒಂದೊಂದು ಶ್ರುತಿಯಷ್ಟು ಏರಿಸಿ ನೆರೆಹೊರೆಯ ಶ್ರುತಿಸ್ಥಾನಗಳಿ೦ದ ಅವುಗಳನ್ನು 
ಪ್ರತಿನಿಧಿಸುವ ವೀಣಾತ೦ತ್ರವನ್ನು ಮೊಟ್ಟಮೊದಲ ಬಾರಿಗೆ ಬಳಸಲಾಯಿತು. ಇದರಿ೦ದ 


ಜಂ 


೧೬. ಕರ್ಣಾಟಕಸ೦ಗೀತವಾಹಿನಿ 


ಪೂರ್ವಸಿದ್ಧವಾಗಿದ್ದ ಹದಿನಾಲ್ಕು ಸ್ವರಸ್ಥಾನಗಳು ಹನ್ನೆರಡಕ್ಕೆ ಇಳಿದು ಗಾನವ್ಯವಹಾರವು 
ಹೆಚ್ಚು ಸರಳವೂ ಬಲಿಷ್ಠವೂ ಆಯಿತು. ಇದರ ಸಿದ್ಧಿಯು ಆಧುನಿಕ ಕರ್ಣಾಟಕ ಸಂಗೀತದ 
ಉದ್ಗಮನಕ್ಕೆ ಮೂಲವಾಯಿತು. ಹಿ೦ದೂಸ್ಥಾನೀ ಸಂಗೀತದಲ್ಲಿ ಸ್ವರಸ್ಥಾನಗಳು ಹನ್ನೆ 
ರಡೇ ಆದರೂ ಅವುಗಳ ಶಾಸ್ತ್ರೀಯ ವಿವೇಚನೆಗೆ ಈ ರೀತಿಯ ಸೈದ್ಧಾ೦ತಿಕ ಸಮರ್ಥನೆಯು 
ದೊರೆಯಲಿಲ್ಲ; ಅದರಲ್ಲಿ ಷಡ್ಡಪ೦ಚಮಗಳೆರಡನ್ನೂ ವಿಕೃತಿ ರಹಿತಗಳೆ೦ದು ಲಕ್ಷಿಸಿ, 
ಉಳಿದ ಐದು ಸ್ವರಗಳಲ್ಲಿ ಎರಡೆರಡು ಸ್ಥಾನಗಳನ್ನು ಹೇಳಲಾಯಿತು. ಇವುಗಳಲ್ಲಿ 
ನೀಚವಾದುದನ್ನು ಶುದ್ಧ ಅಥವಾ ಕೋಮಲವೆ೦ದೂ, ಉಚ್ಚವಾದುದನ್ನು ವಿಕೃತ ಅಥವಾ 
ತೀವ್ರವೆ೦ದೂ ವಿಧಿಸಿ ಒಟ್ಟಿನಲ್ಲಿ ಹನ್ನೆರಡು ಸ್ಪರಸ್ಥಾನಗಳನ್ನು ಅಲ್ಲಿ ಪಡೆಯಲಾಗಿದೆ. 
ವೀಣಾಮೇಳದಲ್ಲಿ ನಡೆದ ಇನ್ನೂ ಒ೦ದು ಮುಖ್ಯ ಕ್ರಾಂತಿಯನ್ನು ಈ ಪರ್ವಕಾಲದಲ್ಲಿ 
ಗಮನಿಸಬಹುದು. ರಾಗವೊ೦ದನ್ನು ಪ್ರಯೋಗಿಸುವಾಗ ಆಯಾ ಸ್ಥಾಯಿಗಳಲ್ಲಿ ಬೇಕಾ 
ಗುವ ಆಯಾ ಸ್ವರಸ್ಥಾನಗಳಿಗೆ ಪ್ರತ್ಯೇಕವಾಗಿ ಮೆಟ್ಟುಗಳನ್ನು ಇಟ್ಟುಕೊಳ್ಳುವುದು ಅಲ್ಲಿಯ 


ವರೆಗೆ ಪದ್ಧತಿಯಾಗಿತ್ತು. ಹೀಗೆ ಒಂದೊಂದು ರಾಗಕ್ಕೂ ಪ್ರತ್ಯೇಕವಾದ ಸ್ವರಮೇಳವನ್ನು _ 


ಸ್ಥಾಪಿಸಬೇಕಾಗಿತ್ತು. ಈಗ ಅದರ ಬದಲು ಲಕ್ಷ್ಯರೂಢವಾಗಿದ್ದ ಸ್ವರಸರ್ವಸ್ವ್ತವನ್ನು ಒಂದೇ 
ವೀಣಾಮೇಳದಲ್ಲಿ ವ್ಯವಸ್ಥೆಗೊಳಿಸಿ ಶಾಶ್ವತವಾಗಿ ನೆಲೆಗೊಳಿಸಿದುದರಿ೦ದ ವಿವಿಧ ಸ್ವರ 
ಮೇಳಗಳನ್ನುಳ್ಳ ವಿವಿಧ ರಾಗಗಳನ್ನು ನುಡಿಸಲು ಸಾಧ್ಯವಾಯಿತು. ಇ೦ತಹ ವೀಣೆಯನ್ನು 
ಸರ್ವರಾಗಮೇಲವೀಣಾ ಎ೦ದು ಕರೆಯಲಾಯಿತು. 

(ಇ) ರಾಗಮೇಳ : ಮಧ್ಯಮಗ್ರಾಮವು ನಮ್ಮ ಸಂಗೀತದ ಲಕ್ಷ್ಯಲಕ್ಷಣಗಳಿ೦ದ 
ಮರೆಯಾದಾಗ ಎಲ್ಲಾ ರಾಗಗಳೂ ಷಡ್ಡಗ್ರಾಮದಲ್ಲಿಯೇ ನೆಲೆಸಿದುದರಿ೦ದ ಏಕರೂಪತೆ 
ಯನ್ನು ಪಡೆದವು ಎ೦ಬ ಉಪಚಾರೋಕ್ತಿಯನ್ನು ನಮ್ಮ ಲಾಕ್ಷಣಿಕರು ಮೊದಮೊದಲು 
ಆಡಿದ್ದುಂಟು. ಹೊಸದಾಗಿ ಉದ್ಭವಿಸಿದ ಸಂಗತಿ, ಪರಿಸ್ಥಿತಿಗಳನ್ನು ಆದಷ್ಟು ಮಟ್ಟಿಗೆ 
ಈಗಾಗಲೇ ಸಿದ್ಧವಾಗಿರುವ ಲಕ್ಷಣಪ್ರಮೇಯಗಳ ಹೊಸ ವ್ಯಾಖ್ಯಾನದ ಮೂಲಕ ಶಾಸ್ತ್ರ 
ಪರಿಧಿಯೊಳಗೆ ಸೇರಿಕೊಳ್ಳಲು ಯತ್ನಿಸಬೇಕೆ೦ಬ ಒಂದು ಅನುಕ್ತನಿಯಮವು ಎಲ್ಲ 
ಪ್ರಾಚೀನ ಭಾರತೀಯ ಶಾಸ್ತ್ರಗಳಲ್ಲಿಯೂ ಇದೆ. ಇದಕ್ಕಾಗಿಯೇ ಷಡ್ಡಗ್ರಾಮದ ಪ್ರಸಕ್ತಿ 
ಯನ್ನು ಕ್ರಿ. ಶ. ಹದಿನಾರನೆಯ ಶತಮಾನದ ಮೊದಲಲ್ಲಿಯೂ ಹೇಳಲಾಯಿತು. ಆದರೆ 
ಕ್ಷಣಕ್ಷಣಕ್ಕೂ ಹೊಸ ಲಕ್ಷ್ಯಸೃಷ್ಟಿಯ ವೃಷ್ಟಿಯಿ೦ದಲೂ ವ್ಯತ್ಕಾಸದ ಗತಿವೈಪರೀತ್ಯ 
ದಿಂದಲೂ ನಮ್ಮ ಸಂಗೀತವ ಮಹಾಪೂರವು ಉಕ್ಕೇರಿ ಬಂದು ಗ್ರಾಮನಿರ್ಬಂಧದ 
ದಡವನ್ನು ಕೊಚ್ಚಿಕೊಂಡು ಹೋಯಿತು. ಇದೇ ಕಾಲದಲ್ಲಿ ಮಹಾಪ್ರತಿಭಾವಂತರಾದ 
ಸಂಗೀತಶಾಸ್ತ್ರ ಶಿಲ್ಪಿಗಳು ಆಳವಾದ ಅಡಿಪಾಯದಿ೦ದ ಸುದೃಢವೂ ಸುಂದರವೂ 
ವ್ಯಾಪಕವೂ ತಾರ್ಕಿಕವೂ ಆದ ದಂಡೆಗಳನ್ನು ನಿರ್ಮಿಸಿಕೊಟ್ಟರು. ಇದಕ್ಕಾಗಿ ಕನ್ನಡಿಗರಾದ 
ರಾಮಾಮಾತ್ಯ, ಪಂಡರೀಕವಿಠಲ ಮತ್ತು ವೆ೦ಕಟಮಖಿಗಳಿಗೆ ನಮ್ಮ ಸ೦ಗೀತೋಪಾ 
ಸಕರು ಚಿರಕಾಲವೂ ಕೃತಜ್ಞತೆಯ ಖಯಷಿತರ್ಪಣವನ್ನು ನೀಡಬೇಕು. 

ಗ್ರಾಮದ ಕಲ್ಪನೆಯು ಹೀಗೆ ಕಣ್ಮರೆಯಾದಾಗ ಅದರ ಜನ್ಯಗಳಾದ ಮೂರ್ಛೆ. ತಾನ, 


ಇ 


ಕರ್ಣಾಟಕಸ೦ಗೀತವಾಹಿನಿ ೧೭ 


ಜಾತಿಗಳೂ ಸ್ವಾಭಾವಿಕವಾಗಿಯೇ ನಿರುಪಯುಕ್ತಗಳಾದವು. ಆದುದರಿಂದ ರಾಗಸೃಷ್ಪಿ, 
ರಾಗವ್ಯವಸ್ಥ ಮತ್ತು ರಾಗವಿಂಗಡನೆಗಳಿಗೆ ಹೊಸ ತತ್ತ್ವಗಳನ್ನು ನಿರ್ಮಿಸುವುದೂ ಅದರ 
ಮೂಲಭೂತಕಲ್ಪನೆಗಳ ಚೌಕಟ್ಟಿನಲ್ಲಿ ಈ ಹೊಸ ತತ್ತ್ವಗಳನ್ನು ಚಿತ್ರಿಸುವುದೂ ಅಗತ್ಯ 
ವಾಯಿತು. (ಪರಂಪರೆಯ ಅವಿಚ್ಛಿನ್ನತೆಯ ದೃಷ್ಟಿಯಿಂದ ನಮ್ಮ ಸಂಗೀತದ ಅಂತಃ 
ಸ್ವರೂಪವನ್ನು ಕಾಪಿಟ್ಟುಕೊಳ್ಳಲು ಹೀಗೆ ಮಾಡಲೇಬೇಕಿತ್ತು.. ಈ ದೃಷ್ಟಿಯಿಂದ 
ಹದಿನಾರು ಹದಿನೇಳನೆಯ ಶತಮಾನ ಗಳು ಪ್ರಯೋಗಶೀಲಗಳಾದವು. ಮೇಲೆ ಹೇಳಿದ 
ಸ್ವರಮೇಳನಪುನರ್ವ್ಯವಸ್ಥೆಯಿ೦ದಾಗಿ ಹಲಕೆಲವು ರೇಖೆಗಳು ಈ ಚಿತ್ರದಲ್ಲಿ ತಾವಾಗಿಯೇ 
ಮೂಡಿಬಂದವು. 

ಇವುಗಳಲ್ಲಿ ಅತಿಮುಖ್ಯವಾದುದೆಂದರೆ ಶುದ್ಧಸ್ವರಸಪ್ತಕದ ಶಾಸ್ತ್ರೀಯ ಪುನರ್ನಿ 
ರ್ಮಾಣ. ಗ್ರಾಮಮೂರ್ಛನೆಗಳಿ೦ದ ಚಾಕ್ರಿಕಗತಿಯಲ್ಲಿ ಉದ್ಭವಿಸಿದ ಸ್ವರಸ್ಥಾನಗಳು 
ಸಮಸಾಮಯಿಕ ಲಕ್ಷ್ಯಪ್ರಯುಕ್ತವಾದವುಗಳಿಗಿ೦ತ ಅಲ್ಪಸ್ವಲ್ಪ ಭಿನ್ನವಾಗಿದ್ದುದರಿಂದ 
ಹೊಸದೊಂದು ಸ್ವರಸಪಕವನ್ನು ಪ್ರಮಾಣಭೂತವನ್ನಾಗಿ ಇಟ್ಟುಕೊಳ್ಳುವುದು ಆವಶ್ಯಕ 
ವಾಯಿತು. ಇದೇ ಸಮಯದಲ್ಲಿಯೇ ಪ್ರತಿಮಧ್ಯಮ, ಕಾಕಲೀನಿಷಾದ ಮತ್ತು ಅಂತರ 
ಗಾ೦ಧಾರಗಳ ಹೊಸ ಪ್ರತಿನಿಧಿಸ್ಥಾನಗಳಿ೦ದಾಗಿ (ಹದಿನಾಲ್ಕರ ಬದಲು) ಹನ್ನೆರಡು 
ಸ್ವರಸ್ಥಾನಗಳನ್ನು ಲಕ್ಷ್ಯಪ್ರಪ೦ಚಸರ್ವಸ್ಟಕ್ಕೆ ಆಧಾರಭೂತವೆ೦ದು ತಿಳಿಯಲಾಯಿತು. 
ಇವುಗಳಲ್ಲಿ ಷಡ್ಡಪ೦ಚಮಗಳಿಗೆ ವಿಕಲ್ಪವನ್ನು ನಿಷೇಧಿಸಿ ಉಳಿದ ಹತ್ತು ಸ್ವರಸ್ಥಾನಗಳಲ್ಲಿ 
ಹದಿನಾಲ್ಕು ವಿಕಲ್ಪಗಳನ್ನು ಹೇಳಲಾಯಿತು.' ಇವುಗಳಲ್ಲಿ ಮಧ್ಯಮಕ್ಕೆ ಎರಡು ಸ್ಥಾನ 
ಗಳನ್ನೂ ಉಳಿದ ನಾಲ್ಕಕ್ಕೆ ಮೂರು ಮೂರು ಸ್ಥಾನಗಳನ್ನೂ ಲಕ್ಷಿಸಿ ಈ-ಮೂರರಲ್ಲಿ ನೀಚ 
ತಮವಾದುದಕ್ಕೆ ಶುದ್ಧಸ್ವರವೆ೦ದು ಹೆಸರಿಡಲಾಯಿತು. ಶುದ್ಧಸ್ವರಕ್ಕಿ೦ತ ಉಚ್ಚತರವಾದು 
ದಕ್ಕೆ ವಿಕೃತವೆ೦ಬ ಸಂಜ್ಞೆಯನ್ನಿಡಲಾಯಿತು. 
-- ಈ ಕಲ್ಪನೆಯು ಅತ್ಯಂತ ಪ್ರತಿಭಾನ್ವಿತವಾದುದು : ಮೊದಲನೆಯದಾಗಿ, ಲೋಪವಾಗಿ 
ಹೋಗುತ್ತಿದ್ದ ಷಡ್ಡಗ್ರಾಮ ಮತ್ತು ಮಧ್ಯಮಗ್ರಾಮದ ತಾತ್ತ್ವಿಕ ಕಲ್ಪನೆ, ಕರ್ತವ್ಯಗಳನ್ನೆಲ್ಲ 
ಇದು ಒಳಗೊಂಡು ವಹಿಸಿಕೊಂಡಿತು ; ಪೂರ್ವಪ್ರಣೀತ ಶಾಸ್ತ್ರಮರ್ಯಾದೆಗೆ ಅವಿರೋಧ 
ವನ್ನೂ ಅವಿಚ್ಛಿನ್ನಪರಂಪರೆಯನ್ನೂ ತಂದುಕೊಟ್ಟಿತು. ಎರಡನೆಹುದಾಗಿ, ಈ ಹೊಸ 
ವಿಕೃತಿತ್ವ ಕಲ್ಪನೆಯಿ೦ದಾಗಿ ಕ್ರಮಬದ್ಧ ಗಣಿತಪ್ರಕ್ರಿಯೆಗಳಿ೦ದ ಬಹುಸಂಖ್ಯಾಕವಾದ, 
ಸರ್ವಗ್ರಾಹಕವಾದ ಸಪ್ತಸ್ವರಮೇಳನಗಳನ್ನು ಪಡೆಯಲು ಸಾಧ್ಯವಾಯಿತು. ಇವುಗಳಲ್ಲಿ 
ಲಕ್ಷ್ಯಪ್ರಸಿದ್ದವಾದ ರಾಗಕೋಶವನ್ನೆಲ್ಲ ಸುಲಭವಾಗಿಯೂ ತಾರ್ಕಿಕವಾಗಿಯೂ ಅಡಕ 
ಗೊಳಿಸಲು ಅನುಕೂಲವಾಯಿತು. ಮೂರನೆಯದಾಗಿ, ರಾಗವರ್ಗೀಕರಣಕ್ಕೆ ಅತ್ಯಂತ 
ಪರಿಣಾಮಕಾರಿಯೂ, ಅನಾ೦ತರಿಕವಾಗಿಯೂ ಇರುವ ಸ್ವರಸಾದೃಶ್ಯದ ಮತ್ತು ಸ್ವರ 
ಸಾಮ್ಯದ ತತ್ತ್ವವನ್ನು ಬಳಸಲು ಸಾಧ್ಯವಾಯಿತು. ನಾಲ್ಕನೆಯದಾಗಿ, ಮಿತವಾದ ಸ್ವರದ್ರವ್ಯ 
ದಿಂದ ಅಮಿತವಾದ ರಾಗಸೃಷ್ಟಿಗೆ ಸ್ಫೂರ್ತಿ ದೊರೆಯಿತು. ಐದನೆಯದಾಗಿ, ಸ್ವರವಿಕಲ್ಪಕ್ಕೆ 
ಶುದ್ಧ ಸ್ಥಾನದಿಂದ ಊರ್ಧ್ವಗತಿಯನ್ನು ಏಕೈಕ ತತ್ತ್ವವನ್ನಾಗಿ ಸ್ವೀಕರಿಸಿದುದರಿಂದ ವಿವಿಧ 


೧೮... ಕರ್ಣಾಟಕಸ೦ಗೀತವಾಹಿನಿ 


ಮೇಳಕರ್ತಯೋಜನೆಗೆಳು ಹುಟ್ಟಲು ಸಾಧ್ಯವಾಯಿತು. ಆರನೆಯದಾಗಿ, ಸ್ವರಾಷ್ಟಕ 
ನಿರ್ಮಿತಿಗೆ ಬೇಕಾದ ಶ್ರುತಿ. ಸ್ವರಪ್ರಮಾಣಗಳು, ಸ್ವರಚಾತುರ್ವಿಧ್ಧ ಮೊದಲಾದ ಎಲ್ಲ 


ತಿ 


ಉಪಕರಣಗಳನ್ನು ಸಮರ್ಪಕವೂ ಸಂಗ್ರಹವೂ ಆದ ರೀತಿಯಲ್ಲಿ, ಆದರೆ ಹೊಸ ದೃಷ್ಟಿಗೆ ' 


ಹೊ೦ದಿಕೊ೦ಡು, ಅಡಕಮಾಡಲು ಇದರಿ೦ದ ಸಾಧ್ಯವಾಯಿತು. 

ಹಿಂದೂಸ್ವಾನೀ ಸಂಗೀತಕ್ಕೂ ಕರ್ಣಾಟಕ ಸಂಗೀತಕ್ಕೂ ಲಕ್ಷಣಭೇದವು ಪ್ರಾರಂಭ 
ವಾಗಿದ್ದು ಇಲ್ಲಿಂದಲೇ ಎನ್ನಬಹುದು. ಹಿ೦ದೂಸ್ಥಾನೀ ಸಂಗೀತದಲ್ಲಿ ಶುದ್ಧಸ್ವರಾಷ್ಟಕ 
ವನ್ನು ಲಕ್ಷ್ಯಪ್ರಮೇಯವನ್ನಾಗಿ ಬಳಸಲೇ ಇಲ್ಲ. ಆಧುನಿಕ ಭಾರತೀಯ ಸಂಗೀತ 
ಶಾಸ್ತ್ರಜ್ಞರು ಶುದ್ಧ ಸ್ವರಾಷ್ಟಕವನ್ನು ಉತ್ತರಭಾರತದಲ್ಲಿ ಕಾಫೀ ಮತ್ತು ಬಿಲಾವಲ್‌ ಥಾಟ್‌ 
ಗಳೆ೦ದೂ ದಕ್ಷಿಣದಲ್ಲಿ ಧೀರಶ೦ಕರಾಭರಣ, ಖರಹರಪ್ರಿಯ ಎ೦ದು ಮುಂತಾಗಿಯೂ 
ಸಮೀಕರಿಸುತ್ತಿರುವುದು, ಈ ಕ್ರಾ೦ತಿಯುಗದ ಪೂರ್ವದಲ್ಲಿ ಭರತಾದಿಗಳು ಹೇಳಿದ್ದ 
ಷಡ್ಡಗ್ರಾಮಕ್ಕೆ ಎಂಬುದನ್ನಿಲ್ಲಿ ಗಮನಿಸಬೇಕು. ಈ ಸಮೀಕರಣಗಳಾದರೂ ಭ್ರಾಮಕ 
ಕಲ್ಪನೆಗಳಿ೦ದ, ಪೂರ್ವಗ್ರಹಗಳಿ೦ದ ಪೀಡಿತವಾಗಿವೆ; ಇದರ ಚರ್ಚೆಯು ಇಲ್ಲಿ ಪ್ರಸ್ತುತ 
ವಲ್ಲ. (ಇದನ್ನು ಬೇರೆಡೆ ಸುದೀರ್ಥವಾಗಿ ವಿವೇಚಿಸಿದ್ದದ್ದೇನೆ.) ನಿರ್ದಿಷ್ಟವಾದ ಪ್ರಮಾಣ 
ಭೂತ ಸ್ವರಸಪ್ತಕವೊ೦ದನ್ನು ಲಕ್ಷ್ಯಸಿದ್ಧಿಗಾಗಿ ಹಿಂದೂ ಸ್ಥಾನೀ ಸಂಗೀತದಲ್ಲಿ ಪಡೆಯ 
ದಿದ್ದುದಕ್ಕೆ ಅದನ್ನು ಬಹುವಾಗಿ ಪ್ರಭಾವಗೊಳಿಸಿದ ಪರ್ಶಿಯನ್‌ ಸ೦ಗೀತದಲ್ಲಿ ರಾಗ 
ವಿಂಗಡನಾ ಪದ್ಧತಿಗೆ ಪ್ರಮಾಣಭೂತ ಸ್ವರಸಪ್ತಕವೊ೦ದನ್ನು ಆದರ್ಶವಾಗಿ ತೆಗೆದು 
ಕೊ೦ಡಿರಲಿಲ್ಲವೆ೦ಬುದು ಮುಖ್ಯಕಾರಣ. ಆದುದರಿ೦ದಲೇ ಅಲ್ಲಿ ಭಾವಸಾದೃಶ್ಯ, ಭಾವ 
ಸಾಮ್ಯ, ಭಾವಸಾಮೀಪ್ಯಗಳನ್ನು ರಾಗವರ್ಗೀಕರಣಕ್ಕೆ ಮೂಲತತ್ವ್ವವನ್ನಾಗಿ ತೆಗೆದುಕೊಳ್ಳ 
ಬೇಕಾಯಿತು. ಇವುಗಳಲ್ಲಿ ವೀರಾದಿಪರುಷಭಾವಗಳ ಅಭಿವ್ಯಕ್ತಿಗೆ ಉಪಕಾರಕವಾದ ಕೆಲ 
ವನ್ನು ಪುರುಷರಾಗಗಳೆ೦ದೂ, ಈ ಭಾವಗಳನ್ನು ಆಂಶಿಕವಾಗಿ ಪ್ರತಿಪಾದಿಸುವ, ಅಥವಾ 
ಕೋಮಲವಾದ, ಲಲಿತವಾದ ಭಾವಗಳನ್ನು ಒಳಗೊ೦ಡ ರಾಗಗಳನ್ನು ಸ್ತ್ರೀರಾಗಗಳೆ೦ದೂ 
ವಿಂಗಡಿಸಲಾಯಿತು. ಅಲ್ಪಸ೦ಖ್ಯೆಯ ಪುರುಷರಾಗಗಳಿಗೆ ಪ್ರತಿಯೊ೦ದಕ್ಕೂ ಭಾವಸಾಹ 
ಚರ್ಯದಿ೦ದ ಕೆಲಕೆಲವು ರಾಗಿಣಿಗಳನ್ನು ಅನ್ವಯಿಸಲಾಯಿತು. ಆದರೆ ಇದರಲ್ಲಿ ವೈಯಕ್ತಿಕ 
ಸಮೀಕರಣವು ತು೦ಚಾ ಅನಿಯತವಾದುದರಿ೦ದ ಹಲವು ಪರಸ್ಪರ ವಿರುದ್ಧವಾದ ವರ್ಗೀ 
ಕರಣಗಳೂ, ತಾತ್ತ್ವಿಕ ಸಮರ್ಥನೆಯಿಲ್ಲದೆ ಕೇವಲ ಕಲ್ಪನೆಯ ಅತಿರೇಕದಲ್ಲಿ ಹುಟ್ಟಿ 
ಕೊಂಡ ನಪುಂಸಕ, ಪುತ್ರ, ಸ್ನುಷಾ, ದಾಸೀ ಮುಂತಾದ ಕೌಟುಂಬಿಕ ಉಪಮೆಯಿಂದ 
ಸೃಷ್ಟವಾದ ವರ್ಗೀಕರಣಗಳೂ ಬೆಳೆದವು. ಹೀಗೆ ಮೂಲ ತತ್ತ್ವವು ಶಿಥಿಲವಾಗಿ, ವರ್ಗೀ 
ಕರಣದ ಹಂದರವು ಇವುಗಳ ಭಾರದಿಂದ ಜಗ್ಗಿ, ಲಕ್ಷ್ಯಕ್ಕೆ ಇವು ಅನುಪಯುಕ್ತವೇ ಆದವು. 
ಎಂದೇ ೨೦ನೇ ಶತಮಾನದ ಆದಿಯಲ್ಲಿ ಹಿಂದೂಸ್ಥಾನೀ ಸಂಗೀತಪದ್ದ ತಿಯ ರಾಗವರ್ಗೀ 
ಕರಣವನ್ನು ಕರ್ಣಾಟಕ ಸಂಗೀತಪದ್ಧತಿಯಿಂದ ಮೇಳಪದ್ಧ ತಿಯನ್ನು ಎರವಲು ತೆಗೆದು 
ಕೊ೦ಡು ಪುನಶ್ಚೇತನಗೊಳಿಸಿ ಬಲಗೊಳಿಸಲಾಯಿತು. 

ಕರ್ಣಾಟಕಸಂಗೀತದಲ್ಲಿ ಹೀಗೆ ಶುದ್ಧಸ್ವರಸಪ್ರಕವನ್ನುಳ್ಳ ಮುಖಾರಿ(ಈಗಿನ 


ಕರ್ಣಾಟಕಸ೦ಗೀತವಾಹಿನಿ ೧೯ 


ಕನಕಾ೦ಗಿ)ಯನ್ನು ಪ್ರಮಾಣಭೂತಸಪ್ತಕವೆ೦ದು ಕರೆದರೂ ಅದಕ್ಕೆ ಅತಿಯಾದ 
ಪ್ರಾಮುಖ್ಯವನ್ನೇನೂ ಕೊಡಲಿಲ್ಲ. ಏಕೆಂದರೆ ಮೇಳಕರ್ತಗಳ ಪ್ರಸ್ತಾರದಲ್ಲಿ ಲಕ್ಷೋೋಪ 
ಯುಕ್ತವಾದ ರಾಗಗಳ ಹೋಲಿಕೆ ಅಥವಾ ವಿ೦ಗಡಗಳ ದೃಷ್ಟಿಯಿ೦ದ ಪ್ರತಿಯೊಂದು 
ಮೇಳಕ್ಕೂ ಸಮಾನವಾದ ಬಲವೇ ಇತ್ತು. ಹಾಗೆ ನೋಡಿದರೆ ಧೀರಶ೦ಕರಾಭರಣವೆ 
ಮೊದಲಾದ ಹೆಚ್ಚು ಜನ್ಯರಾಗಗಳನ್ನುಳ್ಳ ಮೇಳಕರ್ತಗಳಿಗೆ ರೂಢಿಯಲ್ಲಿ ಶುದ್ಧ ಸ್ವರಸಪ್ತಕ 
ಕ್ಕಿ೦ತ ಹೆಚ್ಚಿನ ಆದರ, ಮಾನ್ಯತೆಗಳೇ ಇದ್ದವು, ಈಗಲೂ ಇವೆ. ಇದರ ಬದಲು ಹೆಚ್ಚು 
ಲಕ್ಷ್ಯಪ್ರಯೋಜಕವಾಗುವಂತೆ ಅಭ್ಯಾಸಗಾನಕ್ಕೆ ಆಧಾರವಾದ ಪ್ರಮಾಣಭೂತ ಸ್ವರಸಪ್ತಕ 
ವೊಂದನ್ನು ನಿರ್ಮಿಸಿಕೊಂಡಿದ್ದು ಈ ಪರ್ವಕಾಲದ ಒಂದು ಮಹತ್ಸಾಧನೆ. ಶುದ್ಧ 
ಸ್ವರಸಪ್ತಕದಲ್ಲಿ ಗಾ೦ಧಾರನಿಷಾದಗಳನ್ನು ಅ೦ತರಕಾಕಲೀ ವಿಕೃತಗಳನ್ನಾಗಿ ಮಾಡಿ ಬಂದ 
ಮೌಳವಗೌಳ (ಇದಕ್ಕೆ ಮಾಯಾಮಾಳವಗೌಳವೆ೦ಬ ಹೆಸರು ಬಂದಿದ್ದು ಹತ್ತೊಂಬ 
ತ್ತನೆಯ ಶತಮಾನದಲ್ಲಿ ಮಾತ್ರ) ಮೇಳವನ್ನು ಅಭ್ಯಾಸಗಾನದ ಆಧಾರವಾಗಿ ಸ್ಟೀಕರಿಸ 
ಲಾಯಿತು. ಈ ಸ್ವರಗಳನ್ನೆ ವಿಕೃತಿಗೊಳಿಸಲು ಮುಖ್ಯವಾದ ಎರಡು ಕಾರಣಗಳಿದ್ದವು : 
ಪ್ರಾರಂಭಾಭ್ಯಾಸಿಗಳಿಗೂ ಸುಲಭವಾದ ಸ್ವರಗಳನ್ನು ಇದು ಒಳಗೊಂಡಿದೆ ; ಶಾಸ್ತ್ರೀಯ 
ಪ್ರಮೇಯವಾದ ದ್ವೈಸ್ಟರ್ಯನಿಷೇಧಕ್ಕೂ ನಾಲ್ಕು ಶ್ರುತಿಗಳ ಗರಿಷ್ಠ ಸ್ವರಪ್ರಮಾಣಕ್ಕೂ 
ಮಾನ್ಯತೆ ಕೊಟ್ಟರೆ--ಈ ಸ೦ಧಿಯುಗದಲ್ಲಿ ಷಡ್ಡಗ್ರಾಮದ ತಾತ್ತ್ಪಿಕ ಕಲ್ಪನೆಯ ವ್ಯಾಖ್ಯಾನ 
ಪರಿಧಿಯನ್ನು ವಿಸ್ತರಿಸಲು ಯತ್ನಿಸಲಾಗುತ್ತಿತ್ತೆ೦ದು ಈಗಾಗಲೇ ಹೇಳಿದೆ.---ರಿಷಭದೈವತ 
ಮಧ್ಯಮಗಳ ವಿಕೃತಿಗೆ ಐದು ಮತ್ತು ಆರು ಶ್ರುತಿಗಳ ಪ್ರಮಾಣವು ಬೇಕಾಗುತ್ತಿತ್ತು; 
ಅಲ್ಲದೆ ಷಡ್ಡ ಪ೦ಚಮಗಳು ಪ್ರಕೃತಿಗಳೆಂದು ಅಂಗೀಕೃತವಾಗಿದ್ದವು; ಗಾಂಧಾರ 
ನಿಷಾದಗಳನ್ನು ಸಾಧಾರಣ ಕೈಶಿಕೀಗಳನ್ನಾಗಿ ವಿಕಲ್ಪಗೊಳಿಸಿದ್ದರೆ ಎರಡೆರಡು ತ್ರಿಶ್ರುತಿ 
ಪ್ರಮಾಣಗಳು ಒಂದಾದಮೇಲೊಂದರಂತೆ ಬರುತ್ತಿದ್ದು ಶಾಸ್ತ್ರನಿಷಿದ್ಧವಾಗಿದ್ದವು; ಷಡ್ಡ 
ಮಧ್ಯಮಗಳಿಗೆ ತ್ರಿಶ್ರುತಿ ಪ್ರಮಾಣವು ಸರ್ವಥಾ ಶಾಸ್ತ್ರ ಬಾಹ್ಯವಾಗಿತ್ತು; ಈ ಕಾರಣಗಳಿ೦ದ 
ಮಾಯಾಮಾಳವಗೌಳವನ್ನು ಷಡ್ಡಗ್ರಾಮದ ಒಂದು ರೂಪೆಂದು ಭಾವಿಸಿ ಆಧಾರವನ್ನಾಗಿ 
ಪಡೆಯುವುದು ಅತ್ಯ೦ತ ಸಮುಚಿತವೇ ಆಗಿತ್ತು. ಈ ಕಾರಣದಿ೦ದಲೇ ಮಾಲವಗೌಲವನ್ನು 
ರಾಮಾಮಾತ್ಯನು "ರಾಗಾಣಾಮುತ್ತಮೋತ್ತಮಃ' ಎಂದು ಗೌರವಿಸಿದ್ದರೆ ಪಂಡರೀಕ 
ವಿಠಲನು ರಾಗರಾಜವೆ೦ದು ಸನ್ಮಾನಿಸಿದ್ದಾನೆ. ಅಸಾಧಾರಣವಾದ ಈ ಜನಪ್ರಿಯತೆಯನ್ನು 
ಬಳಸಿಕೊಂಡು ಪುರಂದರದಾಸರು ಈ ರಾಗಕ್ಕೆ ಅಪರೂಪವಾಗಿ ಬರುತ್ತಿದ್ದ ರಿಷಭ 
ಪ೦ಚಮಗಳನ್ನು ನಿಯತವಾಗಿ ಸೇರಿಸಿಕೊಂಡು, ಜನ್ಯರಾಗವಾಗಿದ್ದುದನ್ನು ಮೇಳರಾಗ 
ವಾಗಿಸಿದರು ; ಇದರಲ್ಲಿ ಅಭ್ಯಾಸಗಾನದ ಪ್ರಕಾರಗಳನ್ನು ರಚಿಸಿ, ಅದರ ಜನ್ಯವಾದ 
ಮಲಹರಿರಾಗದಲ್ಲಿ ಗೀತೆಗಳನ್ನು ರಚಿಸಿ, ರೂಢಿಯಲ್ಲಿ ನಿಲ್ಲಿಸಿ, ಕರ್ಣಾಟಕಸ೦ಗೀತದ 
ಪಿತಾಮಹರೆನ್ನಿಸಿಕೊ೦ಡರು. ಮೇಲೆ ಹೇಳಿದ ಶಾಸ್ತ್ರಪ್ರಮೇಯಗಳ ದೃಷ್ಟಿಯಿಂದ 


ಪುರಂದರದಾಸರ ಈ ಕೆಲಸವು ಎಷ್ಟು ಮಹತ್ತರವಾದುದೆ೦ಬುದು ಸುಲಭವಾಗಿಯೇ ತಿಳಿ 
ಯುತ್ತದೆ. 


೨೦ ಕರ್ಣಾಟಕಸ೦ಗೀತವಾಹಿನಿ 


ಶುದ್ಧಸ್ಟರಸಪ್ಮಕ ವಿತ್ತು ಅಭ್ಯಾಸಗಾನಕ್ಕೆ ಆಧಾರಭೂತವಾದ ಸ್ವರಸಪ್ತಕಗಳನ್ನು ಹೀಗೆ 
ನಿರ್ಮಿಸಿಕೊ೦ಡಮೇಲೆ ಲಾಕ್ಟಣಿಕರ ದೃಷ್ಟಿಯು ವಿವಿಧ ಸ್ವರಮೇಳನಗಳಿ೦ದ ಹುಟ್ಟುವ 


ರಾಗಮೇಳಗಳ ಕಡೆಗೆ ತಿರುಗಿತು. ಇಲ್ಲಿ ಪ೦ಡರೀಕವಿಠಲನು ರಾಗಚಂದ್ರೋದಯ ' ' 


ದಲ್ಲಿಯೂ ಸೋಮನಾಥನು ರಾಗವಿಬೋಧದಲ್ಲಿಯೂ ವೆಂಕಟಮಖಿಯು ಚತು 
ರ್ದ೦ಡೀ ಪ್ರಕಾಶಿಕೆಯಲ್ಲಿಯೂ ತೋರಿರುವ ಶಾಸ್ತ್ರಪ್ರತಿಭೆಯು ಅಸಾಮಾನ್ಯವಾದುದು. 
ಇವರೆಲ್ಲರೂ ಬಳಸಿದ ಮೂಲತತ್ತ್ವವು ಒಂದೇ: ಹನ್ನೆರಡು ಸ್ವರಸ್ಥಾನಗಳ ಪೈಕಿ ನೆರೆ 
ಹೊರೆಯ ಎರಡು ಸ್ವರಗಳಲ್ಲಿ ಪ್ರತಿಯೊಂದೂ ಸಾಂದರ್ಭಿಕವಾಗಿ ಪ್ರಯೋಗವಾಗಿ 
ಅದರಿಂದ ಏರ್ಪಡುವ ಕೃಮವ್ಯತ್ಯಯ (ಪರ್ಮ್ಯುಟೇಷನ್‌) ಪದ್ಧತಿಯಿಂದ ಲಕ್ಷ್ಯ ಲಕ್ಷಣ 
ಗಳಲ್ಲಿ ಸಾಧ್ಯವಾಗುವ ಎಲ್ಲಾ ಸ್ವರಮೇಳನ' ಪ್ರಕಾರಗಳನ್ನು ಪಡೆಯಬಹುದು. ಈ 
ಮೇಳಗಳನ್ನು ಸಪ್ತಸ್ವರಗಳ ಸಮುದಾಯಮಾತ್ರವೆ೦ದೂ, ಅವುಗಳಿಗೆ ರಾಗತ್ವ ವ್ಯವಹಾರ 
ವಿಲ್ಲವೆ೦ದೂ ಮೇಳಗಳ ಕಲ್ಪನೆಯು ಮೊದಲಿನಲ್ಲಿ ಮೂಡಿತು. ಹೀಗಾಗಿ ಹನ್ನೆರಡು 
ಸ್ವರಸ್ಥಾನಗಳಲ್ಲಿ ಷಡ್ಡಪಂಚಮಗಳ ಎರಡು ವಿಕೃತಿರಹಿತಸ್ಥಾನಗಳನ್ನು ಬಿಟ್ಟರೆ, ಉಳಿದ 
ಹತ್ತುಸ್ಥಾನಗಳಿಗೆ, ಹಲವಾರು ಸ್ವರ ವಿಕೃತಿಪ್ರಭೇದಗಳ ಪೈಕಿ ಐದು ಸ್ವರಗಳನ್ನು ಮಾತ್ರ 
ಆರಿಸಬೇಕಾಯಿತು. ಹೀಗೆ ಮಾಡುವಾಗ ಮೇಲೆ ಹೇಳಿದ ಲಾಕ್ಷಣಿಕರಲ್ಲಿ ಒಬ್ಬೊಬ್ಬರೂ 
ಬೇರೆಬೇರೆ ಸಂಖ್ಯೆಯ ವಿಕೃತಿಸ್ಟರಗಳನ್ನು ಕೊಡುವ ತತ್ತ್ವಗಳನ್ನು ನಿರೂಪಿಸಿಕೊ೦ಡರು. 
ಇವುಗಳಲ್ಲಿ ಪ೦ಡರೀಕವಿಠಲನದೇ ಅತ್ಯಂತ ತಾರ್ಕಿಕವೂ ಲಕ್ಷ್ಯಸಾಧ್ಯವೂ ಆಗಿದೆ. ರಿಷಭ 
ಧೈವತನಿಷಾದಗಳಿಗೆ ತಲಾ ಮೂರರ೦ತೆಯೂ ಮಧ್ಯಮಕ್ಕೆ ಎರಡರ೦ತೆಯೂ ವಿಕೃತಿ ಭೇದ 
ಗಳನ್ನು ಅವನು ಹೇಳಿ ಗಾಂಧಾರವು ತನ್ನ ಶುದ್ಧ, ಸಾಧಾರಣ ಮತ್ತು ಅ೦ತರಸ್ಥಾನಗಳೇ 
ಅಲ್ಲದೆ ಮುಂದಿನ ಶುದ್ಧಸ್ಪರಸ್ಥಾನವಾದ ಶುದ್ಧಮಧ್ಯಮಸ್ಥಾನವನ್ನು ಆಕ್ರಮಿಸಿ ಊರ್ಧ್ವ 
ಗಾ೦ಧಾರವೆ೦ಬ ಇನ್ನೊ೦ದು ಸ೦ಜ್ಞೆಯನ್ನೂ ಪಡೆಯಬಹುದೆಂಬ ಮುಖ್ಯತತ್ತ್ವವನ್ನು 
ಅವನು ವೈಜ್ಞಾನಿಕವಾಗಿ ಪ್ರತಿಪಾದಿಸಿ, ಇವೆಲ್ಲದರ ಕ್ರಮವ್ಯತ್ಕಯದಿ೦ದ ೯೦ಮೇಳಗಳ 
ರಚನೆಯನ್ನು ಹೇಳಿದ್ದಾನೆ. ಕನ್ನಡ ದೇಶದಲ್ಲಿ ಹುಟ್ಟಿಬೆಳೆದ ಈ ಕನ್ನಡಿಗನು ತನ್ನ ಗ್ರ೦ಥ 
ರಚನೆಯನ್ನು ಕರ್ನಾಟಕದ ಹೊರಗೆ ಮಾಡಿದುದರಿಂದ, ಈ ಮೇಳಪ್ರಸ್ತಾರ ಪದ್ಧತಿಯು 
ದುರ್ದೈವದಿಂದ ಪ್ರಚಾರಕ್ಕೆ ಬರಲಿಲ್ಲ; ಇದರ ಬದಲು ಊರ್ಧ್ವಗಾ೦ಧಾರದ ಕಲ್ಪನೆ 
ಯನ್ನೇ ಕಾಣದ ವೆ೦ಕಟಮಖಿಯ ೭೨ ಮೇಳಕರ್ತಗಳ ಕಲ್ಪನೆಯು ಮುದ್ದುವೆಂಕಟಮಖಿ 
ಯಂತಹ ಶಾಸ್ತ್ರಜ್ಞನ ವಿವೇಚನಾಪ್ಪತಿಭೆಗೂ, ತ್ಯಾಗರಾಜ, ಮುದ್ದುಸ್ಟಾಮಿ ದೀಕ್ಷಿತ. 
ಶ್ಯಾಮಾಶಾಸ್ತ್ರಿಗಗ೦ತಹ ಮಹಾವಾಗ್ಗೇಯಕಾರರ ಪ್ರತಿಭೆಗೂ ವಿಷಯವಾದುದರಿಂದ 
ಪ್ರಸಾರಸಮಷ್ಟಿಯನ್ನು ಪಡೆದು ಪ್ರತಿಸ್ಪರ್ಧಿಯಿಲ್ಲದೆ ಇಂದು ನಮ್ಮ ಸಂಗೀತದಲ್ಲಿ 
ನಿಂತಿದೆ. ಸೋಮನಾಥನ ಮೇಳಕರ್ತ ಯೋಜನೆಯು ಹೆಚ್ಚು ಲಕ್ಷಣಪ್ಪಯೋಜಕಮಾತ್ರ 
ವಾಗಿಬಿಟ್ಟು ಲಕ್ಷ್ಯೋಪಕಾರಕವಾಗದೆ ಹೋಯಿತು; ಪ್ರತಿಭಾವಂತ ವಾಗ್ಗೇಯಕಾರರ 
ಪ್ರಯೋಗಕ್ಕೆ ಸಿಕ್ಕದೆ ಹೋಯಿತು; ಆದುದರಿ೦ದ ಅದೂ ಉಳಿದು ಬೆಳೆಯದೆ ಹೋದವು. 

ಆದರೆ ಮೇಳದ ಕಲ್ಪನೆಯು ಸ್ವರಮೇಳನವೆಂಬ ಕಲ್ಪನೆಗೆ ಮಾತ್ರ ಸೀಮಿತವಾಗಲಿಲ್ಲ: 


ಕರ್ಣಾಟಕಸ೦ಗೀತವಾಹಿನಿ ೨೧ 


ಇವುಗಳಿಗೆ ರಾಗತ್ವದ ವ್ಯಪದೇಶವು ಬಂದು ಸೇರಿಕೊಂಡಿತು. ಇದರ ನಂತರ ಶುದ್ದ 
ಸಂಪೂರ್ಣತ್ವ, ರಾಗಾಂಗತ್ವಗಳ ಕಲ್ಪನೆಗಳೂ ಕೂಡಿಕೊಂಡು ಈ ಮೇಳಕರ್ತಗಳು ಕೇವಲ 
ಸ್ವರಸಮುದಾಯವಲ್ಲದೆ ಅವುಗಳಲ್ಲಿ ಸ್ವರಗಳ ವಕೃತೆ, ಲೋಪ ಅಥವಾ ಅನ್ಯಸ್ವರ 
ಪ್ರಯೋಗಗಳ ಮೂಲಕ ಹುಟ್ಟುವ ಎಲ್ಲಾ ಜನ್ಯರಾಗಗಳನ್ನೂ ಪ್ರತಿನಿಧಿಸುವ ಪ್ರಬಲ 
ಶಕ್ತಿಗಳಾದವು. ಈ ರೂಪದಲ್ಲಿಯೇ ಇವು ಇಂದಿಗೂ ನಿಂತಿವೆ ; ಹಿ೦ದೂಸ್ಥಾನೀ 
ಸಂಗೀತವು ಈ ಕಲ್ಪನಾಸಂಚಯನದ ಪೂರ್ಣಪ್ರಯೋಜನವನ್ನು ಇನ್ನೂ ಪಡೆದು 
ಕೊ೦ಡಿಲ್ಲ. 

ಹೀಗೆ ಸ್ವರಸಾಮೀಪ್ಯ, ಸ್ವರಸಾದೃಶ್ಯ ಮತ್ತು ಸ್ವರಸಾಮ್ಯಗಳಿ೦ದ ಮೇಳಕರ್ತಜನ್ಯಗಳ 
ಚೌಕಟ್ಟಿನಲ್ಲಿ ರಾಗವರ್ಗೀಕರಣವು ಶಾಸ್ತ್ರಪ್ರಮೇಯವಾಗಿ ನಿಂತರೂ ಉಳಿದ ಬಗೆಯ 
ವರ್ಗೀಕರಣಪ್ರಯೋಗಗಳು ನಡೆಯದೆ ಇರಲಿಲ್ಲ. ಎಂದೇ ಈ ಯುಗವನ್ನು ಪ್ರಯೋಗ 
ಶೀಲವೆ೦ದಿದ್ದೇನೆ. ಪ್ರಬ೦ಧಗಳ--ಎ೦ದರೆ ಹಾಡುಗಳ--ರಚನೆಯ ದೃಷ್ಟಿಯಿಂದ 
ಉತ್ತಮ, ಮಧ್ಯಮ ಹಾಗೂ ಅಧಮ ಎಂಬ ಶ್ರೇಷ್ಠ ವರ್ಗೀಕರಣ ಯೋಜನೆಯೊಂದನ್ನು 
ರಾಮಾಮಾತ್ಯನು ಹೇಳಿ ಅದನ್ನು ಪೋಲೂರಿಗೋವಿ೦ದ ಕವಿಯು ತನ್ನ ರಾಗತಾಳಚಿ೦ತಾ 
ಮಣಿಯಲ್ಲಿ ಅನುಸರಿಸಿದ್ದರೂ ಅದಕ್ಕೆ ಪ್ರಯೋಗಪ್ರಾಚುರ್ಕವು ಮುಂದೆ ದೊರೆಯದೆ 
ಹೋಯಿತು. ಪುರಂದರದಾಸರು ಪಂಚಭೂತಗಳ ಉಪಮೆಯಿ೦ದ ಐದೈದು ರಾಗಗಳ 
ಗುಂಪಿನ ಪಂಚರಾಗವ್ಯೂಹಗಳನ್ನು ಹೇಳಿದರೂ ಅದೂ ನಿಲ್ಲಲಿಲ್ಲ. ರಾಗದ ಅಭಿವ್ಯಕ್ತಿ 
ಸಾಮರ್ಥ್ಯ, ವ್ಯಾಪ್ತಿ, ಉದ್ದೇಶ--ಇವುಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು. ಮಾಡಿದ ಘನ, 
ನಯ, ದೇಶ್ಯಗಳ ವಿ೦ಗಡನಾಪದ್ಧತಿಯೂ ಇಂದು ಕ್ಷೀಣಿಸುತ್ತಿದೆ. 

ತಂತ್ರದ ದೃಷ್ಟಿಯಿಂದಲೂ ಕೆಲವೊಂದು ಸಂಶೋಧನೆಗಳು ಈ ಕಾಲದಲ್ಲಿ ನಡೆದವು. 
ರಾಗಗಳನ್ನು ಹಿಂದಿನಂತೆ ಗ್ರಹಾಂಶನ್ಯಾಸಾದಿ ಹತ್ತು ಲಕ್ಷಣಗಳಿಂದ ವರ್ಣಿಸುವುದರ 
ಬದಲು ಅವುಗಳ ಜನಕಮೇಳ, ವಿಕೃತಸ್ವರನಿರ್ದೇಶ, ವರ್ಜ್ಯ-ವಕ್ರಸ್ಟರಗಳ ನಿರ್ದೇಶ, 
ವಿಶೇಷಸ೦ಚಾರ ಮುಂತಾದವುಗಳಿಂದಲೂ ಜೀವಸ್ವರಗಳ ಪ್ರಮುಖಗಮಕದ ನಿರ್ದೇಶ 
ಮುಂತಾದವುಗಳಿ೦ದಲೂ ವರ್ಣಿಸಲು ಪ್ರಾರಂಭವಾಯಿತು. ರಾಗಗಳ ಪ್ರಯೋಗಕ್ಕೆ 
ವಿಶೇಷವಾದ ಕಾಲಗಳನ್ನು ಕರ್ನಾಟಕದಲ್ಲಿ ಮೊಟ್ಟಮೊದಲು ವಿಧಿಸಿದ್ದರೂ ಈ ಕಲ್ಪನೆಯು 
ಹಿ೦ದೂಸ್ಥಾನೀಸ೦ಗೀತದಲ್ಲಿ ನಿಂತು ಕರ್ಣಾಟಕ ಸಂಗೀತದಲ್ಲಿ ಕಣ್ಮರೆಯಾಗಿ 
ಹೋಯಿತು. 


ಪ್ರಬಂಧ 

ಕರ್ಣಾಟಕಸ೦ಗೀತದಲ್ಲಿ ಇಂದು ವ್ಯವಹಾರಪ್ರಸಿದ್ದಿಯನ್ನು ಪಡೆದಿರುವ ಗೇಯ 
ರಚನಾರೀತಿಗಳ ಉದ್ದಮನದ ಬಗೆಗೆ ನಮ್ಮ ತಿಳಿವಳಿಕೆಯಲ್ಲಿ ಸುಮಾರು ನೂರು 
ವರ್ಷಗಳ ಒಂದು ತೆರಪಿದೆ ; ಪ್ರಾಯಶಃ ಹಿ೦ದೂಸ್ಥಾನೀಸ೦ಗೀತದ ವಿಷಯದಲ್ಲಿಯೂ 
ಅಷ್ಟೆ : ಆದರೆ ಪರಂಪರೆಯ ವಿಚ್ಛಿನ್ನತೆಗೆ ಅಲ್ಲಿ ಅನ್ಯಸ೦ಸ್ಕೃತಿಯ ಪ್ರಬಲಪ್ರಭಾವವೆಂಬ 


೨೨ ಕರ್ಣಾಟಕಸ೦ಗೀತವಾಹಿನಿ 


ಕಾರಣವಾದರೂ ದೊರೆಯುತ್ತದೆ ; ಇಲ್ಲಿ ಅದೂ ಕಾಣುವುದಿಲ್ಲ. ಈ ಅಸ್ಪಾಭಾವಿಕವಾದ_ 
ಕಾಲದ ಕಣಿವೆಗೆ ಸೇತುಬ೦ಧನಮಾಡುವ ಶಾಸ್ತ್ರಗ್ರ೦ಥವಾಗಲಿ ಕರಾರುವಾಕ್ಕಾಗಿ ಇದೇ 
ಕಾಲದ್ದೆ೦ದು ನಿರ್ಣಯಿಸಬಹುದಾದ ಪ್ರಬ೦ಧರೀತಿಗಳಾಗಲಿ ದೊರೆಯದಿರುವುದೊ೦ದು 
ಕೊರತೆಯಾಗಿ ಉಳಿದೇ ಇದೆ. ನನ್ನ ಇತ್ತೀಚಿನ ಸಂಶೋಧನೆಗಳಿಂದ ಈ ತೆರಪನ್ನು ಸ್ವಲ್ಪ 
ಕಡಿಮೆ ಮಾಡುವುದು ಸಾಧ್ಯವಾಗಿದೆ. 

ಮತಂ೦ಗಮುನಿಯ ಬೃಹದ್ದೇಶಿಯಿ೦ದ (ಕ್ರಿ. ಶ. ಸು. ೬೫೦-೭೫೦) ಇತ್ತೀಚಿನವರೆಗೂ 
ಒಂದೇ ಬಗೆಯ ಸಂಗೀತಪ್ರಬಂಧಗಳನ್ನು ಶಾಸ್ತ್ರಗ್ರಂಥಗಳು ವರ್ಣಿಸಿರುವುದರಿಂದ 
ಒಂದು ತೊಡಕು ಹುಟ್ಟಿದೆ. ಈ ಪ್ರಬ೦ಧಸಮುದಾಯದಲ್ಲಿ ಕೇವಲ ಪ್ರಾಚೀನ ಗೌರವಿತ 
ವಾದವುಗಳು ಎಷ್ಟು ? ಸಮಸಾಮಯಿಕ ಪ್ರಾಚುರ್ಯವನ್ನು ಪಡೆದಿದ್ದು ಎಷ್ಟು ? ಕ್ರಿ. ಶ. 
೧೫೫೦ರಲ್ಲಿ ಶುದ್ಧ, ಛಾಯಾ ಮತ್ತು ವಿಪ್ರಕೀರ್ಣಪ್ರಬಂಧಗಳನ್ನು ರಚಿಸಿದುದಾಗಿ 
ರಾಮಾಮಾತ್ಮನೇ ಹೇಳಿಕೊಂಡಿದ್ದಾನೆ ; ಕ್ರಿ. ಶ. ೧೬೨೦ರ ಸುಮಾರಿನಲ್ಲಿ ಗೋವಿಂದ 
ದೀಕ್ಷಿತನೂ, ಕ್ರಿ. ಶ. ೧೬೫೦ರ ಸುಮಾರಿನಲ್ಲಿ ವೆ೦ಕಟಮಖಿಯೂ ಪೂರ್ವಾಚಾರ್ಯಪ್ರಣೇತ 
ಪ್ರಬ೦ಧಗಳನ್ನೇ ಹೇಳುತ್ತಾರೆ. ಅಷ್ಟೇಕೆ, ಕ್ರಿ. ಶ. ೧೭೩೦ರ ಸುಮಾರಿನಲ್ಲಿ ತುಳಜೇ೦ದ್ರನೂ 
ಈಗ ಪ್ರಸಿದ್ಧವಾಗಿರುವ ಕೃತಿ, ವರ್ಣ, ತಿಲ್ಲಾನ, ದೇವರನಾಮ ಮುಂತಾದವುಗಳೊಂ 
ದನ್ನೂ ವರ್ಣಿಸುವುದಿರಲಿ, ಹೆಸರು ಸಹ ಹೇಳುವುದಿಲ್ಲ. ಕೃತಿ, ದೇವರನಾಮಗಳ೦ತೂ 
ಅವನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದವೆಂಬುದು ನಿಸ್ಸ೦ಶಯ. ಇದೇ ಪ್ರಾಂತ್ಯದಲ್ಲಿ ಕೇವಲ 
ನಲವತ್ತು ವರ್ಷಗಳ ಅಂತರದಲ್ಲಿ ತ್ಯಾಗರಾಜರು. ದೀಕ್ಷಿತರು ಮತ್ತು ಶ್ಯಾಮಾಶಾಸ್ತ್ರಿ 
ಯವರು, ಆದಿ ಅಪ್ಪಯ್ಯನವರು ಮುಂತಾದ ವಾಗ್ಗೇಯಕಾರರು ನಿರ್ದಿಷ್ಟರಚನಾಪ್ರಬಂಧ 
ವುಳ್ಳ ಹಾಡುಗಳನ್ನು ಒಮ್ಮಿಂದೊಮ್ಮೆಗೇ ರಚಿಸಿದರೆನ್ನುವುದು ಅನುಪಪನ್ನವಾಗುತ್ತದೆ. 

ಕೃತಿಯು ಒ೦ದು ಅಥವಾ ಹೆಚ್ಚು ನುಡಿಗಳುಳ್ಳ ಒ೦ದು ರಚನಾವಿಶೇಷ. ಧಾತುಮಾತು 
ಗಳಲ್ಲಿ, ಎ೦ದರೆ ಗೇಯಾ೦ಶ ಮತ್ತು ಸಾಹಿತ್ಕಾ೦ಶಗಳಲ್ಲಿ ಪ್ರವೇಶ, ಮುಖ್ಯಾ೦ಶ, 
ಇವುಗಳನ್ನು ಸಂಬಂಧಿಸುವ ಸೇತು. ಮುಕ್ತಾಯ, ಮುಖ್ಯಾಂಶವನ್ನೂ ಮುಕ್ತಾಯವನ್ನೂ 
ಕೂಡಿಸುವ ಸೇತು--ಹೀಗೆ ಅದರ ರಚನಾವಿನ್ಯಾಸ. ಇದರಲ್ಲಿ ಎರಡೂ ಸೇತುಗಳ ಸೃಷ್ಟಿ 
ಐಚ್ಛಿಕವಾದುದು, ಆಯಾ ವಾಕ್‌ಗೇಯಗಾರನ ಶೈಲಿಗೆ ಅಥವಾ ವಾಗ್ಗೇಯಕಾರ 
ಪರಂಪರೆಗೆ ವಿಶಿಷ್ಟ`ವಾದುದು. ಈ ಹಾಡು ನಮ್ಮ ಸಂಗೀತದಲ್ಲಿ ಬಂದುದು ತಮಿಳುದೇಶ 
ದಿಂದ, ಸ್ಥಿರವಾದುದು ತ್ಕಾಗರಾಜಾದಿ ಸ೦ಗೀತಮೂರ್ತಿತ್ರಯದಿ೦ದ ಎಂಬ ನಂಬಿಕೆ 
ವಿದ್ವಾಂಸರಲ್ಲಿ ಸಹ ಭದ್ರವಾಗಿ ಬೇರೂರಿದೆ. ಇದು ಬುಡವಿಲ್ಲದ ನಂಬಿಕೆ. ಏಕೆಂದರೆ 
ಏಲಾದಿ ಶುದ್ಧಸಾಲಗ ಪ್ರಬಂಧಗಳ ಹಲವು ಪ್ರಕಾರಗಳು ಬೆಳೆದುನಿ೦ತಾಗ ಕರ್ಣಾಟ್ಕೆಲಾ 
ಪ್ರಬಂಧದ ಒಂದು ಪ್ರಕಾರವು ಕೃತಿಯಾಗಿ ಮಾರ್ಪಟ್ಟಿರಬಹುದು; ಆಂಧ್ರೈಲಾ, 
ದ್ರಾವಿಡೈಲಾಗಳು ಹೀಗೆಯೇ ಸಮಾನಾಂತರವಿಕಾಸವನ್ನು ಪಡೆದಿರಲೂ ಸಾಕು. ಆದರೆ 
ಕೃತಿಯೆ೦ಬ ಗೀತಪ್ರಕಾರವು ಹದಿನಾಲ್ಕು ಹದಿನೈದನೆಯ ಶತಮಾನಗಳಲ್ಲಿ ರೂಪುವಡೆದಿರ 
ಬೇಕು. ಹರಿದಾಸಪ೦ಥದವರು ತಮ್ಮ ಸಾವಿರಾರು ರಚನೆಗಳಿಂದ ಚೆನ್ನಾಗಿ ರೂಢಿಸಿದ ಈ 


ಕರ್ಣಾಟಕಸ೦ಗೀತವಾಹಿನಿ ೨೩ 


ಗೀತರೀತಿಯನ್ನು ನ೦ತರ ತೆಲುಗಿನಲ್ಲಿ ಅನ್ನಮಾಚಾರ್ಯರು ಬಳಸಿಕೊ೦ಡರು. ಇದನ್ನು ಪದ 
ಎಂಬ ಶಬ್ದದಿಂದಲೇ ವ್ಯವಹರಿಸಲಾಗುತ್ತಿತ್ತು. ಆದರೆ ಕೃತಿ, ಕೀರ್ತನೆ ಎಂಬ ಎರಡೂ 
ಶಬ್ದಗಳನ್ನು ಗೇಯಪ್ರಕಾರಸಾಮಾನ್ಯಕ್ಕೂ ಮೇಲ್ಕ೦ಡ ವಿಶೇಷರೀತಿಗೂ ಪುರ೦ದರ 
ದಾಸರೇ ನಿಸ್ಸ೦ದಿಗ್ಗವಾಗಿ ಬಳಸಿದ್ದಾರೆ ಎನ್ನುವುದು ಆಶ್ಚರ್ಯಕರವಾದರೂ, ನಿಜವಾದ 
ಮಾತು. ಇದನ್ನು ವಿಜಯದಾಸರು ಒ೦ದೂಕಾಲು ಶತಮಾನದ ನ೦ತರ ಪದವೆಂದು 
ಕರೆದಿದ್ದಾರೆ ; ಆದುದರಿ೦ದ ದಾಸರ ಪದಗಳೆ೦ಬ ಮಾತು ಕನ್ನಡದಲ್ಲಿ ನಿ೦ತಿತು. ಇದೇ 
ಕಾಲದಲ್ಲಿ (ಸಂಗೀತ) ವಿದ್ವಾಂಸರು ಘನಕೃತಿಗಳನ್ನು (ಕಂಠೀರವ ನರಸರಾಜರ ಆಸ್ಥಾನ 
ದಲ್ಲಿ) ಹಾಡಿದರು ಎಂಬ ಮಾತನ್ನು ಗೋವಿಂದವೈದ್ಯಕವಿಯು ಕ೦ಠೀರವನರಸರಾಜ 
ವಿಜಯದಲ್ಲಿ ಹೇಳಿದ್ದಾನೆ. ತ್ಕಾಗರಾಜರು ಕೃತಿ ಎಂದು ಈ ಬಗೆಯ ರಚನೆಯನ್ನು 
(ಸೊಗಸುಗಾ ಮೃದ೦ಗತಾಳಮು ಎ೦ಬ ರಚನೆಯಲ್ಲಿ) ಕರೆದಿರುವುದಕ್ಕೆ ಸುಮಾರು ಇನ್ನೂ 
ರೈವತ್ತು ವರ್ಷಗಳ ಹಿ೦ದೆಯೇ ಪುರ೦ದರದಾಸಾದಿಗಳು ಈ ಹೆಸರು, ಈ ರಚನಾರೀತಿ 
ಗಳನ್ನು ಬಳಸಿದರೆ೦ದೂ, ನಮ್ಮ ಸ೦ಗೀತದಲ್ಲಿ ಇದು ನಮಗೆ ತಿಳಿದಮಟ್ಟಿಗೆ ಮೊಟ್ಟ 
ಮೊದಲ ಬಾರಿಯ ಉಲ್ಲೇಖವೆಂದೂ ಇಲ್ಲಿ ಹೇಳಿದರೆ ಸಾಕು. ಕೃತಿಯೆಂಬ ಪ್ರಬಂಧ 
ಪ್ರಕಾರದ ವಿಕಾಸವು ಹದಿನೇಳು-ಹದಿನೆ೦ಟನೆಯ ಶತಮಾನಗಳಲ್ಲಿ ಹೇಗೆ ಆಯಿತೆ೦ಬು 
ದನ್ನು ಅನ್ಯತ್ರ ವಿವರಿಸಿದ್ದೇನೆ. 

ಪದವೆ೦ಬ ರಚನಾವಿಧದ ಉದ್ದಮನವು ಈ.ಯುಗದಲ್ಲಿಯೇ ಆದುದು. ಶೃಂಗಾರರಸ 
ಭೂಯಿಷ್ಯವಾಗಿ ನಾಯಕ-ನಾಯಿಕಾಭಾವವೊ೦ದರ ವರ್ಣನೆಯನ್ನು ವಿಳ೦ಬಲಯದಲ್ಲಿ 
ಮಾಡಿಕೊಡುತ್ತದೆ೦ಬ ವಿಶೇಷವನ್ನು ಬಿಟ್ಟರೆ ಕೃತಿಗೂ ಇದಕ್ಕೂ ಯಾವ ಭೇದವೂ ಇಲ್ಲ. 
ಪದ ಎ೦ಬ ಮಾತನ್ನು ಈ ಬಗೆಯ ರಚನೆಗಳನ್ನು ವಿಶೇಷವಾಗಿ--ಬಹುಶಃ ಮೊದಲ 
ಬಾರಿಗೆ--ತೆಲುಗಿನಲ್ಲಿ ಮಾಡಿದ ಕ್ಷೇತ್ರಯ್ಕನು ಬಳಸಿದ್ದಾನಾದರೂ ಇದೇ ಸಾಹಿತ್ಯಭಾವ 
ವನ್ನು ಪೋಷಿಸಿದ ತನ್ನ ರಚನೆಗಳನ್ನು ಅನ್ನಮಾಚಾರ್ಯನು ಪುರ೦ದರದಾಸರಿಗೆ 
ಮುಂಚೆಯೇ ತೆಲುಗಿನಲ್ಲಿ ರಚನೆಮಾಡಿದ್ದಾನೆ ; ಇವುಗಳಿಗೆ 'ಶೃ೦ಗಾರಸ೦ಕೀರ್ತನಾಲು' 
ಎಂಬ ಹೆಸರೇ ಪ್ರಸಿದ್ಧವಾಗಿದೆ. ಶ್ರೀಪಾದರಾಯ, ಪುರಂದರದಾಸ, ವಾದಿರಾಜ, ವಿಜಯ 
ದಾಸ ಇತ್ಯಾದಿ ಹರಿದಾಸರುಗಳ ರಚನೆಗಳಲ್ಲಿ ಪದವನ್ನೇ ಸಂಪೂರ್ಣವಾಗಿ ಸಾಹಿತ್ಯಭಾವ 
ದಲ್ಲಿ ಹೋಲುವ ಅನೇಕ “ದಾಸರ ಪದಗಳು'' ದೊರೆಯುತ್ತವೆ. ಪದ, ಕೃತಿಗಳೆರಡೂ 
ಮೊದಮೊದಲು ಪ್ರಬಂಧ ಸಮಖ್ಬಗೆ ಪರ್ಕಾಯವಾಚಕಗಳಾಗಿದ್ದು ನಂತರ ಕಾಲಕ್ರಮ 
ದಲ್ಲಿ ನಿರ್ದಿಷ್ಟ ಗೇಯರೀತಿಯೊ೦ದರ ಹೆಸರಾಗಿ ಉಳಿದಂತೆ ಕಾಣುತ್ತದೆ. ಕನ್ನಡನಾಡಿ 
ನಲ್ಲ೦ತೂ ಪದ ಎ೦ಬ ಮಾತನ್ನು ಎರಡೂ ಅರ್ಥಗಳಲ್ಲಿ ಹದಿನಾರನೆಯ ಶತಮಾನ 
ದಿಂದಲೂ ಬಳಸಲಾಗುತ್ತಿತ್ತೆನ್ನಲು ಸಾಕಷ್ಟು ಆಧಾರಗಳಿವೆ. ತಿರುಮಲಾರ್ಯನ ಚಿಕ್ಕದೇವ 
ರಾಯ ಸಪ್ತಪದಿಯಲ್ಲಿಯೂ ಅವನದೆ೦ದೇ ನ೦ಬಲಾಗಿರುವ ಗೀತಗೋಪಾಲದಲ್ಲಿಯೂ 
ಅರ್ವಾಚೀನ ಪದದ ಸ್ಪಷ್ಟ ಕುರುಹುಗಳು ಕ೦ಡುಬರುತ್ತವೆ. ಜಾವಳಿಯಾದರೂ ಕೃತಿಯ 
ಬಂಧದಲ್ಲಿಯೇ ರಚಿತವಾಗಿಹ್ದು ಪದದ೦ತೆಯೆ ಆದರೆ ಹೆಚ್ಚು ಗ್ರಾಮ್ಯವಾದ. ಭೌತಿಕ 


೨೪ ಕರ್ಣಾಟಕಸ೦ಗೀತವಾಹಿನಿ 


ಶೃಂಗಾರವನ್ನು ಪ್ರತಿಪಾದಿಸುವ, ಆಧ್ಯಾತ್ಮಿಕ ವ್ಯಾಖ್ಯಾನಕ್ಕೆ ಅವಕಾಶ ಕೊಡದ ಹಾಡಿನ 
ರೀತಿ. ಜಾವಳಿಗೆ ಕನ್ನಡದಲ್ಲಿ ಹಲವು ನಿದರ್ಶನಗಳು ದಾಸರ ಪದಗಳಲ್ಲಿಯೂ ನ೦ತರ 
ಪಟ್ಟಾಭಿರಾಮಯ್ಯ, ಮಂಗಳಪುರಿವಾಸ ಮೊದಲಾದ ಅನೇಕ ಪ್ರಸಿದ್ಧ ವಾಗ್ಗೇಯಕಾರರ 
ರಚನೆಗಳಲ್ಲಿಯೂ ದೊರೆಯುತ್ತವೆ. ತೆಲುಗಿನಲ್ಲಿಯೂ ತಮಿಳಿನಲ್ಲಿಯೂ ಜಾವಳಿಗಳಿವೆ. 

ಸುಳಾದಿಗಳೂ .ಉಗಾಭೋಗಗಳೂ ದೇವರನಾಮಗಳೂ ಹರಿದಾಸ ಪಂಥದವರಿಂದ 
ಹದಿನೈದು-ಹದಿನಾರನೆಯ ಶತಮಾನಗಳಿಂದಲೂ ರೂಢಿಸಲ್ಪಟ್ಟು ನಮ್ಮ ಸಂಗೀತ ಲಕ್ಷ್ಯ 
ದಲ್ಲಿ ಉಳಿದುಕೊಂಡಿವೆಯೆಂಬುದನ್ನು ಇಲ್ಲಿ ವಿಸ್ತರಿಸಬೇಕಾಗಿಲ್ಲ. ದಾಸಪಂಧದವರು 
ಜನಪದ ಸಂಗೀತದಿಂದ ಆರಿಸಿಕೊಂಡು ಶಾಸ್ತ್ರೀಯ ಸಂಗೀತದ ಪರಿಮಿತಿಯೊಳಗೆ 
ಸೇರಿಸಲೆಳಸಿದ ಗುಂಡಕ್ರಿಯೆ, ಸ್ವಪ್ನಗದ್ಯ, ಭ್ರಮರಗೀತ ಮೊದಲಾದ ಕೆಲವು ಗೀತಪ್ರಕಾರ 
ಗಳು ಉಳಿಯದೆ ಹೋದವು. ಅವರಿಂದಲೇ ನಿರ್ಮಿತವಾದ ನಾಮಾವಳಿ, ವೃತ್ತನಾಮ 
ಮೊದಲಾದವೂ ಹೀಗೆಯೇ ಕಾಲಕ್ಕೆ ಕವಳವಾದವು. 

ತಿಲ್ಲಾನ ಎ೦ದು ಪ್ರಸಿದ್ಧವಾಗಿರುವ ಹಾಡಿನ ಮೂಲವು ಕನ್ನಡ ಪ್ರಬಂಧವಾದ 
ಕೈವಾಡವೆ೦ಬುದನ್ನು ಅನ್ಯತ್ರ ತೋರಿಸಿದ್ದೇನೆ. ಆದರೂ ಅದರ ಆಧುನಿಕ ರೂಪಿನಲ್ಲಿ ಅದು 
ಔತ್ತರೇಯ ಸಂಗೀತದ ತರಾನಾದ ರೂಪಾ೦ತರವಾಗಿ, ಸಾಟ್ಕಾ೦ಗವಾಗಿ ನಮ್ಮಲ್ಲಿ ಹದಿ 
ನೆ೦ಟನೆಯ ಶತಮಾನದ ಕೊನೆಯಲ್ಲಿ ಸೇರಿಕೊ೦ಡಂತೆ ಕಾಣುತ್ತದೆ. ಅದರ ಪಾಟಾಕ್ಸರಗಳ 
ಛಂದೋವೈಖರಿಯಿಂದಲೂ ಲಯಸೌಂದರ್ಯದಿ೦ದಲೂ ಶಾಸ್ತ್ರೀಯ ಸ೦ಗೀತಪ್ಪಕಾರದ 
ಪದವಿಯನ್ನೇರಿತು. ವರ್ಣವಾದರೂ ಹೆಚ್ಚುಕಡಿಮೆ ತಿಲ್ಲಾನಕ್ಕೆ ಸಮಕಾಲಿಕವಾಗಿ ಹುಟ್ಟಿ 
ಕೊಂಡಂತೆ ಕಾಣುತ್ತದೆ. ಹದಿನೇಳನೆಯ ಶತಮಾನದಲ್ಲಿ ಇವುಗಳ ಅಲ್ಪಪ್ರಾರ೦ಭವು 
ಹತ್ತೊಂಬತ್ತನೆಯ ಶತಮಾನದಲ್ಲಿ ವಿಕಾಸಪರಾಕಾಷ್ಮೆಯನ್ನೂ ಪ್ರಾಚುರ್ಯಬಾಹುಳ್ಯವನ್ನೂ 
ಗಳಿಸಿಕೊಂಡಿತು. ಸೊಂಟಿ ವೆಂಕಟರಮಣಯ್ಯ, ಸೊಂಟಿ ಪೆಂಕಟಸುಬ್ಬಯ್ಯ, ಪಚ್ಚಿ 
ಮಿರಿಯಂ ಆದಿಅಪ್ಪಯ್ಯ ಇವರುಗಳು ಇದರ ರೂಪವನ್ನು ಸಿದ್ಧಗೊಳಿಸಿದರು. ಪದ 
ದಂತೆಯೇ ಶೃ೦ಗಾರಭೂಯಿಷ್ಠ ಸಾಹಿತ್ಯ ಭಾವವನ್ನುಳ್ಳ ಪದವರ್ಣವು ನೃತ್ತ-ನೃತ್ಯಗಳ 
ಅಭಿನಯಕ್ಕೆ೦ದು ಭರತನಾಟ್ಯದಲ್ಲಿ ತಂಜಾವೂರು ಸೋದರಚತುಷ್ಟಯದಿ೦ದ ಪ್ರಚಾರಕ್ಕೆ 
ಬಂದರೂ ಕಾಲಕ್ರಮದಲ್ಲಿ ಕರ್ಣಾಟಕಸ೦ಗೀತದಲ್ಲಿಯೂ ಇದರ ಪ್ರಯುಕ್ತಿಯು ಹೆಚ್ಚ 
ತೊಡಗಿತು. ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜರು, ತ೦ಜಾವೂರಿನಲ್ಲಿ ಶರಭೋಜಿ, 
ತಿರುವಾಂಕೂರಿನಲ್ಲಿ ಸ್ವಾತಿ ತಿರುನಾಳ್‌ ಮಹಾರಾಜರುಗಳ ಆಸ್ಥಾನಗಳಲ್ಲಿ ಹುಟ್ಟಿ ಅರಳಿದ 
ಹೂವೇ ಪದವರ್ಣ. ಇದು ಹೆಚ್ಚುಕಡಿಮೆ ಸ್ವಯಂಭೂ. ಪ್ರಾಚೀನ ಪ್ರಬಂಧ ಪ್ರಕಾರ 
ಗಳಲ್ಲಿ ಇದಕ್ಕೆ ಮೂಲ, ಪ್ರಭಾವಗಳು ಇದ್ದಂತೆ ಕಾಣುವುದಿಲ್ಲ. 

ಇವೆಲ್ಲ ಪ್ರಬ೦ಧಪ್ರಕಾರಗಳಿಗೂ ಕಾಲಪ್ರತಿಷ್ಠಾನವನ್ನು೦ಟುಮಾಡುವ ಇಂದಿನ ತಾಳ 
ಪ್ರಪಂಚವು ಸಿದ್ಧವಾದುದೂ ಹದಿನಾರನೆಯ ಶತಮಾನದಲ್ಲಿಯೇ. ದ್ರುತ, ಲಘು, ಗುರು, 
ಪ್ಲುತ. ಕಾಕಪಾದಗಳೆಂಬ ತಾಳಾ೦ಗಗಳಿ೦ದಲೂ ಇವುಗಳ ಆಯಾ ಪ್ರಮಾಣದ 
ಅರ್ಧಾ೦ಶವನ್ನು ಸೇರಿಸಿಕೊಂಡ ದ್ರುತವಿರಾಮ ಇತ್ಯಾದಿ ಅಂಗಗಳಿಂದಲೂ ಗಣಿತ 


ಕರ್ಣಾಟಕಸ೦ಗೀತವಾಹಿನಿ ೨೫ 


ವ್ರುತ್ಯಮಸ೦ಯೋಜನೆಗಳಿ೦ದ ಉದ್ಭವಿಸಿದ ಅಸ೦ಖ್ಯಾತ ದೇಶೀ ತಾಳಗಳ ಸುಗ್ಗಿ ಲಕ್ಷ್ಯ 
ವನ್ನು ಈ ಕಾಲದಲ್ಲಿ ಕಟ್ಟರೆಗೊಳಿಸಿದವು. ಈ ದ್ರುತಲಘುಗಳನ್ನು ಮಾತ್ರ ಅಲ್ಪಸ೦ಖ್ಯೆ 
ಯಲ್ಲಿಯೂ ದ್ರುತವಿರಾಮದ ಸ್ವತಂತ್ರ ರೂಪಾ೦ತರವಾದ ಅನುದ್ರುತವನ್ನು ಅಪರೂಪ 
ವಾಗಿಯೂ ಒಳಗೊಂಡ: ಲಕ್ಷ್ಮರೂಢಿಯಲ್ಲಿದ್ದ ಎಂಟು ತಾಳಗಳನ್ನು ಪರಿಷ್ಕರಿಸಿ, ಅವು 
ಗಳನ್ನು ಹೊ೦ದಿದ್ದ ಸೂಳಾದಿ ಪ್ರಬ೦ಧಗಳ ಹೆಸರಿನಿ೦ದಲೇ ಸೂಳಾದಿ ತಾಳಗಳು ಎ೦ದು 
ಕರೆದು, ವ್ಯಾಪಕವಾದ ವಿಸ್ತಾರಪ್ರಯೋಗದಿ೦ದ ಲಕ್ಷ್ಯದಲ್ಲಿ ಹರಿದಾಸರು ನಿಲ್ಲಿಸಿದ 
ಪರ್ವಯುಗವಿದು. ಇವುಗಳ ಬೆಳವಣಿಗೆಯನ್ನು ಕುರಿತು ಬೇರೆಡೆಯಲ್ಲಿ ವಿಸ್ತಾರವಾಗಿ 
ಚರ್ಚಿಸಿದ್ದೇನೆ. ಇದು ನಮ್ಮ ಸಂಗೀತದ ತಾಳಭಾಗದಲ್ಲಿ ನಡೆದ ಅತ್ಯಂತ ಫಲಪ್ರದವಾದ 
ಕ್ರಾಂತಿ ; ಇದರ ಪರಿಣಾಮ ಪ್ರಭಾವಗಳು ಇಂದಿಗೂ ಅಚ್ಚಳಿಯದೆ ನಿಂತಿದ್ದು 
ಮುಂದೆಯೂ ಹೆಚ್ಚುಕಾಲ ನಿಲ್ಲುವ ಭರವಸೆಯಿದೆ. 


ಕಲ್ಪನಾ ಪ್ರಕಾರಗಳು 

ಇವಲ್ಲದೆ ಕರ್ಣಾಟಕಸ೦ಗೀತವನ್ನು ಸು೦ದರತರವನ್ನಾಗಿಯೂ ಸಮೃದ್ಧವೆನ್ನಾಗಿಯೂ 
ಮಾಡಿದ ಇತರ ಕೆಲವು ಕಲ್ಪನಾವೈಭವಗಳು ಸೇರಿಕೊಂಡು ಈ ಸಂಗೀತಪದ್ಧ್ದ ತಿಯನ್ನು 
ವೈಶಿಷ್ಟ್ಯಪೂರ್ಣವನ್ನಾಗಿಸಿವೆ. ಮನೋಧರ್ಮದಿಂದ, ಎ೦ದರೆ ಸಂಗೀತ ವಿದ್ವಾಂಸನ 
ವೈಯಕ್ತಿಕ ಕಲ್ಪನೆ, ಸ್ಫೂರ್ತಿಗಳಿ೦ದ ಹುಟ್ಟಿದವುಗಳು ಇವು. ಹೀಗೆ ಕರ್ಣಾಟಕಸ೦ಗೀತದಲ್ಲಿ 
ಪ್ರತಿಯೊಬ್ಬ ಕಲೆಗಾರನು ಕಲ್ಪನಾಬ್ರಹ್ಮನೂ ಹೌದು. ವಾಗ್ಗೇಯಕಾರರು ಸ್ವಂತ ಸ್ಫೂರ್ತಿ 
ಯಿಂದ ಸೃಷ್ಟಿಸಿದ ಧಾತುಮಾತುಗಳ ಚೌಕಟ್ಟಿನಲ್ಲಿಯೂ ಇದರ ಹೊರಗೂ ವಿದ್ವಾಂಸನು 
ತನ್ನದೇ ಆದ ಧಾತುವನ್ನು ಸೃಷ್ಟಿಸುತ್ತಾನೆ; ಈ ಸೃಷ್ಟಿ ಇ೦ದ್ರಚಾಪದಂತೆ, ವಿದ್ಯುಲ್ಲತೆ 
ಯಂತೆ ಕ್ಷಣಿಕ ಪ್ರತಿಭಾನವುಳ್ಳದ್ದು. ಆದರೆ ಮೂಲದ ವಾಕ್‌ಗೇಯಗಳನ್ನು ಅಲಂಕರಿಸಿ 
ಅವುಗಳ ಧ್ವನಿಯನ್ನೂ ರಸವನ್ನೂ ಹೆಚ್ಚಿಸುವ೦ತಹದು. ರಾಗಾಲಾಪನೆಯು ಕರ್ಣಾಟಕ 
ಸ೦ಗೀತಮಾತ್ರದಲ್ಲಿ ಉಳಿದುಬಂದಿದೆಯೆಂಬುದನ್ನು ಈಗಾಗಲೇ ಹೇಳಿದೆ. ಔತ್ತರೇಯ 
ಸಂಗೀತದಲ್ಲಿ ಆಲಪ್ತಿಯು ರೂಪಕ ರೂಪದಲ್ಲಿ ಮಾತ್ರ ಉಳಿದುಕೊಂಡಿದೆ. ವೈಯಕ್ತಿಕ 
ಪ್ರತಿಭೆಯ ವೈವಿಧ್ಯ, ವಿಸ್ತಾರಗಳ ವೈಖರಿಯು ಇದರಲ್ಲಿ ಮೈದೋರುವಷ್ಟು ಇಡೀ 
ಸಂಗೀತದ ವಸ್ತುಕೋಶದಲ್ಲಿಯೇ ಇಲ್ಲವೆನ್ನಬಹುದು. ರಾಗದಿಂದ ರಾಗಕ್ಕೆ, ವೇಳೆಯಿ೦ದ 
ವೇಳೆಗೆ, ವ್ಯಕ್ತಿಯಿ೦ದ ವ್ಯಕ್ತಿಗೆ ಇದರ ಅಭಿವ್ಯಕ್ತಿ ವ್ಯತ್ಯಾಸವಾಗುತ್ತ ನಡೆಯುತ್ತದೆ. ಇದು 
ಪ್ರಾಚೀನತಮ ಕಲ್ಪನಾಪ್ರಕಾರವಾದರೂ, ಆಲಪ್ತಿಯ ಕ್ರಮದಲ್ಲಿ ಮೂಲಭೂತ ವ್ಯತ್ಯಾಸ 
ವನ್ನು ಹದಿನಾರು-ಹದಿನೇಳನೆಯ ಶತಮಾನಗಳಲ್ಲಿಯೂ ಇ೦ದಿನ ರೂಪವನ್ನು ಹದಿ 
ನೆಂಟನೆಯ ಶತಮಾನದಲ್ಲಿಯೂ ಪಡೆಯಿತು. ನಿರ್ದಿಷ್ಟಸ್ಟರಗಳ ತಿರುಗಣೆಯ ಮೇಲೆ 
ಅಥವಾ ಏಕೋತ್ತರಸ್ವರವೃದ್ಧಿಯ ಮೇಲೆ ಹರಡಿಕೊಳ್ಳುವ ಪರಿಪಾಟಿಯು ಇಂದು 
ರಾಗಲಾಪನೆಯಲ್ಲಿ ಹೆಚ್ಚು ಕಡಿಮೆ ಲೋಪವೇ ಆಗಿ, ಈ ಶತಮಾನದ ಆರಂಭದಿಂದ 
ಸಮಷ್ಟಿ ಸ೦ಚಾರ, ಸಮಬ್ಬಭಾವಗಳ ದೃಷ್ಟಿಯಿಂದ ರಾಗವರ್ಧನವು ನಡೆಯುತ್ತಿದೆ. 


೨೬ ಕರ್ಣಾಟಕಸ೦ಗೀತವಾಹಿನಿ 


ರಾಗಾಲಪ್ತಿಯ ರಚನೆ ಮತ್ತು ಪ್ರಸ್ತುತಿಗಳಲ್ಲಿ ಶೈಥಿಲ್ಯವೂ ಕಾಮಚಾರವೂ ಬೆಳೆಯುತ್ತ 
ಬಂದು ಪ್ರಾಚೀನವಾದ ದಶಲಕ್ಷಣಗಳೂ ಅವಯವ ವಿಭಾಗವೂ ಮರೆಯಾಗುತ್ತಲಿವೆ. 
ಹೊಸ ರಾಗಗಳ ಸೃಷ್ಟಿ ವಿಪುಲವಾಗಿ ಬೆಳೆಯುತ್ತಿದೆ ; ಎರಡು ತಲೆಮಾರುಗಳಿ೦ದಲೂ 
ತಲೆಹಾಕಿಕೊ೦ಡಿದ್ದ ವಿವಾದಿದೋಷವೆ೦ಬ ಭ್ರಾಮಕಕಲ್ಪನೆಯು ಮಾಯವಾಗಿ ವಿವಾ 
ಬತ್ತದ ಮೂಲಕದ ರ೦ಜನೆಯು ತನ್ನದೇ ಆದ ನ್ಯಾಯವಾದ ಸ್ಥಾನವನ್ನು ದೊರಕಿಸಿ 
ಕೊ೦ಡಿದೆ. 

ತಾನವೆ೦ದು ಈಗ ಪ್ರಚಲಿತವಾಗಿರುವ ಕಲ್ಪನಾಪ್ರಕಾರವು ಹದಿನೆಂಟನೆಯ ಶತಮಾನ 
ದಲ್ಲಿ ಪ್ರಾರಂಭವಾಯಿತು; ಇದನ್ನು ಶಾಹಜಿಯು ತನ್ನ "ರಾಗಲಕ್ಷಣಮು' ಗ್ರಂಥದಲ್ಲಿ 
ಕಟಕವೆ೦ದು ಕರೆದಿದ್ದಾನೆ. ತಂಜಾವೂರಿನಲ್ಲಿ ರೂಢಿಯಲ್ಲಿದ್ದ ಸ್ವಸಮಯದ ಈ ಪಾರಿ 
ಭಾಷಿಕ ಶಬ್ದವನ್ನು ಸುಬ್ಬರಾಮದೀಕ್ಷಿತನೂ ತನ್ನ ಸಂಗೀತಸಂಪ್ರದಾಯಪ್ರದರ್ಶಿನೀ 
ಯಲ್ಲಿ ಬಳಸಿದ್ದಾನೆ. ಸುಮಾರು ಎಪ್ಪತ್ತು ವರ್ಷಗಳ ಹಿ೦ದೆ--ಇದು ವಿಕಾಸದ ಉತ್ಕರ್ಷ 
ದಲ್ಲಿದ್ದು ನಾಭಿತಾನ, ಚಕ್ರತಾನ ಮೊದಲಾದ ಹಲವು ಬಗೆಗಳಲ್ಲಿ ಕ೦ಠದಲ್ಲೂ ವೀಣೆ 
ಯಲ್ಲೂ ರೂಢಿಯಲ್ಲಿತ್ತು. ನಾಟಿಯೇ ಮೊದಲಾದ ಘನರಾಗಪ೦ಚಕದಲ್ಲಿಯೂ. 
ನಾರಾಯಣಗೌಳ ಮೊದಲಾದ ಪ೦ಚಕದಲ್ಲಿಯೂ ತಾನಪ್ಪಸ್ತಾರವು ವಿಸ್ತಾರವಾಗಿ ಬೆಳೆ 
ದಿತ್ತು. ಈಗ ಇದು ಅಪರೂಪವಾಗತೊಡಗಿ ದೇಶ್ಕರಾಗಗಳ-- ಅದರಲ್ಲಿಯೂ ವಿಶೇಷ 
ವಾಗಿ ಹಿಂದೂಸ್ಥಾನೀ ರಾಗಗಳ--ಬಳಕೆಯು ಹೆಚ್ಚುತ್ತ ಬರುತ್ತಿದೆ. 

ಪಲ್ಲವಿಯ ಗೇಯ ಪ್ರಕಾರವೂ ನಾಮನಿಷ್ಟತ್ತಿಯೂ (ಇದ್ದರೆ) ಎಂದಿನಿಂದ ಪ್ರಾರಂಭ 
ವಾಯಿತೆಂದು ಹೇಳುವುದು ಕಷ್ಟ. ಹದಿನೆಂಟನೆಯ ಶತಮಾನದ ಮೊದಲಿಗಿಂತ ಹೆಚ್ಚು 
ಪ್ರಾಚೀನವ೦ತೂ ಅಲ್ಲ. ಇದು ಮನೋಧರ್ಮದ ಎಲ್ಲ ಪ್ರಕಾರಗಳನ್ನೂ ತಾಳ, ಲಯ, 
ನಡೆಗಳ ಎಲ್ಲ ವೈವಿಧ್ಯ-ವೈದಗ್ವ್ಯಗಳನ್ನೂ ಒಳಗೊಂಡಿರುವುದರಿಂದ ಸಂಗೀತದಲ್ಲಿ 
ಪಾಂಡಿತ್ಯದ ಪರಾಕಾಷ್ಠೆಯನ್ನು ಪ್ರತಿನಿಧಿಸುತ್ತದೆ ಎನ್ನಬಹುದು. ಸೂಳಾದಿ ಸಪ್ತತಾಳಗಳ 
ಎಲ್ಲ ಜಾತಿಗಳಲ್ಲೂ ನೂರೆ೦ಟು ದೇಶೀತಾಳಗಳಲ್ಲೂ ವಿವಿಧ ನಡೆಗಳಲ್ಲೂ ಇದನ್ನು 
ರಚಿಸಲಾಗುತ್ತದೆ. ಸ್ವಲ್ಪವಾದ ಸಾಹಿತ್ಯದ ಅಂಶವೊಂದನ್ನು ತಾಳಾವರ್ತದ ನಿಗದಿಯಾದ 
ಕೆಲವು ಸ್ಥಾನಗಳಲ್ಲಿ ನೆಲೆಗೊಳಿಸಿ ಇದನ್ನು ರಾಗಲಯಗಳಿ೦ದ ವಿನ್ಯಾಸಗೊಳಿಸುವುದೇ 
ಪಲ್ಲವಿಯ ಮೂಲ ತಂತ್ರ. ಇದರಲ್ಲಿ ನೆರವುವುದು (ನೆರವಲು), ಸ್ವರಕಲ್ಪನೆ, ಪೀಠಿಕಾ 
ರೂಪದಲ್ಲಿ ರಾಗಾಲಾಪನೆ ಮತ್ತು ತಾನ, ಲಯದಲ್ಲಿ ಅನುಲೋಮ-ಪ್ರತಿಲೋಮಗಳು-- 
ಹೀಗೆ ಕಲ್ಪನಾ ಪ್ರತಿಭೆಯ ಹಾಗೂ ಪಾಂಡಿತ್ಯ ಪ್ರದರ್ಶನದ ಮಧುರಮಿಲನವು ಕಾಣು 
ತ್ತದೆ. 

ಒಂದು ನಿರ್ದಿಷ್ಟತಾಳಾವರ್ತದ ಅವಕಾಶದಲ್ಲಿರುವ ಸಾಹಿತ್ಕಾ೦ಶವನ್ನು ಆಧಾರಭೂತ 
ವಾದ ಹಂದರದ ಮೇಲೆ ಆಯಾ ರಾಗದ ವಿವಿಧ ಭಾವಗಳಿಂದ ಪೋಷಿಸಿ ಬೆಳೆಸುವುದಕ್ಕೆ 
ನೆರವಲು ಎಂದು ಹೆಸರು ; ಒಂದೇ ಸಾಹಿತ್ಯಾ೦ಶವನ್ನು ಕ್ರಮವಾಗಿ ಅರಳಿಸುವ೦ತಹ 
ವಿವಿಧ ರಾಗಭಾವಗಳಿ೦ದ ಅಲಂಕರಿಸುವ ಕ್ರಮಕ್ಕೆ ಸಂಗತಿ ಎ೦ದು ಹೆಸರು. ಇವೆರಡೂ 


ಕರ್ಣಾಟಕಸ೦ಗೀತವಾಹಿನಿ ೨೭ 


ತ್ಯಾಗರಾಜರು ನಮ್ಮ ಸಂಗೀತಕ್ಕೆ ಕೊಟ್ಟ ಕಾಣಿಕೆಗಳು ಎ೦ದು ಸರ್ವೇಸಾಮಾನ್ಯವಾಗಿ 
ನ೦ಬಲಾಗಿದೆ. ಮುದ್ದುಸ್ಟಾಮಿ ದೀಕ್ಷಿತರ ಹಾಗೂ ಶ್ಯಾಮಾಶಾಸ್ತ್ರಿಗಳ ಕೃತಿಗಳಲ್ಲಿಯೂ ಈ 
ತ೦ತ್ರಗಳು ಕಾಣಸಿಗುವುದರಿ೦ದ ಈ ತ್ರಿಮೂರ್ತಿಗಳ ಉದಯದ ವೇಳೆಗೆ ಈ ತಂತ್ರವು 
ಉದಯವಾಯಿತು ಎಂದು ತಿಳಿಯಲು ಅಡ್ಡಿಯಿಲ್ಲ. ತಾಳಾವರ್ತದ ಕ್ರಮದಲ್ಲಿ ಸಾಹಿ 
ತ್ಯಾಂಶದ ನಿರ್ದಿಷ್ಟವಾದ ಒಂದು ಭಾಗಕ್ಕೆ ಸರಿಯಾಗಿ ವಿವಿಧ ಸ್ವರಗುಚ್ಛಗಳನ್ನು ವಿವಿಧ 
ಛ೦ದೋಲಯ ಗತಿಗಳಲ್ಲಿ ವಿನ್ಯಾಸ ಮಾಡಿ ಕರಾರುವಾಕ್ಕಾಗಿ ಆಯಾ ಸ್ಥಾನದಲ್ಲಿ ಮುಗಿಸಿ 
ಅಲ್ಲಿಂದ ಸಾಹಿತ್ಯಾಂಶವನ್ನು ಎತ್ತುಗಡೆಮಾಡುವ ಕ್ರಮಕ್ಕೆ ಸ್ವರಕಲ್ಪನೆಯೆಂದು ಹೆಸರು. 
ಇದೂ ನೆರವಲಿನ ಸರಿಸುಮಾರಿಗೇ ಹುಟ್ಟಿರಬೇಕು. 


ಶಿಕ್ಷಣ ಕ್ರಮ 

ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಕ್ರಮವೂ ಕಚೇರಿಕ್ರಮವೂ ಹಿ೦ದೂಸ್ಥಾನೀ ಸಂಗೀತ 
ದಲ್ಲಿರುವುದಕ್ಕಿ೦ತ ಭಿನ್ನವಾಗಿ ವೈಶಿಷ್ಟ್ಯಪೂರ್ಣವಾಗಿವೆ. ಸರಳವಾದ ಏಳು ಸ್ಪರಸ್ಥಾನ 
ಗಳನ್ನು ಅಭ್ಯಾಸಿಗೆ ಅವುಗಳ ವಿವಿಧ ಸಂಯೋಜನೆಗಳ ಮೂಲಕ ಪ್ರಾಥಮಿಕವಾಗಿ ವೇಗದ 
ದ್ವಿಗುಣದ ಕಲ್ಪನೆಯ ಮೂಲಕ ಮಾಡಿಕೊಡಲಾಗುತ್ತದೆ. ನಂತರ ವಿವಿಧ ಬಗೆಯ 
ತಾಳಗಳ ಸ್ವರೂಪವನ್ನು, ಈಗಾಗಲೇ ತಿಳಿದಿರುವ ಸ್ವರಸ್ಥಾನಗಳನ್ನು ಗೌಣವಾಗಿಟ್ಟು 
ಕೊಂಡು ಅದರ ಹಂದರದಲ್ಲಿ ಮೂರು ಕಾಲಗಳಲ್ಲಿ ಸ್ವರಗುಚ್ಛಗಳನ್ನು ನಡೆಸುವುದರ 
ಮೂಲಕ ಹೇಳಿಕೊಡಲಾಗುವುದು. ಇದಾದಮೇಲೆ ಹನ್ನೆರಡೂ ಸ್ವರಸ್ಥಾನಗಳ ಪರಿಚಯ 
ಮಾಡಿಕೊಡಲು ವಿವಿಧ ರಾಗಗಳ ಸುಲಭಸಂಚಾರಗಳಲ್ಲಿ ಪುಟ್ಟಪುಟ್ಟ. ಹಾಡುಗಳನ್ನು 
(ಲಕ್ಷಣಲಕ್ಷ್ಯಗೀತೆಗಳನ್ನು) ಸುಲಭವಾದ ತಾಳಾವರ್ತಗಳ ಹಿನ್ನೆಲೆಯಲ್ಲಿ ಬೋಧಿಸಲಾಗು 
ವುದು. ಆಮೇಲೆ ತಾಳಾವರ್ತಕ್ರಮದಲ್ಲಿ ವಿವಿಧ ಛಂದಸ್ಸಿನ ಸ್ವರಗುಚ್ಛಗಳ ನಡೆಯನ್ನು, 
ಕಾಲಲಯ, ನಾದಲಯಗಳ ಸಂಯೋಜನೆಯ ಮೂಲಕ ಸ್ವರಜತಿಯಲ್ಲಿ ಅಭ್ಯಾಸಿಯು 
ಕಲಿಯುತ್ತಾನೆ. ನಂತರ ರಾಗಭಾವವನ್ನೂ ರಾಗದ ವೈಶಿಷ್ಟ್ಯವನ್ನು ಉಂಟುಮಾಡುವ 
ಸ೦ಚಾರಗಳನ್ನೂ ವಿಳ೦ಬಲಯದಲ್ಲಿ, ಶಾರೀರದಲ್ಲಿ ಇವುಗಳು ಸುಕರವಾಗಿ ನುಡಿಯು 
ವಂತೆ ಅಥವಾ ವಾದನತಂತ್ರವು ಚೆನ್ನಾಗಿ ಮೈತು೦ಜಿಕೊಳ್ಳುವಂತೆ, ವರ್ಣಗಳನ್ನು ಹೇಳಿ 
ಕೊಡಲಾಗುವುದು. ಇಲ್ಲಿಯೇ ಭಕ್ತಿ ಅಥವಾ ಶೃ೦ಗಾರದ ಸ್ಥಾಯೀಭಾವಗಳ ಮೂಲಕ 
ಸಾಹಿತ್ಕಾಂಶದ ಪ್ರವೇಶವಾಗುತ್ತದೆ ; ಗೇಯಪ್ರಕಾರದ ಅವಯವಗಳ ಪರಿಚಯವೂ, 
ಮುಂದೆ ಮನೋಧರ್ಮವನ್ನು ಬೆಳೆಸುವಂತೆ ಸ್ವರಕಲ್ಪನೆಗೆ ತಾಯಿಬೇರಾಗಿ ಚಿಟ್ಟೆಸ್ಟರ, 
ಎತ್ತುಗಡೆ ಸ್ವರಗಳ ಪರಿಚಯವೂ ಇಲ್ಲಿಯೇ ಆಗುತ್ತದೆ. ಇದನ್ನು ಮೂರು ವೇಗಗಳಲ್ಲಿ 
ಮತ್ತು ವಿವಿಧ ನಡೆಗಳಲ್ಲಿ ನಡೆಸುವುದರಿಂದ ತಾಳದ ವಿನ್ಯಾಸವೂ ರಾಗಭಾವವೂ ವಿವಿಧ 
ವೇಗಗಳಲ್ಲಿ ಹೊ೦ದುವ ರೂಪಾ೦ತರ, ಅದಕ್ಕೆ ಬೇಕಾಗುವ ತ೦ತ್ರ, ತಾಳಗ್ರಹದ ಕಲ್ಪನೆ 
ಮುಂತಾದವು ಅಭ್ಯಾಸಿಗೆ ಮನದಟ್ಟಾಗುತ್ತವೆ. ಇದರ ನಂತರ ವಿದ್ಯಾರ್ಥಿಯು ಮಧ್ಯಲಯ 
ಮತ್ತು ವಿಳ೦ಬಲಯಗಳಲ್ಲಿ ಪ್ರಸಿದ್ಧ ವಾಗ್ಗೇಯಕಾರರ ಕೃತಿಗಳನ್ನೂ. ದೇವರನಾಮ 


೨೮ ಕರ್ಣಾಟಕಸ೦ಗೀತವಾಹಿನಿ 


ಗಳನ್ನೂ, ನಂತರ ತಿಲ್ಲಾನ, ಪದ, .ಜಾವಳಿಗಳನ್ನೂ. ಮನೋಧರ್ಮದ ಪಾಠದಲ್ಲಿ ` 
ರಾಗಾಲಾಪನೆ, ನೆರವಲು: ಸ್ವರ ಕಲ್ಪನೆಗಳನ್ನೂ ಪ್ರೌಢಾವಸ್ಥೆಯಲ್ಲಿ ತಾನ, ಪಲ್ಲವಿ 
ಮುಂತಾದವುಗಳನ್ನೂ ಕಲಿಯುತ್ತಾನೆ. ಈ ಪದ್ಧತಿಯು ಎಂದಿನಿಂದ ಪ್ರಾರಂಭವಾಯಿ 
ತೆ೦ದು ಹೇಳುವುದು ಕಷ್ಟ. ಮಾಯಾ ಮಾಳವ ಗೌಳರಾಗದಲ್ಲಿ ಸ್ವರಾವಳಿ (ಸರಳೆವರಸೆ), 
ಜ೦ಟಿವರಸೆ, ಅಲ೦ಕಾರಗಳನ್ನೂ. ಮಲಹರಿರಾಗದಲ್ಲಿ ಪಿಳ್ಳಾರಿ ಗೀತಗಳನ್ನೂ ಪುರಂದರ 
ದಾಸರು ಅಭ್ಯಾಸಗಾನಕ್ಕೆ೦ದೇ ನಿರ್ಮಿಸಿಕೊಟ್ಟರೆ೦ದು ಸರ್ವೇಸಾಮಾನ್ಯವಾಗಿ ನಂಬಲಾ 
ಗಿದೆ. ಬಹು ಪ್ರಚಲಿತವಾಗಿ ರೂಢ ಮೂಲವಾಗಿರುವ ಈ ಪರ೦ಪರಾನುಗತ ನಂಬಿಕೆ 
ಯನ್ನು ಬಿಟ್ಟರೆ ಇದಕ್ಕೆ ಬೇರೆ ಆಧಾರವೇನೂ ಈಗ ದೊರೆಯುತ್ತಿಲ್ಲ. ಪುರಂದರದಾಸರು 
ಕೆಲವು ಗೀತಗಳನ್ನು ರಚಿಸಿರುವುದ೦ತೂ ನಿಜ. ತಂಜಾವೂರಿನಲ್ಲಿ ಗ್ರಂಥರಚನೆ ಮಾಡಿದ 
ಕನ್ನಡಿಗ ವೆ೦ಕಟಮಖಿಯು ಸೂಳಾದಿ ತಾಳಗಳಲ್ಲಿ ಅಲಂಕಾರಗಳನ್ನು ಮೊದಲ ಬಾರಿಗೆ 
ಹೇಳಿರುವುದೂ ನಿಜ. ಆದರೂ ಈಗ ರೂಢವಾಗಿರುವ ಪ್ರಾಥಮಿಕ ಅಭ್ಯಾಸಕ್ರಮವನ್ನು 
ಮೊದಲ ಬಾರಿಗೆ ಕಾಣುವುದು ತುಳಜನ ಸ೦ಗೀತಸಾರಾಮೃತದ ಉಪಬೃಂಹಿತವೆಂದು 
ನ೦ಬಲಾಗಿರುವ ಗ್ರ೦ಥಭಾಗದಲ್ಲಿ. 

ಇದು ಹೇಗೇ ಇರಲಿ, ನಮ್ಮ ಈ ಕ್ರಮವು ಬಹುವೈಜ್ಞಾನಿಕವಾಗಿದೆಯೆಂದೂ, ಜ್ಞಾತ 
ದಿಂದ ಅಜ್ಞಾತದೆಡೆಗೆ ಕ್ರಮವಾಗಿ ಮುಂದುವರಿಯುತ್ತಾ ಸಂಗೀತದ ಮೂಲಭೂತ 
ಕಲ್ಪನೆಗಳನ್ನೂ ಸಾಮಗ್ರಿಗಳನ್ನೂ ವ್ಯವಸ್ಥಿತ ರೀತಿಯಲ್ಲಿಯೂ ಸೋಪಾನಕ್ರಮದಲ್ಲಿಯೂ 
ಬೋಧಿಸುತ್ತ, ಕಲ್ಪನೆ, ಸೃಷ್ಟಿ, ರಸಾನುಭೂತಿಗಳೆಡೆಗೆ ಒಯ್ದು ಮುಟ್ಟಿಸುತ್ತದೆ೦ಬುದು 
ನಿರ್ವಿವಾದ. ಶಾಸ್ತ್ರಗ್ರಂಥಗಳು ಇದನ್ನೂ ಶಾರೀರದ ಶಿಕ್ಷಣವನ್ನೂ ತಾಂತ್ರಿಕ ಸಾಧನೆ 
ಗಳನ್ನೂ ಹೇಳದಿರುವುದು ಒಂದು ಕೊರತೆಯಾಗಿಯೇ ಉಳಿದಿದೆ. ಇನ್ನು ಮುಂದೆ ರಚಿತ 
ವಾಗುವ ಶಾಸ್ತ್ರಗ್ರಂಥಗಳಾದರೂ ಈ ದಿಕ್ಕಿನಲ್ಲಿ ಪ್ರಯತ್ನಿಸುವುದು ಮುಖ್ಯವಾಗಿದೆ. ಕ್ರಿ.ಶ. 
ಸುಮಾರು ೧೨೩೦ರಲ್ಲಿ ಶಾರ್ಜ್ಣದೇವಸೂರಿಯು ವರ್ಣಿಸಿದ ವಾದನತಂತ್ರಗಳನ್ನು ಬಿಟ್ಟರೆ 
ತಂತ್ರಬೋಧನೆಯು ಭಾರತೀಯ ಸಂಗೀತದ ಇತಿಹಾಸದಲ್ಲಿಯೇ ಅನ್ಯತ್ರ ಸ್ವತಂತ್ರವಾಗಿ 
ಕಾಣುವುದಿಲ್ಲವೆ೦ಬುದು ಕಹಿಯಾದ, ಆದರೆ ನಿಜವಾದ ಸಂಗತಿ. 


ಕಚೇರಿ ಪದ್ಧತಿ 

ಶಿಕ್ಷಣ ಕ್ರಮವೂ ಕಚೇರಿಗಳಲ್ಲಿ ಉಪಯೋಗಿಸುವ ವಸ್ತುಕೋಶವೂ ಗೀತೆ, ಸ್ವರಜತಿ, 
ವರ್ಣ,ಕೃತಿ, ತಿಲ್ಲಾನ, ಪದ, ಜಾವಳಿ, ಪಲ್ಲವಿ ಮೊದಲಾದವುಗಳ ಜನ್ಮ ಕಾಲದೊಡನೆಯೇ 
ವ್ಯತ್ಯಾಸವಾಗುತ್ತ, ತುಂಬುತ್ತ ಬ೦ದವೆ೦ಬುದು ಸ್ಪಷ್ಟವಾಗಿಯೆ ಇದೆ. ಇವುಗಳಿಗಿಂತ 
ಪೂರ್ವದಲ್ಲಿ ಎಂದರೆ ಕ್ರಿ. ಶ. ಹದಿನಾರನೆಯ ಶತಮಾನಕ್ಕೆ ಮು೦ಚೆ ನಮ್ಮ ಸ೦ಗೀತದಲ್ಲಿ 
ಇವೆರಡೂ ಹೇಗಿದ್ದವೆ೦ಬುದನ್ನು ಹೇಳಲು ಆಧಾರಗಳು ಸಾಲದು. 

ಕರ್ಣಾಟಕಸಂ೦ಗೀತದಲ್ಲಿ ಕಚೇರಿಯು ಈಗಿನ ಮಾದರಿಯಲ್ಲಿ ರೂಪು ಪಡೆದುದು 
ಬಹುಶಃ ತಂಜಾವೂರಿನ ಆಸ್ಥಾನದಲ್ಲಿ, ಬೆಳೆದುದು ಮೈಸೂರು, ತಂಜಾವೂರು. ತಿರುವಾ೦ 


ಇ 


ಕರ್ಣಾಟಕಸ೦ಗೀತವಾಹಿನಿ ೨೯ 


ಕೂರು ಮತ್ತಿತರ ರಾಜಾಸ್ಥಾನಗಳಲ್ಲಿ, ಹದಿನೆಂಟನೆಯ ಶತಮಾನದ ಸುಮಾರಿಗೆ. ಈ 
ವಿಷಯವಾಗಿ ಸಾಕಷ್ಟು ವಿಸ್ತಾರವಾಗಿ ಮು೦ದಿನ ಒ೦ದು ಅಧ್ಯಾಯದಲ್ಲಿ ಬರೆದಿದ್ದೇನೆ. 
ರಾಜಾಸ್ಥಾನಗಳಲ್ಲಿಯೂ ದೇವಸ್ಥಾನಗಳಲ್ಲಿಯೂ ಶ್ರೀಮಂತರ ಮನೆಗಳಲ್ಲಿಯೂ ವಿಶೇ 
ಷೋತ್ಸವಗಳಲ್ಲಿಯೂ ಆಗುತ್ತಿದ್ದ ಸ೦ಗೀತಕಚೇರಿಯು ಈಗ ಶ್ರೀಸಾಮಾನ್ಯನಿಗೂ ಸುಲಭ 
ವಾಗಿ ಹೆಚ್ಚು ಕಡಿಮೆ ವರ್ಷದ ಎಲ್ಲಾ ವೇಳೆಗಳಲ್ಲಿಯೂ ದೊರೆಯುವಂತಾಗಿದೆ : ಈಗ 
ಮೂರುನಾಲ್ಕು ತಾಸುಗಳ ಅವಧಿಯಲ್ಲಿ ನಡೆಯುತ್ತಿದ್ದುದು ಈಗ ಎರಡು ತಾಸುಗಳಿಗೆ 
ಕುಗ್ಗಿದೆ. ಸಂಗೀತವು ಈಗ ಗಣತ೦ತ್ರ ರಾಜ್ಯದ ಆದರ್ಶಗಳಿಗೆ ಅನುಸಾರವಾಗಿ ತನ್ನ 
ಉದ್ದೇಶ, ಕರ್ತವ್ಯ ಗತಿಗಳನ್ನು ತಿದ್ದಿಕೊಳ್ಳುತ್ತಿದೆ. 

ನಮಗೆ ತಿಳಿದು, ಉಳಿದು ಬ೦ದಿರುವ ಕಚೇರಿ ಸ೦ಪ್ರದಾಯವು ನೂರು-ನೂರೈವತ್ತು 
ವರ್ಷಗಳಷ್ಟು ಮಾತ್ರ ಹಿಂದಿನದು; ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಬಿಟ್ಟರೆ ಇದರ 
ಸ್ವರೂಪದಲ್ಲಿ ಹೆಚ್ಚೇನೂ ಬದಲಾಗಿಲ್ಲ. ವರ್ಣದಿಂದ ಕಚೇರಿಯು ಆರಂಭವಾಗುತ್ತದೆ. 
ನಂತರ ಗಣಪತಿ, ಗುರು, ಇಷ್ಟದೇವತೆಗಳ ವಂದನೆ, ಕೃತಿಗಳ ಗಾಯನದಲ್ಲಿ ಮುಂದು 
ವರೆಯುತ್ತದೆ. ನ೦ತರ ಕೆಲವು ಮಧ್ಯಲಯದ ಕೃತಿಗಳು ; ಇವಕ್ಕೆ ಅಲ್ಪವಾದ, ಆದರೆ 
ಆಸಕ್ತಿಯನ್ನೂ ಅಭಿರುಚಿಯೆನ್ನೂ ಕೇಂದ್ರೀಕರಿಸಿ ಸ೦ವರ್ಧಿಸುವ ಸ್ವರಕಲ್ಪನೆ ; ನ೦ತರ 
ವಿಳಂಬಲಯದಲ್ಲಿ ಕಚೇರಿಯ ಮುಖ್ಯಕೃತಿ. ವಿಸ್ತಾರವಾಗಿ ಇದರ ರಾಗಾಲಾಪನೆ, ಸಂಗತಿ, 
ನೆರವಲು, ಸ್ವರಕಲ್ಪನೆಗಳಿಂದ ಉಪಬೃ್ಧ೦ಹಣ. ಇದರ ನ೦ತರ ರಾಗ, ತಾನ ಮತ್ತು 
ಪಲ್ಲವಿ; ಅಥವಾ ವಿಳ೦ಂಬಲಯದ ಒಂದು ಕೃತಿ. ನಂತರ ದೇವರನಾಮ, ತಿಲ್ಲಾನ, ದರು. 
ಪದ, ಜಾವಳಿ, ಅಷ್ಟಪದಿ, ಶ್ಲೋಕ, ಮ೦ಗಳ--ಹೀಗೆ ಈ ಕ್ರಮದಲ್ಲಿ ಸ೦ಗೀತ ಕಚೇರಿಯು 
ಸಾಗುತ್ತದೆ. ಇದು ಔತ್ತರೇಯ ಸ೦ಗೀತದಿ೦ದ ಸ೦ಪೂರ್ಣವಾಗಿ ಭಿನ್ನವಾದ ಕ್ರಮ. ಇಲ್ಲಿ 
ಭಕ್ತಿಯೇ ಮುಖ್ಯ ರಸ; ಸ್ತುತಿಯೇ ಸಾಧನ. ಒಮ್ಮೊಮ್ಮೆ ಮಿ೦ಚುವ ಶೃ೦ಗಾರವೂ 
`ಆಧ್ಯಾತ್ಮಿಕ ವ್ಯಾಖ್ಯಾನದ ಮೂಲಕ ಭಕ್ತಿಯಲ್ಲಿ, ಆತ್ಮವಿಕಾಸದಲ್ಲಿ ಮುಗಿಯುತ್ತದೆ. ಇದಕ್ಕೆ 
ಕಾರಣವು ಮುಖ್ಯವಾಗಿ ನಮ್ಮ ಸ೦ಗೀತವಿದ್ಯೆಯು ದೇವಸ್ಥಾನಗಳಲ್ಲಿ ಬೆಳೆದುದು ; ದೈವ 
ಭಕ್ತರಾದ ರಾಜರುಗಳ ಆಸ್ಥಾನಗಳಲ್ಲಿ, ಗುರುಪೀಠಗಳಲ್ಲಿ ಬೆಳೆದುದು. ಹಿ೦ದೂಸ್ಥಾನೀ 
ಸಂಗೀತವು ಮುಖ್ಯವಾಗಿ ತುರುಷ್ಕರಾಜರ ಆಸ್ಥಾನಗಳಲ್ಲಿ, ಭೋಗವಿಲಾಸಗಳ, ರಸಿಕತೆಯ 
ವಾತಾವರಣದಲ್ಲಿ ಬೆಳೆಯಿತು. ಕಬೀರದಾಸ, ಸೂರದಾಸ, ಹರಿದಾಸರುಗಳ ಅಧ್ಯಾತ್ಮದೃಷ್ಟಿ 
ಶಾಸ್ತ್ರೀಯ ಹಿ೦ದೂಸ್ಥಾನೀ ಸ೦ಗೀತದಲ್ಲಿ ಉಳಿದಿರುವುದು ಹೆಚ್ಚಾಗಿ ಕ೦ಡುಬರುವುದಿಲ್ಲ. 

ಕಚೇರಿಯ ತಂತ್ರದಲ್ಲಿಯೂ ಕರ್ಣಾಟಕ ಸಂಗೀತದಲ್ಲಿ ಒಂದು ವೈಶಿಷ್ಟ್ಯವು ಎದ್ದು 
ಕಾಣುತ್ತದೆ; ಅದರಲ್ಲಿ ಭಾರತೀಯ ಸಂಸ್ಕತಿಯ ಒಂದು ಪ್ರಮುಖವೂ ವ್ಯಾಪಕವೂ ಆದ 
ತತ್ತ್ವವು ಮೂಡಿ ಬಂದಿದೆ. ಸ್ತುತಿಯಿ೦ದ ಪ್ರಾರಂಭವಾಗಿ, ನಾದಲಯಗಳ ಕಲ್ಪನಾ 
ಸೌಂದರ್ಯದ ಸ೦ವರ್ಧನವು ಬಲಿಯುತ್ತ ಪಲ್ಲವಿಯಲ್ಲಿ ಪರಾಕಾಷ್ಠೆಯನ್ನು ಮುಟ್ಟುತ್ತದೆ. 
ಇದರ ಜೊತೆಯಲ್ಲಿ ಸಾಹಿತ್ಯಭಾವದಲ್ಲಿನ ಕಾವ್ಕಾ೦ಶವು ಸ್ತುತಿ, ಭಕ್ತನೂ ಸಾಧಕನೂ 
ಲೋಕವು ತಂದೊಡ್ಡುವ ಬಲೆಯಲ್ಲಿ ಸಿಲುಕಿ ತೊಳಲುವಾಗಿನ ಮನೋವಿಶ್ಲೇಷಣ, 


೩೦ ಕರ್ಣಾಟಕಸಂಗೀತವಾಹಿನಿ 


ಶರಣಾಗತಿ, ಇತ್ಯಾದಿ ಭಾವಗಳು ಬಲಿಯುತ್ತ ಬರುತ್ತವೆ. ನಂತರ ಸೌಂದರ್ಯ ಮಹಾ 
ಪೂರದ ಅಬ್ಬರ, ಆರ್ಭಟ, ಸುಳಿ, ಪಾತಗಳು ಕಳೆದು ಭಗವನ್ನಾಮ ಸಂಕೀರ್ತನದಿಂದ 
ಭಗವಂತನ ರೂಪವನ್ನೂ ಲೀಲೆಗಳನ್ನೂ ವರ್ಣಿಸಿ, ಆ ದರ್ಶನದಿಂದ ದೊರೆಯುವ 
ಆನ೦ದ--ಇದರಿ೦ದ ವಿಶ್ರಾ೦ತಿ. ಹೀಗೆ ಮ೦ಗಳಮಯವಾದ ವಿಶ್ರಾ೦ತಿಯೇ ನಮ್ಮ 
ಸ೦ಗೀತದ ನಿಲ್ದಾಣ. ಅಲ್ಲಿಯೇ ಕಲೆಯ ಸಾರ್ಥಕತೆ; ಕಲೆಯ ನದಿ ಶಾ೦ತಸಾಗರದಲ್ಲಿ, 
ಬ್ರಹ್ಮಾನಂದಸಹೋದರವಾದ, ಆನಂದಮಯವಾದ ಶಾಂತಸಾಗರದಲ್ಲಿ, ತನ್ನತನವನ್ನು 
ಕಳೆದುಕೊಂಡು ಈ ರಸ ಆ ರಸದಲ್ಲಿ, ಈ ಸೌಂದರ್ಯ ಆ ಸೌಂದರ್ಯದಲ್ಲಿ ಒಂದಾಗುತ್ತದೆ. 
ಇದೇ ನಮ್ಮ ಸಂಗೀತದ ಸೆಲೆ ; ಇದೇ ನಮ್ಮ ಸಂಗೀತದ ನೆಲೆ. 


ಉಪಸಂಹಾರ 

ಈವರೆಗೆ ನಮ್ಮ ಸಂಗೀತಸರಸ್ವತಿಯು ಸಹಸ್ರಪಾತ್‌, ಸಹಸ್ರಶೀರ್ಷಳಾಗಿ ಹೇಗೆ: 
ಕಾಲಕಾಲಕ್ಕೆ ತನ್ನ ವಿರಾಟ್‌ದರ್ಶನವನ್ನು ಮಾಡಿಸಿದ್ದಾಳೆ೦ಬುದನ್ನು ಸ೦ಕ್ಷೇಪವಾಗಿ ನೋಡ 
ಲಾಯಿತು. 

ಈ ಸ೦ಗೀತದೇವಿ ಎತ್ತ ನೋಡುತ್ತಿದ್ದಾಳೆ ? ಎತ್ತ ಸಾಗುತ್ತಿದ್ದಾಳೆ ? 

ಇದನ್ನು ಹೇಳಲು ಕಾಲದೇಶಗಳ ದೂರವು ಅಗತ್ಯ. ಹೊಸ ರಾಗಗಳ, ರಚನೆಗಳ 
ಸೃಷ್ಟಿಯು ಹೆಚ್ಚುತ್ತಿರುವುದನ್ನೂ ಸ೦ಗೀತಭಾಗೀರಥಿಯು ಶ್ರೀಸಾಮಾನ್ಯನ ಮನೆಬಾಗಿ 
ಲಲ್ಲೇ ಹರಿದುಬರುತ್ತಿರುವುದನ್ನೂ ಶಾಸ್ತ್ರ, ಸಂಶೋಧನೆ, ನವ್ಯಪ್ರಯೋಗಗಳ ಕಡೆಗೆ 
ಕಲೆಗಾರರ, ರಸಿಕರ ಒಲವು ಹೆಚ್ಚುತ್ತಿರುವುದನ್ನೂ ನೋಡಿದರೆ ಭೆವಿಷ್ಯದ ಬಗೆಗೆ ಭರ 
ವಸೆಯೂ ಸಮಾಧಾನವೂ ಮೂಡುತ್ತವೆ. ನವ್ಯತೆಯ ಹೆಸರಿನಲ್ಲಿ ಕಾಮಚಾರವೂ, ನಮ್ಮ 
ತರುಣರ ಪೀಳಿಗೆಯ ಶಾಸ್ತ್ರೀಯಸಂಗೀತದಿಂದಲೂ ಪರಂಪರಾನುಗತ ಸಾಂಸ್ಕೃತಿಕ ಮೌಲ್ಯ 
ಗಳಿಂದಲೂ ವಿಮುಖವಾಗಿ ಕ್ಷಣಿಕಾಕರ್ಷಣೆಯ ಮರೀಚಿಕೆಗಳತ್ತ ಧಾವಿಸುತ್ತಿರುವುದನ್ನು 
ನೋಡಿದಾಗ, ಎಚ್ಚರದ, ಚಚ್ಚರದ ಕಾರ್ಯಶೀಲತೆಯ ಅಗತ್ಯವೂ ಸ್ಪಷ್ಟವಾಗುತ್ತದೆ. 


೨. ಒಂದೇ ಗೊಂಚಲಿನ ಎರಡು ಹೂಗಳು 


ಸ೦ಗೀತಪ್ರಿಯರಾದ ಮಿತ್ರರು ಈ ಪ್ರಶ್ನೆಯನ್ನು ಆಗಾಗ ನನ್ನಲ್ಲಿ ಕೇಳುವುದುಂಟು : 

"ಭಾರತೀಯ ಸಂಗೀತವು ಹಲವು ಶತಮಾನಗಳ ದೀರ್ಪ ಇತಿಹಾಸದಲ್ಲಿ ಅವಿಚ್ಛಿನ್ನ 
ವಾದ ಒಂದೇ ಕಲೆಯಾಗಿ ಬೆಳೆದುಬಂದಿತು, ಆದರೂ ಅದು ಔತ್ತರೇಯ ಹಾಗೂ 
ದಾಕ್ಷಿಣಾತ್ಕಪ್ರಭೇದಗಳಾಗಿ ಕವಲೊಡೆಯಿತು. ಇದಾದುದು ಎಂದಿನಿಂದ, ಏಕೆ ?' 

ಒಂದೇ ಕಲೆಯಾಗಿ ಬಹುಕಾಲ ಉಳಿದುಬಂದಿತು ಎನ್ನುವ ಮಾತು ಬಹುಮಟ್ಟಿಗೆ 
ಮಾತ್ರ ನಿಜ, ಸಂಪೂರ್ಣವಾದ ಸತ್ಯವಲ್ಲ. ಭಾರತದಂತಹ ಬಹು ದೊಡ್ಡ," ಸಂಕೀರ್ಣ 
ಉಪಖಂಡದಲ್ಲಿ ಯಾವುದೇ ಲಲಿತಕಲೆಯು ಎಲ್ಲ ಕಾಲಕ್ಕೂ ಸಮಗ್ರವಾಗಿ, ಸುಸಂ 
ಬಂಧಿತವಾಗಿ, ಅಖಂಡವಾಗಿ ಉಳಿದಿರಬಹುದೆ೦ಬುದು ಅಶಕ್ಕವೇ ಸರಿ. ಭಾರತೀಯ 
ಸಂಗೀತವು ಇಡೀ ಭಾರತದಲ್ಲಿ ಒ೦ದೇ ಕಲಾಪದ್ದತಿಯಾಗಿ ಉಳಿದಿತ್ತೆ೦ದು ಸಾಮಾನ್ಯ 
ವಾಗಿ ಭಾವಿಸಲಾಗುವ ಯುಗಗಳಲ್ಲಿ ಸಹ ಹೆಚ್ಚುಕಡಿಮೆ ಸಮಸಾಮಯಿಕವಾದ ಸ೦ಗೀತ 
ಶಾಸ್ತ್ರಗ್ರಂಥಗಳಲ್ಲಿ ಪ್ರಾದೇಶಿಕ ಲಕ್ಷ್ಯವರ್ಣನೆಗಳು ಬೇರೆಬೇರೆಯಾಗಿಯೇ ಇರುವುದು 
ಕಂಡುಬರುತ್ತದೆ. ಅವುಗಳಲ್ಲಿನ ಇಂತಹ ಭಿನ್ನತೆಗಳು ಅಲ್ಪವೇನಲ್ಲ. ಮೌಲಿಕವಾದ, 
ಏಕರೂಪವಾದ ಶಾಸ್ತ್ರಪ್ರಮೇಯ ಸಾಮಗ್ರಿಯು ಈ ಭಿನ್ನತೆಗಳನ್ನು ಸಮಗೊಳಿಸಿ, ಸಮರಸ 
ಗೊಳಿಸಿ, ಸುಸಂಘಟಿಸಿ, ಸಮಗ್ರವಲ್ಲದಿದ್ದರೂ ಬಹುಮಟ್ಟಿನ ಏಕರೂಪತೆಯನ್ನು ಈ 
ಕಲೆಗೆ ತ೦ದುಕೊಟ್ಟಿತೇನೋ ನಿಜ. ಆಗೊಮ್ಮೆ ಈಗೊಮ್ಮೆ ಉದಯಿಸಿದ ಪ್ರತಿಭಾವಂತ 
ಲಾಕ್ಷಣಿಕರು ಕೆಲವರು ತಮ್ಮ ಪ್ರಭಾವಪೂರ್ಣಶಾಸ್ತ್ರಗ್ರ೦ಥಗಳಿ೦ದ ಸಂಗೀತಕಲೆಗೆ 
ಸಾಧಾರಣರೂಪದ ಕಲ್ಪನೆ, ಪ್ರಮೇಯಗಳ ನೆಲಗಟ್ಟನ್ನು ನಿರ್ಮಿಸಿ, ಉಳಿಸಿ ಬೆಳೆಸಿದರು. 
ಇದರಿಂದಾಗಿ ಈ ಕಲೆಗೆ ರಾಷ್ಟ್ರೀಯ ಸ್ವರೂಪ, ಔನ್ನತ್ಯಗಳೂ ಕಾಲದೇಶಗಳಲ್ಲಿ ಐಕ್ಕವೂ 
ಸಿದ್ಧಿಸಿದವು. ಉಳಿದೆಲ್ಲ ಕಲೆಗಳಿಗಿಂತ ಸಂಗೀತವು ಅತ್ಯ೦ತ ಹೆಚ್ಚು ವ್ಯಾಪಕವಾದುದು. 
ಪ್ರಯೋಗಶೀಲವಾದುದು, ಭಿನ್ನವಾದುದು, ವೈಯಕ್ತಿಕ ಸೃಜನಶೀಲತೆ ಹಾಗೂ ವೈಯಕ್ತಿಕ 
ವೈವಿಧ್ಯಗಳನ್ನು ಅತ್ಯಂತ ಅಧಿಕವಾಗಿ ಅವಲಂಬಿಸುತ್ತದೆ ಎಂಬುದನ್ನು ಗಮನಿಸಿದರೆ ಈ 
ಲಾಕ್ಸಣಿಕಶ್ರೇಷ್ಠರ ಪ್ರತಿಭೆ, ಮಹತ್ವಗಳು ಮನದಟ್ಟಾಗುತ್ತವೆ. ಅಲ್ಲದೆ ಭಾರತದ ಬೇರೆ 
ಲಲಿತಕಲೆಗಳಿಗಿ೦ತ ಸ೦ಗೀತವೊ೦ದೇ ರೂಪಸಮಗ್ರತೆಯನ್ನು ಅತ್ಯ೦ತ ಹೆಚ್ಚಾಗಿ ಉಳಿಸಿ 
ಕೊ೦ಡಿದೆಯೆ೦ಬುದನ್ನು ಗಮನಿಸಬೇಕು. ಈ ಸಮಖ್ಟ್ಬಕರಣವು ಮುಖ್ಯವಾಗಿ ಎರಡು 
ಪ್ರಾಚೀನ ಪ್ರಭಾವಗಳಿಂದ ಸಾಧ್ಯವಾಯಿತು : ಇಡೀ ದೇಶದಲ್ಲಿ ವೈದಿಕಸ೦ಸ್ಕೃತಿಯು 
ಹರಡಿ ನೆಲೆಸಿತು; ಸ೦ಗೀತಕ್ಕೆ ವೇದೋಪವಸತಿಯು ದೊರೆತು ಅದು ಅತ್ಯುನ್ನತ ಆಧ್ಯಾತ್ಮಿಕ 
ಮೌಲ್ಯ, ಪೂಜ್ಯತೆಗಳನ್ನು ಗಳಿಸಿಕೊ೦ಡಿತು. 


೩೨ ಕರ್ಣಾಟಕಸ೦ಗೀತವಾಹಿಧದಿ 


ಇಬ್ಬಾಗ : ಎಂದಿನಿಂದ? 

ಹೀಗೆ ವೇದೋಪವಸತಿಯಿ೦ದ ಫಲಿಸಿದ ಸನಾತನತ್ವವು ಹಿಂದೂಸಂಸ್ಕೃತಿಯ ಇತರ 
ಅಂಶಗಳಲ್ಲಿ ಕಂಡುಬರುವಂತೆ ಸಂಗೀತದಲ್ಲಿಯೂ ಏಕತೆ. ಏಕರೂಪತೆಗಳನ್ನು ಸಾಧಿಸಿ 
ಕೊಟ್ಟಿತು. ವೈದಿಕಸ೦ಸ್ಕೃತಿಯ ಪ್ರಭಾವವಿರುವವರೆಗೆ ಮಾತ್ರ ಈ ಲಕ್ಷಣಗಳೂ ಉಳಿದಿ 
ದ್ದವು. ಆದರೆ, ಸಂಪೂರ್ಣವಾಗಿ ವಿಸದೃಶವೂ ಪರಕೀಯವೂ ಆದ ಸಂಸ್ಕೃತಿಯೊಂದು 
ಬಲಾತ್ಕಾರದಿಂದ ತನ್ನ ಮೌಲ್ಯಗಳನ್ನು ನಮ್ಮ ಸಂಸ್ಕೃತಿಯ ಮೇಲೆ, ದೇಶದ ಬಹುಭಾಗದ 
ಮೇಲೆ ಹೇರಿದಾಗ, ಹಿಂದಿನ ಆಕ್ರಮಣಪ್ರಯತ್ನಗಳಂ೦ತೆ ಅಲ್ಲದೆ ತನ್ನ ವಿಜಯವನ್ನು 
ಊರ್ಜಿತಗೊಳಿಸಿಕೊ೦ಡು ಇಲ್ಲೇ ನಿಂತು ಪ್ರತಿಸ್ಪರ್ಧಿಯಾದಾಗ, ಅದಕ್ಕೆ ರಾಜಮನ್ನಣೆ 
ಪ್ರೋತ್ಸಾಹಗಳು ಅತಿಯಾದಾಗ, ನಮ್ಮ ಸಂಸ್ಕೃತಿಯೂ ಸಂಗೀತವೂ ಬದಲಾಯಿಸುತ್ತಿದ್ದ 
ರಾಜಕೀಯ ಆಕಾರಗಳಿಗೆ ಅನುಗುಣವಾಗಿ ತಮ್ಮ ಬಾಹ್ಕರೇಖೆಗಳನ್ನು ಬದಲಾಯಿಸಿ 
ಕೊಳ್ಳುವುದು ಅನಿವಾರ್ಯವಾಯಿತು. ಹೀಗಾಗಿ ಇಸ್ಲಾಂ ಮತ್ತು ಮುಘಲ್‌ ಸಂಸ್ಕೃತಿಗಳು 
ಬೀಡುಬಿಟ್ಟು ಬಲಿತ ಉತ್ತರಭಾರತದಲ್ಲಿ ಸಂಗೀತವು ಹೆಚ್ಚುಕಡಿಮೆ ಶಾಶ್ವತವಾಗಿ, 
ಸ್ವರೂಪ ಪರಿವರ್ತನೆಗೊಳ್ಳುವುದು ಸ್ವಾಭಾವಿಕವೇ ಆಯಿತು. ಇವು ರಾಜಕೀಯ ಬದಲಾ 
ವಣೆಗಳನ್ನಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಾರ್ಪಾಡುಗಳನ್ನು ತಂದು 
ಕೊಟ್ಟವು. ಹೀಗಾಗಿ ನಮ್ಮ ಸ೦ಗೀತದಲ್ಲಿಯೂ ಮಾರ್ಪಾಡಿಗೆ ಕಾಲವು ಪಕ್ವವಾಗಿತ್ತು. 
ಆದರೆ ಈ ಪ್ರಭಾವಗಳು ದಕ್ಷಿಣಭಾರತವನ್ನು ಪ್ರವೇಶಿಸಿದ್ದು ಅಲ್ಪವಾಗಿ ಮತ್ತು ಶಾತ್ಕಾ 
ಲಿಕವಾಗಿ. ಆದುದರಿಂದ ನಮ್ಮ ಸಂಗೀತವು ಬಹುವಾಗಿ ಬದಲಾಯಿಸದೆ ಇವುಗಳನ್ನು 
ನುಂಗಿ ಅರಗಿಸಿಕೊಂಡು ತನ್ನದಾಗಿಸಿಕೊಂಡುಬಿಟ್ಟಿತು. ಇದರಿಂದಾಗಿ ಕರ್ಣಾಟಕ 
ಸಂಗೀತವು ಪ್ರಾಚೀನ ಭಾರತೀಯ ಸಂಗೀತದ ಹೆಚ್ಚು ನೈಜವೂ ಅಧಿಕೃತವೂ ಆದ 
ಅವಶೇಷವಾಗಿ ಉಳಿಯಿತು; ಅದು ತನ್ನ ಸ್ವಾಯತ್ತವೂ ಆಂತರಂಗಿಕವೂ ಆದ ಸಾಮ೦ 
ಜಸ್ಯವನ್ನು ಅವಲಂಬಿಸಿ ವಿಕಾಸಗೊಂಡಿತು. 

ಭಾರತೀಯಸಂಗೀತದಲ್ಲಿ ಈ ಇಬ್ಬಾಗವು ಕ್ರಿ. ಶ. ಹದಿಮೂರು-ಹದಿನಾಲ್ಕನೆಯ 
ಶತಮಾನಗಳ ಸುಮಾರಿಗೆ ಆರ೦ಭವಾಯಿತೆನ್ನಬಹುದು. ಈ ಸ೦ದರ್ಭದಲ್ಲಿ ಸರ್ವೇ 
ಸಾಮಾನ್ಯವಾಗಿ--ಕೆಲವು ವೇಳೆ ಸ೦ಗೀತಶಾಸ್ತ್ರಜ್ಞರಲ್ಲಿ ಸಹ ಇರುವ ಒಂದು ತಪ್ಪು 
ಕಲ್ಪನೆಯನ್ನು ನಿವಾರಿಸುವುದು ಅಗತ್ಯ. ಈ ಇಬ್ಬಾಗದ ಪ್ರಾರಂಭಕಾಲವನ್ನು ಈ 
ಮೇಲ್ಕಂಡ ಗಡುವಿನಲ್ಲಿ ನಿರ್ಧರಿಸಲು ಇರುವ ಪ್ರಮಾಣವು ಹರಿಪಾಲದೇವನೆಂದೂ 
ಅವನು ತನ್ನ ಸಂಗೀತಸುಧಾಕರದಲ್ಲಿ ಭಾರತೀಯ ಸಂಗೀತವು ಉತ್ತರದಲ್ಲಿ ಹಿಂದೂ 
ಸ್ಥಾನೀ ಹಾಗೂ ದಕ್ಷಿಣದಲ್ಲಿ ಕರ್ಣಾಟಕವೆಂಬ ಎರಡು ಪ್ರಭೇದಗಳಾಗಿದೆಯೆಂದು 
ಹೇಳಿದ್ದಾನೆಂದೂ ಸಾಮಾನ್ಯವಾಗಿ ನಂಬಲಾಗಿದೆ. ದೇವಗಿರಿಯಲ್ಲಿ ಅಳಿದ ಯಾದವ 
ಸೇವುಣರ ಕಡೆಯ ದೊರೆಯಾದ ಹರಿಪಾಲನೇ ಇವನೆ೦ದೂ, ಆದುದರಿಂದ ಇವನ ಕಾಲವು 
ಹದಿನಾಲ್ಕನೆಯ ಶತಮಾನವೆ೦ದೂ ನಂಬಲಾಗಿದೆ. ಇಲ್ಲಿ ವಿಸ್ಮಯದ ಸಂಗತಿಯೆಂದರೆ 
ಈ ನಂಬಿಕೆಯ ಪ್ರತಿಯೊಂದು ಅಂಶವೂ ನಿರಾಧಾರವಾದುದು, ತಪ್ಪು. ಹರಿಪಾಲ 


ಒಂದೇ ಗೊಂಚಲಿನ ಎರಡು ಹೂಗಳು ೩೩ 


ದೇವನು ಸಂಗೀತಸುಧಾಕರವೆಂಬ ಶಾಸ್ತ್ರಗ್ರ೦ಥವೊ೦ದನ್ನು ರಚಿಸಿದ್ದಾನೆ ಎನ್ನುವಷ್ಟರ 
ಮಟ್ಟಿಗೆ ಇದು ನಿಜ, ಅಷ್ಟೆ. ಆದರೆ ಈ ಹರಿಪಾಲನ ಸ೦ಗೀತಸುಧಾಕರವು ಕ್ರಿ. ಶ. 
ಹನ್ನೊ೦ದನೆಯ ಶತಮಾನಕ್ಕಿಂತ ಹಿಂದೆಯೇ ರಚಿತವಾದ ಗ್ರಂಥ. ಅದರಲ್ಲಿ ಎಲ್ಲಿಯೂ 
ಮೇಲ್ಕಂಡ ಇಬ್ಬಾಗವನ್ನು ಪ್ರತ್ಯಕ್ಷವಾಗಿ ಹೇಳುವ ಮಾತಾಗಲಿ ಅಥವಾ ಪರೋಕ್ಷವಾಗಿ 
ಸೂಚಿಸುವ ಅರ್ಥಛಾಯೆಯಾಗಲಿ ಖಂಡಿತ ಇಲ್ಲ. ಈ ಮಾತನ್ನು ನಾನು ಸಂಪೂರ್ಣವಾದ 
ಆತ್ಮಪ್ರತ್ಯಯದಿ೦ದ ಎದೆಮುಟ್ಟಿಕೊ೦ಡು ಹೇಳಬಲ್ಲೆ : ಏಕೆಂದರೆ ಈ ಸ೦ಗೀತಸುಧಾ 
ಕರದ ಉಪಲಬ್ಧ ಸಕಲ ಹಸ್ತಪ್ರತಿಮಾತೃಕೆಗಳನ್ನೂ ಉದ್ಭೃತಿಗಳನ್ನೂ ಸಂಗ್ರಹಿಸಿ ಅದರ 
ವಿಮರ್ಶಾತ್ಮಕ ಸ೦ಪಾದನವನ್ನು ಮಾಡಿದ್ದೇನೆ, ಗ್ರ೦ಥವು ಅಚ್ಚಾಗಿದೆ ಆದರೆ ಇನ್ನೂ 
ಪ್ರಕಟವಾಗಿಲ್ಲ. ಅದನ್ನು ರಚಿಸಿದ ಹರಿಪಾಲನು ವಿಚಾರಚತುರಾನನೆ೦ಬ ಬಿರುದುಳ್ಳವನು. 
ಚಾಳುಕ್ಯ ದೊರೆಗಳಲ್ಲಿ ಹಿ೦ದಿನವನು, ಪ್ರವಾಸದಲ್ಲಿದ್ದಾಗ ಶ್ರೀರ೦ಗದಲ್ಲಿ ಅಲ್ಲಿನ 
ಸ೦ಗೀತವಿದ್ಹಾ೦ಸರ ಹಾಗೂ ನೃತ್ಯವಿಶಾರದರ ಪ್ರಾರ್ಥನೆಯನ್ನು ಮನ್ನಿಸಿ ಸ೦ಗೀತಸುಧಾ 
ಕರವನ್ನು ರಚಿಸಿದನು. ಇವನಿಗೂ ಯಾದವರ ಹರಿಪಾಲದೇವನಿಗೂ ಯಾವ ಸಂಬ೦ಧವೂ 
ಇಲ್ಲ. ಈ ಯಾದವಪ್ರಭುವಿನ ಹೆಸರು ಹರಿಪಾಲನೋ, ಹರಪಾಲನೋ ಎಂಬುದೂ 
ಸಂದೇಹವೇ. ಕ 

ಹಾಗಾದರೆ ಮೇಲ್ಕಂಡ ಸಾರ್ವತ್ರಿಕ ನಂಬಿಕೆಯು ಹುಟ್ಟಿ ಬೆಳೆದಿದ್ದಾರೂ ಹೇಗೆ ? 
ಹೇಗೆಂದರೆ ಇನ್ನೊ೦ದು ಶಾಸ್ತ್ರಗ್ರ೦ಥಕ್ಕೂ ಸ೦ಗೀತಸುಧಾಕರವೆಂದೇ ಹೆಸರಿದೆ. ಒಂದೇ 
ಹೆಸರಿನ ಎರಡು ಶಾಸ್ತ್ರಗ್ರ೦ಥಗಳಿರುವುದು ಅಪರೂಪವಾದರೂ ಅಸ೦ಭವವಲ್ಲ ; ಹೀಗೆ 
ಎರಡು ಸ೦ಗೀತಸುಧಾಕರಗಳೂ ಎರಡು ಸ೦ಗೀತರತ್ನಾಕರಗಳೂ, ಎರೆಡು ಭರತಸಾರ 
ಸಂಗ್ರಹಗಳೂ ಎರಡು ಸ೦ಗೀತಮಕರ೦ದಗಳೂ, ಒಂಭತ್ತು ಸ೦ಗೀತಸಾರಗಳೂ ನಮ್ಮ 
ಸ೦ಗೀತಶಾಸ್ತ್ರಗ್ರ೦ಥರಾಶಿಯಲ್ಲಿ ಸೇರಿಹೋಗಿವೆ. ಅಂತೆಯೇ ಒಂದೇ ಶಾಸ್ತ್ರಗ್ರಂಥವು 
ಒಂದಕ್ಕಿಂತ ಹೆಚ್ಚು ಹೆಸರುಗಳಲ್ಲಿ ಪ್ರಚಾರದಲ್ಲಿರುವುದೂ ಉಂಟು. ಉದಾಹರಣೆಗೆ, 
ಭರತಮುನಿಯ ನಾಟ್ಯಶಾಸ್ತ್ರವು ಭಾರತೀಯ, ಷಟ್‌ಸಾಹಸ್ರೀ, ಆದಿಭರತ ಮುಂತಾದ 
ಪರ್ಕಾಯನಾಮಗಳಲ್ಲೂ ಸೋಮೇಶ್ವರನ ಮಾನಸೋಲ್ಲಾಸವು ಅಭಿಲಷಿತಾರ್ಥಚಿ೦ತಾ 
ಮಣಿಯೆ೦ಬ ನಾಮಾ೦ತರದಲ್ಲೂ ನಾನ್ಯದೇವನ ಭರತಭಾಷ್ಯವು ಸರಸ್ಪತೀಹೃದಯಾ 
ಲಂಕಾರಹಾರವೆ೦ಬ ಅಡ್ಡಹೆಸರಿನಿ೦ದಲೂ ರೂಢಿಯಲ್ಲಿವೆ. ಇದು ಆಶ್ಚರ್ಯದ ಸಂಗತಿ 
ಯಲ್ಲ. ಆಶ್ಚರ್ಯದ ಹಾಗೂ ದುರ್ದೈವದ ಸಂಗತಿಯೆಂದರೆ ಈ ತಪ್ಪುನ೦ಬುಗೆಯನ್ನು 
ಉದ್ಭಾಟಿಸಿದ ಕೀರ್ತಿಶೇಷ ಪ್ರೊ. ಸಾ೦ಲಬಮೂರ್ತಿಯವರು ಈ ಸಂಗತಿಯನ್ನು ಗಮನಿಸದೆ 
ಹೋದುದು. ಮೇಲೆ ಹೇಳಿದ, ಹರಿಪಾಲದೇವಕೃತವಲ್ಲದ, ಸ೦ಗೀತಸುಧಾಕರದಲ್ಲಿ ಈ 
ಮಾತುಗಳು ಕಂಡುಬರುತ್ತವೆ : 

ದೇಶೇ ದೇಶೇ ಪ್ರಚರಿತ೦ ತತ್ಸರ್ವ೦ ದೇಶಿಸಮ್ಮ ತಮ್‌ | 


ತದಪಿ ದ್ವಿವಿಧಂ ಜ್ಯೇಯಂ೦ ದಶ್ಷಿಣೋತ್ತರಭೇದತಃ | 
ಕರ್ಣಾಟಕಂ ದಕ್ಷಿಣೇ ಸ್ಯಾದ್‌ ಹಿಂದುಸ್ಥಾನೀ ತಥೋತ್ತರೇ | 


೩೪ ಕರ್ಣಾಟಕಸ೦ಗೀತವಾಹಿನಿ 


ಹಿ೦ದುಸ್ಥಾನೀ ಪ್ರಸಿದ್ಧಂ ಯದ್‌ ಗೀತಂ ತತ್ರ ಯಥಾ ಶ್ರುತಮ್‌ | 
ಸ್ವರರಾಗಾದಿ ಯತ್‌ಕಿ೦ಚಿದ್‌ ಅಸ್ಮಿನ್‌ ಗ್ರ೦ಥೇ ವಿವಿಚ್ಯತೇ ॥ 
(ಸ್ತಬಕ 1 ಶ್ಲೋಕ ೧೦-೧೨, ಪುಟ. ೨) 


ಈ ಸಂಗೀತಸುಧಾಕರವನ್ನು ರಚಿಸಿದ್ದು ಪರಳಿ ಎಂಬ ಊರಿನ ಕಾಶೀನಾಥ 
ಅಪಾತುಲಸಿ, ಕೀರ್ತಿಶೇಷ ವಿಷ್ಣುನಾರಾಯಣ ಭಾತಖಂಡೆಯವರ ತರುಣ ಸಮಕಾಲಿಕ. 
ಇಪ್ಪತ್ತನೆಯ ಶತಮಾನದ ಎರಡನೆಯ ದಶಕದಲ್ಲಿ ! ಸ೦ಗೀತಸುಧಾಕರವೆ೦ಬ ಹೆಸರೇ 
ಪ್ರೊ. ಸಾಂಬಮೂರ್ತಿಯವರ ಹಸಿದಿದ್ದ ಸಂಶೋಧಕ ಕಣ್ಣುಗಳಿಗೆ ಸಾಕಾಯಿತು ; ಈ 
ಸಂಗೀತಸುಧಾಕರವನ್ನು ರಚಿಸಿದವನ ಹೆಸರನ್ನು ಓದಿಕೊಳ್ಳುವಷ್ಟು ತಾಳ್ಮೆಯೂ ಅವರಿಗೆ 
ಉಳಿಯಲಿಲ್ಲ. ಗ್ರ೦ಥಕರ್ತನ ಹೆಸರನ್ನು ಅದರಲ್ಲಿ ಹುಡುಕುವುದು ಪ್ರಯಾಸದ ಕೆಲಸ 
ವೆ೦ದೇನೂ ಅಲ್ಲ. ತನ್ನ ಗ್ರ೦ಥದ ಎಲೆಯ ಮರೆಯಲ್ಲಿ ಕಾಯಿಯಂತೆ ಇರಲೆಳಸಿದ 
ಸಂಕೋಚ ಅಥವಾ ದಾಕ್ಸಿಣ್ಯವು ಗ್ರಂಥಕರ್ತನಲ್ಲಿ ಕಂಡುಬರುವುದಿಲ್ಲ. ಗ್ರಂಥದ ಮೊದಲ 


ನೆಯ ಶ್ಲೋಕದಲ್ಲಿಯೇ ತಾನು ಯಾರೆಂಬುದನ್ನು ನಿಃಸಂದಿಗ್ದವಾಗಿ ಸಾರಿಕೊಂಡಿದ್ದಾನೆ.' 


ಅಪಾತುಲಸ್ಕುಪಾಖ್ಯೇನ ಪರಳೀಕ್ಷೇತ್ರವಾಸಿನಾ | 
ಕಾಶೀನಾಥೇನ ಸ೦ಗೀತಸುಧಾಕರ ಉದೀರ್ಯತೇ ॥ 
(ಅದೇ ಗ್ರಂಥ, ಅದೇ ಸ್ತಬಕ, ಶ್ಲೋಕ ೧..ಪು. ೧) 
ಗ್ರ೦ಥಾ೦ತ್ಯದಲ್ಲಿ ಅವನು ಪುನಃ ತನ್ನ ಗ್ರಂಥದ ಹೆಸರನ್ನೂ ತನ್ನ ಹೆಸರನ್ನೂ 
ಹೇಳಿಕೊಂಡಿದ್ದಾನೆ ; 
ಯಸ್ಮಿನ್‌ ದೇಶೇ ಯಥಾಚಾರಸ್ತಥಾ ಗೇಯಂ ವಿಚಕ್ಷಣಃ | 
ಹಿ೦ದುಸ್ಥಾನಿಮತೇ ರಾಗಸ್ವರತತ್ತ್ವಪ್ರಕಾಶಕಃ | 
ಲಕ್ಷ್ಯಾನುಸಾರೀ ಪ್ರತ್ಯಗ್ರಃ ಪ್ರಾವಿರಾಸೀತ್‌ ಸುಧಾಕರಃ ॥. 
ಶ್ರೀವೈದ್ಯನಾಥವಿಲಸತ್‌ಪರಳೀಕ್ಷೇತ್ರವಾಸಿನಾ | 
ಶ್ರೀರಾಜಾರಾಮತನಯರಾಮಶಾಸ್ತ್ರಿತನೂಭವಾ || 
ಅಪಾತುಲಸ್ಕುಪಾಖ್ಯೇನ ಕಾಶೀನಾಥೇನ ನಿರ್ಮಿತಃ | 
ರಾಮಪೃಸಾದಾಜ್ಜಯತು ಶ್ರೀಸ೦ಗೀತಸುಧಾಕರಃ ॥ 
(ಅದೇ ಗ್ರಂಥ, ಸ್ತಬಕ 1]. ಶ್ಲೋಕ ೫೧೩-೫೧೫, ಪು. ೫೮) 
ತಾನು ಈ ಗ್ರಂಥವನ್ನು ರಚಿಸಿದ್ದು ಶಾಲಿವಾಹನ ಶಕೆ ೧೮೩೬ನೆಯ ಅನಂದ 
ಸಂವತ್ಸರದ ಚೈತ್ರಶುಕ್ಷಪಾಡ್ಯದಂದು, ಎ೦ದರೆ ಕ್ರಿ. ಶ. ೧೯೧೪ರಲ್ಲಿ ಎಂದೂ ಅವನೇ 
ಸಾರಿಹೇಳಿದ್ದಾನೆ : 
ಶಾಲಿವಾಹನಶಕೇ ಷಟ್‌ತ್ರ್ಯಷ್ಟೈೈಕಆನ೦ದಸ೦ವತ್ಪರೇ | 
ಮಧುಶುಕ್ತಪ್ರತಿಪದಿ ಸ೦ಪೂರ್ಣಶ್ಚಿರಮೇಧತಾಮ್‌ ॥ 
(ಅದೇ ಗ್ರಂಥ, ಅದೇ ಪುಟ. ಶ್ಲೋಕ ೫೧೬) 
ಹೀಗೆ, ಹಿ೦ದೂಸ್ಥಾನೀ ಮತ್ತು ಕರ್ಣಾಟಕಗಳೆಂಬ ವಿಶೇಷಣಗಳು ಭಾರತೀಯ 
ಸಂಗೀತದ ಔತ್ತರೇಯ ಹಾಗೂ ದಾಕ್ಸಿಣಾತ್ಯಪ್ರಭೇದಗಳಿಗೆ ಗ್ರಂಥೋಕ್ತಿಯಲ್ಲಿ ಕಂಡು 


ಕಾ 


ಒಂದೇ ಗೊಂಚಲಿನ ಎರಡು ಹೂಗಳು ೩೫ 


ಬರುವುದು ಸುಮಾರು ಎ೦ಬತ್ತಾರು ವರ್ಷಗಳಷ್ಟು ಮಾತ್ರ ಈಚೆಗೆ, ಆರುನೂರು ವರ್ಷ 
ಗಳಷ್ಟು ಹಿ೦ದೆ ಅಲ್ಲ! ಈ ಗ್ರ೦ಥವನ್ನು ಸಂಪಾದಿಸಿದ್ದು ವಿಷ್ಣುಶರ್ಮ (ವಿಷ್ಣು ನಾರಾಯಣ 
ಭಾತಖಂಡೆಯವರ ಹೆಸರಿನೊಡನೆ ಹೋಲಿಸಿ). ಅಚ್ಚುಮಾಡಿದ್ದು, ಪ್ರಕಟಿಸಿದ್ದು ಪುಣೆಯ 
ಆರ್ಯಭೂಷಣ ಅಚ್ಚುಕೂಟದಲ್ಲಿ-೧೯೧೭ರಲ್ಲಿ ! 
ಹಿ೦ದೂಸ್ಥಾನೀ, ಕರ್ಣಾಟಕ ಎಂಬ ಹೆಸರಿನಲ್ಲಿ ಈ ಪ್ರಭೇದಗಳು ಮತ್ತೆ ಒಮ್ಮೆ 
ಕಾಣಸಿಗುತ್ತವೆ--ಕೇವಲ ನಾಲ್ಕು ವರ್ಷಗಳ ನಂತರ (೧೯೨೧ರಲ್ಲಿ) ಪುನಃ ಪುಣೆಯ 
ಆರ್ಯಭೂಷಣ ಅಚ್ಚುಕೂಟದವರು ಮುದ್ರಿಸಿ ಬಾಲಚಂದ್ರ ಸೀತಾರಾಮ (ಸೂಕ್ತ೦ಕರ್‌, 
ಸುಕ್ಕಂ೦ಕರ್‌ ಎಂದು ಮೊದಲಾದ ಅಪಭ್ರ೦ಶನಾಮಗಳಿಗೆ ತುತ್ತಾದ) ಸುಕಥನಕರರು 
ಸಂಪಾದಿಸಿದ, ಚತುರಪಂಡಿತವಿರಚಿತವಾದ ಶ್ರೀಮಲ್ಲಕ್ಷ್ಯಸ೦ಗೀತಮ್‌ ಎಂಬ ಗ್ರಂಥ 
ದಲ್ಲಿ. ಚತುರನೆ೦ಬ ಗ್ರಂಥನಾಮದ ಮರೆಯಲ್ಲಿ ಪ್ರಾಚೀನಗೌರವಿತ ಸಂಸ್ಕೃತ ಭಾಷೆ 
ಯಲ್ಲಿ ಈ ಗ್ರಂಥಕ್ಕೆ ಪ್ರಾಚೀನತೆಯ, ಪ್ರಮಾಣಭೂತವೆ೦ಬ ಅಧಿಕಾರದ ಗೌರವವನ್ನು 
ತ೦ದುಕೊಡಲೆಳಸಿದರು, ಇದನ್ನು ರಚಿಸಿದ ಶ್ರೀ ವಿಷ್ಣುನಾರಾಯಣ ಭಾತಖಂಡೆಯವರು. 
ಆದರೆ ಇದೇ ಗ್ರ೦ಥವು ದ್ವಿತೀಯ ಸ೦ಸ್ಕರಣದಲ್ಲಿ ೧೯೩೪ರಲ್ಲಿ ಅವರ ಭಾವಚಿತ್ರ, 
ಹೆಸರುಗಳೊಡನೆ ಪ್ರಕಟವಾದಾಗ ಅಜ್ಞಾತನಾದ ಚತುರನೆ೦ಬ ಲಾಕ್ಷಣಿಕನಿಗೆ ಈ ಕೀರ್ತಿ 
ಗೌರವಗಳು ದೊರೆಯುತ್ತಿದ್ದುದು ಬೇಡವೆನಿಸಿ ಅಜ್ಞಾತವಾಸದಿ೦ದ ಹೊರಬಿದ್ದರು. 
ಶ್ರೀಮಲ್ಲಕ್ಷ್ಯಸ೦ಗೀತದ ಪ್ರಥಮಾಧ್ಯಾಯದಲ್ಲಿ ಹೀಗೆ ಹೇಳಿದೆ : 
ಅಥ ಶ್ರೀಲಕ್ಷ್ಯಸ೦ಗೀತಪ್ರಥಮಾಧ್ಯಾಯ ಈರ್ಯತೇ | 
ಚತುರಾಖ್ಯೇನ ಭರತಪೂರ್ವಖಂಡನಿವಾಸಿನಾ ॥ 
ನಿರ್ಮಾಥ್ಯಾತಿಪ್ರಯತ್ನೇನ ಮತಭೇದಪಯೋನಿಧಿಮ್‌ | 
ಚತುರಾಭಿಮತಾಂ ವಕ್ಸೇ ಹಿ೦ದುಸ್ಥಾನೀಯಪದ್ಭತಿಮ್‌ ॥ 
ಪ್ರಣಾಲ್ಯೌ ತು ಪ್ರಸಿದ್ಧೇ ದ್ವೇ ಸಂಗೀತಸ್ಯ ವಿದಾ೦ ಮತೇ | 
ಆದ್ಯಾ ಕರ್ಣಾಟಕೀ ಖ್ಯಾತಾ ಹಿಂದುಸ್ಥಾನೀ ತಥಾ ಪರಾ | 
ಕರ್ಣಾಟಕಪ್ರಣಾಲೀ ಯಾ ಸಾ ಮದ್ರಾಸನಿಬಂಧಿನೀ | 
ಅನ್ಯತ್ರ ಸರ್ವತೋ ಹಿಂದುಸ್ಥಾನೀ ಯಾ ಬಹುಸಮ್ಮತಾ ॥ 
ತತ್ರ ತತ್ರ ಪ್ರದೇಶೇಷು ವೈಮತ್ಯಂ ಸ೦ಭವೇತ್‌ ಕ್ವಚಿತ್‌ | 
ಸಾಮಾನ್ಯತಸ್ತು ಸೈಕ್ಕೆವ ಪದ್ಧ ತಿರ್ವಿದುಷಾ೦ ಮತೇ ॥ 
(ಲಕ್ಷ್ಯಸ೦ಗೀತಂ, 1, ೫-೯, ಪು. ೧-೨) 
ಭರತಪೂರ್ವಖಂಡನಿವಾಸಿಯಾದ, ಎಂದರೆ ಮುಂಬಯಿನ, ಭಾತಖಂಡೆಯವರಿಗೆ 
ಮದ್ರಾಸಿಗಿ೦ತ ದಕ್ಷಿಣಕ್ಕೆ ಭಾರತವಿದ್ದುದು ತಿಳಿದೇ ಇರಲಿಲ್ಲವೇನೋ ಎಂಬ ಸಂಶಯ 
ವನ್ನು ಮೇಲಿನ ಉಕ್ತಿಯು ಉಂಟುಮಾಡುತ್ತದೆ. ಆದರೆ ಈ ಸಂಶಯವು ನಿರಾಧಾರ 
ವಾದುದು. ಏಕೆಂದರೆ ಈ ಪುಸ್ತಕವನ್ನು ರಚಿಸುವುದಕ್ಕಿಂತ ಮೂವತ್ತು ವರ್ಷಗಳ ಹಿಂದೆ 
(೧೯೦೪) ಹಿ೦ದೂಸ್ಥಾನೀ ಸಂಗೀತದಲ್ಲಿ ತುಂಬಿಕೊಂಡಿದ್ದ "ವಿಮತ'ಗಳನ್ನು ಶಾಸ್ತ್ರದ 
ಮೂಲಕ ಪರಿಹರಿಸಲು ಅವರು ಕರ್ಣಾಟಕ, ಆಂಧ್ರ. ತಮಿಳುನಾಡು, ಕೇರಳಗಳಲ್ಲಿ 


೩೬೨  ಕರ್ಣಾಟಕಸ೦ಗೀತವಾಹಿನಿ 


--ಎ೦ದರೆ ಸಮಗ್ರವಾಗಿ ದಕ್ಷಿಣಭಾರತದಲ್ಲಿ--ಪ್ರವಾಸವನ್ನು ಮಾಡಿ ಅನೇಕ ಸಂಗೀತ 
ವಿದ್ವಾಂಸರನ್ನು ಸಂದರ್ಶಿಸಿ, ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದರು. ಉತ್ತರ 
ಭಾರತದ ಬದಲು ದಕ್ಷಿಣಭಾರತದಲ್ಲಿ ಸಂಗೀತಶಾಸ್ತ್ರ ಸಂಪ್ರದಾಯವು ಅವಿಚ್ಛಿನ್ನವೂ 
ಪರಿಶುದ್ಧವೂ ಆಗಿತ್ತೆ೦ಬ ನಂಬಿಕೆ, ಅವರದು. ಈ ಪ್ರವಾಸದ ನಂತರ ಈ ಸಂಗೀತವು 
`ಕರ್ಣಾಟಕೀ' ಎ೦ದು ನಿರ್ಧರಿಸಿದರು. ಆದರೆ ಅದು "ಮದ್ರಾಸ್‌ ನಿಬಂಧಿನೀ'! ಭಾರತದ 
ಮಿಕ್ಕೆಲ್ಲ ಕಡೆ ಇರುವುದು (ಅಲ್ಲಲ್ಲಿ ವಿಮತಗಳು, ಎ೦ದರೆ ಘರಾನಾ ಪ್ರಭೇದಗಳು, ತಲೆ 
ಎತ್ತಿಕೊ೦ಡಿದ್ದರೂ, ಸಾಮಾನ್ಯವಾಗಿ) ಒ೦ದೇ ಪದ್ಧತಿ--ಹಿ೦ದೂಸ್ಥಾನೀ ಪದ್ಧತಿ! ಹೀಗೆ೦ 
ಬುದು ವಿದ್ವಾಂಸರ ಮತ--ವಿದುಷಾ೦ ಮತೇ! ಹೀಗೇ ಭಾವಿಸಿದ ವಿದೇಶೀವಿದ್ವಾಂಸ 
ರಿಗೇನೂ ಕೊರತೆಯಿಲ್ಲ. ಅಗಸ್ಟಸ್‌ ವಿಲ್ಲರ್ಡ್‌ರವರು ರಚಿಸಿ ೧೮೩೪ರಲ್ಲಿ ಪ್ರಕಟಿಸಿದ 
“ಎ ಟ್ರೀಟೈಸ್‌ ಆನ್‌ ಮ್ಯೂಸಿಕ್‌ ಆಫ್‌ ಹಿ೦ದೂಸ್ಥಾನ್‌', ವಿಲಿಯ೦ ಜೋನ್ಸ್‌ರವರು 
೧೭೮೪ರಲ್ಲಿ ಬರೆದ “ದಿ ಮ್ಯೂಸಿಕಲ್‌ ಮೋಡ್ಸ್‌ ಆಫ್‌ ದಿ ಹಿ೦ದೂಸ್‌', ಜೆ. ಡಿ. 
ಪೀಟ್‌ರ್ಸನ್‌ರವರು ಬರೆದ `ಆನ್‌ ದಿ ಗ್ರಾಮಸ್‌ ಆರ್‌ ಮ್ಯೂಸಿಕಲ್‌ ಸ್ಕೇಲ್ಸ್‌ ಆಫ್‌ ದಿ 
ಹಿ೦ದೂಸ್‌', ವಿಲಿಯಂ ಸ್ಟಾಫರ್ಡ್‌ರವರು ನಿರ್ಮಿಸಿದ "ದಿ ಮ್ಯೂಸಿಕ್‌ ಆಫ್‌ ಹಿಂದೂ 
ಸ್ಥಾನ್‌ ಆರ್‌ ಇಂಡಿಯಾ', ಜೆ. ನಾಥನ್‌ ಅವರು ರಚಿಸಿದ "ಮ್ಯೂಸಿಕ್‌ ಆಫ್‌ ದಿ 
ಹಿ೦ದೂಸ್‌', ಫಾಕ್ಸ್‌ ಸ್ಟ್ಯಾ೦ಗ್‌ವೇಸ್‌ರವರು ಬರೆದ "ಮ್ಯೂಸಿಕ್‌ ಆಫ್‌ ಹಿ೦ದೂಸ್ಥಾನ್‌' 
--ಈ ಎಲ್ಲ ಗ್ರಂಥಗಳಲ್ಲಿ ಹಿಂದೂಸ್ಥಾನ ಎಂದರೆ ಉತ್ತರಭಾರತ; ಸಂಗೀತ ಎಂದರೆ 
ಹಿ೦ದೂಸ್ಥಾನೀ ಸಂಗೀತ ! ಔತ್ತರೇಯರಿಗೆ ಈ ಸ್ಟಾತ್ಮಾರಾಮತೆ ಇನ್ನೂ ಹೋಗಿಲ್ಲ. 
ದಕ್ಷಿಣಭಾರತದ ಬಗೆಗೆ ಅವರು ಬೆಳೆಸಿಕೊ೦ಡುಬ೦ದ ಅಜ್ಞಾನವು ಉದ್ದೇಶಪೂರಿತವೋ. 
ಅಂಧಸ್ವಾಭಿಮಾನದ ಫಲವೋ, ಶೋಚನೀಯವೋ, ಕರುಣಾಜನಕವೋ, ಹಾಸ್ಕಾ 
ಸ್ಪದವೋ ಎಂಬುದನ್ನು ನಿರ್ಧರಿಸಿ ಹೇಳುವುದು ಕಷ್ಟ. 

ಹೀಗೆ. ಹಿಂದೂಸ್ಥಾನಿ ಎಂಬ ನಾಮಕರಣವು ಔತ್ತರೇಯಸಂಗೀತಕ್ಕೆ ಅದುದು 
ಯೂರೋಪಿಯನ್‌ ಹಾಗೂ ಆಂಗ್ಲ ವಿದ್ವಾ೦ಸರಿ೦ದ. ದಾಕ್ಷಿಣಾತ್ಯಸ೦ಗೀತಕ್ಕೆ ಕರ್ಣಾಟಕ 
ಸಂಗೀತ ಎ೦ಬ ಹೆಸರು ಬಂದಿದ್ದು ಯಾವಾಗ, ಯಾರಿಂದ ಎಂಬುದು ಈಗ ತಿಳಿಯು 
ವಂತಿಲ್ಲ. ಮಹಾರಾಷ್ಟ್ರ ದವರು ಈ ಹೆಸರನ್ನು ಉದ್ಭಾಟಿಸಿದರೋ ಇಲ್ಲವೋ ತಿಳಿಯದು 
(ಬಹುಶಃ ಇಲ್ಲ), ಆದರೆ ಪೋಷಿಸಿದ್ದ೦ತೂ ನಿಜ. ಇದಕ್ಕಾಗಿ ಅವರಿಗೆ ನಮ್ಮ ಅಭಿ 
ನಂದನೆಯೂ ಕೃತಜ್ಞತೆಯೂ ಸಲ್ಲಬೇಕು. ತಮಿಳರಿ೦ದ ಪಡೆದುಕೊಂಡ ಈ ಹೆಸರು 
ಅನ್ವರ್ಥವೆ೦ಬುದನ್ನು ಅರಿತೋ ಅರಿಯದೆಯೋ ಭಾರತದಲ್ಲಿ ಹರಡಲು ಅವರು ಕಾರಣ 
ರಾದರು. ಈ ಹೆಸರು ಸಂಗೀತಕ್ಕೆ ಹೇಗೆ, ಎಷ್ಟು ಅನ್ವರ್ಧ ಎ೦ಬುದನ್ನು ಬೇರೆ ಸಂದರ್ಭ 
ಗಳಲ್ಲಿ ಸಾಕಷ್ಟು ತೋರಿಸಿದ್ದೇನೆ. ಅದರ ಪುನರುಕ್ತಿಯು ಇಲ್ಲಿ ಅಪ್ರಸಕ್ತ. 

ಆದರೆ ಒಂದು ಮಾತಂತೂ ಇಲ್ಲಿ ಪ್ರಸಕ್ತ. ಭಾರತೀಯ ಸಂಗೀತಕ್ಕೆ ಭಾರತೀಯರು 
ಭಾರತೀಯ ಸಂಗೀತವೆಂದು ಹೆಸರಿಡಲಿಲ್ಲ ; ಹಿ೦ದೂಸ್ಥಾನಿಗಳು (ಔತ್ತರೇಯರು 1!) 
ತಮ್ಮ ಸಂಗೀತವನ್ನು ಹಿ೦ದೂಸ್ಥಾನೀ ಎಂದು ಕರೆಯಲಿಲ್ಲ ; ಕನ್ನಡದ ಜನ ದಾಕ್ಷಿಣಾತ್ಯ 


ಒಂದೇ ಗೊಂಚಲಿನ ಎರಡು ಹೂಗಳು ೩೭ 


ಸಂಗೀತವನ್ನು ಕರ್ಣಾಟಕವೆ೦ದು ನಾಮಕರಣ ಮಾಡಲಿಲ್ಲ. ಪಾಶ್ಚಿಮಾತ್ಯರು ಯೂರೋ 
ಪಿನ ಸಂಗೀತವನ್ನು ಪಾಶ್ಚಿಮಾತ್ಮ ಸಂಗೀತ, ಯೂರೋಪಿಯನ್‌ ಸಂಗೀತ ಎಂದು 
ಹೆಸರಿಟ್ಟು ಕರೆಯಲಿಲ್ಲ. ಹೀಗೆ ಹೆಸರುಗಳನ್ನಿಟ್ಟು ಕರೆದವರು ಬೇರೆಯವರು ; ತಮ್ಮ 
ಸಂಗೀತಪದ್ಧತಿಯಿ೦ದ ಬೇರ್ಪಡಿಸಿ ಗುರುತಿಸುವುದಕ್ಕಾಗಿ ಹೀಗೆ ಕರೆದರು. ತಮ್ಮ ಸಂಗೀತ 
ಪದ್ಧತಿಗೆ ಒ೦ದು ಹೆಸರಿಡಬೇಕೆ೦ದು ಯಾವ ಜನಾಂಗಕ್ಕೂ ಬುಡಕಟ್ಟಿನವರಿಗೂ ಪ್ರದೇಶ 
ದವರಿಗೂ ಎನ್ನಿಸುವುದಿಲ್ಲ. ಅವರ ಮಟ್ಟಿಗೆ ಅವರದು (ಮಾತ್ರ?) ಸಂಗೀತ ; ಅನ್ಯರ 
ಸಂಗೀತದ ಪರಿಚಯವಾದಾಗ, ಅದನ್ನು ವಾಗ್‌ವ್ಯವಹಾರದಲ್ಲಿ ಇಟ್ಟುಕೊಳ್ಳಬೇಕಾದಾಗ, 
ಅನ್ಯರ ಸ೦ಗೀತಕ್ಕೆ ಒ೦ದು ಹೆಸರನ್ನಿಡುತ್ತಾರೆ. ಹೆಸರುಗಳು ಬರುವುದು ಹೀಗೆ. ಹೀಗಾಗಿ 
ಭಾರತದಲ್ಲಿ ಭಾರತೀಯ ಸ೦ಗೀತವೆ೦ಬ ಹೆಸರು ಮೂಡಿದ್ದು ಕೇವಲ ಇತ್ತೀಚೆಗೆ--ಈ 
ಶತಮಾನದಲ್ಲಿ, ನಮ್ಮಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆಬೆಳೆದಾಗ, ಹಿ೦ದೂಸ್ಥಾನೀ, ಕರ್ಣಾಟಕ 
ಎಂಬ ಹೆಸರುಗಳನ್ನು ಪರಸ್ಪರವಾಗಿ ಔತ್ತರೇಯರೂ ದಾಕ್ಷಿಣಾತ್ಕರೂ ಒಪ್ಪಿಕೊಂಡು 
ತಮ್ಮ ಸ೦ಗೀತಪದ್ದತಿಗಳನ್ನು ಹೀಗೆ ಕರೆದುಕೊಳ್ಳಲು ಪ್ರಾರಂಭಿಸಿದ್ದು, ಮೇಲೆ ತೋರಿಸಿ 
ದಂತೆ, ಇತ್ತೀಚೆಗೆ ಮಾತ್ರ.. ಆದರೆ ಇವು ಬೇರೆ ಬೇರೆಯಾಗಿ ಜನ್ಮತಾಳಿದ್ದು ಸುಮಾರು 
೧೩-೧೪ನೆಯ ಶತಮಾನಗಳಲ್ಲಿ: ; ನಿರ್ದಿಷ್ಟವೂ ದೃಢವೂ ಆದ ಸ್ವರೂಪಗಳನ್ನು ಪಡೆದು 
ಕೊ೦ಡಿದ್ದು ಸುಮಾರು ೧೬-೧೭ನೆಯ ಶತಮಾನಗಳಲ್ಲಿ ಎ೦ಬುದನ್ನಿಲ್ಲಿ ಪುನಃ ಸ್ಮರಿಸ 
ಬೇಕು. 
ಇಬ್ಭಾಗ : ಏಕೆ? 

ಭಾರತೀಯ ಸಂಗೀತವು ಇಬ್ಭ್ಬಾಗವಾಗಲು ಸಾಮಾನ್ಯ ಕಾರಣಗಳಿದ್ದುದನ್ನು ಮೇಲೆ 
ವಿವರಿಸಿದೆ; ಇದಕ್ಕೆ ಹೆಚ್ಚು ಪ್ರತ್ಯಕ್ಷವಾದ ಸನ್ನಿಹಿತ ಕಾರಣಗಳೂ ಇದ್ದವು. ಇ೦ತಹ ಕಾರಣ 
ಗಳಲ್ಲಿ ಒಂದು, ದೆಹಲಿಯ ಸುಲ್ತಾನಸ೦ತತಿಯ ದೊರೆಗಳು ಪರ್ಶಿಯಾ ಪುತ್ತು 
ಅರೇಬಿಯಾ ದೇಶಗಳಿಂದ ಪ್ರತಿಭಾವಂತ ಸಂಗೀತವಿದ್ವಾ೦ಸರನ್ನು ಆಮದು ಮಾಡಿ 
ಕೊಂಡಿದ್ದು; ಅನಂತರ ಮುಘಲ್‌ ಸಂತತಿಯ ಪ್ರಭುಗಳು ತಮ್ಮ ಕಾಲದಲ್ಲಿ ಸಾಂಸ್ಕೃತಿಕ 
ವಾಗಿ ಮು೦ದುವರಿದಿದ್ದ ಎಲ್ಲ ದೇಶಗಳಿಂದಲೂ ಪ್ರಸಿದ್ಧ ಸಂಗೀತವಿದ್ವಾ೦ಸರನ್ನು ಕರೆಸಿ 
ಕೊ೦ಡು ಉದಾರವಾಗಿ ಪ್ರೋತ್ಸಾಹ ನೀಡಿದ್ದು. ರಾಜಮನ್ನಣೆ, ರಾಜಪ್ರೋತ್ಸಾಹಗಳಿ೦ 
ದಾಗಿ, ಅನ್ಯಸ೦ಸ್ಕೃತಿಗಳ ಪ್ರಭಾವದಿಂದಾಗಿ, ಸ೦ಗೀತಶೈಲಿಗಳ ನಿಕಟ ಸ೦ಪರ್ಕಸಮ್ಮಿಶ್ರಣ 
ಗಳಿ೦ದಾಗಿ, ಉತ್ತರದಲ್ಲಿ ದೆಹಲಿಯ ರಾಜಾಸ್ಥಾನದಲ್ಲಿ, ದಕ್ಷಿಣದಲ್ಲಿ ಬಹಮನಿಯ ರಾಜಾ 
ಸ್ಥಾನದಲ್ಲಿ ಮಿಶ್ರತಳಿಯ ಸ೦ಗೀತವೊ೦ದು ಮೊಳಕೆಯೊಡಯಿತು. ಇಂತಹ ಮಿಶ್ರಣವು 
ಕಲ್ಪನಾಸಾಮಗ್ರಿ, ಪ್ರಮೇಯಸ೦ಪತ್ತಿ ಹಾಗೂ ಪ್ರಯೋಗ--ಈ ಮೂರೂ ಸ್ತರಗಳಲ್ಲಿ 
ನಡೆಯಿತು. ಬಹುಶಃ ಇವೆಲ್ಲಕ್ಕಿಂತ ಪ್ರಬಲವಾದ ಕಾರಣವೆಂದರೆ, ಉತ್ತರದಲ್ಲಾಗಲಿ 
.ದಕ್ಷಿಣದಲ್ಲಾಗಲಿ ನಮ್ಮ ಸಂಗೀತವು ತನ್ನ ವಿಕಾಸಪಥದಲ್ಲಿ ಇಬ್ಭಾಗವಾಗುವ ಸೀಳು 
ಹಾದಿಗೆ ಬ೦ದು ಬದಲಾವಣೆಗೆ ಪಕ್ಚವಾಗಿತ್ತು. ಯಮಳ ಆಧಾರಸ್ಪರಪದ್ಭತಿ, ಸ್ವರಸಪ್ತಕ 


೩೮ ಕರ್ಣಾಟಕಸ೦ಗೀತವಾಹಿನಿ 


ದಲ್ಲಿನ ನೀಚತಮಸ್ವರದ ವ್ರುತ್ಕಮ, ರಾಗನಿರ್ಮಿತಿಯಲ್ಲಿ ಮೊದಲನೆಯ ಹಾಗೂ 
ಐದನೆಯ ಸ್ವರದ ಲೋಪ, ಪ್ರಾಚೀನಸ೦ಗೀತದ ಬಗ್ಗೆ ಮಾಡಿಕೊ೦ಡಿದ್ದ ನಿಯಮಗಳ 
ಕಾಠಿನ್ಯ ಹಾಗೂ ಬಿಗಿ. ವೇದೋಪವಸತಿಯ ಕಾರಣದಿಂದ ರೂಢಿಸಿಕೊ೦ಡ ನಿಯಮ 
ಪಾಲನೆ, ವಿದೇಶೀಯ ಹಾಗೂ ಜನಪದ ಮೂಲಗಳಿ೦ದ ಏಕಪ್ರಕಾರವಾಗಿ ಉಕ್ಕೇರಿ 
ಬರುತ್ತಿದ್ದ ಗೇಯವಸ್ತುವಾಹಿನಿ, ಇತ್ಯಾದಿಗಳು, ಲಕ್ಸ್ಯರೂಡಿಯ ಆಕಾರದಲ್ಲಿ ಮಾರ್ಪಾ 
ಡಿನ ಆವಶ್ಯಕತೆಯು ಸನ್ನಿಹಿತವಾಗಿತ್ತು ಎ೦ಬುದರ ಬಾಹ್ಯಚಿಹ್ನೆಗಳಾದವು. ಚೆನ್ನಾಗಿ 
ನೆಲೆಸಿದ್ದ ಶಾಸ್ತ್ರೀಯ ಅಥವಾ ತಾಂತ್ರಿಕ ವಿಧಿ. ಕಟ್ಟಲೆಗಳು ಲಕ್ಷ್ಯದಿ೦ದ ಹಿಂದೆ ಹಿಂದೆ 
ಸರಿಯುತ್ತ ಹೋಗಿದ್ದು, ಲಕ್ಷ್ಯಪ್ರಯುಕ್ತಿಯಲ್ಲಿ ಪ್ರಮೇಯಶುದ್ಧಿ-ಪ್ರಮೇಯಾಧಾರಗಳು 
ಇಲ್ಲದೆ ಹುಟ್ಟಿಕೊ೦ಡ ವಸ್ತುಬಾಹುಳ್ಯ, ಪ್ರಚಲಿತವರ್ಗೀಕರಣಪದ್ಧತಿ ಇವುಗಳನ್ನು ಒಳ 
ಗೊಳ್ಳಲು ಅಸಮರ್ಥವಾಗುವಷ್ಟರ ಮಟ್ಟಿಗೆ ಮುಂದುವರಿದುಬಿಟ್ಟಿದ್ದ ಮುದಿತನ, ಹೊಸ 
ಹುರುಪಿನ ನವೋದಯದ ಮೂಸೆಯಿಂದ ಕುದಿದು ಉಕ್ಕಿ ಹರಿಯುತ್ತಿದ್ದ ಹೊಸ ಕಲ್ಪನಾ 
ಪ್ರಮೇಯಸಾಮಗ್ರಿಯನ್ನು ಅನುಕಲನಗೊಳ್ಳಲು ಹಾಗೂ ಅಂತರ್ಗತವಾಗಿಸಿಕೊಳ್ಳಲು 
ಪ್ರಾಚೀನಭಾರತೀಯ ಸಂಗೀತದ ಅಡಿಗಲ್ಲಿನ೦ತಹ ಕಲ್ಪನೆಗಳಾಗಿದ್ದ ಗ್ರಾಮ, ಮೂರ್ಛನೆ. 
ತಾನ ಮತ್ತು ಜಾತಿಗಳು ಅಸಮರ್ಥವಾದುದು--ಇ೦ತಹ ಅನೇಕ ಸಂದರ್ಭಗಳು ಶಾಸ್ತ್ರ 
ದಲ್ಲಿ ಆಕಾರ ಪರಿವರ್ತನೆಯ ಅನಿವಾರ್ಯತೆಗೆ ಹಾಗೂ ಮಾರ್ಪಾಡಿನ ದಿಕ್ಕಿಗೆ ಕೈಮರವಾಗಿ 
ನಿಂತವು. ಈ ಕಾಲದಲ್ಲಿ ಸ್ವರಸಪ್ತಕದಲ್ಲಿಯೇ ಪ್ರಾಥಮಿಕ ವ್ಯತ್ಕಾಸಗಳಾಗುತ್ತಿದ್ದವು ; 
ಇಡೀ ಸಂಗೀತವು ಹಿಂದಿನ ದ್ವಂದ್ವಾಧಾರಸ್ವರಪದ್ಧತಿಯ ಬದಲು ಸಪ್ತಕದ ನೀಚತಮ 
ಸ್ಪರವೊ೦ದನ್ನೇ ಆಧರಿಸಲು ತೊಡಗಿತು ; ಸ್ವರಾಂತರಗಳು ಸ್ವಲ್ಪ ಏರಿ ಅಥವಾ ಇಳಿದು 
ಸಮಸಾಮಯಿಕ ಲಕ್ಬ್ಯಪ್ರಯುಕ್ತಿಗೆ ಅನುಗುಣವಾಗಲು ಅನುವಾದವು. ಮಧ್ಯಮಸ್ವರವು 
ಗೇಯಪ್ರಪಂಚದಲ್ಲಿ ಅವಿನಾಶಿಯೆ೦ಬುದು ತಪ್ಪಿ ಅದರ ಬದಲು ಪ೦ಚಮವು ಪ್ರಕೃತಿ 
ಸ್ವರವಾಯಿತು. ಇದರಿಂದಾಗಿ ಪ್ರತಿಮಧ್ಯಮವು ಒಂದೇ ಸಪ್ತಕದ ಸ್ಪರವ್ಯವಸ್ಥೆಯ ಅವಿ 
ಭಾಜ್ಯ ಅ೦ಗವಾಗಲು ತರ್ಕಶುದ್ಧಿಯು ದೊರೆಯಿತು. 

ಉತ್ತರಭಾರತವೂ ದಕ್ಷಿಣಭಾರತವೂ ಈ ಸವಾಲಿಗೆ ತಮ್ಮದೇ ಆದ ವಿಶಿಷ್ಟರೀತಿ 
ಯಲ್ಲಿ ಪ್ರತಿಕ್ರಿಯೆಯನ್ನು ತೋರಿದವು. ಉತ್ತರದಲ್ಲಿ ನಮ್ಮ ಸ೦ಗೀತವು ಪರಕೀಯ 
ಪದ್ಮತಿಗಳಲ್ಲಿದ್ದ ಸೂಚ್ಯಕಲ್ಪನೆಗಳಿಂದ ಸ್ಫೂರ್ತಿಗೊಂಡು ಅವುಗಳನ್ನು ಹೀರಿಕೊಂಡು, 
ಅರಗಿಸಿಕೊಂಡು ವಿಕಾಸಗೊಂಡಿತು ತಾಯಿಬಳ್ಳಿಯ ಮೇಲೆ ಕಸಿಯಾದ ಹೊಸ ತಳಿಯ 
ಹೂಗೊಂಚಲಾಗಿ ಅರಳಿತು. ದಕ್ಷಿಣದ ಸಂಗೀತವಾದರೋ ಈ ಆಕ್ರಮಣಕಾರೀ ಶಕ್ತಿಗಳ 
ವಿರುದ್ಧವಾಗಿ ತನ್ನ ಕೋಟೆಕೊತ್ತಲಗಳನ್ನು ಎಬ್ಬಿಸಿ ಬಲಗೊಂಡಿತು ; ತನ್ನ ಅಂತರಂಗದ 
ಒತ್ತಡಗಳು ಬೆಳೆದು, ಬಲವಾಗಿ ಪುಷ್ಟವಾದ ಹೊಸ ಮೊಳಕೆಯೊಡೆಯುವಂತೆ ಮಾಡಿ 
ಕೊಂಡಿತು. ವಿಕಾಸದ ಸ್ಫೂರ್ತಿ, ಕ್ರಮಗಳಲ್ಲಿನ ಈ ಭಿನ್ನತೆಯನ್ನು ಬಿಟ್ಟರೆ ಈ ಎರಡೂ 
ಪದ್ಧತಿಗಳು ಅಂದಿನ ತಮ್ಮ ಅತ್ಯಂತ ಪ್ರಮುಖ ಕೊರತೆಯಾಗಿದ್ದ ಒಂದು ವೈಧಾನಿಕ 
ಧ್ಯೇಯವನ್ನು ಪೂರೈಸಿಕೊ೦ಡವು. ಇದೆ೦ದರೆ ಪ್ರಮೇಯ ಉಪಕರಣವನ್ನು ದಟ್ಟಗೊಳಿಸಿ 


ಒಂದೇ ಗೊಂಚಲಿನ ಎರಡು ಹೂಗಳು ೩೯ 


ಅಡಕವಾಗಿಸಿದ್ದು, ಲಕ್ಷ್ಯಬಾಹಿರವಾಗಿದ್ದ ಪಳೆಯುಳಿಕೆಗಳನ್ನು ತೆಗೆದುಹಾಕಿದ್ದು, ಹೊಸ 
ದನ್ನೂ ಹಳೆಯದನ್ನೂ ಒಟ್ಟಿಗೇ ಒಳಗೊಳ್ಳುವ ವಿಸ್ತಾರವಾದ ಶಾಸ್ತ್ರೀಯ ಹ೦ದರದಲ್ಲಿ. 
ಪ್ರಯೋಗ್ಯೈಕನಿಷ್ಠವಾಗಿದ್ದ ಗೇಯವಸ್ತುಸ೦ಪದವನ್ನು ದಿಗ್ದರ್ಶನಗೊಳಿಸಿ ವ್ಯವಸ್ಥೆಗೊಳಿ 
ಸಿದ್ದು, ಇತ್ಯಾದಿ. ದಕ್ಷಿಣದ ದೇವಗಿರಿಯ ಗೋಪಾಲನಾಯಕ ಹಾಗೂ ದೆಹಲಿಯ 
ಅಮೀರ್‌ ಖುಸ್ರೋ--ಇವರಿಬ್ಬರು ಔತ್ತರೇಯ ಸಂಗೀತದಲ್ಲಿಯೂ ವಿದ್ಯಾರಣ್ಯಶ್ರೀ 
ಚರಣರು ದಾಕ್ಸಿಣಾತ್ಯಸ೦ಗೀತದಲ್ಲಿಯೂ ನವಯುಗವನ್ನು ಉದ್ದಾಟಿಸಿದರು. ಹಿಮವತ್‌ 
ಪರ್ವತದ ಮಾನಸರೋವರದಲ್ಲಿಯೇ ಗಂ೦ಗಾ-ಬ್ರಹ್ಮಪುತ್ರಾಗಳೆರಡೂ ಜನಿಸಿದರೂ 
ಒಮ್ಮೆಯೂ ಸಂಗಮಿಸದೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿಯುವ ಜೀವನದಿಗಳಾಗಿವೆ 
ಯಲ್ಲವೆ? ಅಂತೆಯೇ ಈ ಎರಡು ಸ೦ಗೀತಪದ್ಭತಿಗಳೂ ತಮ್ಮ ಇಬ್ಭ್ಬಾಗದ ಸಮಯ 
ದಿಂದ ಬೇರೆ ಬೇರೆ ವಾಹಿನಿಗಳಾಗಿ ಬೇರೆ ಬೇರೆ ನೆಲಗಳಲ್ಲಿ ಬೇರೆಬೇರೆ ದಿಕ್ಕುಗಳಲ್ಲಿ 
ದಡತುಂಬಿ ಹರಿಯುತ್ತಲೇ ಇವೆ, ಕೃತಕೃತ್ಯವಾಗಿವೆ. ಉದಾಹರಣೆಗೆ, ಕರ್ಣಾಟಕಸಂಗೀತವು 
ತನ್ನ ಸ್ವರಸಪ್ತಕದ ಹಾಗೂ ರಾಗದ ಪ್ರಮೇಯ-ಸಿದ್ದಾ೦ತಗಳನ್ನು ಮೇಳದ ಕಲ್ಪನೆಯಲ್ಲಿ 
ಸಾರಗೊಳಿಸಿದರೆ ಹಿ೦ದೂಸ್ಥಾನೀ ಸ೦ಗೀತವು ರಾಗ-ರಾಗಿಣೀಕಲ್ಪನೆಯನ್ನು, ನ೦ತರ 
“ಥಾಟ'ದ ಕಲ್ಪನೆಯನ್ನು ಬೆಳೆಸಿಕೊ೦ಡಿತು. 


ಪರಸ್ಪರ ಪೋಷಣೆ ಷೆ 

ಈ ಎರಡು ಪದ್ಧತಿಗಳೂ ಇಬ್ಬಾಗವಾಗಿ ಬೇರೆಯಾದುದೇನೋ ನಿಜ. ಆದರೂ ಅವು 
ತಮ್ಮಲ್ಲಿ ಕೆಲಮಟ್ಟಿನ ಸಾದೃಶ್ಯವನ್ನು ಉಳಿಸಿಕೊಳ್ಳದೆ ಇಲ್ಲ. ಒ೦ದೇ ಮೂಲದಿಂದ 
ಹೊರಬಿದ್ದ ಎರಡು ಅಭಿವ್ಯಕ್ತಿ ರೀತಿಗಳಲ್ಲಿ ಇಂತಹ ಆಂಶಿಕ ಸಾದೃಶ್ಯವು ಅನಿವಾರ್ಯವೂ 
ಹೌದು. ಈ ಎರಡು ಸಂಗೀತಗಳಲ್ಲಿ ಈ ಸಾದೃಶ್ಕಾ೦ಶವನ್ನು ಮೂಲಭೂತ ಅಂಶಗಳಲ್ಲಿನ 
ಸಾಧಾರಣ ಪ್ರಮೇಯಸಂಪತ್ತಿನಿಂದ ಸಾಧಿಸಲಾಯಿತು. ಪ್ರಾದೇಶಿಕ ದೃಷ್ಟಿಯಿಂದಲೂ 
ಸಂಗೀತವು ದಕ್ಷಿಣದಿಂದ ಪೂರ್ವಪಶ್ಚಿಮಗಳೆಡೆಗೆ ಅವಿಚ್ಛಿನ್ನವಾದ ಸಂಕ್ರಮಣವನ್ನು 
ಸಾಧಿಸಿದೆ. ಈ ನೆರೆಹೊರೆಯ ಪ್ರದೇಶಗಳಲ್ಲಿ ಮಾನವಕುಲಸಂಬಂಧಿತವಾದ ಸಂಸ್ಕೃತಿ 
ವೈಶಿಷ್ಟ್ಯಗಳು ಅನುಸ್ಯೂತವಾಗಿಯೂ ಕ್ರಮಕ್ರಮವಾಗಿಯೂ ಬದಲಾಯಿಸುತ್ತ ಹೋಗು 
ವುದು ಇದಕ್ಕೆ ಕಾರಣವಾಯಿತು. ಅಷ್ಟೇ ಅಲ್ಲದೆ, ಸ್ವಾತಂತ್ರ್ಯಪೂರ್ವ ಭಾರತದಲ್ಲಿ ಕಂಡು 
ಬಂದ ಭಾವೈಕ್ಯದ ತೀವ್ರ ಪ್ರವೃತ್ತಿಯು ಸ೦ಗೀತದಲ್ಲಿಯೂ ತಕ್ಕಮಟ್ಟಿಗೆ ಪ್ರತಿಫಲಿಸಿತು; 
ಈ ಶತಮಾನದ ಮೊದಲನೆಯ ಪಾದದಲ್ಲಿ ವಿಶೇಷವಾದ ವಿನಿಮಯದಲ್ಲಿ ಪರಿಣಮಿಸಿತು. 

ಈ ವಿನಿಮಯದ ಪ್ರಯೋಜನವನ್ನು ಪಡೆದು ಶ್ರೀಮ೦ತವಾದುದರಲ್ಲಿ ಕರ್ಣಾಟಕ 
ಸ೦ಗೀತಕ್ಕಿ೦ತ ಹಿ೦ದೂಸ್ಥಾನೀಸ೦ಗೀತವೆ ಹೆಚ್ಚೆ೦ದು ಕಾಣುತ್ತದೆ. ಹೀಗೆ ರಾಗ-ರಾಗಿಣೀ 
ವರ್ಗೀಕರಣವು ಸ್ಪಷ್ಟೋಕ್ತಿಯಲ್ಲಿ ಮೊದಲಬಾರಿಗೆ ಕ೦ಡು ಬರುವುದು ಕರ್ಣಾಟಕದಲ್ಲಿ 
ಆದರೂ ಅದು ರೂಢಿಸಿದ್ದು ಹಿ೦ದೂಸ್ಥಾನೀಸ೦ಗೀತದಲ್ಲಿ. ನಂತರ ಇದನ್ನು ಬಿಟ್ಟು 
ಥಾಟ್‌ಗಳಲ್ಲಿ ತನ್ನ ದಾಗಪದ್ಧತಿಯನ್ನು ಹಿಂದೂಸ್ಥಾನೀ ಸಂಗೀತವು ಅಡಕಗೊಳಿಸಿ 


೪೦ ಕರ್ಣಾಟಕಸ೦ಗೀತವಾಹಿನಿ 


ವ್ಯವಸ್ಥೆ ಮಾಡಿದ್ದು ಕರ್ಣಾಟಕಸ೦ಗೀತದ ಮೇಳದ ಕಲ್ಪನೆಯ ಸ್ಫೂರ್ತಿಯಿ೦ದ. ಏಕೆಂದರೆ 
ಇದು ಹೆಚ್ಚು ತರ್ಕಶುದ್ಧವಾಗಿಯೂ ಸೌ೦ದರ್ಯಮೀಮಾಂಸಾದೃಷ್ಟಿಯಿ೦ದ ಹೆಚ್ಚು ಸ್ಟೀಕಾ 
ರಾರ್ಹವೂ ಕಡಿಮೆ ತೊಡಕಿನದೂ ಆಗಿತ್ತು. ಖ್ಯಾಲ್‌ ಗಾಯನದಲ್ಲಿ ಈಚೆಗೆ ಕಂಡುಬರುವ 
`ಸರ್‌ಗಮ್‌' ಕರ್ಣುಟಕ ಸಂಗೀತದ ಸ್ವರಕಲ್ಪನೆಯಿಂದ ಸ್ವೂರ್ತಿಪಡೆದು ಮೈದಾಳಿತು. 
ಹಿ೦ದೂಸ್ಥಾನೀ ಸಂಗೀತದ ಪ್ರತಿಭಾವಂತ ಗಾಯಕವಾದಕರುಗಳು ಇಂದು ಕರ್ಣಾಟಕ 
ಸಂಗೀತದ ರಾಗಗಳನ್ನು ತೆಗೆದುಕೊ೦ಡು ತಮ್ಮ ಪದ್ಧತಿಗೆ ಅನ್ವಯಿಸಿಕೊ೦ಡು ತಮ್ಮದ 
ನ್ನಾಗಿಸಿಕೊಳ್ಳುತ್ತಿದ್ದಾರೆ. ಇ೦ತಹ ರಾಗಗಳ ಸಂಖ್ಯೆ ಬೆಳೆಯುತ್ತಲೇ ಇದೆ. ಕರ್ಣಾಟಕ 
ಸಂಗೀತದಲ್ಲಿ ಬಳಕೆಯಾಗುವ ಗಮಕಗಳಿ೦ಬ ಸ್ವರಾಲಂಕರಣವೈಶಿಷ್ಟ್ಯಗಳು ಇಂದು 
ಹೆಚ್ಚುಹೆಚ್ಚಾಗಿ ಹಿ೦ದೂಸ್ಥಾನೀಸ೦ಗೀತದಲ್ಲಿಯೂ ಪ್ರಯುಕ್ತವಾಗುತ್ತಿವೆ. ಉತ್ತರ 
ಭಾರತದ 'ವಿಚಿತ್ರ'ವೀಣೆಯು ದಕ್ಷಿಣದ ಗೊಟ್ಟುವಾದ್ಯದಿಂದ ಜನ್ಮತಾಳಿದೆ. 

ಔತ್ತರೇಯ ಸಂಗೀತವನ್ನು ಶ್ರೀಮಂತಗೊಳಿಸಿದ ದಾಕ್ಷಿಣಾತ್ಯ ಸಂಗೀತ ಶಾಸ್ತ್ರಜ್ಞರು 
ಹಲವರು. ಇವರಲ್ಲಿ ಅತ್ಯ೦ತ ಪ್ರಮುಖನಾದವನೆಂದರೆ ಕನ್ನಡಿಗ ಪ೦ಡರೀಕವಿಠಲ. 
ಇವನ ರಾಗಮಾಲಾ, ರಾಗಮ೦ಜರೀಗಳು ಇಂದಿಗೂ ಔತ್ತರೇಯ ಸಂಗೀತಶಾಸ್ತ್ರಜ್ನರಿಗೆ 
ಪ್ರಮಾಣಭೂತಗ್ರಂಥಗಳೆನಿಸಿಕೊ೦ಡಿವೆ. ಅವನ ಸಚ್ಛಿಷ್ಯನಾದ ಶ್ರೀಕ೦ಠನು ರಸಕೌಮುದಿ 
ಯನ್ನು ರಚಿಸಿದ್ದಾನೆ. ಚತುರದಾಮೋದರ(ಹರಿಭಟ್ಟ)ನು ನಮ್ಮಸ೦ಗೀತದ ಇತಿಹಾಸದಲ್ಲಿ 
ಮುಖ್ಯ ಮೈಲುಗಲ್ಲಾದ ಸಂಗೀತದರ್ಪಣವನ್ನು ಬರೆದಿದ್ದಾನೆ. ಸೋಮನಾಥನ ರಾಗ 
ವಿಬೋಧವಾದರೂ ಅಷ್ಟೆ. ಹಿ೦ದೂಸ್ಥಾನೀ ಸಂಗೀತದ ಪ್ರಾಮಾಣಿಕಗ್ರ೦ಥವೆನಿಸಿದ 
ಸ೦ಗೀತಪಾರಿಜಾತವನ್ನು ಬರೆದ ಅಹೋಬಲ ಪಂಡಿತನು ಕನ್ನಡಿಗನೆನ್ನಲು ಕಾರಣಗಳಿವೆ. 
ಬಿಜಾಪುರದ ಇಬ್ರಾಹಿ೦ ಅದಿಲ್‌ಷಾಹನ ಕಿತಾಬ್‌-ಇ-ನೌರಸ್‌ ಎಂಬುದೂ ಹಿಂದೂ 
ಸ್ಥಾನೀ ಸಂಗೀತಕ್ಕೆ ಉದಾರಕೊಡುಗೆಯೇ. ಪ್ರಖ್ಯಾತ ವಾಗ್ಗೇಯಕಾರ ಗೋಪಾಲನಾಯಕ 
ನನ್ನು ಕುರಿತು ಈಗಾಗಲೇ ಹೇಳಿದೆ. 

ದಕ್ಷಿಣಭಾರತವ೦ತೂ ಹಿ೦ದೂಸ್ಥಾನೀಸ೦ಗೀತದ ಗಾಯಕವಾದಕರ ಪ್ರಥಮ ಶ್ರೇಣಿ 
ಗಳನ್ನು ತನ್ನ ಪ್ರತಿಭಾವಂತ ಕಲೆಗಾರರಿ೦ದ ತು೦ಬುತ್ತಲೇ ಬಂದಿದೆ. ನಮ್ಮ ತಲೆಮಾರಿ 
ನಲ್ಲಿಯೇ ಉದಾಹರಣೆಗಳನ್ನು ಕೊಡಬೇಕೆ೦ದರೆ ಮಲ್ಲಿಕಾರ್ಜುನ ಮನ್ಸೂರ್‌, ಪಂಚಾ 
ಕ್ಷರಿ ಗವಾಯ್‌, ಭೀಮಸೇನ ಜೋಶಿ, ಗಂಗೂಬಾಯಿ ಹಾನಗಲ್‌, ವಿಜಯರಾಘವ 
ರಾವ್‌, ಬಸವರಾಜ ರಾಜಗುರು, ಲಕ್ಷ್ಮೀಶ೦ಕರ್‌, ಎನ್‌. ರಾಜಂ. ರಮೇಶ ನಾಡಕರಣಿ, 
ಸತೀಶ್‌ ಕುಮಾರ್‌, ಸಗುಣಾ ಕಲ್ಕಾಣಪುರಕರ್‌, ಷೇಖ್‌ ದಾವೂದ್‌ ಖಾನ್‌, ಪರೂರು 
ಎಂ. ಎಸ್‌. ಗೋಪಾಲಕೃಷ್ಣನ್‌ ಇತ್ಯಾದಿ ಹೆಸರುಗಳನ್ನು ಹೇಳಬಹುದು. 

ಕರ್ಣಾಟಕ ಸ೦ಗೀತದಲ್ಲಾದರೋ ರಾಗವೇಳಾನಿಯಮವು ಹಿ೦ದೂಸ್ಥಾನೀ ಸ೦ಗೀತ 
ದಿಂದ ಬಹು ಹಿಂದಿನಿಂದಲೇ ಪ್ರವೇಶಿಸಿತ್ತು ; ಅರ್ವಾಚೀನ ಸಂಗೀತಶಾಸ್ತ್ರಗ್ರಂಥಗಳಾದ 
ಶ್ರೀತತ್ತ್ವನಿಧಿ, ಭರತಕಲ್ಪಲತಾಮ೦ಜರೀ, ರಸಿಕಜನಮನೋಲ್ಲಾಸಿನೀ ಮುಂತಾದವು 
ಗಳಲ್ಲಿ ಸಹ ಈ ನಿಯಮದ ಪ್ರಭಾವವು ಕಂಡುಬರುತ್ತದೆ. ಕರ್ಣಾಟಕ ಸಂಗೀತ ವಿಭೂತಿ 


ಒಂದೇ ಗೊಂಚಲಿನ ಎರಡು ಹೂಗಳು ೪೧ 


ಪುರುಷರಾದ ಶ್ರೀ ತ್ಕಾಗರಾಜರ೦ಂತಹ ವಾಗ್ಗೇಯಕಾರರು ಹಿ೦ದೂಸ್ಥಾನೀಸ೦ಗೀತದ 
ಅದೆಷ್ಟೋ ರಾಗಗಳನ್ನು ನಮ್ಮ ಸಂಗೀತದ ತೋಟದಲ್ಲಿ ನೆಟ್ಟು ಬೆಳೆಸಿದ್ದಾರೆ. ಮಹಿಮಾ 
ನ್ವಿತರಾದ ಶ್ರೀ ಮುದ್ದುಸ್ವಾಮಿ ದೀಕ್ಷಿತರು ತಮ್ಮ ಕಾಲದಲ್ಲಿ ಉತ್ತರಭಾರತದಲ್ಲಿ ರೂಢಿ 
ಸಿದ್ದ ಹಲಕೆಲವು ರಾಗಗಳನ್ನು ಅವುಗಳ ಶುದ್ಧ ರೂಪದಲ್ಲಿ ತಮ್ಮ ಕೃತಿಗಳಲ್ಲಿ ತು೦ಬಿ 
ಉಪಕರಿಸಿದ್ದಾರೆ. ತುಳಜೇಂದ್ರನೂ ಮುದ್ದುವೆ೦ಂಕಟಮಖಿಯೂ ಹಿ೦ದೂಸ್ಥಾನೀ 
ಸಂಗೀತದ ಅನೇಕ ರಾಗಗಳು ನಮ್ಮ ಸಂಗೀತದಲ್ಲಿ ಹರಡಿಕೊ೦ಡಿದ್ದುದನ್ನು ವರ್ಣಿಸು 
ತ್ತಾರೆ. ತಿಲ್ಲಾನ ಎ೦ಬ ಸುಂದರ ಗೇಯಪ್ರಕಾರದ ಉಗಮವು ದಕ್ಷಿಣದಲ್ಲಿ ಆದುದು 
ಭರತನಾಟ್ಯಪ್ರಯೋಜಕವಾಗಿ. ಇದನ್ನು ಕರ್ನಾಟಕಸಂಗೀತದ ಒಂದು ಹಾಡಿನ ರೀತಿ 
ಯಾಗಿ ನಂತರ ಸ್ವೀಕರಿಸಲಾಯಿತು. ಇದು ಜನ್ಮತಾಳಿದ್ದು ಹಿ೦ದೂಸ್ಥಾನೀಸಂಗೀತದ 
"ತರಾನಾ'ದ ಪ್ರಭಾವದಿಂದ. ಆದರೆ "ತರಾನಾ'ಗೆ ಮೂಲ ಕನ್ನಡನಾಡಿನಲ್ಲಿ ಹುಟ್ಟಿಹರಡಿ 
ಪ್ರಸಿದ್ಧವಾಗಿದ್ದ ಕೈವಾಡಪ್ರಬಂಧ. ಕರ್ಣಾಟಕಸ೦ಗೀತದಲ್ಲಿ ಇಂದು ದೇವರನಾಮ 
ಗಳನ್ನೂ ಲಘುಶಾಸ್ತ್ರೀಯಸ೦ಗೀತವನ್ನೂ ಸುಗಮಸಂಗೀತವನ್ನೂ ಹಿ೦ದೂಸ್ಥಾನೀ ರಾಗ 
ಗಳಲ್ಲಿ ಅಳವಡಿಸುವ ಪ್ರವೃತ್ತಿ ಸರ್ವೇಸಾಮಾನ್ಯವಾಗಿದೆ. ಕರ್ಣಾಟಕಸ೦ಗೀತದ ಕಚೇರಿಗಳ 
ರಾಗಮಾಲಿಕೆ ಮತ್ತು ತಾನದ ಪ್ರಕರಣಗಳಲ್ಲಿ ಒಂದೆರಡಾದರೂ ಹಿ೦ದೂಸ್ಥಾನೀ ರಾಗಗಳ 
ಪ್ರಯುಕ್ತಿ ಇಲ್ಲದಿರುವುದು ತೀರ ವಿರಳ: ಹಿ೦ದೂಸ್ಥಾನೀಸಂಗೀತದ ರಾಗಗಳಿಗೆ ವಿಶಿಷ್ಟ 
ವಾದ ಗಮಕಗಳೂ ಸ್ಪರ್ಶಗಳೂ ಕರ್ಣಾಟಕಸ೦ಗೀತದಲ್ಲಿಯೂ ಹೆಚ್ಚುಹೆಚ್ಚಾಗಿ ಕಾಣಿಸಿ 
ಕೊಳ್ಳುತ್ತಿವೆ. 

ಇಂತಹ ವಿನಿಮಯದಿಂದ ಎರಡೂ ಸಂಗೀತಗಳು ಸಮೃದ್ಧವೂ ಪುಷ್ಪವೂ ಆಗಿವೆ ; 
ಅಮೂಲ್ಯಸ೦ಕಲನದಿಂದಾಗಿ ಸಮೃದ್ಧಿ ; ತಮ್ಮತನದ ಹುರುಪು, ವ್ಯಕ್ತಿತ್ವಗಳನ್ನು ಜಾಗ 
ರೂಕವಾಗಿ ಉಳಿಸಿಕೊ೦ಡಿರುವುದರಿ೦ದ ಪುಷ್ಟಿ. 

ಹೀಗೆ, ಎರಡು ಸುಂದರವಾದ, ಪರಿಮಳಭರಿತವಾದ ಹೂಗಳಂತೆ--ಸಂಪಿಗೆ ಮಲ್ಲಿಗೆ 
ಗಳ೦ತೆ--ಇವೆರಡೂ ಬೇರೆ ಬೇರೆ ; ಆದರೆ ಉದ್ದೇಶದಲ್ಲಿ, ಕ್ರಿಯೆಯಲ್ಲಿ, ಸಫಲತೆಯಲ್ಲಿ 
ಒಂದೆ. 


೩. ಕರ್ಣಾಟಕಸ೦ಗೀತ ಸಾಮ್ರಾಜ್ಯ ಸಂಸ್ಥಾಪಕ 
ಶ್ರೀವಿದ್ಮಾರಣ್ಮ ಶ್ರೀಚರಣರು 


ಹದಿನಾಲ್ಕನೆಯ ಶತಮಾನವು ಮೂರನೆಯ ಪಾದವನ್ನೆತ್ತಿಡುವುದರಲ್ಲಿದೆ. 
ಹಂಪೆಯ ಭುವನೇಶ್ವರೀ ದೇವಸ್ಥಾನದ ಹೊರಗೆಲ್ಲ ಪೂರ್ಣಚಂದ್ರನ ಬೆಳು 
ದಿ೦ಗಳು ಬ೦ಗಾರದ ಲೇಪವನ್ನಿತ್ತಿದೆ. ಗರ್ಭಗೃಹದಲ್ಲಿ ಹಣತೆಯ ದೀಪದ ಕುಡಿ 
ನೇರವಾಗಿ, ನಿಶ್ಚಲವಾಗಿ ನಿಂತಿದೆ. ಪಾಶಾ೦ಕುಶಧರೆಯಾಗಿ, ವರದಾಭಯಹಸ್ತ 
ಳಾಗಿ, ತ್ರಿನೇತ್ರೆಯಾಗಿ, ಅರುಣವರ್ಣೆಯಾಗಿ, ಅರುಣಾ೦ಬರೆಯಾಗಿ, ಸ್ಮಿತವದನೆ 
ಯಾಗಿ, ಸಕಲಭುವನಮಾತೆಯಾದ ಭುವನೇಶ್ವರಿಯು ಶ್ರೀಮಾತೆಯಾಗಿ, ಶ್ರೀ 
ಮಹಾರಾಜ್ಮಿಯಾಗಿ ಲೀಲಾಸನದಲ್ಲಿ ಕುಳಿತಿದ್ದಾಳೆ. ಶಬಲಿತ ಸೃಷ್ಟಿಯ ಸತ್‌- 
ಅಸತ್‌-ವೈಲಕ್ಷಣ್ಮವನ್ನು ಸೂಚಿಸಲೆ೦ಬ೦ತೆ ಈ ಭವ್ಮಮೂರ್ತಿಯ ಮೇಲೆ ಬೆಳಕು 
ನೆಳಲುಗಳು ಚೆಲ್ಲಾಟವಾಡುತ್ತಿವೆ; ಆ ತಾಯಿಯ ಕಣ್ಣುಗಳು ಕರುಣೆಯ ಕೊಳ 
ಗಳಾಗಿವೆ. ಅವಳ ಪದತಲದಲ್ಲಿ ಸೃಷ್ಟಿಸ್ಥಿತಿಲಯಗಳ ಅಧಿಷ್ಠಾನವಾದ ಯಂತ್ರ 
ರಾಜ ಶ್ರೀಚಕ್ರವಿದೆ. ಅದರ ಮೇಲೆ ಮೇರುವಿನ ಪ್ರತಿರೂಪದಂತಿರುವ ಕುಂಕುಮ 
ರಾಶಿ : ಅಶೋಕಚಂಪಕ ಪುನ್ನಾಗ ಬ೦ಧೂಕಜಪಾಕುಸುಮರಾಶಿ . . . 

ಇದರ ಎದುರಿಗೆ ಮತ್ತೊ೦ದು ಮೂರ್ತಿ; ಕಲ್ಲಿನಲ್ಲಿ ಕ೦ಡರಿಸಿದೆಯೋ ಎನ್ನು 
ವಷ್ಟು ಸ್ಥಿರ. ಜ್ಞಾನ ಭಕ್ತಿ ವೈರಾಗ್ಯಗಳ ಮಾನವಪ್ರತೀಕ; ಶಿಲ್ಪಕೃತಿಯೋ ಎನ್ನು 
ವಷ್ಟು ನಿಶ್ಚಲವಾಗಿದೆ. ಶಿಲಾವಿಗ್ರಹವ೦ತೂ ಅಲ್ಲ; ಏಕೆ೦ದರೆ ಯೋಗಬಲದಿ೦ದ 
ನೆಲದಿಂದ ಮೇಲೆ ಮೂರಡಿಯಷ್ಟು ಎತ್ತರದಲ್ಲಿ, ಅ೦ತರಿಕ್ಷದಲ್ಲಿ ಇದೆ. ಸಿದ್ದಾ 
ಸನದಲ್ಲಿ ಕುಳಿತು, ಕೈಯಲ್ಲಿ ಯೋನಿಮುದ್ರೆಯನ್ನು ಧರಿಸಿ, ದೃಷ್ಟಿ ಅಂತರ್ಮುಖ 
ವಾಗಿ, ಸಹಸ್ರಾರದ ಆಚೆಗೆ ಬ್ರಹ್ಮರ೦ದ್ರಸ್ಥಿತವಾದ ಚಂದ್ರಮಂಡಲ ಮಧ್ಯದ 
ಪರಮಾತ್ಮಸ್ಥಾನದ ಶೂನ್ಮದಲ್ಲಿ, ಅಸ್ತಿತ್ವದ ಸಮಷ್ಟಿಸಾರವೆಲ್ಲ ಮೊನೆಯಾಗಿ, 
ಪ್ರಜ್ಞಾನಘನವು ಶಿವಶಕ್ತಿಸಮರಸದ ಬಿ೦ದುವಾದಂತೆ, ಸ್ಥಿರವಾಗಿ ನಿಂತಿದೆ. 

ದಶಮಹಾವಿದೈೆಗಳಲ್ಲಿ ಒಂದಾದ ಭುವನೇಶ್ವರೀವಿದ್ದೆಯ ಹೃಲ್ಲೇಖೆಯ 
ಜಪವು ಶ್ರೀಬೀಜದಿ೦ದ ಸಂಪುಟಿತವಾಗಿ, ಉಪಾ೦ಶುವಾಗಿ, ಬಾಹ್ಮಕುಂಭಕದಲ್ಲಿ, 
ತೈಲಧಾರೆಯಂತೆ ಏಕಾ೦ಡವಾಗಿ, ಪರಾನಾದಾವಸ್ಥೆಯಲ್ಲಿ, ದಹರಗುಹೆಯಲ್ಲಿ 
ನಡೆಯುತ್ತಿದೆ. ಕಾದಿವಿದ್ಧೆಯ ಪಶ್ಚಿಮಾಮ್ನಾಯದ ಶಕ್ತಿಗಳೆಲ್ಲ ಸಾಲುಗಟ್ಟಿ ಕಿಂಕರ 
ರಾಗಿ ನಿಂತಿವೆ. ಶಾಕ್ತಪ್ರಣವನಾದವು ಬಿಂದುವನ್ನು ದಾಟಿ ಸೂಕ್ಷ್ಮತರ ರೂಪ 
ಗಳನ್ನು ತಾಳುತ್ತಿದೆ: ವಿಷಯಶೂನ್ಮವಾದ ಚಿನ್ಮಾತ್ರಗಗನದ ಹಿನ್ನೆಲೆಯಲ್ಲಿ ಈ 
ನಾದವು ವ್ಯಾಪಿಕಾ ಅವಸ್ಥೆಯಲ್ಲಿ ಬಿಂದುವನ್ನು ಸ್ಪರ್ಶಿಸಿದ ತ್ರಿಕೋಣದಂತೆ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು 


ದ್ವಾದಶಾದಿತ್ಕತೇಜದಿ೦ದ ಮಿಂಚಿ ಅಡಗುತ್ತಿದೆ; ಎರಡು ಬಿಂದುಗಳ ನಡುವಿನ 
ಯಜುರೇಖೆಯಂತೆ ಸ್ಫುರಿಸಿ ಸಮನಾನಾದವಾಗಿ ಲೀನವಾಗುತ್ತಿದೆ: ಮೇಲಿನ 
ಬಿ೦ದು ಲಯವಾಗಿ ಹೋಗಿ ಉನ್ಮನಾವಸ್ಥೆಯು ಲಭಿಸಿದೆ: ಕಾಲವು ಅನಿರ್ವಚ 
ನೀಯ ಸೂಕ್ಷ್ಮ ರೂಪವಾಗಿ ಶತಕೋಟಿರವಿತೇಜದ ಮಹಾಬಿ೦ದುವಾಗಿ, ಸಚ್ಚಿದಾ 
ನಂದಸ್ವರೂಪದಲ್ಲಿ ನಿಂತಿದೆ. ಜಗನ್ಮಾತೆಯು ಚಂದ್ರಮಂಡಲಮಧ್ಯದಲ್ಲಿ 
ಸಾದಾಖ್ಕಳಾಗಿ, ಷೋಡಶಿಯಾಗಿ, ಆನ೦ದ ಭೈರವಮಿಥುನದಲ್ಲಿ ಸಮರಸಳಾಗಿ 
ದ್ದಾಳೆ; ಚಂದ್ರಮಂಡಲದ ಸುಧೆಯು ಧಾರೆಯಾಗಿ ಮೂಲಾಧಾರದ ಚಿದಗ್ನಿ 
ಕು೦ಡಲದಲ್ಲಿ ಪೂರ್ಣಾಹುತಿಯಾಗುತ್ತಿದೆ; ದೇಹವೇ ಶ್ರೀಚಕ್ರವಾಗಿ, ಪ್ರಜ್ಞೆಯು 
ದೇಹತ್ರಯವನ್ನು ದಾಟಿ, ಇಂದ್ರಿಯಗ್ರಾಮವನ್ನು ಶಾಂತಗೊಳಿಸಿ ವಾಸನಾ 
ಸಂಸ್ಕಾರಗಳ ಸ೦ಕೋಲೆಯನ್ನು ಕಳಚಿ, ಅ೦ತಃಕರಣಗಳ ಮೇಲೆದ್ದು, ದೇಶಕಾಲ 
ನಾಮರೂಪಮಯವಾದ ಎ೦ಟು ಆವರಣಗಳನ್ನು ಭೇದಿಸಿ, ಉಪಾಧಿರಹಿತವಾದ 
ಸ೦ವಿತ್‌ ಆಗಿ, ಸರ್ವಾನ೦ದಮಯವಾಗಿ, ಸ್ವಸ್ವರೂಪದಲ್ಲಿ ನಿಂತಿದೆ... . 

ಹಣತೆಯ ಮಸಕುಮಸಕಿನಲ್ಲಿ ಈ, ಮಾನುಷವಿಗ್ರಹ ದಿವ್ಯದ ನೆಲೆಯಲ್ಲಿ 
ಕುಳಿತಿದೆ; ನೆಲದಲ್ಲಿ ವ್ಯಾಘ್ರಾಸನ; ನೆರೆಯಲ್ಲಿಯೇ ದಂಡಕಮಂಡಲು: ಸೊಂಟಕ್ಕೆ 
ಸುತ್ತಿದ ಕಾಷಾಯವಸ್ತ್ರ; ಅಪರ೦ಜಿಯ ಮೈಕಾಂತಿ; ಮಿರಮಿರನೆ ಹೊಳೆಯುವ 
ಮೂರ್ದ್ನಿ; ವಿಶಾಲಫಾಲದಲ್ಲಿ ಕಾಮಕಾಮ್ಕಗಳನ್ನು ಸುಟ್ಟುಮಾಡಿದ ಭಸ್ಮದ 
ತ್ರಿಪುಂಡ್ರ; ಭ್ರೂಮಧ್ಯದಲ್ಲಿ ಆಜ್ಞಾಚಕ್ರದ೦ತಹ ಕುಂಕುಮರಾಶಿ .... 

ದೇವಸ್ಥಾನದ ಬಾಗಿಲನ್ನು ತೇಜಸ್ವಿಗಳಾದ, ರಾಜಕುಮಾರರಿಬ್ಬರು ನಿರಾಹಾರ- 
ನಿರ್ಜಲವ್ರತರಾಗಿ ಕಾಯುತ್ತಿದ್ದಾರೆ; ಅವರ ಮುಖಗಳು ಧರ್ಮಶ್ರದ್ಧೆ, ಭಕ್ತಿಭಾವ 
ಗಳಲ್ಲಿ, ಕ್ಷಾತ್ರತೇಜಸ್ಸಿನಲ್ಲಿ ಮಿಂದು ಮಿನುಗುತ್ತಿವೆ. ಆದರೂ ಮುಖದಲ್ಲಿ ಕಾತರ, 
ಕುತೂಹಲ ; ಆಗಾಗ ತಲೆಯೆತ್ತಿ ಚಂದ್ರನನ್ನು ನೋಡುತ್ತಿದ್ದಾರೆ. 

ಪೂರ್ಣಚಂದ್ರ ಮಂಡಲವು ಸರಿಯಾಗಿ ನೆತ್ತಿಯ ಮೇಲಕ್ಕೆ, ವಿಶ್ವಾಕಾಶದ ನಾಭಿ 
ಸ್ಥಾನಕ್ಕೆ ಬಂದಿದೆ... . 

ಯತಿಮೂರ್ತಿಯ ಎದುರಿಗಿದ್ದ ಶ್ರೀಚಕ್ರವು ಒಮ್ಮೆ ಮಿಂಚಿತು; ಎದುರಿಗಿದ್ದ 
ಭುವನೇಶ್ವರಿಯ ಮೂರ್ತಿಯಲ್ಲಿ ಚೈತನ್ಶ್ಮಸ೦ಚಾರವಾಯಿತು; ಅದರ ಕಂಗಳಲ್ಲಿ 
ಬೆಳುದಿ೦ಗಳು ಕ್ಷಣಕಾಲ ನಕ್ಕು ಅಡಗಿತು; ಬಿ೦ಬಾಧರವು ನಸುಬಿರಿದು, ಶ್ರೀ 
ವಿದ್ಯೆಯ ಬೀಜಗಳಂತೆ ಇದ್ದ ಸುಲಿಪಲ್ಗಳು ನಸುದೋರಿ, ಮೃದುಮಂದಹಾಸವು 
ಮಿನುಗಿ ಅಡಗಿದೆ... 

ಮಳೆ ! ಮಳೆ ! ಹೊನ್ನಿನ ಮಳೆ ! ಶುಭ್ರನೀಲಗಗನದಲ್ಲಿ, ಮೇಘರಾಶಿಯೇ 
ಇಲ್ಲದೆ, ಚಂದ್ರಸುಧಾ ಮಂಡಲದಿಂದ ಕು೦ಭದ್ರೋಣವಾಗಿ, ಧಾರೆಧಾರೆಯಾಗಿ 
ದೇವಸ್ಥಾನದ ಪ್ರಾಕಾರದಲ್ಲಿ ಹೊನ್ನುಮಳೆಗರೆಯುತ್ತಿದೆ. ಒಂದು, ಎರಡು, 
ಮೂರು . . . ನೂರಾರು ಬಂಡಿಗಳಲ್ಲಿ ತುಂಬುವಷ್ಟು ! 


ಬಲ 


ಕ 


ಕರ್ಣಾಟಕಸ೦ಗೀತವಾಹಿನಿ 


ಶ್ರೀವಿದ್ಕಾ-ಅರಣ್ಮರಾದ ಯತಿವೇರಣ್ಮರ ಸಮಾಧಿಯು ಇಳಿದು ಚೇತನವು 
ಬಹಿರ್ಮುಖವಾಯಿತು. ಕ್ಷತ್ರಿಯ ಸೋದರರಾದ ಹಕ್ಕಬುಕ್ಕರು ಆಶ್ಚರ್ಕೋದ್ವೇಗ 
ಗಳ, ಧನ್ಮಭಾವದ ಅತಿರೇಕದಲ್ಲಿ ಮೈಮರೆತು ಧಾವಿಸಿ ಬಂದು ಅವರ ಶ್ರೀಚರಣ 
ಗಳನ್ನು ಹರ್ಷಾಶ್ರುಜಲದಿಂದ ತೊಳೆದು ಕೈಮುಗಿದು ಕೊರಳ ಸೆರೆಗಳುಬ್ಬಿ 
ತೊದಲಿದರು: 

`ಭಗವಾನ್‌ ! ಈ ಲೋಕ ಹಿ೦ದೆ, ಮುಂದೆ ಕಾಣದುದನ್ನು ನಾವಿಂದು ಕಂಡು 
ಧನ್ಮರಾದೆವು. ಈ ಭೂತಾಯಿಯು ಮ್ಲೇಚ್ಛರು ಹರಿಸಿದ ರಕ್ತದ ಹೊಳೆಯಲ್ಲಿ 
ನೆನೆದು ಕೆಂಪಾಗಿದ್ದಾಳೆ, ಅವರು ಒಡೆದ ದೇವತಾ ವಿಗ್ರಹಗಳು ಹಾಳುಸುರಿಯುತ್ತ 
ಮೌನವಾಗಿ ಮರುಕವನ್ನು ಬೇಡುತ್ತಿವೆ: ಅವರಿಂದ ಮತಗೆಟ್ಟ ಹಿಂದೂಗಳ ಆಕ್ರ೦ 
ದನ ಕಿವಿಗೆ ಶೂಲವಾಗಿದೆ. ಭಾರತದ ರಾಜ್ಕಲಕ್ಷ್ಮಿ ಅವರ ಪಾಶವೀಕ್ರೌರ್ಯಕ್ಕೆ 
ತುತ್ತಾಗಿ ಅಡಗಿಹೋಗಿದ್ದಾಳೆ. ಆರ್ಷ ಸಂಸ್ಕೃತಿ ಸರಸ್ವತಿಯ ಕೈಗಳಿ೦ದ ಅಕ್ಷಮಾಲೆ 
ಚೆಲ್ಲಿ ಹೋಗಿದೆ : ಪುಸ್ತಕವು ಹರಿದುಬಿದ್ದಿದೆ ; ವೀಣೆಯು ಭಗ್ನತ೦ತಿಯಾಗಿ ಕೆಳಗೆ 
ಬಿದ್ದಿದೆ. ಆದರೆ ಇನ್ನು ನಮಗೆ ಭಯವಿಲ್ಲ, ಕಳವಳವಿಲ್ಲ; ಈ ನಾಡಿನಲ್ಲಿ ಧರ್ಮ 
ಸಂಸ್ಕೃತಿಗಳನ್ನು ಪುನಃಪ್ರತಿಷ್ಠಾಪಿಸುವ ತಮ್ಮ ಸ೦ಕಲ್ಪಸೂರ್ಯ್ಮನು ಉದಯಿಸಿ 
ದ್ದಾನೆ. ತಮ್ಮ ಸಂಕಲ್ಪವೇ ಹೊನ್ನುಹೊಳೆಯಾಯಿತು: ತಮ್ಮ ಸಂಕಲ್ಪಕ್ಕೆ ನಮ್ಮ 
ತೋಳ್ಬಲ ನಿಮಿತ್ತಮಾತ್ರ. ಭಾರತದ ಸ್ವಾತಂತ್ರ್ಯಕ್ಕೆ ತಮ್ಮ ಸಂಕಲ್ಪವೇ ಶ್ರೀರಕ್ಷೆ. 
ಇಗೋ ತಮ್ಮ ಆಣತಿಯಂತೆ ಸೇನೆಯನ್ನು ಕೂಡಿಸುತ್ತೇವೆ; ಆಯುಧಗಳನ್ನು 
ಕೊಳ್ಳುತ್ತೇವೆ; ಚೆದುರಿಹೋಗಿರುವ ಕ್ಷತ್ರಿಯವೀರರನ್ನು ಸಂಘಟಿಸುತ್ತೇವೆ: 
ಇದೆಲ್ಲದರಿ೦ದ ಮ್ಲೇಚ್ಛರನ್ನು ಹಿಮ್ಮೆಟ್ಟಿಸಿ, ಚತುಃಸಾಗರಸೀಮಿತವಾದ ಕರ್ಣಾಟಕ 
ಸಾಮ್ರಾಜ್ಮವನ್ನು ಸ್ಥಾಪಿಸುತ್ತೇವೆ. ಅದಕ್ಕೆ ರಾಜಧಾನಿಯಾಗಿ ಶ್ರೀಚಕ್ರಾಕಾರವಾದ 
ನಗರವನ್ನು ಕಟ್ಟಿ ಅದನ್ನು ಶ್ರೀವಿದ್ಕಾನಗರವನ್ನಾಗಿಸುತ್ತೇವೆ- -ವಿಜಯನಗರವ 
ನ್ನಾಗಿಸುತ್ತೇವೆ ! ಭಗವಾನರು ಅಪ್ಪಣೆಕೊಟ್ಟು ಅನುಗ್ರಹಿಸಬೇಕು !' 

ಶ್ರೀವಿದ್ಕಾರಣ್ಮರ ಮುಖದಲ್ಲಿ ತೃಪ್ತಿಯ ನಗೆ ಮೂಡಿತು. ವರದಮುದ್ರೆಯಲ್ಲಿ 
ಅವರೆಂದರು : 

"ತಥಾಸ್ತು ! ವಿಜಯೀಭವ !' 

x ತೇ ತೆ 

ವಿದ್ಕಾರಣ್ಮ ಶ್ರೀಚರಣರು ವಾರಾಣಸಿಯ ತಮ್ಮ ಪರ್ಣಕುಟಿಯಲ್ಲಿ ಕುಳಿತು 
ವೀಣೆಯನ್ನು ನುಡಿಸುತ್ತ ನಾದಾನುಸ೦ಧಾನಮಾಡುತ್ತಿದ್ದಾರೆ ಆಹತ-ಅನಾಹತ 
ಗಳು ಮೇಳವಿಸಿ ಆನಂದವನ್ನು ಅಖಂಡಗೊಳಿಸಲೆಳಸಿವೆ; ಆದರೂ ಇಂದೇಕೋ 
ಚಿತ್ತವೃತ್ತಿಯು ಅಡಗಲೊಲ್ಲದೆ ಪುನಃಪುನಃ ಬಹಿರ್ಮುಖವಾಗುತ್ತಿದೆ: ಕೈ ಬೆರಳು 
ಗಳು ನಿಧಾನವಾಗುತ್ತ ಬಂದು ನಿಶ್ಚಲವಾಗಿಬಿಟ್ಟಿವೆ; ಭಗವಾನರು ಅನ್ಕಮನಸ್ಕ 
ರಾಗಿ ತೂಹ್ಲೀ೦ಭಾವದಲ್ಲಿದ್ದಾರೆ. ನಿಶ್ಚಲವಾದ ನೀರಿನಲ್ಲಿ ಸಣ್ಣ ಕಲ್ಲೊಂದು 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೪೫ 


ಬಿದ್ದರೆ ತರಂಗ ಪರಂಪರೆಯೇ ಹುಟ್ಟಿ ದಡವನ್ನು ಮುಟ್ಟುವುದಿಲ್ಲವೆ ? ಹಾಗಾಗಿದೆ 
ಇ೦ದು ಮನಃಸ್ಥಿತಿ. 

ಗುರುವಿನ ಅನುಜ್ಞೆಯಂತೆ ಕರ್ಣಾಟಕ ಸಿ೦ಹಾಸವನ್ನು ಸ್ಥಾಪಿಸಿದ್ದೇನೋ 
ಆಯಿತು ; ರಾಜ್ಯಕ್ಕೆ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸುಭದ್ರತೆ ಸುಭಿಕ್ಷ 
ಗಳನ್ನು ತಂದುಕೊಟ್ಟೂ ಆಯಿತು. ಆದರೆ ಸಂಸ್ಕೃತಿಯ ಬುನಾದಿಯನ್ನು ಭದ್ರ 
ಪಡಿಸದಿದ್ದರೆ ಇವೆಲ್ಲದರ ದಿಕ್ಕು, ಗುರಿ ತಪ್ಪಿಹೋಗುತ್ತದೆ. ಪರ೦ಪರೆಯ 
ಚೌಕಟ್ಟನ್ನು ಉಳಿಸಿಕೊ೦ಡು, ಶಾಸ್ತ್ರವಿಧಿಯನ್ನು ವಿಸ್ತರಿಸಿ ಸಂಸ್ಕೃತಿಗೆ ಹೊಸ 
ಆಯಾಮಗಳನ್ನು ನಿರ್ಮಿಸಿದಾಗ ಮಾತ್ರ ಈ ರಾಷ್ಟ್ರದ ಪುನರ್ನಿರ್ಮಾಣವು 
ಪೂರ್ತಿಯಾದೀತು. ಉತ್ತರದೇಶದಲ್ಲಾದರೋ ಸನಾತನ ಸ೦ಸ್ಕೃತಿಯು ಪರಕೀಯ 
ಆಕ್ರಮಣಪ್ರ ಭಾವಗಳಿಂದಾಗಿ ಬಹುವಾಗಿ ಸಂಕರವಾಗಿಬಿಟ್ಟಿದೆ: ಕಡೆಯ ಪಕ್ಷ 
ದಕ್ಷಿಣದಲ್ಲಾದರೂ ನಮ್ಮ ಆರ್ಷಸಂಸ್ಟತಿಗೆ ಆ೦ತರಿಕಶಕ್ತಿಗಳನ್ನು ಸ೦ಚಯಿ 
ಸಿಯೇ ಕಾಯಕಲ್ಪ ಮಾಡಬೇಕು. ವೇದಪ್ರಾಮಾಣ್ಮವು ಬಲಗೊಂಡು ಹರಡಬೇಕಾ 
ದರೆ ಅಖಿಲವೇದವಾಜ್ಮಯವನ್ನು ಹೊಸದಾದ ಭಾಷ್ಕದಿ೦ದ ಅರ್ಥೈಸಬೇಕು. 
ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಶಾಸ್ತ್ರವಿಧಿ ಮತ್ತು ಆಚರಣೆಗಳ ಮಧ್ಯದ 
ಲ್ಲಿರುವ ಕಂದರವನ್ನು ಮುಚ್ಚಬೇಕು. ಸಂಸ್ಕೃತಿ ಪುನರುತ್ನಾನದ ಕಾರ್ಯದಲ್ಲಿ 
ಮೊದಲು ಆಗಬೇಕಾದ ಕೆಲಸ ಸಂಗೀತ ಕ್ಷೇತ್ರದಲ್ಲಿ. ನಮ್ಮ ಸಂಗೀತದ ಲಕ್ಷ್ಮ 
ಲಕ್ಷಣಗಳಲ್ಲಿ ಅದೆಷ್ಟೋ ಹಳೆಯದು, ಮುದಿಯಾಗಿ, ನಿಷ್ಕಿಯವಾಗಿ ಹೊರೆಯಾ 
ಗಿದೆ; ಕ್ಷೇತ್ರಶುದ್ಧಿಯಾಗಬೇಕಾದರೆ ಈ ಕಳೆಯನ್ನು ಕಿತ್ತು ಈ ಕಲೆಯನ್ನು ಕಳಾ 
ಪೂರ್ಣವನ್ನಾಗಿ ಮಾಡಬೇಕು. ಹೊಸ ಕಲ್ಪನೆಗಳನ್ನು ನೆಟ್ಟು ಹೊಸ ಪ್ರಮೇಯ 
ಪರಂಪರೆಯನ್ನು ಉದ್ಭಾಟಿಸಬೇಕು. ಆಗ ಲಕ್ಷ್ಮ ಲಕ್ಷಣಗಳು ಪರಸ್ಪರವಾಗಿ 
ಬಲಸ್ಳೂರ್ತಿಗಳನ್ನು ಪಡೆದು ಬೆಳೆಯುತ್ತವೆ. ಇರಲಿ, ಭೂತಕಾಲದ ಬೀಜದಿಂದ 
ವರ್ತಮಾನ ಕ್ಷೇತ್ರದಲ್ಲಿ ಭವಿಷ್ಯತ್ತಿಗಾಗಿ ಒ೦ದು ಸ೦ಗೀತಪದ್ಧತಿಯನ್ನು ನಿರ್ಮಿ 
ಸೋಣ. ಈ ಸ೦ಗೀತ ಪದ್ಧತಿಯು ಕರ್ಣಾಟಕದ ಕೊಡುಗೆಯಾಗಲಿ. ಸಂಗೀತದ 
ಲಕ್ಷ್ಯ ಲಕ್ಷಣಗಳ ಸಾರವನ್ನೆಲ್ಲ ತು೦ಬಿ ಸ೦ಗೀತಸಾರವೆ೦ಬ ಪ್ರಕರಣಗ್ರ೦ಥವೊಂ 
ದನ್ನು ನಿರ್ಮಿಸುತ್ತೇನೆ. . . 

ಸ೦ಸ್ಕೃತಿ ಸರಸ್ವತಿಯ ಮುಖದಲ್ಲಿ ತೃಪ್ತಿಯ ನಗೆ ಮೂಡಿತು. ವರದಮುದ್ರೆ 
ಯಲ್ಲಿ ಅವಳೆಂದಳು : 

“ತಥಾಸ್ತು ! ವಿಜಯೀಭವ !`' 


ಮಾರ್ಪಾಟನ ಮೂಸೆ 
ನಿಜ. ಶ್ರೀವಿದ್ಯಾರಣ್ಯರು ಕರ್ಣಾಟಕ ಸಾಮ್ರಾಜ್ಯವನ್ನೂ ಸ್ಥಾಪಿಸಿದರು ; ಕರ್ಣಾಟಕ 
ಸ೦ಗೀತಸಾಮ್ರಾಜ್ಯವನ್ನೂ ಸ್ಥಾಪಿಸಿದರು. ಸುವರ್ಣವೃಷ್ಟಿಯನ್ನು ಮಾಡಿದರು : ಸಂಗೀತ 


೪೬ ಕರ್ಣಾಟಕಸ೦ಗೀತವಾಹಿನಿ 


ವೃಷ್ಟಿಯನ್ನೂ ಮಾಡಿದರು. ಮೊದಲನೆಯದು ಅಲ್ಪಾಯುಷಿಯಾದರೆ ಎರಡನೆಯದು 
ಆರುನೂರು ವರ್ಷಗಳು ಕಳೆದರೂ ತಾರುಣ್ಯದಲ್ಲಿ ಇದೀಗ ಕಾಲಿಡುತ್ತಿದೆ ; ಅದರ ವಿಕಾಸದ 
ಹೆದ್ದಾರಿ ಅಗಲವಾಗಿ, ನೇರವಾಗಿ, ಕಣ್ಣು ನಿಲುಕುವವರೆಗೆ ಕಾಣಿಸುತ್ತಿದೆ. ಕ್ಲಿತಿಜದವರೆಗೆ 
ಹಬ್ಬಿದೆ. 

ಇದು ಹೇಗೆ ಸಾಧ್ಯವಾಯಿತು ? 
`` ವಿದ್ಯಾರಣ್ಯಯತಿಗಳ ಜೀವಿತದ ಕಾಲವು ಭಾರತಕ್ಕೆ ವಿಶೇಷವಾಗಿ ದಕ್ಷಿಣಾಪಥಕ್ಕೆ 
--ಪರ್ವಯುಗ: ಜನಜೀವನದ ಹಲವು ಕ್ಷೇತ್ರಗಳಲ್ಲಿ ಕ್ರಾಂತಿಯ ಪರಿಪಾಕವು ಕುದಿಗೆ 
ಬಂದಿತ್ತು. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ. ಸಾ೦ಸೃತಿಕ--ಹೀಗೆ ಅದೆಷ್ಟೋ 
ಕ್ಷೇತ್ರಗಳಲ್ಲಿ ವಿಪ್ಲವದ ಬಿರುಗಾಳಿ ಜೀಸುತ್ತಿತ್ತು. ಸ೦ಗೀತದಲ್ಲಿಯಾದರೂ ಅಷ್ಟೆ. 
ಸಾವಿರಾರು ವರ್ಷಗಳಿ೦ದಲೂ ಹಿ೦ದಿನಿ೦ದ ರೂಢಿಸಿದ್ದ ಗ್ರಾಮದ ಕಲ್ಪನೆಯೂ ಅದರ 
ಅ೦ಗಗಳಾದ ಜಾತಿ, ಮೂರ್ಛನೆ, ತಾನಗಳೂ ತಮ್ಮ ಉಪಯುಕ್ತತೆಯನ್ನು ಅತಿಕ್ರಮಿಸಿ 
ಕೇವಲ ಪಳೆಯುಳಿಕೆಯಾಗಿ, ಒಣಗಿಹೋದ ಮರದಂತೆ ನಿಂತಿದ್ದವು. ಅಂತೆಯೇ ಆಧಾರ 
ಸ್ವರದ್ವಯದ ಪ್ರಯೋಗ, ಮಧ್ಯಮಸ್ವರದ ಅವಿನಾಶಿತ್ವ, ಮಧ್ಯಮಗ್ರಾಮದ ವ್ಯವಹಾರ 
ಕ್ಷಮತೆ ಮುಂತಾದವುಗಳೂ ಮಾರ್ಪಾಟಿನ ಮೂಸೆಯಲ್ಲಿ ಕರಗಿ ಕುದಿಯುತ್ತಿದ್ದವು. 
ಮಾರ್ಗಸಂಗೀತದ ಪ್ರಕಾರಗಳಾದ ಗ್ರಾಮ ರಾಗಗಳು, ಜಾತಿಗಳು, ಕ೦ಬಲ, ಕಪಾಲ 
ಮೊದಲಾದ ಹಾಡಿನ ರೀತಿಗಳು, ಬ್ರಹ್ಮಗೀತಿಗಳು, ಖಕ್‌, ಗಾಥಾ, ಪಾಣಿಕ ಮೊದಲಾದ 
ಮದ್ರಕಗಳು--ಇವೆಲ್ಲ ಕಾಲಪುರುಷನಿಗೆ ಕವಳವಾದವು. ರಾಗಕೋಶದಲ್ಲಿ ಹೊಸ ನೀರು 
ಹಳೆಯದನ್ನು ಕೊಚ್ಚಿಕೊಂಡು ಹೋಯಿತು. ಸ್ಪರಸಪ್ತಕದಲ್ಲಿ, ಸ್ವರಸ್ಥಾನಗಳಲ್ಲಿ, ಸ್ವರ 
ಪ್ರಮಾಣದಲ್ಲಿ ಮಹತ್ತ್ವಪೂರ್ಣ ಮಾರ್ಪಾಡುಗಳು ಮೂಡಿಬಂದವು. ರಾಗಲೋಕದಲ್ಲಿ, 
ಪ್ರಬಂಧ ಪ್ರಪಂಚದಲ್ಲಿ ಜನಪದ ಮೂಲಗಳಿಂದ, ಪರಕೀಯ ಪ್ರಭಾವಗಳಿಂದ ಹರಿದು 
ಬ೦ದ ಸಾಮಗ್ರಿ ಸಮೃದ್ಧಿಯನ್ನೂ ಹೊಸ ಹುರುಪನ್ನೂ ತಂದುಕೊಟ್ಟಿತು. ಬ೦ದ ಹೊಸತ 
ನ್ನೆಲ್ಲ ಒಡಲಲ್ಲಿ ತುಂಬಿಕೊಂಡು ಶಾಸ್ತ್ರಪ್ರಕ್ರಿಯೆಯ ಪಾಕದಿ೦ದ ಅರಗಿಸಿಕೊಳ್ಳಲಾರದೆ 
ಲಕ್ಷ್ಯವು ಉಬ್ಬರಿಸಿಕೊ೦ಡು ಉಬ್ಬಸಪಡುತ್ತಿತ್ತು ; ಒಟ್ಟಿನಲ್ಲಿ ಹಳೆಯದರಲ್ಲಿ ಕೊಳೆತು 
ದೆಲ್ಲ ಹೋಗದೆ, ಹೊಸದಾದುದರ ಯೌವನರಸವಿನ್ನೂ ಬರದೆ, ಹೊಸ್ತಿಲ ಮೇಲೆ ಹೊರ 
ಳಾಡುತ್ತಿತ್ತು ; ತ್ರಿಶ೦ಕುವಿನ೦ತೆ ಅಲೆದಾಡುತ್ತಿತ್ತು. 

ಈ ಯುಗದಲ್ಲಿ ವಿದ್ಯಾರಣ್ಯರು ತಮ್ಮ ಸಂಗೀತಸಾರವೆಂಬ ಲಕ್ಷಣಗ್ರ೦ಥವನ್ನು ರಚಿಸಿ 
ದರು. ಚಿತ್ರಕಲಾಪ್ರವೀಣರೂ ಆಗಿದ್ದ ಅವರು ಸಂಗೀತದ ಹಳೆಯ ಹಿನ್ನೆಲೆಯನ್ನು ಉಳಿಸಿ 
ಕೊ೦ಡು, ಮೂಲಚಿತ್ರದಲ್ಲಿ ಹೊಸ ಚಲನೆಯನ್ನೂ ಹೊಸ ಬಣ್ಣಗಳನ್ನೂ ತು೦ಬಿ ಹೊಸ 
ಚೌಕಟ್ಟಿನಲ್ಲಿ ಅದನ್ನು ವಿನ್ಯಾಸ ಮಾಡಿದರು. ನಮ್ಮ ಸಂಗೀತದ ಪ್ರವಾದಿಯಾಗಿ, 


ಕಾಲಗರ್ಭದಲ್ಲಿ ಅಡಗಿಕುಳಿತಿದ್ದ ಸ್ವರೂಪವನ್ನು ಮು೦ಗ೦ಡು ಅದರ ರೇಖಾವಿನ್ಯಾಸವನ್ನು 
ಬಿಡಿಸಿಟ್ಟರು. 


ಕಾ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೪೭ 


“ಸ೦ಗೀತಸಾರ'ಗಳು 

ಸಂಗೀತಸಾರವೆ೦ಬ ಬೇರೆ ಬೇರೆ ಕೆಲವು ಶಾಸ್ತ್ರಗ್ರ೦ಥಗಳು ಭಾರತೀಯಸಂಗೀತದ 
ಇತಿಹಾಸದಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ರಚಿತವಾದುದು ಕ೦ಡು ಬರುತ್ತವೆ. ಸ೦ಗೀತಸಾರ 
ಎಂದೇ ಹೆಸರುಳ್ಳ ಗ್ರಂಥಗಳು ಕಡೆಯ ಪಕ್ಷ ಒಂಬತ್ತು ದೊರೆಯುತ್ತವೆ : 

೧. ವಿದ್ಯಾರಣ್ಯರು ಬರೆದುದು. ೨. ರಘುನಾಥಕೃತವಾದ ಸ೦ಗೀತವಿದ್ಕಾ ವಿನೋದದ 
ಪೂರ್ವಭಾಗ ; ಈ ಭಾಗದಲ್ಲಿ ಅನೂಪರತ್ನಾಕರಾದಿ ಸಂಗೀತಶಾಸ್ತ್ರ ಗ್ರಂಥಗಳನ್ನು ಬರೆಸಿದ 
ಅನೂಪಸಿ೦ಹನ ಹೆಸರಿದೆ ; ಆದುದರಿಂದ ಸುಮಾರು ೧೮ನೆಯ ಶತಮಾನದ್ದು. ೩. 
ಅಜ್ಞಾತಕರ್ತೃಕವಾಗಿದ್ದು ಧ್ರುವಾದಿ ಪ್ರಬಂಧಗಳನ್ನು ವರ್ಣಿಸುವ ಸ೦ಗೀತಸಾರ ; ಇದ 
ರಲ್ಲಿ ರಾಮಾರ್ಚನಚಂದ್ರಿಕಾ, ಮಹೇಶಕೃತ ಲಕ್ಷ್ಮೀಸ್ತೋತ್ರ, ಅದ್ಭುತರಾಮಾಯಣ. 
ಶುಭಂಕರನ ಸಂಗೀತದಾಮೋದರ, ರಾಘವರಾಯನ ನಾಟ್ಕ ರತ್ನಾಕರ, ತು೦ಬುರುನಾಟಕ, 
ನಾರದನಾಟಕ, ರಾಯಮುಕುಟ--ಮೊದಲಾದ ಗ್ರಂಥಗಳನ್ನು ಸ್ಮರಿಸಲಾಗಿದೆ ; ಸುಮಾರು 
ಹದಿನೇಳನೆಯ ಶತಮಾನದ್ದು. ೪. ಪಾತ್ರ ಲಕ್ಷಣ, ಗೀತಗುಣ, ನಾದ, ರಾಗ, ಗಮಕ, 
ಧ್ರುವಾದಿ ಪ್ರಬಂಧಗಳು ಇತ್ಯಾದಿಗಳನ್ನು .ವರ್ಣಿಸುವ ಅಜ್ಞಾತಕರ್ತೃ್ಯಕವೂ, ಅಜ್ಞಾತ 
ಕಾಲಿಕವೂ ಆದ ಸಂಗೀತಸಾರ. ೫. ಹರಿನಾಯಕನಿಂದ ಸುಮಾರು ೧೫೫೦ರಲ್ಲಿ ರಚಿತವಾದ 
ಸ೦ಗೀತಸಾರ. ೬. ಹದಿನೆಂಟನೆಯ ಶತಮಾನದಲ್ಲಿ ಸವಾಯ್‌ ಪ್ರತಾಪಸಿ೦ಹನು ರಚಿಸಿದ 
ಸ೦ಗೀತಸಾರ. ೭. ಮುಮ್ಮಡಿ ಚಿಕ್ಕಭೂಪಾಲನು ಅಭಿನವಭರತಸಾರಸ೦ಗ್ರಹದಲ್ಲಿ (ಸು. 
೧೬೫೦) ಉದ್ಧರಿಸುವ ಸ೦ಗೀತಸಾರ ; ಆದರೆ ಈ ಗ್ರಂಥವು ಸ೦ಗೀತಸಾರವಲ್ಲ, ಸುಧಾ 


'ಕಲಶನು ಹದಿನಾಲ್ಕನೆಯ ಶತಮಾನದಲ್ಲಿ ರಚಿಸಿದ ಸ೦ಗೀತೋಪನಿಷತ್‌ಸಾರೋದ್ಧಾರ. 


೮. ಹದಿನೆಂಟನೆಯ ಶತಮಾನದಲ್ಲಿ ಅಜ್ಞಾತಕರ್ತೃಕವಾಗಿ ರಚಿಸಲ್ಪಟ್ಟ ಸ೦ಗೀತಸಾರ. ೯. 
ರಾಮಕೃಷ್ಣ ಕವಿಯು ಶಿವಪಾರ್ವತಿ ಸ೦ವಾದರೂಪವಾಗಿದೆಯೆ೦ದು ತನ್ನ ಭರತಕೋಶ 
ದಲ್ಲಿ ಉಲ್ಲೇಖಿಸಿಕೊ೦ಡ ಸ೦ಗೀತಸಾರ. 

ಇವುಗಳೇ ಅಲ್ಲದೆ ಮೇಲ್ಕಂಡ ಸ೦ಗೀತಸಾರಗ್ರ೦ಥಗಳ ಉದ್ಭ್ಭತಿ, ತಾತ್ಪರ್ಯ, ಸಂಗ್ರಹ, 
ಮುಂತಾದವುಗಳನ್ನು ಬಹುಶಃ ಒಳಗೊಳ್ಳದೆ ಸ೦ಗೀತವಿದ್ಯೆಯ ಸಾರವನ್ನು ಬೋಧಿಸು 
ತ್ತೇನೆ೦ಬ ಅರ್ಥದಲ್ಲಿ ಸ೦ಗೀತಸಾರ ಎ೦ಬ ಶಬ್ದವನ್ನೊಳಗೊ೦ಡ ಹಲವು ಲಕ್ಷಣ ಗ್ರಂಥ 
ಗಳೂ ದೊರೆಯುತ್ತವೆ. ಮದ್ರಾಸಿನ ಗವರ್ನ್‌ಮೆಂಟ್‌ ಓರಿಯಂಟಲ್‌ ಲೈಬ್ರರಿಯಲ್ಲಿ 
ಇರುವ ಸ೦ಗೀತಸಾರದರ್ಪಣ, ಮೈಸೂರು ಪ್ರಾಚ್ಯವಿದ್ಯಾಸಂಶೋಧನಾಲಯದಲ್ಲಿರುವ 
ರಂಗನಾಥರಚಿತ ಸಂಗೀತಸಾರದುಗ್ಲಾಬ್ಲಿ, ಬೇರೆಯ ರ೦ಗನಾಥನೊಬ್ಬನು ಬರೆದ 
ಸ೦ಗೀತಸಾರೋದ್ಧಾರ, ನಡ್ಕಾಡ್‌ ಪಟ್ಟಣದ ದಧಿಲಕ್ಷ್ಮೀ ಗ್ರ೦ಥಭ೦ಡಾರದಲ್ಲಿರುವ 


" ಕಲ್ಯಾಣಕರಶುಕ್ಷವಿರಚಿತವಾದ ಸರ್ವಸ೦ಗೀತಸಾರ, ಒಪರ್ಟ್‌ ಮತ್ತು ರೈಸ್‌ರವರು 


ಸ೦ಗ ಹಿಸಿದ ಸ೦ಗೀತಸಾರಸಂಗ್ರಹವೆ೦ಬ ಸ೦ಸ್ಕೃತ ಭಾಷಾಗ್ರ೦ಥಗಳು, ಹರಿಭಟ್ಟನ 
ಸ೦ಗೀತಸಾರೋದ್ದಾರ, ಹದಿನೇಳನೆಯ ಶತಮಾನದಲ್ಲಿ ಜಗಜ್ಜೋತಿರ್ಮಲ್ಲನು ಬರೆದ 
ಸ೦ಗೀತಸಾರಸ೦ಗ್ರಹ, ಅದೇ ಕಾಲದಲ್ಲಿ ಕೀಕಾರಾಜನು ರಚಿಸಿದ ಸಂಗೀತ ಸಾರೋದ್ಭಾರ, 


೪೮ ಕರ್ಣಾಟಕಸ೦ಗೀತವಾಹಿನಿ 


ಗೌರೀಶಸೂನುವಿನ. ಸ೦ಗೀತಸಾರಾರ್ಣವ. ಹದಿನೆ೦ಟನೆಯ ಶತಮಾನದಲ್ಲಿ ತುಳಜನು 
ವಿರಚಿಸಿದ ಸ೦ಗೀತಸಾರಾಮೃತ, ತಿರುವೆ೦ಕಟಕವಿಯು ತೆಲುಗಿನಲ್ಲಿ ಬರೆದ ಸ೦ಗೀತಸಾರ 
ಸಂಗ್ರಹಮು. ಹತ್ತೊಂಬತ್ತನೆಯ ಶತಮಾನದಲ್ಲಿ ಶೌರೀಂದ್ರ ಮೋಹನ ಠಾಕೂರನು 
ವಿವಿಧ ಪ್ರಾಚೀನಲಕ್ಷಣಗ್ರ೦ಥಗಳಿ೦ದ ಸಂಗ್ರಹಿಸಿ ಬರೆದ ಸ೦ಗೀತ ಸಾರಸ೦ಗ್ರಹ ಇತ್ಯಾದಿ 
ಹಲವು ಗ್ರ೦ಥಗಳನ್ನು ಇಲ್ಲಿ ಉದಾಹರಿಸಬಹುದು. 


ಸಂಗೀತಸಾರಥ ಕರ್ತೃ : ಶ್ರೀವಿದ್ಯಾರಣ್ಯ ಶ್ರೀಚರಣರು 
ಇವುಗಳ ಪೈಕಿ ವಿದ್ಯಾರಣ್ಯರು ರಚಿಸಿರುವ ಸ೦ಗೀತಸಾರವು ಇಲ್ಲಿಯವರೆಗೆ ದೊರೆತಿಲ್ಲ. 
ಅವರು ಈ ಗ್ರಂಥವನ್ನು ಬರೆದಿದ್ದರೆ೦ದು ತಿಳಿಯುವುದು ಗೋವಿಂದ ದೀಕ್ಷಿತನ ಸಂಗೀತ 
ಸುಧೆಯ ಏಕೈಕ ಆಕರದಿಂದ. ಅದರಲ್ಲಿಯಾಗಲಿ ಈ ಗ್ರಂಥದ ಅಕ್ಷರಶಃ ಉದ್ಭೃತಿಯಿಲ್ಲ; 
ಮತಸಂಗ್ರಹಮಾತ್ರವಿದೆ. ಹೀಗಾಗಿ ಮೂಲಗ್ರ೦ಥದ ಎಷ್ಟುಮಾತ್ರವೂ ಈಗ ಉಪ 
ಲಬ್ಧವಿಲ್ಲ. ಸ೦ಗೀತಸುಧೆಯಲ್ಲಿ ಶ್ರೀವಿದ್ಯಾರಣ್ಯರನ್ನೂ ಅವರ ಸಂಗೀತಸಾರವನ್ನೂ 
ಉಲ್ಲೇಖಿಸುವ ಗ್ರ೦ಥಭಾಗಗಳು ಹೀಗಿವೆ : 
೧... ಸಂಗೀತಸಾರ೦ ಸಮವೇಕ್ಟ್ಯ ವಿದ್ಯಾರಣ್ಯಾಭಿಧಶ್ರೀಚರಣಪ್ರಣೀತಂ | 
(Il, ೪೦೬, ಪು. ೧೫೨) 
ಕರ್ಣಾಟಕಸಿ೦ಹಾಸನಭಾಗ್ಯ ವಿದ್ಯಾರಣ್ಮಾಭಿಧಶ್ರೀಚರಣಾನ್ರಣೇಭ್ಯಃ | 
ಆರಭ್ಯ ರಾಗಾನ್‌ ಪ್ರಚುರಪ್ಪಯೋಗಾನ್‌ ಪಂಚಾಶತಂ ಚಾಕಲಯೇ ಷಡ೦ಗಾನ್‌ ! 
(IL, ೪೧೩. ೪೧೪, ಅದೇ ಪುಟ) 
೩. ಏವಂ ಚ ಸಮ್ಯಕ್‌ ಪೃತಿಪಾದಿತೇಷು ವಾಗ್ಗೇಯಕಾರಾದಿ ಗುಣವ್ರಜೇಷು | 
ದೋಷಾಂಶ್ಚ ತೇಷಾಂ ಪ್ರವದಾಮಿ ವಿದ್ಯಾರಣ್ಯಾಭಿಧಶ್ರೀಚರಣೋಪದಿಷ್ಟಾನ್‌ 1 
(111, ೩೫, ಪು. ೨೫೪) 
೪. ಕ್ರಿಯಾಪರಾಖ್ಯಸ್ಯ ವಿಶೇಷಣಸ್ಯ ನಿರೂಪಿತಂ ಶ್ರೀ ಚರಣೈಃ ಸ್ವರೂಪಮ್‌ | 


lo 


(111, ೪೪, ಪು. ೨೫೫) 
೫ ಸುಗಾನತಾಯಾ ಧ್ರನಿಮಭ್ಯುಪೇತಾ ಸ್ಯಾದ್ಧಾರಣಾ ಶ್ರೀ ಚರಣೈರ್ನಿರುಕ್ತಾ | 
(111, ೪೭. ಅದೇ ಪುಟ) 
ಹೃದ್ಯೇನ ಯುಕ್ತೋ ಧ್ವನಿನಾ ಸ ವಿದ್ಯಾರಣ್ಯಾರ್ಯಪಾದೈಃ ಸುಘಟೋ ನಿರುಕ್ತಃ 
(111,೪೮, ಅದೇ ಪುಟ) 
೭. ವಿಶೇಷಣ೦ ನಿರ್ಜವನ೦ ಯದೇತದ್‌ ವಿವೇಚಿತಂ ಶ್ರೀಚರಣೈರ್ವಿಶಿಷ್ಠ | 
(111, ೪೯, ಅದೇ ಪುಟ) 
೮. ನಿರೂಪಿತಾ ಗಾಯಕಪಂಚಭೇದಾ ಯಥಾಕ್ರಮ೦ ಗಾಯಕಬೋಧಹೇತೋಃ | 
ಸ್ವರೂಪಮೇಷಾಮಿಹ ಲಕ್ಷಿತಾನಾ೦ ಸ೦ಗೀತಸಾರೇ ವಿಶದೀಕೃತ೦ ಚ ॥ 
(111.೫೬, ಪು. ೨೫೬) 
೯. ಆಚಕ್ಷತೇ ತಂ ರಸಿಕಂ ಚ ವಿದ್ಯಾರಣ್ಮಾಭಿಧಶ್ರೀಚರಣಾಗ್ರಗಣ್ಯಾಃ | 
` (111. ೫೮, ಅದೇ ಪುಟ) 


(ಕ್‌ 


ಸಿ 


ಡ್‌ 
ಇ 


೪ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೪೯ 


ಗೋವಿಂದದೀಕ್ಷಿತನು ವಿದ್ಯಾರಣ್ಯರನ್ನು ಶ್ರೀಚರಣರೆ೦ದು ಪುರಸ್ಕರಿಸಿ ಗೌರವಿಸಿರು 
ವುದು ಮೊದಲನೆಯ ನಾಲ್ಕು ಮತ್ತು ಕೊನೆಯ ಉದ್ಭೃತಿಗಳಿ೦ದ ಸಿದ್ಧಪಡುತ್ತದೆ. ಈ 
ಸಮೀಕರಣದಿಂದ ನಾಲ್ಕು, ಐದು, ಆರು ಮತ್ತು ಏಳನೆಯ ಉದ್ಭೃತಿಗಳಲ್ಲಿ ಹೇಳುವ 
ಶ್ರೀಚರಣರು ವಿದ್ಯಾರಣ್ಯರೇ ಎ೦ದೂ ಸಿದ್ಧವಾಗುತ್ತದೆ. ಈ ವಿದ್ಯಾರಣ್ಯರು ಸ೦ಗೀತಸಾರ 
ವನ್ನು ರಚಿಸಿದ್ದರೆ೦ದು ಮೊದಲನೆಯ ಉದ್ಭೃತಿಯಿ೦ದ ಸ್ಪಷ್ಟವಾಗುತ್ತದೆ. ಎಂಟನೆಯ 
ಉದ್ಭೃತಿಯಲ್ಲಿ ಹೇಳಿರುವ ಸ೦ಗೀತಸಾರವು ಇವರದೇ ಎ೦ಬ ಅನುಮಿತಿಯೂ ನಿರ್ದು 
ಷ್ಟವೇ. ಏಕೆಂದರೆ ಇಲ್ಲಿ ಶಾಸ್ತ್ರ, ಪ್ರಕರಣ, ಅಧಿಕರಣ ಮತ್ತು ವಿಷಯಗಳ ಸಂಗತಿಯಿದೆ. 
ಇಡೀ ಸ೦ಗೀತಸುಧೆಯಲ್ಲಿ ಸ೦ಗೀತಸಾರದ ಕರ್ತೃತ್ವವನ್ನು ವಿದ್ಕಾರಣ್ಯರಿಗೆ ಮಾತ್ರ 
ಹೇಳಿದೆ; ಅದರಲ್ಲಿ ಎಲ್ಲಿಯೂ ಇತರ ಸಂಗೀತಸಾರರಚಯಿತರಾದ ಹರಿನಾಯಕಾದಿ 
ಲಾಕ್ಷಣಿಕರ ಉಲ್ಲೇಖವು ಕಂಡುಬರುವುದಿಲ್ಲ. ಸ೦ಗೀತಸಾರವನ್ನು ಬರೆದ ಈ ವಿದ್ಯಾರಣ್ಯ 
ಶ್ರೀಚರಣರು ವಿದ್ಯಾನಗರಸಾಮ್ರಾಜ್ಯದ ಸ೦ಸ್ಥಾಪಕರೆ೦ಬುದು ಎರಡನೆಯ ಉದ್ಭ್ಯೃತಿ 
ಯಿ೦ದ ತಿಳಿಯುತ್ತದೆ. 


ಆಕ್ಷೇಪ 

ಶ್ರೀ ವಿದ್ಯಾರಣ್ಯಶ್ರೀಪಾದರು ಸ೦ಗೀತಸಾರವನ್ನು ನಿಜವಾಗಿಯೂ ರಚಿಸಿದರೆ ? ಈ 
ಸ೦ದೇಹಕ್ಕೆ ಎಡೆಕೊಡುವ ಕೆಲವು ಅ೦ಶಗಳು ಇಲ್ಲದಿಲ್ಲ : (೧) ಕೇವಲ ಆರುನೂರು 
ವರ್ಷಗಳ ಹಿ೦ದೆ ರಚಿತವಾದ ಈ ಗ್ರ೦ಥದ ಒಂದೂ ಹಸ್ತಪ್ರತಿಯು ದೊರೆಯುವು 
ದಿಲ್ಲವೇಕೆ ? ಮ್ಲೇಚ್ಛರ ದಾಳಿ, ದೇವತಾಮೂರ್ತಿಭ೦ಜನ, ಗ್ರಂಥಭಂಡಾರಗಳ ದಹನ, 
ಮುಂತಾದವುಗಳು ನಡೆದುದು ಇದರ ರಚನೆಗೆ ಮೊದಲು, ಆಮೇಲಲ್ಲ ; ಅವರೇ ಬರೆದ 
ಪಂಚದಶಿಯು ಇಂದು ಉಪಲಬ್ಬವಿದೆಯಷ್ಟೆ ; ಅವರು ವಿಜಯನಗರ ಸಾಮ್ರಾಜ್ಯದ 
ಅರಸರ ಪೀಳಿಗೆಯವರಿಗೂ ಅವರ ಸಾಮಂತರಾಜರುಗಳಿಗೂ ಅತ್ಯಂತ ಪೂಜ್ಯರಾಗಿ 
ದ್ದರು. ಹಾಗಿದ್ದರೂ ಅವರ ಈ ಗ್ರಂಥವನ್ನು ಇವರೆಲ್ಲ ಏಕೆ ಕಾಪಾಡಿಕೊಂಡು ಬಂದು 
ಪ್ರತಿಮಾಡಿಸಿ ಪ್ರಚಾರಮಾಡಲಿಲ್ಲ ? (೨) ರಾಜಾಶ್ರ ಯದ ರಾಜಕೀಯವನ್ನು ಒತ್ತಟ್ಟಿ 
ಗಿಟ್ಟರೂ ಅವರೇ ಪೀಠಾಧಿಕಾರಿಗಳಾಗಿದ್ದ ಶೃಂಗೇರಿ ಸ೦ಸ್ಥಾನದಲ್ಲಾಗಲಿ ಅದರ ಶಾಖೆಗಳ 
ಲ್ಲಾಗಲಿ ಅದರ ಪ್ರತಿಯು ಏಕೆ ದೊರೆಯುವುದಿಲ್ಲ ? (೩) ಸ೦ಗೀತಸುಧೆಯೊ೦ದನ್ನು 
ಬಿಟ್ಟರೆ ಇಡೀ ಭಾರತೀಯ ಸಂಗೀತಶಾಸ್ತ್ರಗ್ರ೦ಥರಾಶಿಯಲ್ಲಿ ಒಂದಾದರೂ ಅದನ್ನು 
ಸ್ಮರಿಸುವುದಾಗಲಿ, ಸಂಗ್ರಹಿಸುವುದಾಗಲಿ, ಉದ್ಭರಿಸುವುದಾಗಲಿ ಏಕೆ ಮಾಡುವುದಿಲ್ಲ ? 
(೪) ವಿಜಯನಗರ ದೊರೆ ಇಮ್ಮಡಿ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಕಲ್ಲಿನಾಥನು 


: ಸ೦ಗೀತರತ್ನಾಕರಕ್ಕೆ ಕಲಾನಿಧಿವ್ಕಾಖ್ಯಾನವನ್ನು ವಿದ್ಕಾರಣ್ಯರಿಗಿ೦ತ ಕಡಿಮೆಯೆಂದರೆ ಕೇವಲ 


1 
} 
3 


ಎಪ್ಪತ್ತು, ಹೆಚ್ಚೆಂದರೆ ನೂರು ವರ್ಷಗಳ ನ೦ತರ ರಚಿಸಿದನು. ಭ೦ಡಾರು ಲಕ್ಷ್ಮೀ 
ನಾರಾಯಣನು ವಿಜಯನಗರದ ಪ್ರಭು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಹದಿನಾರನೆಯ 
ಶತಮಾನದ ಪ್ರಥಮಪಾದದಲ್ಲಿಯೇ ತನ್ನ ಸಂಗೀತಸೂರ್ಕೋದಯವನ್ನು ಬರೆದನು. 


೪ 


೫೦ ಕರ್ಣಾಟಕಸ೦ಗೀತವಾಹಿನಿ 


ಅನತಿಕಾಲದಲ್ಲಿಯೇ ವಿಜಯನಗರಸಾಮ್ರಾಜ್ಯವನ್ನಾಳಿದ ಅಚ್ಯುತರಾಯನು ತಾಳಕಳಾ 
ವಾರಿಧಿಯನ್ನು ರಚಿಸಿದನು. ಕ್ರಿ. ಶ. ೧೫೫೦ರಲ್ಲಿ ರಾಮಾಮಾತ್ಮನು ಅಳಿಯ ರಾಮರಾಯ 
ನಿಂದ ಪ್ರೇರಿತನಾಗಿ ತನ್ನ ಸ್ವರಮೇಲಕಲಾನಿಧಿಯನ್ನು ಬರೆದನು. ಇವರೆಲ್ಲರೂ ಕೇವಲ ಬ 
ಇನ್ನೂರು ವರ್ಷಗಳ ಅ೦ತರದಲ್ಲಿ ತಮ್ಮ ಸಿ೦ಹಾಸನವನ್ನು ಸ್ಥಾಪಿಸಿದ ವಿದ್ಯಾರಣ್ಯರನ್ನು 
ಮರೆಯುವುದು ಸಾಧ್ಯವೆ ? ಅಚ್ಯುತರಾಯನ೦ತೂ ವಿಪುಲವಾದ ಗ್ರ೦ಥರಾಶಿಯನ್ನು 
ಆಕರಪಟ್ಟಿಕೆಯಲ್ಲಿ ಹೇಳುತ್ತಾನೆ--ಆದರೆ ಸ೦ಗೀತಸಾರವನ್ನು ಬಿಡುತ್ತಾನೆ. ವಿದ್ಯಾರಣ್ಯರು 
ಸ೦ಗೀತಸಾರವನ್ನು ರಚಿಸಿದ್ದರೆ ಅದನ್ನು ಇವರೆಲ್ಲ ಸ್ಮರಿಸುವುದೂ ಸಹ ಇಲ್ಲವಲ್ಲ, ಏಕೆ? 
(೫) ಗೋವಿ೦ದದೀಕ್ಷಿತನು ಒಂಭತ್ತು ಬಾರಿ ವಿದ್ಯಾರಣ್ಯರನ್ನು ಸ್ಮರಿಸಿ ಪೂಜಿಸಿದ್ದರೂ 
ಅವನ ಮಗನೇ ಆದ ವೆ೦ಕಟಮಖಿಯು ತನ್ನ ಚತುರ್ದ೦ಡೀಪ್ರಕಾಶಿಕೆಯಲ್ಲಿ ಒಮ್ಮೆ ಸಹ 
ಅವರ ಅಥವಾ ಸಂಗೀತಸಾರದ ಹೆಸರನ್ನೂ ಹೇಳುವುದಿಲ್ಲ. ಇಲ್ಲದ ಆಕರಗಳನ್ನೂ 
ಬಹುಶಃ ಸೃಷ್ಟಿಸಿ ಗ್ರ೦ಥಗೌರವವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಶೂರನಾದ ಅವನು ತನ್ನ 
ಸ್ವಂತ ತಂದೆಗೆ ಪೂಜ್ಕರೂ ಪ್ರಾಮಾಣಿಕರೂ ಆಗಿದ್ದ ವಿದ್ಯಾರಣ್ಯರನ್ನು ಕಡೆಗಣಿಸುವುದು 
ಸಾಧ್ಯವೆ ? ಕನ್ನಡಿಗರಾದ ಗೋಪಾಲನಾಯಕ, ಶಾರ್ಜ್ಣದೇವ, ಕಲ್ಲಿನಾಥ ಮತ್ತು 
ತಾನಪ್ಪಶೇಖರರುಗಳನ್ನು ತನ್ನ ಗ್ರಂಥರಚನೆಗೆ ಚತುರ್ದ೦ಡೀಗಳನ್ನಾಗಿ ಸ್ವೀಕರಿಸಿದ 
ಅವನು ಕನ್ನಡಿಗರ ಕುಲಗುರುವಾದ ವಿದ್ಯಾರಣ್ಯಪಾದರನ್ನು ಮರೆತಿದ್ದು ಹೇಗೆ ?(೬) ಅವನ 
ನಂತರದಲ್ಲಿ ಸುಮಾರು ಐವತ್ತು ವರ್ಷಗಳ ತಂಜಾವೂರನ್ನಾಳಿದ ತುಳಜೇಂದ್ರನು 
ಪೂರ್ವಾಚಾರ್ಯಮತಪಯೋನಿಧಿಯನ್ನು ಚೆನ್ನಾಗಿ ಮಧಿಸುತ್ತಾನೆ. ಪ೦ಡರೀಕವಿಠಲ, 
ವೆಂಕಟಮಖಿಗಳು ಸಹ ಇದರಲ್ಲಿ ಸೇರಿದ್ದಾರೆ ; ವ್ಯಾಸರಾಯರ, ಪುರಂದರದಾಸರ 
ಸ೦ಗೀತರಚನೆಗಳು ಇವನಿಗೆ ಲಕ್ಷ್ಯವನ್ನು ಸಮರ್ಥಿಸುವ ನಿದರ್ಶನಗಳಾಗಿ ನಿಲ್ಲುತ್ತವೆ. 
ಅವನು ವಿದ್ಮಾರಣ್ಕರನ್ನು ಗ್ರಂಥಾರಂಭದಲ್ಲಿಯೇ ಸ್ಮರಿಸುವುದು೦ಟು. ಆದರೆ ಸೂತ 
ಸಂಹಿತೆಗೆ ಅವರು ಬರೆದರೆರಿದು ಹೇಳಲಾದ ವ್ಯಾಖ್ಯಾನಭಾಗವನ್ನು ಎತ್ತಿಕೊಳ್ಳುವುದಕ್ಕಾಗಿ 
ವಿದ್ಯಾರಣ್ಯರ ಹೆಸರು ಇಲ್ಲಿ ಬಂದಿದೆಯೇ ಹೊರತು ಸಂಗೀತಶಾಸ್ತ್ರದ ಲಕ್ಷ್ಮಲಕ್ಷಣ 
ಸಮರ್ಥನೆಯ ಪ್ರಸಕ್ತಿಯಲ್ಲಿ ಅಲ್ಲ. 


ಸಮಾಧಾನ 

ಮೇಲ್ಕಂಡ ಪ್ರಶ್ನೆಗಳು ವಿದ್ಯಾರಣ್ಯರು ಸ೦ಗೀತಸಾರವನ್ನು ಬರೆದಿದ್ದರೆ ಎಂಬ 
ಸಂದೇಹವನ್ನು ಎಬ್ಬಿಸಲು ಸಮರ್ಥವಾಗಿವೆ, ನಿಜ. ಆದರೆ ಅವರು ಅದನ್ನು ರಚಿಸಲಿಲ್ಲ 
ಎ೦ದು ಸಿದ್ಧಾ೦ತಮಾಡಲು ಅಸಮರ್ಥವಾಗಿವೆ. ಏಕೆ೦ದರೆ ಈ ಪ್ರಶ್ನೆಗಳಿಗೆ ಅಸ೦ 
ಭಾವ್ಯವಲ್ಲದ ಸಮಾಧಾನಗಳಿ೦ದ ಬಹುಮಟ್ಟಿಗೆ ಉತ್ತರಗಳನ್ನು ಹೇಳಿಕೊಳ್ಳಬಹುದು. 
ಉದಾಹರಣೆಗೆ, ಹಸ್ತಪ್ರತಿಗಳ ಅನುಪಲಬ್ಬಿಯು ಗ್ರಂಥಾಭಾವಕ್ಕೆ ಸಾಕ್ಸ್ಯವಲ್ಲವಷ್ಟೆ. 
ಶಿಲಾಲಿ-ಕೃಶಾಶ್ಚರ ನಟಸೂತ್ರಗಳಿ೦ದ ಮೊದಲುಮಾಡಿಕೊ೦ಡು, ಕೋಹಲ, ತುಂಬುರು, 
ಯಾಷ್ಟಿಕ, ದುರ್ಗಾಶಕ್ತಿ, ರಾಹುಲ, ಮಾತೃಗುಪ್ತ. ಶಂಕುಕ, ಲೋಲ್ಲಟ, ಕೀರ್ತಿಧರ--ಹೀಗೆ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೫೧ 


ಅದೆಷ್ಟೋ ಶಾಸ್ತ್ರಪ್ರವರ್ತಕರ ಹೆಸರುಗಳು ಮಾತ್ರ ಉಳಿದುಬಂದಿವೆ ; ಅವರು ಬರೆದ 
ಗ್ರಂಥಗಳ ಹೆಸರುಗಳು ಸಹ ಇಂದು ದೊರೆಯುವುದಿಲ್ಲ. ಇಷ್ಟರಿಂದಲೇ ಅವರು 
ಗ್ರ೦ಥಗಳನ್ನೆ ರಚಿಸಲಿಲ್ಲವೆನ್ನಲಾದೀತೆ ? ಶೃಂಗೇರಿ ಸ೦ಸ್ಥಾನದಲ್ಲಾಗಲಿ ಅದರ ಶಾಖೆಗಳ 
ಲ್ಲಾಗಲಿ ವಿದ್ಯಾರಣ್ಯರಚಿತವಾದ ಇತರ ಗ್ರಂಥಗಳ ಹಸ್ತಪ್ರತಿಗಳೂ ದೊರೆಯುವುದಿಲ್ಲ. 
ಅವರ ಗ್ರ೦ಥಗಳು ಕ೦ಠ ಪ೦ಪರೆಯಿ೦ದಲೇ ಹೆಚ್ಚು ಉಳಿದುಬ೦ದ ಹಾಗೆ ತೋರುತ್ತದೆ. 
ನಂತರದ ಸಂಗೀತ ಶಾಸ್ತ್ರಗ್ರಂಥಗಳು ಸ೦ಗೀತಸಾರವನ್ನು ನೆನೆಯುವುದಿಲ್ಲ, ಉಲ್ಲೇಖಿಸು 
ವುದಿಲ್ಲ, ನಿಜ. ಆದರೆ ಹೀಗೆ ಆಕರಸ್ಥಾನದಲ್ಲಿದ್ದ ಸ೦ಗೀತಲಕ್ಷಣಗ್ರ೦ಥಗಳು ಬೆರಳಣಿಕೆ 
ಯಲ್ಲಿ ಮಾತ್ರ ರಚಿತವಾಗಿವೆ. 

ಅಲ್ಲದೆ ಉದ್ಭೃತಿ, ಸ್ಮೃತಿಗಳಿಗೆ ಆಕರಗ್ರಂಥದ ಗುಣವೊ೦ದೇ ಕಾರಣವೂ ಅಲ್ಲ. 
ಉದಾಹರಣೆಗೆ, ಹನ್ನೆರಡನೆಯ ಶತಮಾನದಲ್ಲಿ ರಚಿತವಾದ ಹರಿಪಾಲದೇವನ ಸ೦ಗೀತ 
ಸುಧಾಕರವು ಮುಖ್ಯವೂ ಸ್ವಾರಸ್ಯಕರವೂ ಆದ ಶಾಸ್ತ್ರ ಗ್ರ೦ಥ. ನಮ್ಮ ಸಂಗೀತದ ಇತಿಹಾಸ 
ದಲ್ಲಿ ಅದು ಉದ್ಭೃತವಾಗಿರುವುದು ಕೇವಲ ಹದಿನೇಳೆನೆಯ ಶತಮಾನದ ಅಭಿನವ ಭರತ 
ಸಾರಸಂಗ್ರಹದಲ್ಲಿ ಮತ್ತು ಅದರ ಉಲ್ಲೇಖವಿರುವುದು ಒಮ್ಮೆ ಮಾತ್ರ--ಹದಿನೆ೦ಂಟ 
ನೆಯ ಶತಮಾನದಲ್ಲಿ ಬಾಲರಾಮವರ್ಮನು ರಚಿಸಿದ ಬಾಲರಾಮಭಾರೆತದಲ್ಲಿ. ಕಲ್ಲಿ 
ನಾಥ, ರಾಮಾಮಾತ್ಕ, ಪ೦ಡರೀಕವಿಠಲರು ರಾಗವರ್ಗೀಕರಣದಲ್ಲಿ ಮೇಳತ್ವದ ಕಲ್ಪನೆ 
ಯನ್ನು ಒಪ್ಪಿಕೊಂಡಿದ್ದಾರೆ; ಧಾರಾಳವಾಗಿ ಬಳಸುತ್ತಾರೆ. ರಾಮಾಮಾತ್ಯನು ಸಂಗೀತಸಾರ 
ವೆಂಬ ಮಾತನ್ನು ಗ್ರಂಥಾರಂಭದಲ್ಲಿ ಶ್ಲೇಷೆಯಿಂದ ಹೇಳಿದ್ದರೂ ಇರಬಹುದು. ಅಂತೂ 
ಇವರಿಗಾಗಲಿ ಮುಂದಿನ ತುಳಜನಿಗಾಗಲಿ ಸ೦ಗೀತಸಾರದ ಪ್ರತಿಯು ದೊರೆತಿದ್ದ೦ತೆ 
ಕಾಣುವುದಿಲ್ಲ. ಇದಕ್ಕೆ ಕಾರಣವು ಹೀಗಿರಬಹುದು. ಶ್ರೀವಿದ್ಯಾರಣ್ಯ ಶ್ರೀಚರಣರು 
ಕರ್ಣಾಟಕಸಿ೦ಹಾಸನವನ್ನು ಸ್ಥಾಪಿಸಿ, ರೂಢಿಸಿ, ಸಾಮ್ರಾಜ್ಯದಲ್ಲಿ ಶಾಂತಿಸುಭಿಕ್ಷಗಳನ್ನು 
ಏರ್ಪಡಿಸಿದ ನ೦ತರ ತಪಶ್ಚರ್ಯೆಗೆ೦ದು ವಾರಾಣಸಿಗೆ ಹೋಗಿ ನೆಲೆಸಿದರು. ಕ್ರಿ. ಶ. 
೧೩೮೧ರಲ್ಲಿ ಶೃಂಗೇರಿಯಲ್ಲಿ ವಿದ್ಯಾಶಂಕರದೇವರ ಪ್ರತಿಷ್ಠೆಯಾಗುವ ಸಂದರ್ಭದಲ್ಲಿ 
ಶೃ೦ಗೇರೀಸ್ಥಾನದ ಪೀಠಾಧಿಪತಿಗಳಾಗಿದ್ದ ಭಾರತೀತೀರ್ಥರನ್ನು ಬುಕ್ಕರಾಯನು ಪ್ರಾರ್ಥಿಸಿ 
ಕೊಂಡು ಅವರ ನಿರೂಪವನ್ನೂ ತನ್ನ ಬಿನ್ನವತ್ತಳೆಯನ್ನೂ ವಾರಾಣಸಿಗೆ ಕಳುಹಿಸಿ 
ಶ್ರೀವಿದ್ಯಾರಣ್ಯರು ವಾಪಸು ಬರುವಂತೆ ಮಾಡಿದನು. ಅವರು ಮೊದಲು ಹಂಪೆಗೆ 
ಹಿಂತಿರುಗಿ ಅನ೦ತರ ಶೃಂಗೇರಿಯಲ್ಲಿ ಬಂದು ನೆಲೆಸಿ ಪೀಠಸ್ಥರಾದರು. ಶ್ರೀಚರಣರು 
ಶಾಲಿವಾಹನಶಕೆ ೧೩೦೯ನೆಯ ಅಕ್ಷಯಸಂವತ್ಸರದಲ್ಲಿ (ಕ್ರಿ. ಶ. ೧೩೮೭-೮೮) ಮಹಾಸಿದ್ಧಿ 
ಯನ್ನು ಪಡೆದರು. ಹೀಗೆ ಅವರು ಶೃ೦ಗೇರಿಯಲ್ಲಿದ್ದುದು ಕೇವಲ ಆರು ವರ್ಷಗಳ ಕಾಲ. 
ಅವರು. ಕಾಶಿಯಲ್ಲಿ ನೆಲೆಸಿ ತಪಶ್ಚರ್ಯದಲ್ಲಿ ತೊಡಗಿದ್ದ ಕಾಲವೇ ಹೆಚ್ಚು. ಅವರು 
ಸಂಗೀತಸಾರವನ್ನು ಈ ಕಾಲದಲ್ಲಿ ರಚಿಸಿದ್ದಿರಬೇಕು. 

ಅದ್ವೈತವಿದ್ಯಾಚಾರ್ಯನೆ೦ದು ಪ್ರಸಿದ್ಧನಾಗಿದ್ದ ಗೋವಿ೦ದದೀಕ್ಷಿತನು ಶಿವಮೊಗ್ಗ ಸೀಮೆ 
ಯವನು; ಶೃ೦ಗೇರಿಗೆ ಸಮೀಪದಲ್ಲಿದ್ದು ಬಹುಶಃ ಆ ಸ೦ಸ್ಥಾನದೊಡನೆ ನಿಕಟ ಸ೦ಪರ್ಕ 


೫೨ ಕರ್ಣಾಟಕಸ೦ಗೀತವಾಹಿನಿ 


ವಿಟ್ಟುಕೊ೦ಡಿದ್ದವನು. ಯಜ್ಞಯಾಗಾದಿಗಳಲ್ಲಿ ನಿರತರಾಗಿದ್ದ ಅವನ ಪೂರ್ವಜರು ಶ್ರೀ 
ವಿದ್ಯಾರಣ್ಯರ ಶಿಷ್ಯಪರ೦ಪರೆಗೆ ಸೇರಿದವರೋ ಆಶ್ರಿತರೋ ಆಗಿದ್ದರೂ ಇರಬಹುದು. 
ಹೀಗಿದ್ದರೆ ಶ್ರೀ ವಿದ್ಯಾರಣ್ಯರ ಸ೦ಗೀತಸಾರದ ಪ್ರತಿಯೊ೦ದನ್ನು ಅವನು ಸಂಗ್ರಹಿಸಿರು 
ವುದು ಸ೦ಭಾವ್ಯವಾಗುತ್ತದೆ. ಅಥವಾ ತನ್ನ ಆಶ್ರಿತನಾಗಿದ್ದ ಚೆವ್ಚಪ್ಪನನ್ನು ವಿಜಯನಗರಕ್ಕೆ 
ಕರೆತಂದು ಅದರ ರಾಜಾಸ್ಥಾನದಲ್ಲಿ ಅವನ ಉತ್ಕರ್ಷಕ್ಕೆ ಕಾರಣವಾದ. ಸಮಯದಲ್ಲಿ 
ಅವನು ಅದರ ಪ್ರತಿಯೊಂದನ್ನು ಸ೦ಪಾದಿಸಿಕೊ೦ಡಿರುವುದೂ ಅಸ೦ಭಾವ್ಯವಲ್ಲ. ವೆಂಕಟ 
ಮಖಿಯು ಇದನ್ನು ನೋಡಿರಲಾರ : ಅಷ್ಟೇಕೆ, ರಘುನಾಥೇ೦ದ್ರಮೇಲ ವೀಣೆಯ 
ವರ್ಣನೆಯೊಂದನ್ನು ಬಿಟ್ಟರೆ ಅವನು ಗೋವಿ೦ದದೀಕ್ಷಿತನ ಸ೦ಗೀತಸುಧೆಯನ್ನು ಉಪ, 
ಯೋಗಿಸಿಕೊ೦ಡೇ ಇಲ್ಲವೆಂಬುದು ಆಶ್ಚರ್ಯಕರವಾದ, ಆದರೆ ವಾಸ್ತವವಾದ ಸಂಗತಿ. 
ಉದಾಹರಣೆಗೆ, ಜಯಂತಸೇನವು ರಘುನಾಥಭೂಪನಿ೦ದ ನಿರ್ಮಿತವಾದ ರಾಗವೆಂದು 
ಸಂಗೀತಸುಧೆಯಲ್ಲಿದೆ. ವೆಂಕಟಿಮಖಿಯಾಗಲಿ ತುಳಜನಾಗಲಿ ಜಯ೦ತಸೇನವನ್ನು ಲಕ್ಷಿಸಿ 
ದರೂ ರಘುನಾಥನ ಹೆಸರನ್ನೇ ಎತ್ತುವುದಿಲ್ಲ. ವೆ೦ಕಟಮಖಿಯನ್ನು ಸಾಕಷ್ಟು ಉದ್ದರಿಸಿ 
ಕೊಳ್ಳುವ ತುಳಜನು ಸಂಗೀತಸುಧೆಯನ್ನಾಗಲಿ ಅದರ ಕರ್ತ್ಯವನ್ನಾಗಲಿ ಹೆಸರಿಸುವುದು 
ಸಹ ಇಲ್ಲ ! ಈ ಕಾರಣದಿಂದ ಸಂಗೀತಸುಧೆಯೇ ಇರಲಿಲ್ಲವೆನ್ನಲಾದೀತೆ ? 
ಆಕರವಿಮರ್ಶೆ 

ಗೋವಿಂದದೀಕ್ಬಿತನು ಶ್ರೀವಿದ್ಯಾರಣ್ಯರನ್ನು ಮೇಲೆ ಹೇಳಿರುವ ಒಂಬತ್ತು ಉದ್ಬೃತಿ 
ಗಳ ಮೂಲಕ ಎರಡು ಅಧಿಕರಣಗಳಿಗಾಗಿ ಆಶ್ರಯಿಸುತ್ತಾನೆ : ರಾಗಲಕ್ಷಣ ಹಾಗೂ 
ವಾಗ್ಗೇಯಕಾರ-ಗಾಯಕಲಕ್ಷಣ. ಈ ಮಾತು ಉಪಲಬ್ಧಸಂಗೀತಸುಧೆಯ ಗ್ರಂಥಭಾಗಕ್ಕೆ 
ಮಾತ್ರ ಅನ್ವಯವಾಗುತ್ತದೆ. ಸಂಗೀತಸುಧೆಯು ಈಗ ಸ್ವರ, ರಾಗವಿವೇಕ, ಪ್ರಕೀರ್ಣಕ 
ಮತ್ತು ಪ್ರಬಂಧ ಎಂಬ ನಾಲ್ಕು ಅಧ್ಯಾಯಗಳಲ್ಲಿ ಮಾತ್ರ ದೊರೆಯುತ್ತದೆ. ತಾಲ, ವಾದ್ಕ 
ಮತ್ತು ನರ್ತನಗಳನ್ನು ಕುರಿತ ಮೂರು ಅಧ್ಯಾಯಗಳು ಇನ್ನೂ ಅನುಪಲಬ್ಧವಾಗಿಯೇ 
ಉಳಿದುಕೊಂಡಿವೆ. ಈ ವಿಷಯಗಳನ್ನು ಕುರಿತು ಶ್ರೀವಿದ್ಯಾರಣ್ಯರು ಬರೆದಿದ್ದರೆ, ಅದರಲ್ಲಿ 
ಏನನ್ನಾದರೂ ಗೋವಿಂದ ದೀಕ್ಷಿತನು ಎತ್ತಿಕೊ೦ಡಿದ್ದನೆ, ಎಂಬುದು ಈಗ ತಿಳಿಯು 
ವಂತಿಲ್ಲ. 

ಈಗ ದೊರೆತಿರುವ ಸಂಗೀತಸುಧೆಯಲ್ಲಿ ರಾಗವಿವೇಕಾಧ್ಯಾಯವೇ ಮುಖ್ಯತಮವಾ 
ದುದು, ಅತ್ಯಂತ ಹೆಚ್ಚು ಸ್ವಾರಸ್ಕಕರವಾದುದು. ಸ್ವರಾಧ್ಯಾಯದಲ್ಲಿ ಸಮಕಾಲೀನವಾಗಿ 
ಸ್ವರಗಳು ಹಾಗೂ ಸ್ವರಸ್ಥಾನಗಳು ಪಡೆದಿದ್ದ ಹಾಗೂ ಪಡೆಯುತ್ತಿದ್ದ ವ್ಯತ್ಯಾಸಗಳನ್ನು 
ವರ್ಣಿಸಿ, ಸ್ವರದ್ರವ್ಯ ಮತ್ತು ಸ್ವರಸಪ್ತಕಗಳ ಸುಭದ್ರ ಬುನಾದಿಯನ್ನು ಗೋವಿಂದ 
ದೀಕ್ಷಿತನು ನಿರ್ಮಿಸಿದ್ದಾನೆ. ಇದರ ಮೇಲೆ ರಾಗವಿವೇಕಾಧ್ಯಾಯದಲ್ಲಿ ವಿಸ್ತಾರವಾದ 
ರಾಗಸೌಧವನ್ನು ಕಟ್ಟಲಳಸಿದ್ದಾನೆ. ರಾಗಶಬ್ದದ ನಿಷ್ಪತ್ತಿ, ದಶವಿಧ ರಾಗಗಳು, ರಾಗ 
ಗಾಯನದ ಪಂಚವಿಧಗಳು, ದಶವಿಧರಾಗವರ್ಗಗಳಲ್ಲಿ ಪ್ರತಿಯೊಂದರಲ್ಲಿಯೂ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೫೩ 


ಹುಟ್ಟುವ ರಾಗಗಳು, ಆಲಾಪಲಕ್ಬಣ ಮುಂತಾದ ಪೀಠಿಕೆಯನ್ನು ಸ೦ಗೀತರತ್ನಾಕರದ 
ಸ೦ಪೂರ್ಣಾವಲ೦ಬನೆಯಿ೦ದ ಬರೆದು, ಶಾರ್ಜ್ಣದೇವನು ನಿರೂಪಿಸಿರುವ ೨೬೪ ರಾಗ 
ಗಳನ್ನು ಅವನೂ ಯಥಾವತ್ತಾಗಿ ವರ್ಣಿಸುತ್ತಾನೆ. ಇದರ ನ೦ತರ ತನ್ನ ಕಾಲದಲ್ಲಿ 
ಪ್ರಸಿದ್ಧವಾಗಿದ್ದ ರಾಗಗಳನ್ನು ಲಕ್ಷಿಸತೊಡಗಿ, ಇದರಲ್ಲಿ ತಾನು ಬಳಸಿರುವ ಆಕರಸಾಮಗ್ಳಿ 
ಯನ್ನೂ, ರಾಗವರ್ಣನೆಗೆ ಪ್ರಯೋಜಕವಾದ ಮೂರು ಬಗೆಯ ವೀಣೆಗಳನ್ನೂ ಅವನು 
ಉಲ್ಲೇಖಿಸುತ್ತಾನೆ. ಇವುಗಳಲ್ಲಿ ಮೊದಲನೆಯ ನಟ್ಟಾರಾಗ ವರ್ಣನೆಗೆ ಉಪಕ್ರಮವಾಗಿ 
ತನ್ನ ಕಾಲದಲ್ಲಿ ರೂಢಿಸಿದ್ದ ರಾಗಾಲಾಪನವಿಧಾನವನ್ನೂ ಇದಕ್ಕೆ ಸ೦ಬ೦ಧಿಸಿದ ಪರಿ 
ಭಾಷೆಯನ್ನೂ ಹೇಳುತ್ತಾನೆ. ಕ 

ಅಧುನಾಪ್ರಸಿದ್ಧರಾಗಗಳನ್ನು ವರ್ಣಿಸುತ್ತೇನೆ೦ದು ಪ್ರತಿಜ್ನಮಾಡಿ ಗೋವಿಂದ 
ದೀಕ್ಷಿತನು ಇದಕ್ಕಾಗಿ ತಾನು ಆಶ್ರಯಿಸಿದ ಆಕರಗಳನ್ನು ಹೀಗೆ ಪಟ್ಟಿಮಾಡುತ್ತಾನೆ : 
ಭರತಮುನಿಪ್ರಣೀತವಾದ ಶಾಸ್ತ್ರ, ನಂದೀಶ್ಚರಸ೦ಹಿತೆ. ಮತ೦ಗಮುನಿಪ್ಪಣೀತವಾದ ಬೃಹ 
ದೇಶೀ, ಯಾಷ್ಟಿಕಸ೦ಹಿತೆ, ಆಂಜನೇಯಸಂಹಿತೆ, ನಂದೀಶಮತಾನುಸಾರಿಯಾದ ಔಮಾ 
ಪತಂ, ವಿದ್ಯಾರಣ್ಯಶ್ರೀಚರಣಪ್ರಣೀತವಾದ ಸ೦ಗೀತಸಾರ, ಮಾಧವಭಟ್ಟನ ಸಂಗೀತ 
ಚಂದ್ರಿಕೆ. ಶಾರ್ಜದೇವನ ಸಂಗೀತರತ್ನಾಕರ ಮತ್ತು ಅದರ ಮೇಲೆ ಕೇಶವ ಮತ್ತು 
ಕಲ್ಲಿನಾಥರು ರಚಿಸಿದ ವ್ಯಾಖ್ಯೆಗಳು ; ಇವುಗಳಲ್ಲಿ ಭರತ, ಯಾಷ್ಟಿಕ, ಮಾರುತಿಗಳನ್ನು 
ಮಾತ್ರ ಉಪೋದ್ಭಾತದಲ್ಲಿ ಇತರ ಲಾಕ್ಷಣಿಕರ ಹೆಸರುಗಳೊಡನೆ ಪರಿಸಿದ್ದಾನೆ, ಉಳಿದವು 
ಗಳನ್ನು ಬಿಟ್ಟಿದ್ದಾನೆ. ಮೇಲ್ಕಂಡ ಆಕರಗಳಲ್ಲಿ ಭರತಮುನಿ ಪ್ರಣೀತವಾದ `ಶಾಸ್ತ್ರ'ದಲ್ಲಿ 
ಭರತಮುನಿಯ ನಾಟ್ಯಶಾಸ್ತ್ರದ ಪ್ರಸಕ್ತಿಯು ಇಲ್ಲಿಲ್ಲ ; ಏಕೆಂದರೆ ಅದರಲ್ಲಿ ರಾಗಗಳ 
ವರ್ಣನೆಯಿಲ್ಲ. ನ೦ದೀಶ್ಚರಸ೦ಹಿತೆಯೆ೦ಬುದೊ೦ದು ಗ್ರಂಥವು ಈ ಹೆಸರಿನಲ್ಲಿ ಇಲ್ಲಿಯ 
ವರೆಗೆ ದೊರೆತಿಲ್ಲ. ನ೦ದಿಕೇಶ್ವರಕೃತವೆ೦ದು ಪ್ರಸಿದ್ಧಿ ಪಡೆದ ಭರತಾರ್ಣವ ಹಾಗೂ 
ಅಭಿನಯದರ್ಪಣಗಳಲ್ಲಿ ರಾಗಗಳ ವರ್ಣನೆಯ ಪ್ರಸಕ್ತಿಯೆ ಇಲ್ಲ. 

ಉಳಿದ ಗ್ರಂಥಗಳ ಪೈಕಿ ಕೇಶವನೆ೦ಬ ಬ್ರಾಹ್ಮಣನೊಬ್ಬನು ಸಂಗೀತರತ್ನಾಕರಕ್ಕೆ 
ವ್ಯಾಖ್ಯೆಯನ್ನು ರಚಿಸಿದ್ದಾನೆ೦ದು ತಿಳಿಯುವುದು ಸಂಗೀತಸುಧಾದಿಂದ ಮಾತ್ರ ; ಔಮಾ 
ಪತವು ನಂದೀಶಮತಾನುಸಾರಿಯೆಂಬುದಕ್ಕೆ ಈಗ ಪ್ರಕಟವಾಗಿರುವ ಔಮಾಪತದ 
ಲ್ಲ೦ತೂ ಆಧಾರವು ದೊರೆಯುವುದಿಲ್ಲ. ಈ ಉಮಾಪತಿಯನ್ನು ಗೋವಿ೦ದದೀಕ್ಷಿತನು 
ಆಧುನಿಕನೆಂದು ಕರೆಯುತ್ತಾನೆ. ಹಾಗಾದರೆ ಸುಮಾರು ೧೫೦ ವರ್ಷಗಳ ಹಿಂದೆಯೇ 
ಕಲ್ಲಿನಾಥನು ರಾಗಲಕ್ಟಣಕ್ಕಾಗಿ ಆಶ್ರಯಿಸಿ ಉದ್ಭರಿಸಿಕೊ೦ಡಿದ್ದ ಉಮಾಪತಿಗಿ೦ತ ಇವನು 
ಬೇರೆಯೆ ? ಕಲ್ಲಿನಾಥನು ಉದ್ಭರಿಸಿಕೊ೦ಡ ಭಾಗವು ಈಗ ಪ್ರಕಟವಾಗಿರುವ ಔಮಾಪತ 
ದಲ್ಲಿ ದೊರೆಯುತ್ತದೆ. ಆಕರಪಟ್ಟಿಕೆಯಲ್ಲಲ್ಲದೆ ಔಮಾಪತವನ್ನು ಗೋವಿಂದದೀಕ್ಷಿತನು 
ಬಳಸಿಕೊಂಡಿರುವುದು ' ಮತ್ತೆಲ್ಲಿಯೂ ಕಾಣಸಿಗುವುದಿಲ್ಲ. ಮಾಢೆವಭಟ್ಟನ ಸ೦ಗೀತ 
ಚ೦ದ್ರಿಕೆಯು ಹಸ್ತಪ್ರತಿಯಲ್ಲಿ ಉಳಿದುಕೊಂಡಿದೆ. ಆಂಜನೇಯ (ಇಹನುಮಾನ್‌ ?)ನನ್ನು 
ರಾಗವಿಷಯಕವಾಗಿ ಕಲ್ಲಿನಾಥ, ಪ೦ಡರೀಕವಿಠಲರು ಸ್ಮರಿಸುತ್ತಾರೆ ; ಯಾಷ್ಟಿಕನನ್ನು 


೫೪ ಕರ್ಣಾಟಕಸಂಗೀತವಾಹಿನಿ 


ಮತ೦ಗನು ಭಾಷಾರಾಗವರ್ಣನಾಸಂದರ್ಭದಲ್ಲಿ ವಿಪುಲವಾಗಿ ಉದ್ಮರಿಸಿಕೊಳ್ಳುತ್ತಾನೆ. 
ಆದರೆ ಆಂಜನೇಯ, ಯಾಷ್ಟಿಕರ ಗ್ರಂಥಗಳು ಇನ್ನೂ ಅನುಪಲಬ್ಧವಾಗಿಯೇ ಉಳಿದಿವೆ. 

ಇದರ ಹಿನ್ನೆಲೆಯಲ್ಲಿ ನೋಡಿದಾಗ ಸ೦ಗೀತಸಾರವನ್ನು ಗೋವಿಂದದೀಕ್ಷಿತನು ಓದಿ 
ಕೊಂಡಿದ್ದನೇ ಎ೦ಬ ಸಂದೇಹವು ಪುನಃ ಬಂದರೆ ಆಶ್ಚರ್ಯವಿಲ್ಲ. ಆದರೆ ಅವನು 
ವಿದ್ಯಾರಣ್ಯರನ್ನೂ ಸ೦ಗೀತಸಾರವನ್ನೂ ನಿರ್ದಿಷ್ಟಸ೦ದರ್ಭಗಳಲ್ಲಿ ಆತ್ಮಪ್ರತ್ಯಯದಿಂದ 

ಲ್ಲೇಖಿಸುವುದನ್ನು ನೋಡಿದರೆ, ವಿದ್ಯಾರಣ್ಯಪೂರ್ವದಲ್ಲಿ ಇಲ್ಲದಿದ್ದ ಮೇಳದ ಕಲ್ಪನೆ 
ಯನ್ನು ವಿದ್ಯಾರಣ್ಯಾನ೦ತರದ ಶಾಸ್ತ್ರಕಾರರು ಈ ಕಲ್ಪನೆಯು ಶಾಸ್ತ್ರಪರಿಚಿತವೆಂಬ ರೀತಿ 
ಯಲ್ಲಿ ವ್ಯವಹರಿಸಿರುವುದನ್ನು ಗಮನಿಸಿದರೆ, ಈ ಸ೦ದೇಹಕ್ಕೆ ಎಡೆಯಿರದು. 


ರಾಗಕೋಶ 

ಗೋವಿಂದದೀಕ್ಷಿತನು ತನ್ನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಹದಿನೈದು ಮೇಳಗಳಲ್ಲಿ 
ಮತ್ತು ಅವುಗಳಲ್ಲಿ ಹುಟ್ಟಿದ ಐವತ್ತು ರಾಗಗಳಲ್ಲಿ ಪ್ರತಿಯೊ೦ದಕ್ಕೂ ಆಕ್ಸಿಪ್ತಿಕಾ, ಒಂದು 
ಅಥವಾ ಹೆಚ್ಚು ರಾಗವರ್ಧನೀ. ಒಂದು ಅಥವಾ ಹೆಚ್ಚು ವಿದಾರೀ, ಷಡ್ಡಾದಿ ವಿವಿಧ 
ಜೀವಸ್ಟರಗಳಲ್ಲಿ ಸ್ಥಾಯೀ, ವರ್ತನೀ ಮತ್ತು ನ್ಯಾಸಗಳನ್ನು ನಿರೂಪಿಸುತ್ತಾನೆ. ಶಾರ್ಜ್ಸ್ಣ 
ದೇವನು ವೀಣೆ ಮತ್ತು ಕೊಳಲು ವಾದ್ಯಗಳಲ್ಲಿ ವಿವಿಧ ರಾಗಗಳನ್ನು ನುಡಿಸುವ ಬಗೆಯನ್ನು 
ವರ್ಣಿಸಿದ್ದಾನೆ ; ಆದರೆ ಮೇಲ್ಕಂಡ ರೀತಿಯಲ್ಲಿ ವಿವರಪೂರ್ಣವಾಗಿ ಅಷ್ಟೂ ರಾಗಗಳಿಗೆ 
ಆಲಾಪನಾಕ್ರಮಗಳನ್ನು ನಿರೂಪಿಸಿ ತನ್ನ ಕಾಲದಲ್ಲಿ ರಾಗಗಳು ಹೇಗೆ ಪ್ರಯೋಗವಾಗು 
ತ್ರಿದ್ದವೆ೦ಬುದನ್ನು ತೋರಿಸಿಕೊಟ್ಟಿರುವುದು ಗೋವಿಂದದೀಕ್ಷಿತನೊಬ್ಬನೇ. ಇದೆಲ್ಲವನ್ನೂ 
ಅವನು ವಿದ್ಯಾರಣ್ಯಮತವೆನ್ನುತ್ತಾನೆ; ಈ ರಾಗಗಳು ಜಗತ್‌ಪ್ರಸಿದ್ಧವಾಗಿದ್ದವು ಎಂದೂ 
ಹೇಳುತ್ತಾನೆ. ಆದುದರಿಂದ ವಿದ್ಯಾರಣ್ಯರು ವರ್ಣಿಸಿದ ರಾಗಗಳೂ ರಾಗಲಕ್ಷಣಗಳೂ 
ಕಡೆಯಪಕ್ಷ ಇನ್ನೂರೈವತ್ತು ವರ್ಷಗಳ ಕಾಲ ಕರ್ಣಾಟಕಸಂಗೀತದಲ್ಲಿ ಮಾಸದೆ ನಿಂತಿ 
ದ್ಹವು. ಏಕೆಂದರೆ ನವೀನರು ಈ ಲಕ್ಷಣಗಳಲ್ಲಿ ಅಸ೦ಗತವಾದುದನ್ನು ಸೇರಿಸುತ್ತಾರೆ, ಇದು 
ತಪ್ಪು, ಎ೦ದು ಅವನು ರಾಮಾಮಾತ್ಯನನ್ನು ಉದ್ದೇಶಿಸಿ ಪದೇ ಪದೇ ಈ ಪ್ರಕರಣದಲ್ಲಿ 
ಹೇಳುತ್ತಾನೆ. ರಾಮಾಮಾತ್ಯನು ಸ್ವರಮೇಲಕಲಾನಿಧಿಯನ್ನು ರಚಿಸಿದ್ದು ೧೫೫೦ರಲ್ಲಿ. 
ಗೋವಿಂದ ದೀಕ್ಷಿತನು ಸ೦ಗೀತಸುಧೆಯನ್ನು ರಚಿಸುವಾಗ ರಾಮಾಮಾತ್ಯನು ಬದುಕಿದ್ದರೆ 
(ಇದು ಅಸ೦ಭವವೇನೂ ಅಲ್ಲ) ಆಗ ಅವನು ವೃದ್ಧನಾಗಿರಬೇಕು. ಬಹುಶಃ ಇಬ್ಬರೂ 
ಸಮವಯಸ್ಕರೋ. ಗೋವಿಂದದೀಕ್ಬಿತನು ಸ್ವಲ್ಪ ಕಿರಿಯವನೋ ಇದ್ದಿರಬೇಕು. ರಾಮಾ 
ಮಾತ್ಯನ ಬಗೆಗೆ ಅವನು ತೋರಿಸುವ ಆಕ್ಷೇಪಣಾಮನೋಭಾವವನ್ನು ವೆಂಕಟಮಖಿಯೂ 
ಉಳಿಸಿ ಬೆಳೆಸಿಕೊ೦ಡನು. 

ಇದು ಹೇಗೇ ಇರಲಿ, ಮೇಲೆ ಹೇಳಿದ ಐವತ್ತು ರಾಗಗಳ ಲಕ್ಷಣವನ್ನು ತಾನು 
ವಿದ್ಯಾರಣ್ಯರಿಂದಲೇ ಪಡೆದುಕೊಂಡುದಾಗಿ ಅವನು ಹೇಳುತ್ತಾನೆ : 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೫೫ 


ಕರ್ಣಾಟಸಿ೦ಹಾಸನಭಾಗ್ಯವಿದ್ಕಾರಣ್ಯಾಭಿಧಶ್ರೀಚರಣಾಗ್ರಣೀಭ್ಯಃ | 
ಆರಭ್ಯ ರಾಗಾನ್‌ ಪ್ರಚುರಪ್ಪಯೋಗಾನ್‌ ಪ೦ಚಾಶತ೦ ಚಾಕಲಯೇ ಷಡಂಗಾನ್‌ | 
ರಾಗಾಸ್ತು ಪಂಚಾಶದಿಹೋಪದಿಷ್ಟಾ ನಟ್ಟಾದಯಃ ಸರ್ವಜಗತ್‌ಪ್ಪಸಿದ್ಧಾಃ | 

(11 413-414, ಪು.೧೫೨) 


ಹೀಗೆ೦ದಕೂಡಲೇ ಅವನು ಮುಂದಿನ ಶ್ಲೋಕದಲ್ಲಿ ಅವರ ಮತದಲ್ಲಿ ಮೇಳಗಳು 
ಹದಿನೈದು ಎ೦ದೂ ತಿಳಿಸುತ್ತಾನೆ : `ತೇಷಾ೦ ಮತಾಃ ಪ೦ಚದಶೈವ ಮೇಲಾಃ'. ಇದರಿಂದ 
ಮೇಳಗಳ ಪ್ರಮೇಯವು ವಿದ್ಯಾರಣ್ಯರದೇ ಎಂದು ಸಿದ್ಧವಾಗುತ್ತದೆ, ಅಲ್ಲದೆ ರೂಢಿಯ 
ಲ್ಲಿದ್ದ ಐವತ್ತು ರಾಗಗಳನ್ನು ಅವರು ಹದಿನೈದು ಮೇಳಗಳಲ್ಲಿ ಅಡಕಗೊಳಿಸಿ ವರ್ಗಿಕರಿಸಿ 
ದ್ದರು ಎಂದು ಸ್ಪಷ್ಟವಾಗುತ್ತದೆ. ಇದಕ್ಕಿಂತ ಮುಂಚೆ ರಾಗಗಳನ್ನು ಭಾರತೀಯ ಸಂಗೀತ 
ಶಾಸ್ತ್ರದಲ್ಲಿ ಗ್ರಾಮಪ್ರಮೇಯದ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತಿತ್ತು. ಶ್ರೀವಿದ್ಯಾ 
ರಣ್ಯರು ಮಂಡಿಸಿದ ಈ ಪ್ರಮೇಯದ ಮಹತ್ವವು ಉಳಿಯಬೇಕಾದರೆ ಇದರ ಹಿನ್ನೆಲೆ 
ಯನ್ನು ಸ್ವಲ್ಪವಾದರೂ ವಿವರಿಸಬೇಕು. - 


ಗ್ರಾಮಪ್ರ ಮೇಯ ಮತ್ತು ರಾಗ 

. ಪ್ರಾಚೀನ ಭಾರತೀಯಸಂಗೀತದಲ್ಲಿ ಗ್ರಾಮಪ್ರಮೇಯವನ್ನು ಹೀಗೆ ಕಲ್ಪಿಸಲಾಗಿತ್ತು: 
ಗಾನಪ್ರಪ೦ಚದಲ್ಲಿ ಇರುವ, ಅಥವಾ ಸಾಧ್ಯವಾದ, ಎಲ್ಲ ಸ್ವರದ್ರವ್ಯವೂ ಶ್ರುತಿಗಳೆಂಬ 
ಸೂಕ್ಷ್ಮ ನಾದಸೋಪಾನಗಳಿ೦ದ ಆಗಿದೆ. ಗಾನವ್ಯವಹಾರಕ್ಕಾಗಿ ಏಳು ಸ್ವರಗಳನ್ನು ಉಪ 
ಯೋಗಿಸಬಹುದು. ಇವುಗಳ ಒಟ್ಟು ವ್ಯಾಪ್ತಿಯು ಇಪ್ಪತ್ತೆರಡು ಶ್ರುತಿಗಳಿಂದ ಆದುದು. 
ಇವುಗಳಲ್ಲಿ ನಿರ್ದಿಷ್ಟವಾದ ಶ್ರುತಿಗಳಲ್ಲಿ ನಾದವು ಅಭಿವ್ಯಕ್ತಗೊ೦ಡಾಗ ಮಾತ್ರ ಅದಕ್ಕೆ 
ಸ್ವರತ್ವವು ಪ್ರಾಪ್ತವಾಗುತ್ತದೆ. ೪, ೭, ೯, ೧೩, ೧೭, ೨೦ ಮತ್ತು ೨೨ನೆಯ ಶ್ರುತಿಸ್ಥಾನ 
ಗಳಲ್ಲಿ ಅಭಿವ್ಯಕ್ತವಾಗುವ ಸ್ವರಗಳು ಶುದ್ಧವೆನಿಸಿಕೊಳ್ಳುತ್ತವೆ. ಬೇರೆ ಶ್ರುತಿಸ್ಥಾನಗಳಲ್ಲಿ 
ಅವು ಮೂಡಿ ಬಂದರೆ ವಿಕೃತಗಳಾಗುತ್ತವೆ. ಇವುಗಳಲ್ಲಿ ಮಧ್ಯಮವು ಗಾನವ್ಯವಹಾರದಲ್ಲಿ 
ಎಂದಿಗೂ ಲೋಪವಾಗಬಾರದು ; ಆದುದರಿಂದ ಅದು ಅವಿನಾಶೀ. ಶುದ್ಧಸ್ಟರಸ್ಥಾನ 
ಗಳನ್ನು ಕ್ರಮವಾಗಿ ಉಳ್ಳ ಸ್ವರಸಪ್ತಕವೇ ಷಡ್ಡಗ್ರಾಮ. ಪ೦ಂಚಮಸ್ಟರವು ಇದರಲ್ಲಿ 
ಹದಿನೇಳನೆಯ ಶ್ರುತಿಯಲ್ಲಿರುತ್ತದೆ. ಅದು ಹದಿನಾರನೆಯ ಶ್ರುತಿಯಲ್ಲಿ ಗೋಚರವಾಗಿ 
ಉಳಿದ ಸ್ವರಗಳೆಲ್ಲ ಶುದ್ಧವಾಗಿಯೇ ಇದ್ದರೆ ಅಂತಹ ಸ್ವರಸಪ್ತಕಕ್ಕೆ ಮಧ್ಯಮಗ್ಭಾಮ 
ವೆಂದು. ಹೆಸರು. (ಇವುಗಳಲ್ಲದೆ ಗಾ೦ಧಾರಗ್ರಾಮವೆ೦ಬ ಮೂರನೆಯದೊಂದು ಸ್ವರ 
ಸಪ್ತಕವೂ ಇತ್ತು. ಆದರೆ. ಇದು ಪ್ರಯೋಗಕ್ಟಮತೆಯನ್ನು ಕಳೆದುಕೊಂಡು ನಮ್ಮ 
ಸ೦ಗೀತಶಾಸ್ತ್ರದಿ೦ದ ಕ್ರಿಸ್ತಶಕೆಯ ಪ್ರಾರಂಭಕ್ಕಿಂತ ಮುಂಚೆಯೇ ಕಣ್ಮರೆಯಾಯಿತು.) 
ಗ್ರಾಮವು ಕೇವಲ ಸ್ವರಸಪ್ತಕಮಾತ್ರವಾಗಿರಲಿಲ್ಲ; ಗೇಯಪ್ರಪಂಚದಲ್ಲಿ ಭೂತಭವಿಷ್ಯದ್‌ 
ವರ್ತಮಾನಗಳಲ್ಲಿ ಸಾಧ್ಯವಾದ ಎಲ್ಲ ಸ್ವರಗಳನ್ನೂ ಅವುಗಳ ಪರಸ್ಪರ ಅ೦ತರಗಳನ್ನೂ., 
ಪರಸ್ಪರ ಹಿತಾಹಿತಸ೦ಬ೦ಧಗಳನ್ನೂ, ನಿರಪೇಕ್ಷ ಪ್ರಮಾಣಗಳನ್ನೂ, ಶುದ್ಧವಿಕೃತಸ್ತಾನ 


೫೬ ಕರ್ಣಾಟಕಸ೦ಗೀತವಾಹಿನಿ 


ಗಳನ್ನೂ ಒಳಗೊಳ್ಳುವ ಹಾಗೂ ಗಾನರೂಢಿಯಲ್ಲಿ ಸ್ವರಪ್ರಸಕ್ತವಾಗಿರುವ ಸಕಲ ತತ್ತ್ವ. 
ಪ್ರಮೇಯ. ತಂತ್ರ, ವಿಧಾನಗಳನ್ನೂ ತಾರ್ಕಿಕವಾಗಿ ಪಡೆಯುವ ಸಾಧನವೂ ಆಗಿತ್ತು. 
ಹೀಗೆ ಗಾನಸಾಕಲ್ಯಕ್ಕೆ ಅದು ಮಾತೃಕಾಪ್ರಾಯವಾಗಿತ್ತು. ಷಡ್ಡಗ್ರಾಮದಲ್ಲಿ ಷಡ್ಡವೂ 
ಮಧ್ಯಮಗ್ರಾಮದಲ್ಲಿ ಮಧ್ಯಮವೂ ಗಾನವ್ಯವಹಾರದಲ್ಲಿ ಪ್ರಾಥಮ್ಮ. ಪ್ರಾಮುಖ್ಯ ಮತ್ತು 
ಪ್ರಾಧಾನ್ಯಗಳನ್ನು ಪಡೆದಿದ್ದವು. ಇದರಿಂದಾಗಿ ಗೇಯ ದ್ರವ್ಯಕ್ಕೆ ಸ್ಪರಸಪ್ತಕದ ಅತ್ಯಂತ 
ಕೆಳಗಿನ ಸ್ವರವು ಆಧಾರವಾಗಿರುವ (ಇದರಿಂದಾಗಿ ಗಾನವು ಅಧೋಮುಖಪ್ರವೃತ್ತಿಯನ್ನು. 
ಪಡೆದಿರುವ) ಒ೦ದು ರೀತಿಯೂ ಅದರ ಮಧ್ಯಸ್ವರವು ಆಧಾರವಾಗಿರುವ (ಇದರಿಂದಾಗಿ 
ಗಾನವು ಊರ್ಧ್ವಮುಖಪ್ರವೃತ್ತಿಯನ್ನು ಪಡೆದಿರುವ) ಇನ್ನೊ೦ದು ರೀತಿಯೂ ಏರ್ಪಟ್ಟಿ 
ದ್ದವು. ಇದನ್ನೂ ಪಂಚಮದ ಪ್ರಯುಕ್ತಿಯನ್ನೂ (ಎಂದರೆ, ಹದಿನೇಳನೆಯ ಅಥವಾ 
ಹದಿನಾರನೆಯ ಶ್ರುತಿಯಲ್ಲಿ ಅದು ಗೋಚರಿಸುವುದನ್ನೂ) ಅವಲಂಬಿಸಿ ರಾಗಗಳನ್ನು 
ಷಡ್ಡಗ್ರಾಮದಲ್ಲಿ ಅಥವಾ ಮಧ್ಯಮಗ್ರಾಮದಲ್ಲಿ ವರ್ಗೀಕರಿಸಲಾಗುತ್ತಿತ್ತು. 

ಷಡ್ಡಗ್ರಾಮ ಮತ್ತು ಮಧ್ಯಮಗ್ರಾಮಗಳಲ್ಲಿ ಮೇಲೆ ಹೇಳಿರುವ ಶ್ರುತಿವಿನಿಯೋಗ 
ವ್ಯವಸ್ಥೆಯನ್ನು ಉಳಿಸಿಕೊಂಡು ಆದರೆ ಷಡ್ಡಾದಿಸಪ್ತಸ್ವರಗಳಲ್ಲಿ ಒ೦ದೊ೦ದನ್ನೂ ಬೇರೆ 
ಬೇರೆಯಾಗಿ ಆಧಾರಸ್ವರವಾಗಿ ಮಾಡಿಕೊಂಡು ಏಳೇಳು ಸ್ವರಸಪ್ತಕಗಳನ್ನು ಪಡೆಯ 
ಲಾಗುತ್ತಿತ್ತು. ಇವುಗಳಿಗೆ ಮೂರ್ಛನೆಗಳೆ೦ದು ಹೆಸರು. ಈ ವಿಧಾನದಿಂದ ಲಕ್ಷ್ಯಪೃಸಿದ್ಧ 
ವಾದ ಎಲ್ಲ ವಿಕೃತಿಸ್ಟರಗಳೂ ಲಭಿಸುತ್ತಿದ್ದವು. ವಿವಿಧ ವಿಕೃತಿಸ್ಟರ ಸ೦ಪತ್ತಿಯನ್ನುಳ್ಳ 
ರಾಗಗಳಿಗೆ ಇವನ್ನು ಮಾತೃಕೆಗಳಾಗಿ ತೆಗೆದುಕೊಂಡು ಇವುಗಳಲ್ಲಿ ವರ್ಗೀಕರಿಸುವುದರಿಂದ 
ಆಯಾ ರಾಗದಲ್ಲಿದ್ದ ಸ್ವರದ್ರವ್ಯಸ೦ಪದವನ್ನು ವರ್ಣಿಸಲಾಗುತ್ತಿತ್ತು. ಪ್ರತಿಯೊಂದು 
ಮೂರ್ಛನೆಯನ್ನೂ ಪುನಃ ಇದೇ ('ಗ್ರಹಭೇದ') ಪದ್ಧತಿಗೆ ಒಳಪಡಿಸುವುದರಿಂದ ದೊರೆತ 
ಸ್ವರಸಪ್ತಕಗಳಿಗೆ “ಕ್ರಮ'ಗಳೆ೦ದು ಹೆಸರು. ಗ್ರಾಮಸ್ವರವ್ಯವಸ್ಥೆಯಿ೦ದ ಹೆಚ್ಚು ಹೆಚ್ಚು 
ದೂರವಾಗಿದ್ದ ರಾಗಗಳನ್ನು ವರ್ಗೀಕರಿಸಲು ಇವುಗಳನ್ನು ಉಪಮಾತೃಕೆಗಳನ್ನಾಗಿ ತೆಗೆದು 
ಕೊಳ್ಳಲಾಗುತ್ತಿತ್ತು. ನಿರ್ದಿಷ್ಟವಾದ ನಿಯಮಗಳನ್ನು ಅನುಸರಿಸಿ ಮೂರ್ಛನೆಯಲ್ಲಿ 
ಒಂದು ಅಥವಾ ಎರಡು ಸ್ವರಗಳನ್ನು ಲೋಪಮಾಡಿ ಉಳಿಯುವ ಸ್ವರವ್ಯವಸ್ಥೆಗೆ ತಾನ 
ವೆಂದು ಸಂಜ್ಞೆ ಹೀಗೆ ಪ್ರತಿಯೊಂದು ಮೂರ್ಛನೆಯಲ್ಲಿಯೂ ಒಂದೊಂದು ಸ್ವರವನ್ನು 
ಲೋಪಿಸಿ ಷಾಡವತಾನಗಳನ್ನೂ. ಆಯಾ ಲೋಪನೀಯ ಸ್ವರದೊಡನೆ ಅದರ ಶುದ್ಧ 
ಮಧ್ಯಮದ ಅಥವಾ ಪಂಚಮದ ಭಾವದಲ್ಲಿರುವ ಸ್ವರವನ್ನು ಛೋಪಿಸುವುದರಿಂದ 
ಔಡುವತಾನಗಳನ್ನೂ ಶಾಸ್ತ್ರದಲ್ಲಿ ಏರ್ಪಡಿಸಲಾಗಿತ್ತು. ಔಡುವಷಾಡವರಾಗಗಳನ್ನು ವರ್ಗೀ 
ಕರಿಸಿ ನಿರೂಪಿಸಲು ಇವು ಸಾಧನಗಳಾಗಿದ್ದವು. ತಾನಗಳು ಕ್ರಮವಾದ ಸ್ವರಸಂಚಾರವನ್ನು 
ಪಡೆದಿದ್ದರೆ ಶುದ್ಧತಾನಗಳೆ೦ದೂ ವಕ್ರವಾದ ಸ್ವರಸಂಚಾರವನ್ನು ಹೊಂದಿದ್ದರೆ ಕೂಟತಾನ 
ಗಳೆ೦ದೂ ಪರಿಭಾಷೆಯನ್ನು ಪಡೆದಿದ್ದವು. ಇವುಗಳ ನೆರವಿನಿಂದ ಅವಕ್ರ ಮತ್ತು ವಕ್ರರಾಗ 
ಗಳನ್ನು ನಿರೂಪಿಸಿ ವರ್ಗೀಕರಿಸಲು ಸಾಧ್ಯವಾಗುತ್ತಿತ್ತು. 

ಗ್ರಾಮಪ್ಪಮೇಯದ ಚೌಕಟ್ಟಿನಲ್ಲಿ ರಾಗಗಳನ್ನು ವರ್ಗೀಕರಿಸಲು ಇನ್ನೊ೦ದು ಐತಿ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೫೭ 


ಹಾಸಿಕ ವಿಧಾನವನ್ನೂ ಬಳಸಲಾಗುತ್ತಿತ್ತು. ರಾಗಗಳಲ್ಲಿ ಪ್ರಾಚೀನವಾಗಿದ್ದು ಗ್ರಾಮ 
ತತ್ತ್ವದ ಪ್ರಮೇಯ ಮತ್ತು ಉಪಪ್ರಮೇಯಗಳಿಂದ ಲಕ್ಷಿತವಾದವುಗಳನ್ನು ಗ್ರಾಮರಾಗ 
ಗಳೆಂದು ಕರೆಯುತ್ತಿದ್ದರು." ಇವುಗಳಲ್ಲಿ ಅತ್ಯ೦ತ ಪ್ರಾಚೀನವಾಗಿದ್ದು ಶುದ್ಧಸ್ತರೂಪ 
ದಲ್ಲಿಯೇ ಉಳಿದುಕೊ೦ಡವುಗಳನ್ನು ಶುದ್ಧ ಗಳೆ೦ದೂ, ಇವುಗಳಿ೦ದ ವಿಕಾಸಪಡೆದು 
ಭಿನ್ನಲಕ್ಷಣಗಳನ್ನು ಪಡೆದವುಗಳನ್ನು ಭಿನ್ನಗಳೆ೦ದೂ ಹೇಳಲಾಗುತ್ತಿತ್ತು. ಇದೇ ರೀತಿಯಲ್ಲಿ 
ಗೌಡ, ವೇಸರ ಮತ್ತು ಸಾಧಾರಿತಗಳೆ೦ಬ ಗ್ರಾಮರಾಗಭೇದಗಳಿದ್ದವು. ಕಾಲದೇಶವೈಪ 
ರೀತ್ಯಗಳಿ೦ದಲೂ ಜನಾಭಿರುಚಿಯ ವ್ಯತ್ಯಾಸದಿ೦ದಲೂ ಗ್ರಾಮರಾಗಗಳು ಯಾದೃಚ್ಛಿಕ 
ವಾಗಿ ಬೆಳೆದಾಗ, ಅಥವಾ ಯಾದೃಚ್ಛಿಕ ಲಕ್ಷಣಗಳನ್ನು ಪಡೆದ ಹೊಸರಾಗಗಳು ಹುಟ್ಟಿ 
ಕೊಂಡಾಗ ಅವು "ಭಾಷಾ' ಎ೦ಬ ಸಂಜ್ಞೆಯನ್ನು ಪಡೆದವು. ಇವುಗಳಿಂದಲೇ ಹುಟ್ಟಿ ಹೆಚ್ಚು 
ವೈಸದೃಶ್ಯಗಳನ್ನು ಪಡೆದ ರಾಗಗಳು ಕ್ರಮವಾಗಿ ವಿಭಾಷಾ, ಅ೦ತರಭಾಷಾ ಎಂಬ 
ಪರಿಭಾಷೆಯನ್ನು ಹೊಂದಿದ್ದವು. 

ಗ್ರಾಮಪ್ರಮೇಯವನ್ನು ನೇರವಾಗಿ ಅವಲಂಬಿಸದಿದ್ದರೂ ಅದು ರೂಢಿಯಲ್ಲಿದ್ದ 
ಕಾಲದಲ್ಲಿಯೇ ಪ್ರಾಚುರ್ಯಪು್ರಸಿದ್ಧಿಗಳನ್ನು ಪಡೆದ ಕೆಲವು ರಾಗವರ್ಗೀಕರಣ ವಿಧಾನ 
ಗಳನ್ನು ಇಲ್ಲಿ ಗಮನಿಸಬಹುದು. ಹೀಗೆ. ಮತ೦ಗನೇ ಶುದ್ಧ, ಸಾಲಗ ಮತ್ತು ಸ೦ಕೀರ್ಣ 
ಗಳೆಂಬ ಮೂರು ರಾಗಪ್ರಕಾರಗಳನ್ನು ಹಿ೦ದಿನವರಿ೦ದ ಸಂಗ್ರಹಿಸಿ ಹೇಳುತ್ತಾನೆ. ಸ್ವಸ್ತ 
ರೂಪದಲ್ಲಿಯೇ, ಬದಲಾವಣೆಯನ್ನು ಹೊಂದದೆ, ನಿ೦ತರಾಗಗಳು ಶುದ್ಧ. ಇವುಗಳ 
ಛಾಯೆಯನ್ನು ಪಡೆದುಕೊ೦ಡು ವಿಕಾಸಹೊ೦ದಿದವುಗಳು ಛಾಯಾಲಗ ಅಥವಾ ಸಾಲಗ, 
ಎರಡು ಅಥವಾ ಹೆಚ್ಚು ರಾಗಗಳ ಭಾವಗಳನ್ನು ಆಂಶಿಕವಾಗಿ ಪಡೆದು ಸಂಕೀರ್ಣಸ್ವರೂಪ 
ವುಳ್ಳವುಗಳು ಸ೦ಕೀರ್ಣ ಎ೦ದು ಇವುಗಳನ್ನು ವರ್ಣಿಸಬಹುದು. ಪುನಃ ಮತ೦ಗನೇ 
ಮೂಲ, ದೇಶಜ, ಛಾಯಾಮಾತ್ರಾಶಯ, ಮತ್ತು ಸ೦ಕೀರ್ಣಗಳೆ೦ಬ ಬೇರೆ ನಾಲ್ಕು ರಾಗ 
ಜಾತಿಗಳನ್ನು ಪೂರ್ವಾಚಾರ್ಯರಿ೦ದ ಸಂಗ್ರಹಿಸುತ್ತಾನೆ. ಮೂಲಸ್ವರೂಪವನ್ನು ಉಳಿಸಿ 
ಕೊಂಡಿರುವ ರಾಗಗಳು ಮೂಲ ; ಆಯಾಯಾ ದೇಶದ ಜನಪದದಲ್ಲಿ ಹುಟ್ಟೆ ಅದರ 
ವೈಶಿಷ್ಟ್ಯವನ್ನು ಉಳಿಸಿಕೊ೦ಡು ಆಯಾ ದೇಶದ ಹೆಸರನ್ನೇ ಪಡೆದವುಗಳು ದೇಶಜ ; ಬೇರೆ 
ರಾಗದ ಛಾಯೆಯನ್ನು ಮಾತ್ರ ಆಂಶಿಕವಾಗಿ ಒಳಗೊಂಡಿದ್ದವುಗಳು ಛಾಯಾಮಾತ್ರಾ 
ಶ್ರಯ. ಈ ವರ್ಗಗಳಲ್ಲಿ ಸೇರದೆ ಮಿಶ್ರ ಅಥವಾ ಜಟಿಲಸ್ವರೂಪವನ್ನು ಹೊಂದಿದ್ದವುಗಳು 
ಸಂಕೀರ್ಣ. ಇದಲ್ಲದೆ ರಾಗವಿ೦ಗಡನೆಯಲ್ಲಿ 'ಅ೦ಗ'ತತ್ತೃವೂ ತಲೆದೋರಿತ್ತು. ಸ್ವನಿಷ್ಠ 
ವಾದ ಗೇಯಾರ್ಥವನ್ನು ಅಭಿವ್ಯಕ್ತಿಗೊಳಿಸುವುದರಲ್ಲಿನ ಸಾಮರ್ಥ್ಯವನ್ನು ಅವಲಂಬಿಸಿ ಈ 
ವಿಧಾನವು ಹುಟ್ಟಿತೆಂದು ತೋರುತ್ತದೆ. ಸ್ವಯ೦ಪೂರ್ಣವೂ ನಿರಪೇಕ್ಬವೂ ಅದ ರಾಗ 
ಭಾವವನ್ನು ಸ್ವತಂತ್ರವಾಗಿ ವ್ಯಕ್ತಗೊಳಿಸಬಲ್ಲ ರಾಗವು ರಾಗಾ೦ಗ. ಇದರ ಭಾವವನ್ನೇ 
ಆಂಶಿಕವಾಗಿ, ಆದರೆ ಸ್ವಯ೦ನಿಷ್ಠವಾಗಿಯೂ ವೈಶಿಷ್ಟ್ಯಪೂರ್ಣವಾಗಿಯೂ ನಿರೂಪಿಸಿ 


- ಕೊಳ್ಳಬಲ್ಲ ರಾಗವು ಉಪಾಂಗ. ತನ್ನ ವ್ಯಕ್ತಿತ್ವದ ಅಭಿವ್ಯಕ್ತಿಗೆ ಬೇರೆ ರಾಗಗಳ ಛಾಯೆ 


” ಯನ್ನು ಆಂಶಿಕವಾಗಿ ಅಪೇಕ್ಷಿಸುವ ರಾಗವು ಭಾಷಾ೦ಗ. ಕ್ರಿಯಾಪ್ರಚೋದಕ ಅಭಿವ್ಯಕ್ತಿ 


೫೮.  ಕರ್ಣಾಟಕಸ೦ಗೀತವಾಹಿನಿ 


ಸಾಮರ್ಥ್ಯವುಳ್ಳದ್ದು ಕ್ರಿಯಾಂಗ. ಗ್ರಾಮರಾಗಗಳಲ್ಲಿ ವೇಸರ ಅಥವಾ ರಾಗ ಎಂಬ ವಿಧದ 
ಅ೦ಗವಾಗಿ ಹುಟ್ಟಿದ್ದು ರಾಗಾ೦ಗ ; ರಾಗಾ೦ಗದ ಅ೦ಗವು ಉಪಾ೦ಗ ; ಭಾಷಾರಾಗದ 
ಅಂಗವು ಭಾಷಾ೦ಗ--ಹೀಗೆ ಇವುಗಳನ್ನು ಗ್ರಾಮಪ್ರಮೇಯದ ಚೌಕಟ್ಟಿನಲ್ಲಿ ಸಮನ್ವಯ 
ಗೊಳಿಸಬಹುದು. ಇದು ಬೇರೆ ಬೇರೆ ರಾಗಗಳಲ್ಲಿರುವ ಭಾವಸಾಮೀಪ್ಯದ ಆಧಾರದ 
ಮೇಲೆ ಹುಟ್ಟಿಕೊ೦ಡುದು ; ಸೌಂದರ್ಯಮೀಮಾಂಸಾ ದೃಷ್ಟಿಯಿಂದ ವೈಜ್ಞಾನಿಕವಾದುದು. 
ಈ ವಿಧಾನವು ಕರ್ಣಾಟಕ ಸಂಗೀತದಲ್ಲಿ ಇಂದಿಗೂ ರೂಢಿಯಲ್ಲಿದೆ. 

ಗ್ರಾಮಕಲ್ಪನೆಯ ಹ೦ದರದಲ್ಲಿಯೇ ಇನ್ನೊಂದು ಪ್ರಾಚೀನ ರಾಗವರ್ಗೀಕರಣ' 
ವಿಧಾನವು ಹುಟ್ಟಿ, ಬೆಳೆದು, ಬಲಿಯಿತು. ಇದಕ್ಕೆ ಜಾತಿಯೆಂದು ಹೆಸರು. ರಾಗದಲ್ಲಿರುವ 
ಸೌಂದರ್ಯಾರ್ಥವನ್ನು ಆ ರಾಗದ ಭೌತಿಕಸಾಮಗ್ರಿಯ ಮೂಲಕ, ಎಂದರೆ ಸ್ವರ ಸಂಪತ್ತು. 
ಗ್ರಹಾಂಶತಾರಮಂದ್ರಾದಿ ದಶಪ್ರಾಣಗಳು, ಗಮಕಾದಿಸ್ವರಾಲಂಕರಣತಂತ್ರ ಮೊದಲಾ 
ದವುಗಳ ಮೂಲಕ ಮೀಮಾಂಸೆಮಾಡಲು ಶಾಸ್ತ್ರೀಯ ತಂತ್ರಗಳು ಇದರಿಂದ ಸ್ಫೂರ್ತಿ 
ಗೊಂಡವು. ರಾಗವನ್ನು ಅದರ ದಶಪ್ರಾಣಗಳಿ೦ದ ವಿಂಗಡಿಸಬಹುದೆಂದರೆ, ಇವುಗಳಿಂದ 
ಅದರ ವೈಶಿಷ್ಟ್ಯವನ್ನು ನಿರ್ದೇಶಿಸಬಹುದೆಂದರೆ, ಇವೇ ಪ್ರಾಣಗಳಿ೦ದ ರಾಗಗಳನ್ನು 
ವರ್ಗೀಕರಿಸುವುದೂ ಸಾಧ್ಯವೆಂದಾಯಿತು. ಹೀಗೆ ಗ್ರಹಾ೦ಶನ್ಯಾಸತಾರಮಂ೦ದ್ರಾದಿಲಕ್ಷಣ 
ಗಳನ್ನು ಸ್ಥೂಲವಾಗಿ, ವಿವಿಧವಾಗಿ ಸಂಕಲಿಸಿ ಮಾತೃಕೆಗಳನ್ನು ಪಡೆಯಲಾಯಿತು. ಇವೇ 
ಜಾತಿಗಳು. ಇವುಗಳಲ್ಲಿ ಆಯಾ ಲಕ್ಷಣಗಳನ್ನು ಒಳಗೊಂಡ ರಾಗಗಳನ್ನು ಅಡಕಗೊಳಿಸು 
ವುದು ಸುಲಭವೂ, ವೈಜ್ಞಾನಿಕವೂ ಆಯಿತು. ಷಾಡ್ಜೀ, ಆರ್ಷಭೀ,ಗಾ೦ಧಾರೀ ಮುಂತಾದ 
ಸ್ವರನಾಮಕಗಳಾದ ಏಳನ್ನು ಶುದ್ಧಜಾತಿಗಳೆ೦ದೂ, ಗಾ೦ಧಾರಪ೦ಚಮೀ, ಕಾರ್ಮಾರವೀ. 
ಆಂಧ್ರೀ, ನಂದಯ೦ತೀ ಮೊದಲಾದ ಸಂಕೀರ್ಣಸ್ವರೂಪದ ಹನ್ನೊಂ೦ದನ್ನು ವಿಕೃತಜಾತಿ 
ಗಳೆ೦ದೂ ವಿಂಗಡಿಸಿ, ಇವುಗಳಲ್ಲಿ ರಾಗಗಳನ್ನು ವರ್ಗೀಕರಿಸಿ ವ್ಯವಸ್ಥಗೊಳಿಸಲಾಯಿತು. 
ಪುನಃ ಷಡ್ಡಗ್ರಾಮಜನ್ಯ ಮತ್ತು ಮಧ್ಯಮಗ್ರಾಮಜನ್ಯಗಳೆ೦ದು ವರ್ಗಮಾಡಿ ಅವುಗಳನ್ನು 
ಗ್ರಾಮದ ಪ್ರಮೇಯದಲ್ಲಿ ಅಡಕಮಾಡಿ ಸಮನ್ವಯಗೊಳಿಸಲಾಯಿತು. 

ಈ ಎಲ್ಲ ವರ್ಗೀಕರಣಗಳಿಗೂ ಮೂಲವಾದುದು ಗ್ರಾಮದ ಪ್ರಮೇಯ ; ಅದಕ್ಕೆ 
ಪ್ರೇರಕವಾದ ದ್ವಂದ್ವಾಧಾರ ಸ್ವರಪ್ರಯುಕ್ತಿಯುಳ್ಳ ಇಬ್ಬಗೆಯ ಗಾನಪ್ರವೃತ್ತಿ. ಇದು 
ಕಡೆಯಪಕ್ಷ ಸಾವಿರವರ್ಷಗಳ ಕಾಲ ನಮ್ಮ ಸಂಗೀತದ ಲಕ್ಷ್ಯವನ್ನು ಆಳಿತು. ಸಂಗೀತದ 
ಲಕ್ಷ್ಯವು ಹಿಗ್ಗಿ ಬೆಳೆಯತೊಡಗಿದಂತೆಲ್ಲ. ದೇಶೀಪ್ರವೃತ್ತಿಯು ಬಲಿತಂತೆಲ್ಲ, ಪರಕೀಯ 
ಪ್ರಭಾವಗಳು ಪ್ರಬಲವಾದಂ೦ತೆಲ್ಲ, ದ್ವಂದ್ವಾಧಾರಸ್ವರಪದ್ದ ತಿಯು ಕ್ಷೀಣವಾಗುತ್ತ ನಡೆದು 
ಕಡೆಗೆ, ಸುಮಾರು ಹದಿಮೂರನೆಯ ಶತಮಾನದ ವೇಳೆಗೆ. ನಿಂತೇ ಹೋಯಿತು ; ಇದ 
ರಿಂದಾಗಿ ಮಧ್ಯಮಗ್ರಾಮವೂ ಪಿತ್ಯಲೋಕಕ್ಕೆ ಸೇರಿತು--ಷಡ್ಡಗ್ರಾಮವೊ೦ದೇ ನಮ್ಮ 
ಸಂಗೀತದ ಮಾತೃಕಾರೂಪದಲ್ಲಿ ನಿಂತಿತು. ಇದೇ ಸ೦ದರ್ಭದಲ್ಲಿ ಸ್ವರಸಪ್ತಕದಲ್ಲಿ 
ವ್ಯವಸ್ಥೆಯಾಗಿದ್ದ ಕೆಲವು ಸ್ವರಸ್ಥಾನಗಳು ಅಸ್ತವ್ಯಸ್ತವಾದವು : ಸ್ವರಪ್ರಮಾಣಗಳು 
ವ್ಯತ್ಕಾಸವಾದವು : ಎಲ್ಲಾ ರಾಗಗಳಿಗೂ ಗ್ರಹಾಂಶನ್ಯಾಸಾದಿಗಳ ವಿನ್ಯಾಸದೃಷ್ಟಿಯಿ೦ದ ಏಕ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೫೯ 


ರೂಪವು ಒದಗಿತು ; ಗಾನರೂಢಿಯಲ್ಲಿ ಅಧೋಮುಖಪ್ರವೃತ್ತಿಯೇ ಉಳಿದುಕೊಂಡಿತು; 
ಪ್ರಾಚೀನ ಲಾಕ್ಷಣಿಕರು ಶಾಸ್ತ್ರದಲ್ಲಿ ಹೇಳಿದ ಲಕ್ಷಣಗಳನ್ನು ಲಕ್ಷ್ಯವು ಧಾರಾಳವಾಗಿ 
ಅತಿಕ್ರಮಿಸಿ, ಕಾಮಚಾರದಿ೦ದ ಆ೦ತರಿಕಸತ್ತ್ವವನ್ನು ಕುಗ್ಗಿಸಲೆಳಸಿತು : ಗ್ರಾಮ 
ಪ್ರಮೇಯವೂ ಅದರ ಉಪಪ್ರಮೇಯಗಳೂ ನಮ್ಮ ಸಂಗೀತದ ಲಕ್ಷ್ಯಲಕ್ಷಣಗಳಿಗೆ 
ಉಸಿರುಕಟ್ಟೆಸುವ ನಿರ್ಬಂಧವಾಗಿ ಹೊರಲಾಗದ ಹೊರೆಯಾಯಿತು. 

ಇ೦ತಹ ಸನ್ನಿವೇಶದಲ್ಲಿ ಭಾರತೀಯಸಂಗೀತವನ್ನು ಕೈಹಿಡಿದು ಸುರಕ್ಷಿತವಾಗಿ ನಡೆಸಿ 
ಗುರಿಮುಟ್ಟಿಸುವ ಮಾರ್ಗದರ್ಶಕನ ಅಗತ್ಯವು ಉತ್ಕಟವಾಯಿತು. ಸಮಗ್ರ ಸಂಸ್ಕೃತಿಯ 
ಹಿನ್ನೆಲೆಯಲ್ಲಿ ಈ ಪರಿಸ್ಥಿತಿಯನ್ನು ವಿವೇಚಿಸುವ ಸಾಮರ್ಥ್ಯವೂ ವಿಶಾಲ ದೃಷ್ಟಿಯೂ 
ದೂರದರ್ಶನಶಕ್ತಿಯೂ ಅವನಲ್ಲಿ ಇರುವುದು ಅಪೇಕ್ಷಣೀಯವಾಯಿತು. ನಮ್ಮ 
ಸಂಸ್ಕೃತಿಯೂ ಸಂಗೀತವೂ ಅಂತಃಸತ್ತ್ವಕಾರಕಗಳಾಗಿ ಬೆಳೆಸಿಕೊಂಡಿದ್ದ ಆ೦ತರಿಕಶಕ್ತಿ 
ಗಳನ್ನೇ ಸ೦ಚಯಿಸಿ, ಇವುಗಳ ಒತ್ತಡದಿ೦ದಲೇ ಕ್ರಾಂತಿಯ ಬೀಜವು ಮೊಳೆತು, ನೆಲವನ್ನು 
ಆಸ್ಫೋಟಿಸಿ ಮೇಲೆದ್ದು ಚಿಗುರಿ ಬೆಳೆಯುವಂತೆ ಮಾಡುವ ದ್ರಷ್ಟಾರಗುಣವನ್ನು ಈ 
ಯುಗವು ಅಪೇಕ್ಬಿಸಿತು. ಜೀವನದ ಇತರ ಕ್ಷೇತ್ರಗಳಲ್ಲಿ ಆವಶ್ಯಕವಾದಂತೆ ಇಲ್ಲಿಯೂ 
ಸ್ವಾವಲಂಬನೆಯ, ಸ್ವಪ್ರಜ್ಞೆಯ, ಪರಾಕ್ರಮಣ ವಿರುದ್ಧವಾದ, ರಾಷ್ಟ್ರೀಯತಾ ಶಕ್ತಿ 
ಸಂಚಾರವಾಗುವುದು ಅನಿವಾರ್ಯವಾಯಿತು. 

ಇದನ್ನೆಲ್ಲ ಮಾಡಿದ ಮಹಾನುಭಾವರು ಶ್ರೀವಿದ್ಯಾರಣ್ಯರು. ರಾಗವರ್ಗೀಕರಣದಲ್ಲಿ 
ಇದ್ದ, ಮೇಲೆ ಹೇಳಿದ ತೊಡಕನ್ನೆಲ್ಲ ಒಂದೇ ಪ್ರಮೇಯದಿ೦ದ ಸುಲಭವಾಗಿ ಪರಿಹರಿಸಿ, 
ಆಗ ಎದ್ದುನಿಂತ ಎಲ್ಲ ಸಮಸ್ಯೆಗಳಿಗೂ ಅದೊಂದರಿಂದಲೇ ಪರಿಹಾರವನ್ನು ಕಲ್ಪಿಸಿ, 
ಬಹುಕಾಲ ಉಳಿಯುವಂತಹ ಸತ್ತ್ವವನ್ನು ಒದಗಿಸಿ, ಹೊಸಹೊಸ ಕಲ್ಪನೆಗಳನ್ನೂ 
ಪ್ರಮೇಯಗಳನ್ನೂ ಕಾಲಕಾಲಕ್ಕೆ ಪ್ರಸವಿಸುವ ಚಿರತಾರುಣ್ಯದ ಯೋನಿಯನ್ನು ಕಲ್ಪಿಸಿ 
ನಮ್ಮ ಸ೦ಗೀತಸ೦ತಾನವನ್ನು ಬೆಳೆಸಿದ ಮಹಾಪುರುಷರು, ಅವರು. ಇದೇ ಮೇಳ 
ಪ್ರಮೇಯ. ತಮ್ಮ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ರಾಗಗಳನ್ನು ಕೆಲವು ಗುಂಪುಗಳನ್ನಾಗಿ, 
ಎಂದರೆ ಮೇಳಗಳನ್ನಾಗಿ, ಅವರು ರಾಶಿಮಾಡಿದರು ; ಏಕರೂಪವಾದ ಸ್ವರದ್ರವ್ಯವುಳ್ಳವು 
ಗಳನ್ನೂ, ಸ್ಥೂಲವಾಗಿ ಭಾವಸಾಮೀಪ್ಯವುಳ್ಳವುಗಳನ್ನೂ ಒಂದೊಂದು ರಾಶಿಯಾಗಿ 
ವಿಂಗಡಿಸಿದರು ; ಇವೆಲ್ಲದರ ಸಮಷ್ಟಿಯಿ೦ದ ಸಂಪೂರ್ಣ ಸ್ವರಗಳನ್ನುಳ್ಳ ಒಂದೊಂದು 

ಸ್ಪರಸಪ್ತಕವು ದೊರೆಯಿತು. ಇದು ಆಯಾ ಮೇಳಕ್ಕೆ ಅತ್ಯ೦ತ ಪ್ರಾತಿನಿಧಿಕವಾದ ಮಾತೃಕೆ 
' ಯಾಯಿತು. ಹೀಗೆ ಮೇಳವನ್ನು ಉಂಟುಮಾಡಿದ ಈ ಸಪ್ತಕವೇ ಮೇಳಕರ್ತವಾಯಿತು; 
ಒಮ್ಮೊಮ್ಮೆ ಮೇಳತರ್ತದಲ್ಲಿ ಆರು ಅಥವಾ ಐದೇ ಸ್ವರಗಳು ಮಾತ್ರವಿದ್ದರೂ ಆಯಾ 
ಮೇಳವನ್ನು ಪ್ರತಿನಿಧಿಸುವುದು ಸಾಧ್ಯವಾಗುತ್ತಿತ್ತು; ರಾಗತ್ವವೂ ಇರುವ೦ತಹವುಗಳನ್ನೇ 
ಆಯಾ ಗುಂಪಿನ ನಾಯಕನನ್ನಾಗಿ ಶ್ರೀವಿದ್ಯಾರಣ್ಯಶ್ರೀಚರಣರು ಆಯ್ಕೆಮಾಡಿ ಅವುಗಳನ್ನು 
_ ಮೇಳಕರ್ತಗಳನ್ನಾಗಿ ಪ್ರವರ್ತಿಸಿದ್ದು ಶಾಸ್ತ್ರಪೃಕ್ರಿಯೆಯಲ್ಲಿ ಅವರು ಪಡೆದಿದ್ದ ವೈಜ್ಞಾನಿ 
, ಕತೆಗೆ ಸಾಕ್ಷಿ. ಈ ವಿಧಾನದಿಂದ ಗ್ರಾಮದಲ್ಲಿನ ಸ್ವರವ್ಯವಸ್ಥೆ, ಮಾತೃಕಾತ್ವ, ಗ್ರಹಾ೦ಶ 


೬೦ ಕರ್ಣಾಟಕಸ೦ಗೀತವಾಹಿನಿ 


ನ್ಯಾಸಾದಿ ಲಕ್ಷಣಗರ್ಭ. ಮುಂತಾದವುಗಳನ್ನು ಉಳಿಸಿಕೊ೦ಡು ಮೂರ್ಛನಾ ತಾನಾದಿ 
ಉಪಪ್ರಮೇಯಗಳನ್ನು ನಿವಾರಿಸಿದರು ; ಜಾತಿಮೂಲಕವಾದ ವರ್ಗೀಕರಣ, ಸಂಪೂರ್ಣ. 
ಷಾಡವ, ಔಡುವಾದಿಗಳ ವಿಂಗಡನೆ, ರಾಗಾ೦ಗ, ಉಪಾಂಗ, ಭಾಷಾ೦ಗಗಳ ವರ್ಗೀಕರಣ 
ಮುಂತಾದ ವಿಭಾಗಗಳನ್ನೆಲ್ಲ ಒಂದೇ ಕ್ಷೇತ್ರದಲ್ಲಿ ಸಮನ್ವಯಗೊಳಿಸಿದರು.' ಅವರ 
ಮೇಳದ ಕಲ್ಪನೆಯು ಕರ್ಣಾಟಕಸಂಗೀತದಲ್ಲಿ ಎಪ್ಪತ್ತೆರಡು ಮೇಳಕರ್ತಗಳ ಪದ್ಧತಿಯೂ 
ಹಿ೦ದೂಸ್ಥಾನೀ ಸ೦ಗೀತದಲ್ಲಿ ಥಾಟ್‌ ಪದ್ಧತಿಯೂ ಬೆಳೆಯಲು ಕಾಲಕ್ರಮದಲ್ಲಿ ಪ್ರೇರಿ 
ಸಿತು. 

ಮೇಳ ಎಂದರೆ ವ್ಯವಸ್ಥಿತವಾದ ಸಮೂಹ, ಗುಂಪು. ರಾಶಿ. ಅದು ರಾಗರಾಶಿಯೂ' 
ಹೌದು; ಸಮಾನವಾದ ಅಥವಾ ಸದೃಶವಾದ ಸ್ವರದ್ರವ್ಯವನ್ನು ಒಳಗೊ೦ಡ ರಾಗಗಳನ್ನು 
ರಾಶಿಗೊಳಿಸಿರುವುದೇ ರಾಗಮೇಳದಲ್ಲಿರುವ ವ್ಯವಸ್ಥೆ. ಅದು ಸ್ವರಮೇಳವೂ ಹೌದು ; 
ಮೇಲ್ಕಂಡ ತತ್ತ್ವದ ಆಧಾರದ ಮೇಲೆ ಸಮುಚ್ಚಯಗೊ೦ಡ ಸಮಸ್ತ ರಾಗಗಳಲ್ಲಿಯೂ 
ಇರುವ ಸ್ವರಗಳನ್ನು ಆರೋಹಣಕ್ರಮದಲ್ಲಿ ವ್ಯವಸ್ಥೆಗೊಳಿಸಿದರೆ ಅದು ಸ್ವರಮೇಳ. ಇದು 
ಗ್ರಾಮಕ್ಕೆ ((ಸಮೂಹವಾಚಿನೌ ಗ್ರಾಮೌ ಸ್ಟರಶ್ರುತ್ಕಾದಿ ಸಂಯುತೌ | ಯಥಾ ಕುಟು೦ 
ಜಿನಃ ಸರ್ವ ಏಕೀಭೂತ್ವಾ ವಸಂತಿ ಹಿ | ಸರ್ವಲೋಕೇಷು ಸ ಗ್ರಾ ಮೋ ಯತ್ರ ನಿತ್ಯಂ 
ವ್ಯವಸ್ಥಿತಃ॥' `ಗ್ರಾಮಃ ಸ್ವರಸಮೂಹಃ ಮೂರ್ಛನಾದೇಃ ಸಮಾಶ್ರಯಃ') ಎಂದು 
ಮುಂತಾಗಿ ಹೇಳಿದ ಲಕ್ಷಣಕ್ಕೆ ಪರಸ್ಪರವಾದುದು. ಸ್ಟರಶ್ರುತ್ಕಾದಿ ವ್ಯವಸ್ಥೆಯ ದೃಷ್ಟ 
ಯಿಂದ ನೋಡಿದಾಗ ಅದು ಸ್ವರಮೇಳ; ಮೂರ್ಛನಾತಾನಾದಿವ್ಯವಸ್ಥೆಯಿ೦ದ ನೋಡಿ 
ದಾಗ ರಾಗಮೇಳ; ಆದರೆ ಕ್ಲಿಷ್ಟವೂ ಪರಿಮಿತ ಪ್ರಯೋಜಕ ಮಾತ್ರವೂ ಆಗಿರುವ 
ಮೂರ್ಛನಾತಾನಾದಿಗಳ ಕಲ್ಪನೆಯನ್ನು ತೆಗೆದುಹಾಕಿ, ರಾಗಪ್ರಪ೦ಚದಲ್ಲಿದ್ದ ಗ್ರಹಾಂಶ 
ನ್ಯಾಸಾದಿ ವೈವಿಧ್ಯವನ್ನು ಕಳೆದು, ರಾಗ ಸಮಷ್ಟಿಯನ್ನೆಲ್ಲ ಷಡ್ತದ ಆಧಾರದಲ್ಲಿ (ಅವೆಲ್ಲಕ್ಕೂ 
ಅದೊಂದೇ ಗ್ರಹಾ೦ಶ ನ್ಯಾಸಾದಿಗಳಾಗಿರುವುದರಿ೦ದ) ಲಭಿಸುವ ಏಕರೂಪತೆಯಲ್ಲಿ 
ರಾಗಮೇಳದ ಕಲ್ಪನೆಯನ್ನು ವಿದ್ಯಾರಣ್ಯರು ಸೃಷ್ಟಿಸಿಕೊಟ್ಟರು. ಹೀಗಾಗಿ ಮೇಳವೆ೦ದರೆ 
ನಿರ್ದಿಷ್ಟವ್ಯಪದೇಶವನ್ನುಳ್ಳ ಏಳು (ಅಥವಾ ಕೆಲವು ವೇಳೆ ಐದು ಅಥವಾ ಆರು) ಸ್ವರಗಳ 
ಸಮೂಹ ಮಾತ್ರ. ಇದಕ್ಕೆ ರಾಗತ್ವವಿಲ್ಲ ; ಏಕೆಂದರೆ ಸ್ಪರಸಮೂಹವೊಂ೦ದು ರಾಗತ್ವವನ್ನು 
ಪಡೆಯಬೇಕಾದರೆ ಅದಕ್ಕೆ ಸ್ಪರಸ೦ದರ್ಭವು, ಎ೦ದರೆ ವರ್ಣಕ್ರಿಯೆಯು ಬೇಕಾಗುತ್ತದೆ ; 
ಎಂದರೆ ನಾದವು ವಿವಿಧ ಸ್ವರಸ್ಥಾನಗಳಲ್ಲಿ ವಿಶಿಷ್ಟವಾದ ಆಂತರಿಕ ತಾರ್ಕಿಕನಿಯಮಗಳಿಗೆ 
ಅನುಸಾರವಾಗಿ ಚಲಿಸಿದಾಗ ರಾಗತ್ವವು ಹುಟ್ಟುತ್ತದೆ. ಈ ಆಂತರಿಕ ತಾರ್ಕಿಕತೆಯು 
ಗೇಯಾರ್ಥಕ್ಕೆ ಸ್ವನಿಷ್ಠವಾದುದು, ಸ್ಟಾವಲ೦ಜಿಯಾದುದು, ಬೇಡೆ ರೀತಿಗಳ ಅರ್ಥ 
ಸಂಕೇತಗಳಿಂದ ನಿರಪೇಕ್ಷವಾದುದು. ಇದನ್ನೇ ನಾದವಾಹಿನಿಯ ಪ್ರಾರಂಭ, ಮುಕ್ತಾಯ, 
ಮಧ್ಯಮವರ್ತಿನಿಲುಗಡೆಗಳು, ವೇಗ, ದಿಕ್ಕು, ಗುರಿ, ಆಧಾರಸ್ಪರದೊಡನೆ ಅದು ಅವಿಚ್ಛಿನ್ನ 
ವಾಗಿ ಪಡೆದಿರುವ ನಿರಂತರಸಂಬಂಧಪ್ರವಾಹ, ಸ್ವರಾಲಂಕರಣ ತಂತ್ರ, ಬಹುಳ 
ಪ್ರಯೋಗ, ಅಲ್ಪಪ್ರಯೋಗ, ಊರ್ಧ್ವಗಮನ ಹಾಗೂ ಅಧೋಗಮನಗಳಲ್ಲಿ ಚಲನೆಯ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೬೦ 


ವ್ಯಾಪ್ತಿ, ಸದೃಶಗೇಯಾರ್ಥವುಳ್ಳ ಸ್ಪರಸ೦ದರ್ಭಾಕೃತಿಗಳಿ೦ದ ಪೃಥಕ್ಕರಿಸುವ ತಂತ್ರಗಳು, 
ಸಮಗ್ರವೂ ಸಮರಸವೂ ಏಕಾ೦ಡವೂ ಅನುಸ್ಕೂತವೂ ಆಗಿರುವ ವ್ಯಕ್ತಿತ್ವವನ್ನು ಉಂಟು 
ಮಾಡುವ, ಭಾವೈಕ್ಕವನ್ನೊಳಗೊ೦ಡ ಚಲನಶೀಲತೆ ಇತ್ಯಾದಿಗಳು ದೊರೆತಾಗ ಮಾತ್ರ 
ಮೇಳವು ರಾಗವಾಗುತ್ತದೆ. ಇದರಲ್ಲಿ ಮೊದಲನೆಯ ಹೆಜ್ಜೆಯೆ೦ದರೆ ಅದರ ನಾದಸಂಚಾರ 
ಸಮಷ್ಟಿಯನ್ನೆಲ್ಲ, ಅದರ ವ್ಯಾಪ್ತಿಯನ್ನೆಲ್ಲ, ವ್ಯಕ್ತೀಕರಣಸಾಧನಗಳನ್ನೆಲ್ಲ, ಸಾರಗೊಳಿಸಿದ 
ಸ್ವರ ಸಂದರ್ಭವನ್ನೆಲ್ಲ ಆರೋಹಣ ಅವರೋಹಣಗಳಾಗಿ ವಿಂಗಡಿಸಿ ಏರ್ಪಡಿಸುವುದು. 


ಈ ಕಾರಣದಿ೦ದಲೇ ಗೋವಿಂದದೀಕ್ಷಿತನು ರಾಗಗಳನ್ನು ವರ್ಣಿಸುವಾಗ ಇದು 
ಇಂತಹ ಮೇಳದ್ದು--ಉದಾ. “ವಕ್ಷ್ಯಾಮಿ ಸೌರಾಷ್ಟ್ರ೦ ಅಥಾಸ್ಯ ಮೇಲಃ ಸ್ಕಾದ್‌ ಗುರ್ಜರೀ 
ರಾಗಕಮೇಲ ಏಷಃ'--ಎ೦ದು ಪದೇ ಪದೇ ಹೇಳುವುದು. ಆಯಾ ಮೇಳದಲ್ಲಿರುವ 
ಸ್ವರಗಳು ಆಯಾ ರಾಗಪ್ರಕೃತಿ ; ಎ೦ದರೆ ಇದರಲ್ಲಿನ ವರ್ಜ್ಯವಕ್ರಾದಿ ಸ೦ಚಾರಗಳಿ೦ದಲೇ 
ವಿವಿಧರಾಗಗಳು ಹುಟ್ಟುವುದು : `ಸ೦ಪೂರ್ಣರಾಗಃ ಖಲು ಗುರ್ಜರೀ ತನ್ಮೇಲಂ ತು 
ರಾಗಪ್ರಕೃತಿಂ ವದಂತಿ'. ಇಂತಹ ರಾಗಪ್ರಕೃತಿಯಾದ ಸ್ವರಮೇಳವನ್ನುಳ್ಳದ್ದೇ, ಆಯಾ 
ರಾಗಮೇಳದ ಪ್ರಾತಿನಿಧಿಕ ಸ್ವರೂಪವುಳ್ಳದ್ದೇ, "ಮೇಳಕರ್ತ'. ಹೀಗೆ ವಿದ್ಯಾರಣ್ಯರು 
ಉದ್ಭಾಟಿಸಿದ ಮೇಳಕರ್ತವು ನಂತರದ ಯುಗದಲ್ಲಿ ಒಂದೊಂದೇ ಸಮಾನಾ೦ತರಕಲ್ಪನೆ 
ಗಳನ್ನು ಹೀರಿಕೊ೦ಡು ಅರಗಿಸಿಕೊ೦ಡಿತು ; ಹೀಗೆ ಅದು ಶಾಸ್ತ್ರೀಯಕಲ್ಪನೆಗಳ ಮೇಳವೂ 
ಆಯಿತು. ಉದಾಹರಣೆಗೆ, ಅದು ರಾಗತ್ವವನ್ನು ಪಡೆದಾಗ, ಅದನ್ನು ಜನಕರಾಗವೆ೦ದು 
ಕಲ್ಪಿಸಿಕೊಂಡು, ಆ ಮೇಳಕ್ಕೆ ಸೇರಿದ ಇತರ ರಾಗಗಳನ್ನು ಅದರ ಜನ್ಯಗಳೆ೦ದು 
ಎಣಿಸಿಕೊಳ್ಳಲಾಯಿತು. 


ಎರಡನೆಯದಾಗಿ, ಆಯಾ ಮೇಳದಲ್ಲಿರುವ ಎಲ್ಲಾ ರಾಗಗಳನ್ನೂ ಅದು ಸಮಷ್ಠಿ 
ಯಲ್ಲಿ ಒಳಗೊಳ್ಳಬೇಕಾದರೆ ಅದು ಸಪ್ತಸ್ವರಗಳಿಂದ ಸ೦ಪೂರ್ಣವಾಗುವುದು ಅನಿವಾರ್ಯ 
ವಾಯಿತು. ಈ ಕಾರಣದಿಂದ ಔಡುವ ಷಾಡವರಾಗಗಳು ಜನ್ಯರಾಗಗಳಾದವು. ಅಲ್ಲದೆ 
ಆರೋಹಣಾವರೋಹಣಗಳಲ್ಲಿ ವಕ್ರತ್ವವು ಜನ್ಯತ್ವದ ಲಕ್ಷಣವೆಂದು ಭಾವಿಸಿ, ಜನಕರಾಗ 
ಗಳಿಗೆ ಆರೋಹಣಾವರೋಹಣಗಳೆರಡರಲ್ಲೂ ಅವಕ್ರಸಂಪೂರ್ಣತ್ವವನ್ನು ವಿಧಿಸಲಾ 
ಯಿತು. ಮೂರನೆಯದಾಗಿ, ರಾಗಭಾವದ ಅಭಿವ್ಯಕ್ತಿದೃಷ್ಟಿಯಿ೦ದ ಸ್ವನಿಷ್ಠವೂ, ಸ್ವಯಂ 
ಪೂರ್ಣವೂ, ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವಪ್ರತಿಪಾದಕವೂ ಆದ ಗೇಯಾರ್ಥವನ್ನು ಒಳ 
ಗೊಂಡ. ರಾಗಕ್ಕೆ ರಾಗಾ೦ಗವೆ೦ದು ಹೆಸರಿಟ್ಟು, ಪ್ರಾಚೀನ ರಾಗಲಕ್ಷಣಪರ೦ಪರಯಿಂದ 
ಇಧನ್ನು ಮೇಳದ ಪ್ರಮೇಯಪಂಪರೆಯೊಳಕ್ಕೆ ವರ್ಗಮಾಡಿಕೊಂಡು ಮೇಳಕರ್ತವನ್ನು 
ರಾಗಾ೦ಗದೊಡನೆ ಸಮೀಕರಿಸಲಾಯಿತು. ಹೀಗೆ ಬೇರೆಬೇರೆಯಾಗಿ ಚೆದರಿಹೋಗಿದ್ದ 
ಕಲ್ಪನೆಗಳು ಒಂದೇ ಕ್ಷೇತ್ರದಲ್ಲಿ ಸೇರಿ ಐಕ್ಯವನ್ನು ಸಾಧಿಸಿಕೊ೦ಡವು. ರಾಗಾಂಗಕ್ಕೆ 
ಅ೦ಗವಾದ ಉಪಾ೦ಗ, ಭಾಷಾ೦ಗ ಮತ್ತು ಕ್ರಿಯಾ೦ಗಗಳ ಕಲ್ಪನೆಯನ್ನು ಜನ್ಯರಾಗಗಳಿಗೆ 


೬೨ ಕರ್ಣಾಟಕಸ೦ಗೀತವಾಹಿನಿ 


ಅನ್ವಯಿಸಲಾಯಿತು. ಕರ್ಣಾಟಕ ಸಂಗೀತದಲ್ಲಿ ಸುಮಾರು ಆರು ಶತಮಾನಗಳಿಂದಲೂ 
ಹಿ೦ದೂಸ್ಥಾನೀಸಂಗೀತದಲ್ಲಿ ಈ ಶತಮಾನದ ಪ್ರಾರಂಭದಿಂದಲೂ ಭದ್ರವಾಗಿ ಬೇರೂರಿ 
ರುವ ಈ ಮೇಳಮಹಾವ್ಯಕ್ಷಕ್ಕೆ ಬೀಜಾವಾಪನೆಯನ್ನು ಮಾಡಿದವರು, ಅದರ ಪ್ರಮೇಯಕ್ಕೆ 
ವೈಜ್ಞಾನಿಕತೆಯನ್ನು ನಿರ್ಮಿಸಿಕೊಟ್ಟವರು ಶ್ರೀವಿದ್ಯಾರಣ್ಯಪಾದರು. 


ಮೇಳಕರ್ತಯಮಳಗಳು 

ವಿದ್ಯಾರಣ್ಯರು ಹೇಳಿದ ಹದಿನೈದು ಮೇಳಗಳು ಇವು : (೧) ನಟ್ಟಾ (೩೬)(೨) ಗುರ್ಜರೀ. 
(೧೫), (೩) ವರಾಟೀ (೩೯), (೪) ಶ್ರೀರಾಗ (೨೨), (೫) ಭೈರವೀ (೨೦), (೬) 
ಶಂಕರಾಭರಣ (೨೯). (೭) ಆಹರೀ (೨೧), (೮) ವಸ೦ತಭೈರವಿ (೧೪). (೯) ಸಾಮಂತ 
(೩೬), (೧೦) ಕಾ೦ಭೋದಿ (೨೮). (೧೧) ಮುಖಾರೀ (೧), (೧೨) ಶುದ್ಧರಾಮಕ್ರೀ (BO). 
(೧೩) ಕೇದಾರಗೌಡ (೨೮), (೧೪) ಹೀಜುಜ್ಜಿ (ಹೆಜ್ಜುಜ್ಜಿ)(೧೩ 7೧೫ 7), (೧೫) ದೇಶಾಕ್ಷೀ 
(೩೫). ಇವುಗಳಿಗೆ ಹೇಳಿರುವ ಸ್ವರಸಂಪತ್ತಿಯಿಂದ ಇವುಗಳನ್ನು ವೆಂಕಟಮಖಿಪ್ರಣೀತ 
ವಾಗಿದ್ದು ಇಂದು ಕರ್ಣಾಟಕಸ೦ಗೀತದಲ್ಲಿ ಪ್ರಚಲಿತವಾಗಿರುವ ಎಪ್ಪತ್ತೆರಡು ಮೇಳಕರ್ತ 
ಗಳಿಗೆ ಸಮೀಕರಿಸಿಕೊ೦ಡು ಅ೦ತಹ ಮೇಳಕರ್ತಗಳ ಸಂಖ್ಯೆಯನ್ನು: ಆಯಾ ಹೆಸರುಗಳ 
ನಂತರದ ಕಂಸಗಳಲ್ಲಿ ಕೊಟ್ಟಿದೆ. ಇವುಗಳಲ್ಲಿ ನಟ್ಟ-ಸಾಮಂತ (೩೬), ಗುರ್ಜರೀ- 
ಹೆಜ್ಜುಜ್ಜಿ (೧೫). ಕಾ೦ಭೋಜಿ-ಕೇದಾರ :ಗೌಡ (೨೮)--ಈ ಯಮಳಗಳಲ್ಲಿ ಪರಸ್ಪರ 
ಸಾಮ್ಯವೇ ಇರುವಂತೆ ಕಾಣುತ್ತದೆ. ಇದನ್ನೇ ನೆಪವಾಗಿ ಮಾಡಿಕೊ೦ಡ ವೆ೦ಕಟಮಖಿಯು 
ರಾಮಾಮಾತೃನನ್ನು ಅತಿಶಯವಾಗಿ ಆಕ್ಬೇಪಿಸಿದ್ದಾನೆ; ಆದರೆ ಇದನ್ನೇ ತನ್ನ ತಂದೆಯಲ್ಲಿ 
ದೋಷವಾಗಿ ಎಣಿಸದಿರುವುದು ಆಶ್ಚರ್ಯವಾಗಿದೆ. ಗೋವಿಂದದೀಕ್ಷಿತನೂ ರಾಮಾಮಾತ್ಮ 
ನನ್ನು ಪದೇ ಪದೇ "ನವೀನ'ನೆ೦ದು ಹೆಸರಿಟ್ಟು ಆಕ್ಷೇಪಿಸಿದರೂ ಈ ಸಾಮ್ಯದೋಷವನ್ನು 
ಗಮನಿಸದಿರುವುದು ವಿಸ್ಮಯಕರವಾಗಿದೆ. ಈ ತಪ್ಪಿಗೆ ಕಾರಣವೇನೆ೦ದರೆ ವಿದ್ಯಾರಣ್ಯರ 
ಕಾಲದಲ್ಲಿ ಈ ಯಮಳಗಳ ಪೈಕಿ ಒ೦ದರಲ್ಲಿ ಅ೦ತರಗಾ೦ಧಾರವೂ ಇನ್ನೊಂದರಲ್ಲಿ 
ಚ್ಯುತೆಮಧ್ಯಮಗಾಂಧಾರವೂ ಒಂದರಲ್ಲಿ ಕಾಕಲಿನಿಷಾದವೂ ಇನ್ನೊ೦ದರಲ್ಲಿ ಚ್ಯುತಷಡ್ಡ 
ನಿಷಾದವೂ ಪ್ರಯುಕ್ತವಾಗುತ್ತಿದ್ದಿರಬೇಕು. ಈ ವ್ಯತ್ಯಾಸಗಳನ್ನು ರಾಮಾಮಾತ್ಯನು ಗಮ 
ನಿಸಿ ಇವುಗಳನ್ನು ಪೃಥಕ್ಕರಿಸಿದ್ದಾನೆ. ಅವನ ಕಾಲದಲ್ಲಿಯೇ ಅ೦ತರಗಾ೦ಧಾರವು ಚ್ಯುತ 
ಮಧ್ಯಮಗಾ೦ಧಾರದಲ್ಲಿ ಲೀನಗೊ೦ಡು ಅಂತರಗಾಂಧಾರವೆಂಬ ಹೆಸರನ್ನೇ ಉಳಿಸಿ 
ಕೊಂಡಿತು. ಅಂತೆಯೇ ಕಾಕಲಿನಿಷಾದವು ಚ್ಯುತಷಡ್ಡನಿಷಾದದಲ್ಲಿ ಲೀನವಾಗಿಹೋದರೂ 
ತನ್ನ ಹೆಸರನ್ನೇ ಉಳಿಸಿಕೊಂಡಿತು. ಇದನ್ನು ತಿಳಿಯದೆ ಗೋವಿಂದದೀಕ್ಷಿತನು ಅ೦ತರ- 
ಕಾಕಲೀಸ್ವರಗಳನ್ನೇ ಸರ್ವತ್ರವಾಗಿ ಉಪಯೋಗಿಸಿ ಭ್ರಮಿಸಿದ್ದಾನೆ. 


ಈ ಮೇಳಗಳನ್ನು ಇಲ್ಲಿ ವಿವೇಚಿಸುವುದಿಲ್ಲ ; ಇವುಗಳ ವಿಸ್ಮಾರವಾದ ವಿವೇಚನೆಯನ್ನು 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೬೩ 


ಬೇರೆಡೆಯಲ್ಲಿ ಮಾಡಿದ್ದೇನೆ. ಗೋವಿ೦ದದೀಕ್ಷಿತನು ಈ ಅಧಿಕರಣದಲ್ಲಿ ಮೇಳವೆಂದರೆ 
ಸಪ್ರಸ್ನರಗಳ ಮೇಳವೆ೦ಬ ಅರ್ಥದಲ್ಲಿ ಗ್ರಹಿಸಿದ್ದಾನೆ : `ಸಾಮ೦ತರಾಗ೦ ಸಮುದೀರ 
ಯಾಮಃ ಸಾಕಂ ಚ ಮೇಲೇನ ಚ ಲಕ್ಷಣೇನ ', “ವಕ್ಷ್ಯಾಮಿ ಸೌರಾಷ್ಟ್ರಮಥಾಸ್ಕ ಮೇಲಃ 
ಸ್ಕಾದ್‌ ಗುರ್ಜರೀರಾಗಕಮೇಲ ಏಷಃ', `ನಿರೂಪ್ಯತೇ ಸಂಪ್ರತಿ ಮೇಚಬೌಲಿರ್ಮೇಲೋ 
ಭವೇದ್‌ ಗುರ್ಜರಿರಾಗಮೇಲಃ' ಇತ್ಯಾದಿ ವಾಕ್ಯಗಳು ಇದಕ್ಕೆ ಉದಾಹರಣೆ. ಇಷ್ಟೇ 
ಅಲ್ಲದೆ, ಒ೦ದು ರಾಗದ ಸ್ವರಸ೦ಪತ್ತಿಯನ್ನು ವರ್ಣಿಸುವಾಗ ಇನ್ನೊಂದರ ಮೇಲದಂತೆ 
ಎಂದು ಹೇಳುವುದೂ ಉಂಟು, ಇಂತಹ (ಹೆಸರಿನ) ರಾಗದ ಮೇಳದಲ್ಲಿರುವ ಸ್ವರ 
ಸ೦ಪತ್ತಿಯನ್ನುಳ್ಳದ್ದು ಎಂದು ಸೂಚಿಸುವುದೂ ಉಂಟು. 'ಅಥೋಚ್ಯತೇ ಸಾಅ೦ಗನಾಟ 
ಕಾಖ್ಯರಾಗಸ್ಯ ಮೇಲಃ ಕಿಲ ಗುರ್ಜರೀವತ್‌', "ಶುದ್ಧೇ ವಸಂತೇಪಿ ಚ ಕಲ್ಪಯಂತಿ 
ಸಾಲ೦ಗನಾಟ್ಯಾಶ್ರಿತಮೇವ ಮೇಲಮ್‌', “ವಕ್ಷ್ಯಾಮಹೇ ಸಂಪ್ರತಿ ಗೌಲರಾಗಮೇಲೋ 
ಭವೇದತ್ರ ಚ ಗುರ್ಜರೀವತ್‌', ಇತ್ಯಾದಿ ಹೇಳಿಕೆಗಳು ಇದನ್ನು ಸಮರ್ಥಿಸುತ್ತವೆ. 


ಹೆಜ್ಜುಜ್ಜಿರಾಗವಿವೇಚನೆ 

ಮೇಲೆ ಹೇಳಿದ ಮೇಳಗಳ ಪೈಕಿ ಹೀಜುಜ್ಜಿ ಅಥವಾ ಹೆಜ್ಜುಜ್ಜಿಯನ್ನು ಕುರಿತು ಎರಡು 
ಮಾತುಗಳನ್ನಿಲ್ಲಿ ಬರೆಯುವುದು ಪ್ರಸ೦ಗೋಚಿತವಾಗಿದೆ. ಹೆಜ್ಜುಜ್ಜಿ ಎಂಬುದು ಅರೇ 
ಬಿಯಾ-ಪರ್ಶಿಯಾ ದೇಶಗಳಿಂದ ಭಾರತಕ್ಕೆ ಆಮದಾಗಿ ಬಂದ ರಾಗವೆಂಬುದು 
. ನಿಃಸ೦ದೇಹ. ಶಾರ್ಜ್ಣದೇವನು ಈ ರಾಗವನ್ನು ತನ್ನ ಸ೦ಗೀತರತ್ನಾಕರದಲ್ಲಿ ಹೇಳುವುದಿಲ್ಲ. 
ಆದುದರಿಂದ ಇದು ನಂತರದಲ್ಲಿ, ಎ೦ದರೆ ನಂತರದ ಮುಸ್ಲಿಮರ ದಾಳಿಯ ಕಾಲದಲ್ಲಿ, 
ಬಹುಶಃ ಮಲ್ಲಿಕ್‌ಕಾಫರನ ದಂಡಯಾತ್ರೆಯ ಸಮಯದಲ್ಲಿ ದಕ್ಷಿಣಭಾರತವನ್ನು ಪ್ರವೇಶಿ 
ಸಿರಬೇಕು. ಇರಾಕ್‌ ದೇಶವನ್ನು ಅಲ್ಲಿನ ಪ್ರಾಚೀನರು ಜ್ಯೋತಿಷರಾಶಿಗಳಂತೆ ಹನ್ನೆರಡು 
ಪ್ರಾ೦ತಗಳಾಗಿ ವಿ೦ಗಡಿಸಿದ್ದರು. ಇವುಗಳಲ್ಲಿ ಇರಾಕ್‌, ಹುಸೇನ್‌, ರಸ್ತ್‌, ಬೂಜ್ಬುರ್ಕ್‌, 
ಇಸ್ಟಹಾನ್‌, ಜ್ಲಿರಾಫ್‌ಖ೦ಡ್‌, ಹಿಜ್ಸಾಜ್ಸ್‌ ಮುಂತಾದವುಗಳು ಮುಖ್ಯವಾಗಿದ್ದವು. ಈ 
ಹನ್ನೆರಡು ಪ್ರಾ೦ತಗಳ ಹೆಸರುಗಳನ್ನುಳ್ಳ ರಾಗಗಳನ್ನು--ಪ್ರಾಚೀನ ಭಾರತದ ದೇಶಜ 
ರಾಗಗಳನ್ನು ಮತ೦ಗನು ವರ್ಣಿಸುವಂತೆ--ಅಲ್ಲಿನ ಶಾಸ್ತ್ರಕಾರರು ವರ್ಣಿಸುತ್ತಾರೆ. ಇವ 
ರಲ್ಲಿ ಇಬ್ನ್‌ಸೀನನು (ಮರಣ : ಕ್ರಿ.ಶ. ೧೦೩೭) ತನ್ನ ಕಿತಾಬ್‌ ಅಲ್‌ನಜತ್‌ನಲ್ಲಿ ಈ 
ಹನ್ನೆರಡು ಪ್ರಧಾನರಾಗಗಳನ್ನು ವರ್ಣಿಸುತ್ತಾನೆ. ಅಂತೆಯೇ ಬಾಗ್ದಾದಿನ ಷಫಿಅಲ್‌ ದೀನ್‌ 
ಅಬ್ದ್‌ ಅಲ್‌ ಮೂಮಿನ್ನನು (ಮರಣ :ಕ್ರಿ.ಶ. ೧೨೯೪) ತನ್ನ ರಿಸಾಲತ್‌ ಅಲ್‌ ಷರಫೀಯಾ 
ದಲ್ಲಿ ಹಿಜ್ಪಾಜ್ಸ್‌ ಮಕಾಮ್‌ಅನ್ನು ಷಡ್ಡ, ಪಂಚಶ್ರುತಿ ರಿಷಭ*, ಅಂತರ ಗಾಂಧಾರ, 
ಮಧ್ಯಮ, ಶುದ್ಧಧೈವತ*, ಶುದ್ಧನಿಷಾದ*, ಕೈಶಿಕಿನಿಷಾದಗಳಿಗೆ ಸರಿಸುಮಾರಾಗುವ 
ಸ್ವರದ್ರವ್ಯದೊಡನೆ ಲಕ್ಷಿಸುತ್ತಾನೆ. (*ಚಿಹ್ನೆಯಿರುವ ಸ್ವರಗಳು ಆಯಾ ಸ್ಪರಸ್ಥಾನಕ್ಕಿಂತ 
ಸ್ವಲ್ಪ ಕಡಿಮೆಯಾದವುಗಳು.) ಅವನೇ ಹಿಜ್ಟಾಜ್‌ ಎ೦ಬ ಹೆಸರಿನ ಆವಾಜ್ಬ್‌(ಉಪರಾಗ) 


೬೪ ಕರ್ಣಾಟಕಸ೦ಗೀತವಾಹಿನಿ 


ಒಂದನ್ನು ಇದೇ ಸ್ವರಸ್ಥಾನಗಳೊಡನೆ--ಆದರೆ ಪ೦ಚಮಕ್ಕಿ೦ತ ಸ್ವಲ್ಪ ತಗ್ಗಾದ ಸ್ವರಸ್ಥಾನ 
ವನ್ನೊಳಗೊಂಡು--ವರ್ಣಿಸುತ್ತಾನೆ. 


ಈ ರಾಗವು ಭಾರತೀಯ ಸಂಗೀತವನ್ನು ಪ್ರವೇಶಿಸಿದ್ದು ಶ್ರೀವಿದ್ಯಾರಣ್ಯರ ಮೂಲಕ ; 
ಅವರು ಇದನ್ನು ಒಂದು ಸ್ವತಂತ್ರಮೇಳವನ್ನಾಗಿಯೇ ಹೇಳುತ್ತಾರೆ. ಆದರೆ ಗೋವಿಂದ 
ದೀಕ್ಷಿತನು ಇದರ ಲಕ್ಷಣವನ್ನು ಸಂದಿಗ್ಭವಾಗಿ ನಿರೂಪಿಸುತ್ತಾನೆ. 'ಗಾ೦ಧಾರಕೋಂತ್ರ 
ಅ೦ತರನಾಮಧೇಯಃ ಶಿಷ್ಟಾಃ ಸ್ವರಾಸ್ತತ್ರ ಭವಂತಿ ಶುದ್ಧಾಃ' ಎಂದು ಹೇಳಿ ಅದನ್ನು 
ಇಂದಿನ ಹದಿಮೂರನೆಯ ಗಾಯಕಪ್ರಿಯ ಮೇಳಕ್ಕೆ ಸಮಾನಾಂತರವಾಗಿ ವರ್ಣಿಸುತ್ತಾನೆ. 
ಆದರೆ ಕೂಡಲೇ "ಸ ಚಾಪ್ಯಂತರಕಾಕಲೀಭ್ಯಾಂ ಸಂಪೂರ್ಣಭಾವಂ ಭಜತೇ ತಥೈವ' 
ಎಂದೂ ಹೇಳಿ ಇಂದಿನ ಹದಿನೈದನೆಯ ಮಾಯಾಮಾಲವಗೌಳಮೇಳಕ್ಕೆ ಪರಸ್ಪರವಾಗಿಸು 
ತ್ತಾನೆ. ಈ ಸ೦ದಿಗ್ಗವೂ ಅಸ್ಥಿರವೂ ಆದ ಲಕ್ಷಣವು ಹೆಜ್ಜುಜ್ಜಿಯ ಇತಿಹಾಸದಲ್ಲಿಯೇ 
ಕಂಡುಬಂದು ಅದರ ವಿಕಾಸಕ್ರಮವನ್ನು ಸೂಚಿಸುತ್ತದೆ. ಇದರಲ್ಲಿ ಜನ್ಯರಾಗಗಳನ್ನು 
ಸ೦ಗೀತಸುಧೆಯು ವರ್ಣಿಸುವುದಿಲ್ಲ. ವಿದ್ಯಾರಣ್ಯರ ನಂತರದಲ್ಲಿ ರಾಮಾಮಾತ್ಯನು 
ಇದನ್ನು ಎರಡು ಪಕ್ಷಗಳಲ್ಲಿ ಲಕ್ಷಿಸುತ್ತಾನೆ. ಮೊದಲನೆಯದರಲ್ಲಿ ಇದು (ಪ್ರಾಚೀನ) 
ಅ೦ತರಗಾ೦ಧಾರ, ಕಾಕಲೀನಿಷಾದಗಳನ್ನು ಪಡೆದ ಸ್ವತ೦ತ್ರಮೇಳ. ಎರಡನೆಯ ಪಕ್ಷದಲ್ಲಿ 
ಇದರ ನಿಷಾದವು ಕೈಶಿಕೀನಿಷಾದದಿ೦ದ ಪ್ರತಿನಿಧಿಸಲ್ಪಟ್ಟು ವಸ೦ತಭೈರವೀ ಮೇಲದಲ್ಲಿ 
ಅ೦ತರ್ಭಾವವನ್ನು ಪಡೆಯುತ್ತದೆ. 


ಮೊದಲನೆಯ ಪಕ್ಷದಲ್ಲಿ ಸ್ವಮತವನ್ನು ಮಂಡಿಸುವ ರಾಮಾಮಾತ್ಯನು “ಹೆಜ್ಜು 
ಜ್ಞ್ಯಾದ್ಯಾ ಭವ೦ತ್ಕತ್ರ ಗ್ರಾಮರಾಗಾಶ್ಚ ಕೇಚನ | ಗಾ೦ಧರ್ವೀಪ೦ಚಮೇಲೋ$*ಯಂ೦ 
ಶಾರ್ಜ್ಗದೇವಸ್ಯ ಸಮ್ಮತಃ !' ಎನ್ನುತ್ತಾನೆ. ಪಂಡರೀಕವಿಠಲನೊಬ್ಬನು ಮಾತ್ರ, ಮುಂದೆ 
ಸೂಚಿಸಿರುವಂತೆ, ಭೈರವರಾಗವೊ೦ದನ್ನು ಇದರಲ್ಲಿ ಜನ್ಯವಾಗಿ ಹೇಳಿದ್ದಾನೆ. ಇದಲ್ಲದೆ 
ಬೇರೆ ರಾಗಗಳು ಇದಕ್ಕೆ ಜನ್ಯವಾಗಿರುವುದು ಅನ್ಯತ್ರ ದೊರೆಯುವುದಿಲ್ಲ. ಕೆಲವು ಗ್ರಾಮ 
ರಾಗಗಳು ಇದರಲ್ಲಿ ಜನ್ಯವೆ೦ದು ರಾಮಾಮಾತ್ಯನು ಹೇಳುವುದು ತುಂಬಾ ಅನುಪಪನ್ನ 
ವಾದುದು ; ಗ್ರಾಮಪ್ಪಮೇಯವು ಅವಸಾನವಾಗುತ್ತಿದ್ದ ಕಾಲದಲ್ಲಿ ಇದು ಪರಕೀಯ 
ಸ೦ಗೀತದಿ೦ದ ಭಾರತೀಯ ಸ೦ಗೀತವನ್ನು ಪ್ರವೇಶಿಸಿತೆ೦ಬುದನ್ನು ಈಗಾಗಲೇ ಸೂಚಿ 
ಸಿದೆ; ಇದು ಗ್ರಾಮರಾಗಗಳಿಗೆ ಜನಕವಾಗುವುದು. ಅಥವಾ ಅವುಗಳನ್ನು ಪ್ರತಿನಿಧಿಸುವ 
ನಾಯಕನಾಗುವುದು, ಎ೦ದರೆ ಅವುಗಳ ಮೇಳಕ್ಕೆ ಕರ್ತನಾಗಿರುವುದು ಹೇಗೆ ಸಾಧ್ಯ ? ತನ್ನ 
ಕಾಲದಲ್ಲಿದ್ದ ಮೇಳಗಳಲ್ಲಿದ್ದ ಸ್ವರಸ್ಥಾನಗಳಿಗಿಂತ ಸ್ವಲ್ಪವಾಗಿ ಭಿನ್ನೆವೂ ಸಂಕೀರ್ಣವೂ 
ಆಗಿದ್ದ ಸ್ವರಸ್ಥಾನಗಳನ್ನು ಕೆಲವು ಪ್ರಾಚೀನ ಗ್ರಾಮರಾಗಗಳು ಹೊಂದಿದ್ದವು; ಇಂತಹ 
ಸ್ವರಸ್ಥಾನಗಳು ಹೆಜ್ಜುಜ್ಜಿಯ ಸ್ವರಸ್ಥಾನೆಗಳಿಗೆ ಸಮೀಪವಾಗಿದ್ದವು. ಆದುದರಿಂದ ಅಂದಿನ 
ಅ೦ತಹ ಗ್ರಾಮರಾಗಗಳನ್ನು ತನ್ನ ಕಾಲದ ಹೆಜ್ಜುಜ್ಜಿಗೆ ಜನ್ಯಗಳೆ೦ದು ಭಾವಿಸಿ ವರ್ಗೀಕರಿಸಿ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೬೫ 


ಕೊಳ್ಳಬಹುದು ಎ೦ದು ರಾಮಾಮಾತ್ಯನ ಮಾತುಗಳನ್ನು ವ್ಯಾಖ್ಯಾನಿಸಿಕೊ೦ಡರೆ ಮಾತ್ರ 
ಸಮಂಜಸವಾಗುತ್ತದೆ. ವಿದ್ಯಾರಣ್ಯರು ಹೆಜ್ಜುಜ್ಜಿಯನ್ನು ಮೇಳವಾಗಿ ಸ್ವೀಕರಿಸಿದ್ದೂ ಇದೇ 
ಭಾವನೆಯಲ್ಲಿ ತಾನೆ! ಶಾರ್ಜ್ಣದೇವನು ಹೆಜ್ಜುಜ್ಜಿಯನ್ನು ಹೇಳುತ್ತಾನೆಂಬುದು ಸ೦ಪೂರ್ಣ 
ವಾಗಿ ಸತ್ಯದೂರವಾದುದು ; ಸ೦ಗೀತರತ್ನಾಕರದಲ್ಲಿ ಎಲ್ಲಿಯೂ ಅದರ ಹೆಸರೇ ಕ೦ಡು 
ಬರುವುದಿಲ್ಲ. 


ರಾಮಾಮಾತ್ಯನು ಹೆಜ್ಜುಜ್ಜಿಯನ್ನು ಸಂಪೂರ್ಣರಾಗ, ಮಧ್ಯಮವನ್ನು ಗ್ರಹಾ೦ಶ 
ನ್ಯಾಸವಾಗಿ ಉಳ್ಳದ್ದು, ದಿವಸದ ಉತ್ತರಭಾಗದಲ್ಲಿ ಹಾಡಲು ಯೋಗ್ಯವಾದುಹು, ಅ೦ತರ 
ಕಾಕಲೀಸ್ವರಗಳನ್ನುಳ್ಳದ್ದು, ಗೀತಠಾಯಪ್ರಬ೦ಧಗಳ ರಚನೆಗೆ ಮಧ್ಯಮವಾದುದು 
(ಎಂದರೆ ಉತ್ತಮವೂ ಅಧಮವೂ ಅಲ್ಲ) ಎಂದು ವರ್ಣಿಸುತ್ತಾನೆ. ಇದೇ ಕಾಲದಲ್ಲಿ 
ಗ್ರಂಥರಚನೆ ಮಾಡಿದ ಪ೦ಡರೀಕವಿಠಲನು ರಾಗಚಂದ್ರೋದಯದಲ್ಲಿ ಹಿಜೇಜವನ್ನು 
ಸ್ವತ೦ತ್ರಮೇಳವನ್ನಾಗಿ ಇಂದಿನ ಹದಿನಾಲ್ಕನೆಯ ಮೇಳವಾದ ವಸ೦ತಭೈರವಿಗೆ ಪರಸ್ಪರ 
ವಾದ ಸ್ವರಸ೦ಪತ್ತಿಯನ್ನು ಕೊಡುತ್ತಾನೆ. ಹಿಜೇಜ ಮತ್ತು ಭೈರವಗಳು ಇದರಲ್ಲಿ ಜನ್ಯ, 
ನಿಷಾದವು ಗ್ರಹನ್ಯಾಸಗಳು, ಅ೦ತರಕಾಕಲೀಸ್ಟರಯುಕ್ತ, ಸಂಪೂರ್ಣ, ಸದಾಗೇಯ, 
ಎಂಬುದು ಇದರ ಇತರ ಲಕ್ಷಣಗಳು. ಹಿಜೇಜ ಎ೦ಬುದು ಇಲ್ಲಿ ಅದರ ಮೂಲ ಅರೇ 
ಬಿಯಾ-ಪರ್ಶಿಯಾಗಳಲ್ಲಿನ ಮೂಲನಾಮಕ್ಕೆ ಅತ್ಯಂತ ಸಮೀಪವಾಗಿದೆಯೆ೦ಬುದನ್ನು 
ಗಮನಿಸಬೇಕು. ಪ೦ಡರೀಕವಿಠಲನಿಗೆ ಹಿ೦ದೂಸ್ಥಾನೀ ಸಂಗೀತದಲ್ಲಿಯೂ ಪರ್ಶಿಯನ್‌ 
ಸ೦ಗೀತದಲ್ಲಿಯೂ ಕರ್ಣಾಟಕ ಸ೦ಗೀತದಲ್ಲಿರುವಷ್ಟೇ ಪ್ರಭುತ್ವವಿತ್ತು ; ಹೀಗಾಗಿ ಇದು 
ಸಾಧ್ಯವಾಯಿತು. ಪ೦ಡರೀಕವಿಠಲನೇ ಪುನಃ ತನ್ನ ರಾಗಮ೦ಜರಿಯಲ್ಲಿ ಹಿಜೇಜ ಮೇಲ 
ವನ್ನು ಇದಕ್ಕೆ ವಿಪರೀತಲಕ್ಷಣದಲ್ಲಿ ಕೊಡುತ್ತಾನೆ : “ಗನೀ ಹ್ಯೇಕಗತೀ ಯತ್ರ ಹಿಜೇಜಾ 
ಖ್ಯಸ್ಯ ಮೇಲಕಃ' ಎಂದು ಇದನ್ನು ನಿರೂಪಿಸುತ್ತಾನೆ. ಏಕಗತಿಯುಳ್ಳೆ ಗಾ೦ಧಾರನಿಷಾದ 
ಗಳೆಂದರೆ ಶುದ್ಧಗಾ೦ಧಾರನಿಷಾದಗಳು ! ಮುಂದೆ ಇದಕ್ಕೆ ಕಾಕಲ್ಕ೦ತರಸ್ಪರಗಳಿವೆಯೆ೦ದು 
ಹೇಳುವುದರಿಂದ ಈ ಮಾತನ್ನು ಪ೦ಚಶ್ರುತಿರಿಷಭಧೈವತಗಳೆ೦ದು ಅರ್ಥೈಸಬೇಕಾಗು 
ತ್ತದೆ. ಇದು ಅತ್ಯ೦ತ ಅಸ೦ಭಾವ್ಯ ; ಈ ರಾಗಕ್ಕೆ ಈ ಲಕ್ಷಣವು ಇಡೀ ಭಾರತೀಯ 
ಸಂಗೀತ ಗ್ರಂಥ ರಾಶಿಯಲ್ಲಿ ಅನ್ಯತ್ರ ದೊರೆಯುವುದಿಲ್ಲ. ಆದುದರಿಂದ ಇಲ್ಲಿ "ರಿಧೌ 
ಹ್ಯೇಕಗತೀ ಯತ್ರ' ಎಂಬುದು ಶುದ್ಧಪಾಠವಿದ್ದಿರಬೇಕು. ರಾಗಚಂದ್ರೋದಯದಲ್ಲಿರು 
ವಂತೆಯೇ ಹಿಜೇಜಕ್ಕೆ ಇಲ್ಲಿಯೂ ನಿಷಾದವೆ ಗ್ರಹಾ೦ಶನ್ಕಾಸ, ಸಂಪೂರ್ಣತ್ವ, ಕಾಕ 
ಲ್ಯ೦ತರ ಸಹಿತತ್ವ, ಸದಾ ಗೇಯತ್ತ್ವ ಇತ್ಯಾದಿಗಳಿವೆ. ಇದರಲ್ಲಿ ಭೈರವವನ್ನು ಹಿಂದಿ 
ನಂತೆಯೇ ಜನ್ಯವಾಗಿ ಕೊಡುತ್ತಾನೆ. ಅಲ್ಲದೆ ಗ್ರ೦ಥಾ೦ತ್ಯದಲ್ಲಿ ಭಾರತೀಯರಾಗಗಳಿಗೆ 
ಪರ್ಶಿಯಾ ದೇಶದೆ "ಪರ್ದಾ' ಎ೦ಬ ರಾಗಸದೃಶ ಗೇಯಾಕೃತಿಗಳನ್ನು ಸಮೀಕರಿಸುವಾಗ 
“ಆಸಾವರ್ಕಾ೦ ಹಿಜೇಜಕಃ' ಎ೦ದು ಹೇಳುತ್ತಾನೆ; ಇದರಿ೦ದ ಹಿಟೇಜವು "ಪಾರಸಿಕೇಯ 
ವಾದ ಪರದಾ' ಆಗಿತ್ತು ಎ೦ಬುದು ಸ್ಪಷ್ಟವಾಗುತ್ತದೆ. ಆಸಾವರಿಯನ್ನು ಅವನು ಗೌಡೀ 


೫ 


೬೬ ಕರ್ಣಾಟಕಸ೦ಗೀತವಾಹಿನಿ 


ಮೇಲದಲ್ಲಿ ಎಂದರೆ ಇಂದಿನ ಹದಿನೈದನೆಯ ಮೇಳವಾದ ಮಾಯಾಮಾಳವನಗೌಕಕ್ಕೆ 
ಪರಸ್ಪರವಾದುದರಲ್ಲಿ ಮಧ್ಯಮಗ್ರಹಾ೦ಶನ್ಯಾಸಯುಕ್ತ, ಪೂರ್ಣಾ. ಸದಾಗೇಯ ಎಂದು 
ನಿರೂಪಿಸಿರುವುದರಿ೦ದ ಹಿಜೇಜವು ಇದೇ ಮೇಲವಾಗಿದ್ದು ಅಂತರಕಾಕಲೀಸ್ವರಗಳನ್ನು 
ಪಡೆದಿದ್ದಿರಬೇಕು. 


ಸೋಮನಾಥನು ತನ್ನ ರಾಗವಿಬೋಧದಲ್ಲಿ (೧೬೦೯) ಪ೦ಡರೀಕವಿಠಲನ೦ತೆಯೇ 
ನಮ್ಮ ರಾಗಗಳೊಡನೆ ಸಮಚ್ಛಾಯೆಯುಳ್ಳ ಪಾರಸಿಕ ಪರ್ದಾಗಳೊಡನೆ ಸಮೀಕರಣ 
ವನ್ನು ಹೇಳುತ್ತಾನೆ. ಇದರಲ್ಲಿ ನಮ್ಮ ಸೈ೦ಧವಿಗೆ ಪರ್ಶಿಯನ್‌ ಸ೦ಗೀತದ ಹಿಜೇಜ ಎಂಬ 
ಪರ್ದಾ ಸಮನಾಗುತ್ತದೆ. ಅವನೇ ಹಿಜೇಜವನ್ನು ಮಾ೦ಶಗ್ರಹಸನ್ಶಾಸ, ಸಂಪೂರ್ಣ. 
ಸಾಯಾಹ್ನಗೇಯ, ವಸ೦ತಮೇಲಸಮುದ್ಭೂತ ಎಂದು ನಿರೂಪಿಸುತ್ತಾನೆ. ಅವನ ಪ್ರಕಾರ 
ವಸ೦ತವು ಪ್ರಾಚೀನ ಅ೦ತರಕಾಕಲೀ ಸ್ವರಗಳನ್ನುಳ್ಳ ಇ೦ದಿನ ಮಾಯಾಮಾಲವಗೌಳ 
ವಾಗುತ್ತದೆ. ಆದರೆ ಸೈಂಧವಿಯನ್ನು ಶ್ರೀರಾಗಮೇಲದಲ್ಲಿ ಸೇರಿಸಿರುವುದರಿ೦ದ 
ಮೇಲ್ಕಂಡ ಸಮೀಕರಣವು ಮೇಲವೈಷಮ್ಯವನ್ನು ಹೊಂದಿದೆ. ಹೆಜ್ಜುಜ್ಜಿಯನ್ನು ವೆಂಕಟ 
ಮಖಿಯು ಹದಿಮೂರನೆಯ ಮೇಳ, ಸರಿಪೂರ್ಣರಾಗ, ದಿವಸದ ಅಂತಿಮ ಯಾಮದಲ್ಲಿ 
ಗೇಯಯೋಗ್ಯ ಎಂದು ವರ್ಣಿಸುತ್ತಾನೆ. ಶಾಹಜಿಯು ತನ್ನ ರಾಗಲಕ್ಷಣಮು ಗ್ರಂಥ 
ದಲ್ಲಿಯೂ ತುಳಜೇ೦ದ್ರನೂ ತನ್ನ ಸಂಗೀತ ಸಾರಾಮೃತದಲ್ಲಿಯೂ ಇದನ್ನು ಹೇಜಿಜ್ಜಿ 
ಯೆಂದು ಕರೆದು ಹದಿಮೂರನೆಯ ಮೇಳಕ್ಕೆ ಪರಸ್ಪರವಾಗಿರುವಂತೆ ಲಕ್ಷಿಸಿ ಸಂಪೂರ್ಣ 
ವೆಂದೂ ದಿವಸಾಂತಿಮ ಯಾಮದಲ್ಲಿ ಗಾನಾರ್ಹವೆಂದೂ ಷಡ್ಜ್ಡಗ್ರಹಾ೦ಶನ್ಯಾಸಕವೆ೦ದೂ 
ಹೇಳುತ್ತಾರೆ; ಅಲ್ಲದೆ ಇದರಲ್ಲಿ ಆಯಿತ್ತ, ಪ್ರಯೋಗ ಮತ್ತು ಗೀತಗಳ ಲಕ್ಷೋೋದಾಹರಣೆ 
ಗಳನ್ನು ಒದಗಿಸುತ್ತಾರೆ. ಇದರ ನಂತರದಲ್ಲಿ ಬರುವ ಲಾಕ್ಷಣಿಕರೆಲ್ಲ ಹೆಜ್ಜುಜ್ಜಿಯನ್ನು 
ಹದಿಮೂರನೆಯ ಮೇಳವಾದ ಗಾಯಕ ಪ್ರಿಯದಲ್ಲಿ ಜನ್ಯವಾಗಿ ಹೇಳುತ್ತಾರೆ. 


ಹೀಗೆ ಹೆಜ್ಜುಜ್ಜಿಯು ಹದಿನಾರು-ಹದಿನೇಳನೆಯ ಶತಮಾನಗಳವರೆಗೂ ಮ್ಲೇಚ್ಛ 
ಸಂಸ್ಕೃತಿಯಿಂದ ಆಮದಾದ ರಾಗವೆ೦ದೇ ಪರಿಗಣಿತವಾಗಿತ್ತು. ಇಬ್ದ್‌ಸೀನ ಮತ್ತು ಷಫಿ 
ಅಲ್‌ ದೀನರು ವರ್ಣಿಸಿದ ಹಿಜ್ಸಾಜ್ಸ್‌ರಾಗದಲ್ಲಿ ಬರುವ ಸ್ವರಗಳು ಅವುಗಳಿಗೆ ಪರಸ್ಪರ 
ವಾದ ಭಾರತೀಯ ಸಂಗೀತಸ್ವರಸ್ಥಾನಗಳೊಡನೆ ಸಂಪೂರ್ಣವಾಗಿ ಕೂಡುತ್ತಿರಲಿಲ್ಲ ; 
ಮುಖ್ಯವಾಗಿ, ಅದರಲ್ಲಿ ಪ್ರಯುಕ್ತವಾಗುತ್ತಿದ್ದ ಗಾ೦ಧಾರನಿಷಾದಗಳು ಪ್ರಾಚೀನ ಅ೦ತರ 
ಕಾಕಲಿಗಳನ್ನು ಹೋಲುತ್ತಿದ್ದವು. ಆದುದರಿ೦ದ ಇದನ್ನು ನಮ್ಮ ಸ೦ಗೀತದ ಪರಿಧಿಯೊಳಗೆ 
ಸೇರಿಸಿಕೊಳ್ಳಲು ಹೆಚ್ಚು ಅಡಚಣೆಯೇನೂ ಆಗಲಿಲ್ಲ. ತನ್ನ ಪ್ರಾರ೦ಭಿಕಸ್ಪರೂಪದಲ್ಲಿ 
ಅದು ಕರ್ಣಾಟಕಸಂಗೀತದ ಗೌಲಮೇಲದೊಡನೆ ಸಾಮ್ಯವನ್ನು ಪಡೆದಿದ್ದುದೂ, ಗೌಲ 
ಮೇಲವು ಅತ್ಯ೦ತ ಜನಪ್ರಿಯಮೇಲವಾಗಿದ್ದು ಅತ್ಯ೦ತ ಹೆಚ್ಚಿನ ಜನ್ಯರಾಗಗಳನ್ನು 
ಪಡೆದಿದ್ದುದೂ ಇದಕ್ಕೆ ನೆರವನ್ನು ಕೊಟ್ಟಿತು. ಎಂದೇ ವಿದ್ಯಾರಣ್ಯರು ಇದನ್ನು ಸ್ವೀಕರಿಸಿ 


ಢು 


ಶ್ರೀ ವಿದ್ಧಾ ರಣ್ಯ ಶ್ರಿ €ಚರಣರು ೬೭ 


ಮೇಳಕರ್ತದ ಸ್ಥಾನಮಾನಗಳನ್ನೆ ಕೊಟ್ಟರು. ಆದರೆ ಅದರ ಅಂತರಕಾಕಲೀಸ್ವರಗಳನ್ನು 
ಉಳಿಸಿಕೊಂಡು ನಂತರದ ಸ್ವತಂತ್ರವಿಕಾಸಕ್ಕೆ ದಾರಿಮಾಡಿಕೊಟ್ಟರು. ಅದರ ಮುಂದಿನ 
ಇತಿಹಾಸವನ್ನು ಮುಂಗಾಣುವ ಶಾಸ್ತ್ರಪ್ರ ತಿಭೆಯು ಅವರಲ್ಲಿತ್ತೆ೦ಬುದಕ್ಕೆ ಹೆಜ್ಜುಜ್ಜಿಗೆ 
ಗುರ್ಜರೀಮೇಲದಲ್ಲಿ ಜನ್ಯತ್ಪವನ್ನು ಹೇಳದೆ ಸ ಸ್ಟ ತಂತ ಶ್ರಮೇಳಕರ್ತ್ಯತ್ವವನ್ನು ಸ್ಥಾ .. 
ಸಾಕ್ಷಿ. ಇದನ್ನು ಕರ್ಣಾಟಕ ಸಂಗೀತದ ಬೆಳವಣಿಗೆಯು ಸಮರ್ಥಿಸಿತು : ಹೆಜ್ಜುಜ್ಜಿ 
ಹದಿನೈದು, ಹದಿನಾಲ್ಕು ಮತ್ತು ಹದಿಮೂರನೆಯ ಮೇಳಗಳಲ್ಲಿ ತೂಗಾಡಿ 
ಹದಿಮೂರನೆಯ ಮೇಳದಲ್ಲಿ ನಿಂತಿತು. 


ಮಂಡನಕ್ರಮ 
ಇನ್ನು, ಗೋವಿ೦ದದೀಕ್ಬಿತನು , ವಿದ್ಯಾರಣ್ಯಪ್ರಣೀತ ಮೇಳಗಳನ್ನು ಜೋಡಿಸಿರುವ 


' ಕ್ರಮವನ್ನು ಗಮನಿಸಬಹುದು. ಮೇಳಗಳಲ್ಲಿ” ಮೊದಲನೆಯದು ನಟ್ಟಾ. ಇದಕ್ಕೆ ಕಾರಣ 


ಅದು ಬಹುಶಃ ತನ್ನ ಪ್ರಾಚೀನಲಕ್ಷಣವನ್ನು ಉಳಿಸಿಕೊಂಡಿದ್ದುದು, ಎಂದು ತೋರುತ್ತದೆ. 
ಉಳಿದ ಹದಿನಾಲ್ಕು ಮೇಳಗಳಲ್ಲಿ ಹಲವು ಇದರಂತೆಯೇ ಗ್ರಾಮರಾಗಗಳಾಗಿದ್ದವು, ನಿಜ; 
ಆದರೆ ಅವುಗಳಲ್ಲಿನ ವಿಕಾಸವು ಶೀಘ್ರಗಾಮಿಯಾಗಿಹೋಗಿತ್ತು ; ಮೂಲಮಾತೃಕೆಗಳಿಗೂ 
ಅವುಗಳಿಗೂ ಈ ಕಾಲದಲ್ಲಿ ಹೆಚ್ಚು ಸಾದೃಶ್ಯ ಸಾಮೀಪ್ಯ ಸ೦ಬ೦ಧಗಳು ಉಳಿದಿರಲಿಲ್ಲ. 
ಇದನ್ನು ನಾನು ಬೇರೆಡೆಯಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಹದಿನಾಲ್ಕನೆಯ 


' ಶತಮಾನದವೇಳೆಗೂ ನಟ್ಟರಾಗವು ತನ್ನ ಪ್ರಾಚೀನ ಗ್ರಾಮಸ೦ಬ೦ಧೀ ಲಕ್ಷಣವನ್ನುಳಿಸಿ 


ಕೊಂಡಿದ್ದಿತೆಂದು ಕಾಣುತ್ತದೆ. ಏಕೆಂದರೆ ಮತ೦ಗಶಾರ್ಜ್ಣದೇವಾದಿಗಳು ಇದನ್ನು 
ಭಾಷಾಂಗರಾಗಗಳಲ್ಲಿ ಎಣಿಸಿಕೊಳ್ಳುವಾಗ ಪಿ೦ಜರೀಜನ್ಯವೆನ್ನುತ್ತಾರೆ. ಪಿ೦ಜರಿಯು 
(ಪ್ರಾಚೀನ) ಹಿ೦ದೋಲಸಮುದ್ಭವವಾದುದು ; ಹಿ೦ದೋಲವು ಷಾಡ್ದ್ಜೀ, ಗಾಂಧಾರೀ, 
ಮಧ್ಯಮಾ, ಪ೦ಚಮೀ ಮತ್ತು ನೈಷಾದೀ ಎ೦ಬ ಶುದ್ಧಜಾತಿಗಳಿ೦ದಾದುದು. ನಟ್ಟರಾಗ 
ದಲ್ಲಿ ಪಿ೦ಜರೀರಾಗದ ಸ್ವರಗಳೇ ಇದ್ದವು : ಮ೦ದ್ರದಲ್ಲಿ ನಿಷಾದದವರೆಗೂ ತಾರಸ್ಥಾಯಿ 
ಯಲ್ಲಿ ಗಾಂಧಾರಪಂಚಮಧೈವತಗಳಲ್ಲಿಯೂ ಸಂಚಾರವಿತ್ತು ; ಷಡ್ಡವು ಗ್ರಹಾ೦ಶನ್ಯಾಸ 
ವಾಗಿತ್ತು. ಇದನ್ನೇ ವಿದ್ಯಾರಣ್ಕರೂ ಹೇಳಿದ್ದಾರೆ. 

ಇದಲ್ಲದೆ ಆ೦ಜನೇಯಮತಾನುಸಾರಿಯಾದ ನಟ್ಟ ಎ೦ಬ ಉಪರಾಗವೊ೦ದನ್ನೂ 
ಕಲ್ಲಿನಾಥನು ಸಂಗ್ರಹಿಸುತ್ತಾನೆ. ಇದು 'ನಿರುಪಪದ' : ಎ೦ದರೆ ಇಂತಹದೇ ರಾಗದಲ್ಲಿ 
ಜನ್ಮ ಎಂದು ನಿರ್ದಿಷ್ಟವಾಗಿ ಹೇಳಲು ಆಗದ ರಾಗ. ಇದು ಮಧ್ಯಮೋದೀಚ್ಯವಾ ಜಾತಿ 
ಯಲ್ಲಿ ಹುಟ್ಟಿದ್ದು ; ಮಧ್ಯಮವೇ ಗ್ರಹ, ಅ೦ಶ ಮತ್ತು ನ್ಯಾಸ ; ಸಂಪೂರ್ಣ ; ತಾರಷಡ್ಡದ 
ವರೆಗೆ ಸ೦ಚಾರವುಳ್ಳದ್ದು. ವಿದ್ಯಾರಣ್ಯಮತದಂತೆ ಇದು ಗಾಯಕಸ೦ಪ್ರದಾಯದಲ್ಲಿ 
ಸಂಪೂರ್ಣ. ಗೋವಿ೦ದದೀಕ್ಷಿತನು ಗಮಕವರ್ಣನಸ೦ದರ್ಭದಲ್ಲಿ ಗಾಯಕ ಸಂಪ್ರದಾಯ 


: ಮತ್ತು ವೈಣಿಕಸ೦ಪ್ರದಾಯ ಎಂಬ ಎರಡು ಬಗೆಯನ್ನು ಹೇಳುತ್ತಾನಾದುದರಿಂದ 


೬೮ ಕರ್ಣಾಟಕಸ೦ಗೀತವಾಹಿನಿ 


ವೈಣಿಕರು ಇದನ್ನು ಅಸಂಪೂರ್ಣವಾಗಿ ನುಡಿಸುತ್ತಿದ್ದರೆಂದು ಕಾಣುತ್ತದೆ. ಇದರ 
ಗ್ರಹಾಂಶನ್ಮಾಸವು. ಷಡ್ಡ. ಅದೇ ವಾದಿ, ಪಂಚಮವು ಸಂವಾದಿ : ಗಾ೦ಧಾರನಿಷಾದಗಳು 
ವಿವಾದಿಗಳು ; ಉಳಿದ ರಿಷಭದೈವತಗಳು ಇದರ ಅನುವಾದಿಗಳು. ಇದರ ಸ್ವರಸ೦ಪತ್ತಿ 
ಇಂದ `ಇ೦ದಿನ ಮೂವತ್ತಾರನೆಯ ಮೇಳವಾದ ಚಲನಾಟಕ್ಕೆ ಸಮೀಕರಿಸಬಹುದು. 
ಇ೦ದಿನ ನಾಟ ಅಥವಾ ನಟ್ಟರಾಗವು ತನ್ನ ಲಕ್ಷಣವನ್ನು ಸುಮಾರು. ಆರುನೂರು 
ವರ್ಷಗಳಿ೦ದ ಹೀಗೆಯೇ ಉಳಿಸಿಕೊ೦ಡು ಬ೦ದಿದೆಯೆ೦ಬುದು ಆಶ್ಚರ್ಯಕರವಾದ ಸ೦ಗತಿ; 
ವಿದ್ಯಾರಣ್ಯಪ್ರಣೀತವೆ೦ದು ಗೋವಿಂದ ದೀಕ್ಷಿತನು ಲಕ್ಷಿಸುವ ೫೦ ರಾಗಗಳೆಲ್ಲವೂ ಅದೇ 
ಹೆಸರಿನಲ್ಲಿ ಅಧುನಾಪ್ರಸಿದ್ಧವಾಗಿರುವ ರಾಗಗಳಲ್ಲಿ ಬಹುವಾದ ಸಾಮ್ಯವನ್ನು ಹೀಗೆಯೇ, 
ಪಡೆಯುತ್ತವೆ. 

ನಟ್ಟಾಮೇಳವನ್ನು ಮೊದಲನೆಯದೆ೦ದು ಗೋವಿಂದದೀಕ್ಷಿತನು ಹೇಳುತ್ತಾನೆ ; ಇದಕ್ಕೆ 
ಮೇಲೆ ಹೇಳಿದ್ದು ಕಾರಣವಿರಬಹುದು; ಆದರೆ ಪ್ರಾಮುಖ್ಯದ ದೃಷ್ಟಿಯಿ೦ದ ಗುರ್ಜರೀ 
ಮೇಳವೇ ಮೊದಲನೆಯದು. ಇದಕ್ಕೆ ಎರಡು ಕಾರಣಗಳು : ಹದಿನೈದನೆಯ ಶತೆಮಾನ 
ದಿಂದ ಈ ಮೇಳವು ಸಂಗೀತಲಕ್ಷ್ಯದಲ್ಲಿ, ಎ೦ದರೆ ವಿದ್ವಾಂಸರು ಅದನ್ನು ಬಳಸುತ್ತಿದ್ದು 
ದರಲ್ಲಿ, ಶ್ರೋತೃಗಳು ಕೇಳುತ್ತಿದ್ದುದರಲ್ಲಿ, ಪ್ರಮುಖತಮ. ಇದನ್ನು ಕರ್ಣಾಟಕದ 
ಹರಿದಾಸರು ಮಾಳವಗೌಳದ ರೂಪದಲ್ಲಿ ಅಭ್ಯಾಸಗಾನಮಾತೃಕೆಯವ್ನಾಗಿ ಸ್ಥಾಪಿಸಿದರು ; 
ಇದರಲ್ಲಿಯೂ ಇದರ ಹಲವು ಜನ್ಯರಾಗಗಳಲ್ಲಿಯೂ ಅತ್ಯಂತ ವಿಪುಲವಾಗಿ ಕೃತಿರಚನೆ 
ಮಾಡಿ ಹಾಡಿ ಹರಡಿದರು. ಸುಮಾರು ಮೂರು ಶತಮಾನಗಳಷ್ಟು ದೀರ್ಫಾವಧಿಯಲ್ಲಿ 
ಇದರಲ್ಲಿದ್ದುದಕ್ಕಿ೦ತ ಹೆಚ್ಚಿನ ಜನ್ಯರಾಗಗಳು ಬೇರೆ ಯಾವ ಮೇಳದಲ್ಲಿಯೂ ಇರಲಿಲ್ಲ. 
ಇದಕ್ಕೆ ಪರಸ್ಪರವಾದ ಮಾಲವಗೌಲವನ್ನು ರಾಮಾಮಾತ್ಮನು 'ರಾಗಾಣಾ೦ ಉತ್ತಮೋ 
ತ್ತಮಃ' ಎಂದು ಕೊ೦ಡಾಡಿದನು; ಗೀತಠಾಯಪ್ರಬ೦ಧಗಳ ರಚನೆಗೆ ಅತ್ಯುತ್ತಮವಾ 
ದುದು ಎಂಬುದು ಇವನ ಅರ್ಥ. 

ರಾಮಾಮಾತ್ಯ, ಪೋಲೂರಿ ಗೋವಿಂದಕವಿ, ಗೋವಿ೦ದದೀಕ್ಷಿತ. ವೆಂಕಟಮಖಿ. 
ತುಳಜ--ಇವರುಗಳ ರಾಗವರ್ಣನಪ್ರಸಕ್ತಿಯಲ್ಲಿ ಮಾಲವಗೌಲಜನ್ಯರಾಗಗಳೇ ಗರಿಷ್ಠ 
ಸಂಖ್ಯೆಯವು. ಇವು ಕಲ್ಪನಾಗೌರವಕ್ಕಾಗಿ ಕಲ್ಪಿತವಾದವುಗಳಲ್ಲ ; ಅತ್ಯಂತ ಪಂಡಿತ 
ಪಾಮರಪ್ರಿಯವಾಗಿ, ಪ್ರತಿಯೊಂದೂ ವಿಪುಲವಾದ ಲಕ್ಷ್ಯನಿರ್ಮಿತಿಗಳನ್ನೊಳೆಗೊಂಡು. 
ರೂಢಿಸಿದ್ದವುಗಳು. ಈ ಸೌಭಾಗ್ಯವು ಈ ಮೇಳಕ್ಕೆ ಶ್ರೀ ವಿದ್ಯಾರಣ್ಕರಿ೦ದಲೇ ಉದ್ಭಾಟಿತ 
ವಾದುದೆಂದು ಕಾಣುತ್ತದೆ. ಇವರ ಕಾಲದಲ್ಲಿ ಗುರ್ಜರಿಯು ಮೇಳವಾಗಿ ಗೌಲವು ಅದ 
ರಲ್ಲಿ ಜನ್ಯವಾಯಿತು. ನ೦ತರ ಗೌಲವು ಮೇಳವಾಗಿ ಗುರ್ಜರಿಯು ಜನ್ಯವಾಯಿತು, ಅಷ್ಟೆ; 
ಎರಡರ ಸ್ವರಸ೦ಪತ್ತಿಯೂ ಒಂದೇ. ಗೌಲವು ಹದಿನೈದನೆಯ ಶತಮಾನದಲ್ಲಿ ಮಾಲವ 
ಗೌಲವೆನ್ನಿಸಿಕೊ೦ಡಿತು. ವಿದ್ಯಾರಣ್ಯಪ್ರಣೀತವೆ೦ದು ಗೋವಿಂದದೀಕ್ಬಿತನು ವರ್ಣಿಸಿರುವ 
ಐವತ್ತು ರಾಗಗಳಲ್ಲಿ ಮೇಳವಿನಿಯೋಗವು .ಹೀಗಿದೆ : ನಟ್ಟಾ (೧). ಗುರ್ಜರೀ (೧೬). 
ವರಾಟೀ (೧). ಶ್ರೀ (೯). ಭೈರವೀ (೬). ಶಂಕರಾಭರಣ (೫), ಆಹರಿ (೨). ವಸಂತಭೈರವೀ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೬೯ 


(೧). ಸಾಮಂತ (೨). ಕಾಂಭೋದಿ (೧), ಮುಖಾರಿ (೧), ಕೇದಾರಗೌಲ (೨). ಶುದ್ಧರಾಮ 
ಕ್ರಿಯೆ (೧), ಹೆಜ್ಜುಜ್ಜಿ (೧) ಮತ್ತು ದೇಶಾಕ್ಷಿ (೧). ಹೀಗೆ ಒಟ್ಟು ರಾಗಗಳಲ್ಲಿ ಸುಮಾರು 
ಮೂರರಲ್ಲಿ ಒ೦ದರಷ್ಟು ಗುರ್ಜರಿಮೇಳದಲ್ಲೇ ಸೇರಿರುವುದನ್ನು ಗಮನಿಸಬಹುದು: 
ಇದರಲ್ಲಿ ಹೇಳಿದ ಪ್ರತಿಯೊಂದು ರಾಗಕ್ಕೂ ಉಜ್ಜ್ವಲವಾದ ಇತಿಹಾಸವಿದ್ದು ಪ್ರಯೋಗ 
ಬಾಹುಳ್ಯವಿದೆ. ಇದರ ನಂತರದ ವರಾಟಿಯನ್ನು ಬಿಟ್ಟರೆ ೨೦ ರಾಗಗಳಷ್ಟು ಶ್ರೀ, ಭೈರವೀ 
ಮತ್ತು ಶಂಕರಾಭರಣಗಳಲ್ಲಿ ಕ್ರೋಡೀಕೃತವಾಗಿವೆ. ಈ ಬಗೆಯ ಜನ್ಯರಾಗವಿತರಣೆಯು 
ಇಂದಿಗೂ ರೂಢಿಯಲ್ಲಿದೆ ಎ೦ಬುದು ಗಮನಾರ್ಹವಾಗಿದೆ. 

ಶುದ್ಧಸ್ಪರಸಪ್ತಕವನ್ನುಳ್ಳ ಷಡ್ಡಗ್ರಾಮವನ್ನು ರಾಗವರ್ಣನ ಸಂದರ್ಭದಲ್ಲಿ ಮೊದಲ 
ನೆಯದಾಗಿ ವರ್ಣಿಸುವುದು ಗ್ರಾಮಸ೦ಗೀತಯುಗದಲ್ಲಿ ಇದ್ದ ಪರಿಪಾಠ ; ಅ೦ತೆಯೇ 
ಗ್ರಾಮನ೦ತರಯುಗದಲ್ಲಿ ಶುದ್ಧಸ್ವರಸಪ್ತಕವನ್ನುಳ್ಳ ಮುಖಾರಿಯನ್ನು ಆದಿಮ ಮೇಳ 
ವಾಗಿ ತಿಳಿದು ಹಾಗೆಯೇ ವರ್ಣಿಸುವುದು ಶಾಸ್ತ್ರಸ೦ಪ್ರದಾಯ. ಏಕೆ೦ದರೆ ಆಯಾ ಸ್ವರವು 
ಲಕ್ಷ್ಯದಲ್ಲಿ ಪಡೆಯುವ ಎಲ್ಲ ವ್ಯವಹಾರವ್ಯಪದೇಶಗಳಲ್ಲಿ ಅತ್ಯ೦ತ ಕೆಳಗಿನದನ್ನು ಶುದ್ಧ 
ವೆಂದು ಕರೆದು, ಉಳಿದವುಗಳನ್ನು ಇದರ ಊರ್ಧ್ವಶೃುತಿಗಳಲ್ಲಿ ಗಮನದಿ೦ದ, ಎಂದರೆ 
ನಂತರದ ಶ್ರುತಿಯಲ್ಲಿ ಅಭಿವ್ಯಕ್ತಿಪಡೆಯುವುದರಿಂದ, ಉ೦ಟಾಗಿವೆಯೆಂದು ತಿಳಿದು 
ವಿಕೃತಿಗಳೆ೦ದು ನಿರೂಪಿಸಲಾಗುತ್ತಿತ್ತು. ಇದೇ ರೀತಿಯಲ್ಲಿ ಶುದ್ಧಸ್ವರಗಳ ವ್ಯವಸ್ಥೆ 
ಯಿಂದಾದ ಸ್ವರಸಪ್ತಕವನ್ನು ಮಾತೃಕೆಯೆ೦ದು ಎಣಿಸಿಕೊಂಡು ಉಳಿದ ಎಲ್ಲಾ ರಾಗಗ 
ಳನ್ನೂ ಇದರ ವಿಕೃತಿಗಳೆ೦ದು ಶಾಸ್ತ್ರದಲ್ಲಿ ಪಡೆಯಲಾಗುತ್ತಿತ್ತು. ಈ ಶಾಸ್ತ್ರ ಮರ್ಯಾ 
ದೆಯು ಇತ್ತೀಚಿನವರೆಗೂ ಉಳಿದುಕೊಂಡು ಬಂದಿತು. ಗೋವಿ೦ದದೀಕ್ಷಿತನು ಮೇಳ 
ವರ್ಣನೆಯ ಅನುಕ್ರಮದಲ್ಲಿಯೂ ವಿದ್ಯಾರಣ್ಯರನ್ನೆ ಅನುಸರಿಸಿದ್ದರೆ ವಿದ್ಯಾರಣ್ಯರೂ, 
ಇಲ್ಲದಿದ್ದರೆ ಸ್ವತಃ ಗೋವಿಂದ ದೀಕ್ಷಿತನೂ, ಇದಕ್ಕೆ ಗಮನಾರ್ಹವಾದ ಅಪವಾದ 
ವೆನಿಸಿಕೊ೦ಡಿದ್ದಾರೆ. ಏಕೆ೦ದರೆ ಇಲ್ಲಿ ಮುಖಾರಿಯು ೧೫ ಮೇಳಕರ್ತಗಳ ಪಟ್ಟಿಯಲ್ಲಿ 
ಹನ್ನೊ೦ದನೆಯದಾಗಿದೆ. ಶಾಸ್ತ್ರನಿರೂಪಣಸ೦ದರ್ಭದಲ್ಲಿ ಶಾಸ್ತ್ರೀಯ ಪ್ರಮೇಯ, ವಿಧಾನ 
ಗಳ ಬದಲು, ಲಕ್ಷ್ಯ ಪ್ರಸಿದ್ಧಿಯೇ ಮುಖ್ಯವೆ೦ಬ ತತ್ತ್ವವನ್ನು ಒಳಗೊ೦ಡ ಒಂದು ಹೊಸ 
ದೃಷ್ಟಿಯು ಇಲ್ಲಿ ಕ೦ಡು ಬರುತ್ತದೆ. ನಟ್ಟಾ ಮತ್ತು ವರಾಟೀ ಮೇಳಗಳನ್ನು ಬಿಟ್ಟರೆ 
ಜನ್ಯರಾಗಬಾಹುಳ್ಕದ--ಎ೦ದರೆ ಬಹುಪ್ರಯುಕ್ತಿ, ಬಹುಜನಪ್ರಿಯತೆಗಳ--ಆಧಾರದ 
ಮೇಲೆ ಮೇಳಗಳನ್ನು ಪಟ್ಟಿಮಾಡಿರುವುದು ಇಲ್ಲಿ ಕಂಡುಬರುತ್ತದೆ. 


ಈ ರಾಗಗಳು ವಿದ್ಯಾರಣ್ಯೋಕ್ತವೆ ? 
ಗೋವಿ೦ದದೀಕ್ಷಿತನು "ಶ್ರೀವಿದ್ಯಾರಣ್ಯಮತಮ್‌' ಎನ್ನುವ ಶೀರ್ಷಿಕೆಯಲ್ಲಿ 
'  ಕರ್ಣಾಟಸಿಂಹಾಸನಭಾಗ್ಯಶ್ರೀವಿದ್ಯಾರಣ್ಯಾಭಿಧಶ್ರೀಚರಣಾಗ್ರಣೀಭ್ಯಃ | 
ಆರಭ್ಯ ರಾಗಾನ್‌ ಪ್ರಚುರಪ್ರಯೋಗಾನ್‌ ಪಂಚಾಶತ೦ ಚಾಕಲಯೇ ಷಡಂಗಾನ್‌ | 
ರಾಗಾಸ್ತು ಪಂಚಾಶದಿಹೋಪದಿಷ್ಟಾ ನಟ್ಟಾದಯಃ ಸರ್ವಜಗತ್‌ಪ್ರಸಿದ್ದಾ:ಃ | 
(11 413-414, ಪು.೧೫೨) 


೭೦  ಕರ್ಣಾಟಕಸ೦ಗೀತವಾಹಿನಿ 


ಎನ್ನುತ್ತಾನೆ. ಇದರಿಂದ ಈ ಮುಂದೆ ಹೇಳಲಿರುವ ಐವತ್ತು ರಾಗಗಳನ್ನು ಹೇಳಿದ್ದು ವಿದ್ಯಾ 

ರಣ್ಯರು ಎ೦ಬ ಅರ್ಥವು ಹೊರಡುತ್ತದಷ್ಟೆ. ಇದನ್ನೇ ಸರ್ವಸಾಮಾನ್ಯವಾಗಿ ಒಪ್ಪಿಕೊ೦ಡು 

ಅಥವಾ. ನಂಬಿಕೊಂಡು ಬರಲಾಗುತ್ತಿದೆ. ಆದರೆ ಮುಂದೆ ಜಯಂತಸೇನಾರಾಗವನ್ನು 

ನಿರೂಪಿಸುವಾಗ 'ಜಯಂ೦ತಸೇನಾ ರಘುನಾಥಭೂಮಿಪುರ೦ದರೇಣೈವ ಸಮುದ್ಧೃತಾ` 

ಎಂದು ಅದು ರಘುನಾಥಭೂಪಾಲೋಕ್ತವೆ೦ಬಂ೦ತೆ ಗೋವಿ೦ದದೀಕ್ಸಿತನು ಹೇಳುತ್ತಾನೆ. 

“ಸಮುದ್ಧೃತಾ' ಎನ್ನುವ ಮಾತಿಗೆ ಸೃಷ್ಟಿಸಿದ್ದು ಎ೦ದಲ್ಲದೆ ಮೂಲೆಗುಂಪಾಗಿದ್ದುದನ್ನು 
ಎತ್ತಿ ನಿಲ್ಲಿಸಿದ್ದು ಎಂದು ಅರ್ಥೈಸಬಹುದಾದರೆ ಇದನ್ನು ಮೇಲ್ಕಂಡ ಮಾತಿನೊಡನೆ 

ಸಮನ್ವಯಿಸಬಹುದೇನೋ : ವೆ೦ಕಟಮಖಿಯು ಸಿಂಹರವವನ್ನು ತಾನು ಉದ್ದರಿಸಿದ್ದು,' 
ಉನ್ನೇಯಗೊಳಿಸಿದ್ದು, ಎ೦ಬ ಮಾತಿಗೂ ಹೀಗೆಯೇ ಅರ್ಥಹೇಳಬೇಕಾದುದನ್ನು ಬೇರೆಡೆ 
ಯಲ್ಲಿ ಪ್ರಸ್ತಾಪಿಸಿದೆ. ಸೋಮರಾಜಕವಿಯು ಕ್ರಿ. ಶ. ೧೨೨೨ರಲ್ಲಿ ರಚಿಸಿದ ತನ್ನ ಉದ್ಭಟ 
ಕಾವ್ಯದಲ್ಲಿ ಜಯಂತ, ಸಿಂಹರವ ಮುಂತಾದ ರಾಗಗಳನ್ನು ಹೆಸರಿಸುತ್ತಾನೆ. ಇದನ್ನೇ 
`ಜಯಂ೦ತಸೇನಾ' ಆಗಿ ಮಾರ್ಪಡಿಸಿ ರಘುನಾಥನು ಲಕ್ಷ್ಮಪ್ರಸಿದ್ಧಿಯಲ್ಲಿ ಎತ್ತಿ ನಿಲ್ಲಿಸಿರ 
ಬಹುದೆ? ಹಾಗಿದ್ದರೆ. ಈ ರಾಗವು ವಿದ್ಯಾರಣ್ಯರ ಕಾಲದಿಂದ ಪ್ರಚಾರದಲ್ಲಿರಲು ಅಡ್ಡಿ 
ಯಿಲ್ಲ. ಕನ್ನಡನಾಡಿನಲ್ಲಿ ಹಿಂದಿನಿಂದಲೂ ರೂಢಿಸಿದ್ದ ಈ ರಾಗವನ್ನು ವಿದ್ಯಾರಣ್ಯರು 
ಸಂಗೀತಸಾರದಲ್ಲಿ ವರ್ಣಿಸಿದರು ಎನ್ನಬಹುದು. ಸೋಮರಾಜನ ಉಲ್ಲೇಖವನ್ನು ತಿಳಿ 
ಯದ ಗೋವಿಂದದೀಕ್ಷಿತನು, ರೂಢಿಯಲ್ಲಿ ಬಿದ್ದುಹೋಗಿದ್ದ ಈ ರಾಗವನ್ನು ರಘು 
ನಾಥನಾಯಕನು ಪುನಃ (ಬಹುಶಃ ಲಕ್ಷ್ಯನಿರ್ಮಿತಿಯನ್ನು ಪ್ರೇರಿಸುವುದರ ಮೂಲಕ) 
ಉದ್ದರಿಸಿದನು ಎಂದು ಹೇಳಿದ್ದರೆ ಅಸ೦ಭಾವ್ಯವಾಗುವುದಿಲ್ಲ. ಕೇವಲ ಮುಂದಿನ ತಲೆ 
ಮಾರಿನಲ್ಲಿ ರಘುನಾಥನ ಮಗನಾದ ವಿಜಯರಾಘವನ ಆಸ್ಥಾನದಲ್ಲಿಯೇ ಚತುರ್ದಂಡೀ 
ಪ್ರಕಾಶಿಕೆಯನ್ನು ಬರೆದ.ವೆ೦ಕಟಮಖಿಯು ಜಯಂತಸೇನೆಯನ್ನು ಲಕ್ಷಿಸುತ್ತಾನೆ; ಅಲ್ಲಿಂದ 
ಮುಂದೆ ಸುಮಾರು ಅರವತ್ತು ವರ್ಷಗಳ ನ೦ತರ ಸ೦ಗೀತಸಾರಾಮೃತವನ್ನು ರಚಿಸಿದ 
ತಂಜಾವೂರು ಪ್ರಭು ತುಳಜೇ೦ದ್ರನೂ ಜಯಂತಸೇನೆಯನ್ನು ನಿರೂಪಿಸುತ್ತಾನೆ ; ಆದರೆ 
ಇದನ್ನು ರಘುನಾಥಭೂಪಾಲನು ಸೃಷ್ಟಿಸಿದ್ದೆ೦ದು ಇಬ್ಬರೂ ಹೇಳುವುದಿಲ್ಲ. ರಘುನಾಥನು 
ಜಯಂತಸೇನೆಯನ್ನು ಸೃಷ್ಟಿಸದೆ "ಪ್ರಚುರಪ್ರಯೋಗ'ವನ್ನು ಒದಗಿಸಿದ್ದರೆ ಮಾತ್ರ ಇವರಿ 
ಬ್ಬರ ಅನುಕ್ತಿಯು ಸಮಂಜಸವಾಗುತ್ತದೆ. 


| 


ಆಕರಪ್ರ ಭಾವ 

ಇಲ್ಲಿ ಇನ್ನೂ ಒಂದು ವಿಷಯವು ಚಿಂತ್ಯವಾಗಿದೆ. ರಾಗಗಳನ್ನು ವರ್ಣಿಸುವುದಕ್ಕೆ 
ಉಪೋದ್ಭಾತರೂಪವಾಗಿ ತನ್ನ ಆಕರಗಳನ್ನು ಸ್ಮರಿಸುವ ಸ೦ದರ್ಭದಲ್ಲಿ ಗೋವಿಂದ 
ದೀಕ್ಷಿತನು ಭರತ, ನಂದಿಕೇಶ್ವರ, ಮತಂಗ, ಯಾಷ್ಟಿಕ, ಆಂಜನೇಯ, ಶಾರ್ಜದೇವ, 
ಉಮಾಪತಿ, ವಿದ್ಯಾರಣ್ಯ ಕಲ್ಲಿನಾಥ, ಕೇಶವ, ಮಾಧವಭಟ್ಟ- ಇವರುಗಳನ್ನು ಹೆಸರಿಸು 
ತ್ತಾನೆಂದು ಈಗಾಗಲೇ ಸೂಚಿಸಿದೆ. ಮೇಲೆ ಹೇಳಿದ ಐವತ್ತು ರಾಗಗಳು ವಿದ್ಯಾರಣ್ಯ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೭೧ 


ಶ್ರೀಚರಣರಿ೦ದ ಆರ೦ಭಿಸಲ್ಪಟ್ಟು ಪ್ರಚುರಪ್ರಯೋಗವನ್ನು ಪಡೆದಿವೆಯೆಂದು ಅವನು 
ಹೇಳಿಕೊಂಡರೂ ಈ ಇತರ ಆಕರಗಳ ಪ್ರಭಾವ, ಪ್ರಯೋಜನಗಳು ಇವುಗಳ ಲಕ್ಷಣ 
ವರ್ಣನೆಯಲ್ಲಿ ಏನಾದರೂ ಕ೦ಡುಬರುತ್ತವೆಯೆ ' ಮೇಲ್ಮ೦ಡ ಪಟ್ಟಿಯಲ್ಲಿ ಭರತ ನಂದಿ 
ಕೇಶ್ವರರ ಹೆಸರುಗಳು ಗ್ರಂಥಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಮಾತ್ರ ಉಲ್ಲೇಖಿತ 
ಗಳೆಂದು ಇಲ್ಲಿ ಅವುಗಳನ್ನು ಕೈಬಿಡಬಹುದು. ಕಲ್ಲಿನಾಥಕೇಶವರದೂ ಅಷ್ಟೆ. ಏಕೆಂದರೆ 
ಅವರು ಸ೦ಗೀತರತ್ನಾಕರದ ಮೂಲಚೌಕಟ್ಟಿನಲ್ಲಿ ಮಾತ್ರ ಅರ್ಥವಿಸ್ತಾರ, ಸಮಸಾಮಯಿಕ 
ಲಕ್ಷ್ಯದೊಡನೆ ಸಮನ್ವಯ, ಮುಂತಾದವುಗಳ ಮೂಲ ವ್ಯಾಖ್ಯಾನವನ್ನು ಬರೆದಿದ್ದಾರೆಯೇ 
ಹೊರತು, ಸ೦ಗೀತರತ್ನಾಕರದಲ್ಲಿ ಇಲ್ಲವೇ ಇಲ್ಲದ, ನ೦ತರ ರೂಢಿಸಿದ, ಅಥವಾ ತಮ್ಮ 
ಕಾಲದಲ್ಲಿ ಮಾತ್ರ ಹುಟ್ಟಿಕೊ೦ಡ ಹೊಸ ವಿಷಯಗಳನ್ನು ಅದರಲ್ಲಿ ಸೇರಿಸಿಲ್ಲ. ಅಲ್ಲದೆ 
ಈ ಐವತ್ತು ರಾಗಗಳಲ್ಲಿ ಸುಮಾರು ಅರ್ಧದಷ್ಟು ರಾಗಗಳೇ ಸ೦ಗೀತರತ್ನಾಕರದಲ್ಲಿ 
ದೊರೆಯುವುದಿಲ್ಲ; ಅಷ್ಟೇಕೆ. ಶಾಸ್ತ್ರದಲ್ಲಿ ಪ್ರಥಮ ಗೌರವವನ್ನು ಪಡೆದ ಮುಖಾರಿಯ 
ಹೆಸರೇ ಅಲ್ಲಿಲ್ಲ. ಇಲ್ಲಿ ಮೇಳಗಳೆಂದು ಎಣಿಸಿಕೊ೦ಡ ವಸ೦ತಭೈರವಿ, ಸಾಮಂತ. 
ಮುಖಾರಿ, ಹೆಜ್ಜುಜ್ಜಿ ಮತ್ತು ದೇಶಾಕ್ಸಿಗಳ ನಾಮನಿರ್ದೇಶವು ಸಹ ಸಂಗೀತರತ್ನಾಕರದಲ್ಲಿ 
ಕಂಡುಬರುವುದಿಲ್ಲ ; ಇವುಗಳನ್ನು ಕಲ್ಲಿನಾಥನು ಗಮನಿಸಿಯೂ ಇಲ್ಲ ; ಆದುದರಿಂದ 
ಸ೦ಗೀತರತ್ನಾಕರದ ವ್ಯಾಖ್ಯಾನಗಳಿ೦ದ ಗೋವಿ೦ದದೀಕ್ಷಿತನು ಉಪಕೃತನಾದ೦ತೆ ತೋರು 
ವುದಿಲ್ಲ. 

ಹೀಗಾಗಿ ಉಳಿಯುವುದು ಮತಂಗ, ಯಾಷ್ಬಕ, ಆ೦ಜನೇಯ ಮತ್ತು ಉಮಾಪತಿ. 
ಇವರುಗಳಲ್ಲಿ ಮತಂಗಯಾಷ್ಟಿಕರು ಶಾರ್ಜ್ಣದೇವನಿಗಿ೦ತ ತುಂಬಾ ಹಿಂದಿನವರು ; 
ಯಾಷ್ಟಿಕನು ಮತಂಗನಿಗಿ೦ತ ಪ್ರಾಚೀನನಾಗಿದ್ದು ಅವನಿಂದ ಉದ್ಭೃತನಾಗಿದ್ದಾನೆ. ಇವರಿ 
ಬ್ಬರೂ ಗ್ರಾಮಪದ್ಧತಿಯ ಸಂಗೀತವನ್ನು ತಮ್ಮ ಕಾಲದ ಲಕ್ಸ್ಯದಿಂದ ನಿರೂಪಿಸಿದ 
ಶಾಸ್ತ್ರಪ್ರ ವರ್ತಕರು ; ಆದುದರಿಂದ ಇವರಿಂದಲೂ ವಿದ್ಯಾರಣ್ಯಪ್ರಣೀತವಾದ ಐವತ್ತು 
ರಾಗಗಳ ವರ್ಣನೆಗೆ ಪ್ರಯೋಜನವಿಲ್ಲ. ಇನ್ನು ಉಳಿದವರಲ್ಲಿ ಉಮಾಪತಿಯು ಶಾರ್ಜ್ಣ 
ದೇವನ ನ೦ತರದವನು ; ಏಕೆಂದರೆ ಶಾರ್ಜ್ಣದೇವನು ಅವನನ್ನು ಪೂರ್ವಾಚಾರ್ಯರ 
ಪಜ್‌್ತ್‌ಯಲ್ಲಿ ಸ್ಮರಿಸುವುದಿಲ್ಲ; ಅವನು ಕಲ್ಲಿನಾಥನಿಗಿ೦ತ ಹಿ೦ದಿನವನು. ಏಕೆಂದರೆ 
ಕಲ್ಲಿನಾಥನು ಇವನಿ೦ದ ರಾಗವರ್ಗೀಕರಣವಿಷಯಕವಾದ ನಾಲ್ಕು ಶ್ಲೋಕಗಳನ್ನು ಉದ್ದ 
ರಿಸಿಕೊಳ್ಳುತ್ತಾನೆ. ಇವು ಉಪಲಬ್ಧ ಔಮಾಪತದಲ್ಲಿ ದೊರೆಯುತ್ತವೆ. ಈ ಉಮಾಪತಿಯು 
ವಿದ್ಯಾರಣ್ಯರಿಗಿಂತ ಪ್ರಾಚೀನನಾಗಿದ್ದು, ವಿದ್ಯಾರಣ್ಯರಿಗೆ ಅವನ ಗ್ರಂಥದ ಪರಿಚಯವಿದ್ದು 
ಅದರಿಂದ ಪ್ರಭಾವ, ಪ್ರಯೋಜನಗಳನ್ನು ಪಡದುಕೊ೦ಡರೇ ಎ೦ಬುದು ಸಂದೇಹಾಸ್ಪದ. 
ಇದನ್ನು ಸಮಧ್ಥೀಷಅಕಿ ಅಥವಾ ನಿರಾಕರಿಸಲು ಸ೦ಗೀತಸುಧೆಯಲ್ಲಿ ಯಾವ ಆಧಾರವೂ 
ದೊರೆಯುವುದಿಲ್ಲ. ಏಕೆಂದರೆ ಉಮಾಪತಿಯ ಅಥವಾ ಅವೆನ ಗ್ರಂಥದ ಹೆಸರು 
ಮೇಲ್ಕಂಡ ಉಪೋದ್ಭಾತದಲ್ಲಲ್ಲದೆ ಸಂಗೀತಸುಧೆಯಲ್ಲಿ ಇನ್ನೆಲ್ಲಿಯೂ ದೊರೆಯುವು 
ದಿಲ್ಲ. ಅಲ್ಲದೆ ಔಮಾಪತದಲ್ಲಿ ಹೇಳಿರುವ ರಾಗಗಳಿಗೂ ವಿದ್ಯಾರಣ್ಯಪ್ರಣೀತವೆ೦ದು 


೭೨ ಕರ್ಣಾಟಕಸ೦ಗೀತವಾಹಿನಿ 


ಗೋವಿ೦ದದೀಕ್ಷಿತನು ನಿರೂಪಿಸುವ ರಾಗಗಳಿಗೂ ಲಕ್ಷಣ ಸಾಮ್ಯವಿಲ್ಲ. 

ಕಡೆಯದಾಗಿ ಆ೦ಜನೇಯನು ಉಳಿಯುತ್ತಾನೆ. ಗೋವಿ೦ದದೀಕ್ಷಿತನು ಹನೂಮಂತ 
ನನ್ನು ಮೂರು ಸ್ವರಗಳ ಕೂಟತಾನಗಳು ಎಷ್ಟಾಗುತ್ತವೆ೦ಬ ವಿಷಯದಲ್ಲಿ ಸ್ಮರಿಸಿಕೊಳ್ಳು 
ತ್ತಾನೆ. ಅವನೂ ರಾಗವರ್ಣನೆಯ ಉಪೋದ್ಭಾತದಲ್ಲಿ ಸ್ಮೃತನಾಗಿರುವ. ಅಂಜನಾ 
ನೆಂದನನೂ ಒಬ್ಬನೇ ಅಥವಾ ಇಬ್ಬರೇ ಎಂದು ತಿಳಿಯುವಂತಿಲ್ಲ. ಆದರೆ ಉಪೋ 
ದ್ವಾತದಲ್ಲಿರುವ ಅ೦ಜನಾನ೦ದನನೂ ಭೈರವೀರಾಗಲಕ್ಷಣದಲ್ಲಿ "ನಿರೂಪಿತೋ ಭೈರವಿ 
ಕಾಖ್ಯರಾಗೋ ಮಯಾ೦ಜನೇಯಸ್ಕ ಮತಾನುರೋಧಾತ್‌' ಎಂಬಲ್ಲಿ ಉಲ್ಲೇಖಿತ 
ನಾದ ಆ೦ಜನೇಯನೂ ನಟ್ಟಾದಿರಾಗಗಳನ್ನು ವರ್ಣಿಸುವಾಗ ದೇಶೀರಾಗಪ್ರಪ೦ಚದ 
ವಿಷಯದಲ್ಲಿ ಆಶ್ರಯಿಸಲ್ಪಟ್ಟ ಆ೦ಜನೇಯನೂ ಒಬ್ಬನೇ ಆಗಿರಬೇಕು. ಇಲ್ಲಿ ಭೈರವಿ 
ರಾಗಕ್ಕೆ ಅವನು ಕೊಡುವ ಲಕ್ಷಣಾ೦ತರಕ್ಕಾಗಿ ಆ೦ಜನೇಯನನ್ನು ಆಶ್ರಯಿಸಿದ್ದಾನೋ 
ಅಥವಾ ಭೈರವಿಯನ್ನು ಆಲಾಪಿಸಬೇಕಾದ ವಿಧಾನದಲ್ಲಿ ಮತಾಂತರಕ್ಕಾಗಿ ಆಂಜನೇಯ 
ನನ್ನು ಆಶ್ರಯಿಸಿದ್ದಾನೋ ಎಂಬುದು ತಿಳಿಯುವಂತಿಲ್ಲ. ಭೈರವಿಯ ಈ ಲಕ್ಷಣಾ೦ತರ 
ವನ್ನು ಮುಂದೆ ಪ್ರಸ್ತಾಪಿಸಲಾಗುವುದು. ಆಲಪ್ತಿವಿಧಾನದಲ್ಲಿ ಆಂಜನೇಯನಿ೦ದ ಮತಾ೦ 
ತರವನ್ನು ಸಂಗ್ರಹಿಸಿದ್ದಾನೆಂದರೆ ಉಳಿದ ರಾಗಗಳಲ್ಲಿ ಹೇಳಿದ ಆಅಪ್ತಿವಿಧಾನಗಳನ್ನು 
ವಿದ್ಯಾರಣ್ಕರಿ೦ದ ಸ೦ಗ್ರಹಿಸಿದ್ದಾನೆ೦ದು ತಿಳಿಯಬೇಕಾಗುತ್ತದೆ. ಈ ಪಕ್ಷದಲ್ಲಿ ಮೇಲ್ಕಂಡ 
ಉದ್ಭೃತಿಯಲ್ಲಿ 'ಪ್ರಚುರಪ್ಪಯೋಗಾನ್‌' ಎನ್ನುವ ಮಾತಿಗೆ, "ಶ್ರೀವಿದ್ಯಾರಣ್ಯರು ಮುಂದೆ 
ಹೇಳುವ ಐವತ್ತು ರಾಗಗಳಲ್ಲಿ ಆಲಾಪನವಿಧಿಯನ್ನು ಸ್ಥಾಪಿಸಿ ರೂಢಿಸಿದ್ದರು ; ಅವುಗಳ 
ನ್ನಿಲ್ಲಿ ಸ೦ಗ್ರಹಿಸುತ್ತೇನೆ' ಎಂದು ಗೋವಿ೦ದದೀಕ್ಷಿತನ ಉಕ್ತಿಯನ್ನು ಅರ್ಥೈಸಿ, ಮುಂದಿನ 
ವಾಕ್ಯದ "ತೇಷಾಂ ಮತಾಃ ಪಂಚದಶೈವಮೇಲಾಃ' ಎ೦ಬ ಮಾತನ್ನು "ಈ ಐವತ್ತು ರಾಗ 
ಗಳಲ್ಲಿ ಹದಿನೈದು ಮೇಳಗಳಾಗುತ್ತವೆ' ಎ೦ದು ವ್ಯಾಖ್ಯಾನವನ್ನು ಮಾಡಬೇಕಾಗುತ್ತದೆ. 
ಈ ಪಕ್ಷದಲ್ಲಿ, ಹದಿನೈದು ಮೇಳಗಳನ್ನು ಹೇಳಿದ್ದು ವಿದ್ಯಾರಣ್ಯರಲ್ಲ ; ಅವರು ಹೇಳಿದ್ದು 
ಐವತ್ತು ರಾಗಗಳನ್ನು ಮಾತ್ರ, ಅವುಗಳನ್ನು ಇ೦ದಿನ ಪರಿಭಾಷೆಯಂತೆ ಹದಿನೈದು 
ಮೇಳಗಳಲ್ಲಿ ಅಡಕಗೊಳಿಸಬಹುದು ಅಷ್ಟೆ, ಎಂದಾಗುತ್ತದೆ. 

ಈ ಪಕ್ಷವು ತಾರ್ಕಿಕವಾಗಿ ವಿಕಲ್ಪದಿ೦ದ ಸಿದ್ಧವಾದರೂ ಇದಕ್ಕೆ ಹೆಚ್ಚಿನ ಸಂಭಾ 
ವ್ಯತೆಯು ಸಿಕ್ಕುವುದಿಲ್ಲ. ಏಕೆಂದರೆ ಗೋವಿಂದದೀಕ್ಷಿತನಿಗಿಂತ ಪೂರ್ವದಲ್ಲಿಯೇ 
ಮೇಳತ್ವದ ಕಲ್ಪನೆಯು ಪ್ರಸಿದ್ಧವಾಗಿತ್ತು. ಕಲ್ಲಿನಾಥ, ರಾಮಾಮಾತ್ಯ, ಪ೦ಡರೀಕವಿಠಲ, 
ಪೋಲೂರಿ ಗೋವಿಂದಕವಿ, ಸೋಮನಾಥ ಇವರೆಲ್ಲರೂ ಮೇಳದ ಕಲ್ಪನೆಯನ್ನು 
ಬಳಸುತ್ತಾರೆ. ಇವರೊಬ್ಬರೂ, ಗೋವಿಂದದೀಕ್ಷಿತನೂ ಸಹ, ಮೇಳದ ಲಕ್ಷಣವನ್ನು 
ಹೇಳುವುದಿಲ್ಲ. ಅಲ್ಲದೆ ವಿದ್ಯಾರಣ್ಯರ ಸಮಕಾಲೀನನೂ ಕಲ್ಲಿನಾಥನ೦ತೆಯೇ ಸಂಗೀತ 
ರತ್ನಾಕರದ ವ್ಯಾಖ್ಯಾನಕಾರನೂ ಆಗಿದ್ದ ಸಿಂಹಭೂಪಾಲನು ಮೇಳದ ಕಲ್ಪನೆಯನ್ನು 
ಎಲ್ಲಿಯೂ ಹೇಳುವುದಿಲ್ಲ. ಆದುದರಿಂದ ಪೂರ್ವಾಚಾರ್ಯ ಪ್ರಣೀತವಾಗಿದ್ದು, ಸಮ 
ಕಾಲೀನಲಕ್ಟೃದಲ್ಲಿ ಚೆನ್ನಾಗಿ ತಿಳಿದಿದ್ದ ಈ ಕಲ್ಪನೆಯನ್ನು ಅವರು ಹೇಳಿದ್ದಿರಬೇಕು. ಈ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೭೩ 


ಕಾರಣದಿಂದ ವಿದ್ಯಾರಣ್ಯರೇ ಮೇಳದ ಕಲ್ಪನೆಯನ್ನು ಮೊದಲು ಹೇಳಿರಬಹುದೆಂಬುದು 
ಸ೦ಭಾವ್ಯವಾಗಿದೆ ; ಮೇಲೆ ಹೇಳಿದ ಮೊದಲನೆಯ ಪಕ್ಷವೂ ಸಾಧ್ಯವೇ ; ಶ್ರೀವಿದ್ಯಾರಣ್ಯ 
ಶ್ರೀಚರಣರು ಹದಿನೈದು ಮೇಳಗಳನ್ನೂ, ಅವುಗಳಲ್ಲಿ ಐವತ್ತು ರಾಗಗಳನ್ನೂ, ಈ 
ರಾಗಗಳ ಆಲಾಪನಾವಿಧಾನಗಳನ್ನೂ ಹೇಳಿರಬಹುದೆ೦ದು ತೋರುತ್ತದೆ. 

ಹೀಗೆ ಭಾವಿಸಲು ಸ೦ಗೀತಸುಧೆಯಲ್ಲಿ ಸಮರ್ಥನೆಯು ದೊರೆಯುತ್ತದೆ. ಕೆಲವು ರಾಗ 
ಗಳನ್ನು ನಿರೂಪಿಸುವಾಗ ಗೋವಿಂದದೀಕ್ಷಿತನು ನವೀನರು ಹೀಗೆ ಅಭಿಪ್ರಾಯಪಡುತ್ತಾರೆ, 
ಹೀಗೆ ಮೇಳಾ೦ತರವನ್ನು ಕಲ್ಪಿಸುತ್ತಾರೆ, ಹೀಗೆ ಲಕ್ಷಣಾ೦ತರವನ್ನು ಹೇಳುತ್ತಾರೆ--ಆದರೆ 
ಇದು ತಪ್ಪು; ಸರಿಯಾಗಿರುವುದು ಹೀಗೆ ಎಂದೆಲ್ಲ ಬರೆಯುತ್ತಾನೆ. ಆಗ ಅವನು 
ಸಂಪ್ರದಾಯವನ್ನು ಅವಲಂಬಿಸಿ ಸ್ವಮತವನ್ನು ಪೂರ್ವಾಚಾರ್ಯಮತಾನುಸಾರವಾಗಿರುಂತೆ 
ಸ್ಥಾಪಿಸುತ್ತಾನೆ. ಇಲ್ಲಿ ನವೀನರು ಎ೦ದರೆ ರಾಮಾಮಾತ್ಯನೇ. ಕಟ್ಟಾಸ೦ಪ್ರದಾಯವಾದಿ 
ಯಾದ ಗೋವಿಂದದೀಕ್ಷಿತನು ತನಗಿಂತ ಸ್ವಲ್ಪ ಹಿರಿಯನೋ ಸಮವಯಸ್ಕನೋ ಆಗಿರ 
ಬಹುದಾಗಿದ್ದ ರಾಮಾಮಾತ್ಯನನ್ನು 'ನವೀನಾಃ'--ಎ೦ದರೆ, “ಈಗಿನ ಕಾಲದ ಹುಡುಗರು' 
ಎಂದು ಟಿಕಿಕಿಸುವುದು ಸೋಜಿಗವಾಗಿದೆ. ನನೀನರು, ನವ್ಯರು, ಶ್ರುತಿಗಳನ್ನು ತಿಳಿಯ 
ದವರು ಎಂದು ಮುಂತಾಗಿ ರಾಮಾಮಾತ್ಯನು ಇಲ್ಲಿ ದೂಷಣೆಗೆ ಗುರಿಯಾಗಿದ್ದಾನೆ. 
ಆದುದರಿಂದ ಗೋವಿಂದದೀಕ್ಷಿತನು ಈ ಐವತ್ತು ರಾಗಗಳ ಲಕ್ಷಣಗಳನ್ನು ಹೇಳಲು 
ತೊಡಗಿರುವುದು ಪ್ರಾಚೀನಾಚಾರ್ಯರ, ಸಂಪ್ರದಾಯದ, ಅನುಸಾರವಾಗಿ ಎಂಬ 
ಅರ್ಥವು ಇಲ್ಲಿ ಹೊರಡುತ್ತದೆ; ಅವನ ಸ್ಪಷ್ಟೋಕ್ತಿಯ ಪ್ರತಿಜ್ಞೆಯಿಂದ ಈ ಪ್ರಾಚೀನಾ 
ಚಾರ್ಯರು ವಿದ್ಯಾರಣ್ಯರು, ಈ ಸಂಪ್ರದಾಯವು ಅವರ ಕಾಲದಿಂದ ಬೆಳೆದುಬಂದಿದ್ದು 
ಎಂದಾಗುತ್ತದೆ. 


ರಾಗಲಕ್ಷಣವಿವೇಚನೆ 

ಈ ಪ್ರಕರಣದಲ್ಲಿ ಪ್ರತಿಯೊಂದು ರಾಗದ ಲಕ್ಷಣವನ್ನು ಸಾಧ್ಯವಾದಮಟ್ಟಿಗೂ 
ಗೋವಿ೦ದದೀಕ್ಬಿತನ ಮಾತುಗಳನ್ನೇ ಅನುವಾದ ಮಾಡಿಕೊ೦ಡು ಮೊದಲು ಕೊಡಲಾಗಿದೆ. 
ನ೦ತರ ಆಕರದ ಶ್ಲೋಕಸ೦ಖ್ಯೆಗಳನ್ನು ಮಾತ್ರ ಕ೦ಸಗಳ ಒಳಗೆ ಕೊಟ್ಟಿದೆ. ಇಲ್ಲೆಲ್ಲ 
ಅಧ್ಯಾಯವು ಎರಡನೆಯದು ಎಂದಿಟ್ಟುಕೊಳ್ಳಬೇಕು. ಆಮೇಲೆ, ಅಗತ್ಯವೆನಿಸಿದಾಗ, ಅದರ 
ವಿಕಾಸವನ್ನು ಚಾರಿತ್ರಕ ವಿಧಾನದಲ್ಲಿ ವಿವೇಚಿಸಲಾಗಿದೆ. 

ಈಗ ಈ ಐವತ್ತು ರಾಗಗಳ ಲಕ್ಷಣವನ್ನು ಸಂಕ್ಷೇಪವಾಗಿ ಸಂಗ್ರಹಿಸಬಹುದು. 

(೧) ನಟ್ಟಾ ರಾಗವು ಷಡ್ಜ, ಷಟ್‌ಶ್ರುತಿರಿಷಭ, ಅ೦ತರಗಾ೦ಧಾರ, ಶುದ್ಧಮಧ್ಯಮ. 
ಪಂಚಮ, ಷಟ್‌ಶ್ರುತಿಧೈವತ ಮತ್ತು ಕಾಕಲಿನಿಷಾದಗಳನ್ನು ಒಳಗೊಂಡಿದೆ ; ಇದೇ 
ಗಾಯಕಸ೦ಪ್ರದಾಯ ; ಸ-ತ್ರಯ. (ಎಂದರೆ ಷಡ್ಡವು ಇದರ ಗ್ರಹ, ಅ೦ಶ ಮತ್ತು ನ್ಯಾಸ, 
ಈ ಲೇಖನದಲ್ಲಿ ಇದೇ ಹ್ರಸ್ವಸೂಚನೆಯನ್ನು ಇನ್ನು ಮುಂದೆಯೂ ಬಳಸಲಾಗುವುದು.) 
_ಸ-ವಾದಿ; ಪ-ಸ೦ವಾದಿ ; ಗನಿ-ವಿವಾದಿಗಳು ; ರಿಧ-ಅನುವಾದಿಗಳು. (೪೫೪-೪೫೮) 


೭೪ ಶಕರ್ಣಾಟಕಸ೦ಗೀತವಾಹಿನಿ 


(೨)ಗುರ್ಜರಿಯು ಸ೦ಪೂರ್ಣರಾಗ ; ಇದರ ಮೇಲವು ರಾಗಪ್ರಕೃತಿ (ಎಂದರೆ ಇದರ 
ಸ್ವರವ್ಯವಸ್ಥೆ ಯನ್ನು ಪ್ರಕೃತಿಯೆ೦ದು ತಿಳಿದು ಈ ಮೇಳದ ಇತರ ರಾಗಗಳನ್ನು ಇದರ 
ವಿಕೃತಿಗಳಾಗಿ ಪಡೆಯಬಹುದು). (ಕೆಲವರು ಗೌಡರಾಗವನ್ನು ಮೇಳವಾಗಿ ಇಟ್ಟುಕೊಂಡು 
ಅದರಲ್ಲಿ ಗುರ್ಜರಿಯನ್ನು ಸೇರಿಸುತ್ತಾರೆ. ಆದರೆ] ಗೌಡಮೇಲದಲ್ಲಿ ಇದನ್ನು ಸೇರಿಸಿದರೆ 
ಸಂಪೂರ್ಣರಾಗೆಗಳು ಆಗಲಾರವು (ಎಂದರೆ. ಗೌಡವೇ ಅಸ೦ಪೂರ್ಣರಾಗವಾದುದರಿಂದ 
ಸ೦ಪೂರ್ಣವಾಗಿರುವ ರಾಗಗಳನ್ನು ಅದರಲ್ಲಿ ಸೇರಿಸಲಾಗುವುದಿಲ್ಲ). ಆದುದರಿಂದ 
ಗುರ್ಜರಿಯು ಗೌಡಮೇಳದ್ದೆ೦ಬುದನ್ನು ಬಿಟ್ಟು ಅದನ್ನೇ ಸ್ವತಂತ್ರ ಮೇಳವೆನ್ನಬೇಕು:: 
ಆದರೆ ಹೀಗೆ ಹೇಳುವುದನ್ನು (ರಾಮಾಮಾತ್ಕನ೦ತಹ) ಕೆಲವು ನವೀನರು ಸಹಿಸರು. 
ಆರೋಹಣದಲ್ಲಿ ಪಂಚಮವಿಲ್ಲದ್ದರಿಂದ ಇದೂ ಷಾಡವವೇ ಅಲ್ಲವೆ. ಸಂಪೂರ್ಣವು 
ಹೇಗಾಯಿತು ? ಆದುದರಿ೦ದ ಇದನ್ನು ಮೇಳವೆನ್ನಲಾಗದು ; ಮಾಲವಗೌಡದಲ್ಲಿಯೇ 
ಕ್ಲೃಪ್ತಗೊಳಿಸಬೇಕು ಎನ್ನುತ್ತಾರೆ. ಇದು ವಿಚಾರಕ್ಷಮವಲ್ಲ. ಏಕೆ೦ದರೆ ಗುರ್ಜರಿಯ 
ಅವರೋಹಣದಲ್ಲಿಯಾದರೂ ಪಂಚಮವಿದೆಯಷ್ಟೆ. ಆದುದರಿಂದ ಅದು (ಸಮಷ್ಟಿ 
ಯಲ್ಲಿ) ಸಂಪೂರ್ಣವೇ. ಅಲ್ಲದೆ ಗಾಯಕರಲ್ಲಿ ಗುರ್ಜರಿಯು ಮಾಲವಗೌಡಮೇಳಕ್ಕೆ 
ಸೇರಿದ್ದೆಂದು ಪ್ರಸಿದ್ಧಿಯಿಲ್ಲ; ಮಾಲವಗೌಡದಲ್ಲಿ ಸಂಪೂರ್ಣತೆಯು ಕಾಣುವುದಾದರೂ 
ಅದರ ಆರೋಹಣದಲ್ಲಿ ಪ೦ಚಮವನ್ನು ಕಲ್ಪಿಸಿಕೊ೦ಡಿದ್ದರಿ೦ದಲೇ ಅಲ್ಲವೆ ? ಆದರೆ 
ಗುರ್ಜರಿಯು ಸಂಪೂರ್ಣವೆಂದು ಸರ್ವಜನಪ್ಪಸಿದ್ಧವಾಗಿದೆ. ಅಷ್ಟೇ ಅಲ್ಲದೆ ಮುಂದಿನ 
ಐದು ರಾಗಗಳಿಗೆ ಅದು ಪ್ರಕೃತಿದರ್ಶನವನ್ನು ಮಾಡಿಸುತ್ತದೆ. ಹೀಗಾಗಿ ಅದು ಮೇಳವೇ 
ಸರಿ. ಈ ಮೇಳದಲ್ಲಿ ಗಾ೦ಧಾರವು ಅಂತರ, ನಿಷಾದವು ಕಾಕಲೀ ; ಉಳಿದೆಲ್ಲ ಸ್ವರಗಳು 
ಶುದ್ಧ. ರಿ-ತ್ರಯ : ಪ್ರವೀಣರ ಮತದಲ್ಲಿ ಇದು ಸಂಪೂರ್ಣ. ಕೆಲವರು ಇದರ 
ಆರೋಹಣದಲ್ಲಿ ಪಂಚಮವು ವರ್ಜ್ಯವೆಂದು ಅಂಗೀಕರಿಸುತ್ತಾರೆ. (೪೯೬-೫೦೪) 

ಗೋವಿಂದದೀಕ್ಷಿತನು ಮಂಡಿಸುವ ಈ ವಾದದಿಂದ ಕೆಲವು ಸಂಗತಿಗಳು ಸ್ಪಷ್ಟ 
ಪಡುತ್ತವೆ : ಅವನ ಕಾಲದಲ್ಲಿ ಗುರ್ಜರೀ ಮತ್ತು ಮಾಲವಗೌಡಗಳೆರಡೂ ಸಂಪೂರ್ಣ- 
ಅಸ೦ಪೂರ್ಣತೆಯ ಸಂದಿಗೃತೆಯಲ್ಲಿದ್ದವು ; ಈ ಸ್ಥಿತಿಗೆ ಎರಡರಲ್ಲೂ ಪಂಚಮವೇ 
ಕಾರಣವಾಗಿತ್ತು. ಮೇಳತ್ವಕ್ಕೆ ಸ೦ಪೂರ್ಣತ್ಚವು ಅನಿವಾರ್ಯವಾದ ಷರತ್ತಾಗಿತ್ತು : ಆದರೆ 
ಈ ಸಂಪೂರ್ಣತ್ವವು ಸಮಷ್ಟಿಯಲ್ಲಿ ಸಾಕಾಗಿತ್ತು. ಗೌಡರಾಗಕ್ಕೆ ಮಾಲವಗೌಡವೆಂಬ 
ನಾಮಾ೦ತರವೂ ಇತ್ತು ; ಅಥವಾ ಗೌಡವನ್ನು ಮಾಲವಗೌಡದಿ೦ದ ಪ್ರತಿನಿಧಿಸಬಹುದಾ 
ಗಿತ್ತು. ಗುರ್ಜರೀ-ಮಾಲವಗೌಡಗಳ ನಡುವೆ ಮೇಳತ್ವಕ್ಕಾಗಿ ಇದ್ದ ಸ್ಪರ್ಧೆಯು ಮುಖ್ಯ 
ವಾಗಿ ಪ್ರಾದೇಶಿಕವ್ಯತ್ಕಾಸಮೂಲವಾದುದು. ರಾಮಾಮಾತ್ಯನು ವಿದ್ಯಾನಗರದ (ಹಂಪೆ 
ಮುಂತಾದ ಕರ್ಣಾಟಕಪ್ರದೇಶಗಳ) ಹಾಗೂ ಆಂಧ್ರಪ್ರದೇಶದ (ಜೇಲೂರಿಸಿ೦ಹಾಸನ 
ಪಟ್ಟಣ ಮುಂತಾದ ಕ್ಷೇತ್ರಗಳ) ಲಕ್ಷ್ಯ ಪೃಸಿದ್ಧಿಯಿ೦ದ ಮಾಲವಗೌಡದ ಪ್ರಸಿದ್ಧಿ 
ಪ್ರಾಮುಖ್ಯಗಳನ್ನೂ ಮೇಳತ್ವದ ಸ್ಥಾನಮಾನಗಳನ್ನೂ ಹೇಳಿದನು. ಏಕೆಂದರೆ ಅವನು ಈ 
ಪ್ರದೇಶದಲ್ಲಿ ಕರ್ಣಾಟಕದ ಹರಿದಾಸರು, ಮುಖ್ಯವಾಗಿ ಶ್ರೀಪುರ೦ದರದಾಸರು ಮಾಲವ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೭೫ 


ಗೌಡಕ್ಕೆ ತಂದುಕೊಟ್ಟ ಪ್ರಸಿದ್ದಿ ಪ್ರಾಮುಖ್ಯ ಪ್ರಾಧಾನ್ಯಗಳಿ೦ದ ಪ್ರಾಭಾವಿತನಾಗಿದ್ದಿರ 
ಬೇಕು ; ಅವರುಗಳು ಅದರ ಅವರೋಹಣದಲ್ಲಿ ಪಂಚಮವನ್ನು ಸೇರಿಸಿ ಸಂಪೂರ್ಣ 
ಗೊಳಿಸುತ್ತಿದ್ದುದನ್ನು ಪರೋಕ್ಷವಾಗಿ ಹೇಳಿದ್ದಾನೆ. ತಮಿಳುನಾಡಿನ ತ೦ಜಾವೂರಿನಲ್ಲಿ ಈ 
ಪ್ರಭಾವವು ಇನ್ನೂ ವ್ಯಾಪಿಸಿದೆ. ಇದು ಗುರ್ಜರೀ ರಾಗವೇ ಪ್ರಧಾನವಾಗಿ ಲಕ್ಷ್ಮಾರೂಢ 
ವಾಗಿತ್ತು, ಕರ್ಣಾಟಕದಲ್ಲಿ ಮಾಲವಗೌಡವು ಮಾಡುತ್ತಿದ್ದ೦ತೆ ತಾನೂ ಆರೋಹಣದಲ್ಲಿ 
ಪ೦ಚಮವನ್ನು ಕಲ್ಪಿಸಿಕೊಂಡು ಸ೦ಪೂರ್ಣಭಾವವನ್ನು ಗಳಿಸಲು ತೊಡಗಿತ್ತು. ಈ 
ಸ್ಪರ್ಧೆಯ ಮೂಲವು ರಾಜಕೀಯದಲ್ಲಿರಬಹುದೇ ಎ೦ಬ ಸಂಶಯವೂ ಇಲ್ಲದಿಲ್ಲ. ಸ್ವತಃ 
ವೆ೦ಂಕಟಮಖಿಯೇ ಗುರ್ಜರಿಯನ್ನು ಮಾಲವಗೌಡಮೇಲದಲ್ಲಿ ಜನ್ಯವಾಗಿ ಹೇಳುತ್ತಾನೆ. 

(೩) ಸೌರಾಷ್ಟ್ರವು ಗುರ್ಜರೀಮೇಳಕ್ಕೆ ಸೇರಿದ್ದು ಸ-ತ್ರಯ, (ಸ-ವಾದು), ಮಪ-ಗಳು 
ಸಂವಾದಿ, ಗನಿ-ಗಳು ವಿವಾದಿಗಳು ಎಂಬ ಬು ಪಡೆದಿದೆ (೫೨೨-೫೨೩). 

(೪) ಮೇಚಬೌಲಿಯು ಗುರ್ಜರೀಮೇಳದ್ದು ; ಸ-ತ್ರಯ, ಸಂಪೂರ್ಣ (೫೪೪-೫೪೫). 

(೫) ಛಾಯಾಗೌಲರಾಗದ ಮೇಳವೂ ಗುರ್ಜರಿಯೇ : ನಿ-ತ್ರಯ: ಸ೦ಪೂರ್ಣ(೫೬೩). 

(೬) ಗು೦ಡಕ್ರಿಯಾದ ಮೇಳವು ಗುರ್ಜರೀ ; ಸ-ತ್ರಯ, ಸಂಪೂರ್ಣ (೫೭೬). 

(೭) ಸಾಲ(೦)ಗನಾಟಿಯು ಗುರ್ಜರೀಮೇಳಕ್ಕೆ ಸೇರಿದ್ದು. ಕೆಲವರು ನವ್ಯರು ಸಾಲಂಗ 
ನಾಟಿಯಲ್ಲಿ ಪಂಚಶ್ರುತಿರಿಷಭಧೈವತಗಳನ್ನು 'ಬುದ್ಧಿವಂತಿಕೆಯಿ೦ದ' ಹೇಳುತ್ತಾರೆ. 
ಅವರ ಪ್ರಕಾರ ಅದರಲ್ಲಿ ಷಡ್ಡಮಧ್ಯಮಪಂಚಮಗಳು ಶುದ್ಧ, ಪ೦ಚಶ್ರುತಿಯ ರಿಷಭ 
ಧೈವತಗಳು ; ಚ್ಯುತಮಧ್ಯಮಗಾ೦ಧಾರ, ಚ್ಯುತಷಡ್ಡನಿಷಾದಗಳು ಇವೆ ; ಇದು ಮೇಳ ; 
ಇದರಲ್ಲಿ ಪೂರ್ವಗೌಲ, ಸಾವೇರಿ, ಶುದ್ಧವಸ೦ತ, ಸಾಲಗಭೈರವೀ ಮು೦ತಾದ ರಾಗಗಳಿರು 
ತ್ತವೆ. ಈ ನವ್ಯಮತವು ಶೋಭಿಸುವುದಿಲ್ಲ. ಏಕೆ೦ದರೆ ಸಾಲಗನಾಟಿಯು ಗುರ್ಜರೀಮೇಳ 
ದಲ್ಲಿ ಅಂತರ್ಭಾವವನ್ನು ಪಡೆದಿದೆ. ಅದರಲ್ಲಿ ಮೇಳಾ೦ತರವನ್ನೂ ಅದರಲ್ಲಿ ಮೇಲ್ಕಂಡ 
ರಾಗಗಳು ಹುಟ್ಟುತ್ತವೆ೦ಬುದನ್ನೂ ಕಲ್ಪನಾಗೌರವಕ್ಕಾಗಿ ಮಾತ್ರ ಮಾಡಬೇಕು, ಅಷ್ಟೆ. 
ಹಾಗೆ ಮಾಡಲಾಗದು. ಹಿ೦ದೆ ಗುರ್ಜರೀ ಮೇಳಕ್ಕೆ ಹೇಳಿದ ಶುದ್ಧರಿಷಭ ಶುದ್ಧಧೈವತ 
ಗಳನ್ನು ಇಲ್ಲಿಯೂ ಹಾಗೆಯೇ ಕೇಳಿಸುವಂತೆ ("ಏಕಶ್ರುತಿಕಲ್ಪನೇ') ಮಾಡಬೇಕು. ಇದೂ 
ಗುರ್ಜರೀ ಮೇಳದ ರಾಗವೇ. ಸಾಲ೦ಗನಾಟದ್ದ೦ದು ಮೇಲೆ ಹೇಳಿದ ರಾಗಗಳೆಲ್ಲವೂ 
ಬೇರೆ ಮೇಳಗಳಲ್ಲಿ ಹುಟ್ಟುತ್ತವೆ : ಸಾವೇರಿ, ಸಾಲಂಗನಾಟೀ, ಶುದ್ಧವಸ೦ತಗಳು 
ಗುರ್ಜರೀಮೇಳದಲ್ಲಿ ಹುಟ್ಟುವ೦ತಹವುಗಳು ; ಭಿನ್ನಷಡ್ಡವು ಭೈರವೀಮೇಳದಲ್ಲಿ ; ನಾರಾ 
ಯಣೀ ಮತ್ತು ಪೂರ್ವಗೌಡಗಳು ಶ೦ಕರಾಭರಣದಲ್ಲಿ ; ಸಾಲ೦ಗಭೈರವಿಯೋ, ಶ್ರೀರಾಗ 
ದಲ್ಲಿ ಎಂದು ತಿಳಿಯಜೇತು. ಸಾಲ೦ಗನಾಟಿಯಲ್ಲಿ ಸ-ತ್ರಯ, ವಾದಿಯು ಪಂಚಮ, 
(ಮಧ್ಯಮ?) ಸ೦ವಾದಿಯು ಪಂಚಮ ; ಗನಿ-ಗಳು ವಿವಾದಿ ; ies ಅನುವಾದಿಗಳು. 
(೫೮೭-೫೯೮). 

ಈ ವರ್ಣನೆಯಿ೦ದ ಸಾಲ೦ಗನಾಟಿಯು ಹದಿನೈದು ಹ ಶತಮಾನಗಳಲ್ಲಿ 
ಸಂದಿಗ್ವರೂಪವನ್ನು ಪಡೆದಿದ್ದುದು ಸ್ಪಷ್ಟವಾಗುತ್ತದೆ. ರಿಷಭಥೈವತಗಳಲ್ಲಿ ತ್ರಿಶ್ರುತಿ- 


೭೬ ಕರ್ಣಾಟಕಸ೦ಗೀತವಾಹಿನಿ 


ಪಂಚಶ್ರುತಿ. ಗಾಂಧಾರ ನಿಷಾದಗಳಲ್ಲಿ ಅ೦ತರಕಾಕಲೀ-ಚ್ಯುತಮಧ್ಯಮಗಾ೦ಧಾರ ಚ್ಯುತ 
ಷಡ್ಜನಿಷಾದ--ಈ ಯಮಳಸ್ಥಾನಗಳಲ್ಲಿ ಅದು ತೂಗಾಡುತ್ತಿದ್ದುದು ಕಂಡುಬರುತ್ತದೆ. 
ಹದಿನಾರನೆಯ ಶತಮಾನದಲ್ಲಿ ಅದು ಇ೦ದಿನ ಶ೦ಕರಾಭರಣ ಮೇಳಕ್ಕೆ ಪರಸ್ಪರ 
ವಾಗಿದ್ದುದು ರಾಮಾಮಾತ್ಯ, ಪ೦ಡರೀಕವಿಠಲ ಮುಂತಾದವರಿಂದ ತಿಳಿಯುತ್ತದೆ. 
ನಂತರದ ಅಹೋಬಲನು ಸಹ ಸಾಲ೦ಗನಾಟಿಯನ್ನು ಶಂಕರಾಭರಣ ಜನ್ಯವಾಗಿಯೇ 
ಹೇಳುತ್ತಾನೆ. ಆದರೆ ಹದಿನೇಳನೆಯ ಶತಮಾನದಲ್ಲಿ ಗೋವಿಂದ ದೀಕ್ಷಿತ, ವೆಂಕಟಮಖಿ. 
ಶಾಹಜಿ, ಹದಿನೆಂಟನೆಯ ಶತಮಾನದಲ್ಲಿ ಶಾಹಜಿ. ತುಳಜ, ಸ್ವಲ್ಪ ಕಾಲಾನಂತರದಲ್ಲಿ 
ಮುದ್ದುವೆಂಕಟಮಖಿ. ತಿರುವೆಂಕಟಕವಿ, ಸ೦ಗೀತರತ್ನಾಕರಕಾರ, ರಾಗಲಕ್ಷಣಕಾರ-- 
ಮೊದಲಾದವರೆಲ್ಲರೂ ಅದನ್ನು ಇಂದಿನ ಹದಿನೈದನೆಯ ಮೇಳವಾದ ಮಾಯಾಮಾಳವ 
ಗೌಳದಲ್ಲಿಯೇ ಸೇರಿಸುತ್ತಾರೆ. ಒಂದೇ ಹೆಸರಿನಲ್ಲಿ ಎರಡು ರಾಗಲಕ್ಷಣಗಳಿರುವುದು 
ನಮ್ಮ ಸಂಗೀತದಲ್ಲಿ ಅಪರೂಪವಲ್ಲವೆಂಬುದನ್ನು ತ್ಕಾಗರಾಜ-ಮುದ್ದುಸ್ಟಾಮಿದೀಕ್ಷಿತರ 
ರಚನೆಗಳು ತೋರಿಸಿಕೊಟ್ಟಿವೆ. ಇದಕ್ಕೆ ಕಾಲದೇಶಗಳ ವೈಪರೀತ್ಯವೇ ಮುಖ್ಯಕಾರಣ ; 
ಹೀಗೆ ಉದ್ಭವಿಸುವ ವ್ಯತ್ಯಾಸಗಳನ್ನು ಲಾಕ್ಷಣಿಕರು ಲಕ್ಷ್ಯದಿ೦ದ ಸರಿಗ್ರಹಿಸಿ ಶಾಸ್ತ್ರದಲ್ಲಿ 
ವರ್ಣಿಸುತ್ತಾರೆ ; ಇವುಗಳನ್ನು ಅವಲಂಬಿಸಿ ವಾಗ್ಗೇಯಕಾರರು ಲಕ್ಷ್ಯನಿರ್ಮಿತಿಯ 
ಮೂಲಕ ಈ ವ್ಯತ್ಯಾಸಗಳನ್ನು ಸ್ಥಿರಗೊಳಿಸುತ್ತಾರೆ. ರಾಮಾಮಾತ್ಯ, ಪೋಲೂರಿ 
ಗೋವಿ೦ದಕವಿ, ಪ೦ಡರೀಕ ವಿಠಲ, ಅಹೋಬಲ--ಇತ್ಯಾದಿ ಲಾಕ್ಷಣಿಕರ ಪ್ರಭಾವವು 
ಚಾರಿತ್ರಿಕ ಹಾಗೂ ಭೌಗೋಳಿಕ ಕಾರಣಗಳಿಂದಾಗಿ ತ್ಯಾಗರಾಜ-ದೀಕ್ಷಿತ-ಶ್ಕಾಮಶಾಸ್ತ್ರಿ--ಈ 
ಸ೦ಗೀತತ್ರಿಮೂರ್ತಿಗಳಿಗೆ ವೆಂಕಟಮಖಿಯ ಪರಂಪರೆಯೇ ಆಧಾರವಾಗಿ. ಆಶ್ರಯ 
ಭೂತವಾಗಿ ದೊರೆತುದು ಒಂದು ಚಾರಿತ್ರಿಕ ಆಕಸ್ಮಿಕ. ಈ ಕಾರಣದಿಂದ ಸಾಲ೦ಗ 
ನಾಟಿಯು ಹದಿನೈದನೆಯ ಮೇಳಕ್ಕೆ ಸೇರಿತು; ಅದರಲ್ಲಿ ಹೇಳಿದ ಜನ್ಯ್ಕರಾಗಗಳು ಲಕ್ಷಣಾ೦ 
ತರವನ್ನೂ ಆದುದರಿಂದ ಮೇಳಾ೦ತರವನ್ನೂ ಹೊಂದಿದವು. 

(೮)ಶುದ್ಧವಸ೦ತವನ್ನು ಸಾಲ೦ಗನಾಟದ ಮೇಳಕ್ಕೆ (ನವೀನರು) ಸೇರಿಸುತ್ತಾರೆ ; 
ಶ್ರೀರಾಗದಲ್ಲಿರುವ (ಪಂಚಶ್ರುತಿ) ರಿಷಭಧೈವತಗಳು ಅದರಲ್ಲಿ ಬರುತ್ತವೆ ಎಂದು ಹೇಳಿ 
ಅದಕ್ಕೆ ಮೇಳಾ೦ತರವನ್ನು ಕಲ್ಪಿಸುತ್ತಾರೆ. ಇದು ಸರಿಯಲ್ಲ. ಇಲ್ಲಿಯೂ ಗುರ್ಜರೀ 
ಮೇಳದ ಸ್ವರಗಳನ್ನೇ ಏಕಶ್ರುತಿಯಾಗಿ (ಒ೦ದೇ ಆಗಿ ಇಲ್ಲಿಯೂ: ಕೇಳಿಸುವಂತೆ) ಕಲ್ಪಿಸಿ 
ಕೊಳ್ಳಬೇಕು. ಇದು ಗುರ್ಜರೀಮೇಳವೇ. ಇದು ಆರೋಹಣದಲ್ಲಿ ಪಂಚಮವನ್ನು ಬಿಡು 
ವುದರಿಂದ ಷಾಡವ. ಆದರೆ ಇದನ್ನು ಚೆನ್ನಾಗಿ ಪರಿಶೋಧಿಸಿದರೆ ಆರೋಹಣಾವರೋಹಣ 
ಗಳಲ್ಲಿ ಸಾಮ್ಯವೇ ಇದ್ದು ಸ೦ಪೂರ್ಣಭಾವವನ್ನು ಉಳಿಸಿಕೊಂಡಿದೆ. ಲಕ್ಷದಲ್ಲಿ ಷಾಡವ 
ವಲ್ಲ ; ಲಕ್ಷಣದಲ್ಲಿ ಹೇಳಿರುವ ಷಾಡವತ್ವವು ಲಕ್ಷ್ಯವಿರೋಧವಾಗಿದೆ. ಆದುದರಿಂದ (!) 
ಈ ಶುದ್ಧವಸಂತರಾಗವು ಗುರ್ಜರಿಮೇಳದಲ್ಲಿ ಹುಟ್ಟಿದ್ದೇ ಸರಿ. ಇದರಲ್ಲಿ ಷಡ್ಡವೇ 
ಗ್ರಹಾ೦ಶನ್ಯಾಸಗಳು (೬೧೫-೬೧೮). 

ಸಾಲ೦ಗನಾಟೀ ರಾಗದ ಮೇಳಾ೦ತರದ ಸಂದಿಗ್ವತೆಯಿಂದಾಗಿ ಶುದ್ಧವಸ೦ತಕ್ಕೆ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೭೭ 


ಮಾಳವಗೌಳದಲ್ಲಿಯೂ ಶ೦ಕರಾಭರಣದಲ್ಲಿಯೂ ಜನ್ಯತ್ವವು ಸಿದ್ದಿಸುತ್ತದಷ್ಟ. ಇದು 
ಚಾರಿತ್ರಕ ಸತ್ಯವೇ ; ಶುದ್ಧವಸ೦ತವು ಈ ಎರಡು ರೂಪಗಳಲ್ಲಿಯೂ ವಿಕಸಿತವಾಗಿ 
ಲಕ್ಷದಲ್ಲಿ ರೂಢಿಸಿದುದನ್ನು ಬೇರೆಡೆಯಲ್ಲಿ ಬಣ್ಣಿಸಿದ್ದೇನೆ. 

(೯) ನಾದರಾಮಕ್ರಿಯಾರಾಗಕ್ಕೆ ಸಾಧಾರಣ ಗಾ೦ಧಾರವನ್ನು ಕೂಡಿಸಿ ನವೀನರು 
ಸ್ವತ೦ತ್ರಮೇಳದ ಸ್ಥಾನವನ್ನು ಕಲ್ಪಿಸುತ್ತಾರೆ; ಹೀಗೆಯೇ ಸಾಧಾರಣಗಾ೦ಧಾರ.ಭಾವದಿ೦ದ 
ಅದರಲ್ಲಿ ಜನ್ಯರಾಗಗಳನ್ನೂ ಕಲ್ಪಿಸುತ್ತಾರೆ. ಇದು ಅಯುಕ್ತವಾದುದು: ಏಕೆ೦ದರೆ ಲಕ್ಷ್ಯ 
ಮಾರ್ಗದಲ್ಲಿ ಅ೦ತರಗಾಂಧಾರವೇ ಇದರಲ್ಲಿ ಇದೆ; ಆದುದರಿ೦ದ ಇದು ಗುರ್ಜರೀ 
ಮೇಳದಲ್ಲಿ ಅಂತರ್ಗತವಾಗುತ್ತದೆ, ಸ್ವತಂತ್ರಮೇಳತ್ವವನ್ನು ಸಹಿಸುವುದಿಲ್ಲ. ಇದು 
ಸಂಪೂರ್ಣ, ಸತ್ರಯ (೬೩೪-೬೩೭). | 

“ನವೀನ'ನಾದ ರಾಮಾಮಾತ್ಯನು ನಾದರಾಮಕ್ರಿಯೆಯನ್ನು ಈಗಿನ ಧೇನುಕ (೯) 
ಮೇಳಕ್ಕೆ ಪರಸ್ಪರವನ್ನಾಗಿಸಿ ಗೀತಠಾಯಪ್ರಬಂಧಗಳ ರಚನೆಯಲ್ಲಿ ಮಧ್ಯಮ ದರ್ಜೆಯ 
ದೆನ್ನುತ್ತಾನೆ. ಪಂಡರೀಕವಿಶಲನೂ ಸೋಮನಾಥನೂ ಇದನ್ನು ಹೀಗೆಯೇ ವರ್ಣಿಸುತ್ತಾರೆ. 
ವಿದ್ಯಾರಣ್ಯರ ಕಾಲದಿಂದ ರೂಢಿಯಲ್ಲಿದ್ದುದನ್ನು ಗೋವಿಂದ ದೀಕ್ಷಿತನು ಬಹುಶಃ ಇಲ್ಲಿ 
ಎತ್ತಿಹಿಡಿದು ನಾದರಾಮಕ್ರಿಯೆಗೆ ಮಾಳವಗೌಳಮೇಳ ಜನ್ಯತ್ವವನ್ನು ವಿಧಿಸಿ, ಅದರ 
ಗಾ೦ಧಾರವು ಸಾಧಾರಣಕ್ಕೆ ಇಳಿದುದನ್ನು ವಿರೋಧಿಸುತ್ತಾನೆ. ಇದನ್ನು ವೆ೦ಕಟಮಖಿಯೂ, 
ಶಾಹಜಿ, ತುಳಜರೂ ಅನುಸರಿಸಿ ಇದೇ ಮೇಳವನ್ನು ವಿಧಿಸುತ್ತಾರೆ. ಮುದ್ದುವೆ೦ಕಟಮಖಿ, 
ಗೋವಿಂದಾಚಾರ್ಯ, ತಿರುವೆ೦ಕಟಕವಿ, ರಾಗಲಕ್ಷಣಕಾರ, ಕನ್ನಡಸ೦ಗೀತರತ್ನಾಕರಕಾರ, 
ವೀಣಾಲಕ್ಟಣಕಾರನಾದ ಪರಮೇಶ್ವರ ಮೊದಲಾದವರ ಲಕ್ಷಣನಿರೂಪಣೆಯೂ ಸ೦ಗೀತ 
ತ್ರಿಮೂರ್ತಿಗಳ ಹಾಗೂ ಅವರ ಶಿಷ್ಯ ಪ್ರಶಿಷ್ಯಪರ೦ಪರೆಯ ಲಕ್ಷ್ಯಗಳೂ ನಾದರಾಮ 
ಕ್ರಿಯೆಯ ಈ ಪಾತ್ರದಲ್ಲಿಯೆ ಹರಿಯುತ್ತ ಬಂದಿವೆ. 

(೧೦) ಗೌಲರಾಗದ ಮೇಳವು ಗುರ್ಜರಿಯದೇ. ಇದು ನಿ-ತ್ರಯ, ನಿ-ವಾದಿ, ಗ- 
ಸ೦ವಾದಿ; ಲಕ್ಷ್ಮಾನುಸಾರವಾಗಿ ಇದು ಧೈವತಲೋಪದಿ೦ದ ಷಾಡವ ; ರಿ-ಅ೦ಶ. ನಿಷಾದವು 
ವಾದಿಯಾದಮೇಲೆ ಗಾಂಧಾರವು ಅದರ ಸಂವಾದಿ. ಹೀಗಿದ್ದಲ್ಲಿ ಗಾ೦ಧಾರಕ್ಕೆ ಅಂಶತ್ವವು 
ಹೇಗೆ ಬರುತ್ತದೆ ? ಗಾ೦ಧಾರವಾದರೋ ಇಲ್ಲಿ ಅನ್ಯಸ್ವರಶತ್ರುಭೂತ, ಎ೦ದರೆ ವಿವಾದಿ, 
ರಿಷಭವಾದರೋ ಅನೇಕ ಸ್ವರಗಳ ನಡುವೆ ಪುನಃ ಪುನಃ ಬಂದು ಅಂಶವಾಗುತ್ತದೆ 
--"ಸ್ವರೈರನೇಕೈರ್ವವಧೀಯಮಾನೇ $೦ಶತಾ'. ಆದುದರಿಂದ ಇಲ್ಲಿ ರಿಷಭಾ೦ಶವೆ ಸರಿ. 
ಈ ಸ೦ಂದಿಗ್ಗಲಕ್ಷಣದಿ೦ದಾಗಿ ಗೌಲದ ಸ್ವರೂಪದಲ್ಲಿ ಸಂಕೀರ್ಣತೆಯುಂಟಾಗಿದೆ (೬೫೨- 
೬೫೬). 

(೧೧) ಬೌಲಿಯಲ್ಲಿ ಮಧ್ಯಮವು ಗ್ರಹ ; ಲಕ್ಷಣವಿಚಕ್ಸಣರು'ಗಾಯಕ ಸಂಪ್ರದಾಯ 
ವನ್ನು ಅನುಸರಿಸಿ ಇದರಲ್ಲಿ ನಿಷಾದಲೋಪವನ್ನು ಹೇಳುತ್ತಾರೆ. ಆದರೆ ಈಗ (ಎ೦ದರೆ 
ಗೋವಿ೦ದದೀಕ್ಷಿತನ ಕಾಲದಲ್ಲಿ) ನವವೈಣಿಕರಿಗೆ (ರಾಮಾಮಾತ್ಯನಂತಹವರಿಗೆ) ಮಧ್ಯಮ 
ವನ್ನು ಬಿಡುವ ಮಾತು ರುಚಿಸುವುದಿಲ್ಲ ; ಗ್ರಹಸ್ಟರವಾದ ಮಧ್ಯಮವನ್ನು ಬಿಟ್ಟುಬಿಡು 


೭೮ ಕರ್ಣಾಟಕಸ೦ಗೀತವಾಹಿನಿ 


ವುದು ಹೇಗೆ ಎಂಬುದು ಅವರ ವಿಚಾರಧಾರೆ. ಈ ಆಕ್ಷೇಪಣೆಯನ್ನು ವೈಣಿಕಸ೦ಪ್ರದಾಯ 
ದಿಂದಲೇ ನಿರಸನಗೊಳಿಸಬಹುದು. ಈಗ ಈ ರಾಗದ ಆಲಾಪ ಮೊದಲಾದವುಗಳಲ್ಲಿ 
ಷಡ್ಡವೇ ಗ್ರಹವೆಂದು ಸಕಲಜನಪ್ಪಸಿದ್ಧವಾಗಿದೆ. ಷಡ್ಡವು ಗ್ರಹಸ್ವರವಾದರೆ ಮಧ್ಯಮಕ್ಕೆ 
ನಿಷಾದವು ಚತುರ್ಥಭಾವ. ನಿಷಾದವು ವರ್ಜ್ಯವಾದರೆ ಮಧ್ಯಮವೂ ವರ್ಜ್ಯವಾಗಬಹುದು. 
ಬೇರೆ ಪಕ್ಷದಲ್ಲಿ ಪ್ರಬಂಧಖಂಡಿಕೆಗಳಲ್ಲಿ ಮಧ್ಯಮಗ್ರಹತ್ಚವೇ ಇದೆ. ಆಗ (ಉಳಿದ 
ಭಾಗಗಳಲ್ಲಿ) ಮಧ್ಯಮಲೋಪವು ಸಾಧ್ಯ (೬೭೮-೬೮೪). 

ಈ ರಾಗಕ್ಕೆ ಮ-ತ್ರಯ ; ನಿ-ಲೋಪದಿ೦ದ ಷಾಡವ ; ಕೆಲವರು ಪ್ರವೀಣರು ಇದಕ್ಕೆ 
ಅವರೋಹಣದಲ್ಲಿ ಗಾ೦ಧಾರವಿದೆಯೆನ್ನುವುದೂ ಉಂಟು. 

ಬೌಲಿಯು ಬಹುಪ್ರಾಚೀನಕಾಲದಿ೦ದಲೂ ರಾಮಕೃತಿ ಎಂಬ ಪರ್ಯಾಯ ನಾಮ 
ದಿಂದ ಪ್ರಸಿದ್ಧವಾಗಿದೆ. ಮಧ್ಯಮಗ್ರಹ. ಷಡ್ಡನ್ಯಾಸ, ಪಂಚಮವರ್ಜ್ಯ ಎ೦ಬುದು ರಾಮ 
ಕೃತಿಗೆ ಬಹುಮತದ ಪ್ರಾಚೀನ ಲಕ್ಷಣ. ನಿಷಾದವರ್ಜನವು ಎಲ್ಲಿಯೂ ಕಂಡುಬರುವು 
ದಿಲ್ಲ: ಹದಿನಾರನೆಯ ಶತಮಾನದಲ್ಲಿ ಮಾತ್ರ ಮ-ತ್ರಯ. ಗನಿ-ಹೀನ ಎಂಬುದು ಬೌಲಿ 
ಲಕ್ಷಣವಾಗಿ ಕಂಡುಬರುತ್ತದೆ. ಮಧ್ಯಮವು ಗ್ರಹವೇ ಆಗಿರುವಲ್ಲಿ ಅದನ್ನು ಲೋಪಿಸು 
ವುದು ಉಚಿತವಲ್ಲ ಎ೦ಬ ಆಧುನಿಕರ ಅಭಿಪ್ರಾಯವನ್ನು ಮನ್ನಿಸಿ, ರಾಮಕೃತಿ-ಬೌಲಿ 
ಗಳಲ್ಲಿ ಈ ಪೃಥಕ್ಕರಣವನ್ನು ಮಾಡಿದಂತೆ ಕಾಣುತ್ತದೆ. ಶಾರ್ಜ್ಣದೇವನು ರಾಗವಿವೇಕಾ 
ಧ್ಯಾಯದಲ್ಲಿ ರಾಮಕೃತಿಯನ್ನು ಉಲ್ಲೇಖಿಸುವಾಗ ಅವನ ವ್ಯಾಖ್ಯಾನಕಾರರಿಬ್ಬರೂ 
ಇದನ್ನು ಬೌಲಿಗೆ ಪರ್ಯಾಯವೆಂದು ಹೇಳುತ್ತಾರೆ. ಶಾರ್ಜ್ಣದೇವನು ವಾದ್ಯಾಧ್ಯಾಯದಲ್ಲಿ 
ಬಹುಲೀರಾಮಕ್ರೀ ಎ೦ಬ ರಾಗವನ್ನು ನಿರೂಪಿಸುವುದು ಇದಕ್ಕೆ ಕಾರಣ. ಈ ನಿರೂಪಣೆ 
ಯಲ್ಲಿ ಅವನು ಈ ಬಗ್ಗೆ ಸಾಮ್ಯವನ್ನಾಗಲಿ ಸ೦ಬ೦ಧವನ್ನಾಗಲಿ ಸೂಚಿಸಿಲ್ಲ. ರಾಮ 
ಕೃತಿಗೂ ಬಹುಲೀರಾಮಕೃತಿಗೂ ಮಧ್ಯಮಲೋಪದ ಬಗೆಗೆ ಈ ವ್ಯತ್ಕಾಸವು ಕಂಡುಬರು 
ತ್ತಿದ್ದು ಅದನ್ನು ಶಾರ್ಜ್ಣದೇವನು ಹೀಗೆ ತೋರಿಸಿರಬಹುದೇ ಎಂಬುದು ಚಿಂತ್ಯವಾಗಿದೆ. 
ಇವೆರಡನ್ನು ಪ್ರತ್ಯೇಕರಾಗಗಳೆಂದು ತಿಳಿಯುವ ಶಾಸ್ತ್ರಪೃಕ್ರಿಯೆಯು ಶ್ರೀವಿದ್ಯಾರಣ್ಯರ 
ಕಾಲದಿಂದ ಉದ್ಭಾಟಿತವಾಗಿದ್ದಿರಬೇಕು. ಹೀಗಿದ್ದರೆ ಕಲ್ಲಿನಾಥನು ಈ ಪೃಥಕ್ಕರಣವನ್ನು 
ಏಕೆ ಗಮನಿಸುವುದಿಲ್ಲವೆಂಬುದು ಚಿಂತ್ಯವಾಗಿದೆ. ಇವು ನಿರ್ದಿಷ್ಟಾಕೃತಿಗಳಲ್ಲಿ ಬೇರೆ 
ಬೇರೆಯಾಗಿ ರಾಮಾಮಾತ್ಯಾದಿಗಳಿ೦ದ ಲಕ್ಷಿತವಾಗಿದ್ದಿರಬೇಕು. ವೆಂಕಟಮಖಿ, ಶಾಹಜಿ, 
ತುಳಜ, ಮುದ್ದುವೆ೦ಕಟಮಖಿ ಮುಂತಾದ ನಂತರದ ಲಾಕ್ಷಣಿಕರೂ ಲಕ್ಷ್ಯವಿದರೂ 
ಬೌಲಿಯನ್ನು ಮಾಲವಗೌಡಜನ್ಯವಾಗಿಯೇ ಕೊಡುತ್ತಾರೆ. } 

(೧೨) ಕರ್ಣಾಟಬ೦ಗಾಲವು ಗುರ್ಜರೀಮೇಳಸ೦ಭೂತವಾದುದು ; ಇದರಲ್ಲಿ ಗ- 
ತ್ರಯವಿದೆ : ನಿಷಾದ ಲೋಪದಿಂದ ಷಾಡವ (೬೯೭-೬೯೮). 

(೧೩) ಲಲಿತವೂ ಗುರ್ಜರೀಮೇಳದ್ದೇ : ಸ-ತ್ರಯ ; ಪ-ಲೋಪದಿಂದ ಷಾಡವ 
(೭೧೨-೭೧೩). 

(೧೪) ಮಲಹರಿಯೂ ಇದೇ ಮೇಳದ್ದು ; ಧ-ತ್ರಯ, ನಿ-ಲೋಪದಿ೦ದ ಇದು ಷಾಡವ. 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೭೯ 


ಕೆಲವರು ಪ್ರವೀಣರು ಇದರ ಅವರೋಹಣದಲ್ಲಿ ಗಾ೦ಧಾರವಿದೆ ಎನ್ನುತ್ತಾರೆ (೭೨೮- 
೭೨೯). 
ಮಲಹರಿಯ ಈ ಲಕ್ಷಣವು ಅಭ್ಯಾಸಾರ್ಹವಾಗಿದೆ. ಕೆಲವರು ಮಾತ್ರ ಇದರ ಅವ 
ರೋಹಣದಲ್ಲಿ ಗಾಂಧಾರವಿದೆಯೆನ್ನುವುದಾದರೆ, ಅದಿಲ್ಲದೆಯೂ ಈ ರಾಗದ ಪ್ರಯುಕ್ತಿ 
ಯಿತ್ತು ಎಂದು ಅರ್ಥ; ಎ೦ದರೆ ಇದರ ಲಕ್ಷಣವು ಪ್ರಾಚೀನವಾದ ಶುದ್ಧ ಸಾವೇರಿಯದಕ್ಕೆ 
ಸಮವಾಗುತ್ತದೆ, ಇದಕ್ಕೆ ಅವರೋಹಣದಲ್ಲಿ ನಿಷಾದವೂ ಗಾ೦ಧಾರವೂ ಸೇರಿಕೊಂಡರೆ 
* ಸಾವೇರಿಯಾಗುತ್ತದೆ. ಹೀಗೆ ಅದು ವಿಕಾಸಗೊ೦ಡಾಗ ಮೊದಲನೆಯದನ್ನು ಪ್ರತ್ಯೇಕಿಸಿ 
ಹೇಳಲು "ಶುದ್ಧ' ಎ೦ಬ ವಿಶೇಷಣವನ್ನು ಸೇರಿಸಲಾಯಿತು. ಗಾ೦ಧಾರವು ಮಾತ್ರ 
ಸೇರಿಕೊಂಡು ಸ್ಥಿರವಾದಾಗ ಅದು ಮಲಹರಿಯಾಯಿತು. ಶುದ್ಧಸಾವೇರಿಯ ಲಕ್ಷಣವು 
ಹೀಗೇ ಮೊದಲು ಇದ್ದು ಅದು ಮಾಲವಗೌಡಮೇಳಜನ್ಯವೆ೦ಬುದನ್ನು ಮುದ್ದುವೆ೦ಕಟ 
ಮಖಿ, ಶಾಹಜಿ, ತುಳಜ ಮೊದಲಾದ ಲಾಕ್ಷಣಿಕರು ತೋರಿಸುತ್ತಾರೆ. ಆದರೆ ಸಾವೇರಿಯು 
ರಾಮಾ ಮಾತ, ಪ೦ಡರೀಕವಿಠಲ, ಸೋಮನಾಥಾದಿಗಳಿ೦ದ ಗನಿ-ತ್ಯಕ್ತವಾದ ಔಡವವಾಗಿ 
ಇ೦ದಿನ ಇಪ್ಪತ್ತೊ೦ಬತ್ತನೆಯ ಮೇಳದಲ್ಲಿ ವರ್ಣಿಸಲ್ಪಟ್ಟಿದೆ. ಹದಿನೇಳನೆಯ ಶತಮಾನ 
ದಲ್ಲಿ ಗ್ರಾಮಪ್ರಯುಕ್ತಿಯು ಸ೦ಪೂರ್ಣವಾಗಿ ನಷ್ಟವಾದಾಗ ಸಾವೇರಿಯು ತನ್ನ ರಿಧ- 
ಗಳನ್ನು ತ್ರಿಶ್ರುತಿಸ್ಥಾನಗಳಿಗೆ ಇಳಿಸಿಕೊಂಡು ಮೇಳಾ೦ತರವಾಯಿತು. ಹದಿನೆಂಟನೆಯ 
_ ಶತಮಾನದಲ್ಲಿ ಅದು ಗನಿತ್ಯಕ್ತವಾದ ಮೂಲರೂಪವನ್ನು ಶುದ್ಧಸಾವೇರಿಯೆಂಬ ಹೆಸರಿ 
ನಲ್ಲಿ ರೂಢಿಸಿತು ; ಸ್ವಲ್ಪಕಾಲಾನಂತರದಲ್ಲಿ ಲಕ್ಷಣಾ೦ತರವಿಲ್ಲದಿದ್ದರೂ ಮೊದಲನೆಯ 
ಕನಕಾ೦ಗಿಯಲ್ಲಿ ಮೇಳಾ೦ತರಗೊಂ೦ಡಿತು. ಹದಿನೆಂಟನೆಯ ಶತಮಾನದ ಅಂತ್ಯದಲ್ಲಿ 
ಅದು ಪುನಃ ತನ್ನ ಮೊದಲನೆಯ ಮೇಳವಾದ ಶ೦ಕರಾಭರಣಕ್ಕೆ ವರ್ಗವಾದುದು ಸಂಗ್ರಹ 
ಚೂಡಾಮಣಿ, ರಾಗಲಕ್ಷಣ, ಸ೦ಗೀತಸಾರಸ೦ಗ್ರಹಮು, ಕನ್ನಡ ಸ೦ಗೀತರತ್ನಾಕರ ಮೊದ 
ಲಾದ ಗ್ರ೦ಥಗಳಿ೦ದ ಕ೦ಡುಬರುತ್ತದೆ. ಇದರ ಇತಿಹಾಸವನ್ನು ಸಾಕಷ್ಟು ವಿವರಪೂರ್ಣ 
ವಾಗಿ ಅನ್ಯತ್ರ ಚಿತ್ರಿಸಿದ್ದೇನೆ. ಮಲಹರಿಯು ಮಾಲವಗೌಡಮೇಳದಲ್ಲಿಯೂ ಅದರ ಕೆಲವು 
ಜನ್ಯರಾಗಗಳ ಇತಿಹಾಸದಲ್ಲಿಯೂ ಪ್ರಧಾನಪಾತ್ರವನ್ನು ವಹಿಸಿತು. ಶ್ರೀ ಪುರಂದರ 
ದಾಸರೂ ಅಭಿನವಪುರಂದರದಾಸರೂ ಬಹುಶಃ ಈ ಕಾರಣದಿಂದಲೇ ಇದರಲ್ಲಿ ಪಿಳ್ಳಾರಿ 
ಗೀತೆಗಳನ್ನು ರಚಿಸಿದಂತೆ ಕಾಣುತ್ತದೆ. 
(೧೫) ಪಾಡಿಯನ್ನು ಷಟ್‌ಶ್ರುತಿ (ಇಪ್ರತಿ)ಯಮಧ್ಯಮಯುಕ್ತವೆ೦ದು ಲಕ್ಷಿಸಿ ಕೆಲವರು 

: (ರಾಮಾಮಾತ್ಮನೇ ಮೊದಲಾದ) ನವೀನರು (ಶುದ್ಧ) ರಾಮಕ್ರಿಯಾಮೇಳದಲ್ಲಿ ಇದನ್ನು 

ಸೇರಿಸುತ್ತಾರೆ. ಆದಕೆ ಇದರ ರಾಗಸಿದ್ಧಿಯಲ್ಲಿ ಚತುಃಶ್ರುತಿ (ನಶುದ್ಧ) ಮಧ್ಯಮವೇ ಇದೆ. 

ಆದುದರಿ೦ದ ಇದನ್ನು ಮೇಳಾ೦ತರಗೊಳಿಸದೆ ಗುರ್ಜರೀಮೇಳದಲ್ಲಿಯೇ ಹೇಳಬೇಕು. 

ಇದು ಸ-ತ್ರಯ; ಗಾ೦ಧಾರಲೋಪದಿ೦ದ ಷಾಡವ (೭೪೨-೭೪೪). 
, ನಂತರದ ಲಾಕ್ಷಣಿಕರು ವಿದ್ಯಾರಣ್ಯಮತವನ್ನು (ಮತ್ತು ಗೋವಿ೦ದದೀಕ್ಬಿತನನ್ನು) 
; ಅನುಸರಿಸಿ ಪಾಡಿಯನ್ನು ಮಾಲವಗೌಡಜನ್ಯವೆ೦ದೇ ಹೇಳುತ್ತಾರೆ. ಆದರೂ ರಾಮಾ 


೮೦ ಕರ್ಣಾಟಕಸ೦ಗೀತವಾಹಿನಿ 


ಮಾತ್ಯನು ಹೇಳಿದ ಲಕ್ಷಣವು ಅವಶೇಷವಾಗಿ ಉಳಿಯದೆ ಹೋಗಲಿಲ್ಲ. ಪಾಡಿರಾಗದ 
ವರ್ಣನೆಯಲ್ಲಿ ಸುಬ್ಬರಾಮದೀಕ್ಷಿತನು ಇದಕ್ಕೆ ಅಪರೂಪವಾಗಿ ಪ್ರತಿಮಧ್ಯಮದ ಸಂಚಾರ 
ವನ್ನು ತೋರಿಸಿ ಈ ಶತಮಾನದ ಮೊದಲಿನಷ್ಟು ಈಚೆಗೆ ತೋರಿಸಿರುವುದನ್ನು ಇಲ್ಲಿ 
ನೆನೆಯಬಹುದು. ರಾಮಕ್ರೀರಾಗವು ಶುದ್ಧಮಧ್ಯಮಯುತವಾಗಿ `ನಾದ'ರಾಮಕ್ರೀ. ಮತ್ತು 
ಪ್ರತಿಮಧ್ಯಮಯುಕ್ತವಾಗಿ `ಶುದ್ಧ'ರಾಮಕ್ರೀ ಎಂಬ ಎರಡು ಕವಲುಗಳಾಗಿ `ಒಡೆದುದನ್ನು 
ಬೇರೆಡೆ ಚರ್ಚಿಸಿದ್ದೇನೆ. ಪಾಡಿಯು ಈ ಎರಡೂ ರಾಮಕ್ರೀಗಳ ಸ೦ಬ೦ಧವನ್ನು ಉಳಿಸಿ 
ಕೊಂಡಿತು ; ಗೌಳ(-ಮಾಲವಗೌಳ)ಮೇಳಕ್ಕೆ ಶುದ್ಧಮಧ್ಯಮದ ಬದಲು ಪ್ರತಿ ಮಧ್ಯಮವು 
ಬಂದರೆ ಶುದ್ಧರಾಮಕ್ರಿಯಾ ಮೇಳವಾಯಿತೆಂದು ಇಲ್ಲಿ ಸ್ಮರಿಸಿಕೊ೦ಡರೆ ಪಾಡೀರಾಗದ - 
ಇತಿಹಾಸವು ಸತಾರ್ಕಿಕವಾಗಿರುವುದು ಸ್ಪಷ್ಟವಾಗುತ್ತದೆ. 

(೧೬) ಸಾವೇರಿಯ ಮೇಲವು ಗುರ್ಜರೀ. ಇದರಲ್ಲಿ ಪ-ತ್ರಯ, ಗನಿ-ಲೋಪದಿಂದ 
ಔಡುವ (೭೬೧-೭೬೨). 

ಮಲಹರಿಯನ್ನು ವರ್ಣಿಸುವಾಗ ಸಾವೇರಿಯ ವಿಷಯದಲ್ಲಿ ಹೇಳಿರುವುದನ್ನು ಇಲ್ಲಿ 
ಪುನಃ ಅನ್ವಯಿಸಿಕೊಳ್ಳಬೇಕು. 

(೧೭)ರೇವಗುಪ್ತಿಯು ಗುರ್ಜರೀಮೇಲಕ್ಕೆ ಸೇರಿದ್ದು, ರಿ-ತ್ರಯ. ಮನಿ-ಲೋಪದಿ೦ದ 
ಔಡುವ (೭೭೮-೭೭೯). ಜ್‌ 

ರೇವಗುಪ್ತಿಯ ಆಧುನಿಕ ಲಕ್ಷಣವು ಇಲ್ಲಿಯೇ ಉದ್ಭಾಟಿತವಾಗಿದೆಯೆನ್ನಬಹುದು. 
ಇದು ಅತ್ಯಂತ ಪ್ರಾಚೀನವಾದ ಗ್ರಾಮರಾಗಗಳಲ್ಲಿ ಒಂದು. ರಾಮಾಮಾತ್ಯನು ಇದರಲ್ಲಿ 
ಗಾ೦ಧಾರವು ಅ೦ತರ, ಉಳಿದೆಲ್ಲ ಸ್ಪರಗಳೂ ಶುದ್ಧ ಎ೦ದು ಇ೦ದಿನ ಹದಿಮೂರನೆಯ 
ಗಾಯಕಪ್ರಿಯ ಮೇಳಕ್ಕೆ ಪರಸ್ಪರವಾಗಿ ಹೇಳುತ್ತಾನೆ. ಸೋಮನಾಥನು ಇದನ್ನು ಹೀಗೆಯೇ 
ನಿರೂಪಿಸುತ್ತಾನೆ. ಪಂಡರೀಕವಿಠಲನು ಈ ರಾಗವನ್ನು ಮಾಲವಗೌಡಜನ್ಯವೆ೦ದೂ ರಿ- 
ತ್ರಯವೆಂದೂ ಸಪ-ಹೀನವೆ೦ದೂ ದಿವಸಾಂತ್ಯಗೇಯಾರ್ಹವೆ೦ದೂ ಲಕ್ಷಣವನ್ನು ಕೊಡು 
ತ್ತಾನೆ. ಉಳಿದ ಅದೆಷ್ಟೋ ವಿಷಯಗಳಲ್ಲಿ ರಾಮಾಮಾತ್ಯನನ್ನು ಟೀಕಿಸಿದರೂ ವೆಂಕಟ 
ಮಖಿಯು ರೇವಗುಪ್ತಿಗೆ ಹದಿಮೂರನೆಯ ಮೇಳವಾದ ಹೆಜ್ಜುಜ್ಜಿಯಲ್ಲಿಯೇ ಜನ್ಯತ್ವ 
ವನ್ನೂ ಮನಿ-ಲೋಪವನ್ನೂ ರಿ-ತ್ರಯವನ್ನೂ ವಿಧಿಸುತ್ತಾನೆ. ಶಾಹಜಿ. ತುಳಜರು ಮಾಲವ 
ಗೌಡದಲ್ಲಿ ಜನ್ಶವೆ೦ದೂ ಮನಿವರ್ಜ್ಯವೆ೦ದೂ ಸಾಯ೦ಗೇಯವೆ೦ದೂ ಇದನ್ನು ವಿವರಿಸು 
ತ್ತಾರೆ. ಮು೦ದಿನ ಲಕ್ಷಣಕಾರರೂ ವಾಗ್ಗೇಯಕಾರರೂ ಇದೇ ಲಕ್ಷಣವನ್ನನುಸರಿಸುತ್ತಾರೆ. 

(೧೮) ವರಾಟೀಯು ಗೋವಿ೦ಂದದೀಕ್ಬಿತನು ವಿದ್ಯಾರಣ್ಯರಿಂದ ಸಂಗ್ರಹಿಸುವ ಮೂರ 
ನೆಯ ಮೇಳ; ಸರಿಗಪದ--ಈ ಸ್ವರಗಳು ಶುದ್ಧ, ಪ್ರತಿಮಧ್ಯಮ ಮತ್ತು ಕಾಕಲಿನಿ 
ಷಾದ--ಹೀಗೆ ಇದರ ಸ್ವರದ್ರವ್ಯ. ಸ-ತ್ರಯ, ಸ-ವಾದಿ, ಮಪ-ಸ೦ವಾದಿ, ಗನಿ-ವಿವಾದಿ 
ಗಳು, ರಿಧ-ಅನುವಾದಿಗಳು. ಇದು ಇಂದಿನ ಮೂವತ್ತೊ೦ಭತ್ತನೆಯ ಮೇಳವಾದ 
ರಭಾಲವರಾಳಿಗೆ ಸಮನಾಗುತ್ತದೆ. ಇದರಲ್ಲಿ ಯಾವ ಜನ್ಯರಾಗವನ್ನೂ ಅವನು ವರ್ಣಿಸು 
ವುದಿಲ್ಲ (೭೯೩- ೭೯೫). 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೮೧ 


(೧೯) ಶ್ರೀರಾಗವು ನಾಲ್ಕನೆಯ ಮೇಳ. ಇದು ಸಂಪೂರ್ಣ, ಸ-ತ್ರಯ, ಇದರಲ್ಲಿ ಷಡ್ಡ, 
 ಪಂಚಶ್ರುತಿರಿಷಭ, ಸಾಧಾರಣಗಾ೦ಧಾರ, ಶುದ್ಧಮಧ್ಯಮ, ಪಂಚಮ, ಪಂಚಶ್ರುತಿಧೈವತ. 
i ಕೈಶಿಕಿನಿಷಾದ ಎಂಬ ಸ್ವರದ್ರವ್ಯವಿದೆ. ವಿಕೃತ (ಸಾಧಾರಣ) ಗಾ೦ಧಾರದಲ್ಲಿ ಇದರ ತಾನ 
'` ವಿದೆ (೮೧೫-೮೧೭). 

(೨೦) ವಿದ್ಯಾರಣ್ಯರು ಶ್ರೀರಾಗಮೇಳದಲ್ಲಿ ಸಾಲಗಭೈರವಿ ಮತ್ತು ಘಂಟಾರವವೆಂಬ 
ಎರಡು ರಾಗಗಳನ್ನು ಹೇಳುತ್ತಾರೆ. ಇವುಗಳಲ್ಲಿ ಸಾಲಗಭೈರವಿಯ ಲಕ್ಷಣವು ಸ೦ಪೂರ್ಣ. 
ಸ-ತ್ರಯ ಎಂದು ಮಾತ್ರ ಇದೆ. ಗೋವಿ೦ದದೀಕ್ಬಿತನು ಸಾಲಗನಾಟಿಯ ಲಕ್ಷಣವರ್ಣನೆ 
ಯಲ್ಲಿ ಸೂಚಿಸಿದ೦ತೆ ನವೀನರು ಸಾಲಗಭೈರವಿಯನ್ನು ಸಾಲ೦ಗನಾಟಿಯಲ್ಲಿ (೨೯) ಜನ್ಯ 
` ವಾಗಿ ಹೇಳುತ್ತಾರೆ (೮೩೩-೮೩೪). ರಾಮಾಮಾತ್ಯನು ಈ ರಾಗವನ್ನು ಸಾರ೦ಗನಾಟಿ (೨೯) 
ಜನ್ಯವಾಗಿ ಗೀತಠಾಯಪ್ರಬಂಧನಿರ್ಮಿತಿಗೆ ಅನರ್ಹವಾದ ಅಧಮರಾಗವೆ೦ದು ಉಲ್ಲೇಖಿ 
ಸುತ್ತಾನೆ. ಆದರೆ ಲಕ್ಷಣಗಳನ್ನು ಸೂಚಿಸುವುದಿಲ್ಲ. ಪ೦ಡರೀಕವಿಠಲನು ಇದನ್ನು ವರ್ಣಿ 
ಸಿಲ್ಲ. ವೆಂಕಟಮಖಿಯೂ ಅಷ್ಟೆ. ಆದರೆ ಶಾಹಜಿಯೂ ತುಳಜೇಂದ್ರನೂ ಸಂಗೀತಸುಧೆ 
ಯಲ್ಲಿರುವ೦ತೆಯೇ ಅದನ್ನು ಶ್ರೀರಾಗಜನ್ಯವಾಗಿ ವಿವರಿಸುತ್ತಾರೆ. ಮುದ್ದುವೆ೦ಕಟ 
ಮಖಿಯೂ ಇದನ್ನು ಶ್ರೀರಾಗಜನ್ಯವಾಗಿಯೇ ಕೊಟ್ಟು, ಸಂಪೂರ್ಣ, ಸ-ಗ್ರಹ, ಆರೋಹ 
ದಲ್ಲಿ ಪಧ-ತ್ಯಕ್ತ, ದಿವಸಾ೦ತ್ಯಗಾನಯೋಗ್ಯ ಎಂದು ಹೇಳುತ್ತಾನೆ. ಇಂದು ವಿದ್ಯಾರಣ್ಯ 
ಪ್ರಣೀತವಾದ ಈ ಲಕ್ಷಣವೇ ಪ್ರಚುರಪ್ರಯೋಗವನ್ನು ಪಡೆದಿದೆ. 

(೨೧) ಘಂಟಾರವಕ್ಕೆ ಷಟ್‌ಶ್ರುತಿಕರಿಷಭವನ್ನು ಅನ್ವಯಿಸಿ ನವೀನರು ಕನ್ನಡ ಗೌಲ 
. ಮೇಲಜನ್ಯತ್ವವನ್ನು ಆರೋಪಿಸುತ್ತಾರೆ. ಆದರೆ ಇದರ ಲಕ್ಸ್ಯದಲ್ಲಿ ಶ್ರೀರಾಗಕ್ಕೆ ಬರುವ 
ಪಂಚಶ್ರುತಿರಿಷಭವೇ ಪ್ರಸಿದ್ಧವಾಗಿದೆ, ಆದುದರಿಂದ ಈ ರಾಗಕ್ಕೆ ಮೇಳಾ೦ತರವನ್ನು 
ಕಲ್ಪಿಸಲಾಗದು. ಇದು ಪೂರ್ಣ ; ಧ-ತ್ರಯ (೮೪೯-೮೫೨). ರಾಮಾಮಾತ್ಯನು ಕನ್ನಡಗೌಲ 
(ಇಂದಿನ ಮೂವತ್ತನಾಲ್ಕನೆಯ ಮೇಳವಾದ ವಾಗಧೀಶ್ವರಿಗೆ ಪರಸ್ಪರವಾದುದು)ದಲ್ಲಿ 
ಜನ್ಯ, ಧ-ತ್ರಯ, ಗ-ಲೋಪದಿಂದ ಷಾಡವ ಎಂಬ ಲಕ್ಷಣವನ್ನು ಕೊಡುವುದುಂಟು. 
ಶ್ರೀರಾಗಜನ್ಯವೆ೦ದು ತಿಳಿದಾಗ ಅದರಲ್ಲಿ ಬರುವ ಗಾ೦ಧಾರವು ಸಾಧಾರಣ : ಕನ್ನಡ 
ಗೌಲಜನ್ಯವೆ೦ದರೆ ಅ೦ತರಗಾ೦ಧಾರವನ್ನು ಲೋಪಮಾಡಿಕೊಂಡು ಶ್ರೀರಾಗಗಾಂಧಾರ 
ವನ್ನು ಇಲ್ಲಿ ಷಟ್‌ಶ್ರುತಿಕರಿಷಭವೆ೦ದು ಭಾವಿಸಿಕೊ೦ಡರೆ ಇದರಲ್ಲಿ ವಿವಾದಾಸ್ಪದವಾ 
ದುದು ಏನೂ ಇಲ್ಲ. ಪ೦ಡರೀಕವಿಠಲನು ಈ ರಾಗವನ್ನು ಹೇಳದಿದ್ದರೂ ಅವನ ಶಿಷ್ಕನಾದ 
ಶ್ರೀಕ೦ಠನು ತನ್ನ ರಸಕೌಮುದಿಯಲ್ಲಿ ಘ೦ಟಾರವವನ್ನು ಕನ್ನಡಗೌಲಜನ್ಯವನ್ನಾಗಿ, ಧ- 
; ತ್ರಯ, ಗ-ತ್ಯಕ್ತ, ಎಂದೇ ವರ್ಣಿಸುತ್ತಾನೆ. ರಾಮಾಮಾತ್ಯನು ಈ ರಾಗಕ್ಕೆ ಕನ್ನಡಗೌಲ 
:: ಮೇಳತ್ವವನ್ನು ಹೇಳಿದುದಕ್ಕಾಗಿ ತೀವ್ರವಾಗಿ ಆಕ್ಷೇಪಿಸುವ ವೆ೦ಕಟಮಖಿಯು ಇದನ್ನು 
ಭೈರವೀ (೨೦) ಮೇಳದಲ್ಲಿ ಹುಟ್ಟಿದ್ದೆನ್ನುತ್ತಾನೆ. ಅವನ ಪ್ರಕಾರ ಇದಕ್ಕೆ ಧ-ತ್ರಯ, 
ಸರ್ವದಾಗಾನಯೋಗ್ಯತೆ, ಸಂಪೂರ್ಣತೆಗಳಿವೆ. 

ಶಾಹಜಿಯೂ, ತುಳಜೇ೦ದ್ರನೂ ಘಂಟಾರವವು ಭೈರವೀಜನ್ಯ, ರಾಗಾ೦ಗ. ಧ-ತ್ರಯ. 


೮೨ ಕರ್ಣಾಟಕಸ೦ಗೀತವಾಹಿನಿ 


ಪೂರ್ಣ, ಸರ್ವದಾಗೇಯ ಎಂದು ವರ್ಣಿಸಿ ಇದರ ಸಮರ್ಥನೆಯಲ್ಲಿ ಉದ್ದ್ವಾಹ, ಗೀತ." 
ಠಾಯಗಳ ಲಕ್ಷೋದಾಹಿರಣೆಗಳನ್ನು ಕೊಡುತ್ತಾರೆ. ಮುದ್ದುವೆ೦ಕಟಮಖಿಯೂ ಈ 
ರಾಗವು ಭೈರವೀ ಜನ್ಯ, ಸಂಪೂರ್ಣ, ಧ-ಗ್ರಹ ಎಂದೇ ಲಕ್ಷಿಸುತ್ತಾನೆ. ಆದುದರಿಂದ 
ಪ್ರಾರಂಭದಲ್ಲಿ ಅ೦ತರಗಾ೦ಧಾರವು ದುರ್ಬಲವಾಗಿ, ನ೦ತರ ಲೋಪವಾಗಿ. ಷಟ್‌ಶ್ರುತಿ 
ರಿಷಭವು ಸಾಧಾರಣಗಾ೦ಧಾರವೆ೦ಬ ಪರ್ಕಾಯ ವ್ಯಪದೇಶವನ್ನು ಪಡದು ಘಂಟಾರವವು 
ಮೇಳಾ೦ತರದಲ್ಲಿ ಹದಿನಾರನೆಯ ಶತಮಾನದಲ್ಲಿ ಅಲೆದಾಡಿತು. ಈ ಸ್ಥಾನವು ರಿಷಭ 
ವಲ್ಲ, ಸಾಧಾರಣಗಾ೦ಧಾರವೇ ಎಂದಾದಾಗ, ಪಂಚಶ್ರುತಿರಿಷಭವೂ ಸೇರಿಕೊಂಡು 
ಶ್ರೀರಾಗಮೇಳದಲ್ಲಿ ನೆಲೆಸಿತು. ಆದರೆ ಹದಿನೇಳನೆಯ ಶತಮಾನದಿಂದ ಇದರ ಮೂರ್ಛನೆ 
ಯಲ್ಲಿ ಪುನಃ ಬದಲಾವಣೆಯಾಗತೊಡಗಿ ಪಂಚಶ್ರುತಿಧೈವತವು ತ್ರಿಶ್ರುತಿಗೆ ಇಳಿದು 
ಭೈರವೀಮೇಳಕ್ಕೆ ಪಲ್ಲಟವಾಯಿತು. ಈಗ ಇದು ಈ ಲಕ್ಷಣದಲ್ಲಿ ನಿಂತಿದೆ. 

ಘಂ೦ಟಾರವವು ಕಡೆಯ ಪಕ್ಷ ಹನ್ನೆರಡನೆಯ ಶತಮಾನದಿಂದ ಚೆನ್ನಾಗಿ ರೂಢಿವಡೆದಿದ್ದ 
ಗ್ರಾಮರಾಗ. ಇದು ಭಿನ್ನಷಡ್ಡ ರಾಗದಿಂದ ಹುಟ್ಟಿದ್ದು, ಧೈವತಗ್ರಹ, ಮಧ್ಯಮನ್ಮಾಸ.. 
ಮಂದ್ರದಲ್ಲಿ ಗಾಂಧಾರದವರೆಗೂ ತಾರದಲ್ಲಿ ನಿಷಾದದವರೆಗೂ ಸಂಚಾರವುಳ್ಳದ್ದು 
ಎಂದು ಹರಿಪಾಲದೇವ, ಜಗದೇಕಮಲ್ಲ, ಭಟ್ಟಮಾಧವ ಮುಂತಾದವರೂ ಇದೇ ಲಕ್ಷಣ 
ಸಹಿತವಾದ ಪ್ರಾಕ್‌ಪ್ರಸಿದ್ಧ ದೇಶೀರಾಗಾ೦ಗವಾಗಿ ಆಂಜನೇಯನನ್ನು ಉದ್ದರಿಸಿಕೊಳ್ಳುವ 
ಕಲ್ಲಿನಾಥನೂ ಏಕಾಭಿಪ್ರಾಯವುಳ್ಳವರಾಗಿದ್ದಾರೆ. 

(೨೨) ವೇಲಾವಲಿಯು ಶ್ರೀರಾಗಮೇಳದ್ದು ; ಧ-ತ್ರಯ ; ಸ೦ಪೂರ್ಣ (೮೬೬-೮೬೭). 

ಇದು ಪ್ರಾಚೀನತಮ ಗ್ರಾಮರಾಗಗಳಲ್ಲಿ ಒ೦ದು. ಇದು ಅನೇಕ ಪರಿವರ್ತನೆಗಳನ್ನು 
ಹೊಂದಿ ಕಡೆಯ ಅವಸ್ಥೆಯಲ್ಲಿ ಶ್ರೀರಾಗಮೇಲವಾಗಿಯೂ ನ೦ತರ ನಿಷಾದವನ್ನು ಕೈಶಿಕಿ 
ಯಿ೦ದ ಕಾಕಲಿಗೇರಿಸಿಕೊ೦ಡು ಗೌರೀವೇಳಾವಳಿ ಎ೦ಬ ಹೆಸರಿನಿ೦ದ ಮುದ್ದುವೆ೦ಕಟ 
ಮಖಿಯ ಮೇಳಕರ್ತನಾಮಪಂಪರೆಯಲ್ಲಿಯೂ ಗೌರಿಮನೋಹರಿ ಎಂಬ ಹೆಸರಿನಿಂದ 
ಗೋವಿ೦ದಾಚಾರ್ಯಾದಿಗಳ ಮೇಳಕರ್ತನಾಮ ಪರ೦ಪರೆಯಲ್ಲಿಯೂ ಇಪ್ಪತ್ತಮೂರನೆಯ 
ಮೇಳಕರ್ತವಾಗಿ ಇಂದು ಉಳಿದುಕೊಂಡಿರುವುದನ್ನು ಸವಿಸ್ತಾರವಾಗಿ ಅನ್ಯತ್ರ ವರ್ಣಿಸಿ 
ದ್ದೇನೆ. 

(೨೩) ದೇವಗಾ೦ಧಾರಿಯೂ ಶ್ರೀರಾಗಮೇಳಕ್ಕೆ ಸೇರಿದ್ದು ಎಂದು ಗೋವಿ೦ದದೀಕ್ಷಿತನ 
ಹೇಳಿಕೆ; ಇದರಲ್ಲಿ ಸಂಪೂರ್ಣತೆ, ಸ-ತ್ರಯಗಳು೦ಟು (೮೭೮-೮೭೯). ಇದೂ ವಿವಾದಾ 
ಸ್ಪದವಾಗಿ ಬೆಳೆದುಬಂದ ರಾಗಗಳಲ್ಲಿ ಒಂದು. ರಾಮಾಮಾತ್ಯನು ಇದನ್ನು ಶ್ರೀರಾಗಮೇಳ 
ದಲ್ಲಿ ಅಧಮರಾಗವಾಗಿ ಉಲ್ಲೇಖಿಸುತ್ತಾನೆ. ಆದರೆ ಪಂಡರೀಕವಿಠಲನು ಅ೦ತರಕಾಕಲೀ 
ಸ್ವರಗಳು, ಶುದ್ಧರಿಷಭಧೈವತಗಳು ಶುದ್ಧಮಧ್ಯಮ--ಇವುಗಳನ್ನು ಆರೋಪಿಸಿ ಮಾಲವ 
ಗೌಡಜನ್ಯವಾಗಿಸುತ್ತಾನೆ ! ವೆಂಕಟಮಖಿಯೂ ಗೋವಿಂದ ದೀಕ್ಷಿತನ೦ತೆ ದೇವಗಾಂಧಾರಿ 
ಯನ್ನು ಸ-ತ್ರಯ, ಸಂಪೂರ್ಣ ಎಂಬ ಲಕ್ಷಣಗಳೊಡನೆ ಶ್ರೀರಾಗಮೇಳದಲ್ಲಿಯೆ ಸೇರಿ 
ಸುವುದುಂಟು. ಶಾಹಜಿಯಲ್ಲಿಯೂ ತುಳಜನಲ್ಲಿಯೂ ಇದು ಶ್ರೀರಾಗಜನ್ಯ, ಸ-ತ್ರಯ. 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೮೩ 


ಆರೋಹದಲ್ಲಿ ಮಾತ್ರ ರಿಧ-ವರ್ಜ್ಯ; ಇದಕ್ಕೆ ಗೀತಠಾಯಗಳ ಲಕ್ಷೋದಾಹರಣೆಯೂ 

, ಇದೆ. ಮುದ್ದುವೆಂಕಟಮಖಿಯ ಮತದಲ್ಲಿ ಇದೇ ಲಕ್ಷಣಗಳು ಪುನರುಕ್ತವಾಗಿವೆ. 
4 ಈ ರಾಗವು ಇಂದು ಶ೦ಕರಾಭರಣಮೇಳದಲ್ಲಿ ಸರ್ವಗ್ರಾಹ್ಯವಾಗಿ ನಿ೦ತಿದೆಯಷ್ಟ. 
- ಇದರ ಪ್ರಾರಂಭವು ಗೋವಿಂದಾಚಾರ್ಯನ ಸಂಗ್ರಹಚೂಡಾಮಣಿಯಲ್ಲಿ ಕಾಣುತ್ತದೆ. ಅಲ್ಲಿ 
ಇದನ್ನು ಸ-ತ್ರಯ, ಸಂಪೂರ್ಣ ಎಂದು ವಿವರಿಸಿ ಇದರ ಒಂದು ಲಕ್ಷಣಗೀತೆಯನ್ನು 
ಕೊಡಲಾಗಿದೆ. ಮುದ್ದುಸ್ವಾಮಿದೀಕ್ಲಿತ, ತ್ಯಾಗರಾಜಾದಿ ವಾಗ್ಗೇಯಕಾರಪ್ರಮುಖರೆಲ್ಲರೂ 
ಈ ರೂಪದಲ್ಲಿಯೇ ಅದನ್ನು ಲಕ್ಸ್ಯದಲ್ಲಿ ನಿಲ್ಲಿಸಿದ್ದಾರೆ. ಆದರೆ ಸ್ವಾರಸ್ಕದ ಸಂಗತಿ 
ಯೆಂದರೆ ಫ್ರೀರಾಗಜನ್ಯವೆಂದು ಪ್ರಾಚೀನರು ಹೇಳಿದ ರೂಪವೂ ಕರ್ಣಾಟಕ ದೇವ 
ಗಾಂಧಾರಿ ಎ೦ಬ ಹೆಸರಿನಲ್ಲಿ ನಿಂತಿದೆ. ಇದನ್ನು ಕನ್ನಡ ಸ೦ಗೀತರತ್ನಾಕರಕಾರನು 
ಹೀಗೆಯೇ ಕೊಡುತ್ತಾನೆ. ಮುದ್ದುಸ್ವಾಮಿ ದೀಕ್ಷಿತನ ಒಂದು ರಚನೆಯೂ ಇದರಲ್ಲಿದೆ. 
ಪುರಂದರದಾಸನ "ಹಸುಗಳ ಕರೆವ ಧ್ವನಿ' ಎಂದು ಮೊದಲಾಗುವ ಒಂದು ಸುಳಾದಿಯನ್ನು 
ಕರ್ಣಾಟಕ ದೇವಗಾಂಧಾರಿ ರಾಗದಲ್ಲಿ ಸುಬ್ಬರಾಮದೀಕ್ಲಿತನು ಉದ್ದರಿಸಿಕೊಂಡಿದ್ದಾನೆ. 
ತುಳಜನೂ ಈ ಸುಳಾದಿಯನ್ನು ಇದೇ ರಾಗದಲ್ಲಿ ಉದ್ದರಿಸಿಕೊಂಡಿರುವುದು ಗಮನಾರ್ಹ 
ವಾಗಿದೆ. ಈ ರಾಗವು ಇಂದಿನ ಅಭೇರಿಯನ್ನು ಬಹುಮಟ್ಟಿಗೆ ಹೋಲುತ್ತದೆ. ಇದನ್ನು 
ಗೋವಿ೦ದಾಚಾರ್ಯನು ಕೀರವಾಣಿ (೨೧) ಜನ್ಯವಾಗಿ ಸ-ತ್ರಯ, ಆರೋಹದಲ್ಲಿ ರಿ-ತ್ಯಕ್ತ 
ವಾಗಿ, ಅವರೋಹದಲ್ಲಿ ಸಮಗ್ರವಾಗಿ ಲಕ್ಷಿಸಿ ಒ೦ದು ಲಕ್ಷಣಗೀತೆಯನ್ನು ಉದಾಹರಣೆ 
ಯಾಗಿ ಸ್ವರಚನೆಯಲ್ಲಿ ಉದ್ಭರಿಸಿದ್ದಾನೆ. 

(೨೪) ರೀತಿಗೌಲವನ್ನು ಶ್ರುತಿಜ್ಞಾನವಿಲ್ಲದ ನವೀನರು ಒಂದು ಸ್ವತಂತ್ರಮೇಳವ 
ನ್ನಾಗಿಯೇ ತೀರ್ಮಾನಿಸುವುದು೦ಟು ; ಅವರ ಮತದಲ್ಲಿ ಈ ರಾಗಕ್ಕೆ ಶುದ್ಧರಿಷಭ 
ಶುದ್ಧಗಾ೦ಧಾರಗಳು ಬರುವುದರಿ೦ದ ಹೀಗೆ ಮಾಡಬೇಕು. ಆದರೆ ಇದು ಯುಕ್ತವಲ್ಲ. 
ಇದಕ್ಕೆ ಶ್ರೀರಾಗನಿಷ್ಠವಾದ ರಿಷಭಗಾ೦ಧಾರಗಳೇ ಬರುತ್ತವೆ. ಆದುದರಿಂದ ಇದು 
ಶ್ರೀರಾಗಮೇಳದ್ದೇ ಸರಿ. ಇದು ಸಂಪೂರ್ಣ, ನಿ-ತ್ರಯ (೮೯೧-೮೯೩). 

ರೀತಿಗೌಲವು ರೀತಿ ಮತ್ತು ಗೌಲ ಎಂದು ಪ್ರಾಚೀನಪ್ರಸಿದ್ಧವಾಗಿದ್ದ ಎರಡು ರಾಗಗಳು 
ಸೇರಿ ಆಗಿದ್ದರೂ ಇರಬಹುದು. ಆದರೆ ರೀತಿಗೌಲವೆ೦ಬ ರೂಪದಲ್ಲಿ ಅದು ಮೊದಲು 
ಕಾಣಸಿಗುವುದು ರಾಮಾಮಾತ್ಯನಲ್ಲಿ. ಅಲ್ಲಿ ಇದು ಇಂದಿನ ವನಸ್ಪತಿ (೪) ಮೇಳಕ್ಕೆ 
ಸಮನಾಗುತ್ತದೆ, ಮತ್ತು ಅದಕ್ಕೆ ಪ್ರಬಂಧಖಂಡಾರ್ಹವಾದ ಮಧ್ಯಮ ದರ್ಜೆಯ ರಾಗ, 
ನಿ-ತ್ರಯ, ಸಂಪೂರ್ಣ, ಸಾಯ೦ಗೇಯ ಎಂಬ ಲಕ್ಷಣಗಳು ದೊರೆಯುತ್ತವೆ. ಪಂಡರೀಕ 
ವಿಠಲನಲ್ಲಿ ಇದರ ಉಲ್ಲೇಖವಿಲ್ಲ. ವೆ೦ಕಟಮಖಿಯು ಇದನ್ನು ಸಪ್ತಗೌಳಗಳಲ್ಲಿ 
ಒಂದಾಗಿ ಎಣಿಸಿಕೊಂಡು ನಿ-ತ್ರಯ, ಭೈರವಿಮೇಳ (೨೦) ಜನ್ಯ, ಸಾಯಂ೦ಗೇಯ ಎಂಬ 
ಲಕ್ಷಣವನ್ನು ನಿರೂಪಿಸುತ್ತಾನೆ. ಶಾಹಜಿಯಲ್ಲಿಯೂ ತುಳಜನಲ್ಲಿಯೂ ಇದೇ ಲಕ್ಷಣವು 
ಉದ್ಭೃತವಾಗಿದೆ. ಮುದ್ದುವೆ೦ಕಟಮಖಯ ಪ್ರಕಾರ ಇದು ಘನರಾಗ, ನಾರೀರೀತಿಗೌಲ 
; (೨೦)ದಲ್ಲಿ ಜನ್ಯ, ಆರೋಹದಲ್ಲಿ ಧ-ಲೋಪ, ಅವರೋಹದಲ್ಲಿ ಸಂಪೂರ್ಣ. 


೮೪ ಕರ್ಣಾಟಕಸ೦ಗೀತವಾಹಿನಿ 


ಗೋವಿ೦ದಾಚಾರ್ಯನ ಮತವೂ ಇದೇ ; ಈ ರಾಗವು ನಠಭೈರವಿಯಲ್ಲಿ (೨೦) ಜನ್ಯ, 
ನಿ-ತ್ರಯ, ವಕ್ರಸ೦ಪೂರ್ಣ. ತಿರುವೆ೦ಕಟಕವಿ, ರಾಗಲಕ್ಷಣಕಾರರೂ ಹೀಗೆಯೇ ಅಭಿ 
ಪ್ರಾಯಪಡುತ್ತಾರೆ. ವೀಣಾಲಕ್ಷಣಕಾರನಾದ ಪರಮೇಶ್ವರನು ಮಾತ್ರ ಇದನ್ನು ಇಪ್ಪತ್ತೆರ ' 
ಡನೆಯ ಮೇಳಕ್ಕೆ ಪರಸ್ಪರವಾದ ಶ್ರೀ ರಾಗದಲ್ಲಿ ಜನ್ಯವಾಗಿ ಹೇಳುತ್ತಾನೆ. ಈ ವಿವಾದ 
ವನ್ನು ನಿರಾಕರಿಸಿ ಮುದ್ದುಸ್ವಾಮಿದೀಕ್ಸಿತನು ರೀತಿಗೌಲವು ನರ(-ನಠ)ಭೈರವಿಜನ್ಯವೆ೦ಬು 
ದನ್ನು ತನ್ನ ನೀಲೋತ್ಪಲನಾಯಿಕೆ ಎ೦ಬ ಕೃತಿಯಲ್ಲಿ ಶ್ಲೇಷೆಯಿ೦ದ ಹೇಳಿರುವಂತೆ ಕಾಣು 
ತ್ತದೆ. 

(೨೫) ಮಾಲವಶ್ರೀರಾಗವು ಶ್ರೀರಾಗಮೇಳದಲ್ಲಿದೆ. ಸ-ತ್ರಯ, ರಿ-ಲೋಪದಿಂದ 
ಷಾಡವ (೯೦೬-೯೦೭). 

ರಾಮಾಮಾತ್ಮನ ಮತದಂತೆ ಇದು ಶ್ರೀರಾಗಮೇಳಜನ್ಯವಾದ ಉತ್ತಮೋತ್ತಮ ರಾಗ; 
ಸ್ವತ್ರಯ, ರಿ-ಲೋಪದಿ೦ದ ಷಾಡವ, ಮಂಗಲಪ್ರದ. ಪ೦ಡರೀಕವಿಠಲನ ಮತದ 
ಲ್ಲಿಯೂ ಇದು ಶ್ರೀರಾಗಮೇಳಜನ್ಯ; ರಿಧಗಳು ಅಲ್ಪವಾಗಿ ಪ್ರಯುಕ್ತವಾಗುತ್ತವೆ. 
ಸಂಪೂರ್ಣ, ಸ-ತ ಶಯ. ವೆಂಕಟಮಖಿಯಲ್ಲಿಯೂ ಇದೇ ಲಕ್ಷಣವಿದೆ. ಶಾಹಜಿಯೂ 
ತುಳಜೇ೦ದ್ರನೂ ಮಾಲವಶ್ರೀಯು ಶ್ರೀರಾಗಮೇಳಸ೦ಭೂತ, ರಿ-ವರ್ಜ್ಯ, ಮ೦ಗಳಪ್ರದ. . 
ರಾಗಾ೦ಗ ಎ೦ಬ ಲಕ್ಷಣಗಳನ್ನು ಪಡೆದಿದೆಯೆ೦ದು ಹೇಳಿ ರಾಗಸ೦ಚಾರದ. ಕಟಕ, ಗೀತ, 
ಠಾಯಗಳ ಲಕ್ಷೋದಾಹೃತಿಗಳನ್ನು ಕೊಡುತ್ತಾರೆ. ಮುದ್ದುವೆ೦ಕಟಮಖಿಯು ಮೇಲ್ಕಂಡ 
ಲಕ್ಷಣಗಳ ಜೊತೆಗೆ ಆರೋಹದಲ್ಲಿ ಧ-ವರ್ಜ್ಯ. ರಿ-ಲೋಪದಿಂದ ಷಾಡವ ಎಂಬುದನ್ನು 
ಸೇರಿಸುತ್ತಾನೆ. ಗೋವಿ೦ದಾಚಾರ್ಯನ ಮತದಲ್ಲಿ ರಿಷಭವು ಮಾತ್ರ ಆರೋಹಾವರೋಹ 
ಗಳಲ್ಲಿ ವರ್ಜ್ಯ, ಆರೋಹದಲ್ಲಿ ವಕ್ರ. ಕನ್ನಡಸ೦ಗೀತ ರತ್ನಾಕರದಲ್ಲಿ ಮಾಳವಶ್ರೀಯನ್ನು 
ಖರಹರಪ್ರಿಯ(೨೨)ದಲ್ಲಿ ಷಾಡವಜನ್ಯವಾಗಿ ಹೇಳಿದೆ; ಅಲ್ಲಿ ವಿಕೃತಿಧೈವತವನ್ನು ಹಿಡಿಯ 
ಬೇಕು ಎ೦ಬ ವಿಶೇಷೋಕ್ತಿಯಿದೆ. ಈ ರಾಗವು ಇಂದು ಖರಹರಷ್ರಿಯಮೇಳದಲ್ಲಿಯೇ 
ಷಾಡವವಾಗಿ ಲಕ್ಷದಲ್ಲಿ ನಿಂತಿದೆ. 

(೨೬) ಮಧ್ಯಮಾದಿಯು ಪ್ರಾಚೀನತಮ ಗ್ರಾಮರಾಗಗಳಲ್ಲಿ ಪ್ರಮುಖವಾದುದು. 
ಮಧ್ಯಮಗ್ರಾಮದ ಅವಶೇಷ. ಹದಿನಾಲ್ಕನೆಯ ಶತಮಾನದಲ್ಲಿ ಇದು ತನ್ನ ಮಧ್ಯಮ 
ಗ್ರಾಮ ಸಂಬಂಧವನ್ನು ಕಳೆದುಕೊಂಡು, ಮಧ್ಯಮದ ಗ್ರಹಾಂಶನ್ಯಾಸತ್ವ, ವಿಕ್ಕತಪ೦ಚಿಮ 
ಪ್ರಯೋಗ ಮುಂತಾದವನ್ನು ಕೈಬಿಟ್ಟಿತು. ಈ ರಾಗದ ಚರಿತ್ರೆಯನ್ನು ಬೇರೆಡೆಯಲ್ಲಿ 
ವಿಸ್ತಾರವಾಗಿ ಬರೆದಿದ್ದೇನೆ. 

ಗೋವಿಂದದೀಕ್ಷಿತನ ಪ್ರಕಾರ ಇದು ಶ್ರೀರಾಗಮೇಳಸ೦ಭೂತ, ಮ-ತ್ರಯ, ರಿಧ-ತ್ಯಕ್ತ, 
ಶ್ರೇಯಸ್ಕರ (೯೨೦). 

ಕಲ್ಲಿನಾಥನು ತನ್ನ ಕಾಲದಲ್ಲಿ ಮಧ್ಯಮಾದಿಯು ಮಧ್ಯಮದಲ್ಲಿ ಪ್ರಾರ೦ಭವಾಗದೆ 
ಮಧ್ಯಸ್ಥಾಯಿ ಷಡ್ಡದಲ್ಲೇ ಮೊದಲಾಗುತ್ತಿತ್ತು ಎನ್ನುತ್ತಾನೆ. ರಾಮಾಮಾತ್ಮನು ಮಧ್ಯ 
ಮಾದಿಯನ್ನು ಶ್ರೀರಾಗಜನ್ಯವಾದ ಔಡುವಮಧ್ಯಮರಾಗವೆಂದು ಹೇಳುವುದನ್ನು ವೆಂಕಟ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೮೫ 


ಮಖಿಯು ಒಬ್ಬ ಇದು ಕೊಳಲುವಾದನದಲ್ಲಿ ತುಂಬಾ ಮನೋಹರವಾಗಿರುತ್ತದೆಂಬ 
ವಿಶೇಷೋಕ್ತಿಯನ್ನು ಸೇರಿಸುತ್ತಾನೆ. ಈ ಕಾಲದಲ್ಲಿ ಪ೦ಡರೀಕವಿಠಲ, ಸೋಮನಾಥರು 
ಮಾತ್ರ ಈ ರಾಗಕ್ಕೆ ಷಡ್ಡ, ಅ೦ಂತರಗಾ೦ಧಾರ. ಶುದ್ಧಮಧ್ಯಮ, ಪ೦ಚಮ, ಕಾಕಲಿನಿಷಾದ 
ಎಂಬ ಭಿನ್ನಸ್ತರದ್ರವ್ಯವನ್ನೂ ಮೇಳವನ್ನೂ ಕೊಡುತ್ತಾರೆ. ಶಾಹಜಿ ಮತ್ತು ತುಳಜರು 
ಮಧ್ಯಮಾವತಿಯ ಇಂದಿನ ಲಕ್ಷಣವನ್ನು ಪ್ರಾರಂಭಿಸುತ್ತಾರೆ. ಇದನ್ನು ನಂತರದವ 
ರೆಲ್ಲರೂ ಅನುಸರಿಸಿದ್ದಾರೆ. 

(೨೭) ಧನಾಶೀರಾಗವು ಈಗ ಧನ್ಯಾಸಿ ಎ೦ಬ ಹೆಸರಿನಲ್ಲಿ ಪ್ರಸಿದ್ಧ ವಾಗಿದೆ. ಇದೂ ಶ್ರೀ 
ರಾಗಮೇಳಜನ್ಯವೇ ; ಸ-ತ್ರಯ, ವೈಣಿಕಸಂಪ್ರದಾಯದಲ್ಲಿ ರಿಧ-ಲೋಪದಿಂದ ಔಡುವ 
(೯೩೬-೯೩೭). 

ಧನ್ಯಾಶೀ, ಧನ್ಯಾಶ್ರೀ, ಧನ್ಯಾಸೀ, ಧನಾಸೀ, ಧನಾಸರೀ ಎ೦ದು ನಾಮಾ೦ತರಗಳಿರುವ 
ಈ ರಾಗವು ಬಹುಪ್ರಾಚೀಸವಾದ ಗ್ರಾಮರಾಗ. ಹದಿನಾಲ್ಕನೆಯ ಶತಮಾನದವರೆಗಿನ 
ಎಲ್ಲ ಪ್ರಾಚೀನ ಸ೦ಗೀತಶಾಸ್ತ್ರಗ್ರ೦ಥಗಳೂ ಧನ್ಯಾಶಿಯನ್ನು ಶುದ್ಧಕ್ಕೆಶಿಕಮಧ್ಯಮವೆಂಬ 
ಗ್ರಾಮರಾಗದಲ್ಲಿ ಜನ್ಯ, ಸ-ಗ್ರಹಾ೦ಶ, ಮ-ನ್ಯಾಸ, ಮಂದ್ರದಲ್ಲಿ ನಿಷಾದದವರೆಗೆ, ತಾರ 
ದಲ್ಲಿ ಮಧ್ಯಮದವರೆಗೆ ಸ೦ಚಾರವ್ಯಾಪ್ತಿ, ರಿ-ಲೋಪದಿಂದ ಷಾಡವ, ಗನಿ-ಗಳು ದುರ್ಬಲ 
ಎಂಬ ಲಕ್ಷಣಗಳೊಡನೆ ವರ್ಣಿಸುತ್ತವೆ. ನಂತರ ಹದಿನಾರನೆಯ ಶತಮಾನದ ಮಧ್ಯದ 
ವರೆಗೆ ರಿಷಭದೊಡನೆ ಅದರ ಸಂವಾದಿಯಾದ ಧೈವತವನ್ನು ಲೋಪಿಸಿಕೊ೦ಡು ಔಡುವ 
ವಾಗಿ ಅದು ಗ್ರಾಮಲಕ್ಷಣಗಳನ್ನು ಕಳಚಿಕೊಂಡು ಸ-ತ್ರಯವಾಯಿತು. 

ತನ್ನ ವಿಕಾಸದ ಕಡೆಯ ಘಟ್ಟದಲ್ಲಿ ಧನ್ಮಾಸಿಯು ಆ೦ತರಿಕವಾದ ಸಣ್ಣಪುಟ್ಟ ಬದಲಾ 
ವಣೆಗಳನ್ನು ಮಾಡಿಕೊ೦ಡು, ಅವರೋಹಣದಲ್ಲಿ ಮಾತ್ರ ರಿಷಭಧ್ಯೆವತಗಳನ್ನು ಉಳಿಸಿ 
ಕೊಂಡು, ಮೇಳಾಂತರಹೊಂದಿ ಇಂದಿನ ಅವಸ್ಥೆಯನ್ನು ತಲುಪಿತು. ರಾಮಾಮಾತ್ಮ, 
ಪ೦ಡರೀಕವಿಠಲ, ಸೋಮನಾಥ, ವೆ೦ಕಟಮಖಿಗಳು ಇದನ್ನು ಶ್ರೀರಾಗಮೇಲಜನ್ಯ, 
ರಿಧ-ಲೋಪದಿಂದ ಔಡುವ, ಸ-ತ್ರಯ, ಪ್ರಾತರ್ಗೇಯ. ಶುಭಪ್ರದ ಎಂದು ಏಕರೂಪ 
ವಾಗಿ ಲಕ್ಷಿಸಿದ್ದಾರೆ. ಇದರ ನ೦ತರ ಇಪ್ಪತ್ತೆರಡನೆಯ ಮೇಳದಿಂದ ಇಪ್ಪತ್ತನೆಯದಕ್ಕೆ 
ಇಳಿದು ಅವರೋಹಣದಲ್ಲಿ ಶುದ್ಧಧೈವತವನ್ನೂ ನಂತರ ಎಂಟನೆಯ ಮೇಳಕ್ಕೆ ಇಳಿದು 
ಶುದ್ಧರಿಷಭವನ್ನೂ ಅದು ಗಳಿಸಿಕೊಂಡಿತು. ಮೊದಲನೆಯ ಹಂತವನ್ನು ಶಾಹಜಿ ಮತ್ತು 
ತುಳಜರು ಸ್ವಾರಸ್ಯವಾಗಿ ವಿವರಿಸುತ್ತಾರೆ. ಅವರು ಹೇಳುವಂತೆ ಧನ್ಯಾಸಿಯು ಪುನಃ 
ಸಂಪೂರ್ಣಸ್ವರ ಸ೦ಚಾರಯುಕ್ತವಾಗಿ ನಂತರ ಆರೋಹಣದಲ್ಲಿ ರಿಧ-ಲೋಪವನ್ನು 
ಮಾಡಿಕೊಂಡಿತು; ಈ ಸ್ಥಿತಿಯಲ್ಲಿ ಅದು ಭೈರವೀಮೇಳಜನ್ಯವಾಗಿತ್ತು. ಮುದ್ದುವೆಂಕಟ 
ಮಖಿಯೂ ಇದೇ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾನೆ. 

ಎರಡನೆಯ ಹಂತವು ಸಂಗ್ರಹಚೂಡಾಮಣಿಯೇ ಮೊದಲಾದ ಅರ್ವಾಚೀನ ಗ್ರಂಥ 
ಗಳಿಂದ ತಿಳಿದುಬರುತ್ತದೆ. ಗೋವಿ೦ದಾಚಾರ್ಯನು ಧನ್ಯಾಸಿಯನ್ನು ಹನುಮತೋಡಿಯ 
ಲ್ಲಿಯೇ ಜನ್ಯವಾಗಿ ಹೇಳಿ ಸ-ತ್ರಯ, ಆರೋಹದಲ್ಲಿ ರಿಧ-ತ್ಯಕ್ತ, ಅವರೋಹದಲ್ಲಿ 


೮೬ ಕರ್ಣಾಟಕಸ೦ಂಗೀತವಾಹಿನಿ 


ಸಂಪೂರ್ಣ, ಎ೦ಬ ಇಂದಿನ ಸ್ವರೂಪವನ್ನು ಉದ್ಭಾಟಿಸುತ್ತಾನೆ. ತಿರುವೆ೦ಕಟಕವಿಯೂ 
ರಾಗಲಕ್ಷಣಕಾರನೂ ಕನ್ನಡಸ೦ಗೀತರತ್ನಾಕರಕಾರನೂ ಇದೇ ಮತವನ್ನು ಸ೦ಪೂರ್ಣವಾಗಿ 
ಅನುಮೋದಿಸುತ್ತಾರೆ. ಧನ್ಯಾಸಿಯು ಪ್ರಚುರಪ್ರಯೋಗವನ್ನು ಈಗ ಪಡೆದಿರುವುದು ಈ ' 
ರೂಪದಲ್ಲಿಯೇ. 

(೨೮) ಭೈರವಿಯು ಐದನೆಯ ಮೇಳ. ಇದರಲ್ಲಿ ಷಡ್ಡ, ಪ೦ಚಶ್ರುತಿರಿಷಭ, ಸಾಧಾರಣ 
ಗಾ೦ಧಾರ, ಶುದ್ಧಮಧ್ಯಮ, ಪಂಚಮ, ಶುದ್ಧಧೈವತ, ಕೈಶಿಕಿನಿಷಾದ--ಈ ಸ್ವರಗಳು 
ಇರುತ್ತವೆ. ಲಕ್ಷ್ಯದಲ್ಲಿ ಅಲ್ಲಲ್ಲಿ ಈಗ (ಗೋವಿ೦ದದೀಕ್ಷಿತನ ಕಾಲದಲ್ಲಿ) ಪ೦ಚಶ್ರುತಿ 
ಧೈವತವೂ ಪ್ರಯುಕ್ತವಾಗುವುದು ಕಂಡುಬರುತ್ತದೆ. ಆದರೂ ಈ ಕಾರಣದಿಂದ ಇದರ 
ಮೇಲಾ೦ತರವನ್ನು ಮಾಡಬಾರದು. ಗ್ರಹನ್ಯಾಸಗಳು ಷಡ್ಡ, ಧೈವತವು ಅಂಶ; ಸ-ವಾದಿ. 
ಪ-ಸಂವಾದಿ ; ಗನಿ-ವಿವಾದಿಗಳು, ರಿಧ- ಅನುವಾದಿಗಳು. ಹೀಗೆ ಈ (ಮತ್ತು ಗೋವಿಂದ 
ದೀಕ್ಷಿತನು ಮುಂದೆ ನಿರೂಪಿಸುವ ಆಲಾಪನಾವಿಧಾನವನ್ನು ಒಳಗೊಂಡ) ಲಕ್ಷಣವು 
ಆಂಜನೇಯ ಮತಾನುಸಾರಿಯಾದುದು (೯೫೨-೯೫೭). 

ಆ೦ಜನೇಯಮತವನ್ನು ಇಲ್ಲಿ ಉದ್ಭರಿಸಿಕೊಳ್ಳುವುದಕ್ಕೆ ಕಾರಣವೇನೆಂದರೆ ಮೇಳಕರ್ತ 
ವೆಂದೇ ನಿಲ್ಲಿಸಿದ ರಾಗದಲ್ಲಿ ಲಕ್ಷಣವು ಸಂದಿಗ್ನವಾಗಿ, ಸ್ವರದ್ರವ್ಯದಲ್ಲಿ ಅನಿಶ್ಚಯತೆಯು.. 
ಇರಬಹುದೇ, ಪ೦ಚಶ್ರುತಿ ಧೈವತವನ್ನು ಅದು ಒಳಗೊ೦ಡರೆ ಇದನ್ನೆ ಪ್ರಧಾನವಾಗಿ 
ಮಾಡಿಕೊಂಡು ಶ್ರೀರಾಗಮೇಳದಲ್ಲಿ ಭಾಷಾ೦ಗಜನ್ಯವಾಗಿ ಏಕೆ ಪಡೆಯಬಾರದು, ಎಂಬ 
ಪ್ರಶ್ನೆಗಳು ಇಲ್ಲಿ ಸಹಜವಾಗಿ ಮೂಡುತ್ತವೆ. ಇದನ್ನು ನಿವಾರಿಸಲೋಸುಗ ಆ೦ಜನೇಯನು 
ದೇಶೀ ರಾಗಗಳ ವಿಷಯದಲ್ಲಿ ತೋರಿಸಿದನೆ೦ದು ಪ೦ಡರೀಕವಿಠಲಾದಿಗಳು ಉದ್ಬರಿಸಿ 
ಕೊಳ್ಳುವ ರಿಯಾಯತಿಗೆ ಭೈರವಿಯನ್ನು ಅರ್ಹವಾಗಿಸುವುದಕ್ಕೋಸ್ಕರ ಇಲ್ಲಿ ಆಂಜನೇಯ 
ನನ್ನು ಆಶ್ರಯಿಸಲಾಗಿದೆಯೆ೦ದು ತೋರುತ್ತದೆ : "ಸರ್ವತ್ರ ದೇಶೀಗತರಾಗವೃಂದೇ 
ಶ್ರೀಮದ್‌ ಹನೂಮಾನ್‌ ನಿಯಮಂ ನ ವವ್ರೇ.' ಕಲ್ಲಿನಾಥನು. ಈ ವಿಷಯದಲ್ಲಿ 
ಹನೂಮಂತನದೆ೦ದು ಒಂದು ಶ್ಲೋಕವನ್ನು ಉದ್ಭರಿಸಿಕೊಳ್ಳುತ್ತಾನೆ: 

ಯೇಷಾಂ ಶ್ರುಶಿಸ್ಟರಗ್ರಾಮಜಾತ್ಕಾದಿ ನಿಯಮೋ ನ ಹಿ | 
ನಾನಾದೇಶಗಶಿಚ್ಛಾಯಾದೇಶೀರಾಗಾಸು ತೇ ಸ್ಮೃತಾಃ ॥ 

ದೇಶೀರಾಗಗಳಲ್ಲಿ ಶ್ರುತಿ, ಸ್ಪರ, ಗ್ರಾಮ ಮತ್ತು ಜಾತಿಗಳ ನಿಯಮವಿಲ್ಲ ಎಂದು ಈ 
ಮಾತಿನ ಸಾರಾಂಶ. ಭೈರವಿಯಲ್ಲಿ ಪ೦ಚಶ್ರುತಿಧೈವತದ ಸ೦ಚಾರವಿದ್ದರೂ ಅದನ್ನು 
ಇ೦ದಿನ ಇಪ್ಪತ್ತನೆಯ ಮೇಳವಾಗಿಯೇ ಉಳಿಸಿಕೊಳ್ಳುವುದನ್ನು ಸಮರ್ಥಿಸಿಕೊಳ್ಳಲೆ೦ದು 
ಗೋವಿಂದದೀಕ್ಷಿತನು ಆಂಜನೇಯನ ಮತವನ್ನಿಲ್ಲಿ ಆಶ್ರಯಿಸಿದ್ದಾನೆ. 

ಭೈರವಿಯು ಬಹು ಪ್ರಾಚೀನವಾದ ರಾಗ, ಕಡೆಯ ಪಕ್ಷ ಹನ್ನೊ೦ದನೆಯ ಶತಮಾನ 
ದಿಂದ ಪ್ರಚಾರದಲ್ಲಿದೆ. ಇದನ್ನು ದೇಶೀಯರಾಗವೆಂದು ಹೇಳುವುದಕ್ಕೆ ಸಮರ್ಥನೆ ಏನೂ 
ದೊರಕದು. ಅದೂ ಅಲ್ಲದೆ ಆ೦ಜನೇಯನೊಬ್ಬನು ಭೈರವಿಯ ಈ ಲಕ್ಷಣಗಳನ್ನು ಹೇಳಿ 
ದ್ಹಾನೆಂಬುದೂ ಸಂದೇಹವೇ. ಏಕೆಂದರೆ ಭೈರವಿಯ ಈ ಲಕ್ಷಣವು ಗ್ರಾಮಾನ೦ತರ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೮೭ 


ಯುಗದ್ದು ; ಆದುದರಿಂದ ಶಾರ್ಜ್ಸ್ಲದೇವ, ಕಲ್ಲಿನಾಥರು ಸ್ಮರಿಸುವ ಆ೦ಜನೇಯನು 
ಇವನಾಗಿರಲು ಸಾಧ್ಯವಿಲ್ಲ. ಭೈರವಿಯ ಆಲಾಪನೆಗೆ ಗೋವಿಂದ ದೀಕ್ಷಿತನು ಕೊಡುವ 
ವಿವರ, ತಂತ್ರ, ವಿಧಾನಗಳಾದರೂ ಅರ್ವಾಚೀನವಾದವುಗಳು. ಅಲ್ಲದೆ ಹದಿನೈದನೆಯ 
ಶತಮಾನದ ನಂತರ ಗ್ರಾಮದ ವ್ಯಪದೇಶವನ್ನು ಕಳೆದುಕೊಂಡು ರಾಗಗಳೆಲ್ಲ ದೇಶೀ 
ಎಂದೇ ಎನ್ನಿಸಿಕೊ೦ಡವು. ಆದುದರಿಂದ ಗ್ರಾಮ-ಜಾತಿ ಪದ್ಧತಿಗಳೂ ಮಾರ್ಗಸಂಗೀತವೂ 
ಪ್ರಬಲವಾಗಿದ್ದ ಕಾಲದಲ್ಲಿ ಹನೂಮಂ೦ತನು ಹೇಳಿರಬಹುದಾಗಿದ್ದ ರಿಯಾಯಿತಿಯನ್ನು 
ಗಾನಪ್ರಪ೦ಚವೆಲ್ಲ ದೇಶೀಮಯವೆ ಆದಾಗ ಅನ್ವಯಿಸುವುದು ಐತಿಹಾಸಿಕ ವೈಪರೀತ್ಕ 
ವಾಗುತ್ತದೆ--ಗೋವಿ೦ಂದದೀಕ್ಷಿತನು ಆ೦ಜನೇಯನ ಹೆಸರನ್ನು ಗ್ರ೦ಥಪ್ರತಿಷ್ಠೆಯನ್ನು 
ಹೆಚ್ಚಿಸಿಕೊಳ್ಳಲು ಮಾತ್ರ ಉಲ್ಲೇಖಿಸಿಕೊಳ್ಳದೆ ಆ೦ಜನೇಯನೆ೦ಬ ಚಾರಿತ್ರಕ ಅಸ್ತಿತ್ಚವುಳ್ಳ 
ಸಂಗೀತಶಾಸ್ತ್ರಪ್ರವರ್ತಕನೊಬ್ಬನನ್ನು ನಿಜವಾಗಿಯೂ ಉದ್ದರಿಸಿಕೊಂಡಿದ್ದರೆ. 

(೨೯) ಜಯಂತಸೇನಾರಾಗಕ್ಕೆ ಪೂರ್ವೆತಿಹಾಸವಿದ್ದರೆ ಅದು ಉಪಲಬ್ದವಿಲ್ಲವೆಂದೂ, 
ಈ ಪಕ್ಷದಲ್ಲಿ ವಿದ್ಯಾರಣ್ಯಮತವೇ ಪ್ರಾರ೦ಭಿಕಪ್ರಮಾಣವೆ೦ದೂ ಈಗಾಗಲೇ ಸೂಚಿಸಿದೆ. 
ಈ ರಾಗವು ಭೈರವೀಮೇಲದ್ದು, ಮ-ತ್ರಯ, ರಿ-ಲೋಪದಿಂದ ಷಾಡವ (೯೭೭-೯೭೮). 
ವೆಂಕಟಿಮಖಿಯು ಇದೇ ಲಕ್ಷಣವನ್ನು, ಆದರೆ ಪಂಚಶ್ರುತಿಧೈವತಸಹಿತವಾಗಿ, ಆದುದ 
ರಿಂದ ಶ್ರೀರಾಗಮೇಳಜನ್ಯವಾಗಿ, ಕೊಡುತ್ತಾನೆ. ಶಾಹಜಿಯೂ ತುಳಜನೂ ವೆಂಕಟ 
ಮಖಿಪ್ರಣೀತ ಲಕ್ಷಣವನ್ನೇ, ಆದರೆ ಸ-ತ್ರಯವಾಗಿ, ಪುನರುಚ್ಚರಿಸುತ್ತಾರೆ. ಮುದ್ದು 
ವೆಂಕಟಮಖಿಯು ಈ ರಾಗವನ್ನು ಹೇಳಿಲ್ಲ; ಆದುದರಿಂದ ಮುದ್ದುಸ್ವಾಮಿ ದೀಕ್ಷಿತನು 
ಇದರಲ್ಲಿ ಕೃತಿರಚನೆ ಮಾಡಿಲ್ಲ. ಗೋವಿ೦ದಾಚಾರ್ಯನು ಇದನ್ನು ಖರಹರಪ್ರಿಯಮೇಳ 
ಜನ್ಯವಾಗಿ, ಸ-ತ್ರಯವಾಗಿ, ಆರೋಹದಲ್ಲಿ ರಿನಿ-ತ್ಯಕ್ತವಾಗಿ, ಅವರೋಹದಲ್ಲಿ ನಿ-ತ್ಯಕ್ತ 
ವಾಗಿ ವರ್ಣಿಸುತ್ತಾನೆ. ತಿರುವೆ೦ಕಟಕವಿಯೂ ಇದನ್ನು ಖರಹರೆಪ್ರಯ ಮೇಳದಲ್ಲಿ 
ಸೇರಿಸಿ, ಆದರೆ ಸಗಮಪಧಸ- ಸನಿಧಪಮಗಸ ಎಂಬ ಔಡುವ-ಷಾಡವ ಸಂಚಾರದಲ್ಲಿ 
ಲಕ್ಷಿಸುತ್ತಾನೆ; ಇದರಲ್ಲಿ ಮಾಳವ ಶ್ರೀಛಾಯೆಯು ಇರುತ್ತದೆ೦ಬ ವಿಶೇಷೋಕ್ತಿಯನ್ನು 
ಅವನು ಸೇರಿಸುತ್ತಾನೆ. ರಾಗಲಕ್ಷಣಕಾರನು ಇವರೊಡನೆ ಸಮ್ಮತಿಸುತ್ತಾನೆ. ಇವರನ್ನು 
ರಾಗಲಕ್ಷಣಗಳಿಗಾಗಿ ಆಶ್ರಯಿಸಿದ ತ್ಯಾಗರಾಜನ ಕೃತಿಯೊ೦ದು (ವಿನತಾಸುತವಾಹನ) 
ಜಯಂತಸೇನ ರಾಗದಲ್ಲಿ ಇಂದು ಉಪಲಬ್ಬವಾಗಿದೆ. 

(೩೦) ಭಿನ್ನಷಡ್ಡವೂ ಭೈರವೀಮೇಳಸ೦ಜಾತವೇ. ಇದರಲ್ಲಿ ರಿ-ತ್ರಯ, ಸಂಪೂರ್ಣ 
(೯೯೪-೯೯೫). 

ಈ ರಾಗದ ಲಕ್ಷಣವು ಬೇರೆಯವರಲ್ಲಿ ಭಿನ್ನವಾಗಿದೆ. `ನವೀನ'ನಾದ ರಾಮಾಮಾತ್ಯನು 
ಇದನ್ನು ಸಾಲ೦ಗನಾಟೀ (೨೯) ಮೇಳದಲ್ಲಿ ಸೇರಿಸಿ ಅಧಮರಾಗವೆ೦ದೂ ಸ-ತ್ರಯ 
ವೆ೦ದೂ, ಮ-ಲೋಪದಿ೦ದ ಷಾಡವವೆಂದೂ ಹೇಳುತ್ತಾನೆ. ಇಷ್ಟು ಮುಖ್ಯವಾದ ಭಿನ್ನತೆ 
ಯನ್ನು ಗೋವಿ೦ದದೀಕ್ಷಿತನು ಗಮನಿಸದಿರುವುದು ಸೋಜಿಗವೇ ಸರಿ. ಪ೦ಡರೀಕವಿಠಲ 
ನಲ್ಲಿಯೂ, ಸೋಮನಾಥನಲ್ಲಿಯೂ ಈ ರಾಗವು ದೊರೆಯುವುದಿಲ್ಲ. ವೆ೦ಕಟಮಖಿಯು 


೮೮ - ಕರ್ಣಾಟಕಸ೦ಗೀತವಾಹಿನಿ 


ಭಿನ್ನಷಡ್ಡವನ್ನು ಭೂಪಾಲ (೮) ಮೇಳದಲ್ಲಿ ರಿ-ತ್ರಯವಾಗಿ, ಸ೦ಪೂರ್ಣವೆ೦ದು ನಿರೂಪಿ 
ಸುತ್ತಾನೆ. ಶಾಹಜಿ ಮತ್ತು ತುಳಜರು ಅದನ್ನು ಷಡ್ಡ. ಶುದ್ಧರಿಷಭ, ಸಾಧಾರಣಗಾ೦ಧಾರ. 
ಶುದ್ಧಮಧ್ಯಮ. ಪಂಚಮ. ಶುದ್ಧಧೈವತ, ಕಾಕಲಿ ನಿಷಾದ--ಈ ಸ್ಟರಗಳನ್ನುಳ್ಳ ' 
ಸ೦ಪೂರ್ಣರಾಗವಾಗಿ. ಸ್ಪತ೦ತ್ರಮೇಲವಾಗಿಯೇ ಕೊಡುತ್ತಾರೆ : ಸ-ಗ್ರಹಾ೦ಶ, ನಿ-ನ್ಯಾಸ 
ಎಂದು ವರ್ಣಿಸಿ ಸ್ವರಗತಿ, ಎಡುಪು, ತಾನ, ಠಾಯ, ಗೀತಗಳ ಉದಾಹರಣೆಗಳನ್ನು 
ಒದಗಿಸುತ್ತಾರೆ. ಮುದ್ದುವೆ೦ಕಟಮಖಿಯು ಇದನ್ನು ಒಂಬತ್ತನೆಯ ಮೇಳವಾಗಿಯೇ 
ಹೇಳಿ ಸ೦ಪೂರ್ಣ. ಪ್ರಥಮಯಾಮ ಗೇಯ ಎನ್ನುತ್ತಾನೆ. ಗೋವಿಂದಾಚಾರ್ಯನು ಭಿನ್ನ 
ಷಡ್ಡವು ಧೇನುಕ (೯) ಜನ್ಯ, ಸ-ತ್ರಯ, ಆರೋಹದಲ್ಲಿ ಧ-ವರ್ಜ್ಯ. ವಕ್ರ, ಅವರೋಹದಲ್ಲಿ 
ನಿ-ವರ್ಜ ಎಂದು ಅದರ ಎರಡನೆಯ ಹಂತವನ್ನು ಪ್ರಾರಂಭಿಸುತ್ತಾನೆ : ಇದರ 
ಸಮರ್ಥನೆಯಲ್ಲಿ ಅವನದೇ ಒ೦ದು ಲಕ್ಷಣಗೀತೆಯೂ ದೊರೆಯುತ್ತದೆ. ತಿರುವೆಂಕಟಕವಿ 
ಯಲ್ಲಿಯೂ ಇದೇ ಲಕ್ಷಣ ವಿದೆ. ಕನ್ನಡಸ೦ಗೀತರತ್ನಾಕರಕಾರನೂ ಇದಕ್ಕೆ ಧೇನುಕಮೇಳ 
ದಲ್ಲಿ ಸರಿಗಮಪನಿಸ-ಸನಿ ಧಪಮಗರಿಸ ಎಂಬ ಸಂಚಾರವನ್ನು ನಿರ್ದೇಶಿಸುತ್ತಾನೆ. 
ಅವರೋಹಣದಲ್ಲಿ ಸನಿಪಮ ಗರಿಸ ಎ೦ಬ ಧ-ವರ್ಜ್ಯಸ೦ಚಾರವೂ ಅಲ್ಲಿಯೇ ಇದೆ. 
ಭಿನ್ನಷಡ್ಡವೆ೦ಬುದು “ಭಿನ್ನ' ಎಂಬ ಗ್ರಾಮರಾಗಪ್ರಭೇದಕ್ಕೆ ಸೇರಿದ ಪ್ರಾಚೀನತಮ. 
ರಾಗವಾಗಿದೆ. ಬೃಹದ್ದೇಶಿಯಲ್ಲಿ ಇದರ ಲಕ್ಷಣವು ಮೊದಲ ಬಾರಿಗೆ ದೊರೆಯುತ್ತದೆ. 
ಷಡ್ಜೋದೀಚ್ಯವತೀಜಾತಿಯಲ್ಲಿ ಜನ್ಯ, ರಿಪ-ಹೀನ, ಧ-ಅ೦ಶ, ಗ್ರಹ, ಮ-ನ್ಯಾಸ, ಅ೦ತರ 
ಗಾ೦ಧಾರ-ಕಾಕಲಿನಿಷಾದ ಸಹಿತ ಎಂಬುದು ಇದರ ಲಕ್ಷಣ. ಇದರಲ್ಲಿನ ರಿ-ಲೋಪ, 
ನಿಷಾದದ ಕಾಕಲೀತ್ವಗಳು ಕಡೆಗೆ ಉಳಿದುಕೊಂಡು ರಾಗವು ಹೇಗೆ ವಿಕಾಸಗೊಂಡಿ 
ತೆ೦ಬುದು ಸ್ವಾರಸ್ಯವಾದ ಅಭ್ಯಾಸವಾಗಿದ್ದರೂ ಈ ಲೇಖನದ ವ್ಯಾಪ್ತಿಯನ್ನು ಮೀರಿದ್ದು. 
(೩೧) ಹಿಂದೋಲವಸಂತವು ಭೈರವೀಮೇಳಸ೦ಭೂತ, ಸ-ತ್ರಯ (೧೦೧೧-೧೦೧೨). 
ರಾಮಾಮಾತ್ಯ, ಪ೦ಡರೀಕವಿಠಲರು ಈ ಹೆಸರಿನ ರಾಗವನ್ನು ವರ್ಣಿಸುವುದಿಲ್ಲವಾದರೂ 
ಹಿಂದೋಲ (೨೦) ಮೇಳಜನ್ಯವಾದ, ಸಂಪೂರ್ಣ, ಸ-ತ್ರಯವಾದ ವಸಂತರಾಗವನ್ನು 
ವರ್ಣಿಸುತ್ತಾರೆ. ಇದನ್ನು ಶಾರ್ಜ್ಣದೇವಾದಿ ಪೂರ್ವಾಚಾರ್ಯರು ದೇಶೀಹಿಂದೋಲವೆಂದು 
ಹಿ೦ದೋಲಜನ್ಯವಾಗಿ, ಹೇಳುತ್ತಾರೆ. ಮುಂದೆ ಮಾಲವಗೌಡಜನ್ಯವಾದ ವಸಂತದಿಂದ 
ಪೃಥಕ್ಕರಿಸಲೆ೦ದು ಶಾಸ್ತ್ರಕಾರರು ಇದನ್ನು ಹಿಂದೋಲವಸಂತವೆಂದು ಕರೆದಿದ್ದಾರೆ. ವೆಂಕಟ 
ಮಖಿಯಲ್ಲಿ ಹಿಂದೋಲವಸಂತವು ಆಹರಿ (೨೧) ಮೇಳೆದಲ್ಲಿ ಜನ್ಯವಾಗಿ, ಸಂಪೂರ್ಣ 
ವಾಗಿ, ಸ-ತ್ರಯವಾಗಿ, ಇದೆ. ಶಾಹಜಿ ಮತ್ತು ತುಳಜರ ವೇಳೆಗೆ ಇದು ಕಾಕಲಿನಿಷಾದವನ್ನು 
ಕೈಶಿಕಿಗೆ ಇಳಿಸಿಕೊ೦ಡು ಭೈರವೀ ಮೇಳಜನ್ಯವಾಗಿ, ಸ೦ಪೂರ್ಣ, ಸರ್ವದಾ ಗೇಯ ಎನ್ನಿಸಿ 
ಕೊಂಡು, ವಕ್ರಸಂಚಾರದಲ್ಲಿ ಆಯಿತ್ತ, ತಾನ, ಠಾಯ, ಗೀತ, ಸೂಳಾದಿ ಮೊದಲಾದವು 
ಗಳಲ್ಲಿ ಪ್ರಚಾರದಲ್ಲಿದೆ. ಮುದ್ದುವೆ೦ಕಟಮಖಿಯ ನಿರೂಪಣೆಯಲ್ಲಿ ಇದು ರೀತಿಗೌಳ 
(೨೦) ಮೇಳಜನ್ಯ, ರಿ-ತ್ಯಕ್ತ, ಆರೋಹದಲ್ಲಿ ನಿ-ವಕೃ. ಗೋವಿಂದಾಚಾರ್ಯ, ರಾಗಲಕ್ಷಣ 
ಕಾರ, ಕನ್ನಡಸ೦ಗೀತರತ್ನಾಕರಕಾರರೆಲ್ಲರೂ ಇದನ್ನು ನಠಭೈರವಿ (೨೦) ಮೇಳದಲ್ಲಿ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೮೯ 


ಜನ್ಯವಾಗಿ ತಿಳಿಯುತ್ತಾರೆ ; ರಿ-ವರ್ಜ್ಯವಾಗಿ ಧ-ತ ತ್ರಯವಾಗಿ ಕೊಟ್ಟಿದ್ದಾರೆ. 

(೩೨)ಹಿ೦ದೋಲವು ಭೈರವೀಜನ್ಯ, ಸ-ತ್ರಯ, ರಿಪ-ಲೋಪದಿ೦ದ ಔಡುವ (೧೦೨೪- 
೧೦೨೪). 

ಈ ರಾಗವು ಬಹು ಪ್ರಾಚೀನಪೃಸಿದ್ಧ ವಾಗಿದೆ ; ಷಾಡ್ಜೀ, ಗಾ೦ಧಾರೀ, ಮಧ್ಯಮಾ. 
ಪಂಚಮೀ, ರ; ಎಂಬ ಜಾತಿಗಳಲ್ಲಿ ಸೇರಿ ರಿಧ-ತ್ಯಕ್ತವಾಗಿದೆ, ಸ-ತ್ರಯ ; 
ಕಾಕಲೀಸಹಿತ; ಅದು ತನ್ನ ಇತಿಹಾಸದಲ್ಲಿ ರಿಧ-ಲೋಪವನ್ನು ಬಹುಕಾಲ ಏಕರೂಪವಾಗಿ 
ಉಳಿಸಿಕೊಂಡು ಬಂದಿದ್ದು ಕೌತುಕದ ವಿಷಯ. ನಂತರ ಕಾಕಲಿ ನಿಷಾದವನ್ನು ಕಾಲಕ್ರಮ 
ದಲ್ಲಿ ಕೈಶಿಕಿಗೆ ಇಳಿಸಿಕೊ೦ಡಿತು; ಧೈವತದ ಬದಲು ಪ೦ಚಮವನ್ನು ಲೋಪಮಾಡಿ 
ಕೊಂಡಿತು. ರಾಮಾಮಾತ್ಯನ ನಿರೂಪಣೆಯಲ್ಲಿ ಹಿ೦ದೋಲವು ಇಂದಿನ ಇಪ್ಪತ್ತನೆಯ 
ಮೇಳಕ್ಕೆ ಪರಸ್ಪರವಾಗಿ, ರಿಧ-ತ್ಯಕ್ತ ಔಡುವವಾಗಿ, ಸ-ತ್ರಯವಾಗುತ್ತದೆ. ಪಂಡರೀಕ 
ವಿಠಲನೂ ಅದನ್ನು ಅದೇ ಮೇಕಕ್ಕೆ ಸೇರಿಸಿ ರಿಪ-ತ್ಯಕ್ತವಾಗಿಸಿ ಇ೦ದಿನ ರೂಢಿಗೆ ಪರಸ್ಪರ 
ವಾಗಿ ವರ್ಣಿಸುತ್ತಾನೆ. ಸೋಮನಾಥನು "ರಿಪಹೀನೋ. ಮಾಂಶಃ ಸಾಂತಗ್ರಹಃ' 
ಎಂದರೂ ವಸ೦ತ (೧೫) ಮೇಳದಲ್ಲಿ ಜನ್ಯವಾಗಿ ಹೇಳುವುದು ತು೦ಬಾ ಅನುಪ 
ಪನ್ನವಾಗಿದೆ. ವೆಂಕಟಿಮಖಿಯೂ ಹಿ೦ದೋಲವನ್ನು ಭೈರವಿ (೨೦) ಮೇಳದಲ್ಲಿ ಜನ್ಮ 
" ವೆಂದೂ ರಿಧ-ತ್ಯಕ್ತವೆಂದೂ ಗೋವಿ೦ದದೀಕ್ಬಿತನಿ೦ದ ಸ್ವಲ್ಪ ಭಿನ್ನವಾಗಿ ಲಕ್ಷಿಸುತ್ತಾನೆ. 
ಶಾಹಜಿ ಮತ್ತು ತುಳಜರು 'ಗೋವಿಂದದೀಕ್ಷಿತನೊಡನೆ ಸಂಪೂರ್ಣವಾಗಿ ಸಮ್ಮತಿಸು 
ತ್ತಾರೆ; ಉದ್ಗ್ವಾಹ, ಗೀತ, ಠಾಯೆಗಳ ಲಕ್ಷ್ಯೋದಾಹರಣೆಗಳಿ೦ದ ಸಮರ್ಥಿಸುತ್ತಾರೆ. 
ಮುದ್ದುವೆ೦ಕಟಮಖಿ, ಗೋವಿಂದಾಚಾರ್ಯ, ರಾಗಲಕ್ಷಣಕಾರ, ಕನ್ನಡಸ೦ಗೀತರತ್ನಾಕರದ 
ಕರ್ತೃ--ಇವರೆಲ್ಲರೂ ಈ ಲಕ್ಷಣವರ್ಣನೆಯೊಡನೆ ಸಮ್ಮತಿಸುತ್ತಾರೆ. ಈ ತಾ ಈಗ 

ರೂಢಿಸಿರುವುದು ಹೀಗೆಯೇ. ಷ್‌ 

ಪ್ರಾಚೀನ ಕಾಲದಿ೦ದಲೂ ಹಿ೦ದೋಲವೆ೦ಬ ಭಾಷಾರಾಗದಲ್ಲಿ ದೇಶೀ ಹಿ೦ದೋಲ 
ವೆ೦ಬುದೊ೦ದು ರಾಗವು ಜನ್ಯವಾಗಿ ಹುಟ್ಟಿತ್ತು. ' ಅದನ್ನು ವಸ೦ತವೆ೦ದು ಪೂರ್ವಾ 
ಚಾರ್ಯರು ಕರೆದಿದ್ದಾರೆ. ಇದರ ಇನ್ನೊಂದು ಜನ್ಯವನ್ನು ಮಾರ್ಗಹಿಂದೋಲವೆಂದು 
ಕರೆದಿದ್ದಾರೆ. ಇವೆರಡು ರಾಗಗಳೂ ಇಂದಿಗೂ ಉಳಿದುಕೊಂಡು ಬಂದಿರುವುದು 
ಅಚ್ಚರಿಯೇ ಸರಿ. 

(೩೩) ಭೂಪಾಲರಾಗವೂ ಭೈರವೀಮೇಳದ್ದೇ ; ಸ-ತ್ರಯ ; ಮನಿ-ಲೋಪದಿಂದ 
ಔಡುವ (೧೦೪೦-೧೦೪೧). 

ಇದರ ಮಾತೃಸ್ಥಾನವಾದ ಗ್ರಾಮರಾಗವು ತ್ರವಣಾ, ಅದರ ಜನ್ಯವಾದ ಡೊಂಬಕ್ಕತಿ, 
ಇವೆರಡೂ ಸಮಸ್ವರ-ಸಮಲಕ್ಟಣಗಳುಳ್ಳ ರಾಗಗಳು : ರಿಪ-ಹೀನ, ಮಂದ್ರತಾರಗಳಲ್ಲಿ 
ಗಾ೦ಧಾರದವರೆಗೆ ಸಂಚಾರ, ಧ-ತ್ರಯ, ಧ-ಕಂಪಿತ ; ತ್ರವಣಾರಾಗವು “ಭಿನ್ನಷಡ್ಡಸ್ಕ 

ಭಾಷಾ, ಧನಿ-ಭೂಯಸೀ, ಧನಿಸೈರ್ವಲಿತಾ, ಧಾ೦ಶಗ್ರಹನ್ಯಾಸಾ, ರಿಪೋಜ್ಜಿತಾ, ಗಮ- 
ದ್ವಿಗುಣಿತಾ ಮತ್ತು ಮಂದ್ರಧೈವತಾ 


೯೦ ಶಕರ್ಣಾಟಕಸ೦ಗೀತವಾಹಿನಿ 


ಡೊಂಬಕ್ರಿಯೆಯು ಹದಿನೈದನೆಯ ಶತಮಾನದಲ್ಲಿ `ಡೊ೦ಬಕ್ರಿಯಾ ಭೂಪತಿ 
ನೋಪದಿಷ್ಟಾ', `ಭೂಪಾಲಪಾಲಕೇನೋಕ್ತಾ ಭೂಪಾಲೀ' ಎಂಬ ಕಾರಣದಿಂದ 
ಭೂಪಾಲೀ ಎಂಬ ಹೆಸರಿಗೆ ಮಾರ್ಪಟ್ಟಿತು. ಈ ಭೂಪಾಲಕನು ಯಾರೋ ತಿಳಿಯದು. 
ಈ ಭೂಪಾಲಿಯನ್ನು ತ್ರವಣಾ೦ಗ, ಭಾಷಾಂಗ. ಸ-ತ್ರಯ, ಮನಿ-ವರ್ಜಿತಾ' ಎಂದು 
ಮಾಧವಭಟ್ಟನು ಹೇಳಿದರೂ ಅದರಲ್ಲಿ ರಿ-ವರ್ಜನವೂ ಉಂಟೆಂದು ಕು೦ಭಕರ್ಣನೂ, 
ಕೈಶ್ಚಿತ್ತು ರಿಪ-ಹೀನೇಯ೦ ಔಡುವಾ ಪರಿಕೀರ್ತಿತಾ' ಎಂದು ಚತುರದಾಮೋದರ. 
ಶ್ರೀಕ೦ಠರೂ ಬರೆಯುತ್ತಾರೆ. ಹೀಗೆ ಅದಕ್ಕೆ ಈ ಕಾಲದಲ್ಲಿ ಮನಿ-ಹೀನತ್ಚ, ರಿಪ-ಲೋಪತ್ವ 
ಗಳ ಸಂದಿಗ್ವಸ್ಥಿತಿಯು ಒದಗಿತ್ತು. ಕಾಲಕ್ರಮದಲ್ಲಿ ಅದು ರಿಪ-ಹೀನತೆಯನ್ನು ಕಳೆದು 
ಕೊಂಡು ಮನಿ-ಹೀನತೆಯಲ್ಲಿಯೇ ಸ್ಥಿರವಾಗಿ ನಿಂತಿತು. ಇದನ್ನು ರಾಮಾಮಾತ್ಯ, ಪಂಡ 
ರೀಕವಿಠಲ, ಸೋಮನಾಥ, ಗೋವಿಂದದೀಕ್ಲಿತ, ಹೃದಯನಾರಾಯಣದೇವ, ವೆಂಕಟ 
ಮಖ, ಅಹೋಬಲ ಮೊದಲಾದವರೆಲ್ಲರೂ ಎತ್ತಿಹಿಡಿಯುತ್ತಾರೆ. 

ಆಮೇಲೆ ಹದಿನೇಳನೆಯ ಶತಮಾನದಲ್ಲಿ ಈ ರಾಗವು ಭೂಪಾಲ, ಭೂಪಾಲೀ ಎಂಬ 
ಎರಡು ಕವಲುಗಳಲ್ಲಿ ಚಿಗುರಿದುದು ಕ೦ಡುಬರುತ್ತದೆ. ಸಾಧಾರಣಗಾ೦ಧಾರ ಶುದ್ಧಧೈವತ 
ಗಳನ್ನಳವಡಿಸಿಕೊ೦ಡು ಭೂಪಾಲ ಎಂದೂ ಅಂತರಗಾಂಧಾರ-ಪಂಚಶ್ರುತಿ ಧೈವತಗಳ 
ಪ್ರಯುಕ್ತಿಯಲ್ಲಿ ಭೂಪಾಲೀ ಎಂದೂ ಅದು ಪೃಸಿದ್ಧವಾಯಿತು. ಭೂಪಾಲವು ಪುನಃ 
ವಿಕಾಸಗೊಂಡು ಶುದ್ಧರಿಷಭ-ಶುದ್ಧಧೈವತ, ಪಂಚಶ್ರುತಿರಿಷಭ-ಪಂಚಶ್ರುತಿಧೈವತ ಈ 
ಯಮಳಗಳನ್ನು ಪಡೆದು ಇಬ್ಬಗೆಯಾಯಿತು. ರಾಮಾಮಾತ್ಯ, ಶ್ರೀಕ೦ಠ, ಗೋವಿಂದ 
ದೀಕ್ಷಿತರುಗಳು ಭೂಪಾಲಿಯನ್ನು ಇಪ್ಪತ್ತನೆಯ ಮೇಳದಲ್ಲಿ ಸ-ತ್ರಯವೆ೦ದು ಹೇಳು 
ತ್ತಾರೆ. ವೆಂಕಟಮಖಿಯು ಇದನ್ನು ಮೇಳ(೮)ವಾಗಿಯೇ ತಿಳಿದು ಅದರಲ್ಲಿ ಮನಿ-ಲೋಪ 
ದಿಂದಾದ ಔಡುವವೆನ್ನುತ್ತಾನೆ. ಗೋವಿಂದಾಚಾರ್ಯ, ತಿರುವೆ೦ಕಟಕವಿ, ರಾಗಲಕ್ಷಣಕರ್ತೃ. 
ಕನ್ನಡಸ೦ಗೀತರತ್ನಾಕರಕಾರ--ಇವರೆಲ್ಲರೂ ಭೂಪಾಲವನ್ನು ಎ೦ಟಿನೆಯ ಮೇಳದಲ್ಲಿ 
ಮನಿ-ಲೋಪದಿಂದಾದ ಔಡುವಜನ್ಯವೆ೦ದೇ ನಿರೂಪಿಸುತ್ತಾರೆ. ಮುದ್ದುವೆಂಕಟ 
ಮಖಿಯು ಮಾತ್ರ ಇದೇ ಸ್ವರಸಂಪತ್ತಿಯಲ್ಲಿ ಆದರೆ ಒ೦ಬತ್ತನೆಯ ಮೇಳದಲ್ಲಿ ಇದನ್ನು 
ಲಕ್ಷಿಸುತ್ತಾನೆ. 

ಭೂಪಾಲಿಯು ಪಂಚಶ್ರುತಿ ರಿಷಭಧೈವತಗಳ ಸಮೇತವಾಗಿ, ಮನಿ-ಲೋಪದಿ೦ದ. 
ಅ೦ತರಗಾ೦ಧಾರಸಹಿತವಾಗಿ ಪ೦ಡರೀಕವಿಠಲ ಹೃದಯನಾರಾಯಣದೇವ ಮತ್ತು 
ಸೋಮನಾಥರುಗಳಲ್ಲಿ ಇಪ್ಪತ್ತೂ೦ಬತ್ತನೆಯ ಮೇಳದಲ್ಲಿ ಜನ್ಯವಾಗಿ ಕಾಣಿಸಿಕೊಳ್ಳು 
ತ್ತದೆ. ಇದು ಭೂಪಾಲೀ ಎಂಬ ಹೆಸರಿನಲ್ಲಿಯೇ ಹಿ೦ದೂಸ್ಥಾನೀ ಸಂಗೀತದ ಯಮನ್‌ 
ಥಾಟ್‌ದಲ್ಲಿ ಇಂದಿಗೂ ನಿಂತಿದೆ. ಮೋಹನವೆ೦ಬ ಹೆಸರಿನಲ್ಲಿ ರಾಗರತ್ನಾಕರ, ಚತ್ತಾರಿಂಶ 
ಚ್ಛತರಾಗನಿರೂಪಣಾಕಾರನಾದ ನಾರದ, ಇವರುಗಳಿಂದ ಉದ್ಭಾ.ಟಿತವಾಗಿ ಇಪ್ಪತ್ತೆ೦ಟ 
ನೆಯ ಮೇಳದಲ್ಲಿ ಶಾಹಜಿ ಮತ್ತು ತುಳಜರಿಂದಲೂ ಅರವತ್ತೈದನೆಯ ಮೇಳದಲ್ಲಿ 
ಮುದ್ದುವೆ೦ಕಟಮಖಿಯಿ೦ದಲೂ ಪ್ರಸಿದ್ದಿಪಡೆದಿದೆ. ಮೋಹನವು ಹರಿಕಾ೦ಭೋಜಿ 


1 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೯೧ 


ಮೇಳಜನ್ಯವಾಗಿ, ಮನಿ-ಲೋಪದಿ೦ದಾದ ಔಡುವವೆ೦ಬ ರೂಪದಲ್ಲಿ ಕರ್ಣಾಟಕಸ೦ಗೀತ 
ದಲ್ಲಿಂದು ಬಹುಜನಪ್ರಿಯವಾಗಿದೆ. ಸಂಗ್ರಹಚೂಡಾಮಣಿ, ಸ೦ಗೀತಸಾರಸ೦ಗ್ರಹಮು. 


, ರಾಗಲಕ್ಷಣ, ಕನ್ನಡಸ೦ಗೀತರತ್ನಾಕರ ಇವೆಲ್ಲ ಗ್ರಂಥಗಳಲ್ಲಿಯೂ ಈ ರಾಗವು ಹೀಗೆಯೇ 


: ಕಂಡುಬರುತ್ತದೆ. 


(೩೪) ಶ೦ಕರಾಭರಣವು ಆರನೆಯ ಮೇಳ. ಇದು ಇಂದಿಗೂ ಇಪ್ಪತ್ತೊ೦ಬತ್ತನೆಯ 
ಮೇಳಕರ್ತವಾಗಿ ಧೀರಶ೦ಕರಾಭರಣವೆ೦ಬ ಹೆಸರಿನಲ್ಲಿ ಜನಪ್ರಿಯವೂ ಜನ್ಯರಾಗ 
ಸಮೃದ್ಧವೂ ಆಗಿರುವ ರಾಗವಾಗಿದೆ. ಇದು ಸ-ತ್ರಯ (೧೦೫೬-೧೦೫೮). 

ಈ ರಾಗಕ್ಕೆ ಕಡೆಯಪಕ್ಷ ಒ೦ದು ಸಾವಿರ ವರ್ಷಗಳ ಇತಿಹಾಸವಿದೆ. ಶಾರ್ಜ್ಣದೇವನು 


ಇದನ್ನು ಪ್ರಾಕ್‌ಪ್ರಸಿದ್ಧರಾಗಗಳಲ್ಲಿ ರಾಗಾಂಗವೆಂದು ಹೆಸರಿಸುತ್ತಾನೆ. ಅಷ್ಟೆ, ವರ್ಣಿಸು 


ವುದಿಲ್ಲ. ಆದರೆ ಮಧ್ಯಮಾದಿಯಲ್ಲಿನ ಮಂದ್ರಸ್ವರವನ್ನೇ ಮುದ್ರಿತ ಗಮಕದಿ೦ದ ಹಿಡಿದು 
ಬೇರೆ ಛಾಯೆಯನ್ನು ಈ ರಾಗವು ಆಶ್ರಯಿಸಿದರೆ ಅದು ಶ೦ಕರಾಭರಣವಾಗುತ್ತದೆ೦ದು 
ಜಗದೇಕಮಲ್ಲ, ಹರಿಪಾಲದೇವ, ಭಟ್ಟಮಾಧವ, ಶ್ರೀಕ೦ಠರವರುಗಳು ಹೇಳುತ್ತಾರೆ. 
ಕಲ್ಲಿನಾಥನು ಮತ೦ಗ-ಆ೦ಜನೇಯರಿ೦ದಲೂ ಇದೇ ಲಕ್ಷಣವನ್ನು, ಉದ್ದರಿಸಿಕೊಳ್ಳು 


. ತ್ತಾನೆ. 


ಇದಕ್ಕೆ ಸ್ವತಂತ್ರಮೇಳದ ಸ್ಥಾನವು ದೊರೆತುದು ಶ್ರೀವಿದ್ಯಾರಣ್ಯರಿಂದ. ರಾಮಾ 
ಮಾತ್ಯನು ಇದನ್ನು ಶ್ರೀರಾಗಮೇಲದಲ್ಲಿ ಜನ್ಯವಾಗಿ ಹೇಳಿ ಮಧ್ಯಮಾದಿ ಸಂಬಂಧದ 
ಪೂರ್ವಸಂಸ್ಕಾರವನ್ನು ಉಳಿಸುತ್ತಾನೆ ; ಆದರೆ ಅಧಮಸ೦ಪೂರ್ಣರಾಗವಾಗಿ, ಸ-ತ್ರಯ 
ವಾಗಿ ಲಕ್ಷಿಸುವಾಗ ಸಾಮ೦ತರಾಗದ ಛಾಯೆಯನ್ನು ಆಶ್ರಯಿಸುತ್ತದೆ೦ದು ಹೇಳಿದ್ದಾನೆ. 
ವೆ೦ಕಟಮಖಿಯು ಸಾಮಂತರಾಗದಲ್ಲಿ ಶ೦ಕರಾಭರಣದ ಛಾಯೆಯಿದೆ ಎನ್ನುವುದನ್ನು 
ಗಮನಿಸಬೇಕು. ಶ೦ಕರಾಭರಣವು ಷಟ್‌ಶ್ರುತಿರಿಷಭಧೈವತಗಳನ್ನೂ ಸಾಮ೦ತವೂ ಪಂಚ 
ಶ್ರುತಿರಿಷಭಧೈವತಗಳನ್ನೂ ಸ್ವಲ್ಪವಾಗಿ ಬಳಸುವುದರಿಂದ ಇವೆರಡರಲ್ಲಿ ಅನ್ಯೋನ್ಯ 
ಛಾಯಾ೦ತರವು ಉಂಟಾಗುವುದಷ್ಟೆ. ಶಂಕರಾಭರಣದ ಪೂರ್ವೇತಿಹಾಸದಲ್ಲಿ ಮಧ್ಯಮಾ 
ವತಿ ರಾಗದೊಡನೆ ಇಂತಹ ಛಾಯಾಂತರವನ್ನು ಮುದ್ರಿತ ಗಮಕರಹಿತವಾಗಿ ಅಥವಾ 


" ಸಹಿತವಾಗಿ ಸಾಧಿಸಲಾಗುತ್ತಿತ್ತು ಎಂಬುವುದು ಸ್ವಾರಸ್ಯಕರವಾಗಿದೆ. ಪಂಡರೀಕವಿಠಲನ 


ರಾಗಚಂದ್ರೋದಯದಲ್ಲಿ ಶಂಕರಾಭರಣವು ಸ-ತ್ರಯ, ಸ೦ಪೂರ್ಣರಾಗ; ಕೇದಾರ(೨೯) 
ಮೇಳದಲ್ಲಿಯೂ, ನಟ್ಟನಾರಾಯಣಸುತನಾಗಿ ಧ್ಯಾನಶ್ಲೋಕಸಹಿತವಾಗಿ ರಾಗಮಾಲಾ 
ದಲ್ಲಿಯೂ ವರ್ಣಿತವಾಗಿದೆ. ವೆ೦ಕಟಮಖಿಯಲ್ಲಿ ಇದು ಸ್ವತ೦ತ್ರಮೇಳ(೨೯)ವೇ ಆಗಿದೆ; 
ಸ-ತ್ರಯವಾಗಿ, ಸಾಯಂ ಗೇಯವಾಗಿ ರಾಗವ್ಯವಹಾರತ್ವವನ್ನು ಪಡೆದಿದೆ. ಸೋಮನಾಥನ 
ರಾಗವಿಬೋಧದಲ್ಲಿ ಪೂರ್ಣ, ಸ-ತ್ರಯ, ಉಷಃಕಾಲಗೇಯ, ಮಲ್ಲಾರಿಮೇಲ (೨೯) ಜನ್ಯ 
ಎಂದಾಗಿದೆ. ಶಾಹಜಿಯ ರಾಗಲಕ್ಷಣಮು ಮತ್ತು ತುಳಜನ ಸ೦ಗೀತಸಾರಾಮೃತಗಳಲ್ಲಿ 
ಇದರ ಲಕ್ಷಣವು ಸ್ವಮೇಳಜ (೨೯), ಸಂಪೂರ್ಣ, ಸ-ತ್ರಯ, ಸಾಯ೦ಗೇಯ, ಎಂದು 
ಉಕ್ತವಾಗಿ ರಾಗಾಲಾಪನ ಕ್ರಮ, ಠಾಯ, ಗೀತ, ಸುಳಾದಿಗಳ ಲಕ್ಷ್ಯಖಂಡಿಕೆಗಳಿ೦ದ 


೯೨ ರರ್ಣುಟಕಸ೦ಗೀತವಾಹಿನಿ 


ಕೂಡಿದೆ. ಮುದ್ದುವೆ೦ಕಟಮಖಿಯು ಇದನ್ನು ಧೀರಶ೦ಕರಾಭರಣವೆ೦ಬ ಇಪ್ಪತ್ತೂ೦ಬ 
ತ್ತನೆಯ ಮೇಳವಾಗಿ, ಪೂರ್ಣ, ಸಾಯ೦ಗೇಯ, ಸ-ತ್ರಯ ಎಂಬ ಲಕ್ಷಣದೊಡನೆ ಕೊಡು. 
ತ್ತಾನೆ. ಗೋವಿ೦ದಾಚಾರ್ಕಾದಿ ಅರ್ವಾಚೀನ ಲಾಕ್ಷಣಿಕರೆಲ್ಲರೂ ಈ ನಿರೂಪಣೆಯೊಡನೆ 
ಸಮ್ಮತಿಸುತ್ತಾರೆ.. ` 

(೩೫) ಆರಭಿರಾಗವು ಶಂಕರಾಭರಣಮೇಳಸ್ಥವಾದುದು. ಸ-ತ್ರಯ, ಸಂಪೂರ್ಣ 
(೧೦೭೪-೧೦೭೫). . 
ಸುಮಾರು ಮುನ್ನೂರು ವರ್ಷಗಳಿಂದಲೂ ಆರಭಿಯು ಶ೦ಕರಾಭರಣಜನ್ಯವಾಗಿ. 
ಸ೦ಪೂರ್ಣಸ೦ಚಾರದಲ್ಲಿ ರೂಢಿಪಡೆದಿರುವುದನ್ನು ವೆಂಕಟಮಖಿ, ಶಾಹಜಿ. ತುಳಜ. 
ಮುದ್ದುವೆ೦ಕಟಮಖಿ, ಗೋವಿ೦ದಾಚಾರ್ಕಾದಿ ಅರ್ವಾಚೀನರು- ಇವರುಗಳ ಲಕ್ಷಣ 
ವರ್ಣನೆಯಿಂದ ತಿಳಿಯಬಹುದು. ಉಪಲಬ್ಧಸಾಮಗ್ರಿಯನ್ನು ವಿವೇಚಿಸಿ ಆರಭಿರಾಗದ 
ಇತಿಹಾಸವನ್ನು ಅನ್ಯತ್ರ ಯಥಾಮತಿಯಾಗಿ ಚಿತ್ರಿಸಿದ್ದೇನೆ. 

(೩೬) ಪೂರ್ವಗೌಲವು ಇದೇ ಮೇಳದ್ದು, ಸಂಪೂರ್ಣ, ನಿ-ತ್ರಯ (೧೦೮೮-೧೦೮೯). 

ಇದನ್ನು ಕೇದಾರಗೌಲವೆ೦ಬ ಹೆಸರಿನಲ್ಲಿ ಬೇರೆಡೆಯಲ್ಲಿ ದೀರ್ಥವಾಗಿ ವಿವೇಚಿಸಿ 
ದ್ದೇನೆ. ಆದರೆ ಗೋವಿ೦ದದೀಕ್ಷಿತನು ವಿದ್ಯಾರಣ್ಯಪಾದರನ್ನು ಅನುಸರಿಸಿ ಪೂರ್ವಗೌಲ ' 
ಮತ್ತು ಕೇದಾರಗೌಲಗಳಿರಡನ್ನೂ ಲಕ್ಷಿಸುವುದರಿ೦ದ ಇಲ್ಲಿ ಸ್ವಲ್ಪ ಚರ್ಚೆ ಮಾಡುವುದು 
ಉಳಿದಿದೆ. 

ಪೂರ್ವಗೌಡಕ್ಕೆ ದೇಶವಾಲಗೌಡವೆ೦ಬ ಪರ್ಕಾಯನಾಮವಿದ್ದಿತೆ೦ದು ರಾಮಕೃಷ್ಣ 
ಕವಿಯು ಕು೦ಭಕರ್ಣನನ್ನು ಅನುಸರಿಸಿ ಹೇಳುತ್ತಾನೆ. ಕುಂಭಕರ್ಣನ ಮತದಲ್ಲಿ ಇವೆರಡ 
ರಲ್ಲಿಯೂ ಇದ್ದ ಭೇದವು ಅತ್ಯಲ್ಪ: ತುರುಷ್ಕಗೌಡವನ್ನು ಷಡ್ಡಪ್ರಾಂತದಲ್ಲಿ ಆಂದೋಲಿತ 
ಗಮಕದಲ್ಲಿ ಹಿಡಿದರೆ ಅದು ಕೇದಾರಗೌಡವಾಗುತ್ತದೆ. ದೇಶವಾಲಗೌಡವಾದರೆ "ಗ್ರಹ 
ವಿರತಿನಿಷಾದಃ ಕಂಪ್ರಷಡ್ಡೋ ರಿಪಾಭ್ಕಾ೦ ರಹಿತನಿಜಶರೀರಃ'” ಪೂರ್ವಗೌಡವಾದರೆ 
"ನಿಧಗಸ-ಬಹುಚಾರಸ್ತಾಡಿತಃ ಸರ್ವಸಾದಿಸ್ಟರನಿಜಭವನಃ' ಈ ನಾಲ್ಕೂ ರಿಪವರ್ಜಗಳೇ, 
ಉಳಿದೆಲ್ಲ ಲಕ್ಷಣಗಳಲ್ಲಿಯೂ `ಸಮಾನಕಗಳೇ. ಇವುಗಳಲ್ಲಿನ ಸೂಕ್ಷ್ಮ ಭೇದಗಳು ಕಾಲ 
ಕ್ರಮದಲ್ಲಿ ಮಾಸುತ್ತ ನಡೆದು ಪೂರ್ವಗೌಡ=ದೇಶವಾಲಗೌಡ=ಕೇದಾರಗೌಡ ಎಂಬ 
ಸ್ಥೂಲ ಸಮೀಕರಣಗಳು ಏರ್ಪಟ್ಟವು. 

ದೇಶವಾಲಗೌಡದ ಲಕ್ಷಣವನ್ನು ಸಾ೦ಶ, ಆ೦ದೋಲಿತ-ಸ, ರಿಪ-ತ್ಯಕ್ತ ಔಡುವ ಎಂದು 
ಜಗದೇಕಮಲ್ಲನು ಉಪಲಬ್ಧ ಆಕರಗಳಲ್ಲಿ ಮೊದಲ ಬಾರಿಗೆ ಕೊಡುತ್ತಾನೆ. ಈ ವರ್ಣನೆ 
ಯನ್ನು ಶಾರ್ಜ್ಣದೇವ, ಪಾರ್ಶ್ವದೇವ, ಹರಿಪಾಲದೇವ, ಹಮ್ಮೀರ, ವೇಮಭೂಪಾಲ. 
ಮಾಧವಭಟ್ಟ, ಮೋಕ್ಸದೇವ, ಮದನಪಾಲ ಮೊದಲಾದ ಲಾಕ್ಷಣಿಕರೆಲ್ಲರೂ--ಕೆಲವು 
ವೇಳೆ ನಿ-ತ್ರಯವನ್ನು ವಿಧಿಸುತ್ತ--ಅನುಮೋದಿಸುತ್ತಾರೆ. ಕೇದಾರಗೌಡವು ದೇಶವಾಲ 
ಗೌಡಕ್ಕೆ ಪರ್ಯಾಯನಾಮವೆಂದು ಕಲ್ಲಿನಾಥನು ಸೂಚಿಸುತ್ತಾನೆ. ಪೂರ್ವಗೌಡ-ದೇಶವಾಲ 
ಗೌಡ-ಕೇದಾರಗೌಡಗಳಲ್ಲಿ ಗಣನೀಯವಾದ ವ್ಯತ್ಯಾಸಗಳು ಇದ್ದುದು ಸುಮಾರು ಹದಿ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೯೩ 


ನೈದನೆಯ ಶತಮಾನದಿಂದ ಕಂಡುಬರುತ್ತದೆ. ದೇಶವಾಲಗೌಡ-ಕೇದಾರಗೌಡಗಳ ಮಧ್ಯಂ 
ತರಸ್ಥಿ ತಿಯನ್ನು ದೇಶವಾಲಕೇದಾರವೆಂಬ ರಾಗವೊ೦ದು ಸೂಚಿಸುತ್ತದೆ. ಇದನ್ನು 
ಹಮ್ಮೀರನು 'ಕರ್ಣಾಟಗೌಡ ಏವ ಆ೦ದೋಲಿತಃ ಷಡ್ಡೇ ರಿಪೋಜ್ಜಿತಃ' ಎ೦ದು ನಿರೂಪಿ 
ಸುತ್ತಾನೆ. ಶಾರ್ಜ್ಣದೇವನು ಕೊಡುವ ದೇಶವಾಲಗೌಡ ಲಕ್ಷಣವನ್ನು ವ್ಯಾಖ್ಯಾನ ಮಾಡುವ 
ಕಲ್ಲಿನಾಥನು ಇದೇ ಅರ್ಥವನ್ನು ಬರೆಯುತ್ತಾನೆ ಆದರೆ ಪ್ರತ್ಯೇಕ ರಾಗವನ್ನು ಹೇಳುವು 
ದಿಲ್ಲ. ಎ೦ದರೆ, ಗಮಕಾನ್ಹಯ ಭೇದದಿಂದ ಈ ರಾಗಯಮಳದಲ್ಲಿ ಮೊದಲು ಪೃಥಕ್ತತೆ, 
ನಂತರ ಸಮ್ಮಿಶ್ರಣ, ಕಡೆಯಲ್ಲಿ ಸಮೀಕರಣ--ಹೀಗೆ ವಿಕಾಸಕ್ರಮವು ನಡೆಯಿತು. 
ಇನ್ನು, ರಾಮಾಮಾತ್ಯನು ಪೂರ್ವಗೌಲವನ್ನು ಸಾರ೦ಗನಾಟ(೨೯)ದಲ್ಲಿ ಜನ್ಯವಾದ 
ಅಧಮರಾಗವೆಂದು ಎಣಿಸಿಕೊಳ್ಳುತ್ತಾನೆ; ಆದರೆ ಲಕ್ಷಣವನ್ನು ಕೊಡುವುದಿಲ್ಲ. ಪೂರ್ವ 
ಗೌಡವನ್ನು ಸೋಮನಾಥನು ಸ-ತ್ರಯ, ಸಂಪೂರ್ಣ, ಮಧ್ಯಾಹ್ನಗೇಯ, ಮಲ್ಲಾರಿ(೨೯) 
ಮೇಳಜನ್ಯವೆನ್ನುತ್ತಾನೆ. ವೆಂಕಟಮಖಿಯಾದರೋ ಇದು ನಿ-ತ್ರಯ, ಸಂಪೂರ್ಣ, ಸಾಯಂ 
ಗೇಯ, ಶುದ್ದಗೌಳಮೇಳಜನ್ಯ ಎಂದು ವರ್ಣಿಸುತ್ತಾನೆ. ಅವನು ಮೇಳಕರ್ತವರ್ಣ 
ನಾವಸರದಲ್ಲಿ ಗೌಳವನ್ನು ಹೇಳುತ್ತಾನೆಯೇ ಹೊರತು ಶುದ್ಧಗೌಳವನ್ನಲ್ಲ; ಇಡೀ ಚತು 


. ರ್ದ೦ಡೀಪ್ರಕಾಶಿಕೆಯಲ್ಲಿ ಶುದ್ಧಗೌಳವೆ೦ಬ ಹೆಸರು ಕಂಡುಬರುವುದಿಲ್ಲ. ಅವೆನಲ್ಲಿಯೇ 


ಈ ವಿಷಯದಲ್ಲಿ ಸ್ವಲ್ಪ ಗೊ೦ದಲವಿದ್ದ೦ತೆ ಕಂಡುಬರುತ್ತದೆ. ಏಕೆಂದರೆ ಗೌಳವನ್ನು 
ಮಾತ್ರ ಮೇಳವೆಂದು ಹೇಳಿದವನು, ರಾಮಾಮಾತ್ಯನನ್ನು ಟೀಕಿಸುವ ಸ೦ದರ್ಭದಲ್ಲಿ 
ಗೌಡಿಯು ಮಾಲವಗೌಲವೆಂಬ ಮೇಳದಲ್ಲಿ ಹುಟ್ಟಿದ್ದಲ್ಲವೆ ? ಎಂದು ಕೇಳುತ್ತಾನೆ. 
ಆದರೂ ಅವನ ಕಾಲದಲ್ಲಿ ಈ ಮೇಳವನ್ನು ಶುದ್ಧಗೌಳವೆ೦ದೂ ಕರೆಯುತ್ತಿದ್ದರೆಂಬುದಕ್ಕೆ 
ಆಧಾರವಿದೆ. ಸೋಮನಾಥನು ಹೀಗೆ ಶುಚಿಗೌಳವೆ೦ಬ ಮೇಳವೊ೦ದನ್ನು ಒಂದು ತಲೆ 
ಮಾರಿನಷ್ಟು ಹಿಂದೆಯೆ ವರ್ಣಿಸಿದ್ದನು. ಛಾಯಾಗೌಲ, ರೀತಿಗೌಲ, ಕರ್ಣಾಟಕಗೌಲ, 
ದ್ರಾವಿಡಗೌಲ, ತುರುಷ್ಕಗೌಲ--ಮು೦ತಾದ ಗೌಲನಾಮಾಂಕಿತ ರಾಗಗಳಿಂದ ಪೃಥಕ್ಕರಿಸ 
ಲೆ೦ದು ಇದನ್ನು ಶುದ್ಧವೆ೦ದು ಹೆಸರಿಸಲಾಗಿತ್ತೆ೦ದು ತೋರುತ್ತದೆ. ಈ ಶುದ್ಧಗೌಲವೇ 
ಕಾಲಾನುಕ್ರಮದಲ್ಲಿ ಮಾಲವಗೌಡವಾಗಿ ಪರಿಣಮಿಸಿರಬೇಕು. ಶಾಹಜಿಯೂ ತುಳಜನೂ 
ಪೂರ್ವಗೌಲ ವನ್ನು ಶ೦ಕರಾಭರಣಮೇಳದಲ್ಲಿ ಸ೦ಪೂರ್ಣರಾಗ, ಸ-ಗ್ರಹಾ೦ಶ, ಎಂದು 
ನಿರೂಪಿಸಿ ಆಯಿತ್ತ, ಠಾಯ, ಗೀತ, ಸುಳಾದಿಗಳ ಲಕ್ಷ್ಮ್ಯೋದಾಹರಣೆಗಳ ಖಂಡಿಕೆಗಳನ್ನು 
ಕೊಡುತ್ತಾರೆ. ಗೋವಿ೦ದಾಚಾರ್ಯನೆ ಮೊದಲಾದ ಅರ್ವಾಚೀನರು ಈ ರಾಗವನ್ನು ಇದೇ 
ಮೇಳದಲ್ಲಿ ಹೇಳುತ್ತಾರೆ. ಹೀಗೆ ವೆ೦ಕಟಮಖಿಯೊಬ್ಬನನ್ನು ಬಿಟ್ಟರೆ ಪೂರ್ವಗೌಳಕ್ಕೆ 
ಪಂಚಶ್ರುತಿ ರಿಷಭಧೈವತಗಳು, ಅ೦ತರಕಾಕಲೀಸ್ಟರಗಳು, ಶುದ್ಧಮಧ್ಯಮ, ಕೆಲವು ವೇಳೆ 
ಗ-ಲೋಪ ಈ ಲಕ್ಷಣಗಳೇ ಸುಮಾರು ಮುನ್ನೂರು ವರ್ಷಗಳಿಂದಲೂ ರೂಢಿಯಲ್ಲಿರು 
ವುದು ಕಾಣುತ್ತದೆ. 

(೩೭) ನಾರಾಯಣಿ ರಾಗವು ಶಂಕರಾಭರಣಮೇಳಜನ್ಯ. ಇದರಲ್ಲಿ ಗ-ತ್ರಯ, 
ಸ೦ಪೂರ್ಣ ಎ೦ಬ ಲಕ್ಷಣಗಳು ಸ೦ಗೀತಸುಧೆಯಲ್ಲಿ ದೊರೆಯುತ್ತವೆ (೧೧೦೩-೧೧೦೪). 


೯೪ ಕರ್ಣಾಟಕಸ೦ಗೀತವಾಹಿನಿ 


ಈ ರಾಗವನ್ನು ಮೊಟ್ಟಮೊದಲು ಉಲ್ಲೇಖಿಸಿರುವುದು ರಾಮಾಮಾತ್ಯ. ಅವನಲ್ಲಿ ನಾರಣೀ 
ಎಂಬುದು ಸಾರ೦ಗನಾಟಿ (೨೯) ಜನ್ಯವಾದ ಮಧ್ಯಮವರ್ಗದ ರಾಗ ; ಇದಕ್ಕೆ ಲಕ್ಷಣವನ್ನು 
ಕೊಟ್ಟಿಲ್ಲ. ಆದರೆ ನಾರಾಯಣೀ ಎಂಬುದು ಅದೇ ಮೇಳದಲ್ಲಿ ಜನ್ಯ, ಅಧಮ ರಾಗ, ` 
ಗ-ತ್ರಯ. ಸಂಪೂರ್ಣ, ಪ್ರಾತರ್ಗೇಯ, ಕೆಲವು ವೇಳೆ ರಿಷಭತ್ಯ್ಕಕ್ತ. ಪ೦ಡರೀಕವಿಠಲನೂ 
ಇದನ್ನು ಕೇದಾರ (೨೯) ಮೇಳದಲ್ಲಿ ಗ-ತ್ರಯ, ಸಂಪೂರ್ಣ, ಉಷಃಕಾಲ ಗಾನಯೋಗ್ಯ 
ಎ೦ದು ವರ್ಣಿಸುತ್ತಾನೆ. ಸೋಮನಾಥನಲ್ಲಿ ಈ ರಾಗದ ಉಲ್ಲೇಖವಿಲ್ಲ. ರಾಗಸಾಗರವು 
ನಾರಾಯಣೀರಾಗಮೂರ್ತಿಯ ಧ್ಯಾನಶ್ಲೋಕವೊ೦ದನ್ನು ಕೊಡುತ್ತದೆ. ವೆಂಕಟಮಖಿ 
ಯಂತೆ ಇದು ಶಂಕರಾಭರಣ (೨೯) ಮೇಳಜನ್ಯ, ಗ-ತ್ರಯ, ಸಂಪೂರ್ಣ, ಪ್ರಾತರ್ಗೇಯ. 
ಮುದ್ದುವೆಂಕಟಮಖಿಯ ಮತದಲ್ಲೂ ಇದೇ ಮೇಳದಲ್ಲಿ ಜನ್ಯ, ಉಪಾಂಗ. ಸಂಪೂರ್ಣ, 
ಗ-ಗ್ರಹ, ಪ್ರಾತಃ ಗಾನಯೋಗ್ಯ. ಶಾಹಜಿ ಮತ್ತು ತುಳಜರು ಇದನ್ನು ಇದೇ ಮೇಳದಲ್ಲಿ 
ಜನ್ಯ, ಪೂರ್ಣ. ಗ-ಗ್ರಹಾ೦ಶ, ಪ್ರಾತಃಕಾಲಗೇಯವಾದುದು, ಎಂದು ವರ್ಣಿಸಿ ಉದ್ದಾಾಹ, 
ಠಾಯ ಮತ್ತು ನಾಮಾವಲಿಯೊಂದರಿಂದ ಲಕ್ಷ್ಯ. ಪ್ರಯೋಗವವನ್ನು ಉದ್ಧರಿಸುತ್ತಾರೆ. 
ಅಹೋಬಲನು ` ತನ್ನ ಸ೦ಗೀತಪಾರಿಜಾತದಲ್ಲಿ ಇದು ಶ೦ಕರಾಭರಣಮೇಳದಲ್ಲಿ ಧ- 
ನ್ಯಾಸಾಂಶ, ಪ್ರಾತರ್ಗೇಯ, ಆರೋಹದಲ್ಲಿ ಗನಿ-ವರ್ಜ್ಯ ಎನ್ನುತ್ತಾನೆ. ಗೋವಿಂದಾಚಾರ್ಯ. 
ತಿರುವೆ೦ಕಟಕವಿ ಮತ್ತು ರಾಗಲಕ್ಷಣಕಾರರ ಕಾಲದಿಂದ ಇದು ಹರಿಕಾ೦ಭೋಜಿ (೨೮) 
ಮೇಳದಲ್ಲಿ ಜನ್ಯವಾಗಿ ಆರೋಹದಲ್ಲಿ ಗನಿ-ವರ್ಜ್ಯ. ಅವರೋಹದಲ್ಲಿ ಗ-ವರ್ಜ್ಯವಾಗಿ 
ಇದೆ. ಆದರೆ ಕನ್ನಡ ಸ೦ಗೀತ ರತ್ನಾಕರವು ಮಾತ್ರ ಇದನ್ನು ಇದೇ ಮೇಳದಲ್ಲಿ ಜನ್ಯವಾಗಿ 
ಹೇಳಿದರೂ ಆರೋಹದಲ್ಲಿ ಗಧ-ವರ್ಜ್ಯ, ಅವರೋಹದಲ್ಲಿ ಗ-ವರ್ಜ್ಯ, ಎ೦ಬ ಸಂಚಾರ 
ವನ್ನು ವಿಧಿಸುತ್ತದೆ. ಈ ರಾಗವು ಈಗ ಹರಿಕಾ೦ಬೋಜಿಮೇಳದಲ್ಲಿಯೇ ಲಕ್ಷ್ಯರೂಢ 
ವಾಗಿದೆ. 

(೩೮) ನಾರಾಯಣದೇಶಾಕ್ಸಿಯು ಶಂಕರಾಭರಣದ ಮೇಳವನ್ನು ಹೊಂದಿದೆ. ಇದು 
ಸಂಪೂರ್ಣ, ಗ-ತ್ರಯ (೧೧೨೦-೧೧೨೧). 

ಈ ರಾಗದ: ಹೆಸರು ಸ೦ಗೀತಸುಧೆಯಲ್ಲಿಯೇ ಮೊದಲಬಾರಿಗೆ ಕಂಡುಬರುತ್ತದೆ. 
ರಾಮಾಮಾತ್ಯ, ಪಂಡರೀಕವಿಠಶಲ, ಸೋಮನಾಥರುಗಳು ಇದನ್ನು ಹೆಸರಿಸುವುದೂ ಇಲ್ಲ, 
ನಿರೂಪಿಸುವುದೂ ಇಲ್ಲ. ಗೋವಿಂದದೀಕ್ಷಿತನನ್ನು ಅನುಸರಿಸಿರುವ ವೆಂಕಟಮಖಿಯೂ 
ಇದನ್ನು ಗ-ತ್ರಯ, ಸಂಪೂರ್ಣ, ಶಂಕರಾಭರಣ (೨೯) ಜನ್ಯ, ಪ್ರಾತರ್ಗೇಯ ಎಂದು 
ಲಕ್ಷಿಸುತ್ತಾನೆ. ಶಾಹಜಿ ತುಳಜರೂ ಹೀಗೆಯೇ ವರ್ಣಿಸಿ ಉದ್ದಾಾಹ, ಅಟತಾಲಪ್ರಬ೦ಧದ 
ಧ್ರುವ. ಸುಳಾದಿಗಳ ಲಕ್ಷ್ಮೋದಾಹರಣೆಗಳನ್ನು ಉದ್ಧರಿಸುತ್ತಾನೆ. ಮುದ್ದುವೆಂಕಟ 
ಮಖಿಯೂ ಇದನ್ನು ಅದೇ ಮೇಳದಲ್ಲಿ ಉಪಾ೦ಗಜನ್ಯ, ಸಂಪೂರ್ಣ, ಸ-ಗ್ರಹ. ನಿ-ತ್ಯಕ್ತ, 
ಆರೋಹದಲ್ಲಿ ಗ-ಲೋಪ ಎಂದಿದ್ದಾನೆ. ಕನ್ನಡಸ೦ಗೀತರತ್ನಾಕರಕಾರನು ಇದನ್ನು ಶ೦ಕರಾ 
ಭರಣ ಮೇಳದಲ್ಲಿಯೇ ಸೇರಿಸಿದ್ದರೂ ಆರೋಹ-ಅವರೋಹಗಳನ್ನು ಹೇಳಿಲ್ಲ. 
ಗೋವಿ೦ದಾಚಾರ್ಯನು ಮಾತ್ರ ನಾರಾಯಣದೇಶಾದಿ ಎ೦ಬ ರಾಗವನ್ನು ನರಭೈರವಿ (೨೦) 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೯೫ 


ಮೇಳದಲ್ಲಿ ಸ-ತ್ರಯ, ಆರೋಹದಲ್ಲಿ ವಕ್ರಸಂಪೂರ್ಣ, ಅವರೋಹದಲ್ಲಿ ಅವಕ್ರ 
ಸಂಪೂರ್ಣ ಎಂದು ನಿರೂಪಿಸುತ್ತಾನೆ. ಇದು ನಾರಾಯಣದೇಶಾಕ್ಸಿಯೇ ಹೌದೆ ಎ೦ಬ 
ವಿಷಯದಲ್ಲಿ ಸಂದೇಹವಿದೆ. 

(೩೯) ಆಹರಿಯು ಸ್ವನಾಮಕಮೇಳವುಳ್ಳ ರಾಗ. ಅದು ಇ೦ದಿನ ಕೀರವಾಣಿ (೨೧) 
ಮೇಳಕ್ಕೆ ಪರಸ್ಪರವಾಗುತ್ತದೆ ; ಸ-ತ್ರಯ, ಸ-ವಾದಿ, ಪ-ಸ೦ವಾದಿ, ಗನಿ-ವಿವಾದಿಗಳು, 
ರಿಧ-ಅನುವಾದಿಗಳು. ಈ ಲಕ್ಷಣವನ್ನು ಅಥವಾ ರಾಗಾಲಾಪನವಿಧಾನವನ್ನು ಅ೦ಜನಾ 
ನಂದನ ತಂತ್ರದ ಪ್ರಕಾರ, ಎಂದರೆ ಆ೦ಜನೇಯಸಂಹಿತೆಯಿ೦ದ ಸಂಗ್ರಹಿಸಿದ್ದೇನೆ 
ಎಂದು: ಗೋವಿ೦ದದೀಕ್ಷಿತನು ಹೇಳುತ್ತಾನೆ (೧೧೩೫-೧೧೩೮). ವಿದ್ಯಾರಣ್ಯರೇ ಆ೦ಜ 
ನೇಯನಿ೦ದ ಇದನ್ನು ಸಂಗ್ರಹಿಸಿದ್ದರೋ, ಗೋವಿಂದದೀಕ್ಷಿತನು ಮಾತ್ರ ಈ ಮತವನ್ನು 
ಆಶ್ರಯಿಸಿದ್ದನೋ ಅಥವಾ ಗ್ರಂಥಗೌರವಕ್ಕೆಂದು ಆಂಜನೇಯನ ಹೆಸರನ್ನು ಇಲ್ಲಿ 
ಹೇಳಿಕೊಂಡಿ ದ್ಹಾನೆಯೋ ಎ೦ಬುದನ್ನು ನಿರ್ಧರಿಸಲು ಆಧಾರಗಳಿಲ್ಲ. 

ರಾಮಾಮಾತ್ಯನಿಗಿಂತ ಹಿ೦ದಿನ ಆಚಾರ್ಯರು ಯಾರೂ ಆಹರೀ ರಾಗವನ್ನು ಹೇಳಿಲ್ಲ. 
ಅವನು ಅದನ್ನು ಇ೦ದಿನ ಕೀರವಾಣಿ (೨೧) ಮೇಳಕ್ಕೆ ಪರಸ್ಪರವಾದುದನ್ನಾಗಿ, ಸ-ತ್ರಯ, 
ಉತ್ತಮ, ಸಂಪೂರ್ಣ, ದಿನದ ಕಡೆಯ ಯಾಮದಲ್ಲಿ ಗಾನಯೋಗ್ಯವೆಂದು. ವರ್ಣಿಸು 
ತ್ತಾನೆ. ಪಂಡರೀಕವಿಠಲನೂ ಇದರ ಸ್ವರದ್ರವ್ಯವನ್ನು ಹೀಗೆಯೇ ವರ್ಣಿಸಿದ್ದಾನೆ ; ಆದರೆ 
ರಾಗನಾಮಕ್ಕೆ (ಆಹೇರಿಯ ಬದಲು) ಆಭೇರೀ ಎ೦ಬ ಪಾಠಾ೦ತರವಿದೆ. ಅವನಲ್ಲಿ ಅದು 
ಸ-ತ್ರಯ, ಸಾಯ೦ಗೇಯ. ಸೋಮನಾಥನು ಆಹರಿಯನ್ನು ಹೇಳುವುದಿಲ್ಲ ; ಆದರೆ 
ಆಭೀರನಾಟವೆ೦ಬ ಮೇಳವನ್ನು ಇದೇ ಸ್ವರಸಂಪತ್ತಿನಲ್ಲಿ ಹೇಳುವುದುಂಟು. ಹೀಗೆ ಆಹರಿ, 
ಆಭೀರ ಎಂಬುದು ಪರ್ಕಾಯನಾಮಗಳೋ ಈ ರಾಗದ ವಿಕಾಸದ ಕವಲು ಹಾದಿಯೋ 
ಹದಿನಾರನೆಯ ಶತಮಾನದಲ್ಲಿ ಗೋಚರಿಸುತ್ತದೆ. ವೆ೦ಂಕಟಮಖಯೂ ಆಹರಿಯನ್ನು 
ಸ್ವನಾಮಕಮೇಳ(೨೧)ವನ್ನಾಗಿಸಿ, ಸ-ತ್ರಯ, ಸಂಪೂರ್ಣ, ಸ-ವಾದೀ, ಪ- ಸ೦ವಾದೀ, 
ಗನಿ-ವಿವಾದಿ ಮತ್ತು ರಿಧ-ಅನುವಾದಿ, ಸಾಯ೦ಗೇಯ ಎಂದು ನಿರೂಪಿಸುತ್ತಾನೆ. 
`` ಇನ್ನು ಮುಂದೆ ಈ ರಾಗದಲ್ಲಿ ಅನುಕ್ರಮವಾಗಿ ಎರಡು ಮುಖ್ಯ ಬದಲಾವಣೆ 
ಗಳಾದವು. ಮೊದಲನೆಯದು ನಿಷಾದವು ಕಾಕಲಿಯಿ೦ದ ಕೈಶಿಕಿಗೆ ಇಳಿದು ರಾಗವು 
ಇಪ್ಪತ್ತನೆಯ ಮೇಳವಾದುದು. ಹೀಗಾದಾಗ ಅದು ಜನ್ಯವೂ ಆಯಿತು. ಈ ಅವಸ್ಥೆಯನ್ನು 
ಆಹರಿಯು ನಾರೀರೀತಿಗೌಲ(೨೦)ದಲ್ಲಿ ಭಾಷಾ೦ಗ ಜನ್ಯ, ಸ೦ಪೂರ್ಣ, ಸ-ಗ್ರಹ, ಬಹು 
ಶ್ರವಣರಮ್ಯ ಎ೦ಬ ಲಕ್ಷಣಗಳಿಂದ ಮುದ್ದುವೆಂಕಟಮಖಿಯೂ ಟಕ್ಕಭಾಷಾ, ಭೈರವೀ 
ಮೇಳ (೨೦) ಜನ್ಯ, ಸಂಪೂರ್ಣ. ಸ-ತ್ರಯ, ಸಾಯಂಗೇಯ ಎಂಬ ಲಕ್ಷಣ ಹಾಗೂ 
ಉದ್ದಾಾಹ, ಠಾಯ, ಗೀತ, ಪ್ರಬಂಧಗಳ ಲಕ್ಷೋೋದಾಹರಣೆಗಳ ಮೂಲಕ ಶಾಹಜಿ, 
ತುಳಜರೂ ಹದಿನೆಂಟನೆಯ ಶತಮಾನದಲ್ಲಿ ಗುರುತಿಸುತ್ತಾರೆ. ನಂತರ ಹತ್ತೊಂಬ 
ತ್ತನೆಯ ಶತಮಾನದಲ್ಲಿ ಇದು ರಿಷಭವನ್ನು ಪಂಚಶ್ರುತಿಯಿ೦ದ ತ್ರಿಶ್ರುತಿಗೆ ಇಳಿಸಿ 
ಕೊ೦ಡು ಹನುಮತೋಡಿ(ಲ)ಗೆ ಮೇಳಾ೦ತರವಾಯಿತು. ಇಲ್ಲಿಯೂ ಇದು ಜನ್ಯವೇ. 


೯೬  ಕರ್ಣಾಟಕಸ೦ಗೀತವಾಹಿನಿ 


ಹೀಗೆ ಗೋವಿ೦ದಾಚಾರ್ಯನೂ ತಿರುವೆಂಕಟಕವಿ. ರಾಗಲಕ್ಷಣಕಾರರೂ ಆಹರಿಯನ್ನು 


ಹನುಮತೋಡಿಜನ್ಯ, ಸಂಪೂರ್ಣ, ಸ-ತ್ರಯ. ಆರೋಹದಲ್ಲಿ ವಕ್ರಸಂಪೂರ್ಣ, ಅವ... 


ರೋಹದಲ್ಲಿ ಅವಕ್ರಸಂಪೂರ್ಣ ಎಂದೇ ವರ್ಣಿಸುತ್ತಾರೆ. 

ಇಂದು ಆಹರಿಯು ಅಪರೂಪರಾಗಗಳಲ್ಲಿ ಒಂದಾಗಿ ಕ್ಲಿಷ್ಟವೂ ಸಂಕೀರ್ಣವೂ ಆದ 
ಸ್ವರೂಪವನ್ನು ಹೊಂದಿ ಬೇರೆಬೇರೆ ರಾಗಗಳ ಛಾಯೆಯನ್ನು ನಿರ್ದಿಷ್ಟಸ್ವರ ಸಂದರ್ಭ 
ಗಳಲ್ಲಿ ಪಡೆದುಕೊಂಡಿದೆ. ಪ್ರತಿಮಧ್ಯಮವನ್ನುಳಿದ ಹೆಚ್ಚುಕಡಿಮೆ ಉಳಿದೆಲ್ಲ ಸ್ವರಸ್ಥಾನ 
ಗಳೂ ಅದರಲ್ಲಿ ಸಾಂದರ್ಭಿಕವಾಗಿ ಪ್ರಯೋಗವಾಗುವುದು ಒಂದು ಸ್ವಾರಸ್ಯ. ಈ ರಾಗವು 
ತನ್ನ ವಿಕಾಸಕ್ರಮದ ಪ್ರತಿಯೊಂದು ಹ೦ತದಿ೦ದಲೂ ಅವಶೇಷಗಳನ್ನು ಉಳಿಸಿಕೊಂಡು 
ಬ೦ದು ಅವುಗಳನ್ನೆಲ್ಲ ಸ೦ಚಯಿಸಿಕೊ೦ಡಿರುವುದೇ ಇದಕ್ಕೆ ಕಾರಣವಾಗಿದೆ. 

(೪೦) ಆಚೇರೀ ರಾಗವು ಆಹರೀಮೇಳಜನ್ಯ, ಸಂಪೂರ್ಣ, ಸ-ತ್ರಯ (೧೧೫೩- 
೧೧೫೪). 

ಆಭೀರೀ ಎಂಬುದು ಒಂದು ದೇಶಸೂಚಕನಾಮ. ಆಭೀರರು ತಮ್ಮ ಜನಪದದಲ್ಲಿ 
ಬಳಸುತ್ತಿದ್ದ ರಾಗವು ಆಭೀರೀ ಆಯಿತು. ಇದು ಅತ್ಯಂತ ಪ್ರಾಚೀನರಾಗಗಳಲ್ಲಿ ಒ೦ದು. 


ಮತಂಗನು ಇದನ್ನು ಪ೦ಚಮವೆ೦ಬ ಗ್ರಾಮರಾಗದ ಭಾಷಾರಾಗವಾಗಿ, ರಿಗ-ರಹಿತವಾಗಿ: : 


ಲಲಿತವಾದ ಸ್ಫುರಿತಗಮಕಗಳಿ೦ದ ಕೂಡಿದೆಯೆ೦ದು ಕಶ್ಯಪನಿ೦ದ ಉದ್ದರಿಸಿಕೊಳ್ಳುತ್ತಾನೆ. 
ನಾನ್ಯದೇವನು ತನ್ನ ಸರಸ್ವತೀಹೃದಯಾಲಂಕಾರಹಾರದಲ್ಲಿ ಆಭೇರಿಯು ಇದೇ ಲಕ್ಷಣ 
ಗಳಿಂದ ಕೂಡಿ ವಾಜಪೇಯಯಜ್ಞದಲ್ಲಿ ಪ್ರಯುಕ್ತವಾಗುವ ಹೃಷ್ಯಕಾಮೂರ್ಛನಾಯುಕ್ತ 
ವಾಗಿದೆ ಎನ್ನುತ್ತಾನೆ. ಜಗದೇಕಮಲ್ಲ, ಹರಿಪಾಲದೇವರುಗಳು ಇದನ್ನು ಮಾಲಾ (= 
ಮಾಲವ) ಪಂಚಮಸಂಭೂತವೆಂದು ತಿಳಿದು ಇದೇ ಲಕ್ಷಣಗಳಲ್ಲಿ ವರ್ಣಿಸುತ್ತಾರೆ. 
ಆಭೀರಿಯು ಕಾಲಾನುಕ್ರಮದಲ್ಲಿ ಆಭೇರಿಯಾಗಿ ನಾಮಾ೦ತರವನ್ನು ಹೊಂದಿದ ಹಾಗೆ 
ತೋರುತ್ತದೆ. ಉಚ್ಚಾರದ ದೃಷ್ಟಿಯಿಂದ ಈ ವ್ಯತ್ಯಾಸವು ಸುಲಭವೊ ಸ೦ಭವನೀಯವೂ 
ಹೌದಷ್ಟೆ. ಆಭೇರೀ ಎ೦ಬ ಹೆಸರು ಈ ರಾಗಕ್ಕೆ ಮೊದಲು ದೊರೆಯುವುದು ಪಂಡರೀಕ 
ವಿಠಲನಲ್ಲಿ. ಅವನು ರಾಗಚಂದ್ರೋದಯದಲ್ಲಿ ಅದನ್ನು ಸ-ತ್ರಯ, ದಿನಾ೦ತ್ಯಗಾನ 
ಯೋಗ್ಯ ಎಂದೂ ರಾಗಮಾಲಾದಲ್ಲಿ ಶುದ್ಧನಾಟದ ಸ್ತ್ರೀಪರಿವಾರದ ಸದಸ್ಯರಾಗವಾಗಿ. 
ಸ-ತ್ರಯ, ಸಾಯಂ೦ಗೇಯವಾಗಿದೆ ಎಂದೂ ನಿರೂಪಿಸುತ್ತಾನೆ. ಆಹೇರೀ-ಆಭೇರೀ ಎಂಬ 
ಹೆಸರಿನ ಪಾಠಾ೦ತರವು ಇಲ್ಲಿರುವುದನ್ನು ಈಗಾಗಲೇ ಸೂಚಿಸಿದೆ. ನಂತರದ ಸುಮಾರು 
ಅರ್ಧಶತಮಾನದಲ್ಲಿ, ಎ೦ದರೆ ಸೋಮನಾಥನ ಕಾಲದಲ್ಲಿ ಇದು ಉತ್ತರಾ೦ಗವನ್ನು 
ತೀವ್ರಗೊಳಿಸಿಕೊಂಡಿತು--ತ್ರಿಶ್ರುತಿಧೈವತವನ್ನು ಪ೦ಚಶ್ರುತಿಯಾಗಿಯೂ ಕೈಶಿಕಿನಿಷಾದ 
ವನ್ನು ಕಾಕಲಿಯಾಗಿಯೂ ಮಾಡಿಕೊ೦ಡು ಆಭೀರ(೨೩)ಮೇಳವಾಗಿ ಮಾರ್ಪಟ್ಟು ಗ- 
ಗ್ರಹಾ೦ಶ, ಸ-ನ್ಯಾಸ ಸಂಪೂರ್ಣ, ಪ್ರದೋಷಗೇಯವೆಂಬ ಲಕ್ಷಣದಲ್ಲಿ ನಿಂತಿತು. 
ವೆ೦ಕಟಮಖಿಯ ಕಾಲಕ್ಕೆ, ಎಂದರೆ ನಂತರದ ಅರ್ಧಶತಮಾನದಲ್ಲಿ ಇದರ ಧೈವತವು 
ಪುನಃ ತ್ರಿಶ್ರುತಿಯಾಗಿ, ನಿಷಾದವು ಕಾಕಲಿಯಾಗಿ. ಆಹರಿ (೨೧) ಮೇಳದಲ್ಲಿ ಪೂರ್ಣ. 


ಇ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೯೭ 


ಸ-ತ್ರಯ ಎಂದು ವ್ಯವಹೃತವಾಯಿತು. 

ಇಲ್ಲಿಂದ ಮುಂದಕ್ಕೆ ಸುಮಾರು ಮುಕ್ಕಾಲುಶತಮಾನದಲ್ಲಿ ಶಾಹಜಿ, ತುಳಜರು ಪುನಃ 
ಅದಕ್ಕೆ ತ್ರಿಶ್ರುತಿ ಧೈವತ ಕೈಶಿಕಿನಿಷಾದಗಳನ್ನೆ ಹೇಳಿ ಭೈರವೀ (೨೦) ಮೇಳದಲ್ಲಿ ಜನ್ಯವಾಗಿ 
ಕೊಡುತ್ತಾರೆ. ಇಲ್ಲಿಂದ ಮುಂದಕ್ಕೆ ಆಭೇರೀರಾಗದ ಆಧುನಿಕ ರೂಪಸಿದ್ದಿಯು ಪ್ರಾರಂಭ 
ವಾಗುತ್ತದೆ. ಮುದ್ದುವೆ೦ಕಟಮಖಿಯು ಆಭೇರಿಯನ್ನು ಆರೋಹದಲ್ಲಿ ನಿ-ವರ್ಜ್ಯವಾದ 
ಸ೦ಪೂರ್ಣವೆ೦ದೂ, ಗೋವಿ೦ದಾಚಾರ್ಯನು ಆರೋಹದಲ್ಲಿ ರಿಧ-ತ್ಯಕ್ತ, ಸ-ತ್ರಯ ಎಂದೂ 
ತಿರುವೆ೦ಕಟಕವಿಯು ಇದೇ ಲಕ್ಷಣವನ್ನು ಪುನರುಚ್ಚರಿಸಿ “ಆರಭಿಛಾಯೆಯುಳ್ಳದ್ದು' 
ಎಂಬ ಅಸ೦ಭಾವ್ಯವಾದ ಟಿಪ್ಪಣಿಯನ್ನು ಸೇರಿಸಿಯೂ, ರಾಗಲಕ್ಷಣಕಾರನು ಆರೋಹ 
ದಲ್ಲಿ ರಿಧ-ರೋಪವಾದ ಸ-ತ್ರಯ ರಾಗವೆಂದೂ ಇಪ್ಪತ್ತನೆಯ ಮೇಳದಲ್ಲಿ ಜನ್ಮ 
ವಾಗಿಯೇ ಹೇಳುತ್ತಾರೆ. ಆಭೇರಿಯು ಇಂದು ದೀಕ್ಷಿತರ ಪರಂಪರೆಯಲ್ಲಿ ಇಪ್ಪತ್ತನೆಯ 
ಮೇಳದಲ್ಲಿಯೂ ತ್ಕಾಗರಾಜರ ಪರ೦ಪರೆಯಲ್ಲಿ ಇಪ್ಪತ್ತೆರಡನೆಯ ಮೇಳದಲ್ಲಿಯೂ 
ರೂಢಿಯಲ್ಲಿದೆ. 

(೪೧) ವಸ೦ತಭೈರವಿಯು ಗೋವಿ೦ದದೀಕ್ಷಿತನು ವಿದ್ಯಾರಣ್ಯಪ್ರಣೀತವೆನ್ನುವ ಮೇಳ 
ಗಳಲ್ಲಿ ಎ೦ಟನೆಯದು ; ಷಡ್ಡ, ಶುದ್ಧರಿಷಭ, ಅ೦ತರಗಾ೦ಧಾರ, ಶುದ್ಧಮಧ್ಯಮ, 
ಪ೦ಚಮ, ಶುದ್ಧಧ್ಯೆವತ, ಕೈಶಿಕಿನಿಷಾದವೆ೦ಬ ಸ್ವರಗಳನ್ನು ಪಡದು ಇಂದಿನ ವಕುಳಾಭರಣ 
(೧೪) ಮೇಳಕ್ಕೆ ಪರಸ್ಪರವಾಗಿದೆ. ಇದು ಸಂಪೂರ್ಣ, ಸ-ತ್ರಯ, ಪಂಚಮದಲ್ಲಿ 
ಪ್ರಯೋಗವು ಅಲ್ಪ (೧೧೭೧-೧೧೭೩). 

ಈ ರಾಗವು ನಮ್ಮ ಸಂಗೀತದ ಕ್ಷಿತಿಜದಲ್ಲಿ ಹದಿನಾರನೆಯ ಶತಮಾನದಲ್ಲಿ ಮೊದಲು 
ಕಾಣಿಸಿಕೊಳ್ಳುತ್ತದೆ. ವ್ಯವಹಾರದಲ್ಲಿದ್ದ ರಾಗಪ್ರಪ೦ಚವೆಲ್ಲ ಷಡ್ಡಗ್ರಾಮದಲ್ಲಿಯೇ 
ವ್ಯವಸ್ಥೆಯನ್ನೂ, ಸಾಧಾರಣವಾದ ಏಕರೂಪತೆಯನ್ನೂ ಪಡೆಯಲು ತೊಡಗಿದಾಗ ಅನೇಕ 
ಹೊಸರಾಗಗಳು ಹುಟ್ಟಿಕೊ೦ಡವು-ಇವುಗಳಲ್ಲಿ ಹಲವು ಶಾಸ್ತ್ರೀಯ-ಸ೦ಗೀತೇತರ ಮೂಲ 
ಗಳಿಂದ ಬಂದಿದ್ದೂ ಉಂಟು. ಹೀಗೆ ನವೋದಯವನ್ನು ಪಡೆದ ರಾಗಗಳಲ್ಲಿ ಆಹರಿ, 
ಮುಖಾರಿ, ದೇಶಾಕ್ಷಿ, ವಸಂತಭೈರವಿಗಳನ್ನು ಹೆಸರಿಸಬಹುದು. ವಸ೦ತಭೈರವಿಯನ್ನು 
ಪ೦ಡರೀಕವಿಠಲನು ಹೇಳುವುದಿಲ್ಲ. ಆದರೆ ರಾಮಾಮಾತ್ಯನು ಇದನ್ನು ಇಂದಿನ ವಕುಳಾ 
ಭರಣಮೇಳ(೧೪)ಕ್ಕೆ ಸಮನಾಗಿಸಿ ಸ್ವನಾಮಕಮೇಳವಾಗಿಸುತ್ತಾನೆ, ಮಧ್ಯಮ ವರ್ಗದ 
ಸ೦ಪೂರ್ಣರಾಗ, ಸ-ತ್ರಯ, ಪ-ಹೀನ, ಷಾಡವ, ಪ್ರಾತರ್ಗೇಯ ಎನ್ನುತ್ತಾನೆ. ಸಂಗೀತ 
ದರ್ಪಣದಲ್ಲಿ ಚತುರ ದಾಮೋದರನು ವಸಂತಭೈರವಿಯನ್ನು ಉಲ್ಲೇಖಿಸುವುದಿಲ್ಲ. 
ಸೋಮನಾಥನು ಇದನ್ನು ಸ್ವತ೦ತ್ರಮೇಳವನ್ನಾಗಿ ಮಾಡಿ ಮೇಲ್ಕಂಡ ಸ್ವರಸಂಪತ್ತಿಯನ್ನೇ 
ವಿಧಿಸುತ್ತಾನೆ. ಅವನಲ್ಲಿಯೂ ಇದು ಪ-ಹೀನ, ಸ-ತ್ರಯ, ಉಷಃಕಾಲಗೇಯ. ರಾಗ 
ಸಾಗರವು ಈ ರಾಗಮೂರ್ತಿಯ ಧ್ಯಾನಶ್ಲೋಕವೊ೦ದನ್ನು ಒಳಗೊಂಡಿದೆ. ವೆಂಕಟಮಖಿ 
ಯಲ್ಲಿಯೂ ಇದು ಹದಿನಾಲ್ಕನೆಯ ಮೇಳ, ಸ-ತ್ರಯ, ಸ೦ಪೂರ್ಣ, ಅಲ್ಪಪಂ೦ಚಮ, 
ಪ್ರಾತರ್ಗೇಯ--ಆದರೆ ವಾತಾತ್ಮಜನ್ಮನಾದ ಆ೦ಜನೇಯನಿ೦ದ ಪ್ರಣೀತವಾದುದು ! 


ಶಾಹಔ ಮತ್ತು ತುಳಜರು ಇದ್‌ ಲಕ್ಷರ್ಣಳನ್ನು ಪಾವಯತ್ವರಿ ಮಧ್ಯಮಗ್ರಾಮ 
ಜನ್ಯತ್ವಸ೦ದೇಹಂ ಜನಣುತಿ ಎಂಬ ಟಿಪ್ಪಣಿಯೊ೦ದನ್ನು ಸೇರಿಸುತ್ತಾರೆ ಮಧ್ಯಮ 
ಗ್ರಾಮವು ವ್ಯವಹಾರ ಕ್ಷಮತೆಯನ್ನು ಕಳೆದುಕೊಂಡ ಕಾಲದಲ್ಲಿ ಹುಟ್ಟಿದ ಈ ರಕ್ಕೆ 
ಅದರಲ್ಲಿ ಜಷ್ಯತ್ತವು ಹೆಣ್‌ ಬರುತ್ತದೋ ಶಿಲಿಯದು : ಈ ಮಾತನ್ನು ಮೇಲೆ ಹೇಳಿದ 
ಪೂರ್ವಾಚಾರ್ಕರ ಪೈಕಿ ಯಾರೂ ಹೇಳಿಲ್ಲ. ಅಲ್ಲದೆ ಮಧ್ಯಮಗ್ರಾಮಜನ್ಯತ್ವಸೂಚರ್ಕಹಾದ 
ಮಧ್ಯಮಸ್ವರದಲ್ಲಿ ಪ್ರಾರಂಭ ಮತ್ತು ಮುಕ್ತಾಯ. ವಿಕ್ಯತಪ೦ಚಮಪ್ಪಮಕ್ತಿ-ಇಂತಹ 
ಯಾವ ಲಕ್ಷಣವೂ ಇದರಲ್ಲಿಲ್ಲ. ಶಾಹಜಿ ತುಳಜರು. ಈ ರಾಗಕ್ಕೆ ಆರೋಪದಲ್ಲಿ ಸರಿಗಮ 
ಎಂಬ ನೇರವಾದ ಸಂಚಾರವಿಲ್ಲ: ಅವರೋಹದಲ್ಲಿ ಪ ಹೀನ ಎಂದು ಹೇಳಿ ತಾರಷಡ್ಡ 
ಶಾನ, ಶಾಯ. ಪ್ರಯೋಗ. ಗೀತ ಇವುಗಳ ಲಕ್ಷ್ಮೋದಾಹರಣೆಗಳನ್ನು ಎತ್ತಿಕೊಡುತ್ತಾರೆ. 
ಹದಿನೆ೦ಟು-ಹತ್ತೊ೦ಬತ್ತನೆಯ ಶತಮಾನಗಳಲ್ಲೂ ಇದೇ ಲಕ್ಷಣವು ಪ್ರಮುಖವಾಗಿ 
ಮೇಳ (೧೪), ಸ೦ಪೂರ್ಣ. ಅಲ್ಬ-ಪ. ಸಗ್ರಹ. ಸಾಯುಂಗೇಯವಾದರೆ. ಗೋವಿಂದಾ 
ಚಾರ್ಯವಲ್ಲಿ ಧ.-ತ್ರಯ, ಆರೋಹದಲ್ಲಿ ಪ-ಹೀನ, ಅವರೋಹದಲ್ಲಿ ವಕ್ರಪೂರ್ಣ: ವಕುಳಾ 
ಭರಣ (೧೪) ಜನ್ಯ. ಶಿರುವೆ೦ಕಟಕವಿಯಲ್ಲಿ ಇದೇ ಲಕ್ಷಣ. ಆದರೆ ಧೈವತವು ಗ್ರಹಸ್ವರ 
ಮಾತ್ರ. ಕನ್ನಡಸಂಗೀತರತ್ನಾಕರಕಾರನೊ ಈ ಲಕ್ಷಣನಿರೂಪಣೆಯೊಡನೆ ಸಮ್ಮ ತಿಸು 
ತ್ತಾನೆ. 

(೪೨) ಸಾಮ೦ತರಾಗವೂ ಒಂದು ಮೇಳವೇ. ಷಡ್ಡ ಷಟ್‌ಶ್ರುತಿರಿಷಭ. ಆ೦ತರ 
ಗಾಂಧಾರ, ಶುದ್ಧಮಧ್ಯಮ, ಪಂಚಮ. ಷಟ್‌ಶ್ರುತಿಧ್ಯೆವತ. ಕಾಕಲಿನಿಷಾದಗಳನ್ನು ಪಡೆದು 
ಕೊ೦ಡು ಇ೦ದಿನ ಚಲನಾಟಮೇಳ(೩೬)ಕ್ಕೆ ಸಮನಾಗಿದೆ. ಇದರ ಉಳಿದ ಲಕ್ಷಣಗಳೆಂದರೆ 
ಸ-ತ್ರಯ, ಸ-ವಾದಿ, ಪ-ಸ೦ವಾದಿ. ಗನಿ-ವಿವಾದಿಗಳು, ರಿಧ-ಅನುವಾದಿಗಳು; ಸ೦ಪೂರ್ಣ. 
(೧೧೯೦-೧೧೯೩). ಇದರಿಂದ ಸಾಮ೦ತ- ನಟ್ಟಾರಾಗಗಳಲ್ಲಿ ಭೇದವೇ ಉಳಿಯದೆ 
ಹೋಗುತ್ತದಷ್ಟೆ. ಇದಕ್ಕೆ ಕಾರಣ ಗೋವಿ೦ದದೀಕ್ಷಿತವ ಕೊಡುವ ವರ್ಣನೆ. ವಿದ್ಯಾರಣ್ಯ 
ರಲ್ಲ. ಪ್ರಾಚೀನವಾದ ಅ೦ತರ-ಕಾಕಲೀ ಸ್ವರಗಳನ್ನುಳ್ಳ ಮೇಳವನ್ನು ಸಾಮಂತವೆಂದೂ 
ಚ್ಯುತಮಧ್ಯಮಗಾ೦ಧಾರ, ಚ್ಯುತಷಡ್ಡನಿಷಾದಗಳನ್ನುಳ್ಳ ಮೇಳವನ್ನು (ಶುದ್ಧ) ನಾಟ 
ವೆಂದೂ ವ್ಯವಹರಿಸಲಾಗುತ್ತಿತ್ತು. ಈ ಬಗೆಯ ಪೃಥಕ್ಕರಣವು ನಮ್ಮ ಸಂಗೀತದಲ್ಲಿದ್ದ 
ಮಧ್ಯಂತರಸ್ಥಿ ತಿಯನ್ನು ಪ್ರತಿಬಿ೦ಬಿಸುತ್ತದೆ. ಇದನ್ನು ಉದ್ಯಾಟಿಸಿದ್ದು ಶ್ರೀವಿದ್ಯಾರಣ್ಯ 
ರೆಂದು ಈಗಾಗಲೇ ಸೂಚಿಸಿದೆ. ಇದನ್ನೇ ರಾಮಾಮಾತ್ಯ, ಪೋಲೂರಿ ಗೋವಿ೦ದರು 
ಮುಂದುವರಿಸಿ ಇವೆರಡು ಮೇಳಗಳನ್ನು ಹೀಗೆಯೇ ಬೇರ್ಪಡಿಸಿದರು. ರಾಮಾಮಾತ್ಯನಲ್ಲಿ 
ಇದು ಉತ್ತಮ, ಸಂಪೂರ್ಣ, ಸ-ತ್ರಯ, ಸಂಪೂರ್ಣ, ದಿವಸ ಚರಮಯಾಮಗೇಯ. 
ಪಂಡರೀಕವಿಶಲನು ಇದನ್ನು ಕನ್ನಡಗೌಲಮೇಲ(೩೪)ದಲ್ಲಿ ಜನ್ಯವೆ೦ದೂ ಸ-ತ್ರಯ. 
ಸ೦ಪೂರ್ಣ, ಕಾಕಲ್ಕಂತರಸ್ವರಯುಕ್ತವೆಂದೂ ವರ್ಣಿಸುತ್ತಾನೆ. ಹೀಗೆ ಕನ್ನಡಗೌಲದಲ್ಲಿ 
ಇದು ಜನ್ಯವಾಗಿದ್ದರೂ ಭಾಷಾಂಗವಾಗಿತ್ತೆಂಬುದು ಈ ವರ್ಣನೆಯಿಂದ ಸ್ಪಷ್ಟವಾಗು 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೯೯ 


ತ್ತದೆ. 

ಸೋಮನಾಥನು ಈ ಪೃಥಕ್ಕರಣವನ್ನು ಮುಂದುವರಿಸಿ ಸಾಮ೦ತವನ್ನು ಒಂದು 
ಸ್ವತ೦ತ್ರಮೇಲವನ್ನಾಗಿಯೇ ಮಾಡಿ ಸ-ತ್ರಯ, ಸಂಪೂರ್ಣ, ಸಾಯಂಗೇಯ ಎಂದು 
ವರ್ಣಿಸುತ್ತಾನೆ. ರಸಕೌಮುದಿಯಲ್ಲಿ ಶ್ರೀಕ೦ಠನೂ ಇದನ್ನು ಹೀಗೆಯೇ ರಾಗಧ್ಯಾನ 
ಶ್ಲೋಕವೊ೦ದರೊಡನೆ ನಿರೂಪಿಸುತ್ತಾನೆ ; ಆದರೆ ಆತನ ಪ್ರಕಾರ ಇದು ಪ್ರಾತರ್ಗೇಯ. 
ವೆ೦ಂಕಟಮಖಿಯು ಈ ಪೃಥಕ್ಕರಣವನ್ನು ಒಪ್ಪುವುದಿಲ್ಲವಷ್ಟೆ. ಅಲ್ಲದೆ ಇವನ ಕಾಲ 
ಕ್ಕಾಗಲೇ ರಿಷಭವು ಪಂಚಶ್ರುತಿಸ್ಥಾನಕ್ಕೆ ಇಳಿದು ಸಾಮ೦ತವು ಮೂವತ್ತನೆಯ ಮೇಳ 
ವಾಗಿತ್ತು. ಆದರೂ ರಾಮಾಮಾತ್ಯನನ್ನು ಈ ವಿಷಯದಲ್ಲಿ ಆಕ್ಟೇಪಿಸದಿರುವುದು ವಿಸ್ಮಯ 
ಕರವಾಗಿದೆ. ಅವನಂತೆ ಇದು: ಸ-ತ್ರಯ, ಸಂಪೂರ್ಣ, ಸ-ವಾದೀ, ಪ-ಸ೦ವಾದೀ, ನಿಗ- 
ವಿವಾದಿ, ರಿಧ-ಅನುವಾದಿ: ಇದರಲ್ಲಿ ಶ೦ಕರಾಭರಣದ ಛಾಯೆಯಿದೆಯಂತೆ ! ಎ೦ದರೆ 
ಅವನ ಕಾಲದಲ್ಲಿ ಷಟ್‌ಶ್ರುತಿಧೈವತದ ಬದಲು ಪ೦ಚಶ್ರುತಿಧೈವತವೂ ಒಮ್ಮೊಮ್ಮೆ 

ಪ್ರಯುಕ್ತವಾಗುತ್ತಿತ್ತೆ೦ದು ಅರ್ಥವಾಗುತ್ತದೆ. 

ಈ ಸ೦ದಿಗ್ಬಲಕ್ಷಣವು ತಪ್ಪಿ, ಎಂದರೆ ಸಾಮ೦ತವು ಭಾಷಾಂಗವಾಗಿದ್ದುದರ ಬದಲು 
ಉಪಾ೦ಗವಾದುದು, ಶಾಹಜಿ-ತುಳಜರ ಕಾಲದಲ್ಲಿ. ಅವರು ಅದನ್ನು ಶಂಕರಾಭರಣಮೇಳ 
(೨೯)ಜನ್ಯ, ಸ-ಗ್ರಹ, ಸಂಪೂರ್ಣ, ಸಾಯ೦ಗೇಯ ಎಂದು ನಿರೂಪಿಸಿದ್ದಾರೆ. ಹೀಗೆ 
ಹದಿನಾರರಿ೦ದ ಹದಿನೆಂಟನೆಯ ಶತಮಾನದವರೆಗೆ ಈ ರಾಗವು ೩೬, ೩೪, ೩೦. ೨೯--ಈ 
ಮೇಳಗಳಿಗೆ ಕ್ರಮವಾಗಿ ಇಳಿದು ಜೊತೆಗೆ ತನ್ನ ಮೇಳಕರ್ತ್ಯತ್ವವನ್ನು ಕಳೆದುಕೊಂಡುದು 
ಸ್ಪಷ್ಟವಾಗುತ್ತದೆ. ಈ ಅನಿಶ್ಚಿತಸ್ಥಿತಿಯನ್ನು ಮುದ್ದುವೆ೦ಕಟಮಖಿಯಿ೦ದಲೂ ತಿಳಿಯ 
ಬಹುದು: ಇದು ಮೂವತ್ತನೆಯ ಮೇಳವಾದ ನಾಗಾಭರಣದಲ್ಲಿ ಜನ್ಯ, ಸ೦ಪೂರ್ಣ, 
ಆರೋಹ ಧ-ವಕ್ರ, ಸ-ಗ್ರಹ, ಸರ್ವದಾಗೇಯ. ಗೋವಿಂದಾಚಾರ್ಯ, ರಾಗಲಕ್ಷಣಕಾರ, 
ತಿರುವೆ೦ಕಟಕವಿ ಮತ್ತು ಕನ್ನಡಸ೦ಗೀತರತ್ನಾಕರಕಾರರೆಲ್ಲರೂ ಇದನ್ನು ನಾಗಾನಂದಿನಿ 
ಮೇಳ(೩೦)ದಲ್ಲಿಯೇ ಜನ್ಯ, ಸ೦ಪೂರ್ಣ, ಸ-ಗ್ರಹ ಎನ್ನುತ್ತಾರೆ. ಈ ರಾಗವು ಈಗ 
ಉಳಿದುಕೊಂಡಿರುವುದು ಹೀಗೆಯೇ. 

(೪೩) ಕನ್ನಡಗೌಲವು ಸಾಮಂತಮೇಲದಲ್ಲಿ ನಿ-ತ್ರಯವಾಗಿ, ಸಂಪೂರ್ಣ, ಆರೋಹ 
ದಲ್ಲಿ ಕೆಲವು ವೇಳೆ ಮ-ಲೋಪ ಎಂದು ಗೋವಿಂದದೀಕ್ಬಿತನಿ೦ದ ಲಕ್ಷಿತವಾಗಿದೆ 
(೧೨೦೪-೧೨೦೫). ಪೂರ್ವಗೌಲರಾಗವಿವೇಚನೆಯ ಸಂದರ್ಭದಲ್ಲಿ ಕನ್ನಡಗೌಲವನ್ನು 
ಪ್ರಸ್ತಾಪಿಸಿದೆ. ಕನ್ನಡ ಎ೦ಬ ಶಬ್ದವನ್ನು ರಾಗನಾಮಸೂಚಕವಾಗಿ ಪ್ರಯೋಗಿಸಿ ರಾಮಾ 
ಮಾತ್ಯ, ಗೋವಿಂದದೀಕ್ಷಿತ, ವೆ೦ಕಟಮಖಿ, ಮುದ್ದುವೆ೦ಕಟಮಖಿ ಅವರುಗಳು ತಾವು 
ಕನ್ನಡಿಗರೆ೦ಬುದನ್ನು ತೋರಿಸಿಕೊಂಡಿದ್ದಾರೆ. ಇಲ್ಲಿಂದ ಮುಂದೆ ಕರ್ಣಾಟ ಶಬ್ದದ 
ಬದಲು ಕನ್ನಡವೇ ಸ೦ಗೀತ ಶಾಸ್ತ್ರಸಾಹಿತ್ಯದಲ್ಲಿ ಉಳಿದುಕೊಂಡಿದೆ. 

ಕರ್ಣಾಟಗೌಡವೆ೦ಬ ಹೆಸರಿನಲ್ಲಿ ಈ ರಾಗವು ಬಹುಪ್ರಾಚೀನಪೃಸಿದ್ಧವೆ೦ಬುದನ್ನು 
ಈಗಾಗಲೇ ಸೂಚಿಸಿದೆ. ಶಾರ್ಜ್ಣದೇವನು ಗೌಡಗಳಲ್ಲಿ ಕರ್ಣಾಟ, ದೇಶವಾಲ, ತುರುಷ್ಕ 


೧೦೦ ಕರ್ಣಾಟಕಸಂಗೀತ್ಸವಾಹಿನಿ 


ಮತ್ತು ದ್ರಾವಿಡಗಳೆ೦ಬ ನಾಲ್ಕು ಪ್ರಭೇದಗಳನ್ನು ಹೇಳಿ ಅವುಗಳ ವರ್ಣನೆಗೆ ಕರ್ಣಾಟಕ 
ಗೌಡವನ್ನು ಪ್ರಕೃತಿಯಾಗಿ ತೆಗೆದುಕೊ೦ಡು ಸ-ತ್ರಯವಾಗಿ ನಿರೂಪಿಸುತ್ತಾನೆ. ಈ ರಾಗವು 
ಪ್ರಾಚೀನಕಾಲದಲ್ಲಿ ಎರಡು ಸ್ತರಗಳಲ್ಲಿ ಬೆಳೆದ ಹಾಗೆ ಕಾಣುತ್ತದೆ. ಪೂರ್ಣ. ಸ-ತ್ರಯ, 
ಸ್ವಸ್ಥಾನದಲ್ಲಿ ತಾಡಿತವಾದ (ಆಹತಗಮಕವುಳ್ಳ?) ಸ್ವರಗಳಿಂದ ಕೂಡಿದ್ದು ಎಂಬ ಲಕ್ಷಣ 
ಗಳನ್ನು ಜಗದೇಕಮಲ್ಲ, ಹರಿಪಾಲದೇವ, ಶಾರ್ಜದೇವ, ಮೋಕ್ಷದೇವ. ಹಮ್ಮೀರ, 
ವೇಮಭೂಪಾಲ ಮುಂತಾದ ಶಾಸ್ತ್ರಕಾರರಲ್ಲಿ ಕಾಣಬಹುದು. ಎರಡನೆಯ ಸ್ತರದಲ್ಲಿ 
ನಿಷಾದಕೇಂದ್ರದ ಸುತ್ತಲೂ ಅದರ ಸ್ವರಸಂದರ್ಭವು ಬೆಳೆಯಿತು; ಪಂಚಮವು ಯಾವಾ 
ಗಲೂ, ರಿಷಭವು ಕೆಲವು ವೇಳೆಯೂ ಲೋಪವಾಗುತ್ತಿತ್ತು. ಹೀಗೆ ಮದನಪಾಲನು ಇದನ್ನು 
ರಾಗಾ೦ಗ, ರಿಪ-ವರ್ಜ್ಯ, ನಿ-ತ್ರಯ ಎಂದೂ, ಪಂಚಮವು ಮಾತ್ರ ವರ್ಜ್ಯವಾದರೆ 
ಕರ್ಣಾಟಗೌಡೀ ಎ೦ಬ ರಾಗವಾಗುತ್ತದೆ೦ದೂ ಆನ೦ದಸ೦ಜೀವನಿಯಲ್ಲಿ ಲಕ್ಷಿಸುತ್ತಾನೆ. 
ನಂತರದಲ್ಲಿ ಈ ವ್ಯತ್ಯಾಸವು ನಿಲ್ಲದೆ ಹೋಗಿ ಸಂಗೀತನಾರಾಯಣದಲ್ಲಿ ನಾರಾಯಣ 
ದೇವನು ಪ-ಹೀನವಾದ, ನಿ-ತ್ರಯವಾದ ಇದು ಕರ್ಣಾಟಕಗೌಡವೇ ಎನ್ನುತ್ತಾನೆ. 
ಸುಮಾರು ಇದೇ ಕಾಲದ ಮಾಧವಭಟ್ಟನು ಪಂಚಮಲೋಪವನ್ನು ಒಪ್ಪದೆ ಈ ರಾಗವನ್ನು 
ಸ೦ಪೂರ್ಣವೆಂದೇ ಕರೆದಿದ್ದಾನೆ. ರಾಗಸಾಗರವು ಇದರ ಧ್ಯಾನಶ್ಲೋಕವೊ೦ದನ್ನು ಕೊಡು 
ತ್ತದೆ. 

ಗ್ರಾಮಪ್ಪಮೇಯವು ವ್ಯವಹಾರಕ್ಷಮತೆಯನ್ನು ಕಳೆದುಕೊ೦ಡಮೇಲೆ ಕನ್ನಡಗೌಲವು 
ಒಂದು ಹೊಸ ರೂಪವನ್ನೇ ತಳೆಯಿತು. ವಿದ್ಯಾರಣ್ಯರು ಅದನ್ನು ಸಾಮಂತ ಮೇಳಜನ್ಯ 
ವಾಗಿ ಹೇಳಿದ್ದರೂ, ರಾಮಾಮಾತ್ಯ, ಪ೦ಡರೀಕವಿಠಲ, ಪೋಲೂರಿ ಗೋವಿಂದ, ಶ್ರೀಕಂಠ, 
ಸೋಮನಾಥ ಇತ್ಯಾದಿ ಹದಿನಾರನೆಯ ಶತಮಾನದ ಲಾಕ್ಟಣಿಕರಲ್ಲಿ ಅದು ಸ್ವತಂತ್ರಮೇಳ 
ವಾಗಿಯೇ (೩೪) ಉಳಿದು ಬೆಳೆಯಿತು. ಹೀಗಾಗಿ, ಅದು ನಿಷಾದವನ್ನು ಕೈಶಿಕಿಗೂ, ಧೈವತ 
ವನ್ನು ಪಂಚಶ್ರುತಿಗೂ ಇಳಿಸಿಕೊ೦ಡುದು ಈ ಕಾಲದಲ್ಲಿಯೇ. ಇದರಲ್ಲಿ ಘ೦ಟಾರವ, 
ಶುದ್ಧಬ೦ಗಾಲ, ಛಾಯಾನಾಟ (-ವರ್ಣನಾಟ), ತುರುಷ್ಕತೋಡಿ, ದೇವಕ್ರಿಯಾ, 
ಸಾಮಂತ, ಸೌರಾಷ್ಟ್ರೀ ಮೊದಲಾದ ರಾಗಗಳು ಹುಟ್ಟುತ್ತವೆಂದು ಮೇಲೆ ಹೇಳಿದ 
ಾಕ್ಷಣಿಕರು ನಿರ್ಣಯಿಸುತ್ತಾರೆ. ಇವರಲ್ಲಿ ಈ ರಾಗಕ್ಕೆ ಕರ್ಣಾಟ ಎ೦ಬ ಹೆಸರೂ 


A 
DH 


ಪರ್ಮಾಯವಾಗಿದ್ದಂತೆ ಕಾಣುತ್ತದೆ. ಇದಕ್ಕೆ ಪಂಡರೀಕವಿಠಲನು ನಿದರ್ಶನ. ಇವರಲ್ಲೆಲ್ಲ 


ಇದು ನಿ.ತ.ಯ, ಕೆಲವು ವೇಳೆ ರಿಧ-ಹೀನ. 
A 


ವೆಂಕಟಮಖಿಯೂ ಅವನನ್ನು ಅನುಸರಿಸಿದ ಮುದ್ದುವೆಂಕಟಮಖಿಯೂ ಮಾತ್ರ ಈ 
ರಾಗವು ಶ್ರೀರಾಗಮೇಳ(೨೨)ದಲ್ಲಿ ಜನ್ಯ, ಉಪಾಂಗ, ನಿ-ತ್ರಯ, ಎನ್ನುತ್ತಾರೆ. ವೆಂಕಟ 


ಮಹಖಿಯು ಸಂಪೂರ್ಣತ್ತವನ್ನೂ ಕ್ವಚಿದ್‌ ರಿಧ-ಹೀನತೆಯನ್ನೂ ಹೇಳಿದರೆ ಮುದ್ದು 


G3 


43 
ಬಿ 


ವೆಂಕಟಿಮಜಿಯು ಆರೋಹದಲ್ಲಿ ಮಾತ್ರ ಧ-ಲೋಪವೆಂದು ವಿಧಿಸುತ್ತಾನೆ. ಈ ಕ್ವಚಿದ್‌ 
ಲಧ- ಹೀನತೆಯನ್ನು ಆದರೆ ಮೇಳತ್ವವನ್ನು (೩೪) ಪ೦ಡರೀಕವಿಠಲನು ರಾಗಚಂದ್ರೋ 


ಪಯದಲ್ಲಿ ಹೇಳುವುದುಂಟು. ಶಾಹಜಿಯೂ ತುಳಜನೂ ವೆ೦ಕಟಮಖಿಯನ್ನೇ ಅನುಸರಿಸಿ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೦೧ 


ಫ್ರೀಮೇಳಜನ್ಯತ್ವ, ನಿ-ತ್ರಯ, ಸಂಪೂರ್ಣ, ಈ ಲಕ್ಷಣಗಳನ್ನೂ ಆರೋಹಾವರೋಹ 
ಗಳಲ್ಲಿ ಶ್ಲಿಷ್ಟಸ್ವರ ಸಂಗತಿ, ಉಪಾಂಗತ್ವಗಳನ್ನೂ ವಿಶೇಷೋಕ್ತಿ ಯಲ್ಲಿ ಹೇಳುತ್ತಾರೆ; 
ಠಾಯ, ಗೀತ, ಸೂಳಾದಿಗಳ ಖ೦ಡಗಳಿ೦ದ ಉದಾಹರಣೆಗಳನ್ನು ಕೊಡುತ್ತಾರೆ. ರಾಮಾ 
ಮಾತ್ಯನು ಈ ರಾಗವು ಉತ್ಕಲದೇಶೀಯರಿಗೆ (ಎಂದರೆ ಬಿಹಾರ್‌ ದೇಶದವರಿಗೆ) ಅತಿ 
ಪ್ರಿಯವೆಂದುದನ್ನು ಇವನೂ ಪುನರುಚ್ಚರಿಸುತ್ತಾನೆ. 

ಕನ್ನಡಗೌಲವು ತನ್ನ ಇತ್ತೀಚಿನ ಸ್ಥಿತಿಯನ್ನು ವೆಂಕಟಮಖಿಯಿಂದಲೇ ಪಡೆದು 
ಕೊಂಡಿದ್ದು ಬೆಳೆದಿದೆ; ಗೋವಿ೦ದಾಚಾರ್ಯ, ತಿರುವೆ೦ಕಟಕವಿ ಮತ್ತು ರಾಗಲಕ್ಷಣಕಾರರು 
ಹೇಳಿರುವ ಖರಹಪ್ರಿಯಮೇಳ (೨೨) ಜನ್ಯ, ನಿ-ತ್ರಯ, ಆರೋಹದಲ್ಲಿ ಧ-ಲೋಪ, 
ಅವರೋಹದಲ್ಲಿ ರಿ-ವರ್ಜ್ಯ ಎ೦ಬ ಸ್ವರೂಪದಲ್ಲಿ ಇದು ಇಂದು ನಿಂತಿದೆ. 

(೪೪) ಕಾ೦ಬೋದಿಯು ಗೋವಿಂದದೀಕ್ಬಿತನು ಹೇಳುವ ಮೇಳಕರ್ತಗಳಲ್ಲಿ ಹತ್ತನೆ 
ಯದು; ಇಂದಿನ ಹರಿಕಾಂಭೋಜಿಮೇಳ(೨೮)ಕ್ಕೆ ಪರಸ್ಪರವಾಗಿದೆ; ಸ-ತ್ರಯ (೧೨೧೮- 
೧೨೧೯). 

ಈ ರಾಗವನ್ನು ಕಾ೦ಬೋಜಿ, ಕಾ೦ಭೋಜಿ, ಕಾ೦ಬೋದಿ ಮುಂತಾದ ಪರ್ಯಾಯ 
ನಾಮಗಳಿಂದ ವ್ಯವಹರಿಸುವುದೂ ಉಂಟು. ಕಾಂಭೋಜದೇಶವು ನಮ್ಮ ಹಿರಿಯರಿಗೆ 
ಬಹುಹಿ೦ದಿನಿ೦ದಲೂ--ಉದಾ. ಮಹಾಭಾರತದ ಕಾಲದಲ್ಲಿಯೇ--ಪರಿಚಿತವಾಗಿತ್ತು. 
ಅಲ್ಲಿ೦ದ ಕುದುರೆಗಳು ಆಮದಾಗುತ್ತಿದ್ದ೦ತೆ ಈ ರಾಗವೂ ಬ೦ದು ಸೇರಿಕೊ೦ಡಿರಬೇಕು. 
ಪ್ರಾಚೀನ ಬೃಹದ್ಭಾರತದ ಅಂಗವಾಗಿದ್ದ ಕ೦ಬುಜದೇಶದಿ೦ದ (ಕ್ಯಾಂಬೋಡಿಯಾ) ಬಂದಿ 
ದ್ದರೆ ಕಾಂಬೋಜ, ಕಾ೦ಬೋಜೀ ಎಂದು ಮುಂತಾದ ಹೆಸರುಗಳು ದೇಶಸೂಚಕ ಅನ್ವರ್ಥ 
ಗಳೂ ಆಗುತ್ತವೆ. ಮತಂಗಕಶ್ಯಪಯಾಷ್ಟಿಕಾದಿಗಳು ಕಾ೦ಬೋಜೀ ಎಂಬ ರೂಪವನ್ನೂ 
ಶಾರ್ಜ್ಣದೇವಾದಿಗಳು ಕಾಂಭೋಜೀ ಎ೦ಬ ರೂಪವನ್ನೂ ಗ್ರಹಿಸಿದ್ದಾರೆ. ಬಹುಶಃ ಈ 
ನಾಮಭೇದದೊಡನೆ ಸಂಬಂಧವಿರದಿದ್ದರೂ, ಈ ರಾಗವು ಎರಡು ಪ್ರಕಾರಗಳಾಗಿ 
ಪ್ರಾಚೀನಕಾಲದಲ್ಲಿಯೇ ಹರಿದುಬಂದುದು ಸ್ವಾರಸ್ಯಕರವಾಗಿದೆ. ಕಾಮೋದ, ಕಾಮೋದೀ 
ಎಂಬ ರಾಗಪ್ರಕಾರಗಳು ಪ್ರಾಚೀನ ಭಾರತೀಯ ಸಂಗೀತಶಾಸ್ತ್ರಗ್ರಂಥಗಳಲ್ಲಿಯೂ 
ಅರ್ವಾಚೀನ ಹಿ೦ದೂಸ್ಥಾನೀ ಸಂಗೀತದಲ್ಲಿಯೂ ಕಾಣಸಿಗುತ್ತವೆ. ಇವುಗಳಿಗೂ 
ಕಾ೦ಬೋಜಿಗೂ ಬಹುಶಃ ರೂಪದಲ್ಲಿ ಸಾದೃಶ್ಯವಿಲ್ಲ. 

ಈಗಾಗಲೇ ಸೂಚಿಸಿರುವಂತೆ ಕಾಂಬೋಜಿಯ ಎರಡು ಸ್ರೋತಗಳು ಪ್ರಾಚೀನತಮ 
ಕಾಲದಿ೦ದಲೇ ದೊರೆಯುತ್ತವೆ. ಇವುಗಳಲ್ಲಿ ಮೊದಲನೆಯದು ಕಕುಭವೆ೦ಬ ಗ್ರಾಮರಾಗ 
ದಲ್ಲಿ ಜನಿಸಿದ ಭಾಷಾರಾಗ; ಎರಡನೆಯದು ಮಾಲವಕೈಶಿಕವೆ೦ಬ ಗ್ರಾಮರಾಗದಲ್ಲಿ 
ಹುಟ್ಟಿದ. ವಿಭಾಷಾರಾಗ. ಕಕುಭಭಾಷಾಜನ್ಯವಾಗಿ ಇದರಲ್ಲಿ ಧ-ತ್ರಯ, ಸಂಪೂರ್ಣತೆ, 
ಸ-ಧ ಮತ್ತು ರಿ-ಪ ಎಂಬ ಯಮಳಸ್ವರಗಳಲ್ಲಿ ಪರಸ್ಪರ ಸಂವಾದ, ಇತ್ಯಾದಿ ಲಕ್ಷಣ 
ಗಳಿವೆ. ಯಾಷ್ಟಿಕನನ್ನು ಅನುಸರಿಸಿ ಮತ೦ಗನು ಇದನ್ನು ಹೇಳುತ್ತಾನೆ. ಮತಂಗ, ಆ೦ಜ 
ನೇಯರಿ೦ದ ಸಂಗ್ರಹಿಸಿ ಕಲ್ಲಿನಾಥನು ಉದ್ಧರಿಸುತ್ತಾನೆ. ಹದಿನೈದನೆಯ ಶತಮಾನ 


ದಲ್ಲಿಯೇ ಕು೦ಭಕರ್ಣನೂ ವರ್ಣಿಸುತ್ತಾನೆ. ಮಾಲವಕ್ಕೆಶಿಕಜನ್ಯವಾದ ವಿಭಾಷಾರಾಗ 
ವಾಗಿ ಇದು ಸ-ತ್ರಯ, ರಿಧ-ಹೀನ (ಕಶ್ಯಪಮತದಲ್ಲಿ ರಿಪ-ಹೀನ), ಔಡುವ, ನಿ-ಬಹುಳ, 
ನಿಗಪ(ನಿಗಸ?)ಗಳಲ್ಲಿ ಸಂಗತಿ, ಹಿ೦ದೋಲ ಭಾಷಾತ್ಚ ಮುಂತಾದ ಲಕ್ಷಣಗಳನ್ನು ಪಡೆ 
ದದೆ. ಇದನ್ನು ಕಶ್ಶಪ, ನಾನ್ಯದೇವ, ಸೋಮೇಶ್ವರ, ಜಗದೇಕಮಲ್ಲ, ಹರಿಪಾಲದೇವ, 
ಕಲ್ಲಿನಾಥನಿ೦ದ ಉದ್ವೃತರಾದ ಮತಂಗ ಹಾಗೂ ಆ೦ಜನೇಯ, ಕುಂಭಕರ್ಣ ಮುಂತಾ 
ದವರು ನಿರೂಪಿಸುತ್ತಾರೆ. 

ಹದಿನಾರನೆಯ ಶತಮಾನದಿಂದ ಇವೆರಡು ಸ್ರೋತಗಳೂ ಒಟ್ಟುಗೂಡಿ ಒ೦ದೇ ಪಾತ್ರ 
ದಲ್ಲಿ ಹರಿದಂತೆ ಕಾಣುತ್ತದೆ. ಅಂದಿನಿಂದಲೂ ಇದು ೨೯, ೨೮ ಈ ನೆರೆಹೊರೆಯ ಮೇಳ 
ಗಳಲ್ಲಿ ಅಲೆಯುತ್ತಿದೆ. ಪ್ರಾರಂಭದಲ್ಲಿ ಇದು ಇಂದಿನ ಇಪ್ಪತ್ತೊಂಬತ್ತನೆಯ ಮೇಕಕ್ಕೆ 
ಪರಸ್ಪರವಾದ ಸ್ವರದ್ರವ್ಯವನ್ನು ಪಡೆದಿತ್ತು. ಇದನ್ನು ವಿದ್ಯಾರಣ್ಯರೇ ಉದ್ದಾಟಿಸಿದ್ದಿರ 
ಬೇಕು. ಗೋವಿಂದದೀಕ್ಷಿತನ ವರ್ಣನೆಯಲ್ಲಿ ಕಾ೦ಬೋದಿ-ಕೇದಾರಗೌಳಗಳೆರಡೂ 
ಒಂದರಲ್ಲೊಂ೦ದು ಅ೦ತರ್ಭಾವವನ್ನು ಪಡೆಯುತ್ತವಷ್ಟೆ. ಈಗಾಗಲೇ ಹೇಳಿರುವಂತೆ 
ಕಾಂಬೋದಿಯಲ್ಲಿ ಕಾಕಲ್ಯ೦ತರಸ್ಪರಗಳೂ ಕೇದಾರಗೌಳದಲ್ಲಿ ಲಘುಷಡ್ಡ ಲಘು 
ಮಧ್ಯಮಗಳೂ ಇರುತ್ತಿದ್ದುದೇ ಈ ಬೇರ್ಪಡೆಗೆ ಕಾರಣ. ಹದಿನೇಳನೆಯ ಶತಮಾನದ 
ವೇಳೆಗೆ ಈ ಸ್ವರಯಮಳಗಳು ಪ್ರತಿನಿಧಿತತ್ತ್ವದಿ೦ದ ಅ೦ತರ್ಭಾವವನ್ನು ಪಡೆದಾಗ ಈ 
ಮೇಳಗಳು "ಬೇರೆ ರೀತಿಯಲ್ಲಿ ಅನ್ಯಸ್ವರಸ್ಥಾನಗಳ ಪ್ರವೇಶದಿಂದ ತಮ್ಮನ್ನು ತಾವು 
ವ್ಯಕ್ತೀಕರಿಸಿಕೊ೦ಡವು. ಇದಕ್ಕೆ ಕಾ೦ಬೋದಿ-ಕೇದಾರಗೌಲಗಳು ಉತ್ತಮ ನಿದರ್ಶನ. 
ಅಲ್ಲದೆ ಮಧ್ಯ೦ತರಸ್ಥಿತಿಯಲ್ಲಿದ್ದ ಪ್ರಾಚೀನ ಕಾಕಲಿನಿಷಾದವು ಹಿ೦ದುಮುಂದಕ್ಕೆ ತೊನೆ 
ದಾಡಿ ಮೊದಲು ಕಾಕಲಿಯಾಗಿಯೂ ನ೦ತರ ಕೈಶಿಕಿಯಾಗಿಯೂ ಆಮೇಲೆ ಎರಡು ರೂಪ 
ಗಳಲ್ಲಿಯೂ ಈ ರಾಗದಲ್ಲಿ ನಿಂತುದು ಬಹು ಸ್ವಾರಸ್ಯಕರವಾಗಿದೆ. 

ಹೀಗೆ, ರಾಮಾಮಾತ್ಮನು ಕಾ೦ಭೋಜಿಯನ್ನು ಕಾಕಲ್ಯಂತರಸಹಿತವಾದ, ಸಂಪೂರ್ಣ 
ವಾದ, ಸ-ತ್ರಯವಾದ, ಸಾಯ೦ಗೇಯವಾದ, ಮಧ್ಯಮವರ್ಗದ ಮೇಳ (೨೯) ರಾಗವಾಗಿ, 
ಆರೋಹದಲ್ಲಿ ಮನಿ-ವರ್ಜ್ಯವಾಗಿ ನಿರೂಪಿಸುತ್ತಾನೆ. ಪಂಡರೀಕ ವಿಠಲನೂ ಇದೇ ಲಕ್ಷಣ 
ಗಳನ್ನು ಈ ರಾಗಕ್ಕೆ ಕೇದಾರಮೇಳ(೨೯)ದಲ್ಲಿ ಜನ್ಯವಾಗಿ ಹೇಳುತ್ತಾನೆ. ಸೋಮನಾಥನು 

ಇದೇ ಹತ ಣಗಳನ್ನು ಆದರೆ ಸಭ; ನಿ:ತ್ಯಕ್ತ ಮಾತ್ರವೆ೦ಬ ವಿಶೇಷೋಕ್ತಿಯಲ್ಲಿ, 


ಣಾ 


ರೂಪದ ದರ್ಶನವು ಉದ್ದಾಟಿತವಾಗಿದೆ. ಅವನು ಈ ಬಗ್ಗೆ ರಾಮಾಮಾತ್ಯನನ್ನು ಕಟು 
ವಾಗಿ ಟೇಕಿಸಿಯೂ ಇದ್ದಾನೆ. ಅವನ ವ ಮತದಲ್ಲಿ ಕಾ೦ಬೋಜಿಯು ಸ್ವನಾಮಕಮೇಳ (೨೮). 
ಸ್‌.ತ್ರಯ, ಸಂಪೂರ್ಣ, ಆದ ೋಹದಲ್ಲಿ ಮನಿ-ವಕ್ರಿತ. 'ವಕ್ರಿತಃ' ಎಂಬುದು ಈ 
ಗ ೦ಥಸಂದರ್ಭದಲ್ಲಿ ಅಪಪಾಠವಾಗಿದು 'ವರ್ಜಿತಃ' ಎಂಬ ಪಾಠಾ೦ತರವು ಸಂಭವ 


ಪ್ರಯೋಗವು ವಂಕಟಮಜಿಯಲ್ಲಿ po ಕಂಡುಬಂದು ಈ ಹನನ ಆಧುನಿಕ 
ರ್‌ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೦೩ 


ನೀಯವಾಗಿದೆ. 

ಮುದ್ದುವೆಂಕಟಿಮಖಿಯು ಇದನ್ನು ಹರಿಕೇದಾರಗೌಳಮೇಳ(೨೮)ದಲ್ಲಿಜನ್ಯ, 
ಸ೦ಪೂರ್ಣ, ಸ-ತ್ರಯ, ಭಾಷಾಂಗ, ಆರೋಹದಲ್ಲಿ ಗನಿ-ವರ್ಜಿತ, ಸ-ಗ್ರಹ ಎಂದೆನ್ನು 
ತ್ತಾನೆ. "ಗನಿ ಎಂಬ ಪಾಠದ ಬದಲು ಅಕ್ಷರಸಾದೃಶ್ಯದ ಬಾಹ್ಯಸ೦ಭಾವ್ಯತೆಯಿ೦ದಲೂ 
ಗ್ರ೦ಥಸಂದರ್ಭದ ಅ೦ತಃಸ೦ಭಾವ್ಯತೆಯಿ೦ದಲೂ "ಮನಿ' ಎಂಬುದು ಹೆಚ್ಚು ವಿಶ್ವಸ 
ನೀಯ ಪಾಠಾಂತರವಾಗಿದೆ. ಸುಬ್ಬರಾಮದೀಕ್ಷಿತನು ಮುದ್ದುವೆ೦ಕಟಮಖಿಯನ್ನು 
(ವೆ೦ಕಟಮಖಿಯೆಂದು ತಪ್ಪಾಗಿ ಭಾವಿಸಿಕೊಂಡು) ಈ ಸಂದರ್ಭದಲ್ಲಿ ಉದ್ದರಿಸಿಕೊಳ್ಳು 
ವಾಗ ಅವನಿಂದಲೇ 'ನಿಷಾದಃ ಕಾಕಲೀಯುಕ್ತಃ ಕ್ವಚಿತ್‌ ಸ್ಥಾನೇ ಪ್ರಯುಜ್ಯತೇ' ಎಂಬ 
ಮಾತನ್ನೂ ಸ೦ಗ್ರಹಿಸುತ್ತಾನೆ. ಸನಿಪಧಸ ಎಂಬ ಸಂಚಾರದಲ್ಲಿ ಕಾ೦ಬೋಜಿಯು ಕಾಕಲಿ 
ನಿಷಾದವನ್ನು ಇಂದು ಹೊಂದಿರುವುದನ್ನು “ಕ್ಚಚಿತ್‌ಸ್ಥಾನೇ' ಎ೦ಬುದು ಸೂಚಿಸುತ್ತದೆ. 

ಶಾಹಜಿ ಮತ್ತು ತುಳಜರು ಇದನ್ನು ಸ್ವನಾಮಕಮೇಳ (೨೮), ಪೂರ್ಣ, ಸಾ೦ಶ, 
ಆರೋಹದಲ್ಲಿ ಮನಿ-ತ್ಯಕ್ತ ಎಂದು ವರ್ಣಿಸಿ ಕಕುಭರಾಗದ ಭಾಷಾಜನ್ಕ ಎಂದೂ 
ಉಲ್ಲೇಖಿಸುತ್ತಾರೆ. ಇದು ಪೂರ್ವಾಚಾರ್ಯಮತಾಲೋಡನದ ಪ್ರತಿಷ್ಠೆಯನ್ನು ಮೆರೆಯ 
ಲೆ೦ದು ಹೇಳಿದ್ದೇ ಹೊರತು ಸ್ವಾನುಭವದಿಂದ ಅಂತೂ ಅಲ್ಲ. ಕಾಂಬೋಜಿಯ ಆರೋಹ 
ದಲ್ಲಿ ಇಂದು ಮಧ್ಯಮದ ಪ್ರಯೋಗವೂ ಉಂ೦ಟಷ್ಟೆ. ಇದರ ಪ್ರಾರಂಭವು ತುಳಜ 
ನಲ್ಲಿಯೇ ಕಾಣುತ್ತದೆ. ಈ ರಾಗಕ್ಕೆ ಸ೦ಂಪೂರ್ಣಮೂರ್ಛನೆಯು ಸರ್ವಥಾ ಇರುವುದಿಲ್ಲ, 
ರಕ್ತಿಗಾಗಿ ಮಾತ್ರವೆಂದು ಕೆಲವು ವೇಳೆ ಮಧ್ಯಮವು ಬರುವುದುಂಟು. "ಆರೋಹಣೇ 
ರಕ್ತಿವಿಧಯೈವ ಮಧ್ಯಮಃ ಕ್ವಚಿತ್‌ ಗಚ್ಛತಿ. ಸಂಪೂರ್ಣಮೂರ್ಛನಾಯಾಂ ತು ಸರ್ವಥಾ 
ನಾಗಚ್ಛತಿ'--ಎ೦ದು ಹೇಳಿ ಉದ್ಭಾಹ, ಠಾಯ, ಗೀತ, ಪ್ರಬಂಧಗಳಿಂದ ಉದಾಹರಣೆ 
ಗಳನ್ನು ಎತ್ತಿಕೊಡುತ್ತಾರೆ. ಅರ್ವಾಚೀನರಾದ ಗೋವಿಂದಾಚಾರ್ಯ, ತಿರುವೆ೦ಕಟಕವಿ, 
ರಾಗಲಕ್ಷಣಕಾರರುಗಳು ಇದನ್ನು ಹರಿಕಾಂಭೋಜಿಮೇಳ(೨೮)ದಲ್ಲಿ ಸರಿಗಮಪಧಸ-ಸನಿ 
ಧಪಮಗರಿಸ ಎ೦ಬ ಸಂಚಾರ ದೊಡನೆ ಲಕ್ಷಿಸುತ್ತಾರೆ. ಕನ್ನಡ ಸ೦ಗೀತರತ್ನಾಕರಕಾರನು 
ಇದರ ಜೊತೆಗೆ “ಪ್ರಕೃತಿ-ವಿಕೃತಿ ಈ ನಿಷಾದವೂ ಉಂಟು'-ಎಂದು ಕೈಶಿಕಿ-ಕಾಕಲಿ 
ನಿಷಾದದ್ವಯದ ಪ್ರಯೋಗವನ್ನು ಸೂಚಿಸುತ್ತಾನೆ. ಈಗ ಕಾ೦ಲಬೋಜಿಯು ಲಕ್ಷ್ಯರೂಢ 
ವಾಗಿರುವುದು ಹೀಗೆಯೇ. 

(೪೫) ಮುಖಾರಿಯು ಶುದ್ಧ ಸ್ವರಸಪ್ತ ಕವನ್ನುಳ್ಳ ಮೇಳ. ಇದು ಸ-ತ್ರಯ, ಸ-ವಾದಿ, 
ಪ-ಸಂವಾದಿ, ಗನಿ-ವಿವಾದಿಗಳು, ರಿಧ-ಅನುವಾದಿಗಳು ಎ೦ಬ ಲಕ್ಷಣವನ್ನು ಹೊಂದಿದೆ 
(೧೨೩೦-೧೨೩೧). 

ಮುಖಾರಿಯು ಭಾರತೀಯ ಸಂಗೀತದ ಮಧ್ಯಯುಗದಲ್ಲಿ--ಹದಿನಾರನೆಯ ಶತ 
ಮಾನದ ಸುಮಾರಿಗೆ--ಕಾಣಿಸಿಕೊ೦ಡ ಮೇಳ. ಪ್ರಾಚೀನಸ೦ಗೀತದಲ್ಲಿ ಷಡ್ಡಗ್ರಾಮಕ್ಕೆ 
ಸಾಟಿಯಾದುದು. ಪಿ. ಸಾಂಬಮೂರ್ತಿಯಂತಹ ಆಧುನಿಕ ಸಂಗೀತಶಾಸ್ತ್ರಜ್ಞರು 
ಮುಖಾರಿಯು ಪ್ರಾಚೀನಾಚಾರ್ಯ--ಮುಖ್ಯವಾಗಿ ಶಾರ್ಜ್ಣದೇವಪ್ರಣೀತವೆಂದು 


ಹೇಳಿದುದು ಅನಭ್ಮಾಸದ ಫಲವಾಗಿ. ಶಾರ್ಜದೇವ, ಸುಧಾಕಲಶರು ಮುಖಾರಿಯನ್ನು 
ಸೇಳಿಲ್ಲ : ರಾಮಾಮಾತ್ಯನ ವೇಳೆಗೆ ಇದು ಪ್ರಸಿದ್ಧವೂ ಆದಿಮವೂ ಆದ ಮೇಳಪೇ 
ಆಗಿತ್ತು. ಆದುದರಿಂದ ಈ ಅವಧಿಯ ಮಧ್ಯದಲ್ಲಿದ್ದ ವಿದ್ಯಾರಣ್ಕರು ಈ ಮೇಳವನ್ನು 
ಮೊದಲು ಹೇಳಿದರೆ೦ಬುದು ಸಂಭಾವ್ಯವೇ ಆಗಿದೆ. 

ಈ ಹೆಸರು ಒಮ್ಮಿ೦ದೊಮ್ಮೆ ಈ ರಾಗಕ್ಕೆ ಹೇಗೆ ಬ೦ತೆ೦ಬುದೂ ಚಿಂತ್ಯವಾಗಿದೆ ; 
ಇದರ ಬಗ್ಗೆ ಯಾವ ಆಧಾರಗಳೂ ಸಿಗುವುದಿಲ್ಲ. ಮೌಖರರೆ೦ಬ ರಾಜಮನೆತನದ ಒಂದು 
ವಂಶವು ಗುಪ್ತರಿಗೂ ಮುಂಚೆಯೇ ಇತ್ತು. ಇದರ ಎರಡು ಸ್ರೋತಗಳಲ್ಲಿ 'ಮುಖ್ಯ 
ತರವಾದುದು ಉತ್ತರಪ್ರದೇಶದಲ್ಲಿ ಗ೦ಗಾ-ಗೋಗ್ರಾ ನದಿಗಳ ನಡುವಣ ಜೋನ್‌ಪುರ್‌ 
ಮತ್ತು ಬಾರಾಬಂಕೀ ಜಿಲ್ಲೆಗಳಲ್ಲಿ ಬಹುಕಾಲ ಆಳಿತು. ಮೌಖರಿಗಳ ಮೊದಲನೆಯ 
ಮೂವರು ದೊರೆಗಳು ಗುಪ್ತರ ವಂಶದ ರಾಜಕುವರಿಯರನ್ನು ಮದುವೆಯಾದರು. ಈ 
ವಂಶದಲ್ಲಿ ಪ್ರಸಿದ್ಧವಾದ ನಾಲ್ಕನೆಯ ಈಶಾನವರ್ಮನು ಕ್ರಿ. ಶ. ಆರನೆಯ ಶತಮಾನ 
ದಲ್ಲಿ ಮಹಾರಾಜಾಧಿರಾಜನಾಗಿದ್ದನು. ಮೌಖರವೆ೦ಬುದು ಒಂದು ಬುಡಕಟ್ಟಿನ ಹೆಸ 
೦ರಬಹುದೆ೦ದು ತೋರುತ್ತದೆ. ಇವರ ಜನಪದದಲ್ಲಿ ರೂಢಿಸಿದ್ದ ಮಟ್ಟು ಅಥವಾ ರಾಗವು 
ಮುಖಾರಿಯಾಗಿರಬಹುದು. ಆದರೂ ಪ್ರಾಚೀನಶಾಸ್ತ್ರಗ್ರ೦ಥಗಳಲ್ಲಿ ಇದರ ಉಲ್ಲೇಖ 
ವಿರದೆ, ಮೌಖರ ಮನೆತನವು ಅಳಿದುಹೋದ ಎಷ್ಟೋ ಕಾಲದಮೇಲೆ ಹದಿನಾರನೆಯ 
ಶತಮಾನದಲ್ಲಿ ಇದರ ಹೆಸರು ಮೊದಲನೆಯ ಬಾರಿಗೆ ಕಂಡುಬರುವುದೇಕೆಂಬ ಪ್ರಶ್ನೆಯೇ 
ಉಳಿದುಕೊಳ್ಳುತ್ತದೆ. 


ಷಡ್ತಗ್ರಾ ಮಸಮೀಕರಣ 

ಈ ವಿಷಯವನ್ನು ಇನ್ನಷ್ಟು ಸ್ಪಷ್ಟಗೊಳಿಸುವುದರಿ೦ದ ಒಂದು ಪ್ರಯೋಜನವುಂಟು; 
ಅದೆ೦ದರೆ ಆಧುನಿಕ ಭಾರತೀಯಸಂಗೀತಶಾಸ್ತ್ರಕಾರರಲ್ಲಿ ಪ್ರಾಚೀನವಾದ ಷಡ್ಜ್ಡಗ್ರಾಮದ 
ಬಗೆಗೆ ಇರುವ ತಪ್ಪುಕಲ್ಪನೆಗಳನ್ನು ನಿವಾರಿಸುವುದು. ಷಡ್ಡಗ್ರಾಮವು ಇಂದಿನ ಖರಹರ 
ಪ್ರಿಯ (೨೨) ಅಥವಾ ಶಂಕರಾಭರಣ (೨೯) ಮೇಳಗಳ (ಅಥವಾ ಅವುಗಳಿಗೆ ಸಮಾನ 
ವಾದ) ಸ್ವರವ್ಯವಸ್ಥೆಯನ್ನು ಪಡೆದಿತ್ತೆ೦ದು ಇ೦ದು ಸರ್ವೇಸಾಮಾನ್ಯವಾಗಿ ನಂಬಲಾಗಿದೆ. 

ಮಾಮಾತ್ಮನಿಂದ ಮೊದಲುಗೊಂಡು ತುಳಜನವರೆಗೆ ನಮ್ಮ ಲಾಕ್ಷಣಿಕರು ಷಡ್ಡ 
ಗ್ರಾಮ ಹಾಗೂ ಮುಖಾರಿಗಳ ವಿಷಯದಲ್ಲಿ ಹೇಳಿರುವ ಮಾತುಗಳು ಮೇಲ್ಕಂಡ ನಂಬಿಕೆ 
ಯನ್ನು ಸುಳ್ಳಾಗಿಸುತ್ತವೆ. 

ರಾಮಾಮಾತ್ಯನು ಮುಖಾರಿಯು ಆದಿಮಮೇಲ ; ಶುದ್ಧಸ್ವರಸಪ್ತಕವನ್ನು ಉಳ್ಳದ್ದು; 
ಅದರಲ್ಲಿ ಕೆಲವು ಗ್ರಾಮರಾಗಗಳು ಹುಟ್ಟುತ್ತವೆ ; ಇವೂ ಮುಖಾರಿಯೂ ಶಾರ್ಜದೇವ 
ನಿಗಿ೦ತ ಹಿಂಬಿನಿಂದಲೂ ಶುದ್ಧರಾಗಗಳೆ೦ದು ರೂಢಿಸಿವೆ, ಎನ್ನುತ್ತಾನೆ : "ಅಸ್ಮಿನ್‌ ಮೇಲೇ 
ಮುಖಾರೀ ಚ ಗ್ರಾಮರಾನಾಶ್ಚ ಕೇಚನ ಸ೦ಮತಃ ಶುದ್ಧ ಇತ್ಯೇಷ ಶಾರ್ಜ್ಣದೇವ 
ಪೆಪ್ಲಿತಃ'. ಹೀಗಿದ್ದರೆ ಶಾರ್ಜ್ಜದೇವನಿಗೆ ಈ ರಾಗವು ಚೆನ್ನಾಗಿಯೇ ತಿಳಿದಿದ್ದಿರಬೇಕಲ್ಲ : 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೦೫ 


ಇಡೀ ಸ೦ಗೀತರತ್ನಾಕರದಲ್ಲಿ ಮುಖಾರಿಯ ಹೆಸರು ಕಂಡುಬರುವುದಿಲ್ಲವೇಕೆ ? ಶಾರ್ಜ 
ದೇವನಿಗೂ ಅವನ ಹಿ೦ದಿನವರಿಗೂ ಈ ಸ್ವರವ್ಯವಸ್ಥೆಯು ಷಡ್ಡಗ್ರಾಮವೆಂಬ (ಷಡ್ಡ 
ಗ್ರಾಮರಾಗವಲ್ಲ !) ಹೆಸರಿನಲ್ಲಿ ಸುಪರಿಚಿತವೇ ಆಗಿತ್ತು, ಆದರೆ ಅದಕ್ಕೆ ಮುಖಾರಿಯೆಂಬ 
ಹೆಸರಿರಲಿಲ್ಲ. ಅಷ್ಟೆ. ಈ ಹೆಸರು ಬಂದಿದ್ದು ಆಮೇಲೆ--ಷಡ್ಡಗ್ರಾಮವೆ೦ಬ ಹೆಸರೂ 
ವ್ಯವಹಾರವೂ ರೂಢಿಯಲ್ಲಿ ಕಳೆದುಹೋದಮೇಲೆ. ಅದಕ್ಕೆ ಷಡ್ಡಗ್ರಾಮವೆಂಬ ಪರ 
ಸ್ಪರತೆಯು ಇದ್ದ ಪ್ರಾಚೀನ (ಶಾರ್ಜ್ಣದೇವವಿಪಶ್ಚಿತ) ಕಾಲದಲ್ಲಿ ಶುದ್ಧವೆ೦ಬ ಗ್ರಾಮರಾಗ 
ಭೇದಗಳು ಜನ್ಯವಾಗಿ ಇದ್ದೇ ಇದ್ದವಷ್ಟೆ. ಶುದ್ಧಷಾಡವ, ಶುದ್ಧಪ೦ಚಮ, ಶುದ್ಧಕ್ಕೆಶಿಕ 
ಮಧ್ಯಮ, ಶುದ್ಧಸಾಧಾರಿತ, ಶುದ್ಧಕ್ಕೆಶಿಕ ಎ೦ಬ ಐದಕ್ಕೆ ಶುದ್ಧಗ್ರಾಮರಾಗೆಗಳು ಎಂದು 
ಹೆಸರು. ಇವನ್ನು ಮತ೦ಗಮುನಿಯು ವರ್ಣಿಸಿದ್ದಾನೆ. ರಾಮಾಮಾತ್ಯನು ಸೂಚಿಸುತ್ತಿರು 
ವುದು ಇವನ್ನೇ. ಆದುದರಿಂದ ಅವನ “ಶಾರ್ಜ್ಣದೇವವಿಪಶ್ಚಿತಃ' ಎನ್ನುವ ಮಾತಿಗೆ 
ಶಾರ್ಜ್ಣದೇವನಿಗಿ೦ತ ಹಿಂದಿನಿಂದಲೂ ಈ ರಾಗದ ಸ್ವರೂಪವು ತಿಳಿದಿತ್ತು ಎಂದು ಅರ್ಥ 
ಮಾಡಬೇಕೇ ಹೊರತು ಮುಖಾರೀ ಎ೦ಬ ಹೆಸರಿನ ರಾಗವು ತಿಳಿದಿತ್ತು ಎ೦ದು ಅರ್ಥೈಸ 
ಬಾರದು. ಹೀಗೆ ಮಾಡಿದ್ದರಿಂದಲೇ ಆಧುನಿಕ ಸ೦ಗೀತಶಾಸ್ತ್ರಜ್ಞರು ಮುಖಾರಿಯು ಶಾರ್ಜ್ಗ 
ದೇವಪ್ರಣೀತವೆಂದು ತಪ್ಪಾಗಿ ಹೇಳಲು ಕಾರಣವಾಯಿತು. 

ಇಲ್ಲಿ ಮುಖಾರೀಮೇಳವೆ೦ದರೆ ಷಡ್ಡಗ್ರಾಮ : ಈ ಮೇಳದಲ್ಲಿ ಮುಖಾರಿಯು ಹೇಗೆ 
ರಾಗವೋ, ಷಡ್ಡಗ್ರಾಮದಲ್ಲಿ ಶುದ್ಧಸಾಧಾರಿತರಾಗವು ಹಾಗೆಯೇ ರಾಗ. ಶುದ್ಧಸಾಧಾರಿತ 
ರಾಗವೇ ಮುಖಾರೀರಾಗವೆಂದು ನಂತರ ಪ್ರಸಿದ್ಧವಾಯಿತು. ಇವೆರಡೂ ಶುದ್ಧಸ್ತರಸಪ್ತಕ 
ಗಳೇ. ಷಡ್ಡಗ್ರಾಮದಲ್ಲಿ ಷಡ್ಜಗ್ರಾಮವೆ೦ಬ ರಾಗವೂ ಒಂದಿತ್ತು. ಆದರೆ ಇದು ಶುದ್ಧಸ್ಟರ 
ಸಪ್ತಕವಲ್ಲ, ಅ೦ತರಗಾ೦ಧಾರ-ಕಾಕಲಿನಿಷಾದಗಳನ್ನುಳ್ಳದ್ದು. ಅದು ಇ೦ದಿನ ಮಾಯಾ 
ಮಾಳವಗೌಳಕ್ಕೆ ಸಮನಾದುದು. ಶುದ್ಧ ಸಾಧಾರಿತವಾದರೋ ಷಡ್ಡಗ್ರಾಮದ ಸ್ಟರವ್ಯವಸ್ಥೆಗೆ 
ಪ್ರಕೃತಿಭೂತವಾದ ಷಡ್ಡಮೂರ್ಛನೆಯನ್ನು, ಎಂದರೆ ಉತ್ತರಮ೦ದ್ರಾಮೂರ್ಛನೆಯನ್ನು 
ಪಡೆದಿತ್ತು. ಇದರ ಕಾಕಲ್ಕ೦ತರಸಹಿತ ಮೂರ್ಛನೆಯೇ ಷಡ್ಜಗ್ರಾಮರಾಗ--ಇ೦ದಿನ 
ಮಾಯಾಮಾಳವಗೌಳ. ಶಾರ್ಜ್ಣದೇವನು ಶುದ್ಧಸಾಧಾರಿತಕ್ಕೆ ಷಡ್ಡಮಧ್ಯಮಾ ಜಾತಿ 
ಯಿಂದ ಹುಟ್ಟಿದ್ದು, ಗನಿ-ಅಲ್ಪ, ಮ-ನ್ಯಾಸ ಪೂರ್ಣ, ಷಡ್ಜಾದಿಮೂರ್ಛನೆ ಎಂಬ 
ಲಕ್ಷಣವನ್ನು ಹೇಳುತ್ತಾನೆ. ಷಡ್ಡಾದಿ ಎಂದರೆ ಷಡ್ಡದಿಂದ ಮೊದಲಾಗುವ, ಎಂದರೆ 
ಶುದ್ಧಸ್ವರಗಳನ್ನು ಮಾತ್ರ ಉಳ್ಳ ಉತ್ತರಮಂದ್ರಾ ಎ೦ಬ ಮೂರ್ಛನೆ. ಅವನೇ ಷಡ್ಡ 
ಗ್ರಾಮರಾಗವನ್ನು ಷಡ್ಡಮಧ್ಯಮಾ ಜಾತಿಯಿ೦ದಲೇ ಹುಟ್ಟಿದ್ದು, ತಾರಷಡ್ಡವು ಗ್ರಹಾಂಶ 
ಗಳು, ಮ-ನ್ಯಾಸ ; ಸ-ಅಪನ್ಯಾಸ ; ಸ೦ಪೂರ್ಣ, ಷಡ್ಜಾದಿಮೂರ್ಛನೆಯೇ ; ಆದರೆ 
`ಕಾಕಲ್ಯ೦ತರ ಸಹಿತವಾದುದು ಎಂದು ವರ್ಣಿಸುತ್ತಾನೆ. 

ಮೇಲೆ ಹೇಳಿದ ಸಮೀಕರಣಗಳಿಗೆ ತುಳಜನಿಂದ ಸಂಪೂರ್ಣವಾದ ಸಮರ್ಥನೆಯು 
ದೊರೆಯುತ್ತದೆ. ಅವನು ರಾಮಾಮಾತ್ಯನ ಮಾತುಗಳನ್ನೇ ಅನುಮೋದಿಸಿ ಹೀಗೆ ವಿಸ್ತರಿಸಿ 
ಬರೆಯುತ್ತಾನೆ : 


ಅಸ್ಮಿನ್‌ ಮೇಲೇ ಮುಖಾಲೀ ಚ ಗ್ರಾಮರಾಗಾಶ್ವ್ಚ ಕೇಚನ | 
ಲೋಕಪ್ರಸಿದ್ದನಾಮಾಯಂ ಶಾಸ್ತ್ರಸಿದ್ಧಾಭಿಧಸ ಕ್ರ್ವ್ರಸೌ | 
ಶುದ್ಧಸಾಧಾರಿತ ಇತಿ ತುಲಜೇಂದ್ರೇಣ ನಿಶ್ಚಿತಃ ! 


ಅವನು ಶಾರ್ಜ್ಣದೇವನ ಹೆಸರನ್ನು ಈ ಸ೦ದರ್ಭದಲ್ಲಿ ಎತ್ತುವುದಿಲ್ಲ. ಇದರಿಂದಾಗಿ 
ಕಾಜ್ಗ ೯ದೇವನೆ, ಅಥವಾ ಅವನಿಗಿ೦ತ ಹಿ೦ದಿನವರೆ, ಮುಖಾರಿಯನ್ನು ಹೇಳಿದ್ದಾರೆ೦ಬ 
ಕಪು ಗ್ರಹಿಕೆಯು ಇಲ್ಲಿ ಹುಟ್ಟದೆಯೇ ಇರುವಂತೆ ಅವನು ಜಾಗರೂಕನಾಗಿದ್ದಾನೆ. ಅಲ್ಲದೆ 
ಕುಳಜನು ಸಂಶಯಕ್ಕೆ ಎಡೆಯೇ ಇಲ್ಲದಂತೆ, 'ಮುಖಾರಿಯೆ೦ಬುದು ಈಗ ಲೋಕ 
ಪ್ರಸಿದ್ಧವಾದ ಹೆಸರು, ಆದರೆ ('ತು' ಎ೦ಬ ಮೇಲ್ಕಂಡ ನಿಪಾತವನ್ನು ಗಮನಿಸಿ.) ಇದೇ 
`ಅಸೌ') (ಹಿ೦ದಿನ)ಶಾಸ್ತ್ರದಲ್ಲಿ ಶುದ್ಧಸಾಧಾರಿತ ಎ೦ಬ ಹೆಸರನ್ನು ಪಡೆದಿತ್ತು ಎಂದು 
ನಾನು ನಿಶ್ಚಯಿಸಿದ್ದೇನೆ', ಎ೦ದು ಸಾರಿದ್ದಾನೆ. ಮೇಲೆ ಹೇಳಿದ ಶುದ್ಧಸಾಧಾರಿತ ಲಕ್ಷಣ 
ನಿಂದಲೂ ಮುಂದೆ ಹೇಳುವ ಮುಖಾರೀ ಲಕ್ಷಣದಿ೦ದಲೂ ಈ ಸಮೀಕರಣವು ಉಪಪನ್ನ 
ವಾದುದು ಎಂಬುದು ಸ್ಪಷ್ಟವಾಗುತ್ತದೆ. ಇವನ ಹಿಂದಿನ ಪ೦ಡರೀಕವಿಠಲ, ಶ್ರೀಕಂಠ, 
ಸೋಮನಾಥ, ವೆ೦ಕಟಮಖಿ ಮುಂತಾದ ಎಲ್ಲ. ಲಾಕ್ಷಣಿಕರೂ ಮುಖಾರಿಗೆ ಶುದ್ಧಸ್ಟರ 
ಗಳನ್ನು ಮಾತ್ರ ಹೇಳಿದ್ದಾರೆ. ಹೀಗಾಗಿ ಈ ಮುಖಾರಿಯು ಭರತಾದಿಗಳು ಹೇಳುವ 
ಷಡ್ಡಗ್ರಾಮಕ್ಕೆ ಪರಸ್ಪರವಾದುದುದು ಎಂಬುದು ನಿಸ್ಸ೦ಶಯ. 

ಗ್ರಾಮವು ಶಾಸ್ತ್ರವ್ಯವಹಾರದಿ೦ದಲೂ ಗೇಯರೂಢಿಯಿ೦ದಲೂ ಮರೆಯಾಗಿ, ಷಡ್ಡ 
ಗ್ರಾಮವೂ ಸಹ ದೇಶೀಸಂಗೀತಪ್ರಪಂಚದಲ್ಲಿಯೇ ಲೀನವಾಗಿ ಹೋಗುತ್ತಿದ್ದ ಹದಿ 
ನಾರನೆಯ ಶತಮಾನದಲ್ಲಿ ಇಬ್ಬರು ಅಭಿಯುಕ್ತರು ಗ್ರಾಮಪ್ರಮೇಯವು ಮೇಳವೆ೦ಬ 
ರೂಪಾಂತರಗೊಂಡ ಸಮಕಾಲೀನಸ್ಪರೂಪದಲ್ಲಿಯೇ ಷಡ್ಡಗ್ರಾಮದ ಎರಡು ಮುಖ್ಯ 
ತಮರೂಪಗಳನ್ನು ಸಮನ್ಹಯಗೊಳಿಸುವ ಪ್ರತಿಭೆಯನ್ನು ತೋರಿ ಕೃತಕೃತ್ಯರಾದರು. ಹೀಗೆ 
ಷಡ್ಡಗ್ರಾಮವನ್ನು ಮುಖಾರೀಮೇಳದಲ್ಲಿಯೂ ಅದರ ಉತ್ತರಮಂ೦ದ್ರಾಮೂರ್ಛನೆ 
ಯನ್ನು ಮುಖಾರೀರಾಗದಲ್ಲಿಯೂ ರಾಮಾಮಾತ್ಮನು ಪುನರ್ವ್ಯವಸ್ಥೆ ಗೊಳಿಸಿದನು. ಇದೇ 
ಉತ್ತರಮ ದ್ರಾ ದ್ರಾಮೂರ್ಛನೆಯ ಕಾಕಲ್ಕ೦ತರಸಹಿತ ರೂಪನ್ನು ಶ್ರೀಪುರ೦ದರದಾಸರು. 
ಮಾಲವಗೌಡವೆ೦ಂದು ತಮ್ಮ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ರಾಗವೊಂದರಲ್ಲಿ ಕೆಲವು ವೇಳೆ 
್ರಿದ್ಧ ರಿಪ-ಗಳನ್ನು ಸೇರಿಸಿ, ಮೇಳವನ್ನಾಗಿಮಾಡಿ ನಿಲ್ಲಿಸಿದರು ; ಅಷ್ಟೇ 
ಅಲ್ಲದೆ ಅದನ್ನು ಅಭ್ಯಾಸಗಾನದ ಮಾತೃಕೆಯನ್ನಾಗಿ ಮಾಡಿದರು. ಇವರಿಬ್ಬರ ಈ 
ದೂರದರ್ಶನ ಪ್ರತಿಭೆಯಿಂದಾಗಿ ಕರ್ಣಾಟಕ ಸಂಗೀತದ ವಿಕಾಸಕ್ಕೆ ಹಾದಿಯು ನೇರವೂ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೮೭ 


ಗೇಯ. ಪ೦ಡರೀಕವಿಠಲನ ರಾಗಚಂದ್ರೋದಯದಲ್ಲಿಯೂ ರಾಗಮಂಜರಿಯಲ್ಲಿಯೂ 
ಇದೇ ಲಕ್ಷಣವಿದೆ. ಶ್ರೀಕಂಠನು ಈ ಲಕ್ಷಣಗಳೊಡನೆ `ಕತಿಚಿದ್‌ ಗಮಕ್ಕೆರ್ಯುಕ್ತಾ, ಕಷ್ಟ 
ಸಾಧ್ಯಾ' ಎಂಬ ವಿಶೇಷೋಕ್ತಿಯನ್ನೂ ಒಂದು ಧ್ಯಾನಶ್ಲೋಕವನ್ನೂ ಸೇರಿಸುತ್ತಾನೆ. 
ಸೋಮನಾಥನು ಇದೇ ಲಕ್ಷಣಗಳನ್ನು ಹೇಳಿ ಇದರಲ್ಲಿ ತುರುಷ್ಕತೋಡೀ ಮುಂತಾದ 
ರಾಗಗಳು ಜನ್ಯವೆನ್ನುತ್ತಾನೆ. ಅವನೇ ತುರುಷ್ಕತೋಡಿಗೆ ಹುಸೇನಿಯನ್ನು ಸಮೀಕರಿಸಿ 
ಅದನ್ನು ಗ-ತ್ರಯವಾಗಿ ವಿಧಿಸುತ್ತಾನೆ. ಮುಂದೆ ಮುಖಾರಿಯು ಖರಹರಪ್ರಿಯದಲ್ಲಿ 
(೨೨) ಮೇಳಾ೦ತರವಾದಾಗ ಹುಸೇನಿಯೂ ಅದರಲ್ಲೇ ಮೇಳಾಂತರಗೊಂಡಿತೆಂಬುದು 
ಸ್ವಾರಸ್ಯಕರ ಸಂಗತಿಯಾಗಿದೆ. ವೆ೦ಂಕಟಮಖಿಯ ಪ್ರಕಾರ ಇದು ಆದಿಮಮೇಳ, ಮೇಲ್ಕಂಡ 
ಲಕ್ಷಣಗಳನ್ನೇ ಹೊಂದಿದೆ. ಸಪ-ಸ೦ವಾದಿಗಳು, ಗನಿ-ವಿವಾದಿಗಳು, ರಿಧ-ಅನುವಾದಿಗಳು. 

ಶಾಹಜಿ ಮತ್ತು ತುಳಜರು ಇದರ ಲಕ್ಷ್ಯದಲ್ಲಿ ರಾಗವರ್ಧನೀ, ಠಾಯ. ಗೀತ, ಪ್ರಬಂಧ. 
ಸುಳಾದಿಗಳ ಅ೦ಶಗಳನ್ನು ಉದ್ದರಿಸಿಕೊಳ್ಳುತ್ತಾನೆ. ಈ ರಾಗದಲ್ಲಿ ಬರುವ ರಿಗಧನಿ-ಸ್ವರ 
ಗಳಲ್ಲಿ ಕೆಲವು ಮಧ್ಯಮೇಲವೀಣೆಯ ಮೇಳದಲ್ಲಿರುವ ಆಯಾ ಸ್ವರಗಳಿಗಿಂತ ಕಡಿಮೆ 
ಯಾಗಿ ಇರುವಂತೆಯೂ ಇನ್ನೂ ಸ್ವಲ್ವ ಉಚ್ಚವಾಗಿರುವುದನ್ನು ಅಪೇಕ್ಷಿಸುತ್ತವೆಂದೂ 
ತುಳಜನು ಬಹು ಸ್ವಾರಸ್ಯವಾದ ಮಾತನ್ನು ಸೇರಿಸುತ್ತಾನೆ. ಈ ಮಾತಿಗೆ ಎರಡು ಪಕ್ಷಗಳಲ್ಲಿ 
ಅರ್ಥವನ್ನು ಹೇಳಬಹುದು. ಮೊದಲನೆಯ ಪಕ್ಷದಲ್ಲಿ ಮಧ್ಯಮೇಲವೀಣೆಯಲ್ಲಿದ್ದ ಸ್ವರ 
ಸ್ಥಾನಗಳಿಗಿ೦ತ ಇವು ನ್ಯೂನವಾಗಿರುವುದರಿಂದ ಬಹುಪ್ರಾಚೀನವಾದ ಷಡ್ಡಗ್ರಾಮದ 
ರಿಗಧನಿ-ಶುದ್ಧಸ್ವರಗಳು ಈಗ ನಾವು ಬಳಸುತ್ತಿರುವ ಈ ಸ್ವರಗಳಿಗಿ೦ತ ಭಿನ್ನವೂ ಕಿಂಚಿತ್‌ 
ನೀಚವೂ ಆಗಿದ್ದವು. ಕಾಲಾನುಕ್ರಮದಲ್ಲಿ--ಬಹುಶಃ ಹದಿನಾಲ್ಕು-ಹದಿನೈದನೆಯ ಶತ 
ಮಾನಗಳಲ್ಲಿ ಸ್ವಲ್ಪಸ್ವಲ್ಪವಾಗಿ ಏರಿ ಈಗಿನ ಶುದ್ಧಸ್ವರಸ್ಥಾನಗಳಲ್ಲಿ ಅ೦ತರ್ಭಾವವನ್ನು 
ಪಡೆದವು. ಮಧ್ಯ೦ತರಯುಗದಲ್ಲಿ ಸ್ವಯಂ೦ಭೂಗಳಲ್ಲದ ಈ ಸ್ವರಗಳು ಕಿಂಚಿತ್ತಾಗಿ 
ತೀವ್ರಗೊಳ್ಳಲು ಪರಕೀಯ ಸಂಗೀತಪದ್ಧತಿಗಳ (ಉದಾ. ಹಿಜ್ಸಾಜ್ಸ್‌, ತುರುಷ್ಕತೋಡಿ 
ಇತ್ಯಾದಿ) ಪ್ರಭಾವವು ಕಾರಣವಾಗಿದ್ದಿರಬಹುದು ಅಥವಾ ಈ ಕಾಲದಲ್ಲಿ ಜಗತ್ತಿನ ಇತರ 
ಸಂಗೀತಪದ್ಧತಿಗಳಲ್ಲಿ ಸಾರ್ವತ್ರಿಕವಾಗಿ ಘಟಿಸಿದ೦ತೆ ಆಂತರಿಕ ಒತ್ತಡವೇ ಕಾರಣವಿರ 
ಬಹುದು. 

ಎರಡನೆಯ ಪಕ್ಷದಂತೆ ಮಧ್ಯಂತರಯುಗದಲ್ಲಿ ಶುದ್ಧಮೇಲ, ಮಧ್ಯಮೇಲ 
ಮುಂತಾದ ವೀಣಾಮೇಳಗಳನ್ನು ಲಕ್ಷ್ಯದಿ೦ದ ಉದ್ದರಿಸಿಕೊಂಡು ನಿರ್ಮಿಸುವಲ್ಲಿ ನಮ್ಮ 
ರಾಮಾಮಾತ್ಯನೇ ಮೊದಲಾದ ಶಾಸ್ತ್ರಕಾರರು ಬಹು ಹಿಂದಿನಿಂದಲೂ ಶ್ರವಣಪರಂಪರೆ 
ಯಲ್ಲಿ ನಡೆದುಬಂದಿದ್ದ ಮತ್ತು ಷಡ್ಡಗ್ರಾಮವ್ಯವಹಾರದಲ್ಲಿ ಸ್ಥಾಪಿತವಾಗಿದ್ದ ಶುದ್ಧಸ್ಟರ 
ಸ್ಥಾನಗಳಿಗಿ೦ತ ಸ್ವಲ್ಪ ಉಚ್ಚವಾಗಿ ಮಧ್ಯಮೇಲವೀಣೆಯ ಮೇಳದಲ್ಲಿ ಈ ಸ್ವರಗಳನ್ನು 
ಸ್ಥಾಪಿಸಿದರು. ಸ್ವಯಂಭೂಸ್ವರತತ್ವವನ್ನು ಅವರು ಆಧರಿಸಿದ್ದರಿಂದ ಈ ಉಚ್ಚತರ 
ಸ್ಥಾನಗಳು ದೊರೆತವು. ಗ್ರಾಮಪದ್ಧತಿಯು ಲೋಪವಾಗಿಹೋಗುತ್ತಿದ್ದ ವಿದ್ಯಾರಣ್ಯರ 
ಕಾಲದಲ್ಲಿ ಸ್ವರಗಳ ಸ್ಥಾನಗಳು ಕಾಮಚಾರದಿಂದ ಗೋಚರಿಸುತ್ತಿದ್ದವು. ಹೀಗಾದುದನ್ನೆಲ್ಲ 


'ದೇಶೀ` ಎಂಬ ವಿಶಾಲವ್ಕಾಪ್ತಿಯ ಶಬ್ದದಲ್ಲಿ ಹನೂಮಂತನು ಅಡಕಗೊಳಿಸಿದ್ದುದನ್ನು 
ಫೈರವಿ ರಾಗದ ವಿವೇಚನೆಯಲ್ಲಿ ಮೇಲೆ ಸೂಚಿಸಿದೆ. ಕಾಕಲ್ಕಂತರಸ್ವರಗಳು ಈ ಕಾಲದಲ್ಲಿ 
ಚ್ಚಗೊ೦ಡ೦ತೆಯೇ ಉಳಿದ ಸ್ವರಗಳೂ ಆಗಿರಬೇಕು. ಆದುದರಿಂದ ಲಕ್ಷ್ಮಲಕ್ಷಣ 
ಸಳಲ್ಲಿ ವಿರೋಧವು ಒದಗಿತು. 

ರಾಗಸಾಗರವು ಮುಖಾರಿಗೆ ಒ೦ದು ಧ್ಯಾನಶ್ಲೋಕವನ್ನು ಹೇಳುತ್ತದೆ. ನಾರಾಯಣ 
ದೇವನು ಮುಖಾರಿಯು ಸೈ೦ಧವೀ ಮತ್ತು ತೋಡಿ ಎ೦ಬೆರಡು ರಾಗಗಳ ಮಿಶ್ರದಿ೦ದಾದ 
ಸ೦ಕೀರ್ಣರಾಗವೆ೦ದು ಅಭಿಪ್ರಾಯಪಡುತ್ತಾನೆ. ಈ ತೋಡಿಯು ತುರುಷ್ಕತೋಡಿಯೇ 
ಆಗಿದ್ದರೆ ಅದು ಶುದ್ಧಸ್ವರಯುಕ್ತವೂ ಅಲ್ಪಗಾ೦ಧಾರವೂ ಆಗಿದ್ದುದೂ ಸೈಂಧವಿಯ 
ಪ್ರಕಾರಗಳಲ್ಲಿ ಒಂದಾಗಿದ್ದ ತೃತೀಯ ಸೈ೦ಧವಿಯು ನಿಗಹೀನವಾಗಿದ್ದುದೂ ಈ ಉಕ್ತಿ 
ಯನ್ನು ಸಮರ್ಥಿಸುತ್ತವೆ. ಅಹೋಬಲನು ಈ ಊಹೆಗೆ ಬಲ ಕೊಡುತ್ತಾನೆ ; ಅವನು 
ಮುಖಾರಿಯನ್ನು ಆದಿಮಮೇಲವೆ೦ದೂ. ಸ-ತ್ರಯ, ಸ-ನ್ಯಾಸ, ಪ-ಅ೦ಶ, ಆರೋಹದಲ್ಲಿ 
ಗನಿ-ತ್ಯಕ್ತವೆ೦ದೂ ವರ್ಣಿಸುತ್ತಾನೆ. 

ಹದಿನೆ೦ಟನೆಯ ಶತಮಾನದ ನ೦ತರ ಮುಖಾರಿಯು ಇಬ್ಬಗೆಯಾಗಿ ಕವಲೊಡೆ 
ಯಿತು. ಮುದ್ದುವೆ೦ಕಟಮಖಿಯಲ್ಲಿ ನಮಗೆ ಇದರ ಮೊದಲ ನೋಟವು ದೊರೆಯುತ್ತದೆ. 

ಮುಖಾರಿಯೆ೦ಬ ಒಂದೇ ಹೆಸರಿನ ರಾಗವನ್ನು ಕನಕಾ೦ಬರಿ(೧)ಯಲ್ಲಿ ಸ-ಗ್ರಹ, ಸದಾ 

ಗೇಯ, ಆರೋಹದಲ್ಲಿ ಗನಿ-ತ್ಕಕ್ತ, ಅವರೋಹದಲ್ಲಿ ಸಂಪೂರ್ಣ ಎ೦ದೂ ರೀತಿ ಗೌಲ 
ಮೇಳ(೨೦)ದಲ್ಲಿ ಇದೇ ಲಕ್ಷಣಗಳಿ೦ದಲೂ ಅವನು ಲಕ್ಷಿಸುತ್ತಾನೆ. ನೂತರದ ಅರ್ವಾ 
ಚೀನರು ಮೊದಲನೆಯ ಪ್ರಕಾರವನ್ನು ಶುದ್ಧಮುಖಾರಿಯೆ೦ದೂ ಎರಡನೆಯದನ್ನು 
ಮುಖಾರಿಯೆಂದೂ ಕರೆದರು. ಹೀಗೆ ಗೋವಿ೦ದಾಚಾರ್ಯ. ತಿರುವೆ೦ಕಟಕವಿ, ರಾಗಲಕ್ಷಣ 
ಕಾರ, ಕನ್ನಡಸ೦ಗೀತರತ್ನಾಕರಕಾರರೆಲ್ಲರೂ ಶುದ್ಧಮುಖಾರಿಯನ್ನು ಮೊದಲನೆಯ ಮೇಳ 
ದಲ್ಲಿಯೇ ಬಣ್ಣಿಸುತ್ತಾರೆ. ಗೋವಿಂದಾಚಾರ್ಯನಲ್ಲಿ ಅದು ಸ-ತ್ರಯ, ಆರೋಹದಲ್ಲಿ 
ಸಂಪೂರ್ಣ, ಅವರೋಹದಲ್ಲಿ ಪ-ವರ್ಜ್ಯ, ತಿರುವೆ೦ಕಟಕವಿಯಲ್ಲಿ ಅದು ಉಭಯ 
ಸಂಪೂರ್ಣ : ಕನ್ನಡಸ೦ಗೀತರತ್ನಾಕರಕಾರನಲ್ಲಿ ಅದಕ್ಕೆ ಸರಿಮಪಧಸ-ಸನಿಧಪಮಗರಿಸ, 
ನಿಧಸ, ರಿಗರಿಸ, ರಿಮಪ, ಮಪಧ, ಪಧಸ-ರಿಸನಿಧಪಮ ಗರಿಸ ಎ೦ಬ ಸಂಚಾರವಿದೆ. 

ಮುಖಾರಿಯಾದರೋ ಖರಹರಪ್ರಿಯಜನ್ಯವಾಗಿ-ಎಂದರೆ ಮುದ್ದುವೆ೦ಕಟಮಖಿಯ 
ಕಾಲದಿ೦ದ ತನ್ನ ಶುದ್ಧ ಧೈವತವನ್ನು ಪಂಚಶ್ರುತಿಗೆ ಏರಿಸಿಕೊ೦ಡು-ಸ-ತ್ರಯವಾಯಿತು: 
ಗೋವಿಂದಾಚಾರ,ನಲ್ಲಿ ಆರೋಹದಲ್ಲಿ ಗ-ಹೀನನಾದ ವಕ್ರಸ೦ಚಾರ, ಅವರೋಹದಲ್ಲಿ 
ಸಂಪೂರ್ಣ. ತಿರುವೆಂಕಟಕವಿಯಲಿ ಲ ಸರಿಗಮಪಧನಿಸ-ಸನಿಧಪಮಗರಿಸ ಎಂಬ ಸಂಚಾರ, 
ಕನ್ನಡಸ೦ಗೀತರತ್ನಾಕರದಲ್ಲಿ ಸರಿಮಪಧಸ-ಸನಿಧಪಮಗರಿಸ ಎಂಬ ಆಧುನಿಕ ಸಂಚಾರ 

ಹೀಗೆ ಅದು ಲಕ್ಷಿತವಾಯಿತು. ಈ ಎರಡನೆಯ ರೂಪವು ಮೊದಲಾದುದು ಪರಮೇ 

ಶರನ ವೀಣಾಲಕ್ಷಣದಲ್ಲಿ. ಅವನು ಇದನ್ನು ವರ್ಣಿಸುವಾಗ ಶುದ್ಧರಿಷಭಧೈವತಗಳನ್ನು 
ಪಂಚಶು ತಿಗಳನ್ನಾಗಿಯೂ ಶುದ್ಧ ಸ ನಿಷಾದಗಳನ್ನು ಸಾಧಾರಣಕ್ಕೆಶಿಕಿಗಳ 


ಟಿ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೦೯ 


ನ್ನಾಗಿಯೂ ಮಾರ್ಪಡಿಸಿದ್ದಾನೆ. ಇಲ್ಲಿ ಪಂಚಶ್ರುತಿಧೈವತವನ್ನು ಮುಖಾರಿಯು ಭೈರವಿ 
ಯಿಂದಲೇ ಪಡೆದುಕೊಂಡಿತು. ಭೈರವಿಯು ಎರಡೂ ಧೈವತಗಳನ್ನು ಉಳಿಸಿಕೊಂಡಿತು. 
ಈ ಪರಿವರ್ತನೆಯ ಬಗೆಗೆ ಬೇರೆಡೆ ಸಾಕಷ್ಟು ವಿವೇಚಿಸಿದ್ದೇನೆ. 

(೪೬) ಶುದ್ಧರಾಮಕ್ರಿ ಯಾರಾಗವು ಸ್ವತ೦ತ್ರಮೇಳ, ಅದು ಇ೦ದಿನ ಕಾಮವರ್ಧಿನಿ 
(೫೧)ಗೆ ಪರಸ್ಪರವಾದುದು. ಇದರಲ್ಲಿ ಸ-ತ್ರಯ, ಸಪ-ಸಂವಾದಿಗಳು, ಗನಿ-ವಿವಾದಿಗಳು, 
ರಿಧ-ಅನುವಾದಿಗಳು (೧೨೫೧-೧೨೫೪). 

ಗ್ರಾಮವ್ಯವಸ್ಥೆಯಲ್ಲಿ ಬಹು ಹಿಂದಿನಿಂದಲೂ ರಾಮಕೃತಿಯೆ೦ಬ ಒಂದೇ ಹೆಸರಿನ 
ರಾಗವು-ಕಾ೦ಬೋಜಿಯಂತೆ-ಇಬ್ಬಗೆಯಾಗಿ ನಡೆದುಬ೦ದಿತು. ಮೊದಲನೆಯದು ಒಂದು 
ಕ್ರಿಯಾ೦ಗರಾಗ ; "ಆಪ೦ಚಮಂ ತಾರಮಂದ್ರಾ ಷಡ್ಡನ್ಯಾಸಾಂಶಕಗ್ರಹಾ ರಿಷಡ್ಡಾಭ್ಯಧಿಕಾ' 
ಎಂದು ಶಾರ್ಜ್ಸದೇವನು ನಿರೂಪಿಸಿರುವ೦ತಹುದು. ಇದನ್ನು ಮತಂಗ, ನಾನ್ಯದೇವ, 
ಮೋಕ್ಸದೇವ, ಹಮ್ಮೀರ, ಮದನಪಾಲರೂ ಹೇಳಿದ್ದಾರೆ. “ಆಪಂಚಮ೦' ಎನ್ನುವ 
ಮೇಲಿನ ಮಾತಿಗೆ "ಸರಿಗಮಪ' ಎ೦ಬ ಐದು ಸ್ವರಗಳೂ ತಾರ ಮತ್ತು ಮಂದ್ರವಾಗು 
ತ್ತವೆ, ಮಧ್ಯಸ್ಥಾಯಿಯಲ್ಲಿ ಪ್ರಯುಕ್ತವಾಗುವುದಿಲ್ಲ ಎ೦ದು ಕಲ್ಲಿ ನಾಥನು ವ್ಯಾಖ್ಯಾನಿಸಿರು 
ವುದು ಸಮ೦ಜಸವಾಗಿಲ್ಲ. ಮ೦ದ್ರಸ್ಥಾಯಿಯಲ್ಲಿ ಪಂಚಮದವರೆಗೂ ತಾರಸ್ಥಾಯಿ 
ಯಲ್ಲಿ ಪಂಚಮದವರೆಗೂ ಇದರ ವ್ಯಾಪ್ತಿ ಎಂದು ಅರ್ಥಮಾಡುವುದೇ ಸರಿಯೆಂದು 
ತೋರುತ್ತದೆ. ನಾನ್ಯದೇವ ಹಾಗೂ ಕು೦ಭಕರ್ಣರ ಲಕ್ಷಣೋಕ್ತಿಗಳು ಈ ಅರ್ಥವನ್ನು 
ಸಮರ್ಥಿಸುತ್ತವೆ. 

ಎರಡನೆಯ ರಾಮಕೃತಿಯು ಟಕ್ಕವೆ೦ಬ ಗ್ರಾಮರಾಗದ ಭಾಷಾಜನ್ಯವಾದ ಕೋಲಾಹಲ 
ದಲ್ಲಿ ಹುಟ್ಟಿದ್ದು, ಶಾರ್ಜ್ಣದೇವನು ಇದನ್ನು ಮ-ಅ೦ಶ, ಸ-ನ್ಯಾಸ, ಪ-ಹೀನ, ಭಾಷಾ೦ಗ 
ವಾದರೂ ಉಪಾಂಗತ್ವವನ್ನೇ ಹೆಚ್ಚು ಪಡೆಯುತ್ತಿದೆ, ಎಂದು ವರ್ಣಿಸಿದ್ದಾನೆ. ಈ ರಾಮ 
ಕೃತಿಯು ಮೊದಮೊದಲು ಕೋಲಾಹಲದ ಛಾಯೆಯನ್ನು ಸ್ವಲ್ಪವಾಗಿಯೂ ಅನ್ಯರಾಗದ 
ಛಾಯೆಯನ್ನು ಹೆಚ್ಚಾಗಿಯೂ ಪಡೆದುಕೊಂಡು ಭಾಷಾ೦ಗವಾಗಿತ್ತು ; ಈಗ ಅನ್ಯರಾಗ 
ಛಾಯೆಯು ಬಹುಮಟ್ಟಿಗೆ ಶಿಥಿಲವಾಗಿಬಿಟ್ಟು ಕೋಲಾಹಲವನ್ನೇ ಬಹುವಾಗಿ ಹೋಲುತ್ತ 
ಅದರ ಉಪಾಂಗವೆನಿಸಿಕೊಳ್ಳುತ್ತಿದೆ-ಎಂದು ಈ ಮಾತಿಗೆ ಅರ್ಥ. ಆನ೦ದಭೈರವಿಯು 
ಶುದ್ಧಧೈವತ ಪ್ರಯೋಗಾಧಿಕ್ಯದಿಂದಲೂ ಪಂಚಶ್ರುತಿಧೈವತದ ಅಲ್ಬಪ್ರಯೋಗ 
ದಿಂದಲೂ ಮೊದಲು ನಠಭೈರವಿ(೨೦)ಯಲ್ಲಿ ಭಾಷಾ೦ಗಜನ್ಯವಾಗಿದ್ದುದು ಇದರ ವಿಪ 
ರೀತಪ್ರಯೋಗದಿಂದ. ಖರಹರಪ್ರಿಯ ಮೇಳಕ್ಕೆ (೨೨) ವರ್ಗವಾದುದು ಹೀಗೆಯೇ 
ಎಂದಿಲ್ಲಿ ಸ್ಮರಿಸಬಹುದು. ಈ ರಾಮಕೃತಿಯನ್ನು ಸೋಮರಾಜದೇವ, ಹರಿಪಾಲದೇವ, 
ಜಗದೇಕಮಲ್ಲ, ವೇಮಭೂಪಾಲ ಮೊದಲಾದ ಲಾಕ್ಷಣಿಕರು ಮೇಲ್ಕಂಡ ರೀತಿಯಲ್ಲೇ 
ಹೇಳುತ್ತಾರೆ. 
`` ಈ ಎರಡು ರಾಮಕೃತಿಗಳಲ್ಲಿ ಒಂದು ಸ್ವಪರ೦ಪರೆಯಲ್ಲಿಯೇ ಬೆಳೆದು ರಾಮಕ್ರಿಯಾ, 
ರಾಮಕಲಿ, ನಾದರಾಮಕ್ರಿಯಾ ಮುಂತಾದ ರೂಪಗಳಲ್ಲಿ ಮಾಲವಗೌಲ ಮೇಳದೊಳಗೆ 


ಪ್ರಚುರಪ್ರಯೋಗವನ್ನು ಪಡೆಯಿತು. ಇನ್ನೊ೦ದು ಹದಿನಾಲ್ಕು ಹದಿನೈದನೆಯ ಶತ 
ಮಾನದ ಮಧ್ಯೆಂತರಸ್ಸಿತಿಯಲ್ಲಿ ಶುದ್ಧಮಧ್ಯಮವು ಪಂಚಮದ ಎರಡು ಶ್ರುತಿಗಳನ್ನು 
ಆಕ್ರಮಿಸಿ ಪ್ರತಿಮಧ್ಯಮವಾದಾಗ ಬೇರೆ ಮೇಳವೇ ಆಯಿತು. ಹೀಗಾಗಿ ಅದು ಇಂದಿನ 
ಕಾಮವರ್ಧಿನೀ(೫೧) ಮೇಳಕ್ಕೆ ಪರಸ್ಪರವಾಗಿ ವಿಕಾಸಗೊಂಡು ನಿಂತಿತು. ಶಾಜ್ಗ ೯ದೇವನು 
ಕೊಡುವ ಅಧುನಾಪ್ರಸಿದ್ಧ ದೇಶೀರಾಗಗಳ ವರ್ಣನೆಗೆ ವ್ಯಾಖ್ಯಾನವನ್ನು ಬರೆಯುವಾಗ 
ಇದನ್ನು ಕಲ್ಲಿನಾಥನು ಸೂಚಿಸುತ್ತಾನೆ. ರಾಮಕೃತಿಯ ಮೊದಲನೆಯ ರೂಪವು ಬೌಲಿ 
ಎನಿಸಿಕೊಂಡಿತು; ಎರಡನೆಯದು ಶುದ್ಧರಾಮಕ್ರಿಯಾ ಎನಿಸಿಕೊಂಡಿತು. 

ಈ ಎರಡನ್ನೂ ಬೇರ್ಪಡಿಸಿ ಕರ್ಣಾಟಕ ಸಂಗೀತದಲ್ಲಿ ಸ್ಥಾಪಿಸಿದ್ದು ಶ್ರೀ ವಿದ್ಯಾರಣ್ಯರೇ 
ಎಂದು ಕಾಣುತ್ತದೆ. ಶುದ್ಧರಾಮಕ್ರಿಯೆಯನ್ನು ಕಾಮವರ್ಧಿನೀ ಮೇಳಕ್ಕೆ ಪರಸ್ಪರವಾಗಿ 
ವರ್ಣಿಸುವವರಲ್ಲಿ ರಾಮಾಮಾತ್ಯ, ಪ೦ಡರೀಕವಿಠಲ, ಸೋಮನಾಥ, ವೆಂಕಟಮಖಿ, 
ಶಾಹಜಿ, ತುಳಜರವರುಗಳನ್ನು ಹೆಸರಿಸಬಹುದು. ಮುದ್ದುವೆ೦ಕಟಮಖಿಯು ಇದನ್ನು 
ಐವತ್ತೊ೦ದನೆಯ ಮೇಳವಾಗಿಯೇ ಹೇಳಿ ಅದರಲ್ಲಿ ದೀಪಕ ಮತ್ತು ಕುಮುದಕ್ರಿಯಾ 
ರಾಗಗಳನ್ನು ಜನ್ಯಗಳಾಗಿ ಉಲ್ಲೇಖಿಸಿದ್ದಾನೆ. ಇದಕ್ಕೆ ಉದ್ದೇಶಕ್ರಮದಲ್ಲಿಯೂ ಲಕ್ಷಣ 
ವರ್ಣನ ಸಂದರ್ಭದಲ್ಲಿಯೂ ಕಟಪಯಾದಿ ಸೂತ್ರಾನುಸಾರವಾಗಿ ಕಾಶೀರಾಮಕ್ರಿಯಾ 
ಎಂದು ಹೆಸರಿಟ್ಟಿದ್ದಾನೆ. ಇದು ಸಂಪೂರ್ಣ, ಸ-ಗ್ರಹ, ಆರೋಹದಲ್ಲಿ ರಿ-ವಕ್ರ. 
ಗೋವಿಂದಾಚಾರ್ಯ, ರಾಗಲಕ್ಷಣಕಾರ ಮತ್ತು ಕನ್ನಡಸ೦ಗೀತರತ್ನಾಕರಕಾರರು ಇದನ್ನು 
ಕಾಮವರ್ಧಿನಿಯೆ೦ಬ ಹೆಸರಿನಲ್ಲಿ ವ್ಯವಹರಿಸಿದ್ದಾರೆ. ಇದೇ ಈಗ ಶುದ್ಧರಾಮಕ್ರಿಯಕ್ಕೆ 
ಆಧುನಿಕ ಪ್ರತೀಕವಾದ ರಾಗವೂ ಮೇಳವೂ ಆಗಿದೆ. ಇದರಲ್ಲಿ ಅವರೆಲ್ಲರೂ ರಾಮ 
ಕ್ರಿಯವನ್ನು ಜನ್ಯವಾಗಿ ನಿರೂಪಿಸುತ್ತಾರೆ. 

ಐವತ್ತೊ೦ದನೆಯ ಮೇಳಕ್ಕೆ ಇ೦ದು ಪ೦ತುವರಾಳಿಯೆ೦ಬ ಪರ್ಕಾಯನಾಮವೂ ಇದೆ 
ಯಷ್ಟೆ. ಹೀಗಾದುದು ಒಂದು ಸ್ಟಾರಸ್ಯವಾದ ಘಟನೆ. ಶುದ್ಧಸ್ವರಸಪ್ತಕದಲ್ಲಿ ಮಧ್ಯಮ 
ವನ್ನು ಪ್ರತಿಮಧ್ಯಮವಾಗಿಯೂ ನಿಷಾದವನ್ನು ಕಾಕಲಿಯಾಗಿಯೂ ಏರಿಸಿದಾಗ ವರಾಲಿ 
ಮೇಳವು ಉಂಟಾಗುತ್ತದೆ. ಇದರ ಗಾಂಧಾರವು ಸಾಧಾರಣವಾದಾಗ ಅದನ್ನು ಸೋಮ 
ನಾಥನು ಶುದ್ಧವರಾಟಿಯೆ೦ದು ಕರೆದನು. ಅದೇ ಮೇಳಕ್ಕೆ ವೆಂಕಟಿಮಖಿಯು "ಪಂತು' 
ವರಾಲಿಯೆಂದು ಹೆಸರಿಟ್ಟುದುದನ್ನು ಬೇರೆ ಲೇಖನದಲ್ಲಿ ಪ್ರಸ್ತಾಪಿಸಿದ್ದೇನೆ. ಇದೇ ಮೇಳ 
ವನ್ನು ತುಳಜನು ಸಿಂಧುನಾಮಕ್ರಿಯೆಯೆ೦ಬ ಹೆಸರಿನಲ್ಲಿ ವ್ಯವಹರಿಸಿ ಪ೦ತುವರಾಳಿ 
ಯನ್ನು ಅದರ ಜನ್ಯವಾಗಿ ಸೇರಿಸಿದನು. ವರಾಲಿಯು ಇಂದಿನ ರ್ಭಾಲವರಾಳಿಮೇಳ 
(೩೯)ಕ್ಕೆ ಸಮನಾದುದು. ಇದು ವರಾಲಿಯ ವಿಕಾಸದ ಮೊದಲನೆಯ ಸ್ತರ. 

ಎರಡನೆಯ ವಿಕಾಸಘಟ್ಟದಲ್ಲಿ ಗಾ೦ಧಾರವು ಸಾಧಾರಣವಾದಾಗ ಉದ್ಭವಿಸಿದ ಶುದ್ಧ 
ವರಾಟಿಯೇ ಇಂದಿನ "ಶುಭ'ಪಂತುವರಾಲಿ (೪೫) ಅಥವಾ ವೆ೦ಕಟಮಖಿಯ ಪಂತು 
ವರಾಲಿ. ವರಾಲಿಯಲ್ಲಿ ಗಾಂಧಾರವು ಸಾಧಾರಣವಾದಾಗ "“ಸಿ೦ಂಧು'ರಾಮಕ್ರಿಯಾ 
ಮೇಳವೂ ಅ೦ತರವಾದಾಗ "ಶುದ 'ರಾಮಕಿ,ಯಾಮೇಳವೂ ಉದ್ದ,ವಿಸಿದವು. ಇವೆರಡರ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೧೧ 


ಮೂಲವೂ ರಾಮಕ್ರಿಯೆಯೇ--ರಭಾಲವರಾಳಿ (೩೯), ಶುಭಪಂತುವರಾಳಿ (೪೫). ಪಂತು 
ವರಾಳಿ(೫೧)ಗಳ ಮೂಲವು ವರಾಳಿಯೇ ಆದಂತೆ. ರಾಮಕ್ರಿಯೆಯು ಇ೦ದಿನ ಮಾಯಾ 
ಮಾಲವಗೌಳ ಮತ್ತು ಕಾಮವರ್ಧಿನಿಗಳಿಗೆ ಪ್ರಾಚೀನಮಾತೃಕಾ ಸ್ವರೂಪದಲ್ಲಿತ್ತೆ೦ಬು 
ದನ್ನು ಇಲ್ಲಿ ಪುನಃ ಸ್ಮರಿಸಬೇಕು. ಸಿ೦ಧುರಾಮಕ್ರಿಯೆಯನ್ನು ತಿರುವೆ೦ಕಟಕವಿಯು 
ಮಾಯಾಮಾಲವಗೌಳ(೧೫)ದಲ್ಲಿ ಜನ್ಯವಾಗಿ, ರಿ-ಲೋಪವಾಗಿ, ಸ-ಗ್ರಹವಾಗಿ ವರ್ಣಿಸು 
ತ್ತಾನೆ. ಗೋವಿ೦ದಾಚಾರ್ಯನು ಹಾಗೆಯೇ ಸ-ತ್ರಯ, ಆರೋಹದಲ್ಲಿ ರಿ-ಹೀನವಕ್ರ, 
ಅವರೋಹದಲ್ಲಿ ರಿ-ಹೀನ ಎಂದು ಲಕ್ಷಿಸುತ್ತಾನೆ. ಸಿಂಧುರಾಮಕ್ರಿಯೆಯು ಇಂದಿನ 
೪೫ನೆಯ ಮತ್ತು ಶುದ್ಧರಾಮಕ್ರಿಯೆಯು ಇಂದಿನ ೫೧ನೆಯ ಮೇಳಕ್ಕೆ ಪರಸ್ಪರವಾದು 
ದನ್ನೂ ಇಲ್ಲಿ ನೆನೆಸಿಕೊಳ್ಳಬೇಕು. ಅಲ್ಲದೆ ಮಾಯಾಮಾಲವಗೌಲದಲ್ಲಿ ಪಂತುವರಾಳಿ, 
ಶುದ್ಧರಾಮಕ್ರಿಯಾ, ಸಿ೦ಧುರಾಮಕ್ರಿಯಾ ಎ೦ಬ ಹೆಸರುಗಳನ್ನು ಆಂಶಿಕವಾಗಿ ಜ್ಞಾಪಿಸುವ 
ಶುದ್ಧಕ್ರಿಯಾ, ಸುರಸಿ೦ಧು, ಗೌಲಿಪ೦ತು, ರಾಮಕಲಿ, ನಾದರಾಮಕ್ರಿಯೆ-ಎ೦ಬ ಹೆಸರು 
ಗಳಿರುವುದೂ ಇವುಗಳಲ್ಲಿನ ಐತಿಹಾಸಿಕ ಸಂಬಂಧದ ಅವಶೇಷಗಳೇ: ಗೌಲಿಪಂತುರಾಗ 
ದಲ್ಲಿ ಪ್ರತಿಮಧ್ಯಮದ ಛಾಯೆಯು ಇನ್ನೂ ಉಳಿದುಕೊಂಡಿರುವುದು ಈ ಸಂಬಂಧದ 
ಕುರುಹು. 

(೪೭) ಕೇದಾರಗೌಲವು ಗೋವಿ೦ದಮಖಿಯಿ೦ದ ಉಲ್ಲೇಖಿತವಾದ ಮೇಳಗಳಲ್ಲಿ 
ಹದಿಮೂರನೆಯದು. ಷಡ್ಡ. ಪಂಚಶ್ರುತಿರಿಷಭ, ಅಂತರಗಾಂಧಾರ. ಶುದ್ಧಮಧ್ಯಮ, 
ಪಂಚಮ, ಪಂಚಶ್ರುತಿಧೈವತ ಮತ್ತು ಕೈಶಿಕಿನಿಷಾದವೆ೦ಬ ಸ್ವರಸಂಪತ್ತಿಯಿಂದಾಗಿ ಅದು 
ಆಧುನಿಕ ಹರಿಕಾಲಭೋಜಿಮೇಳ(೨೮್ಕೆ ಸಾಟಿಯಾಗುತ್ತದೆ. ಇದು ಪೂರ್ಣ, ನಿ-ತ್ರಯ 
(೧೨೭೦-೧೨೭೨). ವಿದ್ಯಾರಣ್ಯಪ್ರಣೀತವಾದ ಹದಿನೈದು ಮೇಳಗಳಲ್ಲಿ ಕಾ೦ಬೋದಿ- 
ಕೇದಾರಗೌಲಗಳ ಯಮಳದಲ್ಲಿ ಕೇದಾರಗೌಳಕ್ಕೆ ಲಘುಷಡ್ಡಲಘುಮಧ್ಯಮಗಳೂ 
ಕಾ೦ಬೋದಿಗೆ (ಪ್ರಾಚೀನ) ಕಾಕಲ್ಕ೦ತರಸ್ಪರಗಳೂ ಬರುತ್ತಿದ್ದುದರಿಂದ ಈ ಪೃಥಕ್ಕರಣವು 
ಅಗತ್ಯವಾಯಿತು. ಈ ಸ್ವರಯಮಳಗಳಲ್ಲಿ ಎರಡನೆಯದು ಮೊದಲನೆಯದರಲ್ಲಿ ಅಂತ 
ರ್ಭಾವವನ್ನು ಪಡೆದಾಗ ಈ ಪೃಥಕ್ಕರಣವು ವ್ಯವಹಾರಕ್ಷಮತೆಯನ್ನು ಕಳೆದುಕೊಂಡು. 
ಕಾಕಲಿ-ಲಘುಷಡ್ಡಗಳು ಇವೆರಡರಲ್ಲಿಯೂ ಕಾಲಕ್ರಮದಲ್ಲಿ ಕೈಶಿಕಿಗೆ ಇಳಿದು, 
ಕಾ೦ಬೋದೀ ಮೇಳದಲ್ಲಿ ಕೇದಾರಗೌಳವು ಜನ್ಯವಾಗುವುದರಲ್ಲಿ ಪರಿಣಮಿಸಿತು. 

ಕೇದಾರಗೌಲದ ಪ್ರಾಚೀನನಾಮವು ದೇಶವಾಲಗೌಡವೆ೦ಬುದನ್ನು ಕನ್ನಡ ಗೌಲರಾಗ 
ವಿವೇಚನಾಪ್ರಸ೦ಗದಲ್ಲಿ ಸೂಚಿಸಿದೆ. ಷಡ್ಡದಲ್ಲಿ ಆಂದೋಲಿತಗಮಕ, ರಿಪ-ಹೀನ ಎಂಬ 
ಲಕ್ಷಣದಲ್ಲಿ ದೇಶವಾಲಗೌಡವನ್ನು ಜಗದೇಕಮಲ್ಲ, ಹರಿಪಾಲದೇವ, ಪಾರ್ಶ್ವದೇವ. 
ಶಾರ್ಜ್ಣದೇವ, ಹಮ್ಮೀರ, ವೇಮಭೂಪಾಲ, ಮಾಧವಭಟ್ಟ, ಮೋಕ್ಷದೇವ ಮೊದಲಾದ 
ಲಾಕ್ಷಣಿಕರು ನಿರೂಪಿಸಿರುತ್ತಾರೆ. ರಾಮಾಮಾತ್ಯನು ಕೇದಾರಗೌಲವನ್ನು ಸ್ವನಾಮಕಮೇಳ 
(೨೯), ಮಧ್ಯಮವರ್ಗ. ಸ೦ಪೂರ್ಣ. ನಿ-ತ್ರಯ ಎನ್ನುತ್ತಾನೆ. ವೆಂಕಟಮಖಿಯು ಅದನ್ನು 
ಕಾಂಭೋಜಿಮೇಳ(೨೮)ಜನ್ಯವಾಗಿ, ರಕ್ತಿದಾಯಕ ಉಪಾ೦ಗರಾಗವಾಗಿ ವರ್ಣಿಸಿದ್ದರೂ 


೧೧೨ ಕರ್ಣಾಟಕಸ೦ಗೀತವಾಹಿನಿ 


ಅನತಿದೂರದಲ್ಲಿಯೇ ನಾರಾಯಣಗೌಲವು ಕೇದಾರಗೌಲಮೇಳಜನ್ಯವೆ೦ದೂ ಹೇಳು 
ವುದು ಸ್ವಲ್ಪ ಗೊ೦ದಲವನ್ನು೦ಟುಮಾಡಿದೆ. ಶಾಹಜಿ ಮತ್ತು ತುಳಜರು ಕೇದಾರಗೌಲ 
ವನ್ನು ಕಾ೦ಭೋಜಿ ಮೇಳ(೨೮)ದಲ್ಲಿ ಉಪಾ೦ಗಜನ್ಯವಾಗಿ, ನಿ-ನ್ಯಾಸಾ೦ಶಗಳೆ೦ದು, 
ಆರೋಹದಲ್ಲಿ ಗನಿ-ಗಳ ಲಂಘನವೆಂದು ಲಕ್ಷಿಸಿದ್ದಾರೆ. ಮುದ್ದುವೆ೦ಕಟಮಖಿಯು ಈ 
ರಾಗವನ್ನು ಹರಿಕೇದಾರ ಗೌಳಮೇಳ(೨೮)ದಲ್ಲಿ ಜನ್ಯವಾದ ರಕ್ತಿರಾಗ, ನಿ-ಗ್ರಹ, ಆರೋಹ 
ದಲ್ಲಿ ಗಧ-ತ್ಯಕ್ತ ಎಂದು ಬರೆಯುತ್ತಾನೆ. ಗೋವಿಂದಾಚಾರ್ಯ, ತಿರುವೆಂಕಟಕವಿ, ರಾಗ 
ಲಕ್ಷಣಕಾರ, ಕನ್ನಡಸ೦ಗೀತ ರತ್ನಾಕರಕಾರರಾದಿಯಾಗಿ ಅರ್ವಾಚೀನ ಶಾಸ್ತ್ರಜ್ಞರು ಇದನ್ನು 
ಹರಿಕಾಂಭೋಜಿಮೇಳ(೨೮)ದಲ್ಲಿ ಜನ್ಯವಾಗಿ, ಇದೇ ಲಕ್ಷಣಗಳೊಡನೆ ವಿವರಿಸುತ್ತಾದೆ 
ವೀಣಾಲಕ್ಷಣಕಾರನಾದ ಪರಮೇಶ್ವರನು ಮಾತ್ರ ಇದು ಯದುಕುಲಕಾ೦ಭೋದಿಯ 
ಹಾಗಿದೆ ಎಂದು ಛಾಯಾ ಸೂಚನೆಯನ್ನು ಕೊಡುತ್ತಾನೆ. 

(೪೮) ನಾರಾಯಣಗೌಲವು ಕೇದಾರಗೌಲಮೇಲದಲ್ಲಿ ಜನ್ಯ, ನಿ-ತ್ರಯ, ಸಂಪೂರ್ಣ 
(೧೨೮೩-೧೨೮೪). 

ರಾಮಾಮಾತ್ಯನಲ್ಲಿ ಇದು ಕೇದಾರಗೌಲಮೇಲ(೨೯)ಜನ್ಯವಾಗಿ ಉಕ್ತವಾಗಿದೆ, ಲಕ್ಷಣ 
ವಿಲ್ಲ. ಸೋಮನಾಥನು ಇದು ಸಂಪೂರ್ಣ, ಗ-ತ್ರಯ, ಉಷಃಕಾಲಗೇಯ ಯೋಗ್ಯ, 
ಮಲ್ಲಾರಿಮೇಲ(೯)ಸಂಭೂತ ಎಂದಿದ್ದಾನೆ. ಕೇದಾರಗೌಲಕ್ಕೆ ಮೇಲತ್ಚವನ್ನೇ ಒಪ್ಪದಿದ್ದ 
ವೆಂಕಟಿಮಖಿಯು ಅದು ಈ ರಾಗದ ಮೇಲಕರ್ತವೇ ಎಂದಿದ್ದಾನೆ. ಅವನಲ್ಲಿ ನಾರಾಯಣ 
ಗೌಲವು ನಿ-ತ್ರಯ, ಸಂಪೂರ್ಣ, ಸಾಯ೦ಗೇಯ. ಶಾಹಜಿ, ತುಳಜರು ಇದನ್ನು 
ಕಾ೦ಭೋಜಿಮೇಳ(೨೮)ದಲ್ಲಿ ಸಂಪೂರ್ಣ, ನಿ-ತ್ರಯ, ಆರೋಹಣದಲ್ಲಿ ಪಂಚಮದ 
ವರೆಗೆ ಸಂಚರಿಸುವಾಗ ಗಾ೦ಧಾರವನ್ನು ಜಿಟ್ಟೇಪ್ರಯೋಗ, ಅದರ ಮೇಲೆ ನಿಧನಿಸಧನಿಸ 
ಎಂದು ಬರಬೇಕು, ಪಧನಿಸ ಎ೦ದು ಬರಕೂಡದು, ಅವರೋಹಣದಲ್ಲಿ ಅವಕ್ರ ಎಂದು 
ಲಕ್ಷಿಸಿ ಷಡ್ಡತಾನ, ಠಾಯ, ಗೀತ, ಪ್ರಬ೦ಧಗಳಿ೦ದ ಲಕ್ಷ್ಯವನ್ನು ಉದ್ಧರಿಸುತ್ತಾರೆ. 
ಮುದ್ದುವೆ೦ಂಕಟಮಖಿಯೂ ಇದು ಹರಿಕೇದಾರಗೌಲಮೇಳ(೨೮)ಜನ್ಯ, ಉಪಾಂಗ, 
ಸಂಪೂರ್ಣ, ನಿ-ಗ್ರಹ, ಕೆಲವು ವೇಳೆ ಅದೇ ವ್ಯಾಸವೂ ಆಗುತ್ತದೆ, ಆರೋಹದಲ್ಲಿ 
ಗಧ-ಲೋಪ ಎಂದು ವಿಧಿಸುತ್ತಾನೆ. ರಾಗಸಾಗರವು ಈ ರಾಗಕ್ಕೆ ಒಂದು ಧ್ಯಾನಮೂರ್ತಿ 
ಯನ್ನು ಕಲ್ಪಿಸಿ ಅದನ್ನು ಶ್ಲೋಕವೊ೦ದರಿ೦ದ ವರ್ಣಿಸುತ್ತದೆ. 

ಅಹೋಬಲನು ಇದರ ಆನರೋಹದಲ್ಲಿ ತೀವ್ರಗಾ೦ಧಾರವಿದೆ; ರಿ ಇದ್ದರೆ ಗ ಬರುವು 
ದಿಲ್ಲ, ಧ ಇದ್ದರೆ ನಿ ಬರುವುದಿಲ್ಲ, ಆರೋಹದಲ್ಲಿ ರಿಪ-ಗಳಲ್ಲಿ ಪೂರ್ವಾಹತ, ಉತ್ತರಾ 
ಹತ ಎ೦ಬ ಗಮಕಪ್ರಭೇದಗಳು ಮಾತ್ರವಲ್ಲದೆ ಪುನಃ ಸ್ಪಸ್ಥಾನ, ಅಗ್ರಸ್ವಸ್ಥಾನ ಎ೦ಬ 
ಗಮಕಗಳೂ ಉಂಟು, ಮ-ನ್ಯಾಸ ಎಂದು ವರ್ಣಿಸಿದ್ದಾನೆ. ಗೋವಿ೦ದಾಚಾರ್ಯನಲ್ಲಿ 
ನಾರಾಯಣಗೌಲವು ಹರಿಕಾ೦ಭೋಜಿ (೨೮) ಜನ್ಯ, ನಿ-ತ್ರಯ, ಆರೋಹದಲ್ಲಿ ಗ-ವರ್ಜ್ಯ 
ವಾದ ವಕ್ರಸ೦ಚಾರ, ಅವರೋಹಣದಲ್ಲಿ ಸಮಗ್ರಸ೦ಚಾರ--ಹೀಗೆ ಲಕ್ಷಣವನ್ನು 

ಇ೦ದಿದೆ. ತಿರುವೆ೦ಕಟಕವಿಯೂ ಹೀಗೆಯೇ ಇದಕ್ಕೆ ಸರಿಮಪನಿಧನಿಸ-ಸನಿಧಪಮಗರಿಸ 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೧೩ 


ಎಂಬ ಸಂಚಾರವನ್ನೇ ವಿಧಿಸಿ ಕೇದಾರಗೌಳಛಾಯೆಯಿದೆಯೆ೦ಬ ವಿಶೇಷೋಕ್ತಿಯನ್ನು 
ಸೇರಿಸುತ್ತಾನೆ. ರಾಗಲಕ್ಷಣಕಾರನಲ್ಲಿಯೂ ಇದೇ ಮೇಳಜನ್ಯತ್ವ, ಇದೇ ಸ೦ಚಾರಗಳು 
ದೊರೆಯುತ್ತವೆ. ಕನ್ನಡಸ೦ಗೀತರತ್ನಾಕರಕಾರನು ಸರಿಮಪನಿಸ-ಸನಿಧಪಮಗರಿಸ ಎಂಬ 
ರಾಗಮೂರ್ಥನೆಯನ್ನು ಇದೇ ಮೇಳದಲ್ಲಿ ಹೇಳಿದ್ದಾನೆ. ಈಗ ನಾರಾಯಣಗೌಲವು 
ಅಪರೂಪವಾಗಿ ರೂಢಿಯಲ್ಲಿದೆ, ಕೇದಾರಗೌಳದಲ್ಲಿ ಬಹುಬೇಗ ಮಿಶ್ರವಾಗಿಬಿಡಬಲ್ಲ 
ಸಂಕೀರ್ಣಸ್ವರೂಪವನ್ನು ಪಡೆದಿದೆ. 

(೪೯) ಹೆಜ್ಜುಜ್ಜಿಯು ವಿದ್ಯಾರಣ್ಯಫಶ್ರೀಚರಣರ ಮತದಲ್ಲಿ ಒ೦ದು ಸ್ವನಾಮಕ ಮೇಳ. 
ಇದು ಸ೦ಪೂರ್ಣ (೧೨೯೯-೧೩೦೦). ಸ್ವರಸ೦ಪತ್ತಿಯಲ್ಲಿ ಗುರ್ಜರೀಮೇಲದಿ೦ದ ಅಭಿನ್ನ 
ವಾಗಿರುವಂತೆಯೇ ತೋರುತ್ತದೆ. ಆದರೆ ಪರಕೀಯ ಸಂಗೀತಪದ್ಧತಿಯಿಂದ ಆಮದಾದ 
ಈ ರಾಗದಲ್ಲಿನ ಸ್ವರಸ್ಥಾನಗಳು ಗುರ್ಜರೀಮೇಲದ ಆಯಾ ಸ್ವರಸ್ಥಾನಗಳಿ೦ದ ಕಿ೦ಚಿ 
ನ್ಮಾತ್ರವಾಗಿ ಭಿನ್ನವಾಗಿದ್ದು ಸ್ಥೂಲಲಕ್ಟಣವರ್ಣನೆಗೆ ಒದಗದಿದ್ದುದರಿಂದ ಈ ಸಮೀ 
ಕರಣವು ಹುಟ್ಟಿದ್ದರೂ ಇರಬಹುದು. ಆದರೆ ಗೋವಿ೦ದದೀಕ್ಷಿತನು ಈ ರಾಗವರ್ಣನ 
ಪ್ರಸಕ್ತಿಯಲ್ಲಿಯೆ 'ಗಾ೦ಧಾರೋ*ತ್ರಾ೦ಂತರನಾಮಧೇಯಃ ಶಿಷ್ಟಾಃ ಸ್ವರಾಸ್ತತ್ರ ಭವಂತಿ 
ಶುದ್ಧಾಃ' ಎನ್ನುವಲ್ಲಿ ಅದು ಇ೦ದಿನ ಗಾಯಕಪ್ರಿಯ (೧೩) ಮೇಳಕ್ಕೆ ಪರಸ್ಪರವಾದುದು 
ಕಂಡುಬರುತ್ತದೆ. ವೆಂಕಟಮಖಿ, ಶಾಹಜಿ, ತುಳಜ, ಮುದ್ದುವೆ೦ಕಟಮಖಿಗಳು ಈ 
ರಾಗವನ್ನು ಸ್ವನಾಮಕ (೧೩) ಮೇಳವಾಗಿ ಹೀಗೆಯೇ ವರ್ಣಿಸುವುದು ಇಲ್ಲಿ ಸ್ಮರಣಾರ್ಹ 
ವಾಗಿದೆ. ಕ 

ಗೋವಿಂದಾಚಾರ್ಯನು ಇದನ್ನು ಗಾಯಕಪ್ರಿಯ (೧೩) ಮೇಳದಲ್ಲಿಯೆ ಜನ್ಯ, ಸ-ತ್ರಯ, 
ಆರೋಹದಲ್ಲಿ ನಿ-ಹೀನ, ಅವರೋಹದಲ್ಲಿ ಸಂಪೂರ್ಣ ಎನ್ನುತ್ತಾನೆ. ಈ ಲಕ್ಷಣದೊಡನೆ 
ರಾಗಲಕ್ಷಣಕಾರ, ತಿರುವೆ೦ಕಟಕವಿ, ಕನ್ನಡಸ೦ಗೀತರತ್ನಾಕರದ ಕರ್ತೃ ಇವರುಗಳು 
ಸ೦ಪೂರ್ಣವಾಗಿ ಸಮ್ಮತಿಸುತ್ತಾರೆ. ಗೋವಿ೦ದದೀಕ್ಷಿತನು ಹೀಗೆ ಕೊಟ್ಟಿರುವ ಲಕ್ಷಣವೇ 
ಸರಿ ಇರಬಹುದು. ಆದರೆ ಅವನೇ ಅನತಿದೂರದಲ್ಲಿ "ಸ ಚಾಪ್ಕ೦ತರಕಾಕಲೀಭ್ಯಾ೦ 
ಸಂಪೂರ್ಣ ಭಾವಂ ಭಜತೇ ತಥೈವ' ಎನ್ನುವುದು ಅದನ್ನು ಗುರ್ಜರೀ (೧೫) ಮೇಲಸಮ 
ವನ್ನಾಗಿಸಿ ಗೊ೦ದಲಕ್ಕೆ ಕಾರಣವಾಗಿದೆ. ಎ೦ದಿನ೦ತೆ ರಾಮಾಮಾತ್ಯನನ್ನು ಅನುಸರಿಸಿ 
ಹೆಜ್ಜುಜ್ಜಿಗೆ ಕಾಕಲ್ಯಂತರಸ್ವರಗಳು (ಮತ್ತು ಪರ್ಶಿಯಾ-ಅರೇಜಿಯಾ ದೇಶಗಳ ಸಂಗೀತಕ್ಕೆ 
ಸ್ವಾಭಾವಿಕವಾಗಿದ್ದು ನಮ್ಮ ಸಂಗೀತದ ಸ್ವರಸ್ಥಾನಗಳೂಡನೆ ಸಮನಿಸದ ಸಂಕೀರ್ಣಸ್ವರ 
ಸ್ಥಾನಗಳು) ಇದ್ದವೆ೦ದೂ ಗುರ್ಜರಿಗೆ ಲಘುಷಡ್ಡಮಧ್ಯಮಗಳು ಪ್ರಯುಕ್ತವಾಗುತ್ತಿದ್ದ 
ವೆಂದೂ ತಿಳಿದು ಈ ಪೃಥಕ್ಕರಣವನ್ನು ಸಾಧಿಸಬೇಕು. ಗೋವಿ೦ದದೀಕ್ಷಿತನಲ್ಲಿ ಕಂಡು 
ಬರುವ ಮೇಳರಾಗಗಳ ಅನುಕ್ರಮವನ್ನು ವಿವೇಚಿಸುವ ಸ೦ದರ್ಭದಲ್ಲಿ ಹೆಜ್ಜುಜ್ಜಿಯನ್ನು 
ಕುರಿತು ಹೇಳಲಾಗಿದೆ. 

(೫೦) ದೇಶಾಕ್ಲಿಯು ವಿದ್ಯಾರಣ್ಕರು ಹೇಳಿದ ಹದಿನೈದನೆಯ ಮೇಳ. ಇದು ಷಡ್ಡ, 
ಷಟ್‌ಶ್ರುತಿರಿಷಭ, ಅ೦ತರಗಾ೦ಧಾರ, ಶುದ್ಧಮಧ್ಯಮ, ಪ೦ಚಮ, ಪಂಚಶ್ರುತಿ ಧೈವತ, 


೧೧೪ ಕರ್ಣಾಟಕಸಂಗೀತವಾಹಿನಿ 


ಕಾಕಲಿನಿಷಾದಗಳನ್ನೊಳಗೊ೦ಡು ಇಂದಿನ ಶೂಲಿನಿ (೩೫) ಮೇಳಕ್ಕೆ ಪರಸ್ಪರವಾಗುತ್ತದೆ; 
ಇದು ಗ-ತ್ರಯ, ಸಂಪೂರ್ಣ (೧೩೧೨-೧೩೧೪). 

ಗೋವಿಂದಾಚಾರ್ಯನ ಏಕೈಕ ಅಪವಾದವನ್ನು ಬಿಟ್ಟರೆ ಈ ಮೇಳವು ಹೀಗೆಯೇ ಉಳಿದು 
ಕೊಂಡುಬಂದಿದೆ. ಮಧ್ಯಂತರಯುಗದಲ್ಲಿ ಹುಟ್ಟಿದ ಇದರ ಪ್ರಥಮೋಲ್ಲೇಖವು ಎಂದಿ 
ನಂತೆ ರಾಮಾಮಾತ್ಯನಲ್ಲಿಯೇ ದೊರೆಯುತ್ತದೆ. ಅವನೂ ಇದನ್ನು ಶೂಲಿನಿ (೩೫) 
ಮೇಳಕ್ಕೆ ಪರಸ್ಪರವಾಗಿ, ಸಂಪೂರ್ಣವಾಗಿ, ಆದರೆ ಸ-ತ್ರಯ, ಆರೋಹದಲ್ಲಿ ಮನಿ-ಹೀನ, 
ಉತ್ತಮ, ಸಂಪೂರ್ಣ ಎಂದು ವರ್ಣಿಸಿದ್ದಾನೆ. ಪಂಡರೀಕವಿಠಲನು ಈ ಮೇಳವನ್ನು 
ಇದೇ ಸ್ಪರದ್ರವ್ಯಸಮೇತವಾಗಿ ಮನಿ-ರಹಿತವಾಗಿ ಇಲ್ಲವೇ ಮ-ಹೀನವಾಗಿ, ಗ-ತ್ರಯವಾಗಿ 
ಹೇಳಿದ್ದಾ ನೆ. ಸೋಮನಾಥನು ಇದೇ ಲಕ್ಷಣಗಳನ್ನು ಉಳಿಸಿ ವಿಕಲ್ಪವಿಲ್ಲದೆ ಮನಿ-ಹೀನ 
ವಾಗಿಯೇ ಈ ರಾಗವು ರೂಢಿಯಲ್ಲಿದೆ ಎನ್ನುತ್ತಾನೆ. ವೆಂಕಟಮಖಿಯೂ ಇದೇ ಸ್ವರೂಪ 
ವನ್ನು, ಆದರೆ ಸ್ವರವರ್ಜನವನ್ನು ವಿವರಿಸದೆ ಸಂಪೂರ್ಣವೆಂದು ಮಾತ್ರ ಹೇಳಿ ಈ ರಾಗ 
ವನ್ನು ವಿವರಿಸಿದ್ದಾನೆ. ಶಾಹಜಿ ತುಳಜರು ದೇಶಾಕ್ಸಿಯು ಸ್ವನಾಮಕ(೩೫)ಮೇಳ, ಸ-ತ್ರಯ 
ಎನ್ನುವುದಲ್ಲದೆ ರಾಗಸಂಚಾರವನ್ನು ತೋರಿಸುವಾಗ ಗಪಧಸ ಎಂಬುದನ್ನೇ ಪ್ರಧಾನ 
ವಾಗಿಯೂ ಧನಿಸ ಎಂಬುದನ್ನು ಪ್ರಾಸಂಗಿಕವಾಗಿಯೂ ಸನಿಧಪ ಎಂಬ ಪ್ರಯೋಗ 
ಗಳನ್ನೂ ಆಲಾಪ, ಗೀತ, ಠಾಯೆಗಳಿ೦ದ ಉದ್ಧರಿಸುತ್ತಾರೆ. ಇದರಿಂದ ಆರೋಹಣದಲ್ಲಿ 
ಮ-ಲೋಪ, ಶಿಥಿಲ ವಾದ ನಿ-ಪ್ರಯೋಗ, ಅವರೋಹಣದಲ್ಲಿ ದುರ್ಬಲ ಧ-ಪ್ರಯೋಗ 
ಗಳು ಇದ್ದವೆ೦ದು ತೋರುತ್ತದೆ. 

ಮುದ್ದುವೆ೦ಕಟಮಖಿಯಲ್ಲಿ ಶೈಲದೇಶಾಕ್ಷಿಯು ಸ್ವತಂತ್ರ(೩೫)ಮೇಳ; ಆರೋಹದಲ್ಲಿ 
ರಿನಿ-ತ್ಯಕ್ತ, ಅವರೋಹದಲ್ಲಿ ಗಧ-ಲೋಪ. ರಾಗಸಾಗರವು ಇದರ ನಾದಮಯಮೂರ್ತಿಗೆ 
ಧ್ಯಾನಶ್ಲೋಕವೊ೦ದನ್ನು ಕೊಡುತ್ತದೆ. ರಾಗಲಕ್ಷಣದ ಅಜ್ಞಾತಕರ್ತೃ, ತಿರುವೆಂಕಟಕವಿ 
ಮೊದಲಾದ ಅರ್ವಾಚೀನರು ಇದನ್ನು ಶೂಲಿನಿಯಲ್ಲಿ ಉಪಾ೦ಗಜನ್ಯವೆ೦ದೂ, ಸ-ತ್ರಯ 
ವೆಂದೂ ಆರೋಹದಲ್ಲಿ ಮನಿ-ಹೀನ, ಅವರೋಹದಲ್ಲಿ ಸ೦ಪೂರ್ಣ ಎಂದೂ ತಿಳಿಯು 
ತ್ತಾರೆ. ತಿರುವೆ೦ಕಟಕವಿಯು ಇದರೊಡನೆ ಸಮ್ಮತಿಸಿದರೂ ಸರಿಗಮಪಧಸ-ಸನಿಧಪಮ 
ಗರಿಸ ಎಂಬ ಸಂಚಾರದಿಂದ ಪ೦ಡರೀಕವಿಠಲನ ವಿಕಲ್ಪ ಲಕ್ಷಣೋಕ್ತಿಯನ್ನು ಪರೋಕ್ಷ 
ವಾಗಿ ಸಮರ್ಥಿಸುತ್ತಾನೆ. ಗೋವಿ೦ದಾಚಾರ್ಯನೊಬ್ಬನು ಮಾತ್ರ ದೇಶಾಕ್ಲಿಯನ್ನು ಹರಿ 
ಕಾ೦ಭೋಜಿ(೨೮) ಮೇಳದಲ್ಲಿ ಜನ್ಯ, ಸ-ತ್ರಯ, ಆರೋಹದಲ್ಲಿ ಮನಿ-ಹೀನ, ಅವರೋಹ 
ದಲ್ಲಿ ವಕ್ರಸ೦ಪೂರ್ಣ ಎನ್ನುತ್ತಾನೆ; ಅಲ್ಲದೆ ಇದನ್ನು ಸಮರ್ಥಿಸುವಂತೆ ಒಂದು ಲಕ್ಷಣ 
ಗೀತವನ್ನೂ ರಚಿಸಿದ್ದಾನೆ. ದೇಶಾಕ್ಟಿಗೆ ಈ ಮೇಳದ ಅನ್ವಯವು ಅನುಪಪನ್ನವಾದುದು. 

ಮೇಲೆ ಹೇಳಿದ ಎಲ್ಲ ಶಾಸ್ತ್ರಕಾರರೂ ದೇಶಾಕ್ಲಿಯು ಪ್ರಾತಃಕಾಲದಲ್ಲಿ ಇಲ್ಲವೇ ಉಷಃ 
ಕಾಲದಲ್ಲಿ ಹಾಡಲು ಯೋಗ್ಯವೆನ್ನುತ್ತಾರೆ. ಕನ್ನಡದ ಕವಿಗಳೂ ಹರಿದಾಸರೂ ಇದನ್ನು 
ಪಾತ್ರರ್ಗೇಯರಾಗವೆಂದು ಹೇಳುವುದನ್ನಿಲ್ಲಿ ಗಮನಿಸಬಹುದು. ಪಾಲ್ಕುರಿಕಿ ಸೋಮ 
ನಾಥನು ಈ ರಾಗವನ್ನು ಹೇಳುವುದರಿ೦ದ ಸ೦ಗೀತಸುಧೆಯಲ್ಲಿನ ಅದರ ಉಲ್ಲೇಖ. 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೧೫ 


ವರ್ಣನೆಗಳನ್ನು ಗೋವಿಂದದೀಕ್ಷಿತನು ವಿದ್ಯಾರಣ್ಯಶ್ರೀಚರಣರಿಂದಲೇ ಪಡೆದುಕೊಂಡಿದ್ದ 
ನೆನ್ನಲು ಅಡ್ಡಿಯಿಲ್ಲ. § 

ಈ ರಾಗವಿವೇಚನಪ್ರಕರಣವನ್ನು ಮುಗಿಸುವ ಮುನ್ನ ರಾಗವರ್ಗೀಕರಣ ವಿಷಯಕ 
ವಾದ ಒಂದು ಸಂಗತಿಯನ್ನು ಪ್ರಸ್ತಾಪಿಸಬಹುದು. ರಾಗಗಳನ್ನು ಘನ. ರಕ್ತಿ, ನಯ 
(ದೇಶ್ಯ)ವೆ೦ದು ವಿಂಗಡಿಸುವ ಒಂದು ವಿಧಾನವನ್ನು ಮುದ್ದುವೆ೦ಕಟಮಖಿಯು ಹೇಳು 
ತ್ತಾನೆ. ಈ ಶಬ್ದಗಳಿಗೆ ಅವನು ಅರ್ಥವನ್ನು ಹೇಳಿಲ್ಲ. ಆದರೆ ಗಾಢವೂ ವಿಸ್ತಾರವೂ ಆದ 
ರಾಗಭಾವಗಳನ್ನು ಉಳ್ಳದ್ದು ಘನ, ಸುಲಭಶ್ರವಣರಮ್ಯತೆಯನ್ನುಳ್ಳದ್ದು ರಕ್ತಿ, ಪರಕೀಯ 
ಮೂಲಗಳಿ೦ದ ಆಮದಾದುದು ನಯ ಅಥವಾ ದೇಶ್ಯ ಎಂದು ಸಂದರ್ಭಾನುಸಾರವಾಗಿ 
ಪರಿಭಾಷೆಯನ್ನು ಹೇಳಬಹುದು. ಈ ವರ್ಗೀಕರಣವನ್ನು ತ್ಯಾಗರಾಜಾದಿ ಅರ್ವಾಚೀನ 
ವಾಗ್ಗೇಯಕಾರರು ಒಪ್ಪಿಕೊಂಡಿದ್ದಾರೆ. ಇವುಗಳಲ್ಲಿ ಘನ ಮತ್ತು ರಕ್ತಿ ಎ೦ಬ ಸಂಜ್ಞೆ 
ಗಳನ್ನು ಗೋವಿ೦ದದೀಕ್ಷಿತನು ರಾಗವಿಷಯದಲ್ಲಿ ಹೇಳುತ್ತಾನೆ. ರಕ್ತಿ ಎಂಬ ಮಾತು 
ವಸ೦ತಭೈರವಿಯ ಲಕ್ಷಣವರ್ಣನದಲ್ಲಿಯೂ ಘನ ಎ೦ಬ ಶಬ್ದವು ಗಾಯಕಭೇದಗಳನ್ನು 
ನಿರೂಪಿಸುವಾಗಲೂ ಬರುತ್ತದೆ. ಇದರಲ್ಲಿ ಮೊದಲನೆಯದು ವಿದ್ಯಾರಣ್ಯಪ್ರಣೀತ 
ವೆಂಬುದು ಸಂಭವನೀಯ; ಎರಡನೆಯದು ಅವರಿಂದಲೇ ಬ೦ದದ್ದೆ೦ಬುದು ನಿಶ್ಚಯ. 
ಹೀಗಾಗಿ ಈ ರಾಗವಿ೦ಗಡನಾಪದ್ಧತಿಯನ್ನು ಅವರೇ ಉದ್ಭಾಟಿಸಿರಬಹುದೆ೦ಬುದು 
ಸ೦ಭಾವ್ಯವಾಗಿದೆ. ಈ ಬಗೆಯ ರಾಗಗಾನ ಕ್ರಮವನ್ನು ವೀರಭದ್ರಯ್ಯನು (ಹದಿನೆಂಟ 
ನೆಯ ಶತಮಾನದಲ್ಲಿ) ತಮಿಳುನಾಡಿನ ಲಕ್ಷ್ಯಮಾರ್ಗದಲ್ಲಿ ನಿಲ್ಲಿಸಿದವೆ೦ದು ಸುಬ್ಬರಾಮ 
ದೀಕ್ಷಿತನು ಹೇಳುತ್ತಾನೆ. ಬಸವಣ್ಣನ ಒಂದು ವಚನದಲ್ಲಿಯೂ ಪುರಂದರದಾಸನ 
ದೇವರನಾಮವೊ೦ದರಲ್ಲಿಯೂ ಘನರಾಗದ ಉಲ್ಲೇಖವಿರುವುದರಿಂದ ಈ ಬಗೆಯ 
ವರ್ಗೀಕರಣವು ಕರ್ಣಾಟಕದಲ್ಲಿ ಪ್ರಾಚೀನ ಪ್ರಸಿದ್ಧವಾಗಿತ್ತು ಎಂದಂತೂ ಸಿದ್ಧಪಡುತ್ತದೆ. 


ವಾಗ್ಗೇಯಕಾರಲಕ್ಷಣ 

ವಿದ್ಯಾರಣ್ಯಮುನಿಗಳಿ೦ದ ಗೋವಿಂದದೀಕ್ಷಿತನು ಸಂಗ್ರಹಿಸುವ ಎರಡನೆಯ ಅಧಿ 
ಕರಣವು ವಾಗ್ಗೇಯಕಾರರನ್ನೂ ಗಾಯಕರನ್ನೂ ಕುರಿತದ್ದು. ಇದನ್ನು ಅವನು ೨೭ ಶ್ಲೋಕ 
ಗಳಲ್ಲಿ ಸಂಗ್ರಹಿಸುತ್ತಾನೆ. ಅಷ್ಟರಲ್ಲಿಯೇ ಈ ಸಂಗತಿಗಳಿಗೆ ವಿದ್ಯಾರಣ್ಯರು ತನಗೆ 
ಆಕರವೆ೦ದು ಅವರ ಹೆಸರನ್ನು ಆರು ಸಲವೂ ಅವರ ಸಂಗೀತಸಾರವನ್ನು ಒಮ್ಮೆಯೂ 
ಉದ್ವದಿಸಿಕೊಳ್ಳುತ್ತಾನೆ. ಗ್ರಂಥಸಂದರ್ಭದಿಂದ ಅವನು ಈ ಹೆಸರುಗಳನ್ನು ಕೇವಲ 
ಗ್ರಂಥಗೌರವಕ್ಕಾಗಿ ಸುಳ್ಳೇ ಹೇಳಿಕೊ೦ಡಿಲ್ಲವೆ೦ದೂ ನಿಜವಾಗಿ ಉದ್ಭರಿಸಿರಬಹುದೆ೦ದೂ 
ಊಹಿಸಬಹುದು. 

ಸ೦ಗೀತಸುಧೆಯಲ್ಲಿ ಪ್ರಕೀರ್ಣಕಾಧ್ಯಾಯವು ಮೂರನೆಯದು. ಹಿ೦ದಿನ ಅಧ್ಯಾಯ 
ಗಳಲ್ಲಿ ಹೇಳಿದುದನ್ನು ಸೂಚಿಸಿ, ವಿವರಿಸಲಿರುವುದರ ಉದ್ದೇಶಪ್ರಪ೦ಚವನ್ನು ಬರೆದು. 
ಇದರಲ್ಲಿ ಮೊದಲನೆಯದಾಗಿ ವಾಗ್ಗೇಯಕಾರನ ವರ್ಣನೆಯನ್ನು ಸ೦ಗೀತಸುಧೆಯು 


ಪ್ರಾರಂಭಿಸುತ್ತದೆ. ಸ೦ಗೀತರತ್ನಾಕರೋಕ್ತವಾದ ಈ ಭಾಗವನ್ನು ವಿಶದವಾಗಿ, ಸಾವಕಾಶ 
ವಾಗಿ ಅನುವಾದಿಸಿಕೊ೦ಡು--`ಹೀಗೆ ವಾಗ್ಗೇಯಕಾರರೇ ಮೊದಲಾದವರ ಗುಣಸಮು 
ದಾಯವನ್ನು ಸಮಗ್ರವಾಗಿ ವರ್ಣಿಸಿದ್ದಾಯಿತು; ಇನ್ನು ಮುಂದೆ ವಿದ್ಯಾರಣ್ಯರೆಂಬ ಶ್ರೀ 
ಚರಣರು ಉಪದೇಶಿಸಿದಂತೆ ಅವರ (ವಾಗ್ಗೇಯಕಾರರ) ದೋಷಗಳನ್ನು ಹೇಳುತ್ತೇನೆ' 
—ಎಂದು ಗ್ರ೦ಥಕರ್ತನು ಪ್ರತಿಜ್ಞೆಮಾಡುತ್ತಾನೆ. ಅವನು ವಾಗ್ಗೇಯಕಾರರಲ್ಲಿ ಇರ 
ಬಾರದ ಈ ದೋಷಗಳನ್ನು ಪಟ್ಟಿಮಾಡುತ್ತಾನೆ--ಗ್ರಾಮ್ಯೋಕ್ತಿ (ಕೀಳುರುಚಿಯ ಮಾತು), 
ಅಪಶಬ್ದ (ಉದ್ದಿಷ್ಟಾರ್ಥವನ್ನು ಕೊಡದಿರುವ ಅಸಮಂಜಸ ಶಬ್ದವನ್ನು ಬಳಸುವುದು), 
ಅಪ್ರಸ್ತುತಪ್ರಸ್ತವನ (ಸಂದರ್ಭಕ್ಕೆ ಆವಶ್ಯಕವಲ್ಲದುದನ್ನು, ಉಚಿತವಲ್ಲದುದನ್ನು ಹೇಳು 
ವುದು). ಪದ ಮತ್ತು ಗಮಕಗಳಲ್ಲಿ ಜಾಡ್ಯ (ಉಚಿತವಾದ ಪದವನ್ನು ಪ್ರಯೋಗಿಸುವುದ 
ರಲ್ಲಿ ಮತ್ತು ಸ್ವರಸ೦ದರ್ಭಕ್ಕೆ ತಕ್ಕ ಗಮಕವನ್ನು ಪ್ರಯೋಗಿಸುವುದರಲ್ಲಿ ಚುರುಕಿಲ್ಲ 
ದಿರುವುದು (ಜಾಡ್ಯವನಿಷ್ಕಿಯತೆ, ಆಲಸ್ಯ, ಪ್ರಬ೦ಧವಿಜ್ಞಾನವಿಹೀನತೆ (ಗೇಯಪಬಂಧ 
ಗಳ ನಿರ್ಮಾಣತಲಿತ್ರ, ಅಂಗರಚನೆ, ವಿನ್ಯಾಸ ಮೊದಲಾದವುಗಳು ಗೊತ್ತಿಲ್ಲದಿರುವುದು), 
ಉದ್ದಿಷ್ಟರಸವನ್ನು ಪ್ರತೀತಿಗೊಳಿಸುವುದಕ್ಕೆ ಅನುಕೂಲವಾದ ರಾಗವು ಯಾವುದೆಂದು 
ತಿಳಿದುಕೊಳ್ಳಲು ಬೇಕಾದ ವಿವೇಕವಿಲ್ಲದಿರುವುದು ಹಾಗೂ ಕೌಶಲವಿಲ್ಲದಿರುವುದು, ಗಾನ 
ಕ್ರಿಯೆಯನ್ನು ಮೊದಲಿನಿಂದ ಕೊನೆಯವರೆಗೂ ನಿಭಾಯಿಸುವ ಸಾಮರ್ಥ್ಯವಿಲ್ಲದಿರು 
ವುದು, (ಗಾನಕ್ರಿಯೆ, ತಾಳಕ್ರಿಯೆ, ಮೇಳನಕ್ರಿಯೆ ಮೊದಲಾದ) ಕ್ರಿಯೆಗಳಲ್ಲಿ ಹೆಚ್ಚು 
ಕಡಿಮೆಗಳು ಗೊತ್ತಾಗದಿರುವುದು, ಮ೦ದ್ರೈಕಭಾವ (ತಗ್ಗಿನಲ್ಲಿಯೇ ಹಾಡುವುದು ಅಥವಾ 
ಹಾಡನ್ನು ರಚಿಸುವುದು. ತೆಗೆದುಕೊಂಡ ಹಾಡಿನಲ್ಲಿ ಸ್ವರಗಳು. ಒಡಕಾಗಿ (ವಿಭ೦ಗ) 
ಇರುವುದು, (ಗೀತಖ೦ಡಗಳನ್ನು) ನಿರ್ದೇಶಿಸಲಾಗಿರುವ ಸ್ಥಾಯಿಗಳಲ್ಲಿ ಹಾಡದೆ ಬೇರೆ 
ಯವುಗಳಲ್ಲಿ ಹಾಡುವುದು ಮತ್ತು ಹಾಡಬೇಕೆಂದು ಗೊತ್ತಾಗಿರುವ ಕಾಲವನ್ನು ಬಿಟ್ಟು 
ಬೇರೆಯ ಕಾಲದಲ್ಲಿ ಹಾಡುವುದು. ಇ೦ತಹ ದೋಷಗಳಿರುವ ವಾಗ್ಗೇಯಕಾರನು ಅಧಮ, 
ನಿ೦ದ್ಯ, ತಿರಸ್ಕರಿಸಲ್ಪಡಬೇಕಾದವನು. 

ಈ ನಿರೂಪಣೆಯನ್ನು ವಿದ್ಯಾರಣ್ಕರಿ೦ದ ಪಡೆದುಕೊಂಡುದಾಗಿ ಗೋವಿಂದ ದೀಕ್ಷಿತನು 
ಹೇಳುತ್ತಾನೆ. ಆದರೆ ಇದೇ ವಿಷಯವನ್ನು ಹೆಚ್ಚುಕಡಿಮೆ ಇದೇ ಮಾತುಗಳಲ್ಲಿ ವಿದ್ಯಾ 
ರಣ್ಯರ ಸಮಕಾಲೀನನಾಗಿದ್ದ ಸಿ೦ಹಭೂಪಾಲನು ಸಂಗೀತರತ್ನಾಕರದ ವ್ಯಾಖ್ಯಾನ 
ಸಂದರ್ಭದಲ್ಲಿ ತನಗಿಂತ-ಆದುದರಿಂದ ವಿದ್ಯಾರಣ್ಯರಿಗಿಂತಪೂರ್ವಾಚಾರ್ಕನಾದ 
ಪಾರ್ಶ್ವದೇವನ ಸ೦ಗೀತಸಮಯಸಾರದಿ೦ದ ಉದ್ಧರಿಸಿ ಕೊಡುತ್ತಾನೆ. ಈ ಭಾಗವು 
ಮುದ್ರಿತ ಸ೦ಗೀತಸಮಯಸಾರದಲ್ಲಿ ಲುಪ್ತವಾಗಿದೆ, ನಾನು ಸಂಗ್ರಹಿಸಿ, ಸಂಪಾದಿಸಿ, 
ಪ್ರಕಟಣೆಗೆ ಸಿದ್ದಪಡಿಸುತ್ತಿರುವ ಇದರ ಹಸ್ಹೆಪ್ರತಿಗಳಲ್ಲಿದೆ. ಅದನ್ನಿಲ್ಲಿ ಪುನಃ 
ಎತ್ತಿಕೊಳ್ಳುವುದರಿಂದ ಅದಕ್ಕೂ ಮೇಲೆ ನಿರೂಪಿಸಿರುವ ವಾಗ್ಲೇಯಕಾರದೋಷಗಳಿಗೂ 
ಇರುವ ಸಾಮ್ಯವು ಸ್ಪಷ್ಟವಾಗುತ್ತದೆ. 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೧೭ 


ಗ್ರಾಮ್ಯೋಕ್ತಿರಪಶಬ್ದಶ್ಚ ತದ್ವದಪ್ಪಸ್ತುತಸ್ತುತಿಃ | 

ಗಮಕೇ ಚ ಪದೇ ಜಾಡ್ಕಂ ಪ್ರಬಂಧಜ್ಞಾನಹೀನತಾ | 
ರಸಾನುರೂಪರಾಗಾಣಾಮಜ್ಞತ್ಚಮವಿದಗ್ಧತಾ! 
ಕ್ರಿಯಾನಿರ್ವಹಣಾಜ್ಞತ್ಟ೦ ಮ೦ದಶಾರೀರತಾ ತಥಾ | 
ಮಾನೇ ನ್ಯೂನಾಧಿಕಾಜ್ಞತ್ವ೦ ರೀತಿಭಂಗಸ್ತಥಾ ಪುನಃ | 
ಛಾಯಾಪರಿಚ್ಕುತಿಸ್ತದ್ವದ್‌ಗಾನಂ ಚಾಸಮಯೆ ತಥಾ | 
ಅಶ್ರಾವ್ಯ೦ ಲಕ್ಷಣ೦ ತ್ಯಕ್ತ್ವಾ ಧಾತುಮಾತು ಕರೋತಿ ಯಃ | 
ದೋಷೈರುಪೇತೋ ಯೋ ನಿಂದ್ಯೋ ವಾಗ್ಗೇಯಕಾರಕಃ | 


ಇಲ್ಲಿರುವ “ಮ೦ದಶಾರೀರತಾ' ಎಂಬುದು ಸ೦ಗೀತಸುಧೆಯಲ್ಲಿ "ಮಂದ್ರೈಕಭಾವೋ' 
ಎಂದೂ, "'ಛಾಯಾಪರಿಚ್ಛ್ಯುತಿಃ' ಎ೦ಬುದು "ಸ್ಥಾಯಿಪರಿಚ್ಯುತಿಃ' ಎ೦ದೂ ಬಹುಶಃ ಭ್ರಷ್ಟ 
ಪಾಠವಾಗಿ, ನಿಂತಿದೆ. "ಲಕ್ಷಣ೦ ತ್ಯಕ್ತ್ವಾ ಧಾತುಮಾತು ಕರೋತಿ ಯಃ' ಎನ್ನುವುದು 
"ಗೃಹೀತಗೀತಸ್ಯ ತಥಾ ವಿಭ೦ಗಃ' ಎಂಬಲ್ಲಿಗೆ ಸಂಕ್ಸೇಪಗೊ೦ಡಿದೆ. ಆದುದರಿಂದ 
ಗೋವಿಂದದೀಕ್ಷಿತನಿಗೆ ವಿದ್ಯಾರಣ್ಯರ ಸ೦ಗೀತಸಾರವು ಆಕರವಾಗಿದ್ದರೂ, ಸಂಗೀತ 
ಸಾರವೇ ಪಾರ್ಶ್ವದೇವನ ಸಂಗೀತಮಯಸಾರದಿಂದ ಈ ಅಂಶವನ್ನು ಉದ್ಭರಿಸಿಕೊಂಡಿರು 
ವುದು ಸ೦ಭಾವ್ಯವಾಗಿದೆ. ಭರತನಿ೦ದ ಮೊದಲುಮಾಡಿಕೊಂಡು, ಪಾರ್ಶ್ರದೇವನನ್ನುಳಿದ 
ಬೇರೆ ಯಾವ ಲಾಕ್ಟಣಿಕರೂ ಈ ವಿಷಯವನ್ನು ಹೇಳುವುದಿಲ್ಲ. ವಿದ್ಯಾರಣ್ಯರು ಇದನ್ನು 
ಪ್ರಥಮೋದ್ಭೃತಿಯಲ್ಲಿಯೂ, ಗೋವಿಂದದೀಕ್ಷಿತನು ಉಪೋದ್ಭೃತಿಯಲ್ಲಿಯೂ ಇದನ್ನು 
ಹೇಳಿರುವುದನ್ನು ಬಿಟ್ಟರೆ, ನಂತರದವರು-ಶಾರ್ಜ್ಣದೇವ, ವೆಂಕಟಿಮಖಿಗಳನ್ನೂ ಒಳ 
ಗೊಂಡು ಬೀರೆ ಯಾರೂ ಹೇಳುವುದಿಲ್ಲ. 

ಸ೦ಗೀತಸಮಯಸಾರವನ್ನೇ ಗೋವಿಂದದೀಕ್ಷಿತನು ಸ೦ಗೀತಸಾರವೆ೦ದು ಭ್ರಮಿಸಿರ 
ಬಹುದೆ ಎ೦ಬ ಪ್ರಶ್ನೆಯು ಇಲ್ಲಿ ಸಹಜವಾಗಿ ಏಳುತ್ತದೆ. ಆದರೆ ಅವನೇ ಪಾರ್ಶ್ಪ್ರದೇವ 
ನನ್ನು ಹೆಸರು ಹಿಡಿದು ಐದು ಸಲ ಸ್ಮರಿಸಿ ಆಕರವಾಗಿ ಬಳಸಿದ್ದಾನೆ : 1 ರೂಪಕಾಲಪ್ತಿ 
ವರ್ಣನ ಸಮಯದಲ್ಲಿ ಪ್ರಾ೦ಜಲಾಲಪ್ತಿಯ ಸಮವಿಷಮಪ್ರಭೇದಗಳನ್ನು ಹೇಳುವಲ್ಲಿ, 
ii. ಗಾನಭೇದ ನಿರೂಪಣಾವಸರದಲ್ಲಿ ವಿಷಮವೆ೦ಬ ಗಾನಕ್ರಮವನ್ನು ಉಲ್ಲೇಖಿಸುವಲ್ಲಿ, 
iii. ನಿಬದ್ಧಗಾನ ವನ್ನು ವಸ್ತು, ಪ್ರಬಂಧ ಮತ್ತು ರೂಪಕ ಎಂದು ತ್ರಿವಿಧವಾಗಿ ವಿ೦ಗಡಿ 
ಸುವಲ್ಲಿ ಹಾಗೂ ೪. ಉದ್ದಾಾಹಾದಿ ಪ್ರಬಂಧಧಾತ್ವಂಗಗಳನ್ನು ನಿರ್ವಚನಮಾಡುವಲ್ಲಿ. 
v. ಈ ಎರಡು ಗ್ರಂಥಗಳ ಆಯಾ ಪರಸ್ಪರ ಭಾಗಗಳನ್ನು ಹೋಲಿಸಿದರೆ ಗೋವಿಂದ 
ದೀಕ್ಷಿತನು ಪಾರ್ಶ್ವದೇವನ ಸಂಗೀತಸಮಯಸಾರವನ್ನು ಅಧ್ಯಯನಮಾಡಿದ್ದನೆ೦ಬುದು 
ಸಿದ್ಧಪಡುತ್ತದೆ. ವಿದ್ಯಾರಣ್ಯರದೆ೦ದು ಅವನು ಕೊಡುವ ರಾಗಲಕ್ಷಣಗಳಿಗೂ ಸಂಗೀತ 
ಸಮಯಸಾರೋಕ್ತರಾಗಲಕ್ಷಣಗಳಿಗೂ ಕಿಂಚಿತ್ತಾದರೂ ಸಾಮ್ಯ, ಸಾದೃಶ್ಯ, ಪರಸ್ಪರತೆ 
ಗಳಿಲ್ಲ. ಆದುದರಿಂದ ಗೋವಿಂದದೀಕ್ಷಿತನು ಈ ಗ್ರ೦ಥಭಾಗಕ್ಕಾಗಿ ವಿದ್ಯಾರಣ್ಯರಿಗೇ 
ಯಣಿಯಾಗಿದ್ದಾನೆ೦ಬುದು ಹೆಚ್ಚು ಸಂಭವನೀಯವಾಗಿದೆ. 


೧೧೮ ಕರ್ಣಾಟಕಸ೦ಗೀತವಾಹಿನಿ 


ಗಾಯಕಲಕ್ಷಣ 

ಹೀಗೆ ವಾಗ್ಲೇಯಕಾರದೋಷನಿರೂಪಣೆಯನ್ನು ಮಾಡಿದನಂತರ ಗೋವಿಂದ 
ಬೀಕ್ಷಿತನು ಗಾಯಕನ ಲಕ್ಷಣಗಳನ್ನು ಮಾತ್ರ ಹೇಳುವ ಪ್ರತಿಜ್ಞೆ ಮಾಡುತ್ತಾನೆ. ಆಕರ 
ಸ್ಮರಣೆಯಿಲ್ಲದೆ, ಬಹುಶಃ ಶಾರ್ಜದೇವನಿಂದ, ಈ ಗುಣಗಳನ್ನು ಹೃದ್ಯಶಬ್ದ, ಸುಶಾರೀರ, 
ಗೀತದ ಗ್ರಹಮುಕ್ತಾಯಗಳಲ್ಲಿ ದಕ್ಷತೆ, ರಾಗಾ೦ಗ ಭಾಷಾ೦ಗ ಕ್ರಿಯಾ೦ಗ ಉಪಾಂಗ 
ಘುನ---ಮೊದಲಾದ ರಾಗಗಳಲ್ಲಿ ವಿಚಕ್ಷಣತೆ, ಏಳೆಯೇ ಮೊದಲಾದ ಪ್ರಬಂಧಗಳನ್ನು 
ಹಾಡು ವುದರಲ್ಲಿ, ನಾನಾ ವಿಧದ ಆಲಪ್ತಿಗಳನ್ನು ಹಾಡುವುದರಲ್ಲಿ ತತ್ತ್ವಜ್ಞತೆ, ಮ೦ದ್ರವೇ 
ಮೊದಲಾದ ಎಲ್ಲಾ ಸ್ಥಾಯಿಗಳಲ್ಲಿಯೂ ಗಮಕಗಳಲ್ಲಿಯೂ ಪ್ರಯಾಸವಿಲ್ಲದ ಸ೦ಚಾರ 
ಸಾಮರ್ಥ್ಯ, ಶಾರೀರದ ಸ್ವಾಧೀನತೆ, ಸೂಡವೇ ಮೊದಲಾದ ತಾಳಗಳಲ್ಲಿ ಪ್ರವೀಣತೆ 
(ಸಂಗೀತರತ್ನಾಕರದಲ್ಲಿ `ಶುದ್ಧಚ್ಛಾಯಾಲಗಾಭಿಜ್ಞಃ' ಎಂದಿರುವುದನ್ನು ಹೀಗೆ ಮಾರ್ಪ 
ಡಿಸಿಕೊ೦ಡಿದ್ದಾನೆ), ಸ್ವರಶ್ರುತಿಗಳ ಪರಿಮಾಣದಲ್ಲಿ ವಿಶೇಷಜ್ಞತೆ, ಬಹು ಪ್ರಬಂಧಗಳಲ್ಲಿ 
ಜಿತಶ್ರಮ, ಪ್ರಬ೦ಧಭೇದಗಳಲ್ಲಿ ಪಾಟವ, ಶುದ್ಧ, ಛಾಯಾಲಗ ಎ೦ಬ ವಿಧದ ಕಾಕು 
ಗಳಲ್ಲಿ ಪಾಟವ, ನಾನಾವಿಧದ ಸ್ಥಾಯ(-ಠಾಯ)ಗಳಲ್ಲಿ ಸಂಚಾರದಕ್ಟತೆ- ಹೀಗೆ ಸಂಗ್ರಹಿ 
ಸಿದ್ದಾನೆ. ನಂತರ ಸ೦ಗೀತರತ್ನಾಕರದಲ್ಲಿ ಅವ್ಯವಹಿತನೈಕಟ್ಕದಿ೦ದ "ಕ್ರಿಯಾಪರೋ ಯುಕ್ತ 
ಲಯಃ ಸುಘಟೋ ಧಾರಣಾನ್ವಿತಃ' ಎ೦ಬ ಲಕ್ಷಣಗಳನ್ನು ಹೇಳಿದೆ. 

ಇಲ್ಲಿರುವ ಕ್ರಿಯಾಪರ, ಸುಘಟ, ಧಾರಣಾ--ಎ೦ಬ ಶಬ್ದಗಳು ಪಾರಿಭಾಷಿಕ ಸಂಜ್ಞೆಯ 
ನ್ನುಳ್ಳವು; ಶಾಸ್ತ್ರನಿರ್ದಿಷ್ಟವಾದ ವಿಶೇಷಲಕ್ಷಣಗಳನ್ನು ಹೊ೦ದಿದ ಗಾಯಕನನ್ನು ವರ್ಣಿಸು 
ತ್ತವೆ. ಕಲ್ಲಿನಾಥನು ಇವುಗಳಿಗೆ ಕೇವಲ ವ್ಯತ್ಪತ್ತ್ಯರ್ಥವನ್ನು ಬರೆಯುತ್ತಾ "ಕ್ರಿಯಾಪರಃ 
ಅಭ್ಯಾಸತತ್ಪರಃ, ಶೋಭನಂ ಯಥಾ ಭವತಿ ತಥಾ ಘಟಯತೀತಿ ಸುಘಟಃ' ಎಂದು 
ವ್ಯಾಖ್ಕಾನಮಾಡುತ್ತಾನೆ. ಆದರೆ ಈ ಶಬ್ದಗಳಿಗೆ ಮೇಲೆ ಸೂಚಿಸಿದ ಪಾರಿಭಾಷಿಕಾರ್ಥವನ್ನು 
ಗೋವಿಂದದೀಕ್ಷಿತನು ವಿದ್ಯಾರಣ್ಯರಿ೦ದ ಸಂಗ್ರಹಿಸಿ, "ಯುಕ್ತಿಯುಕ್ತರೀತಿಗಳಲ್ಲಿ ಮಾರ್ಗ 
ಹಾಗೂ ದೇಶೀರಾಗಗಳನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ, ಎಲ್ಲದೋಷಗಳನ್ನೂ--ಒಂದೂ 
ಉಳಿಯದಂತೆಬಿಟ್ಟು ಪದೇಪದೇ ಹಾಡಬಲ್ಲವನು' ಎ೦ದು ಬರೆಯುತ್ತಾನೆ. "ರಾಗ 
ಗಳನ್ನು' ಎಂಬುದು ಸ್ಪಕಪೋಲಕಲ್ಪಿತ. ಅವನು ಕ್ರಿಯಾಪರನ ಲಕ್ಷಣವನ್ನು ವಿದ್ಯಾರಣ್ಯ 
ರಿಂದಲೇ ಸಂಗ್ರಹಿಸಿರಬಹುದಾದರೂ ಅದು ಹನ್ನೆರಡನೆಯ ಶತಮಾನದಷ್ಟು ಮೊದಲಿ 
ನಿಂದಲೇ ದೊರೆಯುತ್ತದೆ. ಸರ್ವಜ್ಞ ಸೋಮೇಶ್ವರನು ಕ್ರಿಯಾಪರನನ್ನು ತನ್ನ ಮಾನಸೋ 
ಲ್ಲಾಸದಲ್ಲಿ ಹೀಗೆ ವರ್ಣಿಸುತ್ತಾನೆ : 

ಯಥಾ ಶಾಸ್ತ್ರಪ್ರಯೋಗೇಣ ಮಾರ್ಗಂ ದೇಶೀಯಮೇವ ಚ | 
ಯೋ ಗಾಯತಿ ವಿನಾ ದೋಷೈೆಃ ಕಥ್ಯತೇ ಸ ಕ್ರಿಯಾಪರಃ ॥ 

ಇದೇ ಶ್ಲೋಕವನ್ನು ಪಾರ್ಶ್ಪ್ರದೇವನೂ "ಕಥ್ಯತೇ$ಸೌ' ಎಂಬ ಪುಟ್ಟ ಬದಲಾವಣೆ 
ಯೊಡನೆ ಬರೆಯುತ್ತಾನೆ. ಇದನ್ನು ಸಿ೦ಹಭೂಪಾಲನು ಕ್ರಿಯಾಪರಗಾಯಕಲಕ್ಷಣ 
ವ್ಯಾಖ್ಯಾನಾವಸರದಲ್ಲಿ ಪಾರ್ಶ್ವದೇವನವೆ೦ದು ಉದ್ದರಿಸಿಕೊಳ್ಳುತ್ತಾನೆ. ಕ್ರಿಯಾಪರನು 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೧೯ 


ಯುಕ್ತಲಯನೂ ಹೌದು. ಸಿಂಹಭೂಪಾಲನ ಪ್ರಕಾರ ಯುಕ್ತಲಯನೆಂದರೆ "ಗಾಯಕ 
ಪ್ರಸಿದ್ಧ್ಯಾ ರ೦ಜಕಃ' (1 ಆದರೆ ಗೋವಿ೦ದದೀಕ್ಷಿತನ ಪ್ರಕಾರ “ಸ್ಟಾಯತ್ತಭೂತದ್ಭುತ 
ಮಧ್ಯಮುಖ್ಯಲಯಃ. 
ಇನ್ನು, ಸುಘಟನಲಕ್ಷಣವನ್ನು 'ಧಾರಣಾನ್ವಿತಃ' ಎಂದು ಶಾರ್ಜ್ಸದೇವನು ಬರೆದುದನ್ನು 
ಸಿ೦ಹಭೂಪಾಲನು ವಿಸ್ತರಿಸಿ ಧಾರಣಾಲಕ್ಷಣವನ್ನು ಪಾರ್ಶ್ಪ್ರದೇವನಿಂದಲೇ ಉದ್ಧರಿಸಿ 
ಕೊಳ್ಳುತ್ತಾನೆ. ಧಾರಣಾ ಎಂದರೆ ಧ್ವನಿಯಲ್ಲಿ ಸುಗಾಢತೆ ; ಅತಿತಾರಸ್ಥಾಯಿಯಿಂದ 
ಆಚೆಗೂ (ಆಧಾರ-?) ಶ್ರುತಿಯನ್ನು ಕಡಿಮೆಮಾಡಿಕೊಳ್ಳುತ್ತಾ .ಸ್ಹರವನ್ನು ದೂರದೂರಕ್ಕೆ 
ಒಯ್ಯುವುದು. ಇದರಿ೦ದ ಧ್ವನಿಯು ಗಾಢವಾಗುತ್ತದೆ. ಇದನ್ನುಳ್ಳ ಸುಘಟನ ಲಕ್ಷಣವನ್ನು 
ಪಾರ್ಶ್ವದೇವನಿ೦ದ ಸಿ೦ಹಭೂಪಾಲನು ಹೀಗೆ ತೆಗೆದುಕೊಂಡಿದ್ದಾನೆ : 
ಸ್ವರೋ ವರ್ಣಶ್ಚ ತಾಲಶ್ಚ ವ್ಯಕ್ತಂ ಘಟಯತಿ ತ್ರಯಮ್‌ | 
ಶೋಭನಧ್ವಸಿಸ೦ಯುಕ್ತಂ ಸುಘಟ೦ ತಂ ಪ್ರಚಕ್ಷತೇ | 
ಇದೇ ಲಕ್ಷಣವನ್ನು ಚಾಚೂತಪ್ಪದೆ ಗೋವಿಂದದೀಕ್ಷಿತನು ವಿದ್ಯಾರಣ್ಯಪಾದರಿ೦ದ 
ಹೀಗೆ ಸ೦ಗ್ರಹಿಸಿದ್ದಾನೆ : 
ತಥಾ ದಧಾನಃ ಸುಘಟತ್ವ ರೂಪವಿಶೇಷಣ೦ ಗಾಯಕಲಾಲನೀಯಮ್‌ | 
ಸ್ಪರಾ೦ಶ್ಚ ವರ್ಣಾಂಶ್ಚ ತಥೈವ ತಾಲಾನ್‌ ವ್ಯಕ್ತಂ ಲಯಂ ಸಂಘಟಯೇತ್‌ ಪಟುರ್ಯಃ | 
ಹೃದ್ಯೇನ ಯುಕ್ತೋ ಧ್ವನಿನಾ ಸ ವಿದ್ಯಾರಣ್ಯಪಾದೈಃ ಸುಘಟೋ ನಿರುಕ್ತಃ | 
ತಾರಶ್ರುತೇರಪ್ಯನುತಾರಭಾವಾದ್‌ ಹೀನೇನ ಕಿ೦ಚಾಪಸೃತಸ್ಟರಾ ಯಾ | 
ಸುಗಾನತಾಯಾ ಧ್ವನಿಮಭ್ಯುಪೇತಾ ಸ್ಯಾದ್ದಾರಣಾ ಶ್ರೀಚರಣೈರ್ನಿರುಕ್ತಾ | 
ಉತ್ತಮ ಗಾಯಕನ ಲಕ್ಷಣಗಳನ್ನು ಮುಂದುವರಿಸುತ್ತಾ ಶಾರ್ಜ್ಣದೇವನು 'ಸ್ಫೂರ್ಜ 
ನ್ನಿರ್ಜವನೋ ಹಾರಿರಹಃಕೃದ್‌ ಭಜನೋದ್ದಾರಃ' ಎನ್ನುತ್ತಾನೆ. ನಿರ್ಜವನ ಎಂಬುದು 
ಎಂದು ಠಾಯ. ಇದರಲ್ಲಿ ಸ್ವರಗಳು ಅವಕ್ರವಾಗಿಯೂ ಸುಕುಮಾರವಾಗಿಯೂ ರಕ್ತಿ 
ಯುಕ್ತವಾಗಿಯೂ ಬರಬರುತ್ತ ಸೂಕ್ಷ್ಮತರವಾಗಿಯೂ ಇರುತ್ತವೆ. ಗಾಯಕನು ತಡ 
ಯಿಲ್ಲದೆ ಸ್ವರಗಳನ್ನು ವೇಗವಾಗಿ ಹಾಡಲು ಸಮರ್ಥನಾಗಿರಬೇಕು, ಎಂದು ಕಲ್ಲಿನಾಥನು 
ವ್ಯಾಖ್ಯಾನಿಸಿದರೆ ಇದನ್ನು ಸಿ೦ಹಭೂಪಾಲನು ಪುನಃ ಪಾರ್ಶ್ವದೇವನಿ೦ದ ಹೀಗೆ ವಿಸ್ತರಿಸು 
ತ್ತಾನೆ : “ಜಿತಶ್ವಾಸತಯಾ ಗಾನ೦ ನಾಮ್ನಾ ನಿರ್ಜವನಂ ವಿದುಃ'--ಉಸಿರುಹಿಡಿದು ಹಾಡು 
ವುದೇ ನಿರ್ಜವನ. ಗೋವಿಂದದೀಕ್ಲಿತನು ಉತ್ತಮ ಗಾಯಕನನ್ನು ಶಾರ್ಜ್ಣದೇವನನ್ನನು 
ಸರಿಸಿ ನಿರ್ಜವನ ಎಂದು ವಿಶೇಷಿಸಿ, ಈ ಶಬ್ದದ ಅರ್ಥವನ್ನು ವಿದ್ಯಾರಣ್ಯರಿಂದಲೇ 
ಪಡೆಯುತ್ತಾನೆ : 
ಪರಿಸ್ಟುರನ್‌ ನಿರ್ಜವನಾದ್ಯುಪೇತಃ ಸ್ಕಾದುತ್ತಮೋ ಗಾಯಕ ಇತ್ಯುಪಾತ್ತಃ | 
ವಿಶೇಷಣ೦ ನಿರ್ಜವನ೦ ಯದೇತದ್‌ ವಿವೇಚಿತಂ ಶ್ರೀಚರಣೈರ್ವಿಶಿಷ್ಯ ! 
ಗಾನಸ್ಥಿತೇ ಶ್ವಾಸಮಖಂಡರೂಪಂ ನಾಮ್ನಾ ಪುನರ್ನಿರ್ಜವನಂ ಕಿಲೇತಿ | 
ಇದು ಪಾರ್ಶ್ವದೇವನ ವರ್ಣನೆಯನ್ನು ಸಂಪೂರ್ಣವಾಗಿ ಹೋಲುತ್ತದೆ೦ಬುದು ಸ್ಪಷ್ಟ 
ವಾಗಿಯೇ ಇದೆ. 


ಗಾಯಕಭೇದ 
ಹೀಗೆ ಉತ್ತಮ ಗಾಯಕನ ಲಕ್ಷಣಗಳನ್ನು ಹೇಳಿದ ಮೇಲೆ ಗೋವಿ೦ದದೀಶ್ಬಿತನು 
ಗಾಯಕರನ್ನು ಶಿಕ್ಷಾಕಾರ, ಅನುಕಾರ, ರಸಿಕ, ರ೦ಜಕ ಮತ್ತು ಭಾವಕ ಎ೦ಬ ಐದು ಬಗೆ 
ಯಾಗಿ ವರ್ಗೀಕರಿಸಿ ಅವರ ಲಕ್ಷಣಗಳನ್ನು ನಿರೂಪಿಸಲು ತೊಡಗುತ್ತಾನೆ. ಈ ಅನುಕ್ರಮ, 
ವರ್ಗೀಕರಣ, ಲಕ್ಷಣಗಳನ್ನು ಅವನು ಪಡೆದುಕೊಂಡಿರುವುದಾದರೂ ಶಾರ್ಜ್ಣದೇವ 
ನಿಂದಲೇ. ಇದರಿ೦ದ ತೃಪ್ತನಾಗದೆ. ಈ ಗಾಯಕಪಂಚವಿಧವನ್ನೂ ಸ೦ಗೀತಸಾರದಲ್ಲಿ 
ವಿಶದವಾಗಿ ಹೇಳಿದೆ. ಅದನ್ನಿಲ್ಲಿ ಸಂಗ್ರಹಿಸುತ್ತೇನೆ ಎ೦ದು ಹೇಳಿ ಹಾಗೆಯೇ ಮಾಡುತ್ತಾನೆ. 

ನಿರೂಪಿತಾ ಗಾಯಕಪ೦ಚಭೇದಾ ಯಥಾಕ್ರಮ೦ ಗಾಯಕಬೋಧಹೇತೋಃ | 

ಸ್ವರೂಪಮೇಷಾಮಿಹ ಲಕ್ಷಿತಾನಾ೦ ಸ೦ಗೀತಸಾರೇ ವಿಶದೀಕೃತಂ ಚ | 

ಶಾರ್ಜ್ಣದೇವನಾದರೆ "ಅನ್ಯೂನಶಿಕ್ಟಣೇ ದಕ್ಷಃ ಶಿಕ್ಷಕಾರೋ ಮತಃ ಸತಾಮ್‌' ಎಂದು 

ಶಿಕ್ಷಾಕಾರಲಕ್ಷಣವನ್ನು ಸ೦ಕ್ಷೇಪಿಸುತ್ತಾನೆ. ಸಿಂಹಭೂಪಾಲನು ಪಾರ್ಶ್ವದೇವನಿ೦ದ ಇದನ್ನು 

ದ್ರುತ೦.ಯಃ ಶಿಕ್ಷತೇ ಗೀತ೦ ವಿಷಮಂ ಪ್ರಾ೦ಜಲ೦ ತಥಾ | 

ಶುದ್ಧೇ ವಾ ಸಾಲಗೇ ಸಮ್ಯಕ್‌ ಶಿಕ್ಷಾಕಾರಃ ಸ ಕಥ್ಯತೇ ॥ 
ಎಂದು ವಿಸ್ತರಿಸುತ್ತಾನೆ. ಗೋವಿ೦ದದೀಕ್ಷಿತನು ವಿದ್ಯಾರಣ್ಯರಿಂದ ಸಂಗ್ರಹಿಸುವ 

ದ್ರುತಂ ಚ ಗೀತಂ ವಿಷಮಂ ತಥೈವ ಯಃ ಶಿಕ್ಷತೇ ಪ್ರಾಂಜಲಮಾನುಗುಣ್ಯಾತ್‌ | 

ಶುದ್ಧೇಇಥ ವಾ ಸಾಲಗನಾಮ್ನಿ ಶಿಕ್ಷಾಕಾರಂ ತಮೇನಂ ಪ್ರವದಂತಿ ಸಂತಃ | 
ಎ೦ಬ ಮತದೊಡನೆ ಹೋಲಿಸಿದಾಗ ಇವರೆಡರಲ್ಲಿಯೂ ಸಂಪೂರ್ಣಸಾಮ್ಯವಿರುವುದು 
ಕಂಡುಬರುತ್ತದೆ. ಶಾರ್ಜ್ಣದೇವನು ಅನುಕಾರನನ್ನು "ಪರಭಂಗ್ಯನುಕಾರಕಃ' ಎ೦ಬ ಸೂತ್ರ 
ದಿಂದ ವರ್ಣಿಸಿದರೆ ಪಾರ್ಶ್ವದೇವನು | 

ಗೀತೇ ಶರೀರಚೇಷ್ಟಾಯಾ೦ ಆಲಪ್ತೌ ಚಾನುಕಾರಕೃತ್‌ 
ಗೀತೋತ್ತಮಗುಣೈರ್ಯುಕ್ತಃ ಪರರೀತಿಜ್ಞ ಇಷ್ಯತೇ | 

ಎಂದು ಉಪಬ್ಯಂಹಿಸುತ್ತಾನೆ. ಗೋವಿ೦ದದೀಕ್ಬಿತನು ಈ ಗಾಯಕಭೇದವನ್ನು ವಿದ್ಯಾರಣ್ಯ 
ರಿಂದ ಸಂಗ್ರಹಿಸಿಲ್ಲ. ರಸಿಕಗಾಯಕನನ್ನು ಶಾರ್ಜ್ಣದೇವನು ರಸಾವಿಷ್ಟ ಎಂದು ಮಾತ್ರ 
ಹೇಳುತ್ತಾನೆ. ಪಾರ್ಶ್ಪ್ವದೇವನು ರಸಿಕನನ್ನು ಸುಶ್ರಾವ್ಯವಾದ ಗೀತವನ್ನು ಕೇಳಿ 
ರೋಮಾಂಚಿತವಾಗಿ ಆನ೦ದಾಶ್ರುಗಳನ್ನು ಸುರಿಸುವ ಗಾಯಕ ಎ೦ದು ನಿರ್ಣಯಿಸಿದ್ದಾನೆ. 
ವಿದ್ಯಾರಣ್ಯರದೂ ಇದೇ ಭಾವ : 

ಆರಭ್ಯ ಗೀತಂ ಪುಲಕಾ೦ಕಿತೋ ಯಸ್ತ್ವಾನ೦ದಬಾಷ್ಟಾಂಚಿತಲೋಚನಶ್ಚ | 

ಆಚಕ್ಟತೇ ತಂ ರಸಿಕ೦ ಚ ವಿದ್ಯಾರಣ್ಯಾಭಿಧಶ್ರೀಚರಣಾಗ್ರಗಣ್ಯಾಃ | 

ಇದರಲ್ಲಿ ಇಷ್ಟು ಮಾತ್ರ ವ್ಯತ್ಯಾಸ: ಪಾರ್ಶ್ವದೇವನ ಪ್ರಕಾರ ಇನ್ನೊಬ್ಬರು ಸುಶ್ರಾವ್ಯ 

ವಾಗಿ ಹಾಡುತ್ತಿದ್ದರೂ ಸಾಕು, ರಸಿಕಗಾಯಕನು ಈ ಚೇಷ್ಟೆಗಳನ್ನು ಅನುಭವಿಸುತ್ತಾನೆ. 
ವಿದ್ಯಾರಣ್ಯಮತದಲ್ಲಿ ಹೀಗಾಗಲು ಅವನೇ ಗೀತವನ್ನು ಹಾಡಲು ಆರ೦ಭಿಸಬೇಕು. ರಂಜಕ 
ನೆಂದರೆ ಶಾರ್ಜ್ಣದೇವನಲ್ಲಿ ಶ್ರೋತೃರ೦ಜಕ. ಹಾಗೆ೦ದರೆ, ಕೇಳುವವರ ಆಶಯವನ್ನು 


ಶ್ರೀ ವಿದ್ಯಾರಣ್ಯ ಶ್ರೀಚರಣರು ೧೨೧ 


ತಿಳಿದುಕೊ೦ಡು, ತನ್ನ ಮನಸ್ಸಿನಲ್ಲಿರುವ ಹಾಡನ್ನೇ ರಂಗದಲ್ಲಿ ಪ್ರಯೋಗಿಸಿ ಅದರಲ್ಲೇ 
ರ೦ಜನೆಯನ್ನು೦ಟುಮಾಡುವವನು ಎಂದು ಪಾರ್ಶ್ರದೇವನು ಅರ್ಥೈಸುತ್ತಾನೆ. ವಿದ್ಕಾ 
ರಣ್ಯರ ಮತವೂ ಇದೇ : 
ಗಾನ೦ ಸಮಾಕರ್ಣ್ಯತಾ೦ ಜನಾನಾಂ ಚೇತೋ ವಿದಿತ್ವಾನುಗುಣಂ ತಸ್ಯ | 
ರಕ್ತಿಂ ಪರಾಂ ಯೋ ರಚಯೇಚ್ಚ ಗಾನೇಷ್ಟಿಮ೦ ಜನಾ ರಂಜಕಮೀರಯಂತಿ | 
ಭಾವಕನೆ೦ಬ ಗಾಯಕನ ಲಕ್ಷಣದಲ್ಲಿ ಈ ಮೂವರು ಲಾಕ್ಷಣಿಕರೂ ಸ್ವಲ್ಪ ಭಿನ್ನ ಲಕ್ಷಣ 
ಗಳನ್ನು ಹೇಳುತ್ತಾರೆ. ಶಾಜ್ಗ ೯ದೇವನಂತೆ ಭಾವಕನು ಗೀತದಲ್ಲಿ ಅತಿಶಯವಾಗಿ ಮಗ್ನ 
ನಾಗುತ್ತಾನೆ. ಅನುಭವಿಸುತ್ತಾನೆ. ಅದರಿಂದ ತುಂಬ ಉತ್ತೇಜಿತನಾಗುತ್ತಾನೆ. ಪಾರ್ಶ್ವ 
ದೇವನ ಮತದಲ್ಲಿ ಅವನು ನೀರಸವಾದುದನ್ನೂ ರಸವತ್ತಾಗಿ ಮಾಡಬಲ್ಲ, ಭಾವವಿಲ್ಲದ್ದ 
ರಲ್ಲಿಯೂ ಭಾವವನ್ನು ತುಂಬಬಲ್ಲ, ಕೇಳುವವರ ಮನಸ್ಸನ್ನು ಅರಿತು ಹಾಡಬಲ್ಲ : 
ನೀರಸ೦ ಸರಸೆಂ ಕುರ್ವನ್‌ ನಿರ್ಭಾವಂ ಭಾವಸಂಯುತಮ್‌ | 
ಬುದ್ಧ್ಯಾ ಶ್ರೋತುರಭಿಪ್ರಾಯಂ ಯೋ ಗಾಯೇತ್‌ ಸ ತು ಭಾವಕಃ | 
ವಿದ್ಯಾರಣ್ಯರ ಲಕ್ಷಣೋಕ್ತಿಯಲ್ಲಿ ಭಾವಕನು ಆಸಕ್ತಿಯಿಲ್ಲದೆ ಅನ್ಯಮನಸ್ಕನಾಗಿರುವ, 
ಸ೦ಗೀತದಿ೦ದ ವಿಮುಖನಾಗಿರುವ ವ್ಯಕ್ತಿಯನ್ನು ಸಹ ತನ್ನ ಗಾಯನದಿಂದ ಆಕರ್ಷಿ 
ಸುತ್ತಾನೆ, ಮೋಹಗೊಳಿಸುತ್ತಾನೆ : 
ವ್ಯಾಸಕ್ತಚಿತ್ತಾನಪಿ ದೇವದತ್ತಾನ್‌ ಗಾನೇನ ಸದ್ಯೋ ವಿಮುಖಾನ್‌ ವಿತನ್ವನ್‌ | 
ಯೋ ವಾದಿಸಂವಾದ್ಯನುವಾದಿಭೇದಾನ್‌ ಪ್ರಕಾಶ್ಯ ಗಾಯೇತ್‌ ಸ ತು ಭಾವಕಃ ಸ್ಯಾತ್‌ | 
ಅಷ್ಟೇ ಅಲ್ಲದೆ ರಾಗದಲ್ಲಿ ವಾದಿ-ಸ೦ವಾದಿ-ಅನುವಾದಿ-ವಿವಾದಿಭಾವಗಳನ್ನು ಚೆನ್ನಾಗಿ 
ತಿಳಿದು ಇದರಿಂದ ರಾಗವನ್ನು ಪ್ರಕಾಶಗೊಳಿಸುವವನು ಭಾವಕ. ಎಂದರೆ ಶಾರ್ಜ್ಣದೇವನ 
ಪ್ರಕಾರ ಭಾವಕನಲ್ಲಿ ಅನುಭಾವವೂ, ರಸಭಾವವೂ ಉತ್ಕಟ. ಪಾರ್ಶ್ವದೇವನ ಪ್ರಕಾರ 
ಭಾವಕನು ಗೀತದಲ್ಲಿ ಭಾವವು ಇಲ್ಲದಿದ್ದರೂ ಸ್ವಪ್ರತಿಭೆಯಿಂದ ಅದನ್ನು ಅದರಲ್ಲಿ 
ತುಂಬುತ್ತಾನೆ ; ಶ್ರೋತೃಹೃದಯಭಾವದೊಡನೆ ಹೃದಯಸ೦ವಾದವನ್ನು ಪಡೆದಿರುತ್ತಾನೆ. 
ವಿದ್ಯಾರಣ್ಯರ ಪ್ರಕಾರ ಭಾವಕನು ಶ್ರೋತೃಹೃದಯದಲ್ಲಿಯೂ ಭಾವವನ್ನು ತುಂಬುತ್ತಾನೆ; 
ರಾಗಭಾವವನ್ನು ಪ್ರಕಾಶಗೊಳಿಸುವುದರಲ್ಲಿ ವೈಜ್ಞಾನಿಕತೆಯನ್ನೂ ವೈಯಕ್ತಿಕ ಪ್ರತಿಭೆ 
ಯನ್ನೂ ಪ್ರವೇಶಗೊಳಿಸುತ್ತಾನೆ. 


ಚಿರ೦ತನಶಕ್ತಿ 

ವಿದ್ಯಾರಣ್ಯಶ್ರೀಚರಣರ ಸ೦ಗೀತಸಾರದಿ೦ದ ಗೋವಿಂದದೀಕ್ಷಿತನು ಸಂಗೀತಸುಧೆ 
ಯಲ್ಲಿ ಎತ್ತಿಕೊ೦ಡಿರುವ ಸ೦ಗತಿಗಳ ವಿವೇಚನೆಯು ಇಲ್ಲಿಗೆ ಮುಗಿಯಿತು. 

ಅವರ ಸ೦ಗೀತಸಾರದ ಹಸ್ತಪ್ರತಿಗಳು ಇಡೀ ಭಾರತದಲ್ಲಿ ಇನ್ನೂ ಬೆಳಕಿಗೆ ಬರದಿರು 
ವುದು ನಮ್ಮ ಸಂಗೀತದ ದುರ್ದೈವ. ಮೂರ್ತಿಭ೦ಜಕರಾದ ಮ್ಲೇಚ್ಛರು ತಮ್ಮ (ವಿಜಯ 
ನಗರದ ಮೇಲಿನ) ದುರಾಕೃಮಣದಿಂದ ನಮ್ಮ ಸಂಸ್ಕೃತಿಯ ದಿವ್ಯಮೂರ್ತಿಯನ್ನು 
ಭಗ್ನಗೊಳಿಸಲೆಳಸಿದರು. ಅವರ ಕ್ರೌರ್ಯಾಗ್ನಿಯಲ್ಲಿ ಅದೆಷ್ಟೋ ಕೋಮಲಸುಮಗಳು 


ಇ೨೨ ಕರ್ಣಾಟಕಸ೦ಗೀತವಾಹಿನಿ 


ಬೆಂದು ಕರಿಕಾದವು. ಹೀಗೆ ಆಹುತಿಯಾದುದರಲ್ಲಿ ಸ೦ಗೀತಸಾರವೂ ಒಂದೋ ಏನೋ! 
ಸಂಗೀತಸಾರವು ಇಂದು ದೊರೆಯದಿರುವುದು ನಿಜ; ಆದರೆ ಗೋವಿಂದದೀಕ್ಟಿತನ ವರ್ಣನೆ 
ಯಂತೆ ಅದರಲ್ಲಿ ಉಪೋದ್ವಾತ, ಸ್ವರ, ಮೇಳ, ರಾಗ, ಪ್ರಕೀರ್ಣಕ- ಇಷ್ಟು ವಿಷಯ 
ಗಳನ್ನು ಹೇಳುವ ಪ್ರಕರಣಗಳಾದರೂ ಇದ್ದವೆ೦ಬುದ೦ತೂ ಮೇಲೆ ಹೇಳಿರುವುದರಿಂದ 
ಸಿದ್ದವಾಗುತ್ತದೆ. 

ಮೂರ್ತಿಭ೦ಜಕ ಮ್ಲೇಚ್ಛರು ನಮ್ಮ ದೇವತೆಗಳ ಕಲ್ಲುವಿಗ್ರಹಗಳನ್ನು ಒಡೆದರು, ನಿಜ. 
ಆದರೇನು, ವಿದ್ಯಾರಣ್ಯಶ್ರೀಚರಣರ೦ತಹ ಮಹಾಶಿಲ್ಪಿಗಳು ನಮ್ಮೀ ಸಂಸ್ಕೃತಿ ಸರಸ್ವತಿಯ 
ದಿವ್ಯಮೂರ್ತಿಯನ್ನು ಪುನಃ ಕಡೆದು ನಿಲ್ಲಿಸಿದರು; ಗೋವಿಂದದೀಕ್ಷಿತನ೦ತಹ ಶಾಸ್ತ್ರ 
ಶ್ರೀಮಂತರು ಅವರ ಸ೦ಗೀತಸಾರವನ್ನು ಉಳಿಸಿಕೊಟ್ಟರು; ಹಿಂದೂ ಸಂಸ್ಕೃತಿಯ ಶಿಲ್ಪಿ 
ಗಳಿಗೆ ಕಾಲವು ನಿರವಧಿಕವೆ೦ದು ಗೊತ್ತು. ಅವರ ತಾಳ್ಮೆ, ಜಾಣ್ಮೆಗಳು ಅಪಾರ, ಅನಂತ. 
ಹಳೆಯದರ ಬುನಾದಿಯ ಮೇಲೆ ಪರಕೀಯವಾದುದನ್ನು ತನ್ನದಾಗಿಸಿಕೊಂಡು ಹೊಸ 
ತನ್ನೂ, ತನ್ನತನವನ್ನೂ ಮೆರೆಯುವ ಸಂಸ್ಕೃತಿಯ ಸೌಧವನ್ನು ಕಟ್ಟುವುದು ಹೇಗೆಂದು 
ಅವರಿಗೆ ಗೊತ್ತು. ಎ೦ದೇ, ಅದೆಷ್ಟೋ ಬಾರಿ, ಅದೆಷ್ಟೋ ಪರಕೀಯ ದಾಳಿಗಳು ಅದರ 
ಮೇಲೆ ನಡೆದರೂ, ಅವೆಲ್ಲ ಭಾರತೀಯ ಸಂಸ್ಕೃತಿಯ ವಿಶಾಲಗರ್ಭದಲ್ಲಿ, ವಿಶಾಲಹೃದಯ 
ದಲ್ಲಿ ಅಡಕವಾಗಿಬಿಟ್ಟು ತನ್ನತನವನ್ನು ಕಳೆದುಕೊಂಡು ಅರಗಿಹೋಗಿವೆ; ಸಂಗೀತದ 
ಲ್ಲಿಯೂ ಅಷ್ಟೆ. 

ಸ೦ಗೀತದಲ್ಲಿಯೂ ಹಾಗೆಯೇ ಎಂದೆನಲ್ಲವೆ ? ಹೌದು. ನಮ್ಮ ಸಂಗೀತವು ವಿಕಾಸದ 
ಸೀಳುಹಾದಿಗೆ ಬ೦ದು ನಿ೦ತಾಗ, ಪರಕೀಯದಾಳಿಯ ಬಿರುಗಾಳಿಗೆ ಬಗ್ಗಿ, ಅದರ ಫಲ 
ಗಳನ್ನು೦ಡು ರೂಪಾಂತರಗೊಂಡು ಪರಕೀಯ ಪ್ರಭಾವಗಳ ಪೋಷಣೆಯಲ್ಲಿ ಬೆಳೆಯಿತು 
--ಹಿ೦ದೂಸ್ಥಾನೀಸ೦ಗೀತ. ಕರ್ಣಾಟಕಸ೦ಗೀತವಾದರೋ ಈ ದಾಳಿಗಳ ಮುಂದೆ ಸೆಟೆ 
ದೆದ್ದು, ಪರ್ವತಶ್ರೇಣಿಯಂತೆ ಅಚಲವಾಗಿ ನಿಂತು. ತನ್ನ ಸ್ವಪರಂಪರೆಯ ಬಲದ 
ಉತ್ತು೦ಗಶಿಖರದಮೇಲೆ ಕೋಟೆಯೊಂದನ್ನು ಕಟ್ಟಿಕೊ೦ಡಿತು. ಇದನ್ನು ಕಟ್ಟಿದವರು 
ಭಗವಾನ್‌ ಶ್ರೀವಿದ್ಯಾರಣ್ಯರು. 

ನಮ್ಮ ಸಂಸ್ಕೃತಿಯ ಸಾರವೇ ಇಲ್ಲಿದೆ ; ಇದೇ ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ : 
ಮಹಾವಿರಕ್ತರಾದ ಯತಿಯೊಬ್ಬರು ಧರ್ಮಸಂಸ್ಥಾಪನೆಗೆಂದು ಚತುಃಸಮುದ್ರಸೀಮಿತ 
ವಾದ ಸಾಮ್ರಾಜ್ಯವೊ೦ದನ್ನು ಸ್ಥಾಪಿಸಿದರು. ಧರ್ಮವು ಉಳಿಯಿತು, ಸಾಮ್ರಾಜ್ಯವು 
ಅಳಿಯಿತು; ಅವರು ನಮ್ಮ ಸಂಸ್ಕೃತಿಯ ಪುನರುತ್ಥಾನಕ್ಕೆ೦ಂದು ಮಹಾತಪಸ್ಸುಮಾಡಿ, 
ಸಿದ್ಧರಾಗಿ, ಸಂಸ್ಕೃತಿಸರಸ್ವತಿಯ ಸಹಸ್ರರೂಪಗಳನ್ನು ಸಾಕ್ಷಾತ್ಕರಿಸಿಕೊ೦ಡರು. ಅದರ 
ಅಂಗವಾಗಿ ಕರ್ಣಾಟಕಸ೦ಗೀತಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನಮ್ಮ ಸಂಸ್ಕೃತಿಯೂ 
ಉಳಿಯಿತು, ಸ೦ಗೀತವೂ ಉಳಿಯಿತು ; ಅಷ್ಟೇ ಅಲ್ಲ, ಬಹುಕಾಲ ಉಳಿಯುತ್ತವೆ. 

ಹೀಗೆ ಭಗವಾನ್‌ ಶ್ರೀವಿದ್ಯಾರಣ್ಯಶ್ರೀಚರಣರು ಅಭಿಯುಕ್ತರು, ಚಿರಂತನರು ; ಅವರ 
ಶ್ರೀಪಾದಗಳಿಗಿದೋ ನಮನ ! 


೪. ಆಧುನಿಕ ಸಂಗೀತದ ಆದ್ಕಾಚಾರ್ಕ ಕನ್ನಡಿಗ ಕಲ್ಲಪ್ಪ 





ಕ್ರಿಸ್ತಾ ಬ್ಲ ೧೪೫೦ರ ಸಮಯ. ಕಾವೇರಿಕೃಷ್ಣೆಯರು ದಕ್ಷಿಣೋತ್ತರಗಳಲ್ಲಿ, 
ವರುಣ ರಾಣಿಯರು ಪೂರ್ವಪಶ್ಚಿಮಗಳಲ್ಲಿ, ಕರ್ಣಾಟಕರತ್ನಸಿ೦ಹಾಸನದ 
ಬೆಳ್ಗೊಡೆಯನ್ನೇ ರಾಕಾ ಚಂದ್ರನೆಂದು ಭ್ರಮಿಸಿ ನಿರಂತರವೂ ಹಷೋತ್ಕರ್ಷ 
ದಿ೦ದ ಉಕ್ಕುತ್ತಿದ್ದ ಸುವರ್ಣಯುಗ. 

ಪ್ರತಾಪಶಾಲಿಯೂ, ಸ೦ಗೀತಸಾಹಿತ್ಕಕಲೆಗಳಲ್ಲಿ ಸ್ವಭಿಜ್ಞನೂ, ಗಾಂಧರ್ವ 
ಗುಣ ಗ೦ಭೀರನೂ, ವಿದ್ಕಾಧರರಲ್ಲಿ ವಿನೋದನೂ, ಯಾದವಕುಲಮಕುಟ 
ಮಣಿಯೂ ಆದ ಇಮ್ಮಡಿದೇವರಾಯನು ಅಂಜಲಿಬದ್ಧನಾಗಿ, ವಿನೀತನಾಗಿ, 
ಬಹುಮಾನಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದಾನೆ : 

“ನನ್ನ ವಂಶಸುಧಾ೦ಬುಧಿಯ ಚಂದ್ರಮನಾಗಿ ಸಿ೦ಘಣದೇವನು ಪೃಥಿವೀ 
ವಲ್ಲಭನಾಗಿದ್ದಾಗ ಆತನ ಪ್ರಾರ್ಥನೆಯಂತೆ ಕನ್ನಡಿಗ ನಿಶ್ಶ೦ಕ ಶಾರ್ಜ್ಣದೇವನು 
ಗೀತಸಾಗರದ ಮೇರೆಗಳನ್ನು ನಿರ್ಣಯಿಸಿ ಸ೦ಗೀತರತ್ನಾಕರವನ್ನು ಬರೆದನು. 
ಸೂತ್ರರೂಪದಲ್ಲಿರುವ ಈ ಸ೦ಗೀತವೇದದ ಸ್ವರೂಪದರ್ಶನವನ್ನು ಸಕಲರಿಗೂ 
ಮಾಡಿಸುವ ವ್ಮಾಖ್ಕೆ ಬರೆಯಲು ನೀನು ಮಾತ್ರ ಯೋಗ್ಯನು. ನೀನು ಪಂಡಿತ, 
ಕವಿ, ಗಾಯಕ, ಖುಷಿ, ನಾಟ್ಕವೇದದಲ್ಲಿ ನೀನು ಅಭಿನವಭರತಾಚಾರ್ಯ; ಗಾಂಧರ್ವ 
ವೇದದಲ್ಲಿ ಸಾಕ್ಷಾತ್‌ ದತ್ತಿಲಮುನಿ. ನಿನ್ನಿ೦ದ ಈ ಕನ್ನಡಕುಲದ ಸ೦ಗೀತ ಬೆಳೆಯ 
ಬೇಕು.” 

ಜ್ಞಾನ-ಗಾನ-ವೈರಾಗ್ಯಗಳು ಸ೦ಗಮವಾದಂತೆ, ನಾದಯೋಗವು ರೂಪು ಪಡ 
ದಂತೆ, ಸರಸ್ವತೀಶಕ್ತಿಯು ಮೊಗಪಡೆದಂತೆ, ಶ್ರೇತವಸ್ತ್ರಧಾರಿಯಾಗಿ ಭವ್ಮಾ 
ಕೃತಿಯ ಈ ಆಚಾರ್ಯನು ತು೦ಬುಸಭೆಯಲ್ಲಿ ನಿಂತು ಯಜ್ಞಾಂತ್ಯದ ಅಗ್ನಿದೇವನಂತೆ 
ಕಣ್ಣುಗಳು ಸೌಮ್ಮತೆಯ, ಜೀವನತೃಪ್ತಿಯ ಬೆಳಕನ್ನು ಬೀರುತ್ತಿರಲು, ಮಧುರ 
ಸ್ನಿಗ್ದ ಸ್ನೇಹದೊಡನೆ ಮುಗುಳ್ನಗೆ ನಗುತ್ತಿದ್ದಾನೆ. 

“ತ್ರಥಾಸ್ತು!"” 

ಯಾರಿವನು ಈ ತೇಜಸ್ವಿ ! 

ಹಿಂದೇ ಇದೇ ವಿಜಯನಗರದ ಮಣ್ಣಿನಲ್ಲಿ ಕಾಯ ಪಡೆದು ಇಡೀ ಭರತವರ್ಷ 
ದಲ್ಲಿ ಸಂಗೀತದ ಹೊನಲನ್ನು ಹರಿಸಿದ ಗಾಯಕಯಷಿ ಮತ೦ಗನ ಅಪರಾವ 
ತಾರವೆ ? 

ತನ್ನ ತಪಃಶಕ್ತಿಯಿ೦ದ ಕರ್ಣಾಟಕಸಾಮ್ರಾಜ್ಯವನ್ನು ಸೃಷ್ಟಿಸಿ ಬೆಳೆಸಿದುದಷ್ಟೆ 


ಇ೨೪ ಕರ್ಣಾಟಕಸ೦ಗೀತವಾಹಿನಿ 


ಅಲ್ಲದೆ ಸಂಗೀತದ ಸಾರವನ್ನೆ ಕನ್ನಡಜನಕ್ಕಿತ್ತ ವಿದ್ಮಾರಣ್ಮರ ಪುನರವತಾರವೆ ? 
ಹೌದು! ಹೆಗ್ಗಳಿಕೆಯ ಹೊನ್ನು ತೊಡರನ್ನು ತೊಟ್ಟ ಮಲ್ಲನೆನಿಸಿ, ಶಾ೦ಡಿಲ್ಕ 
ಗೋತ್ರ ದಲ್ಲಿ ಜನಿಸಿ, ಐಶ್ವರ್ಯ, ಜ್ಞಾನ, ವೈರಾಗ್ಕಗಳ ತವರಾಗಿದ್ದ ವಲ್ಲಭದೇವನ 
ಮೊಮ್ಮಗನಾಗಿ, ಲಕ್ಷ್ಮೀಧರ-ನಾರಾಯಣೀದೇವಿಯರ ಮನೆ ಬೆಳಕಾಗಿ, ನಾಡಿನ 
ಗಾ೦ಧರ್ವಕುಲದ ತಪಸ್ಸಿನ ಫಲವಾಗಿ ಜನಿಸಿದ 
--ಕನ್ನಡಿಗ ಕಲ್ಲಪ್ಪ, 
--ಸಿರಿಕರ್ಣಾಟದೇವಿಯ ವರಪುತ್ರ ! 
ಸ ಸೇ ತ 
ಭಾರತೀಯ ಸಂಸ್ಕೃತಿಸರಸ್ವತಿಯ ಸಹಸ್ರಮುಖಗಳ ವಿರಾಟ್‌ದರ್ಶನಮಾಡಿ, ವರ್ಣಿಸಿ, 
ಧನ್ಯರಾದ ಸ೦ತರಲ್ಲಿ ಹಲವಾರು ಕನ್ನಡಿಗರಿದ್ದಾರೆ : ತಮ್ಮ ಎಡೆಬಿಡದ ನಿಬಿಡ ತಪಸ್ಸಿ 
ನಿಂದ ಸ೦ಗೀತದೇವಿಯನ್ನು ಸಾಕ್ಷಾತ್ಕರಿಸಿಕೊ೦ಡ ಶ್ರೇಷ್ಠರ ಶ್ರೇಣಿಯಲ್ಲಿ ' ಕನ್ನಡಿಗ 
ಕಲ್ಲಪ್ಪನು ಅಗ್ರಗಣ್ಯನಾಗಿದ್ದಾನೆ. ಅವನ ಪಾಂಡಿತ್ಯ ಪ್ರತಿಭಾಮಂಡಲವು ಸಹಸ್ರರಶ್ಮಿ 
ಯಾದುದು. ಶ್ರುತಿ. ಸ್ಮೃತಿ, ಉಪನಿಷತ್ತು, ಭಗವದ್‌ಗೀತೆ, ಷಡ್‌ದರ್ಶನಗಳು, ವ್ಯಾಕರಣ, 
ತರ್ಕ, ಅಲಂಕಾರ, ಛ೦ದಸ್ಸು, ಆಯುರ್ವೇದ, ಕೌಲತ೦ತ್ರ--ಹೀಗೆಯೇ ಅದೆಷ್ಟೋ ಶಾಸ್ತ್ರ 
ಗಳಲ್ಲಿ ಅವನದು ಅನುಪಮ ಪರಿಣತಿ. ಸ೦ಗೀತ ರತ್ನಾಕರಕ್ಕೆ ಅವನು ಬರೆದ ಸ೦ಗೀತ 
ಕಲಾನಿಧಿವ್ಕಾಖ್ಕೆಯ ಪ್ರತಿಯೊ೦ದು ಪುಟವೂ ಇದಕ್ಕೆ ಸಾಕ್ಷಿ. ಇ೦ತಹ ವಿದ್ವಾ೦ಸನು ತಾನು 
ಮನಸ್ಸುಮಾಡಿದ ಯಾವ ಶಾಸ್ತ್ರದಲ್ಲಿಯಾದರೂ ಅಜರಾಮರ ಕೀರ್ತಿಯನ್ನು ಗಳಿಸಬಹು 
ದಾಗಿತ್ತು. ಸ೦ಗೀತ ಕೃತಿರಚನೆಯಲ್ಲಿ ಎಣೆಯಿಲ್ಲದವನೆನಿಸಿ ರಾಯಬಯಕಾರನೆ೦ಬ 
ಬಿರುದು ಗಳಿಸಿದವನು, ಅವನು; ಸಂಗೀತದ ಲಕ್ಷಣಲಕ್ಷ್ಯಗಳಲ್ಲಿಯೂ ಸಮಾನವಾಗಿ 
ಅಧಿಕಾರಿಯಾದ ಅಭಿಯುಕ್ತನೂ ಹೌದು. ಇಂತಹ ಮಹಾನುಭಾವನ ಮತಿಶ್ರೀ ಸಂಗೀತ 
ಶಾಸ್ತ್ರದಲ್ಲಿ ಪ್ರವರ್ತಿಸಿದ್ದು ನಮ್ಮ ಸಂಗೀತರಸಿಕಕುಲದ ಸೌಭಾಗ್ಯ. 


ಸಂಗೀತಕಲಾನಿಧಿ 

ಕ್ರಿಸ್ತಾಬ್ದ ಸುಮಾರು ೧೨೩೦ರಲ್ಲಿ ಅನವದ್ಯವಿದ್ಯಾವಿನೋದನಾದ ನಿಃಶ೦ಕಶಾರ್ಜ್ಣ 
ದೇವಸೂರಿಯು ಸಂಗೀತರತ್ನಾಕರವನ್ನು ರಚಿಸಿದನು. "ಯದಿಹಾಸ್ತಿ ತದನ್ಯತ್ಪ, ಯನ್ನೇ 
ಹಾಸ್ತಿ ತನ್ನ ಕ್ವಚಿತ್‌' ಎ೦ದು ಮಹಾಭಾರತದ ವಿಷಯದಲ್ಲಿ ಹೇಳಿದ ಮಾತು ಈ ಗ್ರಂಥ 
ರತ್ನಕ್ಕೂ ಅನ್ವಯಿಸುತ್ತದೆ. ನಮ್ಮ ಸಂಗೀತದ ಎಲ್ಲ ಪ್ರಾಚೀನ ಜ್ಞಾನವಾಹಿನಿಗಳೂ 
ಮತಸ್ರೋತಗಳೂ ಒಟ್ಟುಗೊ೦ಡು ಅದರಲ್ಲಿ ಹರಿದು ಮಡುಕಟ್ಟಿ ನಿಂತಿವೆ, ಶಾಸ್ತ್ರ 
ಪ್ರಾಚುರ್ಯವನ್ನು ಪಡೆದು ಅಮರವಾಗಿವೆ. ನಮ್ಮ ಸಂಗೀತದ ವಿಶ್ವಕೋಶದ೦ತಿರುವ ಈ 
ಅದ್ಭುತಗ್ರ೦ಥದಲ್ಲಿ ಪ್ರತಿಯೊ೦ದು ಮಾತೂ--ನಿಪಾತಗಳೂ ಸೇರಿದಂತೆ ಅರ್ಥನಿಬಿಡ 
ವಾಗಿದ್ದು ಸಾರಭೂತವಾಗಿದೆ. ಅದರಷ್ಟೇ ವಿಸ್ತಾರವೂ ವಿವರಪೂರ್ಣವೂ ಆದ ವ್ಯಾಖ್ಯಾನ 
ವಿರದಿದ್ದರೆ ಅದನ್ನು ನಾವು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ದುಸ್ತರವಾಗುತ್ತಿತ್ತು. 


ಕನ್ನಡಿಗ ಕಲ್ಲಪ್ಪ ೧೨೫ 


ಸ೦ಗೀತರತ್ನಾಕರದ ಹೆಚ್ಚುಕಡಿಮೆ ಪ್ರತಿಯೊ೦ದು ಪಜ್ತ್‌ಯೂ ದಟ್ಟವಾಗಿ ಅಡಕವಾಗಿ, 
ರುವ ಅರ್ಥ ವಿನ್ಯಾಸ, ಇಂಗಿತಗಳಿಂದಾಗಿ ಸೂತ್ರರೂಪವಾಗಿದೆ. ಅದರ ವಿಶೇಷಾರ್ಥ, 
ಸೂಕ್ಷ್ಮಾರ್ಥಗಳನ್ನು ಬಿಡಿಸಿಹೇಳುವುದರ ಆವಶ್ಯಕತೆಯು ಅದರ ಮೂಲಗ್ರಂಥವನ್ನು 
ಅಭ್ಯಾಸೆಮಾಡುವವರಿಗೆ ಸ್ಪಷ್ಟವಾಗುತ್ತದೆ. 

ಈ ನಿಟ್ಟಿನಲ್ಲಿ ಚತುರ ಕಲ್ಲಿನಾಥನು ಮಾಡಿರುವ ಉಪಕಾರವು ಮಹತ್ತಾದುದು. ಅವನ 
ವ್ಯಾಖ್ಯಾನವು ನಿಷ್ಠಷ್ಟವೂ, ನೇರವೂ, ಹೃದಯಸ್ಪರ್ಶಿಯೂ ಆಗಿರುವ ಮಾತುಗಳಿಂದ 
ಶ್ರೇಷ್ಠವಾಗಿದೆ, ವಿದ್ವತ್‌ಪೂರ್ಣವಾಗಿದೆ. ಮೂಲಗ್ರ೦ಥದಲ್ಲಿ ಎಲ್ಲೆಲ್ಲಿ ಸಂದೇಹಕ್ಕೆ ಎಡೆ 
ಯಿದೆಯೋ ಅಲ್ಲೆಲ್ಲ. ಅವುಗಳನ್ನು ತರ್ಕಶುದ್ದಿ, ಅನುಭವದ ಅಧಿಕಾರ, ಪೂರ್ವಪಕ್ಟದ 
ಪ್ರಮಾಣಿಕವೂ ಪ್ರಬಲವೂ ಆಗಿರುವ ಮ೦ಡನ, ಮನಃಪೂರ್ವಕವಾಗಿ ಒಪ್ಪಿಕೊಳ್ಳುವಂತೆ 
ಅದರ ಖಂಡನೆ ಹಾಗೂ ಸ್ವಮತಮಂಡನೆ, ಇವುಗಳಿಂದ ಪರಿಹರಿಸಿದ್ದಾನೆ. ಮೂಲ 
ಗ್ರಂಥದ ಜಟಿಲಭಾಗವನ್ನು ಸರಳಗೊಳಿಸುವುದು, ಕಠಿನಶಬ್ದಗಳಿಗೆ ನೇರವಾದ, ಸ್ಪಷ್ಟ 
ವಾದ ಅರ್ಥಗಳನ್ನು ಒದಗಿಸುವುದು, ಪ್ರಾಚೀನ ಸಂಸ್ಕೃತ ಪರಿಭಾಷಾಶಬ್ದಗಳಿಗೆ ತನ್ನ ಕಾಲ 
ದಲ್ಲಿ ಪ್ರಚಾರದಲ್ಲಿದ್ದ ದೇಶೀಶಬ್ದ, ದೇಶೀಪ್ರಯೋಗಗಳನ್ನು ಸೂಚಿಸುವುದು, ತಾತ್ಪರ್ಯ, 
ತಾರತಮ್ಯ, ಮತಾ೦ತರ, ಧ್ವನಿ ಮು೦ತಾದವುಗಳನ್ನು ಆಯಾ ಸ೦ದರ್ಭಕ್ಕೆ ಅನುಸಾರವಾಗಿ 
ಸಂಗ್ರಹಿಸುವುದು--ಇತ್ಯಾದಿಗಳಿ೦ದ ಅವನ ವ್ಯಾಖ್ಯಾನವು ನಮ್ಮ ಸಂಗೀತಶಾಸ್ತ್ರ ಗ್ರಂಥ 
ರಾಶಿಯಲ್ಲಿ ಮಹೋನ್ನತಿಯನ್ನು ಪಡೆದಿದೆ. ತನ್ನ ವ್ಯಾಖ್ಯಾನವನ್ನು ಸಮರ್ಥಿಸಿಕೊಳ್ಳಲು 
ಪೂರ್ವಾಚಾರ್ಯ ಸಮ್ಮತಿಗೆ೦ದು ಅವನು ಅಕ್ಷರಶಃ ಉದ್ಭರಿಸಿಕೊಳ್ಳುವ ಗ್ರಂಥ ಭಾಗಗಳು 
ಈ ವ್ಯಾಖ್ಯಾನಗ್ರ೦ಥದ ಬೆಲೆಯನ್ನು ಬಹುವಾಗಿ ಹೆಚ್ಚಿಸಿವೆ. ಮೂಲಗ್ರ೦ಥವು ಹೇಳುವ 
ಲಕ್ಷಣಕ್ಕೂ ತನ್ನ ಕಾಲದ ಲಕ್ಷ್ಯಕ್ಕೂ ವಿರೋಧವು ತಲೆದೋರಿದಾಗ ಅದನ್ನು ಯಥಾವದ್‌ 
ದೃಷ್ಟಿ ನಿರೂಪಣೆ, ವಸ್ತುನಿಷ್ಠೆಗಳೊಡನೆ ತುಲನೆಮಾಡಿ ಬಗೆಹರಿಸುವ ಸಾಮರ್ಥ್ಯವು 
ಅವನಲ್ಲಿ ಪುನಃಪುನಃ ಕಂಡುಬರುತ್ತದೆ. ಗ೦ಗಾಸಲಿಲದಂತೆ ಹರಿದೆಡೆಯಲ್ಲಿಲ್ಲ ಶುಚಿ 
ಗೊಳಿಸುತ್ತ, ಶುದ್ಧಿಗೊಳಿಸುತ್ತ, ಶ್ರದ್ಧೆಯನ್ನು ತುಂಬುತ್ತ ಅವನ ಮಂಜುಳವಾಣಿ ನಿರ 
ರ್ಗಳವಾಗಿ ಪ್ರವಹಿಸಿದೆ. ರತ್ನಾಕರವ್ಯಾಖ್ಯಾನಕಾರರಲ್ಲಿ ಕಲ್ಲಿನಾಥನದು ನಿಃಸ೦ದೇಹವಾಗಿ 
ಪ್ರಥಮಸ್ಥಾನ ; ಅವನ ವ್ಯಾಖ್ಯೆಯು ವ್ಯಾಖ್ಯಾನಗಳಿಗೆ ಆದರ್ಶ. 

ಹೀಗೆ ವಿದ್ಯಾನಿಧಿ ಕಲ್ಲಿನಾಥನು ಕಲಾನಿಧಿವ್ಕಾಖ್ಯಾನವನ್ನು ರಚಿಸಿದ್ದಾನೆ. 

ಕಲ್ಲಿನಾಥನ ಕಲಾನಿಧಿವ್ಯಾಖ್ಯಾನವನ್ನು ವಿವರವಾಗಿ ವಿಶ್ಲೇಷಿಸಿ ವಿವೇಚಿಸಲು ವಿಸ್ತಾರ 
ವಾದ ಇನ್ನೊಂದು ಗ್ರ೦ಥವೇ ಬೇಕಾದೀತು. ಇಲ್ಲಿ ಹಾಗೆ ಮಾಡದೆ, ಕನ್ನಡನಾಡಿನ ಈ 
ಮತಿಶೂರನು ನಮ್ಮ ಹಿ೦ದಿನ ಸ೦ಗೀತಕ್ಕೆ ಆಧಾರಭೂತವಾಗಿರುವ ಅಂಶಗಳಿಗೆ ಅಡಿ 
ಪಾಯವನ್ನಿಟ್ಟು ಹೇಗೆ ಆದ್ಯಾಚಾರ್ಯನಾಗಿದ್ದನೆ೦ದು ಮಾತ್ರ ಪರಿಶೀಲಿಸಲಾಗುವುದು. 


ಸ೦ಧಿಯುಗದಲ್ಲಿ ಮಾರ್ಗದರ್ಶನ 
ಭಾರತೀಯಸಂಗೀತದ ರಾಗಪದ್ಧತಿ ಮತ್ತು ತಾಳಪದ್ಧತಿಗಳರಡೂ ಇಡೀ ವಿಶ್ವ 


೧೨೬ ಕರ್ಣಾಟಕಸ೦ಗೀತವಾಹಿನಿ 


ಸ೦ಗೀತದಲ್ಲಿಯೇ ಏಕೈಕವಾದವುಗಳು. ಅದ್ಭುತರಮಣೀಯವಾದವುಗಳು. ಬಹುಶಃ 
ಭರತನ ಕಾಲಕ್ಕಿ೦ತ ಹಿ೦ದಿನಿ೦ದಲೂ ಚೆನ್ನಾಗಿ ಬೇರೂರಿ ಬೆಳೆದಿದ್ದ ರಾಗಸಂಗೀತಕ್ಕೆ 
ಸುವ್ಯವಸ್ಥೆಯನ್ನೂ ಶಾಸ್ತ್ರೀಯಪ್ಪಮೇಯ ಸಂಪದವನ್ನೂ ಪರಂಪರಾಪ್ರವಾಹವನ್ನೂ 
ಮೊದಲು ಒದಗಿಸಿದ್ದು ನಮ್ಮ ಕನ್ನಡನಾಡಿನಲ್ಲಿ ಬಾಳಿ ಬೆಳಗಿದ ಮತ೦ಗಮುನಿ. ಅಂದಿ 
ನಿಂದ ಇಂದಿನವರೆಗೆ ಭಾರತೀಯ ರಾಗಸ೦ಗೀತಕೋಶವು ಕಾಲಕಾಲಕ್ಕೆ ಹಳೆತನದ ಪೊರೆ 
ಕಳಚಿಟ್ಟು ಮತ್ತೆ ಮತ್ತೆ ನವನವೋನ್ಮೇಷಶಾಲಿಯಾದ ಚಿರತಾರುಣ್ಯದಲ್ಲಿ ಮುನ್ನಡೆಯು 
ತ್ತಲೇ ಇದೆ. ಆದರೆ ಅದು ವಿಕಾಸದ ಕವಲುದಾರಿಗೆ ಬಂದು ಅನಿಶ್ಚಿತವಾದಾಗ ಅದಕ್ಕೆ 
ಭವಿತವ್ಯದ ಭವ್ಕರೂಪವನ್ನೂ ಸುನಿಶ್ಚಿತವಾದ ನಿರ್ದಿಷ್ಟಾಕೃತಿಯನ್ನೂ ಕೊಟ್ಟ ಕೀರ್ತಿ 
ಕಲ್ಲಪ್ಪನದು. ಅವನು ನಮ್ಮ ನಾಡಿನ ಸಂಸ್ಕೃತಿ, ಸ೦ಗೀತಗಳಿಗೆ ಸಲ್ಲಿಸಿರುವ ಬಹುಮುಖ 
ಸೇವೆಗಳಲ್ಲಿ ಒ೦ದನ್ನು ಮಾತ್ರ ಇಲ್ಲಿ ಪ್ರಸ್ತಾಪಿಸಲಾಗುವುದು : ಭಾರತೀಯಸ೦ಗೀತದ 
ಸಂಧಿಯುಗದಲ್ಲಿ ಅವನು ಕಾಲದ ಕಡಿವಾಣಕ್ಕೆ ಹೊರತಾದ ದೃಷ್ಟಿವೈಶಾಲ್ಯದಿ೦ದ, ವಿವೇಕ, 
ಜಾಣ್ಮೆಗಳಿ೦ದ ಹೇಗೆ ಮಾರ್ಗದರ್ಶನ ಮಾಡಿಸಿದ್ದಾನೆ ? ಇದನ್ನು ವಿವರಿಸುವುದಕ್ಕಿ೦ತ 
ಮುಂಚೆ ಪೂರ್ವಪರಿಚಯದ ಹಿನ್ನೆಲೆಯು ಅಗತ್ಯ. 


ಹಿನ್ನೆಲೆ 

ಯಾವುದೇ ಶಾಸ್ತ್ರವು ಹುಟ್ಟುವುದು ಒಬ್ಬರ ಅಥವಾ ಹಲವರ ಅನುಭವವನ್ನು 
ವಿಶ್ಲೇಷಿಸಿ ವರ್ಣಿಸುವುದಕ್ಕಾಗಿ; ಆಯಾ ಅನುಭವಕ್ಷೇತ್ರದ ಸ್ವಭಾವವನ್ನು ಅವಲಂಬಿಸಿ 
ಅದು ಕಲ್ಪನೆ, ಪ್ರಮೇಯ, ತಂತ್ರ, ನಿರೂಪಣವಿಧಾನ ಮುಂತಾದವುಗಳನ್ನು ನಿರ್ಮಿಸಿ 
ಕೊಳ್ಳು ತ್ತದೆ. ಇಂತಹ ಶಾಸ್ತ್ರ ವು ವರ್ಣನಾತ್ಮಕವಾಗಿರುತ್ತದೆ. ಇನ್ನು ಕೆಲವು ವೇಳೆ ನೀತಿ, 
ಆಚಾರ, ಸಾಧನ ಮುಂತಾದವುಗಳನ್ನು ಶಾಸ್ತ್ರವು ವಿಧಿಸುವುದೂ ಉಂಟು. ಆಗ ಅದರ 
ಉದ್ದೇಶ ಅನುಶಾಸನವಾಗಿರುತ್ತದೆ. ಸ೦ಗೀತಶಾಸ್ತ್ರವು ಮೊದಲನೆಯ ಬಗೆಯದು. ಅದು 
ವರ್ಣನೆ ಅಥವಾ ನಿರೂಪಣೆ ಮತ್ತು ಮಾರ್ಗದರ್ಶನ ಇವೆರಡನ್ನೂ ನಿರ್ವಹಿಸಬೇಕಾಗು 
ತ್ತದೆ. ಆಯಾ ಕಾಲದ ಸಮಗ್ರ ಸಂಗೀತಲಕ್ಷ್ಯದಲ್ಲಿರುವ ಸೌ೦ದರ್ಯತತ್ತ್ವವನ್ನು ಸಂಗೀತ 
ಕೃತಿಗಳಲ್ಲಿರುವ ಭೌತಿಕ ನಾದ-ಲಯ ದ್ರವ್ಯಗಳ ವಿಶ್ಲೇಷಣೆಯ ಮೂಲಕ, ಅದಕ್ಕೆ 
ಅಗತ್ಯವಾಗುವ ಪ್ರಮೇಯಸಾಮಗ್ರಿಯ ಚೌಕಟ್ಟಿನಲ್ಲಿ ವೈಜ್ಞಾನಿಕವಾಗಿ, ವ್ಯವಸ್ಥಿತವಾಗಿ, 
ನಿರೂಪಿಸುವುದು ಅದರ ಕತಃ ವ್ಯ. ಅಂತೆಯೇ ಬಹುವೇಗವಾಗಿ ವ್ಯತ್ಯಾಸಗೊಳ್ಳುತ್ತಿರುವ 
ಸ೦ಗೀತಲಕ್ಷ್ಯವನ್ನು ಕಟ್ಟುನಿಟ್ಟಾದ ಪ್ರಮೇಯ, ವಿಧಾನ, ತಂತ್ರ ಮೊದಲಾದವುಗಳ 
ಮೂಲಕ ವ್ಯವಸ್ಥಗೊಳಿಸಿ, ಸ್ಥಿರಗೊಳಿಸಿ, ನಿಯಂತ್ರಿಸಿ ಮಾರ್ಗದರ್ಶನ ಮಾಡಿಸುವುದು 
ಅದರ ಇನ್ನೊ೦ದು ಕರ್ತವ್ಯ. 

ಶಾಸ್ತ್ರವಿಷಯಕವಾದ ಈ ದೃಷ್ಟಿಯ ಅಭಾವವು ಹಲವು ಆಧುನಿಕ ಸ೦ಗೀತಶಾಸ್ತ್ರಾಭ್ಯಾಸಿ 
ಗಳಲ್ಲಿ ಅನೇಕ ಭ್ರಾಮಕಕಲ್ಪನೆಗಳನ್ನು ಉ೦ಟುಮಾಡುವುಹರಲ್ಲಿ ಪರಿಣಮಿಸಿದೆ. 
ಪ್ರಾಚೀನಶಾಸ್ತ್ರಗ್ರ೦ಥಗಳು ಅನುಶಾಸನಕ್ಕಾಗಿ ಹೊರಟವುಗಳಲ್ಲ; ತಮ್ಮ ಕಾಲದಲ್ಲಿದ್ದ 


ಕನ್ನಡಿಗ ಕಲ್ಲಪ್ಪ ೧೨೭ 


ಸಂಗೀತಲಕ್ಷ್ಯದ ವಿವಿಧ ಪ್ರಕಾರಗಳನ್ನು ಸುವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ವಿಶ್ಲೇಷಿಸಿ. 
ಸಾರಾ೦ಶಗೊಳಿಸಿ ನಿರೂಪಿಸುವುದಕ್ಕೆಂದು ರಚಿತವಾದವುಗಳು. ಎ೦ಬುದನ್ನು ನಾವು 
ಮರೆಯಬಾರದು. ಇಂತಹ ಶಾಸ್ತ್ರಗ್ರ೦ಥಗಳು ಕಾಲಕ್ಕೆ ಕವಳವಾಗದೆ ಉಳಿದು ನಿಂತ 
ನೆನಹುಗಾರರು, ಭೂತ-ವರ್ತಮಾನಗಳಿಗೆ ಸೇತುವೆಗಳು. 


ಸ್ವರಪ್ರ ಮೇಯಗಳು : (ಅ) ಆಧಾರಕೇ೦ದ್ರ ಬಿಂದು 

ಪ್ರಪಂಚದಲ್ಲಿರುವ ಸಕಲಸಂಗೀತದ ಸ್ವರದ್ರವ್ಯವನ್ನು ಇಬ್ಬಗೆಯಾಗಿ ವಿಭಾಗಿಸ 
ಬಹುದು : ಒಂದರಲ್ಲಿ ಸ್ವರಗಳು ಒಂದಾದಮೇಲೆ ಇನ್ನೊಂದರಂತೆ ಅನುಕ್ರಮವಾಗಿ 
ಬರುತ್ತವೆ. ಇದನ್ನು ತಿರ್ಯಕ್‌ಸ್ಟರಶ್ರೇಣಿಪದ್ಧತಿಯೆ೦ದು ಕರೆಯಬಹುದು. ಭಾರತೀಯ 
ಸಂಗೀತವು ಈ ಬಗೆಯದು. ಇನ್ನೊ೦ದರಲ್ಲಿ ಅನೇಕ ಸ್ವರಗಳು ಒಂದೇ ಕ್ಷಣದಲ್ಲಿ 
ಒಟ್ಟಿನಲ್ಲಿ ಗೋಚರಿಸಿ, ಇಂತಹ ಸ್ವರಕೋಷ್ಮಗಳು ಒಂದಾದಮೇಲೆ ಒಂದರಂತೆ ಬರು 
ತ್ತವೆ. ಇದನ್ನು ಊರ್ಧ್ರಾಧಃಸ್ವರಶ್ರೇಣಿಪದ್ಧತಿ ಅಥವಾ ಬಹುಸ್ವರಮೇಳ ಪದ್ಧತಿ ಎಂದು 
ಕರೆಯಬಹುದು. ಪಾಶ್ಚಿಮಾತ್ಕಸ೦ಗೀತವು ಈ ಬಗೆಯದು. ಪದ್ಧತಿಯು ಯಾವುದೇ ಆಗಿ 
ರಲಿ, ಅದರಲ್ಲಿರುವ ನಾದಚಲನೆಯು ಸ್ವರಾಷ್ಟಕದ ಯಾವುದಾದರೂ ಒ೦ದು ಸ್ವರವನ್ನು 
ಕೇಂದ್ರಬಿಂದುವನ್ನಾಗಿ ಇಟ್ಟುಕೊಂಡು ಅದರ ಸುತ್ತಲೂ ಬೇರೆ ಬೇರೆ ದಿಕ್ಕು, ವೇಗ, 
ಸಾಂದ್ರತೆ ಮುಂತಾದ ರೀತಿಗಳಲ್ಲಿ ಚಲಿಸಿ, ಅದರ ಮೂಲಕವೇ ಬಹುಬಾರಿ ಪ್ರವಹಿಸಿ, 
ತನ್ನೆಲ್ಲ ಓಟವನ್ನೂ ಒಟ್ಟಿನಲ್ಲಿ ಅದರ ಕಡೆಗೇ ತಿರುಗಿಸಿಕೊ೦ಡಿದ್ದು, ಕಡೆಗೆ ಅಂತಹ 
ಕೇ೦ದ್ರಬಿ೦ದುವಿನಲ್ಲಿಯೇ ಸ್ವಾಭಾವಿಕವಾಗಿ ಲೀನಗೊ೦ಡು ವಿರಮಿಸುತ್ತದೆ. ಈ ಕೇಂದ್ರ 
ಬಿಂದುವು ಸ್ವರಾಷ್ಟಕದಲ್ಲಿ ಅತ್ಯಂತ ನೀಚವಾದ (ಎಂದರೆ ಕೆಳಗಿನ) ಸ್ವರವಾಗಿದ್ದರೆ, 
ನಾದಚಲನೆಯೆಲ್ಲ ಊರ್ಧ್ವಮುಖವಾಗಿರುವಂತೆ ಭಾಸವಾಗುತ್ತದೆ. ಹಾಗಲ್ಲದೆ ಸ್ವರಾ 
ಷ್ಟಕದ ಮಧ್ಯಸ್ವರವಾಗಿದ್ದರೆ ನಾದಚಲನೆಯು ಅಧೋಮುಖವಾಗಿದೆ ಎಂದೆನ್ನಿಸುತ್ತದೆ. 
ಇಂತಹ ಕೇ೦ದ್ರಬಿ೦ದುವು ಆಯಾ ಗೇಯಪ್ರವಾಹಕ್ಕೆ ಆಧಾರಸ್ವರ. 

ಪ್ರಾಚೀನ ಭಾರತೀಯಸಂಗೀತದಲ್ಲಿ ಸ್ವರಾಷ್ಟಕದ ಬೇರೆ ಬೇರೆ ಸ್ವರಗಳನ್ನು ಆಧಾರ 
ಕೇ೦ದ್ರಬಿ೦ದುಗಳನ್ನಾಗಿ ಮಾಡಿಕೊಂಡು ಸ್ವರಪ್ರವಾಹಗಳನ್ನು ಏರ್ಪಡಿಸುವ ಪ್ರಯೋಗ 
ಗಳು ನಡೆದಿದ್ದವು. ಇ೦ತಹ ಪ್ರಯೋಗಗಳು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲು ನಡೆ 
ದುದು ಭಾರತದಲ್ಲಿ. ಇ೦ತಹ ಸ೦ಗೀತವನ್ನು ಗ್ರಾಮಸ೦ಗೀತವೆ೦ದು ಕರೆಯಬಹುದು. 
ಸ್ವರಾಷ್ಟಕದಲ್ಲಿ ಷಡ್ಡ, ಗಾಂಧಾರ ಮತ್ತು ಮಧ್ಯಮಗಳನ್ನು ಇಂತಹ ಆಧಾರಕೇ೦ದ್ರ 
ಬಿ೦ದುಗಳನ್ನಾಗಿ ಮಾಡಿಕೊ೦ಡು ಷಡ್ಡಗ್ರಾಮ, ಗಾ೦ಧಾರಗ್ರಾಮ ಮತ್ತು ಮಧ್ಯಮ 
ಗ್ರಾಮ ಎಂಬ ಮೂರು ಸ್ವರಪ್ರವಾಹಪದ್ಧತಿಗಳು ಪ್ರಾಚೀನ ಭಾರತದಲ್ಲಿ ರೂಢಿಯ 
ಲ್ಲಿದ್ದವು. ಅವುಗಳ ಪೈಕಿ ಗಾ೦ಧಾರಗ್ರಾಮದ ಸ್ವರವ್ಯವಸ್ಥೆಯು ವ್ಯವಹಾರಕ್ಸಮತೆಯನ್ನು 
ಕಳೆದುಕೊಂಡು ಕಳೆದುಹೋಯಿತು. ಉಳಿದ ಎರಡೂ ಹದಿನಾರನೆಯ ಶತಮಾನದವರೆಗೆ 
ಬಳಕೆಯಲ್ಲಿದ್ದು ಆಮೇಲೆ ಮಧ್ಯಮಗ್ರಾಮವೂ ಷಡ್ಡಗ್ರಾಮದಲ್ಲಿಯೇ ಸೇರಿಕೊ೦ಡು 


ಇ೨೮ ಕರ್ಣಾಟಕಸ೦ಗೀತವಾಹಿನಿ 


ಹೋಯಿತು. ನ೦ತರದಲ್ಲಿ ಗ್ರಾಮದ ಕಲ್ಪನೆಯೇ ಅಳಿದುಹೋಗಿ ಹದಿನೈದನೆಯ ಶತ 
ಮಾನದಿ೦ದಲೂ ಮೊಳಕೆಯೊಡೆದು ಚಿಗುರುತ್ತಿದ್ದ ಮೇಳದ ಕಲ್ಪನೆಯು ಏಕೈಕವಾಗಿ 
ನಮ್ಮ ಸಂಗೀತದಲ್ಲಿ ಉಳಿದುಕೊಂಡಿತು : ಎ೦ದರೆ ಅನೇಕ-ಆಧಾರಸ್ವರಗಳ ಬಳಕೆಯು 
ತಪ್ಪಿ ಷಡ್ಡವು ಒಂದೇ ಇಡೀ ಸ೦ಗೀತಸಮಖ್ಬಗೆ ಆಧಾರವೂ ಕೇಂದ್ರಬಿಂದುವೂ ಆಗಿ 
ನಿಂತಿತು. ಇಂತಹ ಪ್ರಯೋಗವು ಪಾಶ್ಚಿಮಾತ್ಯ ಸ೦ಗೀತದಲ್ಲಿಯೂ ಸುಮಾರು ಏಳು 
ನೂರು ವರ್ಷಗಳಿಂದ ಈಚೆಗೆ ನಡೆಯಿತು. ದ್ವ೦ದ್ವಾಧಾರ ಸ್ವರಪದ್ಧತಿಯ ಅವಶೇಷವಾಗಿ 
ಇಂದಿಗೂ ಉಪ-ಆಧಾರಸ್ವರದ ಕಲ್ಪನೆಯು ಆ ಸಂಗೀತದಲ್ಲಿ ಉಳಿದುಕೊಂಡಿದೆ. 


ಸ್ವರಪ್ರ ಮೇಯಗಳು : (ಆ) ಸ್ವರ, ಸ್ಥಾಯಿ | 

ಯಾವುದಾದರೂ ಒಂದು ಧ್ವನಿಮಟ್ಟವನ್ನು ಆಧಾರಸ್ವರವೆಂದು ಇಟ್ಟುಕೊಂಡು 
ಅದನ್ನೇ ಸ್ವಲ್ಪಸ್ವಲ್ಪವಾಗಿ ಏರಿಸುತ್ತ (ಅಥವಾ ಇಳಿಸುತ್ತ) ನಡೆದರೆ ಒಂದು ಹಂತದಲ್ಲಿ 
ಧ್ವನಿಮಟ್ಟವೊ೦ದನ್ನುಳಿದು ಇತರ ಎಲ್ಲ ರೀತಿಯಲ್ಲಿಯೂ ಆಧಾರಸ್ವರವೆ೦ದೇ ತೋರುವ 
ಇನ್ನೊ೦ದು ಸ್ವರವು ಗೋಚರಿಸುತ್ತದೆ. ಇದೇ ಆವರ್ತಕಸ್ವರ ಅಥವಾ ದ್ವಿಗುಣಸ್ವರ. ಈ 
ಕ್ರಿಯೆಯು ಚಾಕ್ರಿಕಗತಿಯ ಉಚ್ಚನೀಚ ಭಾವಗಳಲ್ಲಿ ನಿರಂತರವಾಗಿ ಶ್ರಾವ್ಯತೆಯ 
ಮಿತಿಯಲ್ಲಿ--ನಡೆಯುತ್ತಲೇ ಇರುತ್ತದೆ. ಆಧಾರಸ್ವರ ಮತ್ತು ದ್ವಿಗುಣಸ್ವರದ ನಡುವೆ 
ಇರುವ ಅವಧಿಗೆ ಸ್ಥಾಯಿಯೆ೦ದು ಹೆಸರು. ಆಧಾರಸ್ವರ-ಆವರ್ತಕಸ್ವರಗಳ ನಡುವಣ 
ಅವಧಿಯನ್ನು ಮಧ್ಯಸ್ಥಾಯಿಯೆ೦ದೂ, ಅದರ ಕೆಳಗಿನ ಅವಧಿಯನ್ನು ಮಂದ್ರಸ್ಥಾಯಿ 
ಯೆಂದೂ, ಮೇಲಿನದನ್ನು' ತಾರಸ್ಥಾಯಿಯೆ೦ದೂ ಕರೆಯಲಾಯಿತು. ಇದರಲ್ಲಿ ನಿರಪೇಕ್ಷ 
ವಾಗಿ ಸ್ವತಂತ್ರ ರಂಜನೆಯನ್ನು ಉಂಟುಮಾಡುವ ಧ್ವನಿಮಟ್ಟಗಳನ್ನು ಏಳು ಪ್ರದೇಶಗಳ 
ನ್ನಾಗಿ ವಿಂಗಡಿಸಿ ಇಂತಹ ಒಂದೊಂದು ಪ್ರದೇಶಕ್ಕೂ ಸ್ವರವೆಂದು ಹೆಸರಿಡಲಾಯಿತು. 
ಇ೦ತಹ ಒಂದೊಂದು ಪ್ರದೇಶದಲ್ಲಿರುವ ಅತ್ಯ೦ತ ಕೆಳಮಟ್ಟದ ಸ್ವರಸ್ನಾನಕ್ಕೆ ಶುದ್ಧ 
ವೆಂದು ಸಂಜ್ಞೆಯಿಡಲಾಯಿತು. ಆ ಪ್ರದೇಶದಲ್ಲಿ ಉಳಿದವುಗಳು ಅದರ ವಿಕೃತಸ್ಥಾನಗಳು. 
ಇದರಿಂದಾಗಿ ಉಚ್ಚನೀಚ ಧ್ವನಿಮಟ್ಟದ ತರ-ತಮ ಭಾವಗಳನ್ನು ನಿರ್ಧರಿಸಿ ನಿರೂಪಿಸಲು 
ಸಾಧ್ಯವಾಯಿತು. ಶ್ರುತಿಕಲ್ಪನೆಯ ಮೂಲಕ ಶುದ್ಧ-ವಿಕೃತಸ್ಪರಗಳನ್ನು ಗ್ರಾಮದಲ್ಲಿ 
ವ್ಯವಸ್ಥೆ ಗೊಳಿಸಿದುದನ್ನು ಹಿ೦ದೆಯೇ ವಿವರಿಸಲಾಗಿದೆ. 


ಸ್ವರಪ್ರಮೇಯಗಳು : (ಇ) ಶ್ರುತಿ, ಸ್ವರವಿಕೃತಿ 

ಸ೦ಗೀತಲಕ್ಯದ ಸ್ವರಸ೦ಪತ್ತಿಯನ್ನು ಗ್ರಾಮದಲ್ಲಿ ತಾತ್ತ್ಪಿಕವಾಗಿ ಪಡೆದುಕೊಳ್ಳ 
ಲೆಂದು ಕೆಲವು ಪ್ರಮೇಯಗಳನ್ನು ಸಿದ್ಧಗೊಳಿಸಲಾಯಿತು. ಇವುಗಳಲ್ಲಿ ಶ್ರುತಿ,.ಸ್ಪರವಿಕೃತಿ, 
ಸ್ವರಸಾಧಾರಣ ಮತ್ತು ಸಂವಾದ ಪ್ರಮೇಯಗಳು ಮುಖ್ಯವಾಗಿವೆ. ಒ೦ದು ಧ್ವನಿಮಟ್ಟ 
ವನ್ನು ಕ್ರಮವಾಗಿ ಅತ್ಯ೦ತ ಸಣ್ಣ ಪ್ರಮಾಣಗಳಲ್ಲಿ ಏರಿಸುತ್ತ (ಅಥವಾ ಇಳಿಸುತ್ತ) 
ಹೋದರೆ ಮೊದಲನೆಯದರಿಂದ ವಿಲಕ್ಷಣವಾಗಿ, ಎಂದರೆ ಬೇರೆಯೆಂದು, ಮೊಟ್ಟ 


ಕನ್ನಡಿಗ ಕಲ್ಲಪ್ಪ ೧೨೯ 


ಮೊದಲು ಗೋಚರಿಸುವ ಎರಡನೆಯ ಧ್ವನಿಮಟ್ಟವು ಒ೦ದು ಶ್ರುತಿಯ ಅವಧಿ--ಎಂದರೆ 
ಅತ್ಯ೦ತ ಕಡಿಮೆ ಪ್ರಮಾಣದಲ್ಲಿ ಶ್ರವಣಗೋಚರವಾಗುವ ಧ್ವನಿವೈಲಕ್ಷಣ್ಯಬೋಧಕವಾದ 
ಅ೦ತರ. ಒ೦ದು ಸ್ಥಾಯಿಯ ಅ೦ತರದಲ್ಲಿ ಇಂತಹ ೨೨ ಶ್ರುತಿಗಳಿರುತ್ತವೆ೦ದು ಸರ್ವೇ 
ಸಾಮಾನ್ಯವಾಗಿ ಶಾಸ್ತ್ರಸಿದ್ದವಾದ ಪ್ರಮೇಯವಾಗಿದೆ. ಇವುಗಳಲ್ಲಿ ಶುದ್ಧ-ವಿಕೃತಸ್ವರ 
ವ್ಯವಸ್ಥೆಯನ್ನು ಮೇಲೆ ವಿವರಿಸಿದೆ. ಸ್ವರ ವಿಕೃತಿಯನ್ನು ಎರಡು ರೀತಿಗಳಿಂದ ನಿರ್ಣಯಿಸ 
ಲಾಗುತ್ತಿತ್ತು. (ಅ) ಶುದ್ಧಸ್ಟರಕ್ಕೆ ವಿಧಿಸಿರುವ ಶ್ರುತಿಸ್ಥಾನದಿಂದ ಕದಲಿದಾಗ ಸ್ವರವು 
ವಿಕೃತವಾಗುತ್ತಿತ್ತು. (ಆ) ಶುದ್ಧಸ್ವರಕ್ಕೆ ವಿಧಿಸಿರುವ ಶ್ರುತಿಪ್ರಮಾಣವು ವ್ಯತ್ಯಾಸವಾದಾ 
ಗಲೂ ಸ್ವರವು ವಿಕೃತವಾಗುತ್ತಿತ್ತು. ಸ 

ಹೀಗೆ, ಸ್ವರಗಳಲ್ಲಿ ವಿಕೃತಿಯು ಮೂರು ತೆರನಾಗಿತ್ತು : (೧) ಷಡ್ಜವು ತನ್ನ ನಾಲ್ಕನೆಯ 
ಶ್ರುತಿಯಿ೦ದಲೂ, ಮಧ್ಯಮವು ತನ್ನ ಹದಿಮೂರನೆಯ ಶ್ರುತಿಯಿ೦ದಲೂ ಪಂಚಮವು 
ತನ್ನ ಹದಿನೇಳನೆಯ ಶ್ರುತಿಯಿ೦ದಲೂ ಒಂದೊಂದು ಶ್ರುತಿಯಷ್ಟು ತಗ್ಗಿ ಕೆಳಕ್ಕೆ ಕದಲಿ 
ದಾಗ ಅವು ಚ್ಯುತಷಡ್ಡ (ಮೂರನೆಯ ಶ್ರುತಿ), ಚ್ಯುತಮಧ್ಯಮ (ಹನ್ನೆರಡನೆಯ ಶ್ರುತಿ), 
ಚ್ಯುತ(-ವಿಕೃತ) ಪಂಚಮ(ಹದಿನಾರನೆಯ ಶ್ರುತಿ)ಗಳೆ೦ಬ ವಿಕೃತಿಗಳನ್ನು ಪಡೆಯುತ್ತಿ 
ದ್ಹವು. ಗಾ೦ಧಾರವು ತನ್ನ ಒ೦ಭತ್ತನೆಯ ಶ್ರುತಿಯಿ೦ದಲೂ ನಿಷಾದವು ಇಪ್ಪತ್ತೆರಡನೆಯ 
ಶ್ರುತಿಯಿ೦ದಲೂ ಮುಂದಕ್ಕೆ ಕದಲಿದಾಗ ಅವುಗಳಿಗೆ ವಿಕೃತಿಯು೦ಟಾಗುತ್ತಿತ್ತು. ಹೀಗೆ 
ಗಾ೦ಧಾರವು ಹತ್ತನೆಯ ಶ್ರುತಿಯಲ್ಲಿದ್ದಾಗ ಸಾಧಾರಣವೆ೦ದೂ ಹನ್ನೊ೦ದನೆಯದರಲ್ಲಿ 
ದ್ದಾಗ ಅ೦ತರವೆ೦ದೂ ಸಂಜ್ಞೆಯನ್ನು ಪಡೆಯುತ್ತಿತ್ತು. ಇದೇ ರೀತಿಯಲ್ಲಿ ನಿಷಾದವು 
ಒಂದನೆಯ ಶ್ರುತಿಯಲ್ಲಿದ್ದಾಗ ಕೈಶಿಕಿಯೆ೦ದೂ ಎರಡನೆಯದರಲ್ಲಿದ್ದಾಗ ಕಾಕಲಿ 
ಯೆಂದೂ ಹೆಸರುಗಳನ್ನು ಹೊಂದುತ್ತಿತ್ತು. ಗಾ೦ಧಾರವು ಹೀಗೆ ವಿಕೃತಿಯಲ್ಲಿ ಆಕ್ರಮಿಸಿದ 
ಹತ್ತನೆಯ, ಹನ್ನೊ೦ದನೆಯ ಶ್ರುತಿಗಳು ಮಧ್ಯಮಕ್ಕೆ ಸೇರಿದವುಗಳಷ್ಟೆ; ಗಾಂಧಾರದ 
ವಿಕೃತಾವಸ್ಥೆಯಲ್ಲಿ ಅವು ಗಾಂಧಾರಕ್ಕೂ ಸೇರುತ್ತವೆ. ಹೀಗೆ ಇವರೆಡು ಶ್ರುತಿಗಳು 
ಗಾ೦ಧಾರ-ಮಧ್ಯಮಗಳಿಗೆರಡಕ್ಕೂ ಸಾಧಾರಣವಾಗಿವೆ. ಇದೇ ರೀತಿಯಲ್ಲಿ ಒಂದನೆಯ 
ಮತ್ತು ಎರಡನೆಯ ಶ್ರುತಿಗಳು ನಿಷಾದ ಮತ್ತು ಷಡ್ಡಗಳಿಗೆ ಸಾಧಾರಣವಾಗಿವೆ. ಈ ತಂತ್ರ 
ದಿಂದ ಗಾಂಧಾರನಿಷಾದಗಳು ವಿಕೃತಿಯಾಗುವುದಕ್ಕೆ ಸ್ವರಸಾಧಾರಣವೆಂದು ಹೆಸರು. 

ಇವೆರಡು ಸ್ವರವಿಕೃತಿಗಳು ಶ್ರುತಿಸ್ಥಾನಪಲ್ಲಟನದಿಂದಾದವುಗಳು. ರಿಷಭಧೈವತಗಳ 
ಲ್ಲಿನ ವಿಕೃತಿಯು ಶ್ರುತಿಪ್ರಮಾಣದ ವ್ಯತ್ಯಾಸದಿಂದ ಆಗುತ್ತಿತ್ತು. ರಿಷಭವು ತನ್ನ ಏಳನೆಯ 
ಶ್ರುತಿಯಲ್ಲಿ ಸ್ಥಿರವಾಗಿಯೇ ಇದ್ದರೂ ಷಡ್ಡವು ಮೂರನೆಯ ಶ್ರುತಿಗೆ ಇಳಿದು ಚ್ಯುತ 
ವಾದಾಗ ತಾನು ಮೂರು ಶ್ರುತಿಗಳ ಬದಲು ನಾಲ್ಕು ಶ್ರುತಿಗಳ ಪ್ರಮಾಣವನ್ನು ಪಡೆದು 
ಕೊಂಡು ವಿಕೃತ ರಿಷಭವೆನ್ನಿಸಿಕೊಳ್ಳುತ್ತಿತ್ತು. ಅಂತೆಯೇ ಧೈವತವು ತನ್ನ ಇಪ್ಪತ್ತನೆಯ 
ಶ್ರುತಿಯಲ್ಲಿಯೇ ನಿಂತಿದ್ದರೂ ಪಂಚಮವು ವಿಕೃತವಾಗಿ ಹದಿನಾರನೆಯ ಶ್ರುತಿಗೆ 
(ಮಧ್ಯಮಗ್ರಾಮದಲ್ಲಿ) ಇಳಿದಾಗ ಧೈವತಕ್ಕೆ ಮೂರರ ಬದಲು ನಾಲ್ಕು ಶ್ರುತಿಗಳು 
ದೊರೆತು ವಿಕೃತಧೈವತವೆನ್ನಿಸಿಕೊಳ್ಳುತ್ತಿತ್ತು. 


೯ 


೧೩೦ ಕರ್ಣಾಟಕಸ೦ಗೀತವಾಹಿನಿ 


ಸ್ವರಪ್ರ ಮೇಯಗಳು : (ಈ) ಸ್ವರಸ೦ವಾದ | 

ಒಂದು ಸ್ವರಪ್ರವಾಹವು ಕೇಳುವವರ ಮನಸ್ಸಿನ ಮೇಲೆ ಉಂಟುಮಾಡುವ ಪರಿ 
ಣಾಮವು ಆಯಾ ಶ್ರೇಣಿಯಲ್ಲಿರುವ ಸ್ವರಗಳಲ್ಲಿ ಪ್ರತಿಯೊಂದೂ ತನ್ನ ಹಿ೦ದಿನ ಮತ್ತು 
ಮುಂದಿನ ಸ್ವರಗಳೊಡನೆ ಮತ್ತು ಆಧಾರಸ್ವರದೊಡನೆ ಪಡೆದಿರುವ ಸಂಬಂಧಗಳ 
ಶ್ರೇಣಿಯಿಂದ ಉಂಟಾಗುತ್ತದೆ. ಈ ಸಂಬಂಧಗಳಿಂದ ಜನಿಸುವ ಮಾನಸಿಕ ಸುಖದ 
ಮೌಲ್ಯವನ್ನು ಈ ಸಂಬಂಧಗಳಿಂದ ಅಳೆಯಬಹುದು. ಸ್ವರವ್ಯೂಹವೊಂದರಲ್ಲಿ ಅಭಿವ್ಯಕ್ತಿ 
ಕೇಂದ್ರವಾಗಿರುವ, ಮುಖ್ಯತಮವಾಗಿರುವ, ಅತ್ಯಂತ ಬಹುಳಪ್ರಯೋಗವಿರುವ, ಸ್ವರಕ್ಕೆ 
ವಾದೀ ಎಂದು ಹೆಸರು. ಆಯಾ ರಾಗದ ಮುಖ್ಯಭಾವವನ್ನು ಅದು ನುಡಿಯುತ್ತದೆ : 
'ವದನಾದ್‌ ವಾದೀ'. ಇದರಿ೦ದ ಮಧ್ಯಮಭಾವದಲ್ಲಿ, ಎ೦ದರೆ ಒಂಭತ್ತನೆಯ ಶ್ರುತಿ 
ಯಲ್ಲಿ ಅಥವಾ ಪಂಚಮಭಾವದಲ್ಲಿ, ಎಂದರೆ ಹದಿಮೂರನೆಯ ಶ್ರುತಿಯಲ್ಲಿ ಇರುವ 
ಸ್ವರವು ವಾದಿಯೊಡನೆ ಅತ್ಯಂತ ಸುಖಾಸ್ಪದವಾದ ಸಂಬಂಧವನ್ನು ಪಡೆದಿರುತ್ತದೆ. ಅದಕ್ಕೆ 
ಸ೦ವಾದಿ ಎ೦ದು ಹೆಸರು. ರಾಗದ ಮುಖ್ಯಭಾವವನ್ನು ಪ್ರಕಟಪಡಿಸುವಲ್ಲಿ ಇದು 
ವಾದಿಯೊಡನೆ ಸಂವಾದವನ್ನು ನಡೆಸುತ್ತದೆ : "ಸ೦ವದನಾದ್‌ ಸ೦ವಾದೀ.' ವಾದಿಯು 
ಸ್ವರಾಷ್ಟಕದ ಮೊದಲನೆಯ ಅರ್ಧದಲ್ಲಿ ಎಂದರೆ ಪೂರ್ವಾಂಗದಲ್ಲಿ, ಇದ್ದರೆ ಸಂವಾ 
ದಿಯು ಎರಡನೆಯ ಅರ್ಧದಲ್ಲಿ, ಎ೦ದರೆ ಉತ್ತರಾಂಗದಲ್ಲಿ, ಇರುತ್ತದೆ ಅಥವಾ ಅವು 
ಇದಕ್ಕೆ ವಿಪರೀತವಾಗಿರುತ್ತವೆ. ವಾದಿಯ ಸ್ಥಾನದಲ್ಲಿ ಸ೦ವಾದಿಯನ್ನು ಇಟ್ಟಿರೆ ಆಯಾ 
ಸ್ವರವ್ಯೂಹದ ಒಟ್ಟಿನ ಅಭಿವ್ಯಕ್ತಿಗೆ ಹಾನಿಯಾಗುವುದಿಲ್ಲ. ವಾದಿ ಸಂವಾದಿಗಳ ಸಂಬಂಧ 
ವನ್ನು ಪೋಷಿಸಿ ಅವುಗಳ ನಡುವಣ ಅವಧಿಯನ್ನು ನಾದದ್ರವ್ಯದಿ೦ದ ತುಂಬಿಸುವಂತಹ 
ಸ್ವರಗಳು ಅನುವಾದಿಗಳು. ಇವು ವಾದಿ-ಸ೦ವಾದಿಗಳಿಗೆ ನುಡಿದುದನ್ನು ಅನುವಾದ ಮಾಡು 
ತ್ತವೆ : "ಅನುವದನಾದ್‌ ಅನುವಾದೀ'. ವಾದಿಯ ಬದಲು ಇಟ್ಟರೆ ಅಭಿವ್ಯಕ್ತಿಯು ತಪ್ಪಿ 
ಹೋಗುವಂತಹ ಸ್ವರಕ್ಕೆ ವಿವಾದಿಯೆಂದು ಹೆಸರು. ಅದು ವಾದಿಯಿ೦ದ ಒಂದು ಶ್ರುತಿಯ 
ಅ೦ತರಾಳವನ್ನು ಬಯಸುತ್ತದೆ. ಇದು ವಾದಿಯ ಅಭಿವ್ಯಕ್ತಿಶಕ್ತಿಗೆ ಶತ್ರುಭೂತವಾಗಿರು 
ತ್ತದೆ; ಎ೦ದರೆ ವಾದಿಗೆ ವಿಸದೃಶವಾಗಿರುವುದರಿ೦ದ ಅದರ ರ೦ಜನೆಯನ್ನು ಸ್ಪಷ್ಟಗೊಳಿಸಿ 
ಹೆಚ್ಚಿಸುತ್ತದೆ. "ವಿವದನಾದ್‌ ವಿವಾದೀ'. 


ಗ್ರಾ ಮಪರಿವಾರ 

" ಷಡ್ಡಗ್ರಾಮದ ಶುದ್ಧಸ್ಪರಸಪ್ತಕದಲ್ಲಿ ಪ್ರತಿಯೊಂದು ಸ್ವರದ ಪ್ರಮಾಣವನ್ನೂ ಅದು 

ನೆರೆಹೊರೆಯ ಸ್ವರಗಳೊಡನೆ ಪಡೆದಿರುವ ಪರಸ್ಪರ ಪ್ರಮಾಣಗಳನ್ನೂ ಹಾಗೆಯೆ ಉಳಿಸಿ 

ಕೊಂಡು ಷಡ್ಡದ ಸ್ಥಾನದಲ್ಲಿ ರಿಷಭವೇ ಮೊದಲಾದ ಇತರ ಸ್ವರಗಳಲ್ಲಿ ಒಂದೊಂದನ್ನೂ 

ಆಧಾರಸ್ವರವಾಗಿ ನೆಟ್ಟು ಇದರಿ೦ದ ಬರುವ ರಿಗಮಪಧನಿಸ, ಗಮಪಧನಿಸರಿ ಮುಂತಾದ 
*ಸ್ವರಸಪ್ತಕಗಳಿಗೆ ಮೂರ್ಛನೆಗಳೆ೦ದು ಹೆಸರು. ಹೀಗೆ ಷಡ್ಡಗ್ರಾಮದಲ್ಲಿ ಮತ್ತು ಮಧ್ಯಮ 

ಗ್ರಾಮದಲ್ಲಿ ಪ್ರತ್ಯೇಕವಾಗಿ ಏಳೇಳು ಮೂರ್ಛನೆಗಳು ಉಂಟಾಗುತ್ತವೆ. ಈ ಹದಿನಾಲ್ಕ 


ಕನ್ನಡಿಗ ಕಲ್ಲಪ್ಪ ೧೩೧ 


ರಲ್ಲಿ ಪ್ರತಿಯೊಂದರಲ್ಲಿಯೂ ಶುದ್ದ, ಅ೦ತರ(ಗಾ೦ಧಾರ)ಸಹಿತ ಕಾಕಲಿ(ನಿಷಾದ)ಸಹಿತ, 
ಕಾಕಲ್ಯ೦ತರಸಹಿತ ಎಂಬ ನಾಲ್ಕು ಪ್ರಭೇದಗಳು ಹುಟ್ಟಿ ಒಟ್ಟು ಐವತ್ತಾರು ಮೂರ್ಛನೆ 
ಗಳಾಗುವುದನ್ನೂ ಇವುಗಳಲ್ಲಿ ಪ್ರತಿಯೊ೦ದರಲ್ಲಿಯೂ ಗ್ರಹಭೇದದಿ೦ದಾಗಿ ಪುನಃ 
ಏಳೇಳು “ಕ್ರಮ'ಗಳು ಹುಟ್ಟುವುದನ್ನೂ ಹಿಂದೆಯೇ ವಿವರಿಸಿದೆ. 

ಷಡ್ಡಗ್ರಾಮದ ಏಳು ಮೂರ್ಛನೆಗಳ ಪೈಕಿ ಪ್ರತಿಯೊಂದರಲ್ಲಿಯೂ ಕ ಕ್ರಮವಾಗಿ ಸ, 
ರಿ, ಪಮತ್ತು ನಿ ಎ೦ಬ ಸ್ವರಗಳನ್ನು ಒಂದೊಂದರಂತೆ ಲೋಪಮಾಡುವುದರಿಂದ ನ ನಾಲ್ಕು 
ನಾಲ್ಕರ೦ತೆ ಒಟ್ಟು ೨೮ ಷಾಡವತಾನಗಳಾಗುತ್ತವೆ. ಹೀಗೆಯೇ ಮಧ್ಯಮಗ್ರಾಮದ ಏಳು 
ಮೂರ್ಛನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸ, ರಿ ಮತ್ತು ಗ ಎಂಬ ಸ್ವ ರಗಳ ಪೆ ಪೈಕಿ ಕ್ರಮ 
ವಾಗಿ ಒಂದೊಂದರಂತೆ ಬಿಟ್ಟುಬಿಡುವುದರಿಂದ ಒಟ್ಟು ೨೧ ಷಾಡವತಾನಗಳಾಗುತ್ತವೆ. 
ಹೀಗೆ ಎರಡು ಗ್ರಾಮಗಳಲ್ಲಿಯೂ ಷಾಡವತಾನಗಳು ಒಟ್ಟು ೪೯. ಷಡ್ಡಗ್ರಾಮದ 
ಮೂರ್ಛನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಪ, ಪರಿ, ನಿಗ ಎಂಬ ಸ೦ವಾದಿಯುಗಳ 
ಗಳ ಪೈಕಿ ಒಂದೊಂದರಂತೆ ಕ್ರಮವಾಗಿ ಲೋಪಿಸುವುದರಿ೦ದ ೨೧ ಔಡುವತಾನಗಳು 
ಉದ್ಭವಿಸುತ್ತವೆ. ಮಧ್ಯಮಗ್ರಾಮದ ಮೂರ್ಛನೆಗಳಲ್ಲಿ ಪ್ರತಿಯೊ೦ದರಲ್ಲಿಯೂ ರಿಧ, 
ಗನಿ ಎ೦ಬ ಸ೦ವಾದಿಯುಗಳಗಳ ಪೈಕಿ ಒ೦ದೊ೦ದರಂತೆ ಕ್ರಮವಾಗಿ ವರ್ಜಿಸುವುದರಿ೦ದ 
೧೪ ಔಡುವತಾನಗಳು ಲಭಿಸುತ್ತವೆ. ಆದುದರಿ೦ದ ಎರಡು ಗ್ರಾಮಗಳಲ್ಲಿಯೂ ಔಡುವ 
ತಾನಗಳ ಒಟ್ಟು ಸ೦ಖ್ಯೆ ೩೫. ಷಾಡವೌಡುವ ತಾನಗಳು ಒಟ್ಟಿನಲ್ಲಿ ೮೪ ದೊರೆಯುತ್ತವೆ. 

ಮೂರ್ಛನೆ, ಕ್ರಮ, ಶುದ್ಧ(ಷಾಡವ ಮತ್ತು ಔಡುವ)ತಾನ, ಕೂಟತಾನ, ಜಾತಿ 
ಮೊದಲಾದ ಗ್ರಾಮಪರಿವಾರಗಳನ್ನು ಲಕ್ಷ್ಯಪ್ರಚಲಿತವಾಗಿದ್ದ ರಾಗಗಳ ಹೋಲಿಕೆ, ವಿಂಗ 
ಡನೆ, ತಾತ್ತ್ವಿಕ ಪ್ರಾಪ್ತಿಗಳಿಗಾಗಿ ಹೇಗೆ ಉಪಯೋಗಿಸಲಾಗುತ್ತಿತ್ತು ಎ೦ಬುದನ್ನು ಮೇಲೆ 
ಹೇಳಿದೆ. 

ಇವೇ ಅಲ್ಲದೆ ಗ್ರಾಮಸಂಗೀತದಲ್ಲಿ ಕೆಲವು ಕಟ್ಟಳೆಗಳನ್ನು ಏರ್ಪಡಿಸಿಕೊಳ್ಳಲಾಗಿತ್ತು. 
ಇವು ಗ್ರಾಮದಿಂದ ಹುಟ್ಟಿಕೊಂಡ ಉಪಪ್ರಮೇಯಗಳು. ರೂಢಿಯಲ್ಲಿದ್ದ ಸಂಗೀತಲಕ್ಷ್ಯ 
ವನ್ನು ವಿವರಿಸಲು ಇವುಗಳಿಂದ ಪ್ರಯೋಜನವು ಮೊದಮೊದಲು ದೊರೆಯುತ್ತಿದ್ದರೂ 
ಕಾಲಾನಂತರದಲ್ಲಿ ಲಕ್ಷ್ಯಪ್ರಯುಕ್ತಿಯನ್ನು ಶಾಸ್ತ್ರಾನುಸಾರವಾಗಿ ನಿರ್ದೇಶಿಸಿ ನಿಯಂತ್ರಿ 
ಸಲು ಇವುಗಳಿಂದ ಸಹಾಯವಾಯಿತು. ಮಧ್ಯಮವು ಅವಿನಾಶೀ ಸ್ವ ಸ್ನರವಾದುದರಿಂದ 
ಯಾವುದೇ ವರ್ಣಕ್ರಿಯೆಯಲ್ಲಿ-ಎಂದರೆ ಮೂರ್ಛನಾತಾನಗಳ ಪ್ರಯೋಗದಲ್ಲಿ-ಲೋಪ 
ಮಾಡುವಂತಿರಲಿಲ್ಲ. ಅಂತೆಯೇ ಎರಡು ಗ್ರಾಮಗಳಲ್ಲಿನ ಭೇದವನ್ನು ತೋರಿಸುತ್ತಿ 
ದ್ದುದು ಪಂಚಮ ಅಥವಾ ಧೈವತ. ನಾಲ್ಕು ಶ್ರುತಿಗಳ ಪ೦ಚಮವೂ ಮೂರು ಶ್ರುತಿಗಳ 
_ಧೈಪತವೂ ಷಡ್ಡಗ್ರಾಮವನ್ನು ನಿರ್ದೇಶಿಸುತ್ತಿದ್ದ೦ತೆಯೇ ಮೂರು ಶ್ರುತಿಗಳ ಪಂಚಮವೂ 
ನಾಲ್ಕು ಶ್ರುತಿಗಳ ಧೈವತವೂ ಮಧ್ಯಮಗ್ರಾಮವನ್ನು ಸೂಚಿಸುತ್ತಿದ್ದವು. ಆದರೆ 
ಪಂಚಮವು ಲೋಪವಾಗಬಹುದಾದ ಸ್ವರವಾದುದರಿಂದ ಅದನ್ನು ಷಾಡವತಾನಗಳಲ್ಲಿ 
ವರ್ಜಿಸುವಂತಿರಲಿಲ್ಲ. 


೧೩೨ ಕರ್ಣಾಟಕಸ೦ಗೀತವಾಹಿನಿ 


ಗೇಯವಸ್ತುವೊ೦ದರಲ್ಲಿ ಅಡಕವಾಗಿರುವ ಗೇಯಾರ್ಥವನ್ನು ಭೌತಿಕ ವಿಶ್ಲೇಷಣೆಯ 
ಮೂಲಕ ಅನ್ವೇಷಿಸಲು ಪ್ರಾಚೀನಭಾರತದಲ್ಲಿ ನಡೆಸಿದ ಪ್ರಯತ್ನವೂ ಅಪೂರ್ವ 
ವಾದುದೇ. ಆಯಾ ಹಾಡಿನಲ್ಲಿ ಅಥವಾ ಆಲಾಪನೆಯಲ್ಲಿ ಇರುವ ಆದಿ ಸ್ವರ (ಗ್ರಹ), 
ಅ೦ತ್ಯಸ್ಟರ (ನ್ಯಾಸ), ಅತ್ಯಂತ ಬಹುಳಸ್ಟರ (ಅಂಶ), ಅಲ್ಪವಾಗಿ ಪ್ರಯುಕ್ತವಾಗುವ ಸ್ವರ, 
(ಅಲ್ಪ) ಮ೦ದ್ರಸ್ಥಾಯಿ ಹಾಗೂ ತಾರಸ್ಥಾಯಿಯಲ್ಲಿ ಎಲ್ಲಿಯವರೆಗೆ ಸಂಚಾರದ ವ್ಯಾಪ್ತಿ 
ಇದೆಯೆ೦ಬುದನ್ನು ತೋರಿಸುವ ಸ್ವರಗಳು (ಮ೦ದ್ರ, ತಾರ), ಪರಸ್ಪರವಾಗಿ ಯಾವಾ 
ಗಲೂ ಸೇರಿಕೊ೦ಡೇ ಬರುವ ಸ್ವರವ್ಯೂಹ (ಸಂಗತಿ, ಷುಡವತ್ವವನ್ನೂ (ಷಾಡವ), 
ಔಡುವತ್ವವನ್ನೂ (ಔಡುವ) ಉಂಟುಮಾಡುವ ಸ್ವರಗಳು, ಹಾಡನ್ನು ಅಥವಾ ಆಲಾಪನೆ 
ಯನ್ನು ಬೇರೆ ಬೇರೆ ಖಂಡಗಳಾಗಿ ವಿಭಾಗಿಸುವ ಮಧ್ಯವರ್ಶಿ ನಿಲುಗಡೆಯ ಸ್ವರಗಳು 
(ಅಪನ್ಯಾಸ), ಗೀತದ (ಅಥವಾ ರಾಗದ) ಮೊದಲನೆಯ ಖಂಡವನ್ನು ಮುಕ್ತಾಯಗೊಳಿ 
ಸುವ ಸ್ವರ (ವಿನ್ಯಾಸ), ಗೀತಖ೦ಡದ ಅವಯವವನ್ನು ಮುಗಿಸುವ ಸ್ವರ (ಸಂನ್ಯಾಸ) 
ಇವುಗಳಿಂದ ಗೇಯಾರ್ಥವನ್ನು ವಿಶ್ಲೇಷಿಸಲು, ವರ್ಗೀಕರಿಸಲು ಮತ್ತು ವಿವರಿಸಲು 
ಸಾಧ್ಯವೆಂಬುದನ್ನು ಮೊದಲಿಗೆ ಕಂಡು ಹಿಡಿದವರು ಭಾರತೀಯಸಂಗೀತಶಾಸ್ತ್ರಪ್ರವ 
ರ್ತಕರೇ. ಇದರಿಂದ ರಾಗದ ವ್ಯಕ್ತಿತ್ವವನ್ನು ಸ್ಥಾಪಿಸಲು ಸಾಧ್ಯವಾದುದಷ್ಟೇ ಅಲ್ಲದೆ 
ಬೇರೆಬೇತೆ ರಾಗಗಳಲ್ಲಿ ಸಾದೃಶ್ಯ-ವೈಸದೃಶ್ಯಗಳನ್ನು ಶಾಸ್ತ್ರೀಯವಾಗಿ ಗುರುತಿಸಿ ಹೇಳಲು 
ಅನುಕೂಲಿಸಿತು. ಇದೇ ರೀತಿಯಲ್ಲಿ ಸ್ಪರಪ್ರವಾಹದ ಸಾಂದ್ರತೆ, ಗಮಕಪ್ರಯುಕ್ತಿಯ 
ರೀತಿ, ಅಕ್ಷರನಿಬಿಡತೆ ಮುಂತಾದವುಗಳ ಆಧಾರದ ಮೇಲೆ ಶುದ್ಧಾ, ಭಿನ್ನಾ, ಗೌಡೀ, 
ವೇಸರೀ, ಸಾಧಾರಣೀ ಅಥವಾ ಮಾಗಧೀ, ಅರ್ಧಮಾಗಧೀ, ಸ೦ಭಾವಿತಾ ಮತ್ತು ಪೃಥುಲಾ 
ಎ೦ದೂ ಹಾಡುಗಳನ್ನು ವರ್ಗಿಕರಿಸಲಾಗುತ್ತಿತ್ತು. 

ರಾಗಗಳ ವರ್ಣನೆ, ವರ್ಗೀಕರಣ ಮತ್ತು ತುಲನೆಗಳಿಗೆ ಅನುಕೂಲಿಸುವಂತೆ ಜಾತಿ, 
ಭಾಷಾ, ವಿಭಾಷಾ, ಅ೦ತರಭಾಷಾ ಹಾಗೂ ರಾಗಾ೦ಗ, ಉಪಾಂಗ, ಭಾಷಾ೦ಗ, ಕ್ರಿಯಾ೦ಗ 
ಮುಂತಾದವುಗಳನ್ನು ನಮ್ಮ ಪ್ರಾಚೀನರು ಏರ್ಪಡಿಸಿಕೊ೦ಡ ಶಾಸ್ತ್ರಮರ್ಯಾದೆಯನ್ನು 
ಹಿ೦ದೆ ಸೂಚಿಸಲಾಗಿದೆ. ಪುರಾತನ ಕಾಲದಿ೦ದ ಉಳಿಸಿಕೊ೦ಡು ಬ೦ದು ಎಳ್ಳಷ್ಟೂ 
ವ್ಯತ್ಯಾಸವಿಲ್ಲದೆ (ವೇದಪಾಠದಂತೆ) ಹಾಡಿನುಡಿಸಿಕೊ೦ಡು ಬರಬೇಕೆಂದು ವಿಧಿಸಲಾಗಿದ್ದ 
ಸ೦ಗೀತವನ್ನು ಮಾರ್ಗ ಅಥವಾ ಗಾ೦ಧರ್ವವೆಂದು ಹೆಸರಿಸಲಾಗುತ್ತಿತ್ತು. ಆಯಾ 
ಯುಗದ ಜನರ ಅಭಿರುಚಿ, ಸಂಸ್ಕಾರಗಳಿಗೆ ತಕ್ಕಂತೆ ನಡೆಯುತ್ತ ವ್ಯತ್ಕಾಸಶೀಲವೂ 
ಸೃಜನಶೀಲವೂ ಆಗಿದ್ದ ಸಂಗೀತಕ್ಕೆ ದೇಶೀ ಎಂದು ಹೆಸರಿತ್ತು. ಅ 

ಆದರೆ ದೇಶೀ ಎಂದೇ ಕರೆದರೂ ಆ ಸಂಗೀತದಲ್ಲಿನ ಶಾಸ್ತ್ರವಿಧಿಯು ಕಾಲವು 
ಕಳೆದಂತೆಲ್ಲ ಜಿಗಿಯಾಗುತ್ತಲೇ ಹೋಯಿತು. ಇದು ಯಾವುದೇ ನಿತ್ಯವ್ಯವಹಾರದಲ್ಲಿ 
ಅನಿವಾರ್ಯವಾಗಿ ನಡೆಯುವಂತಹುದೆ. ಆದರೆ ಸಂಗೀತವು ಮಾರ್ಪಾಟನ್ನೆ ಮೂಲಮಂತ್ರ 
ವಾಗಿ ಉಳ್ಳ ಕಲೆ; ತನ್ನ ಹುಟ್ಟಿಗಾಗಲಿ ಬೆಳವಣಿಗೆಗಾಗಲಿ ಶಾಸ್ತ್ರ ದ ಅಪ್ಪಣೆ ಅಥವಾ ಸಮ್ಮತಿ 
ಗಳಿಗಾಗಿ ಕಾಯುತ್ತ ಕೈಕಟ್ಟಿ ಕುಳಿತಿರುವುದಿಲ್ಲ. ಲೋಕರ೦ಜನದ ಕರಗವನ್ನು ಹೊತ್ತು 


ಕನ್ನಡಿಗ ಕಲ್ಲಪ್ಪ ೧೩೩ 


ಸಹಸ್ರಮುಖಗಳಲ್ಲಿ, ಸಹಸ್ರದಿಕ್ಕುಗಳಲ್ಲಿ ಅದು ಮೆರವಣಿಗೆ ಹೊರಟಾಗ ಅದರ ಹಿಂದೆ 
ಶಾಸ್ತ್ರವು ನೆಳಲಿನಂತೆ ಅನುಸರಿಸುತ್ತದೆ. ಆದರೆ ಹೊಸತು ಹೊರಸಾಗಿ, ಬೆಳೆಯುವ ನೆಲದ 
ಒಡಲು ಕಳೆಯಿ೦ದ ತುಂಬಿಕೊಂಡಾಗ, ಅದನ್ನು ಕಿತ್ತೆಸೆದು, ಒಳ್ಳೆಯದನ್ನು ಬೆಳೆಸುತ್ತದೆ. 
ಕಲೆ ಅತಿಹುರುಪಿನ ಹುಚ್ಚುಕುದುರೆಯಾಗಿ ದಿಕ್ಕುಗುರಿಗಳಲ್ಲದೆ ಓಡತೊಡಗಿದಾಗ ಅದಕ್ಕೆ 
ಶಾಸ್ತ್ರವು ನಿಯಮ, ನಿರ್ಬಂಧಗಳ ಕಡಿವಾಣವನ್ನು ತೊಡಿಸುತ್ತದೆ. 


ಅಂತರ್ಮುಖ ಸಂಗೀತಸರಸ್ವತಿ | 

ಒ೦ದು ರಾಷ್ಟ್ರದ ರಾಜಕೀಯ ಘಟನೆಗಳು ಜನಜೀವನದ ಇತರ ಕ್ಷೇತ್ರಗಳನ್ನೂ ಹೇಗೆ 
ಪ್ರಭಾವಗೊಳಿಸಬಲ್ಲವೆಂಬುದಕ್ಕೆ ಭಾರತೀಯ ಇತಿಹಾಸದ ಕ್ರಿ. ಶ. ಹದಿಮೂರರಿಂದ 
ಹದಿನೈದನೆಯ ಶತಮಾನದವರೆಗಿನ ಇನ್ನೂರು ವರ್ಷಗಳು ಉತ್ತಮ ನಿದರ್ಶನ. ತನ್ನ 
ಬುನಾದಿರೂಪದ ತತ್ತ್ವಗಳಲ್ಲಿ ಸಹ ಕ್ರಾಂತವಾಗಲು ಪಕ್ಚವಾಗಿದ್ದ ನಮ್ಮ ಸಂಗೀತದ 
ಲಕ್ಷ್ಯಲಕ್ಷಣಗಳೆರಡನ್ನೂ ಈ ಅವಧಿಯ ರಾಜಕೀಯ ವಿಪ್ಲವವು ರೂಪಾ೦ತರಗೊಳಿಸಿತು. 
ಇದನ್ನು ಎದುರಿಸಿ, ಅರಗಿಸಿಕೊಂಡು ಕರ್ಣಾಟಕ ಸ೦ಗೀತವು-ಸ್ವಪರ೦ಪರೆಯ ಪರಿಧಿ 
ಯಲ್ಲೇ ಹೇಗೆ ವಿಕಾಸವಾಯಿತೆ೦ದೂ, ಉತ್ತರಭಾರತದ ಸಂಗೀತವು ಇವುಗಳಿಗೆ ಹೇಗೆ 
ಮಣಿದು ಮಾರ್ಪಟ್ಟಿತೆ೦ದೂ ಬೇರೆಡೆಯಲ್ಲಿ ವರ್ಣಿಸಲಾಗಿದೆ. 

ಭಾರತೀಯಸಂಗೀತದ ಇತಿಹಾಸದಲ್ಲಿ ಕ್ರಿ. ಶ. ಹದಿನಾಲ್ಕನೆಯ ಶತಮಾನವನ್ನು 
ಕತ್ತಲೆಯ ಕಾಲವೆಂದು ಕೆಲವರು ಹೇಳುವುದುಂಟು. ಈ ಕಾಲದಲ್ಲಿ ರಚಿತವಾಗಿರಬಹು 
ದಾದ ಶಾಸ್ತ್ರಗ್ರ೦ಥಗಳಾಗಲಿ ಬೇರೆ ರೀತಿಯ ಸಾಕ್ಸ್ಯಗಳಾಗಲಿ ಬೆಳಕಿಗೆ ಬಾರದಿರುವುದರಿ೦ದ 
ಈ ಭಾವನೆಯು ಮೂಡಿರಬಹುದು. ನಮ್ಮ ದೇಶದಲ್ಲಿ ಪದೇಪದೇ ನಡೆಯುತ್ತಿದ್ದ ಅ೦ತ 
ರ್ಯುದ್ಧಗಳೂ ಮುಸ್ಲಿಮರು ನಿಷ್ಕರುಣಿಗಳಾಗಿ, ಮತಾ೦ಧರಾಗಿ, ಭ್ರಷ್ಟಮತಿಗಳಾಗಿ 
ಹಿಂದೂದೇಶದ ಮಹೋನ್ನತ ಸಂಕೇತಗಳಾದ ಧರ್ಮ ಮತ್ತು ಸಂಸ್ಕೃತಿಗಳ ಎಲ್ಲ 
ಅಭಿವ್ಯಕ್ತಿ ರೀತಿಗಳನ್ನು ವಿಧ್ವಂಸಗೊಳಿಸುತ್ತ ಬಂದುದೂ ಇದಕ್ಕೆ ಕಾರಣ. ಈ ಕಾಲದಲ್ಲಿ 
ನಾಶವಾದ ನಾಟ್ಯಗ್ರ೦ಥಗಳಿಗೂ ಸುಟ್ಟುಹೋದ ಸ೦ಗೀತಗ್ರ೦ಥಗಳಿಗೂ ಲೆಕ್ಕವಿಲ್ಲ. ಕ್ರಿ. 
ಶ. ೧೩೩೦ರಲ್ಲಿ ಸಿಂಹಭೂಪಾಲನು ಸಂಗೀತ ರತ್ನಾಕರಕ್ಕೆ ಬರೆದ ಸಂಗೀತಸುಧಾನಿಧಿ 
ವ್ಯಾಖ್ಯಾನ, ಸುಧಾಕಲಶನು ೧೩೫೦ರಲ್ಲಿ ರಚಿಸಿದ ಸ೦ಗೀತೋಪನಿಷತ್‌ಸಾರೋದ್ಧಾರ, 
ಹಮ್ಮೀರನು ೧೩೦೦ರ ಸುಮಾರಿನಲ್ಲಿ ಬರೆದ ಶೃ೦ಗಾರಹಾರ, ಅಲ್ಲರಾಜನೂ ಇದೇ 
ಸುಮಾರಿಗೆ ಬರೆದ ರಸರತ್ನಸಮುಚ್ಚಯ, ಮೋಕ್ಸದೇವನು ೧೩೨೦ರ ವೇಳೆಗೆ ವಿರಚಿಸಿದ 
ಸ೦ಗೀತರಸಕಲಿಕಾ, ಮದನಭೂಪಾಲನು ೧೩೭೫ರಲ್ಲಿ ಬರೆದ ಆನ೦ದಸ೦ಜೀವಿನೀ, 
ವೇಮಭೂಪಾಲನು ಇದೇ ಶತಮಾನದ ಕೊನೆಯಲ್ಲಿ ರಚಿಸಿದ ಸಂಗೀತಚಿಂತಾಮಣಿ 
ಮುಂತಾದ ಗ್ರಂಥಗಳು ನಮ್ಮ ಸುದೈವದಿಂದ ಉಳಿದುಬಂದಿವೆ. ನಮ್ಮ ಸಂಗೀತ 
ಸರಸ್ವತಿಯು ಮ್ಲೇಚ್ಛ ದುರಾಕ್ರಮಣದಿ೦ದ ಜರ್ಜರಿತವಾಗಿ ಇಂಗಿಹೋದಂತೆ ತಾತ್ಕಾಲಿಕ 
ವಾಗಿ ತೋರಿದರೂ, ಆಗ ಅವಳು ಅಂತರಗಂಗೆಯಾಗಿ ಗುಪ್ತಗಾಮಿನಿಯಾದಳು ; ಅನತಿ 


೧೩೪ ಕರ್ಣಾಟಕಸ೦ಗೀತವಾಹಿನಿ 


ಕಾಲದಲ್ಲಿಯೇ ನವತಾರುಣ್ಯದಲ್ಲಿ, ನವಚೈತನ್ಯದಲ್ಲಿ ಒಲಿಯುತ್ತ, ನಲಿಸುತ್ತ, ಹರಸುತ್ತ 
ಪುನಃ ಆವಿರ್ಭವಿಸಿದಳು. ನಮ್ಮ ಸಂಗೀತವು ಪಡೆದ ವಿಕಾಸವಿನ್ಯಾಸದ ನವಿರು ಎಳೆಗಳನ್ನು 
ಗುರುತಿಸಿ ಅವುಗಳ ಜಾಡು ಹಿಡಿದು ಹೋದರೆ ಈ ಗುಪ್ತಗಾಮಿನಿಯ ಸ್ವರೂಪದರ್ಶನ 
ವಾದೀತು. ಹೀಗೆ ಸುತ್ತಲೆಲ್ಲ ಕತ್ತಲೆ ತು೦ಬಿದ್ದಾಗ ನಮ್ಮ ಸಂಗೀತವನ್ನು ಚತುರ 
ಕಲ್ಲಿನಾಥನು ಕೈದೀವಿಗೆ ಹಿಡಿದು ನಡೆಸಿದ್ದಾನೆ. 


ಅಪೂರ್ವಪ್ರ ಭಾವಸಂಗಮ 

ಹದಿನೈದನೆಯ ಶತಮಾನವು ವಿಜಯನಗರ ಸಾಮ್ರಾಜ್ಯದ, ಎಂದರೆ ದಕ್ಷಿಣಾಪಥದ. , 
ಇತಿಹಾಸದಲ್ಲಿ ಒ೦ದು ಸ೦ಧಿಯುಗ. ಆಗ ಹಲವಾರು ಸ್ಪದೇಶೀಯ ಮತ್ತು ಪರದೇಶೀಯ 
ಸಾಂಸ್ಕೃತಿಕ ಪ್ರಭಾವಗಳು ಮತ್ತು ಸನ್ನಿವೇಶಗಳು ಅಲ್ಲಿ ಸ೦ಗಮಿಸಿದ್ದವು. ಕೇವಲ ಒಂದೆ 
ರಡು ಶತಮಾನಗಳಷ್ಟು ಹಿಂದಿನಿಂದ ಯಾದವಪ್ರಭುಗಳಾದ ಜೈತ್ರಸಿ೦ಹ, ಸಿಂಘಣದೇವ, 
ಹರ ಪಾಲದೇವರುಗಳ ಆಶ್ರಯದಲ್ಲಿ ನಿಃಶಂ೦ಕಶಾರ್ಜ್ಜದೇವ ಸೂರಿ, ಗೋಪಾಲನಾಯಕ 
ಮೊದಲಾದ ಕನ್ನಡಿಗರೂ, ಕನ್ನಡಕುಲಕೋಟೆಯ ದಿವ್ಯಗುರು ವಿದ್ಯಾರಣ್ಯರೂ ನಿರ್ಮಿಸಿ 
ಉಳಿಸಿಕೊಟ್ಟ ಪ್ರೌಢಪ್ರಾಚೀನ ಸಂಪ್ರದಾಯವು ಒಂದು ಕಡೆ; ಧಾರ್ಮಿಕ ಸನ್ನಿವೇಶಗಳಲ್ಲಿ 
ಬಳಕೆಯಾಗುತ್ತಿದ್ದ ಸಂಸ್ಕತಭೂಯಿಷ್ಠ ಮಾರ್ಗಪದವಿಯ ಭದ್ರಕೋಟೆಯನ್ನು ಭೇದಿಸಿ 
ಹರಿದಾಸಪಂಥದ ಶ್ರೇಷ್ಠ ಬಯಕಾರರಾದ ಶ್ರೀಪಾದರಾಯ, ವ್ಯಾಸರಾಯ ಮುಂತಾ 
ದವರು ಕನ್ನಡಕ್ಕೂ ದೇಶೀಗಾನಕ್ಕೂ ದೊರಕಿಸಿ ಕೊಡುತ್ತಿದ್ದ ಪ್ರಭುಪ್ರೀತಿ ಜನಪ್ರೀತಿಗಳ 
ಕ್ರಾಂತಿಯೊಂದು ಕಡೆ; ಪಕ್ಕದ ಬಹಮನೀ ರಾಜ್ಯಗಳ, ದೆಹಲಿ, ಪರ್ಶಿಯ, ಆಫ್‌ಘಾನೀ 
ಸ್ಥಾನ ಮೊದಲಾದ ದೂರಪ್ರಾಂತ್ಯಗಳ ಹಾಗೂ ಪೋರ್ಚುಗಲ್‌ ಇತ್ಯಾದಿ ಐರೋಪ್ಯ 
ದೇಶಗಳ ಸಂಗೀತಗಳ ಮೌನಪ್ರಭಾವವು ಮತ್ತೊಂದು ಕಡೆ; ಸಹಸ್ರಸ೦ವತ್ಸರಗಳಿ೦ದ 
ಹೆಚ್ಚುತ್ತಲೇ ಬ೦ದಿದ್ದ ಔಪಚಾರಿಕ ಕಟ್ಟಳೆಗಳ ಹಾಗೂ ಪಳೆಯುಳಿಕೆಗಳ ಭಾರವನ್ನಿಳಿಸಲು 
ಹೊಂಚುಕಾಯುತ್ತಿದ್ದ, ಹೊಸತಿಗೆ ಹಾತೊರೆದು ಕ್ರಾ೦ತಿಯ ಕಹಳೆಗೆ ಪ್ರತಿಸ್ಪಂದಿಸುತ್ತಿದ್ದ 
ಭಾರತೀಯಸಂಗೀತವು ಇನ್ನೊಂದು ಕಡೆ. 

ಈ ಎಲ್ಲ ಪ್ರಭಾವಗಳ ಕೇಂದ್ರಸ್ಥಾನವಾಗಿದ್ದ ವಿಜಯನಗರದ ರಾಜಾಸ್ಥಾನ ; ಸ್ವತಃ 
ಗಾ೦ಧರ್ವಗುಣಗ೦ಭೀರನಾಗಿದ್ದ, ದೂರದೃಷ್ಟಿ, ವಿಶಾಲದೃಷ್ಟಿಗಳನ್ನು ಪಡೆದಿದ್ದ ಪ್ರಭು ; 
ಇವೆಲ್ಲದರ ಕೇಂದ್ರಬಿಂದುವಾಗಿ ಸರಗೀತದ ಲಕ್ಸ್ಯಲಕ್ಷಣಗಳೆರಡರಲ್ಲಿಯೂ ಅಭಿನವ 
ಭರತಾಚಾರ್ಯನೆನಿಸಿ, ಇವುಗಳಲ್ಲಿನ ಅಸೀಮ ಪರಿಣತಿಯ ಪ್ರತೀಕವಾಗಿ ಕಾಲಿನಲ್ಲಿ 
ಬಂಗಾರದ ತೊಡರನ್ನು ತೊಟ್ಟ ಮಲ್ಲನಾಗಿ, ಸ೦ಗೀತಕೃತಿನಿರ್ಮಿತಿಯಲ್ಲಿ ರಾಯಬಯ 
ಕಾರನಾಗಿ- ಒಟ್ಟಿನಲ್ಲಿ ಸಾಕ್ಷಾತ್‌ ದತ್ತಿಲಮುನಿಯೆನಿಸಿ ಮೆರೆಯುತ್ತಿದ್ದ ಕಲ್ಲಿನಾಥ. 
ಇ೦ತಹ ಅಪೂರ್ವಸನ್ನಿವೇಶವೂ ಇಂತಹ ಅಪೂರ್ವವ್ಯಕ್ತಿಯೂ ಒಮ್ಮೆಗೇ ಕನ್ನಡ 
ನಾಡಿನಲ್ಲಿ ಮೂಡಿಬ೦ದುದು ಒಂದು ಅಪೂರ್ವ ಸುಯೋಗ. 


ಕನ್ನಡಿಗ ಕಲ್ಲಪ್ಪ ೧೩೫ 


ಕಲ್ಲಿನಾಥನ ಸಾಧನೆ 

ಈ ಯುಗದಲ್ಲಿ ಇಡೀ ಭಾರತೀಯಸಂ೦ಗೀತದ ಸ್ವರೂಪವನ್ನೇ ಬದಲಾಯಿಸಿದ ಒಂದು 
ಆಂತರಿಕ ಕ್ರಾಂತಿಯೂ ಜರುಗಿತು. ಇದೆಂದರೆ ಮಧ್ಯಮಗ್ರಾಮವು ತನ್ನ ವ್ಯವಹಾರ 
ಕ್ಷಮತೆಯನ್ನು ಕಳೆದುಕೊಂಡು ಷಡ್ಡಗ್ರಾಮದಲ್ಲಿಯೇ ಲೀನವಾಗಿಬಿಟ್ಟಿದ್ದು. ಇದು ನಮ್ಮ 
ಸ೦ಗೀತದ ಆಧುನಿಕ ಸ್ಪರೂಪವನ್ನು ನಿರ್ದೆಶಿಸಿ, ನಿರ್ಧರಿಸುವ ಸಂಗತಿಯಾಯಿತು. ಇದರ 
ಫಲವಾಗಿ ಅಧೋಗಮನಪ್ರವೃತ್ತಿಯಿದ್ದ ಗಾನಪ್ರಪಂಚವು ಕಣ್ಮರೆಯಾಗಿ ಊರ್ಧ್ವಗಮನ 
ಪ್ರವೃತ್ತಿಯ ಗಾನಪದ್ಧತಿಯೊ೦ದೇ ಉಳಿಯಿತು. ಸ್ವರಾಷ್ಟಕದಲ್ಲಿ ಗಾನಕ್ರಿಯೆಗೆ ಎರಡು 
ಕೇಂದ್ರಬಿಂದುಗಳಿರುವುದು ತಪ್ಪಿ ಒಂದೇ ಉಳಿಯಿತು. ಗ್ರಾಮದ -- ಮೂಲಭೂತ 
ಪ್ರಮೇಯಗಳೂ, ಉಪಕಲ್ಪನೆಗಳೂ, ಗ್ರಾಮಪರಿವಾರವೂ ಈಗ ಸ್ಟರಾಷ್ಟ ಕದ ನೀಚತಮ 
ಸ್ವರದಲ್ಲಿ, ಎಂದರೆ ಷಡ್ಡದಲ್ಲಿ ಮಾತ್ರ ಕ್ರಿಯಾಶೀಲವಾಗಬೇಕಾಯಿತು. ಅಳಿದುಹೋದ 
ಮಧ್ಯಮಗ್ರಾಮವು ತಾತ್ರ್ಪಿಕವಾಗಿಯೂ, ಲಕ್ಷ್ಯಪ್ರವರ್ತನೆಯಲ್ಲಿಯೂ ನಿರ್ವಹಿಸುತ್ತಿದ್ದ 
ಕರ್ತವ್ಯಗಳನ್ನು ಷಡ್ಡಗ್ರಾಮಕ್ಕೆ ವರ್ಗಮಾಡಬೇಕಾಯಿತು. ಈ ಬದಲಾವಣೆಗಳನ್ನೆಲ್ಲ 
ಲಕ್ಷಣದೊಡನೆ ಅನ್ವಯಿಸಿ ಅವುಗಳಿಗೆ ಶಾಸ್ತ್ರಾಧಿಕಾರವನ್ನು ಕಲ್ಲಪ್ಪಪಂಡಿತನು ಒದಗಿಸಿ 

ಶಾರ್ಜ್ಣದೇವಸೂರಿಯು ತನ್ನ ಕಾಲದಲ್ಲಿ ಪ್ರಸಿದ್ಧವಾಗಿ ರೂಢಿಪಡೆದಿದ್ದ ಶ್ರೀರಾಗವೇ 
ಮೊದಲಾದ ದೇಶೀರಾಗಗಳನ್ನು ಬಣ್ಣಿಸುವಾಗ ಆ ಸ೦ದರ್ಭವನ್ನು ಚತುರಕಲ್ಲಿನಾಥನು 
ಪ್ರತಿಭಾಪೂರ್ಣವಾಗಿ ಉಪಯೋಗಿಸಿಕೊಂಡಿದ್ದಾನೆ ; ತನ್ನದೇ ಕಾಲದಲ್ಲಿ ಈ ರಾಗಗಳು 
ಹೊಂದುತ್ತಿದ್ದ ಮಾರ್ಪಾಟುಗಳನ್ನು ವಿವರಪೂರ್ಣವಾಗಿ, ನಿಖರವಾಗಿ ನಿರೂಪಿಸಿದ್ದಾನೆ. 
ಅವನ ಈ ವ್ಯಾಖ್ಯಾನವಿಲ್ಲದಿದ್ದರೆ ನಮ್ಮ ಸ೦ಗೀತದ ಇತಿಹಾಸದಲ್ಲಿ ಪರ್ವಕಾಲದ ಒ೦ದು 
ಅತಿ ಮುಖ್ಯ ಕೊ೦ಡಿಯು ಎಂದಿಗೂ ಕಳೆದೇಹೋಗುತ್ತಿತ್ತು. ದೇಶೀ ಎಂಬುದರ 
ಕಲ್ಪನೆಯು ಹೇಗೆ ಅತ್ಯ೦ತ ವ್ಯಾಪಕವಾಗಿ ಬೆಳೆದು, ಗ್ರಾಮ ಸ೦ಗೀತವು ತನ್ನ ಕಟ್ಟುನಿಟ್ಟಿನ 
ಕಟ್ಟಳೆಗಳನ್ನು ಕಳಚಿಕೊ೦ಡು ಹೇಗೆ, ಏಕೆ ಮತ್ತು ಎಂದು ದೇಶೀಸಂಗೀತವಾಗಿಯೆ 
ಸ೦ಕ್ರಮಿಸಿತು ಎ೦ಬುದು ನಮಗೆ ತಿಳಿಯುವುದು ಅವನಿಂದಲೇ. 

ಪ್ರಾಚೀನಕಾಲದಿ೦ದಲೂ ಮಧ್ಯಮಾದಿ, ತೋಡಿ ಮೊದಲಾದವು ಗ್ರಾಮರಾಗ 
ಗಳೆ೦ದೂ ಮಧ್ಯಮಗ್ರಾಮಜನ್ಯಗಳೆ೦ದೂ ಪ್ರಸಿದ್ಧವಾಗಿದ್ದವು. ಶಾರ್ಜ್ಣದೇವನ ಕಾಲ 
ದಲ್ಲಿಯೂ, ಎಂದರೆ ಹದಿಮೂರನೆಯ ಶತಮಾನದ ಎರಡನೆಯ ಪಾದದಲ್ಲಿಯೂ, ಇವು 
ಹೀಗೆಯೇ ರೂಢಿಯಲ್ಲಿದ್ದವು. ಸುಮಾರು ನೂರು ವರ್ಷಗಳ ನ೦ತರ ಸಿಂಹಭೂಪಾಲನು 
ಸ೦ಗೀತರತ್ನಾಕರವನ್ನು ವ್ಯಾಖ್ಯಾನಿಸುವಾಗಲೂ ಈ ರಾಗಗಳ ಲಕ್ಷಣಗಳನ್ನು ಮೂಲ 
ಗ್ರಂಥದಲ್ಲಿರುವಂತೆಯೇ ಉಳಿಸಿಕೊಂಡಿದ್ದಾನೆ. ಮಧ್ಯಮಗ್ರಾಮಕ್ಕೆ ಸೇರಿದ ರಾಗಗಳು 
ತಮ್ಮ ಎಲ್ಲ ಆಲಾಪನೆ, ಹಾಡು ಮುಂತಾದ ಅಭಿವ್ಯಕ್ತಿಗಳಲ್ಲಿಯೂ ಮಧ್ಯಸ್ಥಾಯಿ 
ಮಧ್ಯಮದಿಂದ ಪ್ರಾರಂಭವಾಗುತ್ತಿದ್ದವು, ಅದೇ ಸ್ವರದಲ್ಲಿ ಯೇ ಮುಕ್ತಾಯವಾಗುತ್ತಿ 
ದ್ದವು. ಈ ರಾಗಗಳಲ್ಲಿ ಪ೦ಚಮವಿದ್ದರೆ ಅದು ತ್ರಿಶ್ರುತಿಯಾಗಿರುತ್ತಿತ್ತು. ಅದಿರಲಿ. 


೧೩೬ ಕರ್ಣಾಟಕಸ೦ಗೀತವಾಹಿನಿ 


ಇಲ್ಲದಿರಲಿ, ಧೈವತವ೦ತೂ ಇದ್ದೇತೀರಬೇಕಾಗಿತ್ತು. ಇದರಿ೦ದಲೇ ಆಯಾ ರಾಗವು 
ಮಧ್ಯಮಗ್ರಾಮದ್ದೆ೦ದು ತಿಳಿಯಬೇಕಾಗುತ್ತಿತ್ತು. ಇದೇ ರೀತಿಯಲ್ಲಿ ಷಡ್ಡಗ್ರಾಮದಲ್ಲಿ 
ಹುಟ್ಟಿದ ರಾಗಗಳು ಆಲಾಪನೆ, ಗೀತ ಮು೦ತಾದ ಸಮಯಗಳಲ್ಲಿ ಮಧ್ಯಸ್ಥಾಯಿಯ 
ಷಡ್ಡದಲ್ಲಿಯೇ ಪ್ರಾರಂಭವಾಗುತ್ತಿದ್ದವು. ಎರಡರಲ್ಲಿಯೂ ಈ ಪ್ರಾರ೦ಭಸ್ವರವನ್ನು 
ಅವಲಂಬಿಸಿಕೊಂಡು ಆಯಾ ರಾಗಕ್ಕೆ ಮಾತೃಕೆಯಾದ ಮೂರ್ಛನೆಯು ನಡೆಯುತ್ತಿತ್ತು. 
ಆದರೆ ಮಧ್ಯಮಗ್ರಾಮಜನ್ಯಗಳೆ೦ದು ಪ್ರಸಿದ್ಧವಾಗಿದ್ದ ಮಧ್ಯಮಾದಿ, ತೋಡಿ 
ಮುಂತಾದ ರಾಗಗಳು ಮಧ್ಯಸ್ಥಾಯಿಯ ಮಧ್ಯಮದಿಂದ ಪ್ರಾರಂಭವಾಗದೆ ಅವೂ 
ಮಧ್ಯಸ್ಥಾಯಿಷಡ್ಡದಿಂದಲೇ ಆರ೦ಭವಾಗುತ್ತಿವೆ ಎ೦ದು ಕಲ್ಲಿನಾಥನು ಸಮಕಾಲೀನ 
ಲಕ್ಷ್ಯದಿ೦ದ ಎತ್ತಿಹೇಳುತ್ತಾನೆ : 
ಗ್ರಾಮದ್ವಯಾಜ್ಞಾತ್ಕಾದಿಪರಂಪರಯೋತ್ಪನ್ನಾನಾಮೇತೇಷಾ೦ ರಾಗಾಣಾ೦ ಮಧ್ಯಮಸ್ಥ 
(ಸಮಧ್ಯಸ್ಥಾನಸ್ಥ) ಷಡ್ಡಮಧ್ಯಮಸ್ಥಾನಯೋರೇವ ತತ್ತನ್ಮೂರ್ಭ್ಛನಾರ೦ಭಪಕ್ಷಾಶ್ರಯಣೇ 
ಶಾಸ್ತ್ರವಿಹಿತೇ ಸ೦ಭವತ್ಯಪಿ ಮಧ್ಯಮಗ್ರಾಮೋತ್ಪನ್ನಾನಾ೦ ಮಧ್ಯಮಾದಿತೋಡಿಪ್ರಭೃತೀನಾಂ 
ಚ ಮಧ್ಯಮಧ್ಯಮಾರ೦ಭ೦ ವಿಹಾಯ ಮಧ್ಯಮ(=-ಮಧ್ಯಸ್ಥಾನ)ಷಡ್ಡಸ್ಥಾನ ಏವಾರಂಭೋ 
ಲಕ್ಷ್ಯತೇ (ಸ೦ಗೀತರತ್ನಾಕರ, ೨.೧೫೯ಕ್ಕೆ ಸ೦ಗೀತಕಲಾನಿಧಿ ವ್ಯಾಖ್ಯಾನ, ಪು. ೧೧೫) 
ಷಡ್ಡಗ್ರಾಮದಲ್ಲಿ ಹುಟ್ಟಿದ ರಾಗಗಳಲ್ಲ೦ತೂ ಷಡ್ಡವೇ ಸಾರ್ವತ್ರಿಕವಾಗಿ ಪ್ರಾರಂಭ 
ಸ್ವರವಾಗಿ ಇದ್ದೇ ಇತ್ತು. ಹೀಗಾಗಿ ರಾಗವು ಯಾವುದೇ ಗ್ರಾಮದ್ದಾಗಿರಲಿ ಅದರ ಆಧಾರ 
ಕೇ೦ದ್ರಬಿ೦ದುವು ಷಡ್ಡವೇ ಆಯಿತು. ಆದುದರಿಂದ ಎಲ್ಲಾ ರಾಗಗಳ ಸ್ವರೂಪದಲ್ಲಿ 
ಸಾಧಾರಣತೆಯೂ ಐಕ್ಕವೂ ಸಿದ್ಧಿಸಿದವು. ಗ್ರಾಮಪ್ರಮೇಯದ ಈ ಕಟ್ಟುನಿಟ್ಟಿನ ನಿಯಮ 
ವನ್ನು ಉಲ್ಲ೦ಘಿಸಲು ಜನಾಭಿರುಚಿಯೂ, ಗಾಯಕವಾದಕರ ಕಾಮಚಾರವೂ ಪ್ರಯೋಗ 
ಸೌಕರ್ಯವೂ ಕಾರಣಗಳಾಗಿದ್ದವು. ಇದು ಮಾರ್ಗಸಂಗೀತವೆನ್ನಿಸಿಕೊಂಡಿದ್ದ ಗ್ರಾಮಗಾನವು 
ದೇಶೀಸಂಗೀತವಾಗಿ ಮಾರ್ಪಡಲು ಪ್ರೇರಣೆಯನ್ನಿತ್ತಿತು. ಮುಂದಿನ ಶಾಸ್ತ್ರಕಾರರಾದ 
ಪ೦ಡರೀಕವಿಠಲ, ರಾಮಾಮಾತ್ಯ, ಸೋಮನಾಥ, ವೆ೦ಕಟಮಖಿ, ಶಾಹಜಿ, ತುಳಜೇ೦ದ್ರ 
ಮೊದಲಾದವರೆಲ್ಲರೂ ತಮ್ಮ ತಮ್ಮ ಕಾಲದಲ್ಲಿ ಲಕ್ಸ್ಯಪ್ರಸಿದ್ಧವಾಗಿದ್ದ ರಾಗಗಳೆಲ್ಲವೂ 
ದೇಶೀ ರಾಗಗಳೇ, ಅವೆಲ್ಲ ಷಡ್ಡಗ್ರಾಮದಲ್ಲಿಯೇ ಹುಟ್ಟಿವೆ ಎ೦ದು ಹೇಳಿದ್ದರ ಮೂಲವು 
ಕಲ್ಲಿನಾಥನ ಮೇಲ್ಕಂಡ ಸ್ಪಷ್ಟೋಕ್ತಿಯಲ್ಲಿದೆ. ಹೀಗಾಗಿ, ಮಧ್ಯಮಗ್ರಾಮವು ಗಾಂಧಾರ 
ಗ್ರಾಮವನ್ನು ಹಿಂಬಾಲಿಸಿ "ಗಾಂಧರ್ವಲೋಕ'ಕ್ಕೆ ಸೇರಿಹೋಗಿ ಷಡ್ಡಗ್ರಾಮವು ತನ್ನ 
ಏಕಛತ್ರಾಧಿಪತ್ಯವನ್ನು ಎಲ್ಲ ರಾಗಗಳಿಗೂ ವಿಸ್ತರಿಸಿದುದನ್ನು ಸಮಕಾಲೀನ ಸಂಗೀತ 
ಪ್ರಯೋಗದಿಂದ ಮೊಟ್ಟಮೊದಲು ವಿವರಿಸಿದ ಕೀರ್ತಿ ಕಲ್ಲಪ್ಪನದಾಗುತ್ತದೆ. 
ಮಧ್ಯಮಗ್ರಾಮವು ಹೀಗೆ ನಷ್ಟವಾಗಿ ಹೋದ ಮೇಲೆ ಅದರ ವೈಶಿಷ್ಟ್ಯವನ್ನು ಉಂಟು 
ಮಾಡುತ್ತಿದ್ದ ವಿಕೃತ (ಇತ್ರಿಶ್ರುತಿ) ಪಂಚಮವು ಏನಾಯಿತು ? ಅದು ನಿರ್ವಹಿಸುತ್ತಿದ್ದ 
(ಇ೦ದಿನ) ಪ್ರತಿಮಧ್ಯಮದ ಕರ್ತವ್ಯಗಳನ್ನು ಷಡ್ಡಗ್ರಾಮದಲ್ಲಿ ಪುನರ್ವ್ಯವಸ್ಥೆ ಗೊಳಿಸಿದ್ದು 
ಹೇಗೆ ? ಎರಡೂ ಗ್ರಾಮಗಳ ಸಂಗೀತದಲ್ಲಿ ಅವಿನಾಶಿಯಾಗಿ--ಎ೦ದರೆ ಯಾವ ಸ್ವರ 


ಕನ್ನಡಿಗ ಕಲ್ಲಪ್ಪ ೧೩೭ 


ಸಂದರ್ಭದಲ್ಲಿಯೂ ಲೋಪಮಾಡಕೂಡದಾಗಿ--ಇರುತ್ತಿದ್ದ ಮಧ್ಯಮದ ಸ್ಥಾನಮಾನ 
ಗಳು ಏನಾದವು ? 

ಹದಿನೈದನೆಯ ಶತಮಾನದ ಕರ್ನಾಟಕಸ೦ಗೀತದಲ್ಲಿ ತ್ರಿಶ್ರುತಿಪಂಚಮವು, ಎ೦ದರೆ 
ಹದಿನಾರನೆಯ ಶ್ರುತಿಯಲ್ಲಿ ಗೋಚರಿಸುತ್ತಿದ್ದ ಪಂಚಮವು ಮಧ್ಯಮಗ್ರಾಮದ ಅವಶೇಷ 
ರೂಪವಾಗಿ ಅನೇಕ ರಾಗಗಳಲ್ಲಿ ಪ್ರಯುಕ್ತವಾಗುತ್ತಿತ್ತು. ಷಡ್ಡಗ್ರಾಮದ ಪಂಚಮವೂ 
ಮಧ್ಯಮಗ್ರಾಮದ (ವಿಕೃತ)ಪ೦ಚಮವೂ ಕೇವಲ ಹಿ೦ದುಮುಂದಿನ (ಹದಿನೇಳನೆಯ-ಹದಿ 
ನಾರನೆಯ) ಶ್ರುತಿಗಳಲ್ಲಿ ಇರುತ್ತಿದ್ದವಷ್ಟೆ. ಇವೆರಡೂ ಈಗ ಏಕರೂಪವಾಗಿದ್ದ ಒಂದೇ 
ರಾಗವ್ಯವಹಾರಪದ್ದತಿಯಲ್ಲಿ, ಕೆಲವು ವೇಳೆ ಒಂದೇ ರಾಗದಲ್ಲಿ ಸಹ (ಅದರಲ್ಲಿಯೂ 
ನೆರೆಹೊರೆಯಲ್ಲಿ) ಪ್ರಯೋಗವಾಗಬೇಕಾದ ಸ೦ದರ್ಭಗಳು ಬರುತ್ತಿದ್ದವು. 

ಯಾವುದಾದರೂ ರಾಗದಲ್ಲಿ ಚತುಃಶ್ರುತಿಕ ಪಂಚಮವನ್ನು ಪ್ರಯೋಗಿಸಿದರೆ ಆ 
ರಾಗವು ಷಡ್ಡಗ್ರಾಮದಲ್ಲಿ ಹುಟ್ಟಿದ್ದೆ೦ದು ಸೂಚನೆ. ಅಂತಹ ರಾಗದಲ್ಲಿ ತ್ರಿಶ್ರುತಿ 
ಪಂಚಮವು ನಿಷಿದ್ದವಾಗಿತ್ತು. ಅಂತೆಯೇ ಒ೦ದು ರಾಗದಲ್ಲಿ ತ್ರಿಶ್ರುತಿಪಂಚಮವನ್ನು 
ಪ್ರಯೋಗಿಸಿದರೆ ಅದು ಮಧ್ಯಮಗ್ರಾಮಜನ್ಯ ಎಂದು ತಿಳಿಯಲಾಗುತ್ತಿತ್ತು. ಅ೦ತಹ 
ರಾಗದಲ್ಲಿ ಚತುಃಶ್ರುತಿಪ೦ಚಮವನ್ನು ಪ್ರಯೋಗಿಸಕೂಡದಾಗಿತ್ತು. ಆದರೆ ಈ ಕಾಲದಲ್ಲಿ 
ಈ ನಿಷೇಧವು ಮಾಯವಾಗಿ ಎರಡೂ ಗ್ರಾಮಗಳ ರಾಗಗಳಲ್ಲಿ ಎರಡು ಪ೦ಚಮಗಳನ್ನೂ 
(ಬಿಡಬೇಕಾದುದನ್ನು ಜಿಡದೆಯೇ) ಪ್ರಯೋಗಿಸುವುದು ರೂಢಿಗೆ ಬಂದಿತು. ಇದರಿಂದಾಗಿ 
ಯಾವ ರಾಗವು ಯಾವ ಗ್ರಾಮದ್ದೆ೦ದು ತಿಳಿಯದೆ ಹೋಗಿ ಎಲ್ಲ ರಾಗಗಳಿಗೂ ಸ್ವರೂಪ 
ದಲ್ಲಿ ಏಕರೂಪತೆಯೇ ಒದಗಿತು. ಇದು ಕಲ್ಲಿನಾಥನ 

ಶ್ರಿಚತುಃಶ್ರುತಿಕತ್ಟೇನ ಗ್ರಾಮದ್ವಯಭೇದಕಸ್ಯ ಪ೦ಚಮಸ್ಯಾಲೋಪ್ಯತ್ಟೇನ ಪ್ರಯುಜ್ಯ 

ಮಾನಸ್ಕಾಪಿ ಸರ್ವರಾಗೇಷ್ಟೇಕರೂಪತಾ (ಅದೇ ಗ್ರಂಥ, ಅದೇ ಸ್ಥಾನ) 
ಎ೦ಬ ಮಾತಿನಿಂದ ಸ್ಪಷ್ಟವಾಗುತ್ತದೆ. 

ನೆರೆಹೊರೆಯ ಶ್ರುತಿಗಳಲ್ಲಿ ಒಂದಾದ ಮೇಲೊಂದರಂತೆ ಗೋಚರಿಸುವ ಸ್ವರಗಳಲ್ಲಿ 
ಧ್ವನಿಸಾ೦ಕರ್ಯವಾಗಿ (ಕಲಸುಮೆಲಸಾಗಿ) ಅವುಗಳಲ್ಲಿನ ವ್ಯತ್ಯಾಸವು ತಿಳಿಯದೆ ಹೋಗು 
ತ್ತದೆ. ಎಂಬುದು ಪ್ರಾಚೀನ ಸಂಗೀತಶಾಸ್ತ್ರದಲ್ಲಿ ಒ೦ದು ಮುಖ್ಯ ಪ್ರಮೇಯ. ಅಲ್ಲದೆ 
ಷಡ್ಡಮಧ್ಯಮಪ೦ಚಮಗಳು ಪರಸ್ಪರ ಸಂವಾದಿಗಳು. ಒಂದು ಶ್ರುತಿಯಷ್ಟು ಅಂತರಾಳ 
ವಿರುವ ಎರಡು ನೆರೆಹೊರೆಯ ಸ್ವರಗಳು ವಿವಾದಿಗಳು. ಷಡ್ಡಗ್ರಾಮಪಂಚಮ- ಮಧ್ಯಮ 
ಗ್ರಾಮಪಂಚಮಗಳು ಒಂದೇ ಸ್ಪರಸ೦ದರ್ಭದಲ್ಲಿ ಪ್ರಯೋಗವಾಗಬೇಕಾದಾಗ ಅವು 
ಗಳಲ್ಲಿ, ಸಂವಾದಿತ್ವವು ಹಾಗಿರಲಿ, ವಿವಾದಿತ್ವಕ್ಕೆ ಅಗತ್ಯವಾದಷ್ಟು ಕನಿಷ್ಠ ಅ೦ತರವೂ 
ಉಳಿಯದೆ ಹೋಗುತ್ತಿತ್ತು. ಈ ದೋಷವು ಲಕ್ಸ್ಯಲಕ್ಷಣಗಳೆರಡಕ್ಕೂ ಕಂಟಕಪ್ಪಾಯ 
ವಾಯಿತು. 

ಈ ಕಗ್ಗಂಟನ್ನು ಕಲ್ಲಪ್ಪನು ಬಹು ಜಾಣ್ಮೆಯಿಂದ ಬಿಡಿಸಿದ್ದಾನೆ. ಷಡ್ಜಗ್ರಾಮವು 
ಏಕೈಕವಾಗಿ ಉಳಿದುಕೊಂಡಿದ್ದರಿಂದ ಲಕ್ಷ್ಯದಲ್ಲಿ ಷಡ್ಡವೇ ಪ್ರಧಾನತಮ ಸ್ವರವಾಗಿ ಏರ್ಪ 


೧೩೮ ಕರ್ಣಾಟಕಸ೦ಗೀತವಾಹಿನಿ 


ಟ್ವಿತು. ಇದೇ ಸರ್ವತ್ರ ಆಧಾರಕೇ೦ದ್ರಬಿ೦ದುವಾಗಿ ಉಳಿದುದರಿ೦ದ ಮಧ್ಯಮದ ಅವಿನಾ 
ಶಿತ್ವವು ಭಂಗವಾಯಿತು. ಷಡ್ಡಪ೦ಚಮಗಳಾದರೂ ವರ್ಣಕ್ರಿಯೆಯಲ್ಲಿ ಬಿಟ್ಟುಹೋಗ 
ಬಹುದು, ಆದರೆ ಮಧ್ಯಮವು ಮಾತ್ರ ಇದ್ದೇ ತೀರಬೇಕೆಂದು ಸಾವಿರಾರು ವರ್ಷಗಳ 
ಹಿಂದೆಯೇ ಭರತಮುನಿಯು ಹೇಳಿದ್ದ ಕಟ್ಟುಪಾಡಿನ ನಿಯಮಕ್ಕೆ ಅಭಿನವಭರತಾಚಾರ್ಯ 
ನಾದ ಕಲ್ಲಿನಾಥದೇಶಿಕನು ಭರತವಾಕ್ಯವನ್ನು ಹೇಳಿದನು. ಒ೦ದು ಸ್ವರಾಷ್ಟಕಕ್ಕೆ ಆಧಾರ 
ಸ್ವರ, ಆವರ್ತಕಸ್ಟರ, ಇವೆರಡರ ನಡುವೆ ಒ೦ದು ಸಂವಾದಸ್ವರ- ಇವುಗಳ ಬೆನ್ನೆಲುಬು 
ಅತ್ಯ೦ತ ಮೂಲಭೂತವಾದುದಷ್ಟೆ. ಇಲ್ಲಿಯವರೆಗೆ ಪ್ರಕೃತಿಯೂ ಅವಿನಾಶಿಯೂ ಆಗಿದ್ದ 
ಮಧ್ಯಮಸ್ವರವು ಈಗ ಲೋಪನೀಯವೆಂದಾದಮೇಲೆ ಸ್ವರಾಷ್ಟಕದ ಈ ವಿನ್ಯಾಸವನ್ನು 
ಪುನಾರಚಿಸಬೇಕಾಯಿತು. ಇದನ್ನು ಮನಗಂಡ ಕಲ್ಲಿನಾಥನಂತಹ ಲಕ್ಷ್ಯಲಕ್ಷಣವಿದರು 
ಮಧ್ಯಮದ ಸಾರ್ವತ್ರಿಕ ಪ್ರಕೃತಿತ್ವವನ್ನು ಪಂಚಮಕ್ಕೆ ವರ್ಗಾಯಿಸಿ, ಷಡ್ಜ-ಪ೦ಚಮ-ಆಪ 
ರ್ತಕಷಡ್ಡ ಎಂಬ ಹೊಸ ವಿನ್ಯಾಸವನ್ನು ಲಕ್ಷ್ಯದಿ೦ದ ಗ್ರಹಿಸಿ ಅದಕ್ಕೆ ಶಾಸ್ತ್ರಾಧಿಕಾರವನ್ನು 
ಸ೦ಪಾದಿಸಿಕೊಟ್ಟರು. ಇದರ ಫಲವಾಗಿ ಮಧ್ಯಮಕ್ಕೆ ವಿಕೃತಿತ್ವವೂ ಪ೦ಚಮಕ್ಕೆ ಪ್ರಕೃತಿ 
ತ್ವವೂ ಸಿದ್ದಿಸಿದವು. ಎಂದರೆ ಮಧ್ಯಮಗ್ರಾಮದ ಪಂಚಮವು ಪಂಚಮಸ್ವರದ ವಿಕೃತಿ 
ಯಾಗುವುದು ತಪ್ಪಿ ಮಧ್ಯಮ ಸ್ವರದ ವಿಕೃತಿಯಾಗಿ ಮಾರ್ಪಟ್ಟಿತು. ಹೀಗೆ ಮಧ್ಯಮದ 
ಅವಿನಾಶಿತ್ವವನ್ನು ಷಡ್ಡದ ಅವಿನಾಶಿತ್ವಕ್ಕೂ, ಮಧ್ಯಮಗ್ರಾಮದ ವಿಕೃತ ಪ೦ಚಮವನ್ನು 
ಷಡ್ಡಗ್ರಾಮದ ವಿಕೃತ ಮಧ್ಯಮಕ್ಕೂ ವರ್ಗಾಯಿಸಲಾಯಿತು. 

ಎರಡು ಗ್ರಾಮಗಳ ಪ೦ಚಮಗಳು ಹಿ೦ದುಮುಂದಿನ ಶ್ರುತಿಗಳಲ್ಲಿದ್ದುದರಿ೦ದ ಸ್ವರ 
ಸ್ವಾಂಕರ್ಯವಾಗುತ್ತಿತ್ತು ಎಂಬುದನ್ನು ಮೇಲೆ ಸೂಚಿಸಿದೆ. ಇದನ್ನು ತಪ್ಪಿಸಲು ವಿಕೃತ 
ಪ೦ಚಮವು ಇನ್ನೂ ಒಂದು ಶ್ರುತಿಯಷ್ಟು ತಗ್ಗಿ, ಎ೦ದರೆ ಹದಿನೈದನೆಯ ಶ್ರುತಿಯಲ್ಲಿ 
ಗೋಚರವಾಗುತ್ತಿದ್ದುದನ್ನು ಕಲ್ಲಿನಾಥನು ಉಲ್ಲೇಖಿಸಿದ್ದಾನೆ. 

ಇದರ ಫಲಿತಾಂಶವಾಗಿ ಮಧ್ಯಮಗ್ರಾಮದ ಪ೦ಚಮಕ್ಕೆ ಎರಡೇ ಶ್ರುತಿಗಳು ಉಳಿಯು 
ತ್ತಿದ್ದವು. ಇದು ಸ್ವರಾಷ್ಟ್ರಕದಲ್ಲಿ ಸ್ವರಕ್ಕೆ ಕನಿಷ್ಠವಾದ ಶ್ರುತಿಪ್ರಮಾಣ. ಪ೦ಚಮಕ್ಕೆ ಈ 
ಪ್ರಮಾಣವು ಶಾಸ್ತ್ರವಿಹಿತವಲ್ಲ. ಆದುದರಿಂದ ಈ ಎರಡು ಶ್ರುತಿಗಳನ್ನು ಮಧ್ಯಮಕ್ಕೇ 
ಕೊಟ್ಟುಬಿಟ್ಟು, ಹೀಗೆ ಉಂಟಾದ ಷಟ್‌ಶ್ರುತಿಕ ಪ್ರಮಾಣದ ವಿಕೃತಮಧ್ಯಮವು ನಷ್ಟ 
ಪ್ರಾಯವಾಗುತ್ತಿದ್ದ ಮಧ್ಯಮಗ್ರಾಮಪಂಚಮವನ್ನು ಪ್ರತಿನಿಧಿಸುವಂತೆ ಏರ್ಪಡಿಸಲಾ 
ಯಿತು. ಆದುದರಿಂದ ಇದನ್ನು ಪ್ರತಿನಿಧಿಮಧ್ಯಮ ಅಥವಾ ಪ್ರತಿಮಧ್ಯಮವೆಂದು 
ಮು೦ದಿನ ಶತಮಾನದಲ್ಲಿ ಕರೆಯಲಾಯಿತು. ಈ ಪ್ರಮುಖ ಬದಲಾವಣೆಯು ರಾಮ 
ಕೃತಿಯೇ ಮೊದಲಾದ ಸಮಕಾಲೀನ ರಾಗಗಳಲ್ಲಿ ನಡೆಯುತ್ತಿದ್ದುದನ್ನು ಕಲ್ಲಿನಾಥನು 
'ಕ್ರಿಯಾ೦ಗರಾಮಕ್ರಿಯಾಯಾ೦ ಮಧ್ಯಮಸ್ಕ ಪಂಚಮಶ್ರುತಿದ್ವ್ದಯಾಕ್ರಮಣಮ್‌' ಎ೦ಬ 
ಮಾತಿನಲ್ಲಿ ಸ೦ಕ್ಷೇಪಿಸಿದ್ದಾನೆ. 

ಗ್ರಾಮವು ಮೇಳಕ್ಕೆ ಸಂಕೃಮಿಸಿದ ಈ ಪರ್ವಕಾಲದ ಸ್ವರಾಷ್ಟಕದಲ್ಲಿ ಸ್ವರಗಳು 
ಪಡೆಯುತ್ತಿದ್ದ ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳು ಹುಟ್ಟಿಕೊ೦ಡವು. ಇವುಗಳಲ್ಲಿ 


ಕನ್ನಡಿಗ ಕಲ್ಲಪ್ಪ ೧೩೯ 


ಸ್ವರವಿಕೃತಿಯನ್ನು ಸಂಬಂಧಿಸಿದ ಪ್ರಮೇಯವು ಮುಖ್ಯವಾದುದು. ಗ್ರಾಮಸಂಗೀತದಲ್ಲಿ, 
ನಿಗದಿಮಾಡಿದ ಶ್ರುತಿಸ್ಥಾನದಲ್ಲಿ ಗೋಚರವಾದ ಸ್ವರವು ಶುದ್ಧವೆಂದೂ ಬೇರೆ ಶ್ರುತಿಸ್ಥಾನ 
ದಲ್ಲಿ ಮೂಡಿದುದು ವಿಕೃತಿಯೆ೦ದೂ ನಿರ್ಣಯಿಸಲಾಗಿತ್ತು. ಸ್ವರ ವಿಕೃತಿಗೆ ಆಯಾ ವಿಕೃತ 
ಸ್ವರವು ಆಧಾರಸ್ವರದಿ೦ದ ಎಷ್ಟನೆಯ ಶ್ರುತಿಯಲ್ಲಿದೆ. ತನ್ನ ಹಿಂದಿನ ಸ್ವರದಿಂದ 
ಎಷ್ಟನೆಯ ಶ್ರುತಿಯಲ್ಲಿದೆ. ಅದಕ್ಕೆ ಎಷ್ಟು ಶ್ರುತಿಗಳ ಪ್ರಮಾಣವಿದೆ ಎಂಬ ಪ್ರಮೇಯ 
ಗಳನ್ನು ನಿರ್ಮಿಸಿಕೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ಎಲ್ಲ ಸ್ವರಗಳಿಗೂ ವಿಕೃತವಾಗಲು 
ಒಂದೇ ನಿಯಮವಿರಲಿಲ್ಲ. ಷಡ್ಡಮಧ್ಯಮಪಂಚಮಗಳಿಗೆ ತಮ್ಮ ನಿಯತಶ್ರುತಿಸ್ಲಾನ 
ಗಳಿಂದ ಹಿ೦ದಿನ ಶ್ರುತಿಗಳಿಗೆ ಚಲಿಸುವುದರಿಂದ ವಿಕೃತಿಯಾಗುತ್ತಿತ್ತು. ಗಾ೦ಧಾರನಿಷಾದ 
ಗಳು ತಮ್ಮ ನಿಯತ ಶ್ರುತಿಸ್ಥಾನಗಳಿ೦ದ ಮುಂದಿನ ಶ್ರುತಿಗಳಿಗೆ ಚಲಿಸುವುದರಿಂದ ವಿಕೃತ 
ವಾಗುತ್ತಿದ್ದವು. ರಿಷಭಧೈವತಗಳಿಗೆ ತಮ್ಮ ನಿಯತ ಶ್ರುತಿಸ್ಥಾನಗಳಿ೦ದ ಚಲನೆಯಿಲ್ಲ 
ದಿದ್ದರೂ ತಮ್ಮ ಹಿಂದಿನ ಸ್ವರಗಳು ಆಯಾಯಾ ಶುದ್ಧಸ್ಥಾನಗಳಿಂದ ಕೆಳಗೆ ಚಲಿಸು 
ವುದರಿಂದ ಉಂಟಾಗುವ ಶ್ರುತಿಸಂಖ್ಯಾ' ಭೇದದಿಂದ ವಿಕೃತಿಯು ಉಂಟಾಗುತ್ತಿತ್ತು. 
ರಿಷಭಧೈವತಗಳಿಗೂ ಹಿ೦ದಿನ ಮತ್ತು ಮುಂದಿನ ಶ್ರುತಿಗಳನ್ನು ಆಕೃಮಿಸುವುದರಿಂದ 
ವಿಕೃತಿಯನ್ನು ವಿಧಿಸಿದ್ದರೆ ಇಡೀ ಸ್ವರಾಷ್ಟಕದಲ್ಲಿ ನಿಯತವೂ ಆಚಲವೂ ಆದ ಸ್ವರಸ್ಥಾನ 
ಗಳೇ ದೊರೆಯದೆ ಗೊ೦ದಲವೂ ಅಸ್ಥಿರತೆಯೂ ಉಂಟಾಗುತ್ತಿತ್ತು. ಷಡ್ಡ ಮಧ್ಯಮಗಳಿಗೆ 
ಹೀಗೆ ನಿಯತಿಯನ್ನು ಹೇಳಲು ಆಗುತ್ತಿರಲಿಲ್ಲ: ಏಕೆ೦ದರೆ ಇ೦ದಿನ ಕಾಕಲಿನಿಷಾದ ಹಾಗೂ 
ಅ೦ತರಗಾ೦ಧಾರಗಳಿಗೆ ಪರಸ್ಪರವಾದ ಸ್ವರಸ್ಥಾನಗಳನ್ನು ಅವುಗಳ ಅಧೋಚಲನೆ 
ಯಿಂದಲೇ ಸ್ವರಸಾಧಾರಣಪ್ರಕ್ರಿಯೆಯ ಮೂಲಕ ಪಡೆಯಬೇಕಾಗುತ್ತಿತ್ತು. ಅಂತೆಯೇ 
ಪಂಚಮಕ್ಕೆ ವಿಕೃತಿಯನ್ನು ಅಧೋಗಮನದಿ೦ದ ಮಾತ್ರ ಹೇಳಬೇಕಾಗಿತ್ತು ; ಏಕೆಂದರೆ 
ಎರಡು ಗ್ರಾಮಗಳಲ್ಲಿನ ಭೇದವು ಇದರಿಂದ ಮಾತ್ರ ಸಿದ್ದಿಸುತ್ತಿತ್ತು. 
ರಿಷಭಧ್ಯೆವತಗಳಿಗೆ ಶ್ರುತಿಸ್ಥಾನದ ಬದಲಾವಣೆಯಿಂದ ವಿಕೃತಿಯನ್ನು ವಿಧಿಸದೆ ಇದ್ದು 
ದಕ್ಕೆ ಬೇರೆ ಒ೦ದು ಕಾರಣವೂ ಇತ್ತು. ಇವು ನಿಯತವಾಗಿರದಿದ್ದರೆ ಷಡ್ಡಪಂಚಮಗಳ 
ವಿಕೃತಿಯನ್ನು ಅಳೆಯಲು ಸಾಧನವೇ ಉಳಿಯುತ್ತಿರಲಿಲ್ಲ. ಆದುದರಿಂದ ರಿಷಭಧೈವತಗಳ 
ಬದಲು ಗಾಂಧಾರನಿಷಾದಗಳಿಗೆ ಊರ್ಧ್ವಗಮನದಿ೦ದ ವಿಕೃತಿಯನ್ನು ನಿರ್ಣಯಿಸಲಾಗು 
ತ್ತಿತ್ತು. ಈ ಸ್ವರಸಾಧಾರಣಪೃಕ್ರಿಯೆಯಲ್ಲಿ ಭರತಾದಿಗಳ ಕಾಲದಲ್ಲಿ ಶುದ್ಧಗಾ೦ಧಾರವು 
ಒ೦ದು ಶ್ರುತಿಯಷ್ಟು ಏರಿ ಶುದ್ಧಮಧ್ಯಮವು ಒಂದು ಶ್ರುತಿಯಷ್ಟು ಇಳಿದಾಗ ಗಾ೦ಧಾರ 
ವನ್ನು ಅ೦ತರವೆಂದು ಕರೆಯುತ್ತಿದ್ದರು. ಅ೦ತೆಯೇ ನಿಷಾದವು ತನ್ನ ಶುದ್ಧಸ್ಥಾನದಿ೦ದ 
ಒಂದು ಶ್ರುತಿಯಷ್ಟು ಏರಿ ಷಡ್ದವು ಒಂದು ಶ್ರುತಿಯಷ್ಟು ಇಳಿದಾಗ ನಿಷಾದವು 
ಕಾಕಲಿಯಾಗುತ್ತಿತ್ತು. ಸಾಧಾರಣಸ್ವರಗಳೆಂದರೆ ಮೊದಲು ಈ ಅ೦ತರ-ಕಾಕಲಿಗಳೇ ಆಗಿ 
ದ್ದವು. ಇವು- ಈಗಿನ ಅ೦ತರಗಾ೦ಧಾರ ಕಾಕಲಿನಿಷಾದಗಳಿಗಿಂತ ತುಂಬ ಭಿನ್ನವಾಗಿದ್ದವು. 
ಇದರಲ್ಲಿ ಕಾಕಲಿನಿಷಾದವನ್ನು ಷಡ್ಡಗ್ರಾಮದಲ್ಲಿ ಮಾತ್ರವೂ ಅ೦ತರಗಾ೦ಧಾರವನ್ನು 
ಮಧ್ಯಮಗ್ರಾಮದಲ್ಲಿ ಮಾತ್ರವೂ ಪ್ರಯೋಗಿಸಬೇಕೆ೦ಬ ಕಟ್ಟುನಿಟ್ಟಿನ ನಿಯಮವಿತ್ತು. 


೧೪೦ ಕರ್ಣಾಟಕಸ೦ಗೀತವಾಹಿನಿ 


ಸುಮಾರು ಹನ್ನೊ೦ದನೆಯ ಶತಮಾನದಿಂದ ಈಚೆಗೆ ಗಾ೦ಧಾರವು ಶುದ್ಧಸ್ಥಾನದಿಂದ 
ಒಂದು ಶ್ರುತಿಯಷ್ಟು ಏರಿದಾಗ ಕೈಶಿಕಿಗಾ೦ಧಾರವೆ೦ದೂ, ಎರಡು ಶ್ರುತಿಯಷ್ಟು ಏರಿದಾಗ 
ಅ೦ತರವೆ೦ದೂ ಸಂಜ್ಞೆಯನ್ನು ಪಡೆಯಿತು. ಕೈಶಿಕಿಗಾ೦ಧಾರಕ್ಕೆ ಸಾಧಾರಣಗಾ೦ಧಾರವೆ೦ಬ 
ಹೆಸರು ಬ೦ದುದು ಹದಿನಾರನೆಯ ಶತಮಾನದ ವೇಳೆಗೆ. ಇದೇ ರೀತಿಯಲ್ಲಿ ನಿಷಾದವು 
ತನ್ನ ಶುದ್ಧಸ್ಥಾನವನ್ನು ಬಿಟ್ಟು ಒಂದು ಶ್ರುತಿಯಷ್ಟು ಹೆಚ್ಚಿದಾಗ ಕೈಶಿಕಿನಿಷಾದವೆಂದೂ 
ಎರಡು ಶ್ರುತಿಯಷ್ಟು ಹೆಚ್ಚಿದಾಗ ಕಾಕಲಿನಿಷಾದವೆ೦ದೂ ಹೆಸರನ್ನು ಪಡೆಯಿತು. ಹೀಗೆ 
ವಿಕೃತಿಸ್ವರವ್ಯವಸ್ಥೆ ಯನ್ನು ಪಡೆಯುವಲ್ಲಿ ಏಕಸೂತ್ರವಿಲ್ಲದೆ ಭಿನ್ನಭಿನ್ನವಾದ ನಿಯಮ 
ಗಳನ್ನೂ ಪ್ರಮೇಯಗಳನ್ನೂ ಆಶ್ರಯಿಸಬೇಕಾಗುತ್ತಿತ್ತು. 

ಇದನ್ನೆಲ್ಲ ತಪ್ಪಿಸಿ ಸಕಲ ವಿಕೃತಸ್ವರಗಳನ್ನೂ ಒ೦ದೇ ವ್ಯವಸ್ಥೆಯಲ್ಲಿ ಅಡಕೆಗೊಳಿಸಲೆಳ 
ಸುವ ಸೂತ್ರವನ್ನು ನಿರ್ಮಿಸಿ, ಅನ್ವಯಿಸಿ ತೋರಿಸಿದ್ದು ಕಲ್ಲಿನಾಥನೇ. ಷಡ್ಡ ಮಧ್ಯಮಗಳಿಗೆ 
ವಿಕೃತಿಯನ್ನು ತಪ್ಪಿಸಿ ಅವುಗಳು ಸ್ವರಾಷ್ಟಕದಲ್ಲಿ ಅಚಲವಾಗಿ ನೆಲೆಸುವಂತೆ ಮಾಡಿದುದು 
ಇದರ ಮೊದಲನೆಯ ಹಂತ. ಇದರಿಂದಾಗಿ ಮಧ್ಯಮಕ್ಕೆ ವಿಕೃತಿಯು ಸಾಧ್ಯವಾದುದನ್ನು 
ಮೇಲೆ ವಿವರಿಸಿದೆ. ಎರಡನೆಯ ಹಂತದಲ್ಲಿ ಉಳಿದ ಐದು ಸ್ವರಗಳಿಗೂ ವಿಕೃತಿಯನ್ನು 
ಊರ್ಧ್ವಚಲನೆಯೊ೦ದರಿ೦ದಲೇ ವಿಧಿಸಲಾಯಿತು ; ಎಂದರೆ ರಿಗಮಧನಿ-ಸ್ವರಗಳಲ್ಲಿ 
ಪ್ರತಿಯೊಂದೂ ತನ್ನ ನಿಯತಶ್ರುತಿ(-ಶುದ್ಧ-)ಸ್ಥಾನವನ್ನು ಬಿಟ್ಟು ಮುಂದಿನ ಶ್ರುತಿಯಲ್ಲಿ 
ಅಥವಾ ಅದರ ನಂತರದ ಶ್ರುತಿಗಳಲ್ಲಿ ಗೋಚರಿಸುವುದರಿಂದ ವಿಕೃತವಾಗಲು ತೊಡಗಿ 
ದವು. ಇದರಿಂದಾಗಿ ಗ್ರಾಮಸ೦ಗೀತದ ವಿಕೃತರಿಷಭ ವಿಕೃತಧೈವತಗಳು ನಷ್ಟವಾದವು. ಈ 
ನಿಯಮದ ಫಲವಾಗಿ ಸ್ವರಸಾಧಾರಣ ಪ್ರಕ್ರಿಯೆಯೂ ಅನಾವಶ್ಯಕವಾಯಿತು ; ಅಂತರ 
ಗಾಂಧಾರ, ಕಾಕಲಿನಿಷಾದಗಳು ದ್ವಿಶ್ರುತಿಕಗಳಾಗಿದ್ದುದು ತಪ್ಪಿ ಚತುಃಶ್ರುತಿಕಗಳಾದವು. 
ಷಡ್ಡಮಧ್ಯಮಗಳಿಗೆ ತ್ರಿಶ್ರುತಿಪ್ರಮಾಣವು ನಿಷಿದ್ಧವೆಂದು ಹಿ೦ದಿನ ಶಾಸ್ತ್ರವು ನಿಯಮಿಸಿ 
ದ್ದುದು ತಪ್ಪ, ಕೈಶಿಕಿನಿಷಾದ, ಸಾಧಾರಣಗಾಲಧಾರಗಳ ಮೂಲಕ ಅವು ತ್ರಿಶ್ರುತಿಕಗಳಾಗಿ, 
ಶಾಸ್ತ್ರಾಧಿಕಾರವನ್ನು ಗಳಿಸಿಕೊ೦ಡವು. ಗಾ೦ಧಾರನಿಷಾದಗಳು ತ್ರಿಶ್ರುತಿಕಗಳಾಗಿ ಶಾಸ್ತ್ರದ 
ಅ೦ಗೀಕಾರವನ್ನೂ ಪ್ರಯೋಗವಿಸ್ತಾರವನ್ನೂ ಪಡೆದುಕೊಂಡವು. ಎರಡು ತ್ರಿಶ್ರುತಿ 
ಪ್ರಮಾಣಗಳು ಒಂದಾದ ಮೇಲೊಂದರಂತೆ ಸ್ವರಾಷ್ಟಕದಲ್ಲಿ ಬರುವುದು ಶಾಸ್ತ್ರನಿಷಿದ್ದ 
ಎ೦ಬ ಸಂಕೋಲೆಯನ್ನು ಕಳಚಿಕೊಂಡು ಕೈಶಿಕಿನಿಷಾದ-ಷಡ್ಡ, ಸಾಧಾರಣಗಾ೦ಧಾರ-ಶುದ್ಧ 
ಮಧ್ಯಮ--ಈ ಜೋಡಿಗಳು ಲಕ್ಷ್ಯದಲ್ಲಿ ಮುಕ್ತಪ್ರಯೋಗವನ್ನು ಸಂಪಾದಿಸಿಕೊ೦ಡವು. 

ಶ್ರೀರಾಗದ ಅಂದಿನ ಲಕ್ಷ್ಯವು ಈ ಎಲ್ಲ ವ್ಯತ್ಯಾಸಗಳನ್ನು ತನ್ನ ಹೊಸ ಸ್ವರೂಪದಲ್ಲಿ 
ಸ೦ಚಯಿಸಿಕೊ೦ಡಿದ್ದುದು ಒಂದು ಸ್ವಾರಸ್ಯ. ಹೀಗೆ, ಅದರಲ್ಲಿ ಮೇಲೆ ಹೇಳಿದ್ದ ತ್ರಿಶ್ರುತಿ 
ಗಾಂಧಾರ ತ್ರಿಶ್ರುತಿನಿಷಾದಗಳು ಬರುತ್ತಿದ್ದುದಷ್ಟೇ ಅಲ್ಲದೆ ಷಡ್ಡಮಧ್ಯಮಗಳೂ ತ್ರಿ 
ಶ್ರುತಿಕಗಳಾಗಿದ್ದವು. ವಿಶೇಷವೆಂದರೆ ಅದರ ರಿಷಭಧೈವತಗಳು ಕ್ರಮವಾಗಿ ಗಾಂಧಾರ 
ನಿಷಾದಗಳ ಮೊದಲನೆಯ ಶ್ರುತಿಯನ್ನು (ಎ೦ದರೆ ರಿಷಭವು ಎಂಟನೆಯ ಶ್ರುತಿಯನ್ನೂ 
ಧೈವತವು ಇಪ್ಪತ್ತೊಂದನೆಯ ಶ್ರುತಿಯನ್ನೂ) ಆಕ್ರಮಿಸಿ ಚತುಃಶ್ರುತಿ ರಿಷಭ, ಚತುಃಶ್ರುತಿ 


ಕನ್ನಡಿಗ ಕಲ್ಲಪ್ಪ ೧೪೧ 


ಧೈವತ ಎ೦ಬ ಹೆಸರುಗಳಲ್ಲಿ ಬಳಕೆಯಾದವು. ಗ್ರಾಮಸಂಗೀತದ ರಿಷಭಧೈವತಗಳು 
ವಿಕೃತಿಯಲ್ಲಿ ಚತುಃಶ್ರುತಿಪ್ರಮಾಣವನ್ನೇನೋ ಪಡೆಯುತ್ತಿದ್ದವು, ಆದರೆ ಅವುಗಳ 
ಊರ್ಧ್ವಚಲನೆಯಿ೦ದಲ್ಲ, ಅವುಗಳ ಕೆಳಗಿನ ಸ್ವರಗಳ ಅಧೋಚಲನೆಯಿ೦ದ. ಅದೂ 
ಅಲ್ಲದೆ ಗಾ೦ಧಾರನಿಷಾದಗಳ ಮೊದಲನೆಯ ಶ್ರುತಿಗಳು ಸ್ವರದ ಅಭಿವ್ಯಕ್ತಿಗೆ ಪ್ರಶಸ್ತ 
ವಲ್ಲವೆ೦ಬ ಕಾರಣದಿಂದ ಅ೦ತರಗತಶ್ರುತಿಗಳೆ೦ದು ಹಿಂದೆಯೂ ನಂತರವೂ ತೀರ್ಮಾನ 
ವಾಗಿದ್ದವು. ಇದು ತಪ್ಪಿ,ಗಾ೦ಧಾರನಿಷಾದಗಳು ತ್ರಿಶ್ರುತಿಕಗಳೋ ಚತುಃಶ್ರುತಿಕಗಳೋ 
ಆದಾಗ, ಅವುಗಳ ಈ ಶ್ರುತಿಗಳೂ ಸ್ವರಾಭಿವ್ಯಕ್ತಿಗೆ ಯೋಗ್ಯವೆಂದು ಭಾವಿಸಿಕೊಂಡು 
ಅವುಗಳು ಸ್ವರಗತಶ್ರುತಿಗಳೆಂದು ಎಣಿಸಲ್ಪಟ್ಟವು. ಆದರೆ ರಿಷಭಧೈವತಗಳಿಗೆ ಈ ಶ್ರುತಿ 
ಸ್ಥಾನಗಳು ಅಭಿವ್ಯಕ್ತಿಕಾರಕಗಳಲ್ಲವೆ೦ಬುದನ್ನು ಸ್ವಲ್ಪಕಾಲದಲ್ಲಿಯೇ ಕಂಡುಕೊಳ್ಳ 
ಲಾಯಿತು; ಮುಂದೆಂದೂ ಈ ಚತುಃಶ್ರುತಿಕರಿಷಭ ಧೈವತಗಳು ಭಾರತೀಯ ಸಂಗೀತ 
ದಲ್ಲಿ ಬಳಕೆಯಾಗಲಿಲ್ಲ; ಆದರೆ ಇದು ಈ ಕಾಲವು ಸಂಧಿಯುಗವಾಗಿತ್ತೆಂಬುದನ್ನೂ 
ಪ್ರಯೋಗಶೀಲವಾಗಿತ್ತೆ೦ಬುದನ್ನೂ ತೋರಿಸುತ್ತದೆ. ಈ ಅಧಿಕರಣದಲ್ಲಿ ಕಲ್ಲಿನಾಥನು 
ಹೀಗೆ ಬರೆಯುತ್ತಾನೆ : 

ಶ್ರೀರಾಗೇ ಗಾ೦ಧಾರನಿಷಾದಯೋರ್ಮಧ್ಯಮಷಡ್ಡಾದಿಮೈೆಕ್ಕೆಕಶ್ರುತ್ಕಾಶ್ರಯಣೇನ ತ್ರಿಶ್ರುತಿತ್ವೇ 

ಶಾಸ್ತ್ರವಿಹಿತೇಂಪಿ ಷಡ್ಡಮಧ್ಯಮಯೋರಶಾಸ್ತ್ರವಿಹಿತತ್ರಿಶ್ರುತಿತ್ವಕರಣಯೋರರ್ಧವೈಶಸಮ್‌ | 

ತತ್ರೈವ ರಿಷಭಧೈೆವತಯೋರ್ಗಾ೦ಧಾರನಿಷಾದಾದಿಮಶ್ರುತ್ಕಾಕ್ರಮಣೇನ ಪ್ರತ್ಯೇಕ೦ ಚತುಃ 

ಶ್ರುತಿತ್ವಂ ವಾ ಶಾಸ್ತ್ರವಿಹಿತಮ್‌ | (ಅದೇ ಗ್ರಂಥ. ಅದೇ ಸ್ಥಾನ) 

ಸ್ವರಾಷ್ಟಕದಲ್ಲಿ ಚತುರಕಲ್ಲಿನಾಥನು ಸಾಧಿಸಿದ ಇನ್ನೊಂದು ಮುಖ್ಯ ಪುನರ್ವೃವ 
ಸ್ಥೆಯು ಸ್ವರಪ್ರಮಾಣವನ್ನು ಸಂಬಂಧಿಸಿದ್ದು. ಗ್ರಾಮಪದ್ಧತಿಯಲ್ಲಿ ಸ್ಟರವು ದ್ವಿಶ್ರುತಿ, 
ತ್ರಿಶ್ರುತಿ ಮತ್ತು ,ಚತುಃಶ್ರುತಿಯೆ೦ದು ಮೂರು ಬಗೆಯಾಗಿದ್ದು ಅದರ ಚತುಃಶ್ರುತಿ 
ಪ್ರಮಾಣವೇ ಅತ್ಯ೦ತ ಹೆಚ್ಚಿನದಾಗಿತ್ತು. ಇದನ್ನು ಮೀರಿ ಐದು ಮತ್ತು ಆರು ಶ್ರುತಿಗಳ 
ಪ್ರಮಾಣವನ್ನು ಸ್ವರತ್ವಕ್ಕೆ ನಿಷೇಧಿಸಲಾಗಿತ್ತು. ಏಕೆಂದರೆ ಇಂತಹ ಪ್ರಮಾಣಗಳಲ್ಲಿ 
ದ್ವೈಸ್ವರ್ಯವೆ೦ಬ ಎ೦ದರೆ ಎರಡು ಸ್ವರಗಳ ಮಿಶ್ರಣವೆ೦ಬ--ದೋಷವು ಬರುತ್ತಿತ್ತು. 
ಅಂತೆಯೇ ದ್ವಿಶ್ರುತಿಯು ಸ್ವರಕ್ಕೆ ಅತ್ಯಂತ ಕಡಿಮೆಯ ಪ್ರಮಾಣವಾಗಿತ್ತು ; ಎಂದರೆ 
ಅವ್ಯವಹಿತವಾದ ಎರಡು ಸ್ವರಗಳ ನಡುವೆ ಒ೦ದು ಶ್ರುತಿಯಷ್ಟಾದರೂ ಅಂತರಾಳ 
ವಿದ್ದಿರಬೇಕಾಗಿತ್ತು. ಆದುದರಿಂದ ಹಿ೦ದುಮುಂದಿನ (ಅವ್ಯವಹಿತ) ಎರಡು ಶ್ರುತಿಗಳಲ್ಲಿ 
ಪ್ರತ್ಯೇಕವಾಗಿ ಸ್ವರಗಳು ಗೋಚರಿಸಲಾಗುತ್ತಿರಲಿಲ್ಲ. ಏಕೆಂದರೆ ಸ್ವರಸಾ೦ಕರ್ಯದೋಷವು 
ಇದರಿಂದ ಉಂಟಾಗುತ್ತಿತ್ತು. ಇದು ಕಲ್ಲಿನಾಥನ ಕಾಲಕ್ಕೆ ತಪ್ಪಿ ಸ್ವರದ ಕನಿಷ್ಠ ಪ್ರಮಾಣವು 
ಒಂದೇ ಶ್ರುತಿಯೆ೦ದೂ ಗರಿಷ್ಠ ಪ್ರಮಾಣವು ಆರು ಶ್ರುತಿಗಳೆ೦ದೂ ನಿರ್ಣಯವಾಯಿತು. 
ಇದು ಇಂದಿನ ಕರ್ಣಾಟಕಸ೦ಗೀತವನ್ನು ನಿರ್ಮಿಸಿದ ಪ್ರಮೇಯಗಳಲ್ಲಿ ಅತ್ಯ೦ತ ಮುಖ್ಯ 
ವಾದುದು. ಇದನ್ನು ಹೇಳಿ ಕಲ್ಲಿನಾಥನು ಆಧುನಿಕ ಕರ್ಣಾಟಕಸಂಗೀತವನ್ನು ರೂಪಿಸಿದ 
ಅದ್ಯಾಚಾರ್ಯನಾಗಿದ್ದಾನೆ. 


೧೪೨ ಕರ್ಣಾಟಕಸ೦ಗೀತವಾಹಿನಿ 


ತ್ರಿಶ್ರುತಿ (ಎಸಾಧಾರಣ) ಗಾ೦ಧಾರ-ಚತುಃಶ್ರುತಿ(ಐಅ೦ತರ)ಗಾ೦ಧಾರಗಳೂ ತ್ರಿಶ್ರುತಿ 
(=ಕ್ಕೈಶಿಕಿ) ನಿಷಾದ- ಚತುಃಶ್ರುತಿ(ಎಕಾಕಲಿ) ನಿಷಾದಗಳೂ ಏಕಶ್ರುತಿ ಪ್ರಮಾಣದ ಸ್ವರಗಳಿಗೆ 
ಉದಾಹರಣೆ. ರಾಮಕ್ರಿಯಾರಾಗದ (ಪ್ರತಿಮಧ್ಯಮ-ಪ೦ಚಮಗಳಲ್ಲಿ ಅಂತರವು ದ್ವಿ 
ಶ್ರುತಿ; ಷಡ್ಡ-ಕಾಕಲಿನಿಷಾದ. ಶುದ್ಧಮಧ್ಯಮ-ಅ೦ತರಗಾ೦ಧಾರಗಳೂ ದ್ವಿಶ್ರುತಿಯ 
ಅ೦ತರವುಳ್ಳವುಗಳೇ. ಷಡ್ಜ-ಶುದ್ಧರಿಷಭ, ಶುದ್ಧರಿಷಭ-ಸಾಧಾರಣ ಗಾಂಧಾರ ಇತ್ಯಾದಿ 
ಸ್ವರಪ್ರಮಾಣಗಳು ತ್ರಿಶ್ರುತಿಕ. ಶುದ್ಧರಿಷಭ-ಅ೦ತರಗಾ೦ಧಾರ ಇತ್ಯಾದಿಗಳು ಚತುಃಶ್ರುತಿ 
ಪ್ರಮಾಣದವುಗಳು. ನಟ್ಟಾ, ದೇವಕ್ರೀ ಮುಂತಾದ ರಾಗಗಳಲ್ಲಿ ಅ೦ತರಗಾ೦ಧಾರ ಮತ್ತು 
ಕಾಕಲಿನಿಷಾದಗಳು ಪ್ರಯುಕ್ತವಾಗುತ್ತಿದ್ದವು. ಅವುಗಳ ರಿಷಭಧೈವತಗಳು ಈ ಸ್ವರಗಳ 
ಎರಡು ಶ್ರುತಿಗಳನ್ನು ಆಕ್ರಮಿಸಿಕೊಂಡು ಪಂಚಶ್ರುತಿಕಗಳಾಗುತ್ತಿದ್ದವು. 

ನಟ್ಟದೇವಕ್ರೀಪ್ರಭೃತಿಷು ಯಷಭಧೈವತಯೋರಂತರಕಾಕಲ್ಯಾದಿಮಶುತಿದ್ದಯಾಕ್ರೃಮಣೇನ 

ಪ್ರತ್ಯೇಕಂ ಪಂಚಶ್ರುತಿತಾ ಶಾಸ್ತ್ರವಿವಕ್ಷಿತಾ | (ಅದೇ ಗ್ರಂಥ, ಅದೇ ಸ್ಥಾನ) 
ರಾಮಕ್ರಿಯಾರಾಗದ ಮಧ್ಯಮವು ಷಟ್‌ಶ್ರುತಿಪ್ರಮಾಣದ್ದೆ೦ದು ಈಗಾಗಲೇ ವಿವರಿಸಿದೆ. 

ರಿಷಭಧೈವತಗಳಲ್ಲಿ ಪ೦ಚಶ್ರುತಿ, ಗಾ೦ಧಾರನಿಷಾದಗಳಲ್ಲಿ ತ್ರಿಶ್ರುತಿ, ಮಧ್ಯಮದಲ್ಲಿ 
ಷಟ್‌ಶ್ರುತಿ ಎ೦ಬ ಸ್ಪರಪ್ರಮಾಣಗಳು ಶಾಸ್ತ್ರವಿಹಿತವೆ೦ದೇನೋ ಕಲ್ಲಿನಾಥನು ಹೇಳಿದ್ದಾನೆ. 
ಈ ಪ್ರಮಾಣಗಳನ್ನು ಹಿ೦ದಿನ ಶಾಸ್ತ್ರವು ಹೇಳಲಿಲ್ಲವಷ್ಟೇ ಅಲ್ಲ, ನಿಷೇಧಿಸಿಯೇ ಇತ್ತು. 
ಶಾಸ್ತ್ರವಿಹಿತವೆ೦ದು ಅವನು ಹೇಳಿದ್ದು ಸ್ವರವಿಕೃತಿ ಪ್ರಮೇಯವನ್ನು ವಿಸ್ತರಿಸುವುದರ 
ಮೂಲಕ. ಮುಂದಿನ ಸ್ವರದ ಒಂದು ಅಥವಾ ಹೆಚ್ಚು ಶ್ರುತಿಗಳನ್ನು ಆಕ್ರಮಿಸುವುದರಿ೦ದ 
ಸ್ವರವು ವಿಕೃತವಾಗುತ್ತದೆ ಎಂಬ ತತ್ತ್ವವನ್ನು ಶುದ್ಧಸ್ವರಗಳಿಗೆ ಮಾತ್ರ ಸೀಮಿತಗೊಳಿಸದೆ 
ವಿಕೃತಿಸ್ಟರಗಳಿಗೂ ವಿಸ್ತರಿಸುವುದರಿ೦ದ ಇದು ಸಾಧ್ಯವಾಯಿತು. ಉದಾಹರಣೆಗೆ, ರಿಷಭವು 
ಪಂಚಶ್ರುತಿಕವಾಗುವುದು ಹಿಂದುಮುಂದಿನ ಸ್ವರಗಳನ್ನು ಸ೦ಬ೦ಧಿಸಿಯೇ. ಷಡ್ಡದಿಂದ 
ಎಣಿಸಿಕೊ೦ಡಾಗ ಅದು ಐದನೆಯ ಶ್ರುತಿಯಲ್ಲಿದ್ದು ಅನ್ವರ್ಥನಾಮಕವಾಗಿರುತ್ತದೆ. ಆದರೆ 
ಅದು ಶುದ್ಧಗಾ೦ಧಾರದ ಸ್ಥಾನವನ್ನು ಆಕ್ರಮಿಸಿಕೊಂಡು ಪಂಚಶ್ರುತಿಯಾಗುವುದಿಲ್ಲ. 
ಸಾಧಾರಣಗಾಂಧಾರದ ಮೊದಲನೆಯ ಎರಡು, ಅಥವಾ ಅಂತರಗಾಂಧಾರದ ಮೊದಲ 
ನೆಯ ಎರಡು ಶ್ರುತಿಗಳನ್ನು ಆಕ್ರಮಿಸಿಕೊಂಡು ಐದು ಶ್ರುತಿಗಳ ಪ್ರಮಾಣವನ್ನು 
ಪಡೆಯುತ್ತದೆ. ಧೈವತಕ್ಕೂ ಇದೇ ಮಾತುಗಳು ಅನ್ವಯಿಸುತ್ತವೆ. 

ಇದರಿ೦ದ ಮುಖ್ಯವೂ ಸ್ವೂರಸ್ಯ್ಕಕರವೂ ಆದ ಎರಡು ಅನುಮಿತಿಗಳು ಹೊರಡುತ್ತವೆ. 
ಮೊದಲನೆಯದಾಗಿ, ಇಷ್ಟನೆಯ ಶ್ರುತಿಯಲ್ಲಿ ಗೋಚರಿಸುತ್ತದೆ೦ಬುದರಿ೦ದ ಮಾತ್ರವೇ 
ಅದು ಈ ಅಥವಾ ಆ ಸ್ವರವೆ೦ದು ಹೇಳಲು ಬರುವಂತಿಲ್ಲ. ಉದಾಹರಣೆಗೆ ಒಂಭತ್ತನೆಯ 
ಶ್ರುತಿಯಲ್ಲಿದ್ದ ಮಾತ್ರದಿಂದಲೇ ಸ್ವರವು ಶುದ್ಧಗಾ೦ಧಾರವಾಗುವುದಿಲ್ಲ. ಗ್ರಾಮಪದ್ಧತಿ 
ಯಲ್ಲಾದರೋ, ಸ್ವರಸ್ಥಾನದ, ಸ್ವರನಾಮದ ಹಾಗೂ ಸ್ವರವಿಕೃತಿಯ ನಿರ್ಣಯವು ಎಷ್ಟ 
ನೆಯ ಶ್ರುತಿಯಲ್ಲಿ ಸ್ವರವು ಗೋಚರಿಸುತ್ತದೆ ಎಂಬುದರ ಮೂಲಕವೇ ಆಗಬೇಕಾಗಿತ್ತು. 
ಹೀಗಾಗಿ ಸ್ವರಕ್ಕೂ ಅದರ ಶ್ರುತಿಸ್ಥಾನಕ್ಕೂ ಅನ್ಯೋನ್ಯವೂ ಪರಸ್ಪರವೂ ಆದ ಸಮೀಕರಣ 


ಕನ್ನಡಿಗ ಕಲ್ಲಪ್ಪ ೧೪೩ 


ವನ್ನು ಸ್ಥಾಪಿಸಲಾಗಿತ್ತು. ಈಗ ಅದು ತಪ್ಪಿ ಶ್ರುತಿಸ್ಥಾನಕ್ಕೆ ಪ್ರಾಥಮಿಕ ಮುಖ್ಯತೆಯು' 
ದೊರೆತು ಸ್ವರನಾಮದಿ೦ದ ನಿರಪೇಕ್ಬವಾಯಿತು. ಎರಡನೆಯದಾಗಿ, ಒಂದೇ ಶು ಶ್ರತಿಯಲ್ಲಿ, 
ಎಂದರೆ ಒಂದೇ ಸ್ವರಸ್ಥಾನದಲ್ಲಿ ಹಿ೦ದುಮು೦ದಿನ (ಅವ್ಯವಹಿತ) ಎರಡು ಸ್ವರಗಳಲ್ಲಿ 
ಯಾವುದಾದರೂ ಅಭಿವ್ಯಕ್ತವಾಗಬಹುದು, ಎಂದಾಯಿತು. ಹೀಗಾಗಿ ಒಂದೇ ಸ್ಥಾನವು 
ಎರಡು ಪರ್ಯಾಯ ಸ್ವರಗಳಿಗೆ ಆಸ್ಪದವಾಗಲು ಸಾಧ್ಯವಾಯಿತು. ಒಂಭತ್ತನೆಯ ಶ್ರುತಿ 
ಯಲ್ಲಿ ಸ್ವರವು ಪಂಚಶ್ರುತಿರಿಷಭವಾಗಬಹುದು ಅಥವಾ ಶುದ್ಧಗಾ೦ಧಾರವಾಗಬಹುದು. 
ಇದರ ನ೦ತರದ ಸ್ವರವು ಗಾ೦ಧಾರವಾದರೆ ಅದು ಪ೦ಚಶ್ರುತಿರಿಷಭವಾಗುತ್ತದೆ ; 
ಮಧ್ಯಮವಾದರೆ ತಾನು ಶುದ್ಧಗಾ೦ಧಾರವಾಗುತ್ತದೆ. ಇದನ್ನು ನಾನು ಪರ್ಯಾಯಸ್ವರತತ್ತ್ವ 
ಎಂದು ಕರೆದಿದ್ದೇನೆ. ಇದನ್ನು ವಿಸ್ತರಿಸಿಯೇ ಮುಂದಿನ ಪ೦ಡರೀಕವಿಠಲನೂ ಸೋಮ 
ನಾಥನೂ ವೆ೦ಕಟಮಖಿಯೂ ಮೇಳಕರ್ತಪ್ರಸ್ತಾರಗಳನ್ನು ಗಣಿತಪ್ರಕ್ರಿಯೆಯಿ೦ದ ಪಡೆ 
ದರು; ಇದಕ್ಕೆ ಅಗತ್ಯವಾದ ನೆಲೆಗಟ್ಟನ್ನು ಸ್ಥಾಪಿಸಲು ರಾಮಾಮಾತ್ಯನಿಗೆ ಸಾಧ್ಯವಾಯಿತು. 
ಮುಂದಿನ ಸ್ವರವು ಶುದ್ಧವಾಗಿರಲಿ, ವಿಕೃತವಾಗಿರಲಿ, ಅದರಲ್ಲಿ ಮೊದಲಿನ ಶ್ರುತಿ 
ಗಳನ್ನು ಆಕ್ರಮಿಸಿಯೇ ಹಿಂದಿನ ಸ್ವರವು ವಿಕೃತವಾಗುತ್ತದೆ ಎಂಬ ಪ್ರಮೇಯವನ್ನು 
ಬಹುಸ್ಫುಟವಾಗಿ ಬಾರಿಬಾರಿಗೂ ಕಲ್ಲಿನಾಥನು ಹೇಳಿದ್ದಾನೆ : 
“ಮಧ್ಯಮಸ್ಯ ಪ೦ಚಮಶ್ರುತಿದ್ವಯಾಕ್ರಮಣ೦'. “ಯಷಭಧೈವತಯೋರ೦ತರಕಾಕಲ್ಯಾದಿಮ 
ಶ್ರುತಿದ್ವಯಾಕ್ರಮಣೇನ', "ಗಾ೦ಧರನಿಷಾದಯೋರ್ಮಧ್ಯಮಷಡ್ಡಾದಿಮೈಕ್ಕೆಕಶ್ರುತ್ಕಾಶ್ರಯ 
ಣೇನ', "ಯಷಭಧ್ಯವತಯೋರ್ಗಾ೦ಧಾರನಿಷಾದಾದಿಮಶ್ರುತ್ಯಾಕ್ರಮಣೇನೆ (ಅದೇ ಗ್ರಂಥ, 
ಅದೇ ಸ್ಥಾನ) 


ಮೇಳಕರ್ತನಿರ್ಮಾಣತಂತ್ರ 

ಶ್ರೀವಿದ್ಯಾರಣ್ಯಮುನಿಗಳು ಮೇಳದ ಪ್ರಮೇಯವನ್ನು ನಮ್ಮ ಸಂಗೀತಕ್ಕೆ ಕಲ್ಪಿಸಿಕೊಟ್ಟ 
ಮೇಲೆ ಅದಕ್ಕೆ ಆವಶ್ಯಕವಾದ ಉಪಪ್ರಮೇಯಗಳ ಪರಿವಾರವನ್ನು ಕಲ್ಲಿನಾಥ, ರಾಮಾ 
ಮಾತ್ಯ, ಪ೦ಡರೀಕವಿಠಲ, ಸೋಮನಾಥ, ವೆಂಕಟಮಖಿ. ಶಾಹಜಿ, ತುಳಜ ಮತ್ತು 
ಮುದ್ದುವೆ೦ಕಟಮಖಿಗಳು ಬೆಳೆಸಿ ಪೋಷಿಸಿದರು. ಈ ಪರಿವಾರವೃಕ್ಷಕ್ಕೆ ಕಲ್ಲಿನಾಥನ 
ಕೊಡುಗೆಯು ತಾಯಿಬೇರಾಯಿತು. ಇವುಗಳಲ್ಲಿ ಮುಖ್ಯತಮವಾದವು ಮೂರು : (೧) 
ಷಡ್ಡಪ೦ಚಮಗಳ ಪ್ರಕೃತಿತ್ವ (೨) ಮುಂದಿನ (ಶುದ್ಧ ಅಥವಾ ವಿಕೃತ) ಸ್ವರದ ಅವಧಿಯಲ್ಲಿ 
ಮಾತ್ರ, ನಿಯತ ಶ್ರುತಿಸ೦ಖ್ಕೆಯ ಪ್ರಮಾಣದಲ್ಲಿ ಮಾತ್ರ. ಹಿ೦ದಿನ ಸ್ವರದ ವಿಕೃತಿ ಮತ್ತು 
(೩) ವಿಕೃತವಾಗಬಹುದಾದ ಸ್ವರಕ್ಕೆ ನಿಯತಮಿತಿಯಲ್ಲಿ ವ್ಯತ್ಕಾಸವಾಗಬಲ್ಲ ಸಾಂದರ್ಭಿಕ 
ಮೌಲ್ಯ ಅಥವಾ ಪರ್ಕಾಯಪ್ರಯೋಗ; ಎಂದರೆ ಒಂದೇ ಸ್ವರಸ್ಥಾನವು ಸ೦ದರ್ಭವನ್ನು 
ಅವಲಂಬಿಸಿಕೊಂಡು ಎರಡು ನೆರೆಹೊರೆಯ ಸ್ವರಗಳ ಹೆಸರು ಮತ್ತು ಕರ್ತವ್ಯಗಳನ್ನು 
ನಿರ್ವಹಿಸುವುದು. ಕಲ್ಲಿನಾಥಸೂರಿಯು ಈ ಮೂರಕ್ಕೂ ಬೀಜರೂಪವಾದ ಕಲ್ಪನೆಗಳನ್ನು 
-ಲಕ್ಷ್ಮದಿ೦ದ ಸಂಗ್ರಹಿಸಿ ಶಾಸ್ತ್ರಾಧಿಕಾರವನ್ನು ಒದಗಿಸಿಕೊಟ್ಟಿದ್ದಾನೆ. 


೧೪೪ ಕರ್ಣಾಟಕಸ೦ಗೀತವಾಹಿನಿ 


ನಂತರದ ಲಾಕ್ಷಣಿಕರು ಇನ್ನೂ ಒಂದು ಮುಖ್ಯ ಉಪಪ್ರಮೇಯವನ್ನು ನಿರ್ಮಿಸಿ 
ಕೊಂಡರು. ಇದೆ೦ದರೆ ಸ್ವರಾಷ್ಟಕದಲ್ಲಿದ್ದ ಹದಿನಾಲ್ಕು ಸ್ವರಸ್ಥಾನಗಳನ್ನು ಹನ್ನೆರಡಕ್ಕೆ 
ಇಳಿಸಿಕೊ೦ಡುದು. ಲಕ್ಷ್ಯಪ್ರಯೋಗದಲ್ಲಿ ಅ೦ತರಕಾಕಲೀಸ್ಟರಗಳು ಕ್ಲಿಷ್ಟವೂ ಜಟಿಲವೂ 
ಆಗಿದ್ದುದರಿಂದ ಇವುಗಳಿಗೆ ಪರ್ಯಾಯವಾಗಿ ಚ್ಯುತಮಧ್ಯಮ ಗಾಂಧಾರ (-ಲಘು 
ಮಧ್ಯಮ) ಚ್ಯುತಷಡ್ಡನಿಷಾದ(-ಲಘುಷಡ್ಡ)ಗಳನ್ನು ಲಕ್ಷ್ಯದಿ೦ದಲೇ ಸಂಗ್ರಹಿಸಿ, ಶಾಸ್ತ್ರ 
ಪರಿಧಿಯೊಳಗೆ ಸೇರಿಸಿಕೊಂಡು ಇವುಗಳಲ್ಲಿಯೇ ಅಂತರ ಕಾಕಲೀಗಳನ್ನು ವಿಲೀನಗೊಳಿಸ 
ಲಾಯಿತು. ಇದನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗುವುದು. 


ಸಮನ್ವಯಪ್ರ ತಿಭೆ 

ಅನುಭವವನ್ನು ವಿಶ್ಲೇಷಿಸಿ ವಿವರಿಸುವ ಯಾವುದೇ ಶಾಸ್ತ್ರವು ತರ್ಕಶುದ್ಧಿಯಿ೦ದಲೂ 
ವಿಶಾಲದೃಷ್ಟಿಯಿ೦ದಲೂ ನಿರೂಪಿಸಿದ ತತ್ತ್ವಗಳು, ಅ೦ಧಾನುಕರಣೆಯಿ೦ದಾಗಿ ಹಲವು . 
ವೇಳೆ ಸತ್ತ್ವವನ್ನು ಕಳೆದುಕೊಂಡುಬಿಟ್ಟ ಕೇವಲ ಅಭ್ಯಾಸ ಪರಂಪರೆಯನ್ನೇ ಆಶ್ರಯಿಸಲು 
ತೊಡಗುತ್ತವೆ. ಲಲಿತಕಲೆಗಳಲ್ಲಿ ಹೀಗಾದರೆ ಅವು ಕಲೆಗಾರನ ಕೈಕಾಲುಗಳಿಗೆ ತೊಡಿಸಿದ 
ಸ೦ಕೋಲೆಗಳಾಗಿ ಪರಿಣಮಿಸುತ್ತವೆ ; ಕೊರಳಸುತ್ತ ನೇತುಹಾಕಿದ ಒರಳುಕಲ್ಲಾಗುತ್ತದೆ. 

ಭಾರತೀಯಸಂಗೀತಶಾಸ್ತ್ರವು ಇದಕ್ಕೆ ಹೊರತಲ್ಲ. ನಮ್ಮ ಸ೦ಗೀತಯೋಷಿತೆಯು 
ನಾಟಕದ ಹಾಗೂ ಧಾರ್ಮಿಕ ಸನ್ನಿವೇಶಗಳ ಚೇಟಿಯಾಗಿಯೇ ಬಹುಕಾಲ ಉಳಿಯಬೇಕಾ 
ಯಿತು ; ಭರತಮುನಿಯು ಸಂಗೀತವನ್ನು ನಾಟ್ಯಪ್ರಯೋಗಪ್ರಯೋಜಕವಾದಷ್ಟು ಮಾತ್ರ 
ವರ್ಣಿಸಿದ್ದಾನೆ. ಅವನ ಪ್ರಭಾವದಿಂದ ಹೊರಬರಲಾಗದ ನ೦ತರದ ಅಾಕ್ಬಣಿಕರು ಸಂಗೀತ 
ಶಾಸ್ತ್ರವನ್ನೇ ಪ್ರತ್ಯೇಕವಾಗಿ, ಸ್ವತಂತ್ರವಾಗಿ ನಿರೂಪಿಸಲು ತೊಡಗಿದರೂ ಸಹ ಸಂಗೀತದ 
ಈ ಗೌಣಪ್ರಯೋಜನವನ್ನು, ಸಮಸಾಮಯಿಕ ಸಮ್ಮತಿಯಿರಲಿ ಇಲ್ಲದಿರಲಿ, ದೊಡ್ಡದು 
ಮಾಡಿಯೇ ಬರೆದರು. ಸಂಗೀತ ಶಾಸ್ತ್ರಗ್ರಂಥಗಳು ಈ ಅವಶೇಷದ ಹೊರೆಯನ್ನು ತಮ್ಮ 
ಪುಟಗಳಲ್ಲಿ ಹೊತ್ತು ನಿಂತವು. ನಾಟಕದ ಹಾಡುಗಳಿಗೆ ಅನ್ವಯಿಸಬೇಕಾಗಿದ್ದ ರಾಗಗಳಿಗೆ 
ರಸ, ವರ್ಣಾಲಂಕಾರ, ನಾಟಕಸಂಧಿ, ವಿನಿಯೋಗ ಮೊದಲಾದ ವಿಧಿಗಳನ್ನು ನಮ್ಮ 
ಪ್ರಾಚೀನಸಂಗೀತ ಶಾಸ್ತ್ರಗ್ರಂಥಗಳು ಅನಾವಶ್ಯಕವಾಗಿ ಒಳಗೊಂಡಿವೆ. 

ಅರ್ವಾಚೀನರು ಈ ವಿನಿಯೋಗಗಳನ್ನು ಅಂಧಶ್ರದ್ಧೆ ಮಾತ್ರದಿಂದ ಪುನರುಚ್ಚರಿಸು 
ತ್ತಿದ್ದುದನ್ನು ಪ್ರತಿಭಟಿಸಿ, ಪ್ರಯೋಗಬಾಹಿರಗಳೆ೦ದು ಮೊಟ್ಟಮೊದಲ ಬಾರಿಗೆ ಹೇಳಿದ 
ಎದೆಗಾರಿಕೆ ಕಲ್ಲಪ್ಪನದು. 

ತನ್ನ ಕಾಲದಲ್ಲಿಯೇ ಗಾನಪದ್ಧತಿಯು ಅಸ್ತವ್ಯಸ್ತವಾಗತೊಡಗಿತ್ತೆಂಬುದನ್ನು ಶ್ರೀ 
ಶಾರ್ಜ್ಣದೇವಸೂರಿಯೇ ಸ೦ಗೀತರತ್ನಾಕರದಲ್ಲಿ ಸೂಚಿಸಿದ್ದಾನೆ. ದಿನದಿನಕ್ಕೂ ಬೆಳೆಯು 
ತ್ತಿದ್ದ ಲಕ್ಷ್ಯಲಕ್ಷಣ ವಿರೋಧವನ್ನು ನಿವಾರಿಸಿ, ಲಕ್ಷ್ಯಕ್ಕೆ ದಿಕ್ಕು ತೋರಿಸಿ ಸಮ೦ಜಸಗೊಳಿಸಿ 
ದವನು ಕಲ್ಲಿನಾಥಪಂಡಿತ. ಹೀಗೆ ಶಾಸ್ತ್ರವು ಆ೦ಧಾಲೀರಾಗಕ್ಕೆ ಪಂಚಮವನ್ನು ಗ್ರಹಾ೦ಶ 
ಗಳೆಂದು ವಿಧಿಸಿತ್ತು, ಆದರೆ ಲಕ್ಷದಲ್ಲಿ ಮಧ್ಯಮವೇ ಅದರ ಗ್ರಹಾ೦ಶಗಳಾಗಿ ಮಾರ್ಪ 


ಕನ್ನಡಿಗ ಕಲ್ಲಪ್ಪ ೧೪೫ 


ಟ್ಟಿತ್ತು. ಕರ್ಣಾಟಕಗೌಡರಾಗಕ್ಕೆ ಶಾಸ್ತ್ರದಲ್ಲಿ ಷಡ್ಡವು ಗ್ರಹಾ೦ಶನ್ಯಾಸಗಳೆ೦ದಿತ್ತು ; ಅದರ 
ಬದಲು ನಿಷಾದವು ಈ ಕರ್ತವ್ಯಗಳನ್ನು ನಿರ್ವಹಿಸುತ್ತಿತ್ತು. ಹಿ೦ದೋಲರಾಗದಲ್ಲಿ 
ರಿಷಭವೂ ಅದರ ಪಂಚಮಭಾವದಲ್ಲಿದ್ದ ಧೈವತವೂ ಲೋಪವಾಗಿ ಅದು ಔಡುವ 
ವಾಗಿತ್ತು. ಮಾರ್ಗಸಂಗೀತವೆಂದು ವರ್ಗೀಕರಿಸಲಾಗಿದ್ದ ಗ್ರಾಮರಾಗವಾದುದರಿ೦ದ ಅದ 
ರಲ್ಲಿ ಈ ಲೋಪವು ಕಟ್ಟುನಿಟ್ಟಾಗಿ ರೂಢಿಯಲ್ಲಿತ್ತು. ಆದರೆ ಕಲ್ಲಿನಾಥನ ಕಾಲಕ್ಕೆ ಇದು 
ತಪ್ಪಿಹೋಗಿ ರಿಷಭಪ೦ಚಮಗಳ ಲೋಪದಿಂದ ಹಿ೦ದೋಲವು ಔಡುವವಾಯಿತು. 
ಹೀಗೆ ಹಿ೦ದೋಲದ ಆಧುನಿಕ ಸ್ವರೂಪವು ಕಲ್ಲಿನಾಥನಿಂದಲೇ ಮೊದಲಬಾರಿಗೆ 
ಗೋಚರಿಸುತ್ತದೆ. ಲೋಪವಾಗುತ್ತಿದ್ದ ಈ ರಿಪಗಳು ಬಹುಶಃ ಗಮಕಸ೦ದರ್ಭಗಳಲ್ಲಿ 
ಮಾತ್ರ ಕ೦ಡುಬರುತ್ತಿದ್ದವೆ೦ದು ತೋರುತ್ತದೆ. ಒ೦ದು ರಾಗಕ್ಕೆ ಹೊರಗಿನಿ೦ದ ಸ್ವರಗಳು 
ಪ್ರವೇಶಿಸಿ ಪ್ರಾರಂಭದಶೆಯಲ್ಲಿ ಪ್ರಯೋಗವಾಗುವುದು ಗಮಕದಲ್ಲಿ ಅವುಗಳನ್ನು ಹಿಡಿ 
ಯುವುದರಿಂದ; ನ೦ತರ ಅವುಗಳಿಗೆ ನಿರ್ದಿಷ್ಟ ಸ್ವರಸ೦ಚಾರಗಳಲ್ಲಿ ಮಾತ್ರೆ ಪ್ರಯೋಗ, 
ಆಮೇಲೆ ಸಾಮಾನ್ಯವಾಗಿ ಅಲ್ಪಪ್ರಯೋಗ, ಕಡೆಯಲ್ಲಿ ಸ್ಥಿರವಾದ, ಸಾರ್ವತ್ರಿಕವಾದ 
ಪ್ರಯೋಗ--ಹೀಗೆ ಅನ್ಯಸ್ವರದ ಇತಿಹಾಸ. ಒ೦ದು ರಾಗದಲ್ಲಿರುವ ಸ್ವರವು ನಷ್ಟವಾಗು 
ವುದೂ ಹೀಗೆಯೇ, ಆದರೆ ವಿಪರೀತ ರೀತಿಯಲ್ಲಿ. ಸಾರ್ವತ್ರಿಕ ಸುದೃಢ ಪ್ರಯೋಗದಿಂದ 
ಅದು ಮೊದಲುಗೊಂಡು ಆಮೇಲೆ ನಿರ್ದಿಷ್ಟ ಸ್ವರಸಂದರ್ಭಕ್ಕೆ ಮಾತ್ರ ಸೀಮಿತವಾಗು 
ತ್ತದೆ; ನಂತರ ಅದು ಅಲ್ಪಪ್ರಯೋಗಕ್ಕೆ ಇಳಿದು, ಆಮೇಲೆ ನೆರೆಹೊರೆಯ ಸ್ವರಗಳಿಗೆ 
ಅನ್ವಯಿಸಿದ ಗಮಕದಲ್ಲಿ ಮಾತ್ರ ಗೋಚರಿಸಿ ಕಡೆಗೆ ಅ೦ತರ್ಧಾನವಾಗಿ ಬಿಡುತ್ತದೆ. 
ಆಂಧಾಲ್ಮಾ ಲಕ್ಷಣೇ ಪ೦ಚಮಸ್ಕ ಗ್ರಹಾ೦ಶತ್ಪೋಕ್ತ್ಯಾ ತಥೈವ ಪ್ರಸ್ತಾರೇ ಲಿಖಿತೇಪಿ 
ಮಧ್ಯಮ ಗ್ರಹಾಂಶತ್ಪೇನ ಪ್ರಯೋಗಃ | ತಥಾ ಕರ್ಣಾಟಗೌಡಸ್ಯ ಲಕ್ಷಣೇ ಷಡ್ಡ 
ಗ್ರಹಾಂಶತ್ವೋಕ್ತೌ ಲಕ್ಷ್ಮೀ ನಿಷಾದಗ್ರಹಾಂಶತ್ವಮ್‌ | ಗ್ರಾಮರಾಗೇಷು ಹಿ೦ದೋಲಸ್ಕ 
ಲಕ್ಷಣೇ ರಿಧತ್ಯಕ್ತ ತ್ವೇನೋಕ್ತೌ ರಿಪತ್ಕಾಗೇನ ಪ್ರಯೋಗಃ | ಷಾಡವೌಡುವೇಷ್ಟಪಿ ರಾಗೇಷು 
ಕೃಚಿಲ್ಲೋಪ್ಯ  ಸ್ವರಪ್ರಯೋಗಃ ; ಇತಿ ಜನ್ಯಜನಕಯೋರ್ಮೇಲನಭೇದೋ 
ರಸಾದಿವಿನಿಯೋಗಾ ನಿಯಮಶ್ಟೇತಿ ಲಕ್ಸ್ಯಲಕ್ಷಣಯೋರ್ಬಹುಧಾವಿರೋಧಾಃ | 


ಈ ಉದ್ಭೃತಿಯಿ೦ದ ಇನ್ನೂ ಎರಡು ಸಂಗತಿಗಳು ಸ್ಪಷ್ಟವಾಗುತ್ತವೆ. ಔಡುವ 
ಷಾಡವಮೂರ್ಛ್ಥನೆಗಳನ್ನು ಇಂತಿಂತಹ ಸ್ವರಗಳನ್ನು ಲೋಪಮಾಡುವುದರಿಂದಲೇ 
ಪಡೆಯಬೇಕು ಎಂದು ಗ್ರಾಮಸಂಗೀತಕ್ಕೆ ಶಾಸ್ತ್ರವು ವಿಧಿಸಿದ್ದುದನ್ನು ಈಗಾಗಲೇ ಸೂಚಿ 
ಸಿದೆ. ಲಕ್ಷ್ಯದಲ್ಲಿ ರೂಢಿಸಿದ್ದ ಷಾಡವೌಡುವರಾಗಗಳನ್ನು ಇ೦ತಹ ಮೂರ್ಛನೆಗಳಿ೦ದಲೇ 
ಶಾಸ್ತ್ರದಲ್ಲಿ ವರ್ಣಿಸಲಾಗುತ್ತಿತ್ತು. ಆದುದರಿ೦ದ ಈ ರಾಗಗಳಿಗೆ ಲೋಪವಾಗಬೇಕಿದ್ದ 
ಸ್ವರಗಳನ್ನು ಕಟ್ಟುನಿಟ್ಟಾಗಿ ಹಿಂದೆ ವಿಧಿಸಲಾಗಿತ್ತು. ಆದರೆ ಕಲ್ಲಿನಾಥನ ಕಾಲದಲ್ಲಿ ಇದೂ 
ತಪ್ಪಿಹೋಗಿ ಬಿಡಬೇಕಾಗಿದ್ದ ಸ್ವರಗಳನ್ನೂ ಆಗಾಗ ಸೇರಿಸಿಕೊಣು ರಾಗಗಳನ್ನು ಸಂಗೀತ 
ವಿದ್ವಾಂಸರು ಹಾಡಿ ನುಡಿಸುತ್ತಿದ್ದರು. ಇದು ಮೇಲುನೋಟಕ್ಕೆ ತಪ್ಪೆ೦ದು ಕಂಡರೂ ರಾಗ 
'ಗಳು ಬೆಳೆಯುವುದು, ಬೆಳೆಯಬೇಕಾದುದು ಹೀಗೆಯೇ. ಹಿ೦ದೋಲರಾಗದಲ್ಲಿ ಲೋಪ್ಯ 


೧೦ 


೧೪೬ ಕರ್ಣಾಟಕಸ೦ಗೀತವಾಹಿನಿ 


ಸ್ವರಗಳನ್ನು ಕುರಿತು ಮೇಲೆ ಹೇಳಿರುವುದನ್ನು ಇಲ್ಲಿ: ಸ್ವರಿಸಿಕೊಳ್ಳಬೇಕು ಣಾ ೦5.೪: 

ಎರಡನೆಯ ಸಂಗತಿಯು. ರಾಗವರ್ಗೀಕರಣವನ್ನು : ಸಂಬಂಧಿಸಿದ್ದು; [| 
ಯಾವುದಾದರೂ ಸಾದ್ಯಶ್ಯತತ್ತ್ವದ ಅಧಾರದ" ಮೇಲೆ ನಾಶಿಗೊಳಿಸಿ,-ಅಅತಹ-ರಾಹಿಗೆ 
ಉತ್ಪತ್ತಿಸ್ಥಾನಪ್ಪಾಯವಾದ ಇನ್ನೊಂದು: 'ರಾಗವಿದೆಯೆ೦ದೂ, ಅದನ್ನು -ಜನಕರಾಗ 
ವೆಂದೂ ಆಯಾ ರಾಶಿಯಲ್ಲಿರುವ ಪ್ರತಿಯೊಂದು: ಠಾರಣನ್ನೂ: ಆ -ಜನಕರಾಗಡ ಜನ್ಯ 
ವೆಂದೂ ತಿಳಿಯುವ ಇಂದಿನ ರಾಗವರ್ಗೀಕರಣಪದ್ಧ ತಿಯನ್ನು ಕಲ್ಲಿನಾಥನು: ಮೊಡಲ 
ಬಾರಿಗೆ ಸ್ಪಷ್ಟೋಕ್ತಿಯಲ್ಲಿಯೇ ನಿರೂಪಿಸಿದ್ದಾನೆ. ಈ -ಪಡ್ಧತಿಯು : ಅವನೆ ಕಾಲದಲ್ಲಿ 
ಪ್ರಸಿದ್ಧವಾಗಿಯೇ ಇದ್ದಿರಬೇಕು. ಏಕೆಂದರೆ ಇಂಶಹ ವ್ಯವಸ್ಥೆಯು ಆಸ್ಪವ್ಯಸ್ರಪಾಗಲು 
ತೊಡಗಿತ್ತೆಂದು ಅವನೆನ್ನುತ್ತಾನೆ.. ಒ೦ದು. ಭನ್ಯರಾಗವು-ಯಾವುದೊೋ.“ಬಂದು, ಜನಕ 
ರಾಗದಲ್ಲಿ ಹುಟ್ಟಿದ್ದೆ೦ದು ವರ್ಗಿಕರಿಸಿದ್ದರೆ, ಅದು: ತಪ್ಪಿ ಬೇರೆ-ಜಂದು-ಜನಕಡಾಗದಲ್ಲಿ 
ಹುಟ್ಟಿದ್ದು ಎಂದು ತಿಳಿಯಲಾಗುತ್ತಿತ್ತು. ಎಂಬುದು';:ಇಲ್ಲಿ: ತಾಶ್ವದ್ಧ. ಮೋಹನವನ್ನು 
ಹರಿಕಾ೦ಬೋಧಿಯಲ್ಲಿ ಜನ್ಯವೆ೦ಥು ತ್ಯಾಗರಾಜ ಶಿಷ್ಯಪರ೦ಘರೆಯವದುಶಿಳಿದರೆ:ಡೀಕ್ಬಿತ 
ಶಿಷ್ಯಪ೦ಪರೆಯವರು ಅದನ್ನು ಮೇಚಕಲ್ಯಾಣಿಯಲ್ಲಿ- ಜನ್ಮವೆ೦ದು ಎಣಿಸಿಕೊಳ್ಳುವುದು 
ಇದಕ್ಕೆ ಒಂದು ಆಧುನಿಕ. ಉದಾಹರಣೆ. ಅನಂದ;ಭೈಠನಿಯು ಪ್ರಾಶಂಭದಲ್ಲಿ ನಠಭ್ಯೈೆರವಿ 
ಮೇಳದಲ್ಲಿ ಜನ್ಯವಾಗಿದ್ದುದು: ತಪ್ಪ ಈಗ lp ತತ! Sagas 
ಸಾರ್ವತ್ರಿಕವಾಗಿ. ಅಂಗೀಕಾರ. ಹಾ ns ನಿದರ್ಶನ, - ಫಲ 


ಜಾ ಜ್‌ 86 ವಸು RLS 


ರಸವಿನಿಯೋಗ ತ 

ಈ ರಾಗವು. ಇಂತಹದೇ. ರಸದ ಅಭಿವ್ಯಕ್ತಿಯ ಯಲ್ಲಿ 'ಸಾಪಯೋನವಾನಚೇಕೆಂಬ 
ಪ್ರಾಚೀನ ವಿಧಿಯು ಮುಖ್ಯವಾಗಿ ನಾಟ್ಕಪ್ರಯೋಗಪಫ್ರಯೋಜಕವಾಗಿತ್ತಂಬುದನ್ನೂ 4 ಈಗಾ 
ಗಲೇ ಸೂಚಿಸಿದೆ. ಕಾಲಕ್ರಮದಲ್ಲಿ ಇದೂ “ತಪ್ಪ ಬೇರೆಬೇರೆ `ರಸಗೆಳ -ವಿನಿಯೋಗ 
ದಲ್ಲಿಯೂ ಅದು ಸ್ವತಂತ್ರವಾಗಿ -ಪ್ರಯಕ್ತವಾಗಬಹೆಜೆಲದ್‌ಯಿತು, ಆಲ್ಲದೆ ಹಾವು 
ದಾದರೂ ರಸಸನ್ನಿವಿಷ್ಟೆವಾದ ಸ೦ದರ್ಭೆದಕ್ಲಿ' ಶಾಸ್ತ್ರವು"ವಿಧಿಸದ್ದ ರಾಗೆಟೆನ್ಸ್‌: 'ಹಟ್ಟು'ಬೇರೆ 
ರಾಗವನ್ನು : ಪ್ರಯೋಗಿಸಬಹುಡೆ೦ಧಾಯಿತು; ಇದನ್ನೆ: ಕಲ್ಲಿನಾಥಸು ಧ್ಞಾಗಾದಿಗಳುವಿನಿ 
ಯೋಗದಲ್ಲಿ : ಅನಿಯಮವಿದೆ ಎಂದಿರುವುದು:`ಇಲ್ಲಿ ನಆದಿ.. ಎಂಬುದಕ್ಕೆ. ಶಾಸ್ತ್ರದಜ್ಲಿ 
ಹೇಳಿರುವ ದೇವತಾ ಖ್ರೀತಿ, ಸಂಪತ್‌ಸಂವಧಣನ;`ದಾರಿದ್ವ್ಯಪಾಶ:-ಪ್ಯಾಧಿ:ಹೊದಣಾದ 
ಅದೃಷ್ಟಫಲಗಳು -ಎಂದು:ಅರ್ಥ. ಕಲ್ಪಿನಾಥನ: ಈ ಮಾತಿಗೆ ಅರ್ಥವೇನೆ೦ದರೆರಸ೦ಗೀತ 
ಪ್ರಯೋಗದಲ್ಲಿ ಅಂಥಶ್ರಧ್ಯೆ. -ಅ೦ಧಾನುಕರಣಗಳು ಕಡಿಮೆಯಾಗುತ್ತಿದ್ದವು;* ಪ್ರಾತ 
ತ್ರ್ಯವೂ, - ವಿಚಾರಶೀಲತೆಯೂ -ಪ್ರಯೋಜನಶೀಲತೆಯೂ .ಬೆಳೆಯುತ್ತಿಡ್ದವ-'ರಸಮಿ 
ಯೋಗದ ವಿಷಯದಲ್ಲಿ; ಒಂದು. ಆಧುನಿಕ ನಿದರ್ಶನವು ಇಲ್ಲಿ: ಪ್ರಸಕ್ತವಾಗಿದ- ಇಂದಿದೆ 
ಸುಮಾರು ನೂರುವರ್ಷಗಳ : ಅವಧಿಂಯುಲ್ಲಿ: -ರಚಿತವಾದ. `ಸ೦ರೀತಶಾಸ್ತ್ರಗ್ರುಥಗಳಲ್ಲಿ 
ರಾಗಗಳಿಗೆ ರಸವಿನಿಯೋಗವನ್ನು-ಅವಿಚಾರರಮಣೀಯವಾಗಿ-ಕೊಟ್ಟಿದೆ. ಆದರ ಇಂದು 


: ಕನ್ನಡಿಗ ಕಲ್ಲಪ್ಪ ೧೪೭ 


ಸಂಗೀತ ವಿದ್ವಾಂಸರುಗಳು ಸ ಸಾಮಾನ್ಯವಾಗಿ ಇದನ್ನು. ಒಪ್ಪುವುದಿಲ್ಲ: ತನ್ನ: ಗಮಕ 
ಸಂಪದದ ಮಿತಿಯೊಳಗೆ: ಒಂದು ರಾಗವು ಪಾಠದರ್ಶಕವಾದುದು : ಗಾಜಿ ತಿನಬಟ್ಟಲಲ್ಲಿ 
ಯಾವ ಬಣ್ಣದ ನೀರನ್ನು ತು೦ಬುತ್ತೇವೆಯೋ ಅದೇ ಬಣ್ಣವನ್ನು ಪಡೆದುಕೊಂಡಂತೆ 
ಬಟ್ಟಲು ಕಾಣುತ್ತದೆ.ಅಲ್ಲವೆ? ಅಂತೆಯೆ ಸಂಗೀತವಿದ್ವಾಂಸನು ತನ್ನಲ್ಲಿ ಉತ್ಪತ್ತಿಯಾದ 
ರಸವನ್ನು ರಾಗದಲ್ಲಿ -ತುಂಬುತ್ತಾನೆ; ಬಟ್ಟಲಲ್ಲಿ ತುಂಬಿದ ಪೇಯವನ್ನು ಇನ್ನೊಬ್ಬರಿಗೆ 
ಕೊಡುವಂತೆ ಶ್ರೋತೃಗಳಿಗೆ: ಇದನ್ನು ಒಯ್ಯುತ್ತಾನೆ. ಇದು.ಆಯಾ ರಾಗಕ್ಕೆ ಸ್ಟಾಭಾವಿಕ 
ವಾದ ಗೇಯರಸವನ್ನು ಹಾಸು ಹೊಕ್ಕಾಗಿ ವ್ಯಾಪಿಸಿಕೊ೦ಂಡಿರುತ್ತದೆ ಎಂಬ. ವಿಚಾರವನ್ನು 
ಅನೇಕ ಆಧುನಿಕರು ಒಪ್ಪುತ್ತಾರೆ. 


ಸಮ್ಮ ಗ್‌ದರ್ಶನಶಕ್ತಿ 
-ಷರಂಫರಾನುಗತವಾದ - ಯಾವುದೇ ಶಾಸ್ತ್ರದಲ್ಲಿ We ಮೂರು.. ಬಗೆಯ 
ತತ್ತ್ವಶ್ರೇಣಿಗಳಿರುತ್ತವೆ. (೧) ಆಯಾ. ಶಾಸ್ತ್ರವಿಷಯದ ಅಂತಃಸ್ವರೂಪವನ್ನೂ "ಮೂಲ 
ಸ್ಪಭಾವವನ್ನೂ. ವೈಶಿಷ್ಟ್ಯಗಳನ್ನೂ ನಿರ್ಧರಿಸಿ ನಿರೂಪಿಸುವಂತಹವುಗಳು. (೨) ಆಯಾ 
ವಿಷಯದಲ್ಲಿ ಅಥವಾ . ಅನುಭವಕೋಶದ ಮೇಲುಮೈಯಲ್ಲಿ. :ಕಾಲಕಾಲಕ್ಕೆ ಆಗುವ 
ಮಾರ್ಪಾಟುಗಳನ್ನು ಮೇಲೆ, ಹೇಳಿದ ಮೌಲಿಕತತ್ತಗಳಿಗೆ.ವಿರೋಧ. ಇಲ್ಲದಂತೆ ಸಮ 
ನ್ಹಯಿಸಿ, ಹೇಳುವ, `ಬಾಹ್ಯಲಕ್ಷಣನಿರೂಪಕ ತತ್ತ್ವಗಳು ಮತ್ತು (೩) "ಪರಂಪರಾನುಗತ: 
ವಾಗಿ. ಬಂದ - ರೂಢಿಯನ್ನು - ಅಥವಾ -ಜ್ಞಾನಾಛಶವನ್ನು- ಎಳ್ಳಷ್ಟೂ. ವ್ಯತ್ಕಾಸವಾಗದಂತೆ 
ಉಳಿಸಿಕೊ೦ಡು ಬರಲು ನಿರ್ಮಿತವಾದ ತತ್ತ್ವಗಳು; ಭಾರತೀಯ ಸಂಗೀತದ ನಾದ: ಶ್ರುತಿ: 
ಸ್ವರ, ರಾಗ, ಲಯ; ತಾಳ ಮುಂತಾದವು; ಮೊದಲನೆಯ ಶ್ರೇಣಿಗೂ `ರಾಗ-ತಾಳ ಲಕ್ಷಣ. 
ಪ್ರಬಂಧ ಮೊಡಲಾವವು: ಎರಡನೆಯದಕ್ಕೂ; ಗ್ರಾಮಪ್ರಮೇಯ ಪರಿವಾರ, ಬ್ರಹ್ಮಗೀತಿ; 
ಕಪಾಲ, ಕಂಬಲ,.- ಮದ್ರಕಾದಿ. ಹದಿನಾಲ್ಕು -ಣೇಯಪ್ಪಕಾರಗಳು. ಇತ್ಯಾದಿ ಮೂರಸೆಯ 
ದಕ್ಕೂ ಉದಾಹರಣೆ, ಮೂರನೆಯ: ತತ್ತ್ವಶ್ರೇಣಿಯಲ್ಲಿ ಅಡಕವಾದ ಸಂಗೀತಕ್ಕೆ ಮಾರ್ಗ 
ಸಂಗೀತವೆ೦ದೂ, /ಗಾಂಧರ್ಷಸಂಗೀತಪಂದೂ ಹೆಸರು; ಸನಡನೆಯದನ್ಕೆ ದೇಶಿಯೆಂದು 
ಹೆಸರು. ಬ ಹ 
ಇವುಗಳಲ್ಲಿ. ಮೊದಲನೆಯ. ಸ ತ್ತ್ವಶ್ರೇಷಯನ್ನು ಕಾರನ ಪ್ರವರ 
ಬರದಿರುವ ವ್ಯಾಖ್ಯಾನವು ಎ ಹನೊಫ ಸ್ನ ಷ್ಟಘಡಿಸುತ್ತುದೆ. ಮೂಲದ fi 
ಅಲ್ಲದೆ ಇತರ ಪೂರ್ವಾಚಾಕ್ಯರಾದ-ಭಠತದತ್ತಿಲಮುತುಂಗಾದಿ ಅಭಿಯುಕ್ತರ: ಹೃದಯ 
ಫನ್ನು. ಸಂಪೂರ್ಣವಾಗಿ ಅರಿತು; ಅಷಡು-ಹೇಳಿರುವುದರ"ಚೌಕಟ್ಟಿಸಲ್ಲಿ'ನಮ್ಮ ಸಂಗೀತದ 
ಮೂಲಭೂತ. ಸ್ವಭಾವವೇನು; 'ಒಳರೂಪಘೇನು:-ಇವು ನಮ್ಮು-ಸಂಸ್ಕೃತಿಯ: ಒಳಕೇಂದ್ರ. 
ಜಿ೦ದುಗಳಿ೦ದ ಹೇಗೆ ಸ್ಫೂರ್ತಿಗೊಂಡು ಬೆಳೆದಿವೆ, ಅವುಗಳನ್ನು ಹೇಗೆ: ಪೋಷಿಸಿ. ಬೆಳೆಸಿ; 
ಬಲಪಡಿಸಿವೆ ಎಂಬುದನ್ನು ಅವನು ಹೃದಯಂಗಮವಾಗಿ ಬರೆಯುತ್ತಾನೆ. ಸಮಕಾಲೀನ 


೧೪೮ ಕರ್ಣಾಟಕಸ೦ಗೀತವಾಹಿನಿ 


ಲಕ್ಷ್ಯದಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ಕ್ರೋಡೀಕರಿಸಿ ಎರಡನೆಯ ತತ್ತ್ಪಶ್ರೇಣಿಗೆ 
ಇ೦ಬುಕೊಟ್ಟಿದ್ದಾನೆ; ಮೂರನೆಯ "ತತ್ತ್ವಶ್ರೇಣಿಯ ಪ್ರಕಾರಗಳನ್ನೂ ಪ್ರಯೋಜನ 
ಪ್ರಭಾವಗಳನ್ನೂ ಬಣ್ಣಿಸಿ ಉಪಕರಿಸಿದ್ದಾನೆ. 

ಸಮಷ್ಟಿದೃಷ್ಟಿಯಲ್ಲಿ ನೋಡಿದಾಗ ಕಲ್ಲಿನಾಥನ ಎರಡು ಸಾಧನೆಗಳು ಎದ್ದುಕಾಣುತ್ತವೆ. 

ಎಲ್ಲ ಸಂಗೀತಕ್ಕೂ ಎಲ್ಲ ಕಾಲದಲ್ಲಿಯೂ ಧ್ಯೇಯಗಳೆರಡೇ : ಲೋಕರಂಜನ, 
ಭವಭ೦ಜನ, ಇವುಗಳಲ್ಲಿ ಒ೦ದನ್ನೆ ಸಾಧಿಸಲೆಳಸುವ ಸಂಗೀತವು ಅಪೂರ್ಣವೇ ; ಅದು 
ಎಂದಿಗೂ ಪರಿಪೂರ್ಣಪರಿಣಾಮವನ್ನು ಉ೦ಟುಮಾಡಲಾರದು. ಸಂಗೀತವು ಮಾರ್ಗ 
ವಾದರೇನು, ದೇಶಿಯಾದರೇನು, ಅದರ ಪ್ರಥಮಗುಣ ಶ್ರವಣರಮ್ಯತೆ: ಆದುದರಿಂದ 
ಮಿತಿಯರಿತ ಕಾಮಚಾರವು ಸಂಗೀತದಲ್ಲಿ ದೋಷವಲ್ಲ, ಗುಣ ; ಅಂತಹ ಕಾಮಚಾರವು 
ಜನರ೦ಜನಕ್ಕೆ೦ದು ಹೊರಟ ಸಂಗೀತದಲ್ಲಿ ಆವಶ್ಯಕ, ಅನಿವಾರ್ಯ. ಇದರಲ್ಲಿ ಮಡಿ 
ವ೦ತಿಕೆಯ ದೂರ, ದೂಷಣೆ ಸಲ್ಲದು. ಶಾಸ್ತ್ರವೆ೦ಬುದು ಆಚರಣೆಗೆ--ಸದಾಚಾರ, ಸದ್ದಾ 
ಸನೆ, ಸದ್ರ್ಭುಚಿ, ಸುಸ೦ಸ್ಥೃತಿಗಳಿಗೆ--ವ್ಯಾಖ್ಯಾನರೂಪದಲ್ಲಿರಬೇಕು; ಪ್ರಿಯಪತ್ನಿಯು ಪತಿ 
ಯನ್ನು ಒಲುಮೆನಲುಮೆಗಳಿ೦ದ ರಮಿಸಿ ಒಪ್ಪಿಸುವ೦ತೆ, ಆತ್ಮೀಯ ಮಿತ್ರನು ಗೆಳೆಯ 
ನನ್ನು ಪ್ರೀತಿ, ವಿಶ್ವಾಸ, ನಂಬಿಕೆ, ಆದರ, ಗೌರವಗಳಿಂದ ಕಟ್ಟಿಹಾಕಿ ಸನ್ಮಾರ್ಗದಲ್ಲಿ 
ಇಡುವಂತೆ, ತಂದೆಯೋ ಪ್ರಭುವೋ ಅಂಕೆಯಿಟ್ಟು ಆಳಿ ಮಾರ್ಗದರ್ಶನ ಮಾಡಿಸುವಂತೆ, 
ಶಾಸ್ತ್ರವು ಕಲೆಯನ್ನು ನಡೆಸಿಕೊಳ್ಳಬೇಕು. ಇದಕ್ಕೆಲ್ಲ ಕಲ್ಲಿನಾಥ ದೇಶಿಕನು ಜೀವ೦ತ 
ನಿದರ್ಶನವಾಗಿದ್ದಾನೆ. ಪ್ರಾಚೀನಾಚಾರ್ಯನಾದ ಆಂಜನೇಯನನ್ನು ಅನುಸರಿಸಿ ದೇಶೀ 
ಸಂಗೀತವು ಹೇಗೆ ಜನತಾಜನಾರ್ದನಪ್ರೀತಿಗಾಗಿ: ಹೊರಟಿದೆ, ಮಿತಿಯರಿತ ಮೇಲುಮೈ 
ಲಕ್ಷಣವ್ಯತ್ಕಾಸವು ಹೇಗೆ ಅದರ ಆತ್ಮ--'ದೇಶೀತ್ಚ೦ ಚ ತತ್ತದ್ದೇಶಜನಮನೋರ೦ಜ 
ನೈಕಫಲತ್ವೇನ ಕಾಮಚಾರಪ್ರವರ್ತಿತಮ್‌' ಎಂಬುದನ್ನು ಬೋಧಿಸಿದ್ದಾನೆ. 

ಅಂತೆಯೇ ಶ್ರೀಶಾರ್ಜ್ಣದೇವನನ್ನು ಅನುಸರಿಸಿ ಇನ್ನೂ ಒಂದು ತತ್ತ್ವವನ್ನು ಉಪ 
ದೇಶಿಸಿದ್ದಾನೆ : ಲಕ್ಷಣಪರಿಜ್ಞಾನವಿಲ್ಲದೆ ಲಕ್ಸ್ಯಮಾತ್ರಪಂಡಿತನು ಹಾಡಿ ನುಡಿಸಿದ್ದೆಲ್ಲ 
ಪರಿಗ್ರಾಹ್ಯವಲ್ಲ, ಶಾಸ್ತ್ರವು ತನ್ನನ್ನು ಅನುಸರಿಸಬೇಕೆಂದು ಅನುಶಾಸಿಸುವ ಅಧಿಕಾರವನ್ನು 
ಪಡೆಯುವುದಿಲ್ಲ. ಲಕ್ಷಣಪರಿಣತನಾದ ಲಕ್ಷ್ಯಕೋವಿದನು ಲೋಕರಂಜನೆಗೆಂದು, ಶಾಸ್ತ್ರ 
ವನ್ನು ವಿಸ್ತರಿಸುವ ವ್ಯಾಖ್ಯಾನರೂಪದಲ್ಲಿ ನಿರ್ಮಿಸಿದ ಹೊಸತೇ ಕಲೆಯನ್ನು ಅರಳಿಸುತ್ತದೆ 
ಶಾಸ್ತ್ರಪ್ರಮಾಣವಾಗುತ್ತದೆ. ಇದರಿಂದಲೇ ಕಲೆಯ ಪರಿಶುದ್ಧತೆ, ಔನ್ನತ್ಯಗಳು ಉಳಿದು 
ಬೆಳೆಯುತ್ತವೆ ; ಅದರ ಐಕ್ಯತೆ, ಅವಿಚ್ಛಿನ್ನತೆಗಳು ಅಳಿಯದೆ ಉಳಿಯುತ್ತವೆ. ಅದರ 
ಮಾತೃಕೆಯಾದ ಸಂಸ್ಕತಿ ಸಾರ್ಥಕವಾಗುತ್ತದೆ, ಕೃತಕೃತ್ಯವಾಗುತ್ತದೆ. 

ಹೀಗೆ ಅವನು ಆಧುನಿಕ ಸಂಗೀತದ ಉಷಾದರ್ಶನಮಾಡಿದ್ದಾನೆ ; ಗಾನ ಗಾಯತ್ರಿಗೆ 
ಪ್ರಗತಿಯ ಅರ್ಥ್ಯನೀಡಿದ್ದಾನೆ. ಕೀರ್ತಿಕಾಯನಾದ ಕನ್ನಡಿಗ ಕಲ್ಲಪ್ಪನು ಕರ್ಣಾಟಕ 
ಸ೦ಗೀತದ ಕುಲದೀಪವಾಗಿದ್ದಾನೆ. 


೫. ಕರ್ಣಾಟಕಸ೦ಗೀತದ ರಾಜಶಿಲ್ಪಿ : ಬೈಕಾರ ರಾಮಪ್ಪಯ್ಯ 





ಅಂದು ವಿಜಯನಗರದ ಅರಮನೆಯೊ೦ದರಲ್ಲಿ ಮದುವೆಮನೆಯ ಸಡಗರ, 
ಸಂಭ್ರಮ. ಅಳಿಯ ರಾಮರಾಯಪ್ರಭುಗಳ ರತ್ನಕೂಟವೆಂಬ ಅರಮನೆಯು 
ಇಂದ್ರನ ವೈಜಯಂತಪ್ರಾಸಾದದಂತೆ, ಮೇರುಪರ್ವತದಂತೆ, ಎತ್ತರವಾಗಿ, 
ವೈಭವದಿಂದ ಕಂಗೊಳಿಸುತ್ತಿದೆ; ಅದರ ತಳಿರುತೋರಣಗಳೂ ಧ್ವಜಗಳೂ 
ಮಂದಾರಲತೆಯ ಶಾಖೆಗಳಂತೆ ಮ೦ದಮಾರುತದಲ್ಲಿ ವೈಯ್ಕಾರದಿ೦ದ 
ಬಳುಕುತ್ತ, ಕೈಬೀಸಿ ಕರೆಯುತ್ತ, ಸ್ವಾಗತದ ಮ೦ದಹಾಸವನ್ನು ಬೀರುತ್ತಿವೆ. ಚಿಕ್ಕ 
ಹರೆಯದ ಮುಗ್ದ ಮನೋಹರ ಕನ್ನೆಯರು ಆಸ್ಥಾನದಲ್ಲಿ ಕಿಕ್ಕಿರಿದು ಸೇರಿರುವ 
ಸಮ೦ಗಲಿಯರಿಗೂ ವಿದ್ಕಾನಗರದ ಪ್ರತಿಷ್ಠಿತ ಮಹನೀಯರಿಗೂ ಮುಹೂರ್ತದ 
ವೀಳೆಯವನ್ನೂ ಮದುವೆಯ ಉಡುಗೊರೆಗಳನ್ನೂ ಹಂಚುತ್ತಿದ್ದಾರೆ, ಮಿಂಚಿನ 
ಗೊಂಚಲಿನಂತೆ, ಬಾಲಲಕ್ಷ್ಮಿಯು ಬಹುರೂಪ ತಳೆದಂತೆ ಓಡಾಡುತ್ತಿದ್ದಾರೆ. 
ಮತ್ತೆ ಕೆಲವು ಕನ್ನೆ ಯರು ಬೀಸುವಕಲ್ಲಿನ ಅಂಚಿನಲ್ಲಿ ವಧೂವರರನ್ನು ನಿಲ್ಲಿಸಿ 
ಅವರಿಂದ ಮಾಲೆಗಳನ್ನು ವಿನಿಮಯ ಮಾಡಿಸುತ್ತಿದ್ದಾರೆ. ಬೇರೆ ಕೆಲವರು 
ಶೋಭನವನ್ನು ಕೋರುತ್ತ ಹಾಡುಹೇಳಿ ಆರತಿ ಎತ್ತುತ್ತಿದ್ದಾರೆ. ವಿವಾಹವೈಭವದ 
ಕೋಲಾಹಲವನ್ನು ಮೀರಿ ಕೇಳಿಬರುತ್ತಿದೆ 

ಸುಲಗ್ನಾ ಸಾವಧಾನ ! ಸುಮುಹೂರ್ತಾ ಸಾವಧಾನ. ..... 

ಈ ಮದುವೆ ಅಪರೂಪದ್ದು, ವಿಶೇಷದ್ದು : ಮದುವೆ ಮನುಷ್ಕರದಲ್ಲ, ಆಟದ 
ಮದುವೆ, ಆಟದ ಗೊಂಬೆಗಳಿಗೆ--ಪಾ೦ಚಾಲಿಕಾಮಿಥುನಗಳಿಗೆ--ಪುಟ್ಟ ಹೆಣ್ಣು 
ಮಕ್ಕಳು ಮಾಡಿಸಿದ ಮದುವೆ. 

ಈ ಸಮಾರಂಭದ ಅಧ್ಯಕ್ಷನು ಸ್ವತಃ ರಾಮರಾಯ ದೊರೆಯೇ. ಕೃಷ್ಣದೇವ 
ರಾಯರ ಸ್ವಂತ ಅಳಿಯನಾಗಿ ರಾಜ್ಕಸೂತ್ರಗಳನ್ನು ವಹಿಸಿಕೊಂಡು, ವಿದ್ಯಾನಗ 
ರದ ರಾಜದ್ರೋಹಿಗಳನ್ನು ಸದೆಬಡಿದು, ಪಾರಸಿಕರನ್ನು ಭಾರತದ ಗಡಿಯಿ೦ದಾ 
ಚೆಗೆ ಓಡಿಸಿದ್ದಾನೆ; ಯುದ್ಧದಲ್ಲಿ ದಿಕ್ಕುಗೆಟ್ಟು ಓಡಿಹೋಗುತ್ತಿದ್ದ ಸದಾಶಿವರಾಯ 
ನನ್ನು ಗುತ್ತಿಯಲ್ಲಿ ಕೂಡಿಕೊಂಡು, ತನ್ನ ಕತ್ತಿಯೊ೦ದರ ಬಲದಿಂದಲೇ ಶತ್ರು 
ಗಳನ್ನು ಹೇಳಹೆಸರಿಲ್ಲದ೦ತೆ ಮಾಡಿ ಆತನನ್ನು ಕರ್ಣಾಟಕರತ್ನಸಿ೦ಹಾಸನದಲ್ಲಿ 
ಸ್ಥಾಪಿಸಿದ್ದಾನೆ. ಈ ವಿಜಯೋತ್ಸವದ ಅಂಗವಾದ ಪಾಂಚಾಲಿಕಾಮಿಥನ ವಿವಾಹ 
ಸಂಭ್ರಮದಲ್ಲಿ, ಭೀಮಾರ್ಜುನರೊಡನೆ ವಿರಾಜಮಾನನಾದ ಯುಧಿಷ್ಮಿರನಂತೆ, 
ಸೋದರರಾದ ವೆಂಕಟಾದ್ರಿ, ತಿಮ್ಮರಸರ ಜೊತೆಯಲ್ಲಿ ಭದ್ರಾಸನದಲ್ಲಿ ಕುಳಿತಿ 


೧೫೦ ಕರ್ಣಾಟಕಸ೦ಗೀತವಾಹಿನಿ 


ದ್ದಾನೆ. ರಸಿಕಶ್ರೇಷ್ಠನಾದ ಅವನೇ ಈ ಬಾಲಕ್ರೀಡೆಯ ಸಂಭ್ರಮ, ಉತ್ಸಾಹಗಳಿಗೆ 

ಪ್ರೇರಕ ಸ ಸ್ಫೂರ್ತಿ. ಇದೇ ಸಂದರ್ಭದಲ್ಲಿ ರಾಜಶಿಲ್ಪಿಶ್ರೇಷ ನಾದ! ರಾಮಾಮಾತ್ಮನು 

ಸನ್ನ “ಬಾಸ್ತುಶಿಲ್ಪಪ್ರೌಢಿಜೆಯ ಶೈರಗದಂತೆ' ಕಟ್ಟಸಕೊಟ್ಟಿ `ಈ ರಿತ್ನಕೂಟಿದ' 
ಉದ್ಭಾಟನೆಯೂ ನಡೆಯುತ್ತಿದೆ : ಹರ್ಷದ ಹೊನಲು ಉಕ್ಕಿ ಹರಿಯುತ್ತಿದೆ. 


ಸ೦ಗೀತಸಮಾರಾಧಕೆ ಸನ 

ಈ" ಹಾಂಚಾಲಿಕಾವಿವಾಹ ಸಮಾರರಭಸರಟ್ರ ಹಕ್ಕ `ಹೊರಿಗಲಶವಿಟ್ಟರಿತಡೆ 
ಅಂದಿನ ಸಂಗೀತಸಮಾರಾಥನ.' ಸಂಗೀತದ: ಲಕ್ಷ್ಯಲಕ್ಷ್ಮಣಗಳಲ್ಲಿ ಎಣೆಯಿಲ್ಲದ 
ಪರಣತಿಯನ್ನು' ಪಡೆದು. ಅಭಿನವಭರತಚಾರ್ಯಸೆಂಬ' ಬಿಕಡಹೂಪ್ರು ಸ್ವಾತ್‌ 
ರಾಮಾಷಾತ್ಮನೆ: ಈ ಕೈ6ಕರ್ಯವನ್ನು “ನಡೆಸುತ್ತಿದ್ದಾನೆ. `ಎದೆರಿಲ್ಲಡ-ಪಂಕತ್ಯಡ 
ಪ್ರತೀಕವಾಗಿ ಪೆಂಡೆಯವನ್ನು ಕಾಲಲ್ಲ ತೊಟ ತೊಡಕಮಳ್ಲುನೆಲಚಿ ಬಕುಜಿನ್ನು: 
ವೆಹಿಸಿದ್ದಾನೆ; -ಸಂಗೀತಸಿಟತ್ಯಲಕ್ಷ್ಮ ೮ 'ಪಕ್ಚಿಣನಾಹುಕನಾಗೆ, ರಾಯಚಯಕಾಕ 
ಸೆಶಟ 'ತನ್ನ-ಪ್ರ ಅಸ್ತಿಯನ್ನು: ಹುರೆಯುತ್ತ. ಅಷನು “ಹಾಡುಗಳನ್ನು -ಆಕಪ್ರ ತಿ 
ಯಲ್ಲ ಕಚಿಸಿ-ಹಾಡುತ್ತಿದ್ದಾನೆ. ಪ್ರ ಚೀನ ಸರಗೀತಶಾಸ್ತ್ರ ಸಮುಪ್ರ ದಲ್ಲಿ: ಮುಳುಗಿ 
ಹೊಣಿದ್ದ' ಅದೆಷ್ಟೋ: ಪ್ರಜಂಧರತ್ನಗೆಳನ್ನು ಹೊರತೆಗೆಡುನ ಮಾತುಡಾತುಗಳಿ 
ಪ್ರಾಭಸಂಚಾಕ ಮಾಡಿಸಿ ಇರ ಸಭೆಯನ್ನ್‌ ಶ್ರೀಕೆಂಗಪ್ರ ಕಾಯ 'ನಾದೆಬ್ರಹ್ಞೆ 
ಮೌಹುವನ್ನಾಗಸಿದ್ದಾನೆ. ಸಂಗಣರತ್ತಾಕರದಲ್ಲಿ ಉದಯಸಜೆ ಕಲ್ಪನಾಲಕ್ವು ಯು 
ರಾಷನಮಸತ್ಯನ ಧಷಳಕರ್ತಿಪದ್ಮದಲ್ಲಿ ನೆಲೆಸಿ ಶಾಸ್ಕವಾಡುತ್ತಿಪ್ದಾಳಿನ ೨: 
ಅವನು ರಚಿಸಿದ್ದ ಪ್ರಬಂಧಗಳನ್ನಾವರೂ-ಎಣಿಸ ಹೇಳಲು ಅಳೆ ಸ: ಳೆ 
ಮೊದಲಾದ" ಶುದ್ಧಸೂಡಗಳು; ರಾಗ `ಕಡಂಐ;-ಮಾತೃಕಾ,- ಗದ್ದ- ಮೊದಲಾದ 
ಮೂವತ್ತೆರಡು: ಆಲಿಕ್ರಮ `ಪ್ರಬಂಧಗಳ,''ವಾಗ್ಗೇಹ 'ಎಭಪೆಶ್ರೀ ಸಟತವಾದ 
ಪಠಚತಾಲೇಶ್ವರ;' ಶ್ರೀಠೆರಣ, `ದ್ವಪಜೆ, `ಸ್ವರಂಕೆ;  ಶ್ರೀವಿಲಾಸ “ಮುರಿತದ 
ಮೂವತ್ತಾ ರು ವಿಪ್ರ ಕೀರ್ಣ ಪ್ರ ಬಂಧಗಳು, ಜೇತೋತಿಂಜಕವಾದ ಹಟನುನ 


ಸೊಡಗಳು, -ಚೇಕೆ: ಇತ್ತು ರಾಗಗಳಲ್ಲಿ: ಪ್ರಸಿದ್ಧ ಎಡದ ಶಂಟಿ ತ ಕತೆಗಳ 
ವೀಣೆಯ ಸಂಚರೆದ`ಇಂಿಪುಸೊಂಪುಗಳಲ್ಲಿ; ಅಿಷ್ಯಕೆಟಿಯ “ಸಮಂಜಸೆ 
ಶ್ರಾವೆಕಕಲಕನದಕ. ಸೊಬಗನಲ್ಲಿ' ಈ ಪ್ರಬಂಧ ಪ್ರವಾಹವು ಆ ಸಂಸತ್ರಿನಕ್ಕ: 
ಮೈಮರೆಸುತ್ತಿದೆ; ೬... ಡ್‌ ಹ್ಮ ತಡಾನೆಂದರಅದ್ವಿ ಶೇಯೆರ 
ಉಪಾಸ್ಪಹೇ'` ಎರಿದಾಗಿದೆ ಸಥೆಯ ಸ್ಥಿ; ಸಾ 

ಸೆಂಗೀತಸಮಾರಾಧಾನದ ಮುಕ್ತಾ ಬ ಸಮಯ. ರಾಮಾಮಾತ್ಮ ನು ಸಾಕ್ಷ ರಾ 
ಲಪ್ತಿಯನ್ನು ಎತ್ತಿಕೊಂಡಿದ್ದಾನೆ. ಕಲ್ಪನಾವಿಲಾಸದ ಕನಸಿನಲ್ಲಿ ಕಣ್ಣುಗಳು ಅರ್ಧ 
ಮುಚ್ಚಿವೆ.” ಮುಖದಲ್ಲಿ ಕಲ್ಪನಾಚತುರಾನನನ ತೇಜಸ್ಸು, `ವರ್ಚಸ್ಸು' ಒಡೆದು 


ಬೈಕಾರ' ರಾಮಪ್ಪಯ್ಯ ೧೫೧ 


ಮಾಡಿರ ಖಚಯಲ್ಲಿ ಭಾವಸಾಧ್ರಹುಶ್ರನಆರನಿಗೆಯನ್ನು-ಆಕಳಸಿದೆ.- ಆ ಅನ" 
ರ್ವಚನೀಯ ಸೌಂದರ್ಕದ ಮೋಡಿಯು ಉಸಿರಾಡಿದರೆ ಭಂಗನಾಡದೀತೆಂದು 
ಸಭೆಯಾ'ಸ್ತಬ್ದಹಾನಿದೆ ತನೆ ಂಬುಡೆನ್ನು-ಮರೆತ ತಪಕದಿಕದ ಕೇಳುತ್ತಿದೆ-ಹೊಸ 
ಸೃಷ್ಟಿಯ” :ಜೆಡಗೌ; ನಹೊಸಸ್ಯಖ್ಬಂಸ ನ ಟಗುಹು, 5 ಭಾಪೋಸ್ಠಾದದ ಪದ್ಮುತ್‌ 
ಸರಜಾರಳನಳಿಯುಲ್ಲಿ ಈರಚದೆ. ಬಳಗು ಹೂತಗೆಲ್ಲ-ನಾಡವು ಬ್ರಹ್ಮಮಯೆ 
ಜಾಗ, 'ಅನಂದಭಿನಿವಗಿರು ತಾನಲ್ಲ ಗತಿ ಹಾಡಿ ಆರಾ 
ನಾನ ಲರ ಲ ಮಾ 1 2 

'ಅಸನದೆಜರದ ತೇಷೆಪಾದ ಕಣ್ಣುಗಳನ್ನು. ತಿಂದು ಪ ಪ್ರಭುವಾದ'ರಾಮ' 
ಠಾಮುಸು' ಬಜುಕಾರ: ಕಾಮಪೌರತ್ರಿಯನ್ನು- ಬರೆಸಿದ ಅಆರಗಿಸಿ `ತಾನು 
ತೊಟ್ಟಿದ್ದ ಕರ್ಣಾಭರಣಗಳನ್ನೆ ಉಡುಗೊರೆಯಾಗಿಟ್ಟು, ತನ್ನಲ್ಲಿಯೇ ಅರ್ಧಾಸನ' 


ಪತ್ತು ಕರತುಡಿನಮಾಡಪಾಗಲೇ ಇಭೆಗೆ.ಎಟ್ಟರ:": ಭಜ ಜಿ 
ಟಿ: ನಿರಸಸರದರ್ಥವನ್ನೇ ಕಾಯುತ್ತಿದ್ದ  ರಂಕನಸ್ರಜನ: ಎಷ್ಟ್‌: “ಬಿನಯ 
ಡಿರಜ ಅಣ್ಣಸಿಗೆತೈಮುನಡು ಹೇಳಿದನು. ವಂ 


ಖಂಡ್ರ 5 ಸಂಜತಸಂಗತಕ ಲಕ್ಷಲಕ್ಷ ನಗಳ ಜಹುತಾದ. ಭ್ರಕೋಡಿ: 
ಗಳಿವೆ ಎ೦ದು ಬಲ್ಲವರು ಹೇಳುತ್ತಾರೆ. ಶಾಸ್ತ್ರವನ್ನೂ ಕಲೆಯ ಅಸುಷ್ಠಾನಷನ್ನೂ: 
ಸಿಮನ್ನಸಿ ಔನ,” ಮಂಜನ `ಸಂಗ8ತಕ್ಕೆ: ಅಡಿಪಾಯವಾಗುವಂತಹ''ಶಾಸ್ತ್ರ 
ಗೈಲಥವನ್ನುವಕಿಟಿಸುವ6ತ ನಿಮ್ಮು' CS ತಮ್ಮ a 
ಬೇಕು.” ಸ 
ಸ೦ಗಿತಸರಸ್ವತಿಗೆ ವೀಳಿಯೆ:: - ಬಡು ಬ 
-ಉತರೆಸರ ಮಸಖನನ್ಲಿ ಮುಗುಸ್ನಗೆ ಮೂಡಿ: ತೈಪ್ರಿಯಿರಿಡೆ ತಲೆತೂಗಿ ಹೇಳಿ 
ಪರ ವಹಮ,:ಹೌಹು:'ನುವೂ ಹಾಗೆಯ್‌ ಕೇಳಿದ್ದೇವೆ: ಈ ನರ್ಮ-ಸಭೆಯಲ್ಲಿ' 
ಸರಣೀತೆಸಾಜತ್ಯ ಬವಿಕೇಷಕೇಷಾವತಾರಕೆನ ತುಂಟ ಕೋಭಿಸುತ್ತದ್ದಾರೆ; ಆಶಕೆ 
ಕೆಲದಕಶಾಸ್ತ್ರಡಲ್ಪ"ಹುತ್ರ'ಪಾರೆ6ನತರು ಮತ್ತೆ ಕಲವರು ಲಕ್ಷ್ಮದಲ್ಲಿ ಮಾತ್ರ: 
ಪರಿಣಿಶಕು ಸಾಡೆಕಜಕಕ್ಪ ಮೂ ಸಾಕಂತೆ ದದ್ವತ್‌ ಪ್ರತಿಭೆಗಳ ಸಮರಸ' 
ಧರಂಷ್ಯಕಿಕ್ಳುತಿಮ್ಮ ಕಾತರ ರಾಸಪ್ಪಹ್ಕಾಪವತಲ್ಲಿ ಸನ 
ಈ ರಾಮಪಿತ್ರಗಳನ ಸಂಗಣನಲ್ಲಿ ಸಾಕ್ಷಾತ್‌ ನನಯ ಅಪೆರುವಕುಶಿ 
ಹಾಗಿದ್ದ ಕನ್ನಡಗನಕಲ್ಲುಪ್ರಹ್ಕುನಪಕ' ಮಗಳ ಮುಗ. `ಅವೆರಂತೆ ಇವರೂ ರಾಯ 
ಟಯಕಾರಕ; ತೂಡರಮೆಲ್ಲರು; ಅಭಿನನೆಭರತಾಚೊರ್ಯರಿ. ನೆಮ್ಮ ಹಿರಿಯರಾದ" 
ಇಮ್ಮಡಿ ಮಲ್ಲಿಕಾರ್ಜುನಪ್ರಭೌಗಳ ಆಸ್ಥಾನಡೆಲ್ಲಿ ಎದನಿಧಿಯಾದಕಲ್ಲಿ _ನಾಥರು 
ಕನ್ನಡಿಗ ಶ್ರೀತಾರ್ಜ್ಯದೇವಸೊರಗಳ-ಸಂಗೀತರತ್ನಾಕರಕ್ಕೆ ಕಲಾನಿಧಿವ್ಯಾಖೈ ಯನ್ನು 
ಧಟಸ. ನಪಕರಿಸಿಡಿರು: ಆಚರ ಮೊಷ್ಮುಕ್ಕಳುದ ಇವರೂ ಅದೇ -ಸತ್‌ ಸ೦ಪ್ರ 


೧೫೨ ಕರ್ಣಾಟಕಸ೦ಗೀತವಾಹಿನಿ 


ದಾಯವನ್ನು ಮುಂದುವರಿಸಿ ಗಾಂಧರ್ವಶಾಸ್ತ್ರದಲ್ಲಿ ಲಕ್ಷ್ಮ-ಲಕ್ಷಣಸಮನ್ವಯ 
ವನ್ನು ಸಾಧಿಸಲಿ. 

``ಅಮಾತ್ಮರೇ,' ನೀವು ಮಹಾಶಿಲ್ಪಿಗಳು, ಗಾ೦ಧರ್ವವಿದ್ಕಾಧರರು. ಪತ೦ಜಲಿ 
ಗಳು ಪಾಣಿನಿಗಳ ಶಬ್ದಶಾಸ್ತ್ರಕ್ಕೆ ಮಹಾಭಾಷ್ಕವನ್ನು ಬರೆದಂತೆ, ಸ೦ಗೀತಶಿಲ್ಪಿ 
ಗಳಾದ ವಿದ್ಯಾನಿಧಿ ಕಲ್ಲಪ್ಪಯ್ಕನವರು ಶಾರ್ಜ್ಗದೇವರ ಸಂಗೀತರತ್ನಾಕರಕ್ಕೆ 
ಸಂಗೀತಕಲಾನಿಧಿ ಸೇತುವೆಯನ್ನು ರಚಿಸಿದಂತೆ ನೀವೂ ಸಂಗೀತಶಾಸ್ತ್ರದಲ್ಲಿರುವ 
ಮತಾ೦ತರಗಳ ಸಾರವನ್ನು ಸಂಗ್ರಹಿಸಿ : ಭರತಮುನಿಯ ಹೃದಯವನ್ನು ಅನು 
ಸರಿಸಿ ಸ್ವರಪ್ರಮಾಣಗಳ ಸಮಸ್ಯೆಯನ್ನು ಬಿಡಿಸಿ ; ವಿದೈೆಗೆ ಸದ್ಗುಣರಾಶಿಯು 
ಸೇರಿಕೊಂಡಂತೆ ನಿಮ್ಮ ಶಾಸ್ತ್ರಗ್ರ೦ಥದಲ್ಲಿ ಸಂಗೀತದ ಲಕ್ಷ್ಮಲಕ್ಷಣಗಳೆರಡೂ 
ಮಧುರವಾಗಿ ಬೆಳೆಯಲಿ. 

“ಇದಕ್ಕಾಗಿ ಇಗೋ, ಈ ವೀಳೆಯವನ್ನು ಸ್ವೀಕರಿಸಿ. ನಮ್ಮ ಪ್ರೀತ್ಮಭಿಮಾನಗಳ 
ಸಣ್ಣ ಕುರುಹೆ೦ದು ನಿಮ್ಮನ್ನು ಕೊ೦ಡುವೀಡು ರಾಜ್ಯದ ಅಧಿಪತಿಗಳನ್ನಾಗಿ ಮಾಡಿ 
ದ್ದೇವೆ ; ಪೂರ್ವಸಮುದ್ರದಿ೦ದ ಸೀಮಿತವಾದ ನಾಡು ನಿಮ್ಮದು ; ಅಲ್ಲಿ 
ಸುಖಸ೦ತೋಷಗಳಿ೦ದ ನಿಮ್ಮ ಲೇಖನಸಿರಿ ಮೆರೆಯಲಿ ; ನಮಗೆ ಹೃದಯ ತುಂಬಿ 
ಆನಂದವಾಗಿದೆ.” 

ನಿರರ್ಗಳವಾದ ವಾಗ್‌ರುರಿಯಿ೦ದ ಕೃತಿರಚನೆ ಮಾಡಬಲ್ಲ ರಾಮಪ್ಪಯ್ಯ್ಕನಿಗೆ 
ಹೃದಯ ತು೦ಬಿಬ೦ದು ಮಾತು ಸೋತುಹೋಯಿತು : ಹೊಣೆಯಿಂದ, ಪ್ರೀತಿಯ 
ಹೊರೆಯಿಂದ ಕತ್ತು ಬಗ್ಗಿ ಹೋಯಿತು. 

ಪ್ರಭುಗಳ ಕಲಾಭಿಮಾನ, ಔದಾರ್ಯ ಅಷ್ಟಕ್ಕೇ ನಿಲ್ಲಲಿಲ್ಲ ; ರಾಮಪ್ಪಯ್ಯ 
ಅಮಾತ್ಮನನ್ನು ಜೇಲೂರಿಸಿ೦ಹಾಸನ ಪಟ್ಟಣದ ಒಡೆಯನೆ೦ದು ಸಾರಿದರು. 
ಉದಾರವಾದ ಕೃಪೆಯಿ೦ದ ನೂರಾರು ಅಗ್ರಹಾರಗಳನ್ನು ಪ್ರತಿಷ್ಠೆ ಮಾಡಿಸಿ 
ಅವನಿಂದ ಅವುಗಳನ್ನು ಭೂಸುರರಿಗೆ ದಾನಮಾಡಿಸಿ ಮುಗಿಯದ ಪುಣ್ಯದ ಬುತ್ತಿ 
ಯನ್ನು ಕಟ್ಟಿಕೊಟ್ಟರು. ಪ್ರತಿದಿನವೂ ಉಡುಗೊರೆಗಳ ಭಾರದಿ೦ದ ಅವನನ್ನು 
ಬಾಗಿಸಿದರು ; ರಾಜ್ಕದಲ್ಲಿ ತಮಗೆ ರಾಮಾಮಾತ್ಮನು ಸಮನೆಂದು ಸಾರಿದರು. 

ರಾಮಾಮಾತ್ಮನಲ್ಲಿ ದೊರೆಯ ಈ ಕಲಾಪ್ರೇಮವನ್ನೂ ಔದಾರ್ಯವನ್ನೂ 
ಸಾರ್ಥಕಪಡಿಸುವ ಬಯಕೆ ಬಲವಾಯಿತು. ಅಂದಿನ ಸಂಗೀತಲಕ್ಷಣದಲ್ಲಿ ಸ್ವರ 
ಪ್ರಮಾಣಗಳ, ಸ್ವರಪ್ರಯೋಗಗಳ ಬಗೆಗೆ ವಿರುದ್ಧವಾದ ಮತಗಳಿದ್ದುದೂ, 
ವೀಣಾಮೇಳ, ರಾಗಮೇಳಗಳ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದುದೂ ನಿಜವೇ 
ಆಗಿತ್ತು. ಕಲೆಗೂ ಶಾಸ್ತ್ರಕ್ಕೂ ಕಾಲ ದೇಶಗಳಲ್ಲಿ ಐಕ್ಕವನ್ನು ಉ೦ಟುಮಾಡದಿದ್ದರೆ 
ಕಲೆಯಲ್ಲಿ ಕೊಳೆತುಂಬಿ ಶಾಸ್ತ್ರವು ಶಸ್ತ್ರವಾಗಿ, ಸ೦ಸ್ಕೃತಿಯು ಇಳಿಮುಖವಾಗುವ 
ಶಂಕೆಯಿದ್ದ ಕಾಲವದು. ಆದುದರಿಂದ ಸ್ವರ, ಮೇಳಗಳ ವಿವೇಚನೆಯನ್ನು ತನ್ನ 
ಮತಾಮಹನು ನಡೆದ ಕಲಾನಿಧಿ ವ್ಮಾಖ್ಕೆಯ ಹೆದ್ದಾರಿಯಲ್ಲಿಯೇ ನಡೆದು ಶಾಸ್ತ್ರ 


ಬೈಕಾರ ರಾಮಪ್ಪಯ್ಯ ೧೫೩ 


ಗ್ರಂಥವೊಂದನ್ನು ರಚಿಸುವ ನಿರ್ಧಾರವನ್ನು ಮಾಡಿದನು. 
ಅದೇ ಸ್ವರಮೇಳಕಲಾನಿಧಿ. 
ತ x ತ್ಯ 

ಸ೦ಪ್ರ ದಾಯದ ರಾಜಮಾರ್ಗ 

ಕ್ರಿಸ್ತಶಕದ ಹದಿನೈದು, ಹದಿನಾರನೆಯ ಶತಮಾನಗಳು ಭಾರತೀಯ ಸಂಸ್ಕೃತಿಗೆ 
ಆದಂತೆ ಸಂಗೀತಕ್ಕೂ ಪರ್ವಕಾಲವೇ ಆದವು. ದೇಶದಲ್ಲಿ ನಡೆಯುತ್ತಿದ್ದ ರಾಜಕೀಯ 
ಮತ್ತು ಸಾಮಾಜಿಕ ಆಂದೋಲನಗಳೂ, ಪರಕೀಯರ ಪ್ರಭಾವವೂ. ನಾಡು ನುಡಿ ಹಾಗೂ 
ಕಲೆಗಳ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿದವು. ಸ೦ಗೀತಕು೦ಡಲಿನಿಯು ಪೊರೆ 
ಬಿಟ್ಟು ಮಿರಮಿರನೆ ಮಿಂಚುವ ತನುವನ್ನೂ ಸೋಲರಿಯದ ಚೇತನವನ್ನೂ, ಹುರುಪಿನ 
ನವತಾರುಣ್ಯವನ್ನೂ ಪಡೆದುಕೊ೦ಡ ಕಾಲವಿದು. ನದಿಯು ಅನಾದಿ ಕಾಲದಷ್ಟು ಪ್ರಾಚೀನ 
ವಾದರೂ ಅದರಲ್ಲಿನ ನೀರು ಎಂದಿಗೂ ಹೊಸದೇ. ಅಂತೆಯೇ ಕಲೆಯ ಪಾತ್ರವೂ ದಿಕ್ಕೂ 
ಗಮ್ಮಸ್ಥಾನಗಳೂ ನಿಕರವಾಗಿ ನಿರ್ಧಾರವಾದ ಪುರಾತನಗಳೇ ; ಆದರೆ ಆದರಲ್ಲಿ ಲಕ್ಷ್ಯ 
ಸಾಮಗ್ರಿಯೂ ಅನುಷ್ಠಾನ ರೀತಿಯೂ ಎಂದಿಗೂ ಹೊಸದೇ. ನದಿಯಲ್ಲಿ ಮಹಾಪೂರವು 
ಉಕ್ಕೇರಿ, ದಡಮೀರಿ ಭೋರ್ಗರೆದು ಹರಿದಾಗ ಅದರ ನಿಯಂತ್ರಣವೂ, ಸ೦ಲಯಮವೂ 
ಸರಿಯಾಗಿ ಆಗದಿದ್ದರೆ ಹಸಿರು ಹೆಚ್ಚಿ. ಸ೦ಪತ್ತು ಸಮೃದ್ಧಿಯಾಗುವುದರ ಬದಲು 
ಭೂತಾಯಿ ಬಂಜೆಯಾಗುತ್ತಾಳೆ. ಜನಪದವು ರೋಗರುಜಿನಕ್ಕೆ, ಹಸಿವಿಗೆ ಸಿಕ್ಕಿ ಕ೦ಗೆಡು 
ತ್ತದೆ. ಅದೇ ರೀತಿಯಲ್ಲಿ ಕಲೆಯ ಹೊನಲಿನಲ್ಲಿಯೂ ಆಗಾಗ ಮಹಾಪೂರವು ಉಕ್ಕಿ 
ಬಂದು ವರುಣರಾಣಿಯು ಲಾಸ್ಕದ ಬದಲು ತಾ೦ಡವವನ್ನು ಆಡುವುದುಂಟು. ಈ 
ತಾ೦ಡವದಿ೦ದ ಸೃಷ್ಟಿಯಾಗಬೇಕು ; ಪ್ರಳಯವಾಗಬಾರದು ; ಇದು ಈ ಕಲೆಯನ್ನು 
ಕೈಹಿಡಿದು ನಡೆಸುವ ಮತಿಶ್ರೀಮ೦ತ ವಿಭೂತಿಗಳನ್ನು ಅವಲಂಬಿಸುತ್ತದೆ. ಇದು ಈ 
ಮಹಾಪ್ರವಾಹಕ್ಕೆ ಒಡೆಯದ, ಬಿರುಕುಬಿಡದ, ಸುದೃಢವಾಗಿ ನಿಲ್ಲುವ, ಜಲಶ್ರೀಯನ್ನು 
ಶೇಖರಿಸಿ ಬಳಲೆಳಸುವ ಅಣೆಗಳನ್ನು ನಿರ್ಮಿಸುವ ಶಿಲ್ಪಿಗಳನ್ನು ಅವಲಂಬಿಸುತ್ತದೆ. 

ಇಂತಹ ಒಬ್ಬ ಮಹಾಶಿಲ್ಪಿ ಶ್ರೀ ರಾಮಯಾಮಾತ್ಯ. ಆತನು ವಾಸ್ತುಶಿಲ್ಪದಲ್ಲಿ ಮಾತ್ರ 
ಸಹಜ ಪ್ರೌಢಿಮೆಯನ್ನು ಗಳಿಸಲಿಲ್ಲ ; ಸ೦ಗೀತಶಾಸ್ತ್ರದಲ್ಲಿ ಸುಂದರವೂ ಸುಭದ್ರವೂ ಆದ 
ಅಣೆಕಟ್ಟನ್ನು--ಸ್ವರಮೇಳಕಳಾನಿಧಿಯನ್ನು--ರಚಿಸಿ ಉಪಕರಿಸಿದ್ದಾನೆ. ಈ ಪುಟ್ಟದಾದ 
ಆದರೆ ಅತ್ಯಂತ ವಿಚಾರನಿಬಿಡವಾದ ಗ್ರಂಥವನ್ನು ಸ್ವಂತವಾಗಿ ಅಭ್ಯಾಸ ಮಾಡದೆ 
ಅನ್ಯೋಕ್ತಿಗಳನ್ನು ಅವಲಂಬಿಸಿದ ಸಂಗೀತ "ಸ೦ಶೋಧಕರು' ಕೆಲವರು ಅದರ ವಿಷಯ 
ವಾಗಿ ಸತ್ಯದೂರವಾದ ಸಂಗತಿಗಳನ್ನು ಪ್ರಚಾರಮಾಡಿದ್ದಾರೆ. ಶ್ರೀಶಾರ್ಜ್ಣದೇವನು 
ಸ೦ಗೀತರತ್ನಾಕರದಲ್ಲಿ ಹೇಳಿರುವ ಲಕ್ಷಣಗಳನ್ನು ಖಂಡಿಸುವುದಕ್ಕೆಂದು, ಹೊಸ ಶಾಸ್ತ್ರ 
ಪ್ರಮೇಯಗಳ ಪರಂಪರೆಯನ್ನು ನಿರ್ಮಿಸಲೆ೦ದು ಸ್ವರಮೇಳಕಳಾನಿಧಿಯನ್ನು ರಾಮಾ 
ಮಾತ್ಯನು ರಚಿಸಿದನು, ಎಂದು ಅ೦ತಹವರೆನ್ನುತ್ತಾರೆ. ಹೀಗೆ ಶಾರ್ಜದೇವನಲ್ಲಿ ರಾಮಾ 
ಮಾತ್ಯನಿಗೆ ಅಗೌರವ ಅನಾದರಗಳನ್ನು ಕಲ್ಪಿಸುತ್ತಾರೆ. 


೧೫೪ ಕರ್ಣಾಪಿಕಿಸರಗೀತೆಬಾಹಿನಿ 

ಅವಿಚಾರರಮಣೀಯವಾಔ 5೬ ಮತ್‌ ನಲಂ ನಿನನ ನಹ ಸ 
ಲಾರದು. ಏಕೆಂದರೆ ಇಡೀ ಸ್ವರಮೇಳಕಳಾನಿದಿಯಲ್ಲಿ ರಾಕಿ ''ಭಿಗಾರವ 
ಗಳಿಂದ ಪುರಸ್ಕರಿಸುವ ಪ್ರಾಚೀನಾಚಾರ್ಯನೆ೦ದರೆ ಶಾಜ ರ್ಗ ದೇವನೊಬ್ಬನೇ. ಅಲ್ಲಿ ಇತರ 
ರನ್ನು ಸ್ಮರಿಸುವುದು ಸಹ ಇಲ್ಲ. ಶಾರ್ಜ್ಣದೇವನನ್ನು ಪನಿ ದಷ್ಲಾ 
ಪೌಸ್ರಾರ್ಥವೇಔ?: :ಫಾರ್ಟ್ಯದೇವೆಸೊರೆ: “ಎಂದೆಲ್ಲ” 'ರಾಮಾಮಾತ್ಸನು' “ಭಕ್ತಿಪಿ ಲೀತಿಗೆಳೆಂದ 
ಕಠೆಯಶಣೆಧಷ್ಟುತ- ಕ ಗ್ರರಥಕ್ಕೆ- ಸಂಗೀತರತ್ನಾಕರವ್ರ 'ಪಿದರ್ಶವೆಂದು ಸಕಕರ 
ಹಾಗೆ:ಸಾರಿಟ್ಟಾತೆ; ಸ್ವರಹಳಕಳಾನಿಫಿಯ "ನರೆಡನಿಯ`ಮೆತ್ತು`ಮೂರನೆಯ'ಪ ಕರಣಿ 
ಗಳಕ್ಲೌ್‌ ಬಹುಭಾನಪಸ್ಟು'ಆಶರಿಂಪ ಅಕ್ಷರಶಃ ಉಡ್ದರಿಸಿಕೊಂಡು" "ನಿಷ್ಯತಿನಗಿದ್ದುನ 
ಶ್ಲೇಷಿಮಿರದ-ಇಅನಟ(ಸಂನೀತರತ್ನಾಕರ ಏತಿ a ಬಂಗು ) 
ಯನ್ನು ಸೂಟೌಪ್ದಾತೆ. -- ಚಟು ಸ ರಾ ಸ ಸ್ರ ಚಚಷಾ ನೋಡನ 

ತ್ರೀ ಹರ್ಡಿವೇಪಹ: ಭುಕಿತೀತು 'ಸರನೇತಕ್ಕ- ಹೊಟ್ಟ ಮೊದಲಟಾರಿಗೆ "ಭದೋಪ 
ವಸತಿಯನ್ನು ಕಲ್ಪ ಸಕಟ್ಟನ 7 ಅರಜ್‌ ಪ್ರಹಾಶಸುವದನ್‌ ಬರತ ಸ್ಟ 
ಸನಾತಧವಾಣಗಳ ಚೌಟಟ್ಟನಿಲ್ಲ 'ಭಾಕತಮೌಲ;? ಗಳನ್ನೂ: ಆರ್ಥಗೌರವವನ್ನೂ: “ಶಾಸ್ತ್ರಾ 538 
ಗಳ: ನಾಢಾರ್ಥಗೂಷರ್ಧಗಳ: ಒಢಿನಪೇತಿವನನ್‌ ನಿರ್ಮಸಿ' 'ಆದರ” ತಮಗ] 
ವಿಸ್ತರಿಸಿದ ಪ್ರಾತಸ್ಮರಣೀಯನ್‌, ಚಸದೃಶ ಟರೆಂತನನು: ಅವನ ಸಂಗೇತರತ್ಪಾ ಕರ 
ದರದ ಈಪಕಾರಸ್ಥರಣೆಯಲ್ಟ ಇಲ್ಲ ಯಾನಂ ತಮ್ಮ ಅಕ್ಕಜಗೆರಥ್‌ 
ಗಳನ್ನು ಕತನಿದ ತರ್ಕಾಡಹ್‌ಅಸ್ತನರರ ಇಲ್ಲವೇ ಇಲ್ಲಪಿಂದರೊ"ಸ ಸಲುತ್ತದೆ. ನ್‌್‌ 
ಅದರೆ ಸರನೀತರತ್ನಾ ಕರಡತ ತಕ್ಕ ಅರಚಿದ 'ಮರಿಗಳಾಡರಣಿಪ್ಲಾಕದಲ್ಲರ್ಯಿ 
ವ4ನೋಪವಸೆತಿಯನ್ನಾ : ಅತ್ಯಾ ತೇಪಯನ್ನ ನಾಕಾ - ಇನ್ನಾಂದೌ 
ಚಿದ: ನೆಂಗೌತೆಕಾಸ್ತಿಗೆ ಥಲಘಜಿಂದರೆ`'ಸ್ಠ ತಿಮಿರ ಎರೆಡು" ಚ ರಥಗಳ 
ಲ್ಲಿಯೂ ಕೌಡಬ್ರ ಹೃದ: ಕುಕ. `ಚರಿದಸೆರರಿಶರ್‌: ಪ್ರಾ `ರರಟಿ : ಏರಡರಲ್ಲ ಹೂ 
ಗೀತಕ್ಕೂ ಹಾಹಟ್ರಹ್ಮಕ್ಕೂ ೬ಕಕುಲದೆಲ್ಲಿ' ಆನ್ಪಯಸುವ ಕ್ಲೆ ಷ್‌ ಶ್ಚ ತನುಜ 
ತಸುಪಾದ ಶಿಫೆನನ್ನು: 'ವ್ರಾಜನ್ನು ನವರದನದಕೆ ನಡಮಾಮುತಮು 'ನಾರತೆನುವಾದ 
ನರಿಯನ್ನು ನಮಸ್ಯರಿಸುತ್ತಾನ? ಸನಗತಿಕತ್ಪಾತರದಲಿ' ಮಂಗನ ಸೂಟಕವಾದ" 
ಬ್ರಹಹಬ್ದಹೇ ಮೊದ”: ನಷ್ಟ 'ಸಕಮೇಳಿಕತಾನಿಧಯಲ್ಲಿ' `ಈಸಕಾರ್ಥತರಮಾಭನಗಳ 
ಸಠನದಪಾದ್‌ ತ್ರಶಬ್ದರ್ಪೇ* ತ ಸಾರ್ಥಕ ಸಾಯ್‌ 'ಗ43ರಣದೆ' 
ಪೂಜಾಣಿಧಗರಲ್ಲಿ ಸತಾಚತಕಶಪನ್ನೂ 2ತುತಕಾಡಿದಷ್ಟ "ಆಹತೆನುಡವೆನೆಸ್ಸಿ್‌ ಇ ) 
ಗಳಿಲಡೇಹನಾಔ `'ಶವನಸ್ನೊ--ಸ್ತುತಿಸಿದ್ದಾನೆ. ಈ” ಮಿಯ ಶಿವನು. ಹ ಶ್ರ ಗ್ರ ರಜ 
ಯಲ ಹುಟ್ಟುವ ` ಮಾರುತದೊಡನೆ ಚಿತ್ತೆಬ್ರಶೀನವಾದಾಗ' ಹೃದೆಯಪರಿಕಜಿದೆಲ್ಲಿ 
ಯೋಗಿಗಳಿಗೆ ಮಾತ್ರ: `ತನಾಹತರೂಪದಲ್ಲಿ” ಗೋಚರಿಸುತ್ತಾನೆ.' “ಇದೆ ಶಟಿಲಿತವಾಗಿ' 
ಗ್ರಾಮವಿಭಾಗೆಗಳು; ವರ್‌, ಅಲಂಕಾರ, ಜಾತಿ, ಕ್ರ ಮೆ ಮುಲಿತಾದ 'ನಾಮರುೂಪಗಳೆಲ್ಲಿ' 
ನಾನಾತ್ವವನ್ನು ಪಡೆದ ಆಹತನಾದವಾಗಿ, ಅದ್ದಿ ತಿಕಯವಾದ: “ಆನಂದಮಯವಾದ: ಸರ್ವ' 





- .ಟೈಕಾರ ರಾಮಷ್ಟಯ್ಯ:: ೧೫೮೯ 


ಭೂತಗಳ ಚೈತನ್ಯವಾಗಿ, ಶ೦-ಕರವಾಗಿ ಗೋಚರಿಸುತ್ತದೆ. ದಂದ ರಿರುಇಡಂಡ 

 ರಾಮಾಮಾತ್ಯನಾದತೋ ಯೋದಡಿಹ್ಯದ್ಧಾಾನಗೋಚರಷಾತ್ರಪಾದ:- -ನಿರ್ಕಿಣನಿಲಾಕುರ 
ವಾದ, : ಅನಾಹತವಾದ ;ನಾಡವನ್ನು--ಬಿಟ್ಟು- ಎ ಜ್‌ ಸಾರಾಯಣದೂಖೀ: 
ಸಗುಣನಾದದ, ಉಪಾಸನೆಯನ್ನು ಮಾತ್ರ ಹೇಳುತ್ತಾನೆ; - ಸ ಜಾತಿ 
ಶ್ರೀರಾಗ್ಯಕನಿಧಿರ್ಗಭೀರಅಲಿತಾಕಾರ೯ಸ್ಟ ಸ್ವರಾತ್ತಿಪ್ರುತೀ" ನ ದಿ: ತ ಇರಾ ಜಣ ಕಷ 
ಗ್ರಾ ಮೋದಾಠಪದೈಕತಾನನಿಲಸಡ್‌ ಭಕ್ತಿಫುವೀಣಾವೃತ್ರ॥3; ಇಂ ನಾ ನ ದಿ 


ಲ್‌ ಜ್‌ ಕರಾ ಜಾ ಲ (0 ಎಂದಾ ಇ 


ಶ್ರಿ ಶ್ರೀರಂಗಪ್ಪ ಣಯೀ ಸನಾತನಸಮುತ್ತಾ ೨ ಲಾಭಿರಾಮಕ್ತಿಯೋ..... ಜಗ ಟಟ ರಲಲ 


ನಾದಬ್ರಹ್ಮಮೆಯಃ ಪ್ರ ಶ್ರಸಾಧಿತವಪುರ್ನಾರಾಯಣಸ್ವಾಯತಾಮ್‌, iL. ರರ ಧಿ. ವದ್ಯ 


_ ಇಲ್ಲಿ ನಾರಾಯಣನು. 'ಶ್ರೀಧಾಗೈಕನಿಧಿ  : ಅಕ್ಕಿಯನ್ನು ಕುರಿತು -ಅಥವಾ ಲಕ್ಷ್ಮೀಯ: 
(ಮನೇ ಅನುಪಮವಾದ: ಏಕ್ಕೆಕ ನಿಧಿಯಾಗಿ ಉಳ್ಳವನು; :ನಾರಾಯೂ.: ಲಲಿತ; 
ರಾಮುಕ್ರಿಯೆ, ಶ್ರೀ--ಇವುಗಳು: ರಾಗಗಳು: ಶ್ರೀ:ಎನ್ನುಪುದು ಮಂಗಳಸೂಚಕವಾದುದು- 
ಸರ್ವ ಸಂಪತ್ತಿನ ಪ್ರತೀಕಪಾದುದು ; "ಠಾಗಗಳಲ್ಲಿ ಅತ್ಯಂತ. ಮ೦ಗಳವನ್ನೂಸಿದಿಸಲಪದ: 
ವನ್ನೂ ಕೊಡುವಂತಹದೆಂದು-ಪ್ರಾ ್ರಿಚೀನಪುಸಿದ್ಧ ಪಾಡುದು- ನಾರಾಯಣನ ತನುಪು ನಾಡ: 

SH ಪಥೀತವಾಡುದ್ದು. ಸಾಂಧಕನಾದುದು; ಸಾರಾಯಣನು: Lis 
ಬಕತಾನವಾಗಿ. ಭಜಿಸುವ: 'ಜಕಿಪ್ರವೀಣರಿಂದ ಅವೃತನಾದವನು ಜತೆಯ ನಾಡವ 
ಶ್ರೀರಾಗೈ ಕನಿಧಿಯಾದುದು-; ಗಭೀಠಲಲಿಕಾಕಾರಪುಳ್ಳದ್ದು: ಸ್ವರಃ ಶ್ರುತಿ, “ಗ್ರಾಮ. ಪಡ: 
ತಾನ-ಮುಂತ್ಪಾದವುಗಳಿಂಡ: ಚೇರೆಬೇಕೆಯಾಗಿ ಸಭಕ್ತಿ: ಗೋಜಚರಿಸುವಂತಹದು-: ಶ್ರೇಷ್ಠ” 
ವಾದ: ವೀಣೆಯಲ್ಲಿ ಗೋಪಿತವಾದಂತಹುದು- "ಪ್ರು-ವೀಣಾ-ವ್ಯತಶಿಲಗ 3 ಎಣ ಅಯಂ 

-. ಅಷ್ಟೇ ಅಲ್ಲದೆ ಶ್ರೀಮನ್ನಾರಾಯಣನು-ಶ್ರೀರಂಗಪ್ಪ ್ರಾಯೀ:-ಜಗಸಾದಿಕ ಸೂತ್ರಧಾರಿ: 
ಯಾದ. ಅವನು. ಶ್ರೀ. ಎಂದರೆ: ಪಾಯಾ-ಸ್ವರೂಪವಾಧ: ತಂಗವನ್ನು ಪ್ರೀತಿಯಿಲದ- 
ಫೋಷಿಸುತ್ತಾನೆ. ಶ್ರೀರಂಗ -ಮಾಯಾಭೂಕನಗತ್ರಿಸಲ್ಲಿ:ನಾಪಾತ್ವೆದಲ್ಲಿ: ಗೋಚರಿಸುವ: 
ಜೀವರುಗಳ) ಪ್ರಣಯೀ (ನಿವಾಸಿಯಾಧವನಖ: `ನ್ರಾದಪೂ ಸ್ರೀಠಂಗಪುಣಮಯಿಯೇ ಶ್ರೀಲ 
ಇಂದೆ ಬೆಳಕು, ಹೋತಿ: ;ಸಗಥೆಂಕೆ ಅದನುಕಿಸಾಗಳು- SESE 


ಮ್‌ ಪ್ರಾ 


ಬ 


ನಾಧವು ಬೃಹ್ಟ: ಶ್ರೀರಂಗವು: ಒಂದು 'ಪುಸಿಡ್ಯ ೬. 'ಸಾರಾಯಣನು. ಸನಾತನವಾದ: 
ತಾಲಕ್ರಿಯೆಯಲ್ಲಿ ಸೃಷ್ಟಿಯ ಛದೋಮಂಯ.ಲಾಸ್ಕಧಲ್ಲಿ ಅಭಿರಾಮನಾದಪಸುು ಕಾಲವು 
ಶಿವಶಕ್ತಾ ್ಯಾತ್ಯಕವಾಡುದರಿಂದ ಸವಾತನಪೇ. ತಾಲವು ನಾಪಾಜಿಪುಕ್ತಿಗೆ ಪ್ರಶ್ಯಾಸ ರಾಮಾ 
ಕ್ರಿಯೆಯೆಂಬುದು. “ಪ್ರಾಚೀನ: ಪ್ರಸಿದ್ಧವಾಡ ಠಾಗ. "ಇಂತಹ, ನಾದಬ್ರಹ್ಮಮಯಬಾದ: 
ತನುವುಳ್ಳ: ನಾರಾಯಣನು. ಸರ್ವಾಲಂಕೃತನಾಗಿದ್ದಾನೆ;: ನಾದವೂ: ಫರ್ಣಾಲಂ೦ಕಾರಗಳಿ೦.: 
ಧಲೇ ಗೀತವಾಗಿ ದೇಹವನ್ನು ಪಡೆಯುತ್ತದೆ ಇಂತಹ ನಾರಾಯಣನೂ ಪ್ಲವ ತ್ಮ ಪ 


ನಮ್ಮನ್ನು. ಕಾಪಾಡಲಿ! ಸಟ ತಲ ಸ್ತ ಕ ye 


೧೫೬ ಕರ್ಣಾಟಕಸ೦ಗೀತವಾಹಿನಿ 


ಪೂರ್ವಾಚಾರ್ಯವ೦ದನ 

ಶ್ರೀಶಾರ್ಜ್ಣದೇವನನ್ನು ಹೀಗೆ ನಮಿಸಿದಮೇಲೆ ಅಭಿನವಭರತಾಚಾರ್ಯನಾದ ರಾಮಾ 
ಮಾತ್ಮನು ಭರತಾಚಾರ್ಯನನ್ನು ಮುನಿಶಬ್ದದಿ೦ದ ಎರಡನೆಯ ಶ್ಲೋಕದಲ್ಲಿ ಶ್ಲೇಷೆಯಿ೦ದ 
ಅಭಿವಂದಿಸಿದ್ದಾನೆ. ಸ೦ಗೀತಸಾರವೆ೦ಬ ಶಬ್ದದಿಂದ ಈ ಹೆಸರಿನ ಸ೦ಗೀತಶಾಸ್ತ್ರಗ್ರ೦ಥ 
ವನ್ನೂ ಅದನ್ನು ರಚಿಸಿದ ಶ್ರೀವಿದ್ಯಾರಣ್ಯಯತಿಗಳನ್ನೂ ಸೂಚಿಸಿ ಮಣಿದಿದ್ದಾನೆ ; 
ಸಾಮವೇದ ಶಬ್ದದಿ೦ದ--`ಸಾಮವೇದಾದಿದ೦ ಗೀತಂ ಸ೦ಜಗ್ರಾಹ ಪಿತಾಮಹ? 
ಬ್ರಹ್ಮನನ್ನೂ ಸಂಗೀತದಲ್ಲಿ ಪ್ರಾಚೀನಪ್ರಸಿದ್ದವಾದ ಬ್ರಹ್ಮಮತವನ್ನೂ ಇಲ್ಲಿ ಸೂಚಿಸು 
ತ್ತಿದ್ದಾನೆ. ಐದನೆಯ ಶ್ಲೋಕದಲ್ಲಿ ಕಲಾನಿಧಿ ಶಬ್ದದಿ೦ದ ಸ೦ಗೀತ ಕಲಾನಿಧಿಯ ಕರ್ತೃ 
ವಾದ ತನ್ನ ಮಾತಾಮಹನಾದ ಕಲ್ಲಿನಾಥನನ್ನು ಗೌರವಿಸಿ ನಮಸ್ಕರಿಸಿದ್ದಾನೆ. ಕಲ್ಲಿನಾಥನು 
ವ್ಯಾಖ್ಯಾನಿಸಿದ ಸ೦ಗೀತರತ್ನಾಕರವನ್ನು ಗೀತರತ್ನಾಕರಶಬ್ದದಿ೦ದ ಸೂಚಿಸಿದ್ದಾನೆ. ಶಾರ್ಜ್ಣ 
ದೇವನು ಎಂತಹ ಸಂದರ್ಭಗಳಲ್ಲಿ ಲಕ್ಷ್ಯವು ಪ್ರಧಾನವಾಗಿಯೂ ಲಕ್ಷಣವು ಗೌಣ 
ವಾಗಿಯೂ ಇರುತ್ತದೆಂದು ಯಾವ ಶಬ್ದಗಳಲ್ಲಿ ಹೇಳಿದ್ದಾನೆಯೋ ಅದೇ ಸಂದರ್ಭದಲ್ಲಿ 
ಅದೇ ಶಬ್ದಗಳನ್ನು ರಾಮಾಮಾತ್ಯನು ಸ್ಮರಿಸಿ ಉದ್ದರಿಸಿಕೊಂಡಿದ್ದಾನೆ. 

ಹೀಗೆ ಲಕ್ಷ್ಯವೇ ಪ್ರಸಕ್ತವೂ ಲಕ್ಸ್ಯಲಕ್ಷಣಸಮನ್ವಯವೇ ಗುರಿಯೂ ಆಗಿರುವ ತನ್ನ 
ಗ್ರಂಥದಲ್ಲಿ ಹೇಳದೆ ಬಿಟ್ಟು, ಗಾನೋಪಯೋಗಿಯಾಗಿ ಉಳಿದ ತಾಲ, ಪ್ರಬಂಧ, 
ಪ್ರಾಚೀನ ಗೌರವಿತವಾದ ಗಾಂಧರ್ವ ಇವುಗಳೆಲ್ಲವನ್ನೂ ಸ೦ಗೀತರತ್ನಾಕರದಲ್ಲಿ ಶಾರ್ಜ್ಣ 
ದೇವಸೂರಿಯು ಸ್ಫುಟವಾಗಿ, ವಿವರವಾಗಿ ಹೇಳಿದ್ದಾನೆ ; ಅದನ್ನೆಲ್ಲ ಅಲ್ಲಿಯೇ ನೋಡಿ 
ಕೊಳ್ಳಬೇಕು ಎಂದೂ ಅವನು ಗ್ರಂಥಾಂತ್ಯದಲ್ಲಿ ಹೇಳುತ್ತಾನೆ. ತನ್ನ ತಾತನು ಕಲಾನಿಧಿ 
ಯಲ್ಲಿ ಇಡೀ ಸ೦ಗೀತರತ್ನಾಕರಕ್ಕೇ ವ್ಯಾಖ್ಯಾನ ಬರೆದನು ; ತಾನು ತನ್ನ ಗ್ರ೦ಥದಲ್ಲಿ 
ಸ೦ಗೀತರತ್ನಾಕರಕ್ಕೂ ಕಲಾನಿಧಿಗೂ ಸ್ವರ ಮತ್ತು ಮೇಳಗಳ ಭಾಗಕ್ಕೆ ಮಾತ್ರವೆ ವ್ಯಾಖ್ಯೆ 
ಬರೆಯುತ್ತೇನೆ೦ದು ಪ್ರತಿಜ್ಞೆ ಮಾಡಿ ಸ್ವರಮೇಳಕಳಾನಿಧಿಯನ್ನು ಅವನು ರಚಿಸಿದ್ದಾನೆ. ಈ 
ಇಬ್ಬರು ಮಹಾಲಾಕ್ಷಣಿಕರ ಸತ್‌ಸಂಪ್ರದಾಯವನ್ನು ಮುಂದುವರೆಸಲು ತನ್ನ ಪ್ರಭುವಿನ ' 
ಆದೇಶದಂತೆ ಅವನು ಈ ಗ್ರಂಥವನ್ನು ಬರೆದಿದ್ದಾನೆ. 

ವೀಣೆಯು ಹಳೆಯದಾದಷ್ಟೂ ಅದರಲ್ಲಿ ನಾದಸೌಖ್ಯವು ಹೆಚ್ಚು ; ಹೆಚ್ಚುಕಾಲ ನುಡಿಸ 
ದಿದ್ದರೆ ಅಥವಾ ಕಳೆ(ಜೀವಾಳ)ಯನ್ನು ಕೂಡಿಸದಿದ್ದರೆ ಅದರ ನಾದ ಮೂಕವಾಗುತ್ತದೆ. 
ನುಡಿಸುತ್ತಿದ್ದಷ್ಟೂ ಅದರ ಮೇಳವನ್ನು ಆಗಾಗ ಹೊಸದಾಗಿ ಕಟ್ಟಬೇಕಾಗುತ್ತಲೇ ಇರು 
ತ್ತದೆ. ಇಲ್ಲದಿದ್ದರೆ ಸ್ವರದ ಇಂಪು ಕ್ಷೀಣಿಸುತ್ತದೆ. ವೀಣೆಗೆ೦ದು ಒಂದು ಪ್ರಕರಣವನ್ನೇ 
ತನ್ನ ಗ್ರಂಥದಲ್ಲಿ ಮೀಸಲಾಗಿರಿಸಿದ ಶ್ರೀರಾಮಾಮಾತ್ಯನು ಇದನ್ನು ಚೆನ್ನಾಗಿ ಬಲ್ಲನು ; 
ಆದುದರಿಂದಲೇ ಸ್ವರ, ಮೇಳಗಳಲ್ಲಿ ಅಸ್ತವ್ಯಸ್ತವಾಗಿದ್ದುದನ್ನು ಸರಿಮಾಡಿ ಹೊಸ ಕಳೆ 
ಯನ್ನು ತುಂಬಿ ಹಳೆಯ ಸಂಪ್ರದಾಯದ ವೀಣೆಯಲ್ಲಿ ಸ್ವರಮೇಳಕಳಾನಿಧಿಯೆಂಬ 
ಹೊಸಹಾಡನ್ನು ಬಯಕಾರನಾದ ಅವನು ರಚಿಸಿ, ಹಾಡಿ ನುಡಿಸಿದುದು ಅತ್ಯ೦ತ ಸಮುಚಿತ 
ವಾಗಿಯೂ ಇದೆ ; ನಮ್ಮ ಸಂಗೀತದ ಭವ್ಯ ಪರಂಪರೆಯಲ್ಲಿ ದಿವ್ಯವಾಗಿಯೂ ಇದೆ. 


ಬೈಕಾರ ರಾಮಪ್ಪಯ್ಯ ೧೫೭ 


ಸ್ವರಸಮನ್ವಯ 

ಯಾವುದೇ ಸಂಗೀತಪದ್ಧತಿಯಲ್ಲಿ ಸ್ವರವಿಷಯಕವಾದ ತತ್ತ್ವಪ್ರಮೇಯಗಳೇ 
ಅತ್ಯಂತ ಮುಖ್ಯವಾದವುಗಳು. ಆದುದರಿಂದ ರಾಮಾಮಾತ್ಯನು ಕೈಗೊಂಡ ಸಮನ್ವಯ 
ಕಾರ್ಯಗಳಲ್ಲಿ ಮೊದಲನೆಯದೇ ಇದು. ತನ್ನ ಗ್ರಂಥದಲ್ಲಿ ಎರಡನೆಯದಾದ ಶ್ರುತಿ 
ಪ್ರಕರಣದಲ್ಲಿ ಅವನು ಶಾರ್ಜ್ಸದೇವನು ಹೇಳಿದುದಕ್ಕೆ ಏನನ್ನೂ ಸೇರಿಸದಿರುವುದೇ ಇದಕ್ಕೆ 
ಸಾಕ್ಷಿ. ಅಷ್ಟೇ ಅಲ್ಲ ; ಅವನಿಂದ ಸ್ವರಪ್ರಮೇಯಗಳ ಸಾಧನೆಗೆ ಅಗತ್ಯವಾದಷ್ಟನ್ನು ಮಾತ್ರ 
ಉದ್ದರಿಸಿಕೊ೦ಡು, ಕೇವಲ ಶಾಸ್ತ್ರಪ್ರಯೋಜಕಗಳಾದ ಧ್ರುವವೀಣೆ-ಚಲವೀಣೆಗಳ 
ಮೂಲಕ ಇಪ್ಪತ್ತೆರಡು ಶ್ರುತಿಗಳ ಪ್ರಾಯೋಗಿಕ ನಿದರ್ಶನ, ದೀಪ್ತಾ, ಆಯತಾ, ಕರುಣಾ, 
ಮೃದು, ಮಧ್ಯಾ ಎ೦ಬ ಐದು ಶ್ರುತಿಜಾತಿಗಳಿಗೆ ಸ್ವರಗಳೆಲ್ಲಿಯೂ ಶ್ರುತಿಗಳಲ್ಲಿಯೂ 
ವಿನಿಯೋಗ ಮುಂತಾದ ಏನನ್ನೂ ಅವನು ವಿವರಿಸುವುದಿಲ್ಲ. ಏಕೆ೦ದರೆ` ಅವನು ಶಾಸ್ತ್ರ 
ವನ್ನು ಬರೆದದ್ದು ಮುಖ್ಯವಾಗಿ ಸಂಗೀತ ವಿದ್ವಾಂಸರಿಗೆ ; ಅವರ ಲಕ್ಷ್ಯಪ್ರಯೋಗಕ್ಕೆ 
ಎಷ್ಟು ಆವಶ್ಯಕವೋ ಅಷ್ಟನ್ನು ಮಾತ್ರ ತಿಳಿಯಾದ ಮಾತಿನಲ್ಲಿ ಸ್ಪಷ್ಟಾರ್ಥದಿ೦ದ ಅವನು 
ಹೇಳಲು ಹೊರಟಿದ್ದಾನೆ. 

ಸ್ವರವಿಷಯಕವಾದ ಪ್ರಮೇಯಗಳಲ್ಲಿ ಅಂದಿನ ಲಕ್ಷ್ಯದಲ್ಲಿ ವಿಶೇಷವಾಗಿ 
ಗೊಂದಲವೇ ಮೂಡಿತ್ತು. ಏಕೆಂದರೆ ಪೂರ್ವಪ್ರಸಿದ್ಧ ಲಕ್ಷ್ಯದಲ್ಲಿಯೂ ಪ್ರಾಚೀನ 
ಲಕ್ಷಣಗ್ರ೦ಥಗಳಲ್ಲಿಯೂ ಪ್ರಚಲಿತವಾಗಿದ್ದ ಗ್ರಾಮದ ಕಲ್ಪನೆಯು ಈ ಕಾಲದಲ್ಲಿ 
ಕ್ಷೀಣಿಸಿಹೋಗಿ ಅದರ ಸ್ಥಳದಲ್ಲಿ ರಾಗಮೇಳದ ಕಲ್ಪನೆಯು ಮೈವೆತ್ತು ನಿಂತಿತ್ತು. 
ಗ್ರಾಮದಿಂದ ಹುಟ್ಟಿದ ಜಾತಿ, ಮೂರ್ಛನೆ, ತಾನ ಮೊದಲಾದ ಯಾವುದನ್ನೂ ರಾಮಾ 
ಮಾತ್ಯನು ಈ ಕಾರಣದಿಂದಲೇ ವರ್ಣಿಸಲಿಲ್ಲ. ಅಲ್ಲದೆ ರಾಗಕೋಶದ ಪ್ರತಿಪಾದನೆಗೆ 
ಬಹು ಸುಲಭವೂ ಶಾಸ್ತ್ರಶುದ್ಧವೂ ಆಗಿರುವ ಒ೦ದು ಹೊಸ ಪ್ರಮೇಯವನ್ನು ನಿರ್ಮಿಸಿ 
ಹೇಳಿದನು. ಆದುದರಿಂದಲೇ ರಾಗದ ಅಭಿವ್ಯಕ್ತಿಪ್ರಯೋಜಕಗಳಾದ ವಾದಿ, ಸಂವಾದಿ, 
ವಿವಾದಿ ಮತ್ತು ಅನುವಾದಿಗಳನ್ನು ಗ್ರಾಮದ ಕಲ್ಪನೆಯಿಂದ ತಪ್ಪಿಸಿ ಅವುಗಳಿಗೆ ಸ್ವತಂತ್ರ 
ವಾದ ಸ್ಥಾನವನ್ನು ಅವನು ಕೊಟ್ಟನು. ಇದರಲ್ಲಿ ಇತರ ಪೂರ್ವಾಚಾರ್ಯರನ್ನು ಬಿಟ್ಟು 
ಶಾರ್ಜ್ಣದೇವನನ್ನೇ ಅನುಸರಿಸಿದ್ದಾನೆ. 

ಸ್ಪರಾಷ್ಟಕದಲ್ಲಿ ದೊರೆಯುವ ಎಲ್ಲಾ ಸ್ವರಗಳನ್ನೂ ಪರಸ್ಪರಭಾವಗಳಲ್ಲಿ ಶಾರ್ಜ್ಸ 
ದೇವನು ಹೀಗೆ ನಿರೂಪಿಸಿದ್ದಾನೆ (ಆಯಾ ಸ್ವರದ ಶ್ರುತಿಪ್ರಮಾಣವನ್ನು ಕ೦ಸಗಳಲ್ಲಿ 
ತೋರಿಸಿದೆ.) : ಷಡ್ಡ (೪). ರಿಷಭ (೩), ಗಾಂಧಾರ (೨), ಮಧ್ಯಮ (೪). ಪಂಚಮ (೪), 
ಧೈವತ (೩) ಮತ್ತು ನಿಷಾದ (೨)--ಇವು ಏಳೂ ಶುದ್ಧಸ್ವರಗಳು. ಷಡ್ಜ್ಡಸಾಧಾರಣವೆ೦ಂಬ 
ಪ್ರಕ್ರಿಯೆಯಲ್ಲಿ ಷಡ್ಡವು ಚ್ಯುತ(೨)ವಾದಾಗ ನಿಷಾದವು ಕೈಶಿಕಿ (೩), ರಿಷಭವು ವಿಕೃತ (೪); 
ಷಡ್ಡವು ಅಚ್ಯುತ(೨)ವಾದಾಗ ನಿಷಾದವು ಕಾಕಲೀ (೪). ಇದೇ ರೀತಿಯಲ್ಲಿ ಮಧ್ಯಮ 
ಸಾಧಾರಣವು ನಡೆದಾಗ ಮಧ್ಯಮವು ಚ್ಯುತ(೨)ವಾದರೆ ಗಾ೦ಧಾರವು ಸಾಧಾರಣ (೩), 
ಅಚ್ಯುತ(೨)ವಾದಾಗ ಗಾ೦ಧಾರವು ಅಂತರ, ಮಧ್ಯಮಗ್ಬಾ )ಮದಲ್ಲಿ ವಿಕೃತಪ೦ಚಮ (೩). 


೧೫೮ ಕರ್ಣಾಟಕಸ೦ಗೀತವಾಹಿನಿ 


ಮಧ್ಯಮವು ಚ್ಯುತವಾದಾಗ ಪ೦ಚಮವು ಕೈಶಿಕ (೪). ಧೈವತವು ವಿಕೃತುಷ೪ಬಾ ಕರಣೆ 
ಸಾ ಬಾಜಾ ಏಳು: ಸ್ವರಗಳಿಗೆ ಒಟ್ಟು: ಹತ್ತೊಂಭತ್ತು: ಸಂಜೆಗಳು: 
::ಆದರೆ:-ಗಾನವಾದನಪ್ಯವಹಾದದಲ್ಲಿ ಏಳು: ಶಂದ್ರಸ್ವರಗಳೂ:-`ಏಳು: ವಿಕ್ಯತಸ್ವರಗಳೂ 
ಕೇರಿ ಹದಿನಾಲ್ಕು-ಮಾತ್ರ ಪ್ರಯೋಗಕ್ಷಮವಾಗಿದ್ದವು: ಸ್ವತಃ: ಶಾರ್ಜ್ಗದೇವನೇ ಸಂಗೀತ 
ಠಶ್ನಾಕಠದಸಾದ್ಯಾಧ್ಯಾಯದಲ್ಲಿ.. ಇದನ್ನು “ಸ್ವಷ್ಟವಾಗಿ ಹೇಳಿದ್ದಾನೆ: :ಹಾಗಾದರೆ::ಚಿಳು 
ಸಿಕ್ಕತಸ್ವರಗಳನ್ನು-ಹೇಳುವುದರ: ಬದಲು: ಹನ್ನೆರಡನ್ನು: ಹೇಳುವುದರಲ್ಲಿ -ಅವನಿನೆ ಅನು 
ಪ್ರಯೋಜನ `ಶಾರ್ಜ್ಣದೇವನ-ವಲತರದ 'ಲಾಕ್ಟಣಿಕರನ್ನೂ ಐಕ್ಟುಜರಸ್ನೂಂಈ್‌ಪ್ರಶ್ನೆಯು 
ಕಾಡಿಸುಪ್ತಿದ್ದಿರಬೇಕು, -ರಾಮಾಮಾತ್ಯನು: ಈ: ಪ್ರಶ್ನೆಯನ್ನು: ಆಕ್ಷೇಪ: ರೊಪದಲ್ಲಿ ಎತ್ತಿ 
ನೊಡು" ಖಹಳ:ಸ್ಪಷ್ಟಪಾಗಿಯೂ ತಿಳಿಯಾರಿಯೂ "ಉತ್ತರವನ್ನು -ನೀಡಿದ್ದಾನೆ : ೭ 5 
ಇರು ಇ-ಇನು-ರತ್ನಾಕದೇ ಸಾದ್ಯ ಎಕಾ ಸಾ ಇದ ಜಲ ಭಹತಯ 
ಸರ - - ಪ್ರಾದಶೋಪ್ರಾಟ ಕಥ್ಯತೇ ತು.ಸಪ್ರೈವ್ಯಕಔಿತಾಸ್ಪೃಯಾ ಓರ "ಆರ 


SD ಸ 


ps ಎ. ಸತ್ಯಂ ಲಶ್ವಣತೋ ಭೇದೋ 'ದ್ವಾದಶಾನಾಮೃಪೀಷ್ಯತೇ ಮ ಹ 


PS od Se ಬ ಮಾ ಜ್‌ ಚ ಎಂದಯ ಲ ಎ 
ಎಕ 


ಶುದ್ಧೇಭ್ಯಸ್ತತ್ರ ಭೇದಸ್ತು ಸಪ್ತಾನಾಮೇವೆ ಲಕ್ಷಿತಃ | 
೭... ಕಧಾರಶ್ರುತಿಸಂತ್ಯಾಗಾದ್‌ ಧ್ವನಿಭೇದಪ್ಪ ತೀತಿತಃ | SE 
ರ್‌ ಂಚಾನಾರಿ ಹೆರಶಿಷ್ಟಾಸಾರ ಸ್ವರಾಣಾರ ಬಿಕ್ಕತಾತನಾಮ್‌ ಕೋ ಸೋ 

- ಪೂರ್ಪಸ್ತಕತ್ತುತಗ್ರಾಹತ್‌'ಸ್ವ ಸಪಾರ್ವಶ್ರತಪರ್ಟಕಾತ್‌-5 3 ಡ್‌್‌ 
ಸ ಬಲದ ಅಪಿ ಲಕ್ಷಣತೋ `ಭೇದೇಪೂರ್ವೋಕ್ರಸ್ವರಸುಹತೇ। ನ: ನು ಜಬ ತಟ 
ಕಿತ ತನ ಹ್ರವಿದ್ಧತ್ರೇ ೨ ಖಲ ವ: 
a eG (ಪೃರಮೇಳಕಲಾನಿದ್ದಿ. ೨,೩೩೩೭, ಪು.೧೦. ೧೧) 


ಎಲಿವೂ me ಬಿಜು ನ ಸಜಾ ವ ಪ್‌ 


“ಲಕ್ಷಣದಲ್ಲಿ ಏಳು. ಶುದ್ಧಸ್ವರಗಳಿಂದ ಭಿನ್ನವಾಗಿ ಹನ್ನೆರಡು ನಿಕೃತಸ್ವುರನಳು-ಗೋಚರಿ 
ಸುಪುದು ನಿಜ--ಏಕೆರಿದರೆ “ಅಲ್ಲಿ ಬಂದು “ಸ್ವರವು: ಹಿಂದಿನ ಸ್ವರದಿಂದ: ಶ್ರುತಿಯನ್ನು 
ತೆಗೆದುಕೊ೦ಡರೂ (ಉದಾ. :ಕೈಶಿಕಪಂಚಮ.- ವಿಕೃತಥೈವತು;: ತನ್ನದೇ. ಮೊದಲನೇಯ 
ಶ್ರುತಿಗಳನ್ನು:ಬಿಟ್ಟುಕೊಟ್ಟರೂ:(ಉದಾ. ಚ್ಯುತ-ಅಚ್ಯುತ-ಷಡ್ಜ ಮಧ್ಯಮಗಳು» ಎ೦ದರೆ 
ಹಿಂದಿನ ಸ್ವರದ: ಅಪೇಕ್ಷೆಯಿಂದ ವಿಕೃತವಾಗುತ್ತದೆ. ಹೀಗೆ ಅದ? ಸ್ವಸ್ಥಾನದಲ್ಲಿದ್ದರೂ 
ಅಲ್ಲಿಂದ ಕದಲಿದರೂ ವಿಕೃತವಾಗಬಹುದು. ಆಧಾರ ಶ್ರುತಿಯ-(ಎಂದರೆ-ಗಾನವಾದನ 
ವ್ಯವಹಾರಕ್ಕೆ ಆಧಾರವೆಂದು ಇಟ್ಟುಕೊಂಡ: ಸ್ವರವು ನೆಲೆಸಿರುವ:ಶ್ಯುತಿಯ): ಅಪೇಕ್ಷೆಯಿಲ್ಲ 
ಥಿದ್ದರ: -ಜ೦ದೇ -ಶ್ರುತಿಸ್ಥಾನದಲ್ಲಿ ನೆಲೆಸಿದ್ದರೂ: ಒಂದು- ಸ್ವರವು. (ಪೂರ್ವಸ್ಸುರಶ್ರುತಿ 
ಗ್ರಹಣ ಸ್ವಪೂರ್ವಶ್ರುತಿವರ್ಜನ ಎಂಬ-ಕಾರಣಗಳಿಂದಾಗಿ) ಹಿಂದಿನ:ಸ್ವರದಿಂದ:ದ್ವನಿ 
'ಭೇದದಲ್ಲಿ;:ಎ೦ದರೆ: ಉಚ್ಛನೀಚಭಾವಗಳಲ್ಲಿ, ಬೇರೆ ಬೇರೆಯಾಗಿ:ಗೋಚರಿಸಲು ಸಾಧ್ಯ. 
"ಆಧರೆ ಆಧಾರಸ್ಪರಪೊಂಡಸ್ನೇ ಅಫೇಕ್ಬಿಸಿ:ಎಣಿಸಿಕೊಂಡರೆಹನ್ನೆರಡು ವಿಕೃತಸ್ವರಗಳ:ಪೈಕಿ 
ಖದದಲ್ಲಿ ಅಕ್ಷಣಭೇದಮಾತ್ರವಿರುತ್ತದೆ: ಕು ಸ್‌ ಎ೦ದರೆ ಈ 
ಐಧೂ:ಬೇರೆ. ಬೇರೆಯಾಗಿ ಗೋಚರಿಸುವುದಿಲ್ಲ: ಇ ನ: 5: ಮ್‌ 

"ಹೀಗೆ: ಶುದ್ಧಷಡ್ಜ-ಅಚ್ಯುತಹಡ್ಡ.`- ಶುದ್ಧರಿಷಭ- ಎಕ್ಕತ೦ಿಷಭ: ತ ಕೃತ 


ಸ್ರ ೨3 


: 'ಬೈಕಾರ”ರಾಮಪ್ಪಯ್ಯ ೧೯. 


ಧೈವತ; ಸೈಶಿಕಪಂಚಮ-ವಿಕ್ಕತಪಂಚೆಮ;- ಶುದ್ಧಮಧ್ಯಮ:ಅಚ್ಯುತಮಧ್ಯಮನವಂಬ-ಸ್ವರ 
ಯಮಗಳಗರಳಲ್ಲಿ ಪರಸ್ಪರ, ಭೇಡವೇ ಉಳಿಯದೆ: ಏಳೇ-ಪಿಕ್ಕತಸ್ಥಾನಗಳು ಸ್ವತಂತ್ರವಾಗಿ; 
ನಿರಪೇಕ್ಷಪಾಗಿ:ಉಳಿಯುತ್ತುವೆ- ಚ್ಯುತಷಣ್ಚಚ್ಯುತಮಧ್ಯಮ,,ಸಕ್ಕತಪಂಚಮ; ಸಾಧಾರಣ 
ಗಾಂಧಾರ, ಅರತರಗಾ೦ಧಾರ, ಕೈಶಿಕನಿಷಾದ- ಮತ್ತು-ಕಾಕಲಿ: ನಿಷಾದ. ಇವುಗಳ ಎಪೈಿ 
ಚೃುತಷಡ್ರುಮಧ್ಯಮಪಲಚಮಗಳು ತಮ್ಮ-ತಮ್ಯಶುದ್ಧಸ್ಪರದೆ ಮೂರನೆಯ ಶ್ರುತಿಯಲ್ಲಿ: 
ರೊಕಿಚರಿಸುತ್ತವೆ: - ಸಾಧಾರಣಗಾಂಧಾರ,-ಅಂತರಗಾರಥಾಶಗಳು ಶ್ರಮವಾಗಿ: 'ಶುವ್ವ 
ಮಧ್ಯಮದ ಮೊದಲನೆಯ ಮತ್ತು.ಅರಡನೆಯ ಶ್ರುತಿಯಲ್ಲಿ ವ್ಯಕ್ತವಾಗುತ್ತವೆ: ಅಂತೆಯೇ 
ಕೈಶಿಕನಿಷಾದ, ಕಾಕಲಿನಿಷಾದಗಳು. ಕ್ರಮವಾಗಿ ಶುದ್ಧ ಷಡ್ಜದ ಮೊದಲನೆಯ ಮತ್ತುವಂರಡ 
ನೆಯ ಶ್ರುತಿಯಲ್ಲಿ ಪ್ರಕಟವಾಗುತ್ತವೆ. ಈ ದೃಷ್ಟಿಯಿ೦ದಾಗಿ ವ್ಯವಹಾರ ಸಮಷ್ಠಿಯಲ್ಪಿದ್ದ. 
ಎಸ್ಲಾ-ಸ್ವರಸ್ಥಾನಗಳನ್ನೂ- ಒಂದೇ ಆಧಾರಸ್ವರಕ್ಕೆ ಸಂಬಂಧಿಸಿ 'ಒಂದೇ ಸ್ವಾರಾಷ್ಟ್ರಕದಜ್ಜಿ 
ಅಡಕಗೊಳಿಸಲು ಸಾಧ್ಯಪಾಯಿತು. ಹೀಗೆ ಇಪ್ಪತ್ತೆರಡು: ಶ್ರುತಿಗಳ:ಸ್ತರಾಷ್ಟಕದಲ್ಲಿ ಈ 
ಹದಿನಾಲ್ಯ್ಕ-ಸ್ಟರಗಳು:ಕ೦ಿಸಗಳಲ್ಲಿ -ತೋರಿಸಿದುವ ಶ್ರುತಿಷ್ಟಾವಗಳಲ್ಲಿ ಸೋಡರಿಸುತ್ತವೆ 
ಶುದ್ಧಷಡ್ಹ (೪), ಶುದ್ಧದಿಷಭ (೭) ಶುದ್ಧಗಾಂಧಾರ (೮)... ಸಾಧಾರಣಗಾಂಧಾರ 
(೧೦), ಅ೦ತರಗಾಂಥಾರ...(೧೧% : ಚ್ಯುತಮಧ್ಯಮ (೧೨೭ ಶುಡ್ಧಮಧ್ಯಮ (೧೩) 
ಚ್ಯುತಪ೦ಂಚಮ (೧೬), ಶುದ್ಧಪ೦ಚಮ (೧೭), CS (2೨; 
ಕೈಶಿಕಿನಿಷಾದ (೧). ಕಾಕಶಿನಿಷಾದ (೨), ಮತ್ತು: ಚ್ಯುತಷಡ್ಡ 1೩): 7. ಇ 
ಪ್ರಾಚೀನವಾಗಿದ್ದ ಗ್ಹಾ ್ರಮಪದ್ದತಿಯಲ್ಲಿ ಷಡ್ಜೆಮಧ್ಯ ಗಳೆರಡೂ" 'ಅಧಾರಕೇಂದ್ರ 
ಬಿಂದು ಸ್ವರಗಳಾಗಿದ್ದವಷ್ಟೆ. ಮಧ್ಯ ಮಗ್ರಾಮವು' ರೂಢಿಯಿಂದ ಕಣ್ಮ] ರೆಯಾದಾಗ ಶ್ರುತಿ, 
ಸ್ವರ ಮತ್ತು ಇತರ ಗ್ರಾ ಮಪರಿವಾರದ. ಕಲ್ಪನೆಗಳನ್ನು. ಷಡ್ಡಗಾ ಮೆವೊಂದರಲ್ಲಿ ಯೇ 
ಪುನರ್ವ್ಯವಸ್ಥೆ ಗೊಳಿಸುವ ಅವಶ್ಯಕತೆಯು : ತಲೆದೋರಿತು. ಖೋಗಾಗಿ, ಷಡ್ವವನ್ನೇ ಆಧಾರ 
ಸ್ವರವನ್ನಾಗಿ ಅಂಗೀಕಥಿಸಿದ ಶ್ರುತಿ..ಸ್ವರ: ಪ್ರಮೇಯಗಳನ್ನೂ; ರಾಗವಗಿನಕರಣ, ರಾಗ 
ವಿಶ್ಲೇಷಣೆ ಅಥವಾ ರಾಗವರ್ಣನೆ :- ಮು೦ತಾದವುಗಳನ್ನೂ: ಷಡ್ಜಕ್ಕೇ ಪಕಸೂತ್ರದಲ್ಲಿ 
ಸಂಬಂಧಿಸಿದ ಶಾಸ್ತ್ರ ವಿಭೂತಿಮತಿಯನ್ನ್ನ ರಾಮಾಮಾತ್ಯನು ಇತ್ತ ಮಕದಿದ್ದಾನೆ. ಆಧಾರ 
ಸ್ಥ ಸ್ಪರ, ಆಧಾರಶ್ರುತಿ ಎಂದು ನವ” ಇಂದು `ಬಳಸೆತ್ರ. ರುವ" ಪಾರಿಬಾಷಕ ಶಬ್ದಗಳನ್ನು 
ರ್ತಿ ಆರ್ಥಿಕೆಲ್ಲ" ಆವನು ಮೊದಲಬಾರಿಗೆ ಹೇಳಿದ್ದಾನೆ. ಅವನ ಈ ಶಾಸ್ತ್ರಪ್ಪ ತಿಭೆ 
ಯಿಂದಾಗಿ ಹರಹರ Fics EE ಮೌಲಿಕ: ಕಲ್ಪನೆಗಳು: ಮೊಳೆತು: ಬೆಳೆದು 


p Re 
ತಾಯ ವ ಬಸ ಡಾ ಹ ಇಂವ PE ಗ wher 
ಬಿನ vm ಲ Ses - te, ಪ 


ಆಧುನಿಕಸ್ವ ರವ್ಯವಸ್ಥೆ ಪ್ರ ಹುಧಿತತ. ಬ 2 ಟಬ ಎ ಬಜ 

ಸ್ವರಪ್ಪ ಮೇಯವಿಷಯಕವಾದ ಇ೦ತಹ ಮೂರು, ಕಲ್ಪ ನೆಗಳನ್ನು ಸ್ಪ ಸ್ವರಮೇಳಕಳಾನಿಧಿ 
ಯಲ್ಲಿ ಗುರುತಿಸಬಹುದು. . 'ಮೊದಲನೆಯಡಾಗಿ ರಾಮಾಮಾತ್ಮನು ಸ್ವರವಿಕೃತಿಯನ್ನು 
ಗಾ ್ರ್ರಮಸಾಧಾರಣದಿ೦ದ - 'ಬಿಡಿಸಿದ್ದಾನೆ. ಇದನ್ನು ಮೇಲೆ. ವಿವರಿಸಿದೆ. ಶಾರ್ಜ್ಣದೇವನು 
/ಮೊಹಲನೆಯ :ಚಾರಿಗೆ ಬಡಿಸಿ. ಹೇಳಿದ ಸಾಧಾರಣಗಾ೦ಧಾರ ಮತ್ತು ಕೈಶಿಕಿನಿಷಾದಗಳು 


೧೬೮ ಕರ್ಣಾಟಕಸ೦ಗೀತವಾಹಿನಿ 


ರಾಮಾಮಾತೃನಲ್ಲಿ ಸ್ವತಂತ್ರವಾದ ಸ್ಥಾನಮಾನಗಳನ್ನೇ ಪಡೆದು ನಿಂತವು. ಈ ಸ್ವರಗಳನ್ನು 
ಇದೇ ಸ್ಥಾನಗಳಲ್ಲಿ ಕರ್ಣಾಟಕಸಂಗೀತವು ಈಗಲೂ ಬಳಸುತ್ತಿದೆ. ಇಷ್ಟೇ ಅಲ್ಲದೆ ಕಾಕ 
ಲ್ಯ೦ತರಸ್ವರಗಳ ಸ್ಥಾನಗಳನ್ನು ಪರಿಷ್ಕರಿಸಿದ ಕೀರ್ತಿಯೂ ರಾಮಾಮಾತ್ಯನಿಗೇ ಸಲ್ಲುತ್ತದೆ. 
ಭರತಾದಿಗಳ ಕಾಲದಿಂದಲೂ ಅಂತರಗಾಂಧಾರ ಮತ್ತು ಕಾಕಲಿನಿಷಾದಗಳನ್ನು ಆದಷ್ಟು 
ಅಲ್ಪವಾಗಿ ಪ್ರಯೋಗಿಸ ಬೇಕೆಂಬ ವಿಧಿಯಿತ್ತು. "ಅಲ್ಪಪ್ರಯೋಗಃ ಸರ್ವತ್ರ ಕಾಕಲೀ 
ಚಾ೦ತರಸ್ವರಃ' (ಸ೦ಗೀತರತ್ನಾಕರ, ೧.೫.೬, ಪು.೧೪೮). ಎ೦ದು ಶಾರ್ಜ್ಣದೇವನೇ ಹೇಳು 
ತ್ತಾನೆ. ಏಕೆಂದರೆ ಈ ಸ್ಪರಸ್ಥಾನಗಳು ಕ್ಲಿಷ್ಟವೂ, ಜಟಿಲವೂ ಆಗಿದ್ದು ಹಿ೦ದಿನ ಸ್ವರಸ್ಥಾನ 
ಗಳೊಡನೆ ಬೇಗ ಕಲಸಿಕೊಂಡುಬಿಡುತ್ತಿದ್ದುವು. ಆದುದರಿಂದ ಇವುಗಳಿಗೆ ವೀಣಾಮೇಳ 
ದಲ್ಲಿ ಪ್ರತ್ಯೇಕವಾದ ಮೆಟ್ಟುಗಳನ್ನಿಡುವುದನ್ನೇ ರಾಮಾಮಾತ್ಯನು ತಬ್ಪಿಸಿದನು; ರಾಗಗಳಲ್ಲಿ 
ಅ೦ತರಗಾ೦ಧಾರವು ಪ್ರಯುಕ್ತವಾಗಬೇಕಾದಾಗ ' ಅದನ್ನು ಮುಂದಿನ ಶ್ರುತಿಯಲ್ಲಿದ್ದ 
ಚ್ಯುತಮಧ್ಯಮದಿಂದಲೂ ಕಾಕಲಿನಿಷಾದವನ್ನು ಪ್ರಯೋಗಿಸಬೇಕಾದಾಗ ಅದರ ಮುಂದಿನ 
ಶ್ರುತಿಯಲ್ಲಿದ್ದ ಚ್ಯುತಷಡ್ಡದಿಂದಲೂ ಪ್ರತಿನಿಧಿಸುವ೦ತೆ ಅವನು ಏರ್ಪಡಿಸಿದನು... 


ನನು ತ್ವಯಾ ಪುರಾ ಪ್ರೋಕ್ತಾ ಸ್ವರಾಃ ಸರ್ವೇ ಚತುರ್ದಶ | 
ಸ್ಹರಾಣಾ೦ ದ್ವಾದಶಾನಾಂ ತು ಸಾರೀಕ್ಷೇಪಃ ಕೃತೋಧುನಾ ॥ 
ಕಾಕಲ್ಯಾಖ್ಯನಿಷಾದಸ್ಕಾ೦ತರಗಾಂಧಾರಕಸ್ಕ ಚ | 
ಉತ್ಪತ್ತೃರ್ಥ೦ ಕಥ೦ ನೋಕ್ತೇ ಸಾರಿಕೇ ದ್ವೇ(?) ತದುಚ್ಯತೇ | 
ಕಾಕಲ್ಕ೦ತರಯೋರ್ವ್ಯಕ್ರ್ಯೈ ಸ್ಥಾಪಿತೇ ಸಾರಿಕೇ ಯದಿ | 
ತದಾ ಸ೦ಕೀರ್ಣಭಾವೇನ ವಾದನೇ ನಾನುಕೂಲತಾ | 
ತಸ್ಮಾನ್ನೋಕ್ತೇ ಪೃಥಕ್‌ ಸಾರ್ಯೌ, ತದುತ್ಪತ್ತಿಸ್ತು ಕಥ್ಯತೇ | 
ಚ್ಯುತಮಧ್ಯಮಗಾಂಧಾರಸಾರ್ಯಾಮೇವ ಶ್ರುತಿರ್ಯಥಾ | 
ಕಾಕಲ್ಯಾಃ ಸ್ಯಾತ್‌ ತಥೋತ್ಪತ್ತಿರಿತಿ ಗಾನವಿದಾ೦ ಮತಮ್‌ | 
ಕಾಕಲ್ಯಂತರಸ೦ಯುಕ್ತೋ ರಾಗಃ ಸ್ಯಾತ್‌ ಪ್ರಸ್ತುತೋ ಯದಾ | 
ತದಾ ತ್ವೇವಂ ಪ್ರಕಾರೇಣ ತಯೋರುತ್ಪತ್ತಿರಿಷ್ಯತೇ | 
ಚ್ಯುತಮಧ್ಯಮಗಾ೦ಧಾರಚ್ಯುತಷಡ್ಡನಿಷಾದಕೌ | 
ಕ್ರಮಾದ೦ತರಕಾಕಲ್ಯೋಃ ಸ್ಥಾನೇ ಪ್ರತಿನಿಧೀ ವಿದುಃ | 

(ಅದೇ ಗ್ರ೦ಥ, ೩.೬೪-೭೦, ಪು.೧೯) 


ಈ ಅಭಿಪ್ಪಾಯದಿ೦ಂದಲೆ: ಶಾರ್ಜ್ಣದೇವನು ಎಲ್ಲೆಡೆಯಲ್ಲಿಯೂ ಕಾಕಲ್ಕ೦ತರ ಸ್ವರ 
ಗಳನ್ನು ಸ್ವಲ್ಪವಾಗಿಯೇ ಉಪಯೋಗಿಸಬೇಕೆಂದು ಹೇಳಿರುವುದು, ಎಂದು ರಾಮಾ 
ಮಾತ್ಯನು ಈ ಸ್ವರಪ್ರತಿನಿಧಿ ತತ್ತ್ವವನ್ನು ಸಮರ್ಥಿಸಿಕೊಳ್ಳುತ್ತಾನೆ. 

ಧ್ವನೇರಲ್ಪವಿಶೇಷಣ ಕೇಚಿತ್‌ ಲಕ್ಷ್ಮೈಕತತ್ಪರಾಃ ! 
ಏತದೇವಾಭಿಸ೦ಧಾಯ ಕಥಿತಂ ಶಾರ್ಜ್ಲಸೂರಿಣಾ | 
ಅಲ್ಪಪ್ರಯೋಗಃ ಸರ್ವತ್ರ ಕಾಕಲೀ ಚಾ೦ತರಸ್ವರಃ | 
'" (ಅದೇ ಗ್ರ೦ಥ, ೩.೭೧-೭೨, ಪು.೧೯) 


ಬೈಕಾರ ರಾಮಪ್ಪಯ್ಯ ೧೬೧ 


ಲಕ್ಷವನ್ನು ಮಾತ್ರ ತಿಳಿದ ಸ೦ಗೀತವಿದ್ವಾ೦ಸರು, ಅ೦ತರಗಾ೦ಧಾರ-ಚ್ಯುತಮಧ್ಯಮ 
ಗಳಿಗೂ ಕಾಕಲಿನಿಷಾದ-ಚ್ಯುತಷಡ್ಡಗಳಿಗೂ ನಡುವೆ ಇರುವ ದ್ವನಿವಿಶೇಷವು ಅಲ್ಪವೆಂದು 
ಶಾಸ್ತ್ರವು ಹೇಳುವುದನ್ನು ಉಪೇಕ್ಷಿಸಿ ಚ್ಯುತಮಧ್ಯಮಷಡ್ಡಗಳನ್ನೆ ಬಳಸಲು ಪ್ರಾರಂಭಿಸಿ 
ದ್ವರೆ೦ಬುದು ಈ ಮಾತಿನಿಂದ ಸ್ಪಷ್ಟವಾಗುತ್ತದೆ. ಹಿಂದಿನಿಂದ ರಾಗಗಳಲ್ಲಿ ಬಳಕೆಯಾಗು 
ತ್ತಿದ್ದ ಕಾಕಲ್ಕ೦ತರ ಸ್ವರಗಳನ್ನು ಯಥಾವತ್ತಾಗಿ ಉಳಿಸಿಕೊಂಡು ಹಾಡಿ ನುಡಿಸುತ್ತಿದ್ದ 
ಸಂಪ್ರದಾಯತಜ್ಞರಾದ ಸಂಗೀತವಿದ್ವಾಂಸರೂ ಆಗ ಇದ್ದಿರಬೇಕು. ಏಕೆಂದರೆ ಈ ಸ್ವರ 
ಗಳು ಇರುತ್ತಿದ್ದ ಐದು ಮೇಳಗಳನ್ನು ಲಕ್ಷ್ಯದಿ೦ದ ರಾಮಾಮಾತ್ಯನು ಉದ್ದರಿಸಿ ಹೇಳು 
ತ್ತಾನೆ. ಇದನ್ನು ಮುಂದೆ ಪ್ರಸ್ತಾಪಿಸಲಾಗುವುದು. ರಾಮಾಮಾತೃನಿಗಿ೦ತ ಸುಮಾರು 
ನೂರುವರ್ಷಗಳಷ್ಟು ಹಿಂದೆಯೆ ಅವನ ಮಾತಾಮಹನಾದ ಕಲ್ಲಿನಾಥನು ಸ್ವರಪ್ರತಿನಿಧಿ 
ತತ್ತ್ವವನ್ನು ಜಾರಿಗೆ ತಂದಿದ್ದನೆಂಬುದನ್ನು ಇಲ್ಲಿ ಸ್ಮರಿಸಬಹುದು. ಕಲ್ಲಿನಾಥನು ಮಧ್ಯಮ 
ಗ್ರಾಮದ ವಿಕೃತಪ೦ಚಮವು ಇನ್ನೂ ಒಂದು ಶ್ರುತಿಯಷ್ಟು ತಗ್ಗಿ. ಆರು ಶ್ರುತಿಗಳ 
ಪ್ರಮಾಣದ ವಿಕೃತಮಧ್ಯಮವಾಗಿ ವ್ಯವಹಾರ ಪಡೆಯುತ್ತಿತ್ತೆ೦ದೂ ಅದು ಲಕ್ಷ್ಯದಲ್ಲಿ 
ವಿಕೃತಪ೦ಚಮವನ್ನು ಪ್ರತಿನಿಧಿಸುತ್ತಿತ್ತೆ೦ದೂ ಹೇಳಿದನಷ್ಟ. ಈ ಪ್ರತಿಮಧ್ಯಮವನ್ನು 
ರಾಮಾಮಾತ್ಯನು ತನ್ನ ವಿಕೃತಸ್ವರಗಳಲ್ಲಿ ಹೇಳದೆ ಚ್ಯುತಪ೦ಚಮವನ್ನು ಮಾತ್ರ ಹೇಳು 
ವುದು ಸೋಜಿಗವಾಗಿದೆ. ರಾಮಾಮಾತ್ಯನನ್ನು ಕಟುವಾಗಿ ಟೀಕಿಸುವ ವೆ೦ಕಟಮಖಿಯು 
ಈ ಪ್ರತಿನಿಧಿಮಧ್ಯಮವನ್ನು ಹೇಳುವುದು -ಇನ್ನೂ ಸೋಜಿಗವೆ ಸರಿ. ಏಕೆಂದರೆ ಇಡೀ 
ಸ್ವರಸಪ್ತಕದಲ್ಲಿ ಸಪ್ತಶ್ರುತಿಪ್ರಮಾಣದ ಸ್ವರವು ಇದು ಒಂದೆ. 

* ಗಾಂಧಾರನಿಷಾದಗಳ ಈ ಪುನರ್ವ್ಯವಸ್ಥೆಯಿ೦ದ ರಾಮಾಮಾತ್ಯನು ಸಾಧಿಸಿದ 
ಇನ್ನೊ೦ದು ಮುಖ್ಯ ಸ೦ಗತಿಯನ್ನು ಇಲ್ಲಿ ಪ್ರಸ್ತಾಪಿಸಬಹುದು. ಪ್ರಾಚೀನ ಭಾರತೀಯ 
ಸ೦ಗೀತಶಾಸ್ತ್ರದಲ್ಲಿ ಸಾಧಾರಣಗಾಂಧಾರ, ಕೈಶಿಕಿನಿಷಾದಗಳನ್ನು ಏಕೆ ಹೇಳಲಿಲ್ಲವೆಂದರೆ, 
ತ್ರಿಶ್ರುತಿಕಗಳಾದ ಈ ಸ್ವರಗಳನ್ನು ಸ್ವರಸಾಧಾರಣ ಪ್ರಕ್ರಿಯೆಯಿಂದ ಪಡೆಯಬೇಕಾಗಿತ್ತು. 
ಆಗ ಷಡ್ಡಮಧ್ಯಮಗಳು ಸ್ವಸ್ಥಾನಗಳಿಂದ ಒಂದೊಂದು ಶ್ರುತಿಯಷ್ಟು ತಗ್ಗಿ ದ್ವಿಶ್ರುತಿಕ 
ಗಳಾಗಿ ಚ್ಯುತವೆ೦ಬ ಸಂಜ್ಞೆಯನ್ನು ಪಡೆಯುತ್ತಿದ್ದವು. ಎ೦ದರೆ ಆಧಾರಶ್ರುತಿಯ ಭಾವವೆ 
ಇಡೀ ಸ್ವರಾಷ್ಟಕದಲ್ಲಿ ವ್ಯತ್ಯಾಸವಾಗುತ್ತಿತ್ತು. (ಆದುದರಿ೦ದಲೇ, ಮುಂದಿನ ಎರಡು 
ಸ್ವರಗಳನ್ನು ಉಚ್ಚರಿಸಿಯೇ, ಎ೦ದರೆ ಪೂರ್ವಸ್ವರಾಭಿಕಾಂಕ್ಲೆಯಿಂದಲೇ ಅ೦ತರಕಾಕಲೀ 
ಗಳನ್ನು ಪಡೆಯಬೇಕೆಂದು ಪೂರ್ವಾಚಾರ್ಯರು ವಿಧಿಸಿದ್ದರು.) ಹೀಗೆ ಷಡ್ಡಮಧ್ಯಮಗಳು 
ತಗ್ಗದೆ ಇದ್ದಿದ್ದರೆ ಷಡ್ಡ-ರಿಷಭ-ಗಾಂಧಾರ, ಧೈವತ-ನಿಷಾದ-ಷಡ್ಡ, ಈ ನೆರೆಹೊರೆಯ 
ಸ್ವರಗಳಲ್ಲಿ ಒಂದೊ೦ದೂ ತ್ರಿಶ್ರುತಿಯೇ ಆಗುತ್ತಿತ್ತು. ಇದು ಅತ್ಯ೦ತ ಶಾಸ್ತ್ರನಿಷಿದ್ಧ 
ವಾಗಿತ್ತು. ಏಕೆಂದರೆ ತ್ರಿಶ್ರುತಿಪ್ರಹಾಣವು ಸ್ವರಾಷ್ಟಕದಲ್ಲಿ ಅತ್ಯಂತ ದುರ್ಬಲವಾದ ಸ್ವರ. 
ಆದುದರಿಂದಲೇ ಷಡ್ಡಮಧ್ಯಮಗಳಿಗೆ (ಪೂರ್ವಸ್ಟರಾಪೇಕ್ಷೆಯಿ೦ದ) ಎಂದಿಗೂ ತ್ರಿಶ್ರುತಿ 
ಪ್ರಮಾಣವು ಇರಕೂಡದೆ೦ದು ಶಾಸ್ತ್ರವು ಕಟ್ಟುನಿಟ್ಟಾಗಿ ವಿಧಿಸಿತ್ತು. ಏಕೆ೦ದರೆ ಇದರ 
ನಂತರದ ಸ್ವರಗಳೂ ತ್ರಿಶ್ರುತಿಕಗಳೇ ಆಗಿದ್ದವು. ತ್ರಿಶ್ರುತಿಪ್ರಮಾಣದ ಸ್ವರಗಳು ಒಂದಾದ 


೧೧ 


೧೬೨ ಕರ್ಣಾಟಕಸ೦ಗೀತವಾಹಿನಿ 


ಮೇಲೊಂದರಂತೆ ಅವ್ಯವಹಿತ-ನಿಕಟವಾಗಿ ಬಂದರೆ ಸ್ವರಾಷ್ಟಕವು ದುರ್ಬಲವಾಗಿ, ಸ್ವರ 
ವ್ಯವಸ್ಥೆಯು ತಪ್ಪಿಹೋಗಿ ಶ್ರವಣರಮ್ಯತೆಯನ್ನು ಕಳೆದುಕೊಳ್ಳುತ್ತದೆ. ಇದು ದ್ವಂದ್ವಾ 
ಧಾರಸ್ವರಪದ್ಧ ತಿಯುಳ್ಳ ಗ್ರಾಮಪದ್ದತಿಯ ಒಂದು ಮಿತಿಯಾಗಿತ್ತು. ಈಗ ಷಡ್ಡವೊಂದೇ 
ಆಧಾರಸ್ಪರವಾಗಿ ಉಳಿದುದರಿ೦ದ ಹೀಗೆ ಪುನರಾವೃತ್ತಿಯಾದ ತ್ರಿಶ್ರುತಿ ಪ್ರಮಾಣವು ಈ 
ಸ್ವರತ್ರಯಗಳಲ್ಲಿ ನಿಷಿದ್ದವಲ್ಲವೆಂದೂ ಪ್ರಯೋಗಕ್ಷಮವೆಂದೂ ರಾಮಾಮಾತ್ಯನು 
ಏರ್ಪಡಿಸಿದನು. - ಇದರಿಂದ ಸ್ವರಾಷ್ಟಕವು ನಿರ್ಬಾಧಿತವಾಯಿತು; ಪ್ರಯೋಗಕ್ಕೆ 
ಸಮೃದ್ಧಿಯು ದೊರೆಯಿತು. 

ಎರಡನೆಯ ಕಲ್ಪನೆಯೂ ಗಾಂಧಾರನಿಷಾದಗಳಿಗೆ ಸಂಬಂಧಿಸಿದ್ದೇ. ಸ್ಪರಸಾಧಾರಣ 
ದಿಂದ ಪಡೆಯಲಾಗುತ್ತಿದ್ದ ಚ್ಯುತಷಡ್ಡ, ಚ್ಯುತಮಧ್ಯಮಗಳನ್ನೂ ಮಧ್ಯಮಗ್ರಾಮದ 
ವಿಕೃತಪಂಚಮವನ್ನೂ ಷಡ್ಡಮಧ್ಯಮಪಂಚಮಗಳ ವಿಕೃತಿಗಳೆ೦ದು ಎಣಿಸಿಕೊಳ್ಳಲಾಗುತ್ತಿ 
ತ್ತಷ್ಟೆ. ಈ ಮೂರು ಸ್ವರಗಳಿಗೂ ವಿಕೃತಿಯನ್ನು ಅಧೋಚಲನೆಯಿ೦ದಲೂ ಗಾಂಧಾರ 
ನಿಷಾದಗಳಿಗೆ ಊರ್ಧ್ವಚಲನೆಯಿ೦ದಲೂ ರಿಷಭಧೈವತಗಳಿಗೆ ಅಚಲತ್ವದಿಂದಲೂ ವಿಕೃತಿ 
ಯನ್ನು ಗ್ರಾಮಪದ್ಭತಿಯಲ್ಲಿ ನಿರೂಪಿಸಿದ್ದುದನ್ನು ಈ ಹಿಂದೆಯೇ ವಿವರಿಸಲಾಗಿದೆ. 
ಇದನ್ನು ತಪ್ಪಿಸಿ ಸ್ವರವಿಕೃತಿಗೆ ಊರ್ಧ್ವ ಚಲನೆಯೊ೦ದನ್ನೇ ಆಧಾರತತ್ತ್ವವೆ೦ದು ರಾಮಾ 
ಮಾತ್ಯನು ಏರ್ಪಡಿಸಿದನು. ಅಲ್ಲದೆ ಚ್ಯುತಮಧ್ಯಮವು ಮಧ್ಯಮದ ವಿಕೃತಿಯೆನ್ನುವು 
ದಕ್ಕಿಂತ ಗಾಂಧಾರದ ವಿಕೃತಿಯೆ೦ದೂ ಚ್ಯುತಷಡ್ಡವು ಷಡ್ಡವಿಕೃತಿಯಾಗಿರುವುದಕ್ಕಿಂತ 
ವಿಕೃತನಿಷಾದವೇ ಆಗಿದೆಯೆ೦ದೂ ಕ್ರಾಂತಿಕಾರಕ ಕಲ್ಪನೆಯನ್ನು ಸ್ಥಾಪಿಸಿದವನು ಅವನೇ. 
ಇದರಿ೦ದಾಗಿ ಮು೦ದಿನ ಸ್ವರದ ಅವಧಿಯಲ್ಲಿ ಹಿ೦ದಿನ ಸ್ವರವು ವಿಕೃತಿಯಾಗಬಲ್ಲುದು; 
ಮುಂದಿನ ಸ್ವರವು ವಿಕೃತವಾಗಿದ್ದಾಗಲೂ ಅದರ ಅವಧಿಯೊಳಗೆ ಚಲಿಸಿ ಹಿಂದಿನ ಸ್ವರವೂ 
ವಿಕೃತಿಯಾಗಬಲ್ಲದು ಎ೦ಬ ನಿಯಮವು ಸಾಧ್ಯವಾಯಿತು. ಈ ರೀತಿಯಲ್ಲಿ ಚ್ಯುತ 
ಮಧ್ಯಮವು ಮಧ್ಯಮ ಹಾಗೂ ಗಾಂಧಾರಗಳ ಸ್ವರೂಪ ಮತ್ತು ಕರ್ತವ್ಯಗಳನ್ನು ಪಡೆದು 
ಕೊ೦ಡ ಗಾ೦ಧಾರಸ್ವರ. ಆದುದರಿಂದ ಚ್ಯುತಮಧ್ಯಮವೆಂಬುದು ಅದಕ್ಕೆ ವಿಶೇಷಣ 
ಮಾತ್ರ. ಹೀಗಾಗಿ ಅದನ್ನು ಚ್ಯುತಮಧ್ಯಮಗಾಂಧಾರ ಎ೦ಬ ಅನ್ವರ್ಥವಾದ ಹೆಸರಿನಿಂದ 
ಅವನು ಕರೆದನು. ಇದೇ ರೀತಿಯಲ್ಲಿ ಚ್ಯುತಷಡ್ಡವನ್ನು ಅವನು ಚ್ಯುತಷಡ್ಡನಿಷಾದ 
ಎಂದೂ ಕರೆದನು. ಹೀಗೆಯೇ ಚ್ಯುತಪ೦ಚಮವು ಮಧ್ಯಮದ ವಿಕೃತಿಯೆ೦ಬ ವ್ಯವಹಾರ 
ವನ್ನು ಪಡೆದು ಚ್ಯುತಪಂಚಮಮಧ್ಯಮವೆಂಬ ಸಂಜ್ಞೆಯನ್ನು ಗಳಿಸಿತು. ಈ ಹೆಸರು 
ಗಳಿ೦ದ ಕರೆಯುವ ಪ್ರವೃತ್ತಿಯು ಅವನ ಕಾಲದಲ್ಲಿ ಬಲವಾಗಿಯೇ ಇತ್ತು. ಈ ಲೋಕ 
ಸಮ್ಮತಿಗೆ ಅವನು ಶಾಸ್ತ್ರಾಧಿಕಾರವನ್ನು ಕಲ್ಪಿಸಿಕೊಟ್ಟಿದ್ದಾನೆ : 


ಚತುರ್ದಶಸ್ಟರೇಷು ವಕ್ಸ್ಯೇ ಲಕ್ಷ್ಯಾನುಸಾರತಃ | 
ನಾಮಾಂತರಾಣಿ ಕೇಷಾ೦ಚಿದ್‌ ವ್ಯವಹಾರಪ್ಪಸಿದ್ಧಯೇ | 
ಚ್ಯುತಷಡ್ಡಸ್ತು ಲೋಕೇತಸ್ಮಿನ್‌ ನಿಷಾದತ್ಟೇನ ಕೀರ್ತಿತಃ | 
ಚ್ಯುತಷಡ್ಡನಿಷಾದಾಭಿಧಾನಂ ತಸ್ಯ ವಿಧೀಯತೇ | 


ಚ್ಯುತಸ್ಯ ಮಧ್ಯಮಸ್ಕಾಪಿ ಗಾ೦ಧಾರವ್ಯವಹಾರತಃ | 
ಚ್ಯುತಮಧ್ಯಮಗಾ೦ಧಾರಸಂಜ್ಞಾಸ್ಯ ಕ್ರಿಯತೇ ಮಯಾ | 
ಚ್ಯುತಪಂಚಮಮಾಚಷ್ಟೇ ಲೋಕೋ ಮಧ್ಯಮಸಂಜ್ಞಯಾ | 
ಅಸ್ಮಾಭಿಃ ಕಥ್ಯತೇ ಸೋ5ತಶ್ಚ್ಯುತಪಂಚಮಮಧ್ಯಮಃ | 
(ಅದೇ ಗ್ರಂಥ, ೨.೪೯-೫೩, ಪು.೧೨) 


(ಆ) ಪರ್ಯಾಯತತ್ತ 
ಮೂರನೆಯ ಕಲ್ಪನೆಯು ಸ್ವರಗಳ ಪರ್ಕಾಯಪ್ರಯೋಗವನ್ನು ಕುರಿತದ್ದು. ಭಾರತೀಯ 
ಸ೦ಗೀತಶಾಸ್ತ್ರದಲ್ಲಿ ಒ೦ದು ಸ್ವರವು ಯಾವಾಗಲೂ ಒಂದೇ ನಿಯತಸ್ಥಾನದಲ್ಲಿ ಗೋಚರಿ 
ಸುತ್ತದೆ, ಒ೦ದು ಸ್ಟರಸ್ಥಾನದಲ್ಲಿ ನಿಯತವಾದ ಒಂದೇ ಸ್ವರವು ವ್ಯಕ್ತವಾಗುತ್ತದೆ ಎಂಬ 
ಅನುಲ್ಲ೦ಘ್ಯನಿಯಮವು ಬಹುಹಿ೦ದಿನಿ೦ದಲೂ ಇದೆ. ಪೂರ್ವಸ್ವರಾಭಿಕಾ೦ಕ್ಸೆಯಿ೦ದ 
ಮಾತ್ರ ವಿಕೃತವಾಗುವ ' ಶಾರ್ಜ್ಣದೇವೋಕ್ತವಾದ ಹನ್ನೆರಡು ವಿಕೃತಸ್ವರಗಳು ಇದಕ್ಕೆ 
ಅಪವಾದ. ಹಿ೦ದೂಸ್ಥಾನೀ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ ಮೊದಲಾದವುಗಳಲ್ಲಿ 
ಹನ್ನೆರಡು ಸ್ವರಸ್ಥಾನಗಳಿಗೆ ಹನ್ನೆರಡು ಸ್ವರಗಳನ್ನು ಮಾತ್ರ ವಿಧಿಸುವ ಪದ್ಧತಿಯು 
ಇ೦ದಿಗೂ ಇದೆಯಷ್ಟೆ. ಇದನ್ನು ತಪ್ಪಿಸಿ ಆಧುನಿಕ ಕರ್ಣಾಟಕ ಸ೦ಗೀತದ ರಾಗ 
ಪ್ರಪಂಚಸಮೃದ್ಧಿಗೆ ನೇರವಾಗಿ ಕಾರಣವಾದ ಒ೦ದು ಪ್ರಮೇಯವನ್ನು ರಾಮಾಮಾತ್ಯನು 
ಮಂಡಿಸಿದನು. ಇದೇ ಪರ್ಕಾಯಸ್ಟರತತ್ತ. ಇದರ ಪ್ರಕಾರ ಒಂದೆ ಸ್ವರಸ್ಥಾನದಲ್ಲಿ ಅವ್ಯವ 
ಹಿತವಾಗಿ ಹಿ೦ದುಮು೦ದಿರುವ ಎರಡು ಸ್ವರಗಳಲ್ಲಿ ಯಾವುಡೊಂದಾದರೂ ಪ್ರಕಟ 
ಗೊಳ್ಳಬಹುದು. ಹೀಗೆ ಒ೦ದೇ ಸ್ವರಸ್ಥಾನವನ್ನು ನೆರೆಹೊರೆಯ ಎರಡು ಸ್ವರಗಳೆ೦ದು 
ಸಂದರ್ಭಾನುಸಾರವಾಗಿ ವ್ಯವಹರಿಸುವುದು ಸಾಧ್ಯವಾಯಿತು. ಅವನ ಕಾಲದಲ್ಲಿ ಚ್ಯುತ 
ಷಡ್ಡಮಧ್ಯಮಪಂಚಮಗಳನ್ನು ಅವುಗಳ ಹಿಂದಿನ ಸ್ವರಗಳ ವಿಕೃತಿಗಳ೦ದು ಸಂಗೀತ 
ವಿದ್ವಾಂಸರು ಭಾವಿಸುತ್ತಿದ್ದಂತೆಯೇ ಶುದ್ಧಗಾ೦ಧಾರದ ಸ್ಥಾನವನ್ನು ಪ೦ಚಶ್ರುತಿರಿಷಭ 
ವೆಂದೂ ಸಾಧಾರಣಗಾಂಧಾರದ ಸ್ಥಾನವನ್ನು ಷಟ್‌ಶ್ರುತಿರಿಷಭವೆ೦ದೂ ಶುದ್ಧನಿಷಾದ 
ವನ್ನು ಪಂಚಶ್ರುತಿಧೈವತವೆ೦ದೂ ಕೈಶಿಕಿನಿಷಾದವನ್ನು ಷಟ್‌ಶ್ರುತಿಧ್ಯೈವತವೆಂದೂ ಸಮೀ 
ಕರಣಗಳನ್ನು ಮಾಡಿಕೊಂಡಿದ್ದರು. 
ಲಕ್ಷೀ ತು ಕುತ್ರಚಿದ್‌ ಶುದ್ಧಗಾ೦ಧಾರಸ್ಥಾನಮಾಶ್ರಯನ್‌ | 
ರಿಷಭಃ ಕೀರ್ತ್ಯತೇತಸ್ಮಾಭೀಃ ಪಂಚಶ್ರುತೈೈಷಭಾಹ್ವಯಃ | 
ಸ ಸಾಧಾರಣಗಾಂಧಾರಸ್ಥಾನಸ್ಮ ಯಷಭೋ ಯದಿ | 
ಲಕ್ಷ್ಯಾನುಸಾರತಃ ಪ್ರೋಕ್ತಸ್ತದಾ ಷಟ್‌ಶ್ರುತಿಕರ್ಷಭಃ | 
ಏವಂ ಶುದ್ಧನಿಷಾದಸ್ಯ ಸ್ಥಾನೇ ಧೈವತ ಆಸ್ಕಿತಃ ! 
ಲಕ್ಷ್ಯಾನುರೋಧಾತ್‌ ಗದಿತಃ ಸ ಪಂಚಶ್ರುತಿಧೈವತಃ | 
ಚೇತ್‌ ಕೈಶಿಕನಿಷಾದಸ್ಯ ಸ್ಥಾನೇ ತಿಷ್ಠತಿ ಧೈವತಃ | 
ಕ್ವಚಿತ್‌ ಸ ಕಥಿತೋಸ್ಮಾಭಿಸ್ತದಾ ಷಟ್‌ಶ್ರುತಿಧೈವತಃ | 
(ಅದೇ ಗ್ರಂಥ, ೨.೫೩-೫೭, ಪು.೧೨) 


೧೬೪ ಕರ್ಣಾಟಕಸ೦ಗೀತವಾಹಿನಿ 


ಇದರಿಂದ ಎರಡು ಪ್ರಮೇಯಗಳು ಹೊರಡುತ್ತವೆ. ರಿಷಭಧೈವತಗಳಲ್ಲಿ ಹೇಳಿದ 
ಪಂಚಶ್ರುತಿ, ಷಟ್‌ಶ್ರುತಿಪ್ರಮಾಣಗಳಿ೦ದ ಮೊದಲನೆಯದು ಸಿದ್ಧವಾಗುತ್ತದೆ. ಭರತ, 
ವೇಣಾದಿಗಳು ಸ್ವರದ ಗರಿಷ್ಠಮಿತಿಯನ್ನು ಚತುಃಶ್ರುತಿ ಪ್ರಮಾಣವೆ೦ದೂ ಕನಿಷ್ಠಮಿತಿ 
ಯನ್ನು ದ್ವಿಶ್ರುತಿಪ್ರಮಾಣವೆ೦ದೂ ನಿರ್ಧರಿಸಿದ್ದುದನ್ನು ಕಲ್ಲಿನಾಥನು ನಿರಾಕರಿಸಿ" 
ಮಧ್ಯಮಕ್ಕೆ ಷಟ್‌ಶ್ರುತಿಯ ಗರಿಷ್ಠಪ್ರಮಾಣವನ್ನು ಅ೦ಗೀಕರಿಸಿದನೆ೦ದು ಹಿಂದೆಯೇ 
ವಿವರಿಸಿದೆ. ಒ೦ದೇ ಶ್ರುತಿಯ ಅಂತರದಲ್ಲಿ ಗೋಚರಿಸುವ ಸ್ವರಕ್ಕೆ ಸಾಂಕರ್ಯದೋಷವೂ 
ನಾಲ್ಕು ಶ್ರುತಿಗಳಿಗಿ೦ತ ಹೆಚ್ಚು ಅಂತರದಲ್ಲಿ ಪ್ರಕಟವಾಗುವ ಸ್ವರಕ್ಕೆ ದ್ವೈಸ್ವರ್ಯದೋಷವೂ 
ಹೇಗೆ ಉಂ೦ಟಾಗುತ್ತದೆ೦ಬುದನ್ನು ಅಲ್ಲಿಯೇ ಸೂಚಿಸಿದೆ. ಕಲ್ಲಿನಾಥನ ಕಾಲದಲ್ಲಿ 
ಮಧ್ಯಮಕ್ಕೆ ಮಾತ್ರ ಸೀಮಿತವಾಗಿದ್ದ ಷಟ್‌ಶ್ರುತಿಪ್ರಮಾಣವು ರಾಮಾಮಾತ್ಯನ ಕಾಲದಲ್ಲಿ 
ರಿಷಭಧ್ಯವತಗಳಿಗೂ ಅನ್ವಯಿಸಿದುದನ್ನೂ ಕಲ್ಲಿನಾಥನ ಕಾಲದಲ್ಲಿ ನಟ್ಟ, ದೇವಕ್ರೀ 
ಮುಂತಾದ ಕೆಲವು ರಾಗಗಳಲ್ಲಿ ಅಪವಾದಮಾತ್ರವಾಗಿ ಕಂಡುಬರುತ್ತಿದ್ದ ರಿಷಭಧೈವತ 
ಗಳ ಪ೦ಚಶ್ರುತಿಕತ್ವವು ರಾಮಾಮಾತ್ಯನ ಕಾಲದಲ್ಲಿ ಸಾರ್ವತ್ರಿಕಪ್ರಯುಕ್ತಿಯಲ್ಲಿ ವಿಸ್ತರಿಸಿ 
ಶಾಸ್ತ್ರಪ್ರಾಮಾಣ್ಯವನ್ನು ಗಳಿಸಿಕೊ೦ಡವೆ೦ಬುದನ್ನೂ ಗಮನಿಸಬೇಕು. ರಿಷಭವು ಶುದ್ಧ 
ಗಾ೦ಧಾರಸ್ಥಾನದಲ್ಲಿದ್ದಾಗ ಅದು ತನ್ನ ಹಿ೦ದಿನ ಸ್ವರವಾದ ಷಡ್ಡದಿಂದ (೫, ೬, ೭, ೮ 
ಮತ್ತು ೯ನೆಯ ಶ್ರುತಿಗಳನ್ನು ವಹಿಸಿಕೊ೦ಡು) ಐದು ಶ್ರುತಿಗಳ ಅ೦ತರದಲ್ಲಿದ್ದು 
ಪಂಚಶ್ಭುತಿಯೆ೦ದೂ ಸಾಧಾರಣಗಾ೦ಧಾರ ಸ್ಥಾನದಲ್ಲಿದ್ದಾಗ ಷಡ್ಡದಿಂದ ಆರನೆಯ 
ಶ್ರುತಿಯಲ್ಲಿದ್ದು ಷಟ್‌ಶ್ರುತಿಕವೆ೦ದೂ ಅನ್ವರ್ಥವಾದ ಹೆಸರುಗಳನ್ನು ಪಡೆಯುತ್ತದೆ. 
ಇದೇ ರೀತಿಯಲ್ಲಿ ಧೈವತವು ಶುದ್ಧನಿಷಾದ ಸ್ಥಾನದಲ್ಲಿದ್ದಾಗ ಪಂಚಮದಿ೦ದ ಐದನೆಯ 
ಶ್ರುತಿಯಲ್ಲಿಯೂ ಕೈಶಿಕಿನಿಷಾದಸ್ಥಾನದಲ್ಲಿದ್ದಾಗ ಪಂಚಮದಿ೦ದ ಆರನೆಯ ಶ್ರುತಿಯ 
ಲ್ಲಿಯೂ ವ್ಯಕ್ತವಾಗಿ ಪಂಚಶ್ರುತಿಧೈವತ, ಷಟ್‌ಶ್ರುತಿಧೈವತ ಎಂಬ ಸ೦ಜ್ಞೆಗಳನ್ನು ವಹಿಸಿ 
ಕೊಳ್ಳುತ್ತದೆ. 

ಈ ರೀತಿಯ ವಿಕೃತಿಯು ರಿಷಭಧೈವತಗಳಿಗೆ ಮಾತ್ರ ಸಾಧ್ಯವೆ೦ಬುದನ್ನು ಇಲ್ಲಿ ಹೇಳ 
ಬೇಕು. ಏಕೆಂದರೆ ಷಡ್ಡಪ೦ಚಮಗಳು ಪ್ರಕೃತಿಗಳಾದುದರಿ೦ದ ಅವುಗಳಿಗೆ ಬೇರೆ ಶ್ರುತಿ 
ಗಳಲ್ಲಿ ಅಭಿವ್ಯಕ್ತಿಯಿಲ್ಲ. ಇನ್ನು ಉಳಿದ ಗಾ೦ಧಾರನಿಷಾದಗಳಲ್ಲೂ ಇಂತಹ ವಿಕೃತಿಯು 
ಆಗಲಾರದು:ಗಾ೦ಧಾರದ ವಿಕೃತಿಗೆ ಪರಮಾವಧಿಯೆ೦ದರೆ ಪ್ರತಿಮಧ್ಯಮ : ಗಾಂಧಾರವು 
ಮಧ್ಯಮದ ಮೊದಲನೆಯ ಮೂರು ಶ್ರುತಿಗಳನ್ನು ಆಕ್ರಮಿಸಿ ಕ್ರಮವಾಗಿ ಸಾಧಾರಣ, 
ಅಂತರ, ಚ್ಯುತಮಧ್ಯಮಗಾ೦ಧಾರವೆ೦ಬ ಸಂಜ್ಞೆಯನ್ನು ಪಡೆಯುತ್ತದೆ ಎಂದು ಈಗಾ 
ಗಲೇ ಹೇಳಿದೆ. ಮಧ್ಯಮದ ನಾಲ್ಕನೆಯ ಶ್ರುತಿಯನ್ನೂ ಆಕ್ರಮಿಸುವುದರಿ೦ದ ಅದಕ್ಕೆ 
ಇನ್ನೂ ಒ೦ದು ವಿಕೃತಿಯು ಸಾಧ್ಯವಿದೆಯಾದರೂ ಅದನ್ನು ಗಮನಿಸಿ ಶಾಸ್ತ್ರಾ ಧಿಕಾರವನ್ನೂ 
ಊರ್ಧ್ವಗಾ೦ಧಾರವೆ೦ಬ ಸ೦ಜ್ಞೆಯನ್ನೂ ಸುವ್ಯವಸ್ಥೆಯಲ್ಲಿ ಪ್ರಸ್ತಾರವನ್ನೂ ಹೇಳಿದುದು 
ಪ೦ಡರೀಕವಿಠಲನೊಬ್ಬನೇ. ಅವನು ರಾಮಾಮಾತ್ಯನ ಸಮಕಾಲೀನನೆಂಬುದನ್ನು ಇಲ್ಲಿ 
ಸ್ಮರಿಸಬಹುದು. ಇದನ್ನು ಮುಂದೆ ಪ್ರಸ್ತಾಪಿಸಲಾಗುವುದು. ಇದರ ನ೦ತರ ಗಾ೦ಧಾರವು 


ಬೈಕಾರ ರಾಮಪ್ಪಯ್ಯ ೧೬೫ 


ಪ್ರತಿಮಧ್ಯಮದ ಅವಧಿಯಲ್ಲೇ ಇರುವ ಹದಿನಾಲ್ಕನೆಯ ಶು ತಿಯನ್ನು ಆಕ್ರಮಿಸಲಾರದು. 
ಏಕೆ೦ದರೆ ಆರು ಶ್ರುತಿಗಳ ಪ್ರಮಾಣವನ್ನು ಮೀರಿದರೆ ಸ್ವರವು ರಕ್ತಿಧರ್ಮವನ್ನು ಕಳೆದು 
ಕೊಳ್ಳುತ್ತದೆ, ಪ್ರಯೋಗದಲ್ಲಿ ಈ ವಿಸ್ತಾರವು ಅವ್ಯಾವಹಾರಿಕವಾಗುತ್ತದೆ. ಇದಕ್ಕೆ 
ಅಪವಾದವೆಂದರೆ ಏಳು ಶ್ರುತಿಗಳ ಪ್ರಮಾಣವಿರುವ ಪ್ರತಿಮಧ್ಯಮ. ಕಲ್ಲಿನಾಥನು ಹೇಳಿದ 
ಆರು ಶ್ರುತಿಗಳ "ಪ್ರತಿ'ಮಧ್ಯಮವು ಸಾರ್ವತ್ರಿಕ ಪ್ರಯೋಗ ಕ್ಷಮತೆಯನ್ನು ಬೆಳೆಸಿ ಉಳಿಸಿ 
ಕೊಳ್ಳಲಾರದೆ ಏಳು ಶ್ರುತಿಗಳ ಪ್ರಮಾಣದ್ದಾಗಿಯೇ ನಿಂತಿತು. ಇದೇ ರೀತಿಯಲ್ಲಿ 
ನಿಷಾದವು ಷಡ್ಡದ ಮೊದಲನೆಯ ಮೂರು ಶ್ರುತಿಗಳನ್ನು ಆಶ್ರಯಿಸಿ ಕ್ರಮವಾಗಿ ಕೈಶಿಕಿ. 
ಕಾಕಲಿ ಮತ್ತು ಚ್ಯುತಷಡ್ಡನಿಷಾದಗಳೆಂಬ ಸಂಜ್ಞೆಯನ್ನು ಪಡೆಯಬಹುದೇ ಹೊರತು 
ಇದರ ನಂತರ ಚಲಿಸಿ ಇನ್ನೂ ವಿಕೃತವಾಗಲಾರದು. ಏಕೆಂದರೆ ಷಡ್ಜವು ಪ್ರಕೃತಿಯಾದುದ 
ರಿಂದ ಅದರ ಪರಮಾವಧಿಯು ಅಷ್ಟೇ. 

ಎರಡನೆಯ ಪ್ರಮೇಯವು ಪರ್ಯಾಯಸ್ವರಗಳ ಸಮೀಕರಣವನ್ನು ಕುರಿತದ್ದು. ಕಲ್ಲಿ 
ನಾಥನ ಕಾಲದಲ್ಲಿ ಒ೦ದು ಸ್ವರವು ಯಾವುದೆ೦ದು ನಿರ್ಣಯಿಸಬೇಕಾದರೆ ಅದರ 
ಮುಂದಿನ ಸ್ವರವು ಯಾವುದೆಂಬುದನ್ನು ತಿಳಿಯಬೇಕಾಗಿತ್ತು. ಮುಂದಿನ ಸ್ವರವು ಶುದ್ಧ 
ವಾಗಿರಲಿ ವಿಕೃತವಾಗಿರಲಿ ಅದರ ಪರಮಾವಧಿಯಲ್ಲಿ ಮೊದಲಿನ ಶ್ರುತಿಗಳನ್ನು ಆಶ್ರಯಿಸಿ 
ಹಿಂದಿನ ಸ್ವರವು ವಿಕೃತವಾಗುತ್ತಿತ್ತು. ಆದರೂ ಸ್ವರಸ್ಥಾನ ಪ್ರತೀತಿಯನ್ನು ಉಂಟು 
ಮಾಡುವ ಇಂತಹ (ವಿಕೃತಸ್ವರದ) ಶ್ರುತಿಯು ಹಿ೦ದುಮು೦ದಿನ ಎರಡು ಸ್ವರಗಳಿಗೂ 
ಸೇರಿ ಉಭಯಸಾಧಾರಣವಾಗಿದೆಯೆ೦ದು ಭಾವಿಸಲಾಗುತ್ತಿತ್ತು. ಏಕೆ೦ದರೆ ಹಿ೦ದಿನ 
ಸ್ವರವು ವಿಕೃತವಾಗಿ ಈ ಶ್ರುತಿಯಲ್ಲಿ ಗೋಚರಿಸುತ್ತಿದ್ದುದರಿ೦ದ ಹಿಂದಿನ ಸ್ವರಕ್ಕೂ 
ಸೇರುತ್ತಿತ್ತು, ಅದು ಮು೦ದಿನ ಸ್ವರದ ಪರಮಾವಧಿಯೊಳಗೆ ಇದ್ದುದರಿ೦ದ ಮು೦ದಿನ 
ಸ್ವರಕ್ಕೂ ಸೇರುತ್ತಿತ್ತು. ಹೀಗೆ ಪಂಚಶ್ರುತಿರಿಷಭವು ಸಾಧಾರಣಗಾ೦ಧಾರದ ಮೊದಲನೆಯ 
ಎರಡು ಶ್ರುತಿಗಳನ್ನೂ ಷಟ್‌ಶ್ರುತಿರಿಷಭವು ಅಂತರಗಾಂಧಾರದ ಮೊದಲನೆಯ ಅಥವಾ 
ಚ್ಯುತಮಧ್ಯಮ ಗಾ೦ಧಾರದ ಮೊದಲನೆಯ ಎರಡು ಶ್ರುತಿಗಳನ್ನೂ ಆಕ್ರಮಿಸಿ ವ್ಯಕ್ತವಾಗು 
ತ್ತಿತ್ತು. ಇಂತಹ ಇತರ ಉದಾಹರಣೆಗಳನ್ನು ಹೀಗೆಯೇ ಊಹಿಸಿಕೊಳ್ಳಬೇಕು. 

ಇದು ಪ್ರಾಚೀನಸ೦ಗೀತಶಾಸ್ತ್ರವಿಹಿತವೂ ಆಗಿತ್ತು. ಏಕೆ೦ದರೆ ಸ್ಪರಸಾಧಾರಣ ಪ್ರಕ್ರಿಯೆ 
ಯನ್ನು ಅಂತರಕಾಕಲಿಗಳಿಗಷ್ಟೇ ಅಲ್ಲದೆ ರಿಗಮಧನಿ ಸ್ವರಗಳಿಗೂ ಏಕರೂಪವಾಗಿ 
ವಿಸ್ತರಿಸಿ ಅವುಗಳ ಎಲ್ಲ ವಿಕೃತಿಗಳನ್ನೂ ಪಡೆಯಲಾಗಿತ್ತು. ಹೀಗೆ ಹಿಂದುಮುಂದಿನ ಸ್ವರ 
ಗಳ ಅಪೇಕ್ಷೆಯಿ೦ದ ಆಯಾ ಸ್ವರವು ಯಾವುದೆಂದು ನಿರ್ಣಯವಾಗುತ್ತಿತ್ತು. ಆದರೆ 
ಅವ್ಯವಹಿತವಾಗಿ ಹಿಂದುಮುಂದಿರುವ ಎರಡು ಸ್ವರಗಳು ಒಂದೇ ಸ್ವರಸ್ಥಾನದಲ್ಲಿ 
ಸಂದರ್ಭಾನುಸಾರವಾಗಿ ಬೇರೆಬೇರೆಯಾಗಿ ವ್ಯಕ್ತವಾದಾಗ, ಅವು ಸಮಾನಸ್ವರಗಳು ಎಂದು 
ಭಾವಿಸಲಾಗುತ್ತಿರಲಿಲ್ಲ. ಈ ನಿಯಮವನ್ನು ರಾಮಾಮಾತ್ಯನು ಮುರಿದು ಹೊಸದೊಂದು 
ಪ್ರಮೇಯಪರಂಪರೆಯನ್ನು ನಿರ್ಮಿಸಿದನು. ಇದರಂತೆ, ಉದಾ. ಪಂಚಶ್ನು ್ರತಿರಿಷಭ-ಶುದ್ಧ 
ಗಾಂಧಾರ ಮುಂತಾದ ಯಮಳಗಳಲ್ಲಿರುವ ಸ್ವರಗಳು ಸಾಪೇಕ್ಷಗಳೇ ಹೊರತು 


೧೬೬ ಕರ್ಣಾಟಕಸ೦ಗೀತವಾಹಿನಿ 


ಸ್ವತ೦ತ್ರವೂ ನಿಠಪೇಕ್ಸವೂ ಪ್ರತ್ಯೇಕವೂ ಆದ ಎರಡು ಸ್ಥಾನಮಾನಗಳನ್ನು ಪಡೆದಿರುವು 
ದಿಲ್ಲ. ಅವು ಒಂದೇ ಸ್ವರಸ್ಥಾನದಲ್ಲಿದ್ದು ತಮ್ಮ ಹಿಂದಿರುವ ಮತ್ತು ಮುಂದಿರುವ 
ಸ್ವರಗಳ ಆಕಾ೦ಕ್ಸೆಯಿ೦ದ ನಿರ್ದಿಷ್ಟವಾದ ಹೆಸರು ಮತ್ತು ಕರ್ತವ್ಯಗಳನ್ನು ಪಡೆಯುವ 
ಪರ್ಯಾಯಸ್ವರಗಳಾಗಿರುತ್ತವೆ. ಇದನ್ನು ಮುಂದೆ ಪ್ರಸ್ತಾಪಿಸಲಾಗುವುದು. 
ಮಧ್ಯಮಗ್ರಾಮವು ಷಡ್ಜ್ಡಗ್ರಾಮದಲ್ಲಿಯೇ ವಿಲೀನವಾದುದರಿ೦ದ ಎರಡು 
ಪ್ರಯೋಜನಗಳು ಒದಗಿದವು. ಅಲ್ಲಿಯವರೆಗೆ ಮಧ್ಯಮವು ಅವಿನಾಶಿಯೆ೦ದೂ ಸದಾ 
ಪ್ರಕೃತಿಯೆಂದೂ ಶಾಸ್ತ್ರವಿಧಿಯು ಇದ್ದುದು ಭ೦ಗವಾಗಿ ಅದಕ್ಕೂ ಪ್ರತಿ(ನಿಧಿಮಧ್ಯಮ 
ವೆಂಬ ವಿಕೃತಿಯು ದೊರೆತುದು ಒಂಡು; ಷಡ್ಡಪಂಚಮಗಳೆರಡೂ ಸದಾ ಪ್ರಕೃತಿಗಳೆ೦ಬ 
ನಿಯಮವು ಏರ್ಪಟ್ಟು ಅವು ಎರಡೂ ಸ್ವರಾಷ್ಟಕದ ಬೆನ್ನೆಲುಬಾಗಿ ನಿಂತುದು ಇನ್ನೊಂದು. 


ಆಧುನಿಕ ಜನಕರಾಗಗಳ ಜನಕ 
ಒಂದೇ ಸ್ವರಸ್ಥಾನದಲ್ಲಿ ನೆರೆಹೊರೆಯ ಎರಡು ಸ್ವರಗಳು ಪ್ರಕಟವಾಗಬಹುದೆಂಬ 

ಪ್ರಮೇಯದಿಂದ ಹೊರಡುವ ಇನ್ನೊಂದು ಅನುಮತಿಯೆಂದರೆ ಈ ಸ್ವರಯಮಳಗಳಲ್ಲಿ 
ಎರಡೂ ಪ್ರತ್ಯೇಕವಾದ ಲಕ್ಷ್ಯಪ್ರಯುಕ್ತಿಯನ್ನು ಪಡೆಯಬಹುದು. ಉದಾಹರಣೆಗೆ 
ಒಂಭತ್ತನೆಯ ಶ್ರುತಿಸ್ಥಾನವು ಪಂಚಶ್ರುತಿರಿಷಭವೂ ಆಗಬಹುದು, ಶುದ್ಧಗಾ೦ಧಾರವೂ 
ಆಗಬಹುದು. ಆದರೆ ಇಲ್ಲಿ ಎರಡು ನಿಯಮಗಳನ್ನು ಪಾಲಿಸಬೇಕು. (೧) ಎರಡೂ ಒಂದೇ 
ರಾಗದಲ್ಲಿ ಬರಬಾರದು ; (೨) ಸ್ವರಸ್ಥಾನದಲ್ಲಿ ಉಚ್ಚವಾದುದನ್ನು ಉಚ್ಛ್ಚಸ್ವರ ಎಂದೂ, 
ನೀಚವಾದುದನ್ನು ನೀಚಸ್ವರ ಎಂದೂ ವಿವಕ್ಸೆಯನ್ನು ಉಳಿಸಿಕೊಂಡಿರಬೇಕು. ಹೀಗೆ 
ಒಂದೇ ರಾಗದಲ್ಲಿ ಪಂಚಶ್ರುತಿರಿಷಭವೂ ಶುದ್ಧಗಾ೦ಧಾರವೂ -ಇರುವಂತಿಲ್ಲ ; ಷಟ್‌ 
ಶ್ರುತಿರಿಷಭ, ಶುದ್ಧಗಾ೦ಧಾರ ಎ೦ಬ೦ತಹ ಸ೦ಯೋಜನೆಗಳನ್ನೂ ಪ್ರಸ್ತಾರದಲ್ಲಿ ಬಳಸ 
ಲಾಗದು. ಏಕೆಂದರೆ ಹೆಸರು ಏನೇ ಇದ್ದರೂ ಉಚ್ಚಸ್ಥಾನವು ಉಚ್ಚಸ್ಟರದ್ದೇ, ನೀಚಸ್ವರ 
ಸ್ಥಾನವು ನೀಚಸ್ವರದ್ದೇ ಎ೦ಬ ಕಲ್ಪನೆಯು ಎಲ್ಲ ಸಂಗೀತಪದ್ಧತಿಗಳಿಗೂ ಆಧಾರಭೂತ 
ವಾದುದು. ಈ ಪರ್ಯಾಯಸ್ವರಗಳು ಶಾಸ್ತ್ರಪ್ರಸಿದ್ಧವಾಗಿ ಮಾತ್ರ ಇದ್ದವುಗಳಲ್ಲ ; ನಾಮಾ೦ 
ತರಗಳಲ್ಲಿ ಲಕ್ಷ್ಯಪ್ರಸಿದ್ಧವಾಗಿದ್ದುದು ಅಷ್ಟೇ ಅಲ್ಲ ; ಈ ಹದಿನಾಲ್ಕು ಸ್ವರಗಳೂ, 
ವಿಶೇಷವಾಗಿ ಪರ್ಕಾಯಸ್ವರಗಳೂ ಬೇರೆ ಬೇರೆ ರಾಗಗಳಲ್ಲಿ ಪ್ರಯೋಗದಲ್ಲಿ ಇದ್ದವೆಂದು 
ರಾಮಾಮಾತ್ಯನು ಹೇಳಿದ್ದಾನೆ. 

ಶುದ್ಧಗಾ೦ಧಾರಕೇ ತ್ವಸ್ಯ ಪಂಚಶ್ರುತ್ಯ ಷಭಾಭಿಧಾ | 

ಸಾಧಾರಣೇಪಿ ಗಾಂಧಾರೇ ಷಟ್‌ಶ್ರುತ್ಯಷಭನಾಮ ಚ | 

ಅನ್ಯದಸ್ತಿ ಕೃಚದ್‌ ರಾಗಮೇಲನೇ ಗಾನಸ೦ಮಿತಮ್‌ | 

ಶುದ್ಧೇ ನಿಷಾದೇ ನಾಮಾನ್ಯತ್‌ ಸ್ಕಾತ್‌ ಪಂಚಶ್ರುತಿಧೈವತಃ | 

ಸ್ಯಾತ್‌ ಕೈಶಿಕನಿಷಾದೇ5ನ್ಯನ್ನಾಮ ಷಟ್‌ಶ್ರುತಿಧೈವತಃ | 

ಚತುರ್ದಶ ಸ್ವರಾ ಹ್ಯೇತೇ ರಾಗೇ ರಾಗೇ ಭವ೦ತ್ಯಮೀ | 

ಪರ್ಕಾಯೇಣ ಸ್ವರಾಃ ಸಪ್ತ ತ್ರಿಸ್ಥಾನೇ ನಾಧಿಕಾಃ ಕ್ವಚಿತ್‌ (ಅದೇ, ೨.೬೩-೬೫, ಪು.೧೩) 


ಬೈಕಾರ ರಾಮಪ್ಪಯ್ಯ ೧೬೭ 


`ರಾಮಾಮಾತ್ಯನಿಗೆ ಸಮಕಾಲೀನನಾದ ಪ೦ಡರೀಕವಿಠಲನು ತೊಂಬತ್ತು ಮೇಳಕರ್ತ 
ಗಳನ್ನು ಪ್ರಸ್ತಾರಗೊಳಿಸುವುದರಲ್ಲಿಯೂ ಸುಮಾರು ಅರವತ್ತು ವರ್ಷಗಳ ನಂತರದಲ್ಲಿ 
ಸೋಮನಾಥನು ೯೬೦ ಮೇಳಕರ್ತಗಳನ್ನು ಹೇಳುವಲ್ಲಿಯೂ, ಸುಮಾರು ನೂರು ವರ್ಷ 
ಗಳ ನ೦ತರದಲ್ಲಿ ವೆ೦ಕಟಮಖಿಯು ಸಿದ್ಧಪಡಿಸಿದ ಎಪ್ಪತ್ತೆರಡು ಮೇಳಕರ್ತಗಳ 
ಯೋಜನೆಯಲ್ಲಿಯೂ ಬಳಸಿಕೊಂಡ ಪ್ರಾಥಮಿಕ ಕಲ್ಪನೆಗಳು ಯಾವುವೆಂದರೆ : ಹನ್ನೆ 
ರಡು ಸ್ವರಸ್ಥಾನಗಳು, ಇವುಗಳಲ್ಲಿ ಹದಿನಾರು ಸ್ವರಗಳು. ಷಡ್ತಪಂಚಮಗಳ ಪ್ರಕೃತಿತ್ವ, 
ಮಧ್ಯಮದ ವಿಕೃತಿ. ಪಂಚಶ್ರುತಿ-ಷಟ್‌ಶ್ರುತಿಯ ರಿಷಭದೈವತಗಳು, ಇವುಗಳಿಗೆ ಪರ್ಯಾಯ 
ಗಳಾಗಿ ಶುದ್ಧಗಾ೦ಧಾರನಿಷಾದಗಳು, ಸಾಧಾರಣಗಾ೦ಧಾರ ಕೈಶಿಕಿನಿಷಾದಗಳು, ಚ್ಯುತ 
ಮಧ್ಯಮಗಾಂಧಾರ, ಚ್ಯುತಪಂಚಮಮಧ್ಯಮ, ಚ್ಯುತಷಡ್ಡನಿಷಾದ--ಹಾಗೂ ಇವುಗಳಿಗೆ 
ಪ್ರತ್ಯೇಕ ಅಸ್ತಿತ್ವ--ಇವುಗಳೇ, ಈ ಹಿಂದೆಯೇ ಸೂಚಿಸಿರುವಂತೆ ಪಂಡರೀಕವಿಠಲನು 
ಶುದ್ಧಮಧ್ಯಮಕ್ಕೆ ಊರ್ಧ್ವಗಾ೦ಧಾರವನ್ನು ಪರ್ಯಾಯವಾಗಿ ಹೇಳಿದನು. ಇದೊಂದನ್ನು 
ಉಳಿದು ಇತರ ಎಲ್ಲಾ ಪ್ರಮೇಯಗಳನ್ನೂ ರಾಮಾಮಾತ್ಯನೇ ಪ್ರಾರಂಭಿಸಿ ಆಧುನಿಕ 
ಜನಕರಾಗಗಳ ಜನಕನಾಗಿದ್ದಾನೆ, ಆಧುನಿಕ ಸಂಗೀತದ ಅರುಣೋದಯವಾಗಿದ್ದಾನೆ. 


ಸ್ವಯಂಭೂಸ್ವರಗಳು 

ಸ್ವರಮೇಳಕಳಾನಿಧಿಯು ಉಪೋದ್ಭಾತ. ಸ್ವರ, ವೀಣಾ, ಮೇಳ, ರಾಗ ಎಂಬ ಐದು 
ಪ್ರಕರಣಗಳಲ್ಲಿ ರಚಿತವಾದ ಗ್ರಂಥ. ಅದರ ಉಪೋದ್ಭಾ ತಪ್ರಕರಣವನ್ನು ಈ ಅಧ್ಯಾಯದ 
ಪ್ರಾರಂಭದಲ್ಲಿಯೂ ಸ್ವರಪ್ರಕರಣವನ್ನು ನ೦ತರ ಇಲ್ಲಿಯವರೆಗೂ ಸಂಕ್ಷೇಪವಾಗಿ ವಿವೇ 
ಚಿಸಲಾಗಿದೆ. ಇದರಲ್ಲಿ ಹೇಳಿರುವ ಇನ್ನೊ೦ದು ಸ೦ಗತಿಯನ್ನು ಇಲ್ಲಿ ಪ್ರಸ್ತಾಪಿಸಬೇಕು. 
ತ೦ಬೂರಿಯ ಅಥವಾ ವೀಣೆಯ ತಂತಿಯನ್ನು ಮಿಡಿದಾಗ ಅದರಲ್ಲಿ ಶುದ್ಧಮಧ್ಯಮ 
ಪಂಚಮಭಾವಗಳೂ ಅ೦ತರಗಾ೦ಧಾರಭಾವವೂ ಮೇಲುಷಡ್ಡವೂ ತಮಗೆ ತಾವೇ ಹುಟ್ಟಿ 
ಕೊಂಡು ಕೇಳಿಸುತ್ತವೆ. ಸೂಕ್ಷ್ಮ ಶ್ರವಣವಿರುವ ಎಲ್ಲರಿಗೂ ಇದು ತಿಳಿದ ವಿಷಯವೇ. 
ಇವನ್ನು ಮೊದಲು ಗಮನಿಸಿ ಹೇಳಿರುವುದು ರಾಮಾಮಾತ್ಮನೇ--ನಾಲ್ಕುನೂರ ಐವತ್ತು 
ವರ್ಷಗಳ ಹಿಂದೆ ! ಇವನ್ನು ಅವನು ಸ್ವಯಂಭೂಸ್ವರಗಳೆಂದು ಕರೆದಿದ್ದಾನೆ; ಏಕೆಂದರೆ 
ಇವುಗಳು ಆಧಾರಸ್ವರದಲ್ಲಿ ಹುಟ್ಟಬೇಕಾದರೆ ಮನುಷ್ಯಪ್ರಯತ್ನವು ಬೇಕಾಗಿಲ್ಲ. ಈ ಸ್ವರ 
ಗಳು ನಾದವಿಜ್ಞಾನದ ಮುಖ್ಯತತ್ತ್ವ ಒಂದನ್ನು ನಿರೂಪಿಸುತ್ತವೆ. ಸೋಮನಾಥನೂ 
ಸ್ವಯಂಭೂ ಸ್ವರಗಳನ್ನು ಹೇಳಿದ್ದಾನೆ. ಆದರೆ ಇವುಗಳನ್ನು ವೀಣಾಮೇಳದ ನಿರ್ಮಾಣ 
ಕೈಂದೂ ಸ್ವರ ಸ್ಥಾನನಿರ್ಣಯಕ್ಕೆಂದೂ ಉಪಯೋಗಿಸಿಕೊ೦ಡಿರುವುದು ರಾಮಾಮಾತ್ಯನೇ. 


ಆಧುನಿಕ ವೀಣೆಯ ಆದ್ಯಾಚಾರ್ಯ 

ಸ್ವರಮೇಳಕಳಾನಿಧಿಯು ಹೀಗೆ ಸ್ವರಮೇಳವನ್ನು ಪರಿಷ್ಕರಿಸಿಕೊ೦ಡ ನ೦ತರ ಮೂರ 
ನೆಯ ವೀಣಾಪ್ರಕರಣದಲ್ಲಿ ವೀಣಾಮೇಳವನ್ನು ಸ್ಫುಟಗೊಳಿಸಲು ತೊಡಗುತ್ತದೆ. ಏಕೆ೦ 
ದರೆ ರಾಗಮೇಳವನ್ನು ವರ್ಣಿಸಲು ಇವೆರಡೂ ಉಪಕಾರಕಗಳು. ರಾಗಗಳಿಗೆ ಜನಕಪ್ರಾಯ 


೧೬೮ ಕರ್ಣಾಟಕಸ೦ಗೀತವಾಹಿನಿ 


ವಾಗಿರುವ ಮೇಳಗಳನ್ನು ನಿರ್ಣಯಿಸಿ ನಿರೂಪಿಸಬೇಕಾದರೆ ಸ್ವರಸ್ಥಾನ ನಿರ್ಣಯವು-- 
ಸ್ವರಮೇಳವು--ಮೊದಲು ಸಿದ್ದವಾಗಬೇಕು. ಆದರೆ ಸ್ವರಸ್ಥಾನಗಳು ಸ್ಫುಟವಾಗಿ ತಿಳಿಯು 
ವುದು ಮಾನವಕ೦ಠದಲ್ಲಲ್ಲ, ವೀಣಾಮೇಳದಲ್ಲಿ; ಏಕೆಂದರೆ ಮಾನವಕಂಠದಲ್ಲಿ ಧ್ವನಿ 
ಯನ್ನು ಇಷ್ಟೇ ಎ೦ದು ಲೆಕ್ಕಿಸಿ ಹೇಳಬಹುದಾದ ಸಾಧನಗಳಿಲ್ಲ, ವೀಣಾಮೇಳದಲ್ಲಿ ಇವೆ: 
ಸ್ವರಾಣಾಮಥ ವಕ್ಷ್ಯಂತೇ ಯೇ ಮೇಲಾ ರಾಗಹೇತವಃ | 
ಅಭಿವ್ಯಕ್ತಿ; ಸ್ಫುಟಾ ತೇಷಾಂ ವೀಣಾಯಾಮೇವ ದೃಶ್ಯತೇ | 
ತಸ್ಮಾನ್ನಿರೂಪ್ಯತೇ ವೀಣಾ ಲಕ್ಷ್ಯಲಕ್ಷ್ಮಾನುಸಾರತಃ | 
(ಅದೇ ಗ್ರಂಥ, ೩.೧-೨, ಪು. ೧೪) 
ರಾಮಾಮಾತ್ಮನಿಗೆ ವೀಣೆಯ ದಂಡದಲ್ಲಿ ಸ್ಪರಗಳನ್ನು ನಿರ್ಣಯಿಸಿ ಇಡುವುದು 
ಶಾಸ್ತ್ರಕ್ಕೂ ಪ್ರಯೋಗಕ್ಕೂ ವಿರೋಧವಿಲ್ಲದಂತೆ-ಹೀಗೆ ಎಂದು ತೋರಿಸುವುದಷ್ಟೇ 
ಪ್ರಸಕ್ತಿ. ಆದುದರಿಂದ ಬೇರೆ ಶಾಸ್ತ್ರಗ್ರ೦ಥಗಳಲ್ಲಿ ವೀಣೆಯ ವಿಷಯದಲ್ಲಿ ಹೇಳಿರುವ - 
ಇತರ ವಿವರಗಳನ್ನೆಲ್ಲ ಕೈಬಿಟ್ಟು ವೀಣಾಪ್ರಶ೦ಸೆಯನ್ನೂ ವೀಣೆಯು ಪುರುಷಾರ್ಥ ಚತು 
ಷ್ಟಯವನ್ನು ಹೇಗೆ ಸಾಧಿಸಬಲ್ಲುದೆ೦ಬುದನ್ನೂ ಶಾರ್ಜ್ಣದೇವ ಮತ್ತು ಯಾಜ್ಞವಲ್ಕರಿಂದ 
ಸಂಗ್ರಹಿಸಿ ಪೀಠಿಕೆಯನ್ನು ಸ್ಥಾಪಿಸಿದ್ದಾನೆ. ತಾನು ನಿರೂಪಿಸಲಿರುವ ವೀಣೆಗಳನ್ನು ಹೇಗೆ 
ತಯಾರುಮಾಡಿಕೊಳ್ಳಬೇಕೆ೦ದು ಸಹ ಅವನು ಹೇಳುವುದಿಲ್ಲ. ಲಕ್ಷ್ಯವಿದನಾದ, ಪ್ರವೀಣ 
ಶಿಲ್ಪಿಯಿ೦ದ ಅದು ತಯಾರಾಗಬೇಕು ಎಂದು ವಿಧಿಸಿ ಸುಮ್ಮನಾಗುತ್ತಾನೆ. 
ವೀಣೆಯ ಲಕ್ಷಣವನ್ನು ವರ್ಣಿಸುವ ನಮ್ಮ ಸಂಗೀತಶಾಸ್ತ್ರಕಾರರಲ್ಲಿ ಅವನಿಗೆ ಅಗ್ರ 
ಸ್ಥಾನವೆ೦ಬುದು ನಿಃಸಂಶಯ. ಏಕೆ೦ದರೆ. ಅವನು ಈ ಸಂದರ್ಭದಲ್ಲಿ ಪ್ರವೇಶಮಾಡಿ 
ಸಿರುವ ತಂತ್ರಗಳೂ ಅದರ ಫಲಗಳೂ ಮಹತ್ತ್ವಪೂರ್ಣವಾಗಿವೆ, ಕ್ರಾ೦ತಿಕಾರಕವಾಗಿವೆ, 
ಆಧುನಿಕ ಕರ್ಣಾಟಕಸ೦ಗೀತಕ್ಕೆ ನಾ೦ದೀವಾಚನವನ್ನು ಮಾಡುತ್ತವೆ. ಅವನು ಶುದ್ಧಮೇಲ 
ವೀಣಾ, ಮಧ್ಯಮೇಲವೀಣಾ ಮತ್ತು ಅಚ್ಛುತರಾಯಮೇಲವೀಣಾ ಎಂಬ ಮೂರು 
ವೀಣೆಗಳನ್ನು ಪ್ರಪ್ರಥಮವಾಗಿ ಲಕ್ಷಿಸುತ್ತಾನೆ. ಇವುಗಳಲ್ಲಿ ಪ್ರತಿಯೊಂದೂ ಏಕರಾಗ 
ಮೇಲವೀಣಾ, ಸರ್ವರಾಗಮೇಲವೀಣಾ ಎಂದು ಪುನಃ ಎರಡು ಬಗೆ ; ಮಧ್ಯಮೇಲ 
ವೀಣೆಯಲ್ಲಿ ಏಕತ೦ತ್ರೀ ಎಂಬ ಮೂರನೆಯ ವಿಧವೂ ಇದೆ. ಹೀಗೆ ಸ್ವರಮೇಳಕಳಾ 
ನಿಧಿಯು ಏಳು ವೀಣೆಗಳನ್ನು ಸಂಕ್ಷೇಪವಾಗಿ ವರ್ಣಿಸುತ್ತದೆ. 
ರಾಗಹೇತುಗಳಾದ ಸ್ವರಮೇಳಗಳು ವೀಣೆಯಲ್ಲಿ ಮಾತ್ರ ಸ್ಫುಟವಾಗಿ ಅಭಿವ್ಯಕ್ತ 
ವಾಗುತ್ತವೆ ಎ೦ಬ ಕಾರಣದಿಂದ ವೀಣಾಮೇಳಗಳ ವರ್ಣನೆಯಲ್ಲಿ ತೊಡಗುವ ರಾಮಾ 
ಮಾತ್ಯನು, ತಾನು ಸ್ವರಪ್ರಕರಣದಲ್ಲಿ ನಿರೂಪಿಸಿದ ಹದಿನಾಲ್ಕು ಸ್ವರಸ್ಥಾನಗಳನ್ನು ಮೇಲೆ 
ಹೇಳಿದ ಈ ಏಳು ವೀಣಾಮೇಳಗಳಲ್ಲಿ ಪಡೆಯುವುದು ಹೇಗೆ ಎ೦ಬುದನ್ನು ತೋರಿಸಿ 
ಕೊಡುತ್ತಾನೆ. ಹೀಗೆ ಮಾಡುವಲ್ಲಿ ಅವನು ಶಾಶ್ಚತಮೌಲ್ಯವುಳ್ಳ ಐದು ತಂತ್ರಗಳನ್ನು 
ಮೊಟ್ಟಿ ಮೊದಲಬಾರಿಗೆ ಮಂಡಿಸುತ್ತಾನೆ : 
(೧) ವೀಣೆಯ ತಂತಿಗಳನ್ನು ಷಡ್ಡ-ಶುದ್ಧಮಧ್ಯಮ-ಪಂಚಮಭಾವಗಳಿಗೆ ಶ್ರುತಿ ಮಾಡಿ 


ಬೈಕಾರ ರಾಮಪ್ಪಯ್ಯ ೧೬೯ 


ಕೊಳ್ಳುವುದರಿ೦ದ ಹೀಗೆ ಮಾಡಬಹುದು ; ವೀಣಾಮೇಳವನ್ನು ಹೀಗೆ ನಿರ್ಮಿಸುವಲ್ಲಿ 
ವಿಶೇಷಜ್ಞಾನವನ್ನು ಅಪೇಕ್ಷಿಸದ ಕೆಲವೇ ಪ್ರಯತ್ನಗಳು ಸಾಕು ; ಶಾಸ್ತ್ರೀಯ ತ೦ತ್ರ, ವಿಧಾನ 
ಗಳಿಂದ ಹೀಗೆ ಲಭಿಸುವ ಸ್ವರಗಳು ಲಕ್ಷ್ಮಪ್ರಯೋಗದೊಡನೆ ಸಂಪೂರ್ಣವಾಗಿ ಸಮ್ಮತಿ 
ಸುತ್ತವೆ. 

(೨) ನುಡಿಸಬೇಕೆ೦ದಿರುವ ರಾಗಕ್ಕೆ ಯಾವ ಸ್ವರಗಳು ಬರುತ್ತವೆಯೋ ಅವುಗಳಿಗೆ 
ಮಾತ್ರ ಸಾರಿಕೆ(ಮೆಟ್ಟು)ಗಳನ್ನು ವೀಣಾದಂಡದಲ್ಲಿ ಇಟ್ಟುಕೊಳ್ಳುವುದು, ಬೇರೆ ರಾಗವನ್ನು 
ನುಡಿಸಬೇಕಾದಾಗ ಅದಕ್ಕೆ ತಕ್ಕಂತಹ ಸ್ವರಸ್ವಾನಗಳಿಗೆ ಮೆಟ್ಟುಗಳನ್ನು ಬದಲಾಯಿಸಿ 
ಕೊಳ್ಳುವುದು. ಇದಕ್ಕೆ ಏಕರಾಗಮೇಲವೀಣೆಯೆಂದು ಹೆಸರು. ಸಿತಾರ್‌ವಾದ್ಯವು ಇದಕ್ಕೆ 
ನಿದರ್ಶನ. ಎಲ್ಲ ರಾಗಗಳಲ್ಲಿಯೂ ಬರುವ ಎಲ್ಲ ಸ್ವರಸ್ಥಾನಗಳನ್ನೂ ಒಂದೇ ವೀಣಾ 
ದ೦ಡದಲ್ಲಿ ಸ್ಥಾಪಿಸಿ ಸರ್ವರಾಗಗಳನ್ನೂ ಇಂತಹ ಒಂದೇ ವ್ಯವಸ್ಥೆಯಲ್ಲಿ ನುಡಿಸಲು 
ಸಾಧ್ಯವಾಗುವ ವೀಣಾಮೇಳವು ಇನ್ನೊ೦ದು ಬಗೆ. ಇದಕ್ಕೆ ಸರ್ವರಾಗಮೇಲವೀಣೆ ಎಂದು 
ಹೆಸರು. 

(೩) ಇವೆರಡರ ಫಲವಾಗಿ ಸ೦ಗೀತವ್ಯವಹಾರಕ್ಕೆ ಯೋಗ್ಯವೂ ಆವಶ್ಯಕವೂ ಆದ ಎಲ್ಲ 
ಸ್ಥಾಯಿಗಳ ವಿಸ್ತಾರವನ್ನು ಒ೦ದೇ ವೀಣಾಮೇಳದಲ್ಲಿ ಪಡೆಯುವುದು. ಗ್ರಾಮ ಸಂಗೀತಕ್ಕೆ 
ಶಾಸ್ತ್ರವು ವಿಧಿಸಿದ್ದ ಮ೦ದ್ರ, ಮಧ್ಯ ಮತ್ತು ತಾರಗಳೆ೦ಬ ಮೂರು ಸ್ಥಾಯಿಗಳ ವಿಸ್ತಾರ 
ವನ್ನು ಅವನು ಮೀರಿ ನಾವು ಇಂದು ಬಳಸುತ್ತಿರುವ ಅನುಮಂದ್ರ ಮತ್ತು ಅತಿತಾರ 
ಸ್ಥಾಯಿಗಳ. ವಿಸ್ತಾರವನ್ನು ಮೊದಲಬಾರಿಗೆ ಸೇರಿಸುತ್ತಾನೆ. ಇದರಿ೦ದ ಗಾನವಾದನ 
ವ್ಯವಹಾರದ ನಾದವ್ಯಾಪ್ತಿಯು ಆಳ ಅಗಲಗಳಲ್ಲಿ ಬಹುವಾಗಿ ಸಮೃದ್ಧವಾಯಿತು. 

(೪) ಸ್ವರಾಷ್ಟಕದಲ್ಲಿರುವ ಹನ್ನೆರಡು ಸ್ವರಸ್ಥಾನಗಳನ್ನು ಷಡ್ಡ-ಪ೦ಚಮಭಾವದಲ್ಲಿ 
ಪಡೆಯಬೇಕಾದರೆ, ಏಳು ಸ್ಥಾಯಿಗಳ ಹಾಗೂ ಷಡ್ಜ-ಶುದ್ಧಮಧ್ಯಮಭಾವದಲ್ಲಿ ಪಡೆಯ 
ಬೇಕಾದರೆ ಐದು ಸ್ಥಾಯಿಗಳ ವಿಸ್ತಾರವು ಅಗತ್ಯವಾಗುತ್ತದೆ. ಈ ಬಗೆಯ ಚಾಕ್ರಿಕ 
ಚಲನೆಯಿಂದ ಊರ್ಧ್ವ್ವಗತಿ ಮತ್ತು ಅಧೋಗತಿಗಳಲ್ಲಿ ಸ್ವರಗಳನ್ನು ಪಡೆದರೆ ತೀವ್ರವಾದ 
ವಾದೀತ್ವಭಗ್ನತಾಪರಿಣಾಮವಿರುತ್ತದೆ೦ದು ಬೇರೆಡೆಯಲ್ಲಿ ತೋರಿಸಿದ್ದೇನೆ. ಆಧುನಿಕ 
ಭಾರತೀಯ ಸಂಗೀತಶಾಸ್ತ್ರಜ್ನರು ಬಲಿಯಾಗಿರುವ ಈ ದೋಷಕ್ಕೆ ಅತ್ಯಂತ ಸುಲಭವೂ 
ವೈಜ್ಞಾನಿಕವೂ ಆದ ಪರಿಹಾರವನ್ನು ರಾಮಾಮಾತ್ಯನು ನಾಲ್ಕುನೂರ ಐವತ್ತು ವರ್ಷಗಳ 
ಹಿಂದೆಯೇ ಕಂಡುಹಿಡಿದು ಕೇವಲ ಐದು ಸೋಪಾನಗಳಲ್ಲಿ ಎಲ್ಲ ಸ್ವರಸ್ಥಾನಗಳನ್ನು 
ನಿರ್ಣಯಿಸುವ ಉಪಾಯವನ್ನು ಹೇಳಿದ್ದಾನೆಂಬುದು ನಮ್ಮ ಹೆಮ್ಮೆ, ಕೃತಜ್ಞತೆಗಳಿಗೆ 
ಆಸ್ಪದವಾಗಿದೆ. ಈ ಉಪಾಯವನ್ನು ಮುಂದೆ ವಿವರಿಸಲಾಗುವುದು. 

(೫) ವೀಣಾದ೦ಡದ ಮೇಲೆ ನಾಲ್ಕು ಉಕ್ಕಿನ ತಂತಿಗಳನ್ನು ಹೇಳುವುದಲ್ಲದೆ ಬಲಗಡೆ 
ಪಾರ್ಶ್ವದಲ್ಲಿ ಮೂರು ತಂತಿಗಳನ್ನೂ ರಾಮಾಮಾತ್ಯನು ಹೇಳಿ ಅವುಗಳಿಗೆ ಈಗ ನಾವು 
ಬಳಸುತ್ತಿರುವ ಶ್ರುತಿತಂತಿಗಳೆ೦ಬ ಹೆಸರನ್ನೂ ಕೊಟ್ಟಿದ್ದಾನೆ. ಈ ತಂತಿಗಳನ್ನು ನಂತರದ 
ವೆ೦ಕಟಮಖಯೇ ಮೊದಲಾದವರು ಟೇಪಿ, ರುಲ್ಲಿಕಾ ಇತ್ಯಾದಿ ಹೆಸರುಗಳಿಂದ ಕರೆದಿ 


ದ್ದಾರೆ. ಹಿಂದೆ ಇವುಗಳನ್ನು ತಂಬೂರಿಯ ತಂತಿಗಳಂತೆ ಶ್ರುತಿಗಾಗಿ ಬಳಸಲಾಗುತ್ತಿತ್ತು; 
ಈಗ ತಾಳದ ಘಾತಗಳನ್ನು ಸೂಚಿಸುವುದಕ್ಕಾಗಿಯೂ ತಾನ ಮುಂತಾದವುಗಳಲ್ಲಿ ವಿಶೇಷ 
ಪರಿಣಾಮಗಳನ್ನು ಉ೦ಟುಮಾಡುವುದಕ್ಕಾಗಿಯೂ ಉಪಯೋಗಿಸಲಾಗುತ್ತಿದೆ. 


ವೀಣಾಮೇಳನಿರ್ಮಾಣ 

ರಾಮಾಮಾತ್ಯನು ಶುದ್ಧಮೇಲವೀಣೆಯನ್ನು ಹೀಗೆ ನಿರೂಪಿಸುತ್ತಾನೆ : ದಂಡಿಯ 
ಮೇಲಿರುವ ನಾಲ್ಕು ತಂತಿಗಳನ್ನು ಎಡಗಡೆಯಿಂದ ಮೊದಲು ಮಾಡಿಕೊಂಡು ಕ್ರಮವಾಗಿ 
ಅನುಮಂದ್ರಷಡ್ಡ. ಅನುಮ೦ದ್ರಪ೦ಂಚಮ, ಮಂದ್ರಷಡ್ಡ ಮತ್ತು ಮ೦ದ್ರಮಧ್ಯಮ- -ಈ 
ಸ್ವರಗಳಿಗೆ ಶ್ರುತಿಮಾಡಿಕೊಳ್ಳ ಬೇಕು. ಈ ನಾಲ್ಕು ತ೦ತಿಗಳನ್ನೂ ಅಡ್ಡಹಾಯುವಂತೆ ಆರು 
ಮೆಟ್ಟುಗಳನ್ನು ಮೇರುವಿನಿ೦ದ ಮುಂದಕ್ಕೆ ಇಡಬೇಕು. ಆಗ ಮೊದಲನೆಯ ಅನುಮಂದ್ರ 
ಷಡ್ತದ ತ೦ತಿಯಲ್ಲಿಯೂ ಮೂರನೆಯ ಮಂದ್ರಷಡ್ಡದ ತ೦ತಿಯಲ್ಲಿಯೂ ಒಂದೇ ಸ್ವರ 
ಗಳು ಉತ್ಪತ್ತಿಯಾಗುತ್ತವಷ್ಟೆ. ಇವುಗಳ ಮೇರುವಿನಲ್ಲಿ, ಎಂದರೆ ಮುಕ್ತತಂತಿಯಲ್ಲಿ, 
ಷಡ್ಜವು ಹುಟ್ಟುತ್ತದೆ. ಶುದ್ಧರಿಷಭವು ತಂತಿಯಲ್ಲಿ ಎಲ್ಲಿ ಹುಟ್ಟುತ್ತದೋ ಆ ಸ್ಥಾನದಲ್ಲಿ 
ಮೊದಲನೆಯ ಮೆಟ್ಟನ್ನು ಸ್ಥಾಪಿಸಬೇಕು. ಇದೇ ರೀತಿಯಲ್ಲಿ ಶುದ್ಧ ಗಾ೦ಧಾರ (ಪಂಚ 
ಶ್ರುತಿರಿಷಭ). ಸಾಧಾರಣಗಾ೦ಧಾರ (ಇಷಟ್‌ಶ್ರುತಿರಿಷಭ) ಚ್ಯುತಮಧ್ಯಮಗಾ೦ಧಾರ 
(ಈಗಿನ ಅ೦ತರಗಾಂಧಾರ), ಶುದ್ಧಮಧ್ಯಮ, ಚ್ಯುತಪಂಚಮಮಧ್ಯಮ (ಈಗಿನ 
ಪ್ರತಿಮಧ್ಯಮ)ಗಳು ಎಲ್ಲೆಲ್ಲಿ ಉತ್ಪತ್ತಿಯಾಗುತ್ತವೆಯೋ ಅದನ್ನು ಕ೦ಡುಹಿಡಿದು, ಆಯಾ 
ಸ್ಥಾನಗಳಲ್ಲಿ ಉಳಿದ ಐದು ಮೆಟ್ಟುಗಳನ್ನು ಯಥಾಕೃಮವಾಗಿ ಇಡಬೇಕು. ಮೂರನೆಯ 
ತ೦ತಿಯ ಆರು ಮೆಟ್ಟುಗಳಲ್ಲಿ ಕ್ರಮವಾಗಿ ಇದೇ ಸ್ವರಗಳು ಹುಟ್ಟುತ್ತವೆ. ಆದರೆ ಒಂದು 
ಸ್ಥಾಯಿಯಷ್ಟು ಉಚ್ಚವಾಗಿರುತ್ತವೆ. 

ಅನುಮಂದ್ರಪ೦ಚಮವಿರುವ ಎರಡನೆಯ ತಂತಿಯ ಆರು ಮೆಟ್ಟುಗಳಲ್ಲಿ ಕ್ರಮವಾಗಿ 
ಶುದ್ಧಧೈವತ, ಶುದ್ಧನಿಷಾದ (-ಪಂಚಶ್ರುತಿಧೈವತ), ಕೈಶಿಕಿನಿಷಾದ (ಎಷಟ್‌ಶ್ರುತಿಧೈವತ), 
ಚ್ಯುತಷಡ್ಡನಿಷಾದ (-ಈಗಿನ ಕಾಕಲಿನಿಷಾದ), ಷಡ್ಡ ಮತ್ತು ಶುದ್ಧರಿಷಭಗಳು ಕ್ರಮವಾಗಿ 
ಗೋಚರಿಸುತ್ತವೆ೦ಬುದು ಸ್ಪಷ್ಟವಾಗಿಯೇ ಇದೆ. ಮಂದ್ರಮಧ್ಯಮವಿರುವ ನಾಲ್ಕನೆಯ 
ತಂತಿಯ ಆರು ಮೆಟ್ಟುಗಳಲ್ಲಿ ಕ್ರಮವಾಗಿ ಚ್ಯುತಪಂಚಮಮಧ್ಯಮ, ಪಂಚಮ, ಶುದ್ಧ 
ಧೈವತ, ಶುದ್ಧನಿಷಾದ (-ಪಂಚಶ್ರುತಿಧೈವತ), ಕೈಶಿಕಿನಿಷಾದ (ಎಷಟ್‌ಶ್ರುತಿಧೈವತ), ಚ್ಯುತ 
ಷಡ್ಡನಿಷಾದಗಳು ವ್ಯಕ್ತವಾಗುತ್ತವೆ. ಷಡ್ಡ, ಶುದ್ಧರಿಷಭಗಳು ಎರಡನೆಯ ಮತ್ತು ಮೂರ 
ನೆಯ ತಂತಿಗಳರಡರಲ್ಲೂ ಹುಟ್ಟುತ್ತವೆ: ಆದರೂ ಅವುಗಳನ್ನು ಮೂರನೆಯ ತಂತಿ 
ಯಲ್ಲೇ ನುಡಿಸಿಕೊಳ್ಳಬೇಕು. ಅಂತೆಯೇ ಮೂರನೆಯ ಮತ್ತು ನಾಲ್ಕನೆಯ ತಂತಿಗಳಿರಡ 
ರಲ್ಲಿಯೂ ದೊರೆಯುವ ಶುದ್ಧಮಧ್ಯಮ ಮತ್ತು ಚ್ಯುತಪಂಚಮಮಧ್ಯಮಗಳನ್ನು ನಾಲ್ಕ 
ನೆಯದರಲ್ಲಿಯೇ ನುಡಿಸಬೇಕು. ಹೀಗೆ ಅಕ್ಕಪಕ್ಕದ ಎರಡು ತಂತಿಗಳಲ್ಲಿ ದೊರೆಯುವ 
ಒಂದೇ ಸ್ವರಗಳನ್ನು ಯಾವ ತಂತಿಯಲ್ಲಿ ನುಡಿಸಬೇಕು ಎ೦ಬ ವಾಧನ ತಂತ್ರಕ್ಕೆ ಪಕ್ಕ 


ಬೈಕಾರ ರಾಮಪ್ಪಯ್ಯ ೧೭೧ 


ಸಾರಣಿ ಎಂದು ಹೆಸರು. ಈ ಹೆಸರನ್ನೂ ಇದರ ಹೆಚ್ಚಿನ ವಿವರಗಳನ್ನೂ ವೆ೦ಕಟಮಖಿಯ್ತು 
ಕೊಡುತ್ತಾನಾದರೂ ಈ ತಂತ್ರವನ್ನು ಉದ್ಭಾಟಿಸಿದ್ದು ರಾಮಾಮಾತ್ಕನೇ ಎಂಬುದರಲ್ಲಿ 
ಸಂದೇಹವಿಲ್ಲ. 

ಮಧ್ಯಮೇಲವೀಣೆಯು ಶುದ್ಧಮೇಲವೀಣೆಯಂತೆಯೇ ಇರುತ್ತದೆ ; ಆದರೆ ಮೇಲಿನ 
ನಾಲ್ಕು ತಂತಿಗಳಲ್ಲಿ ಮೊದಲನೆಯದನ್ನು ಅನುಮಂದ್ರಪ೦ಂಚಮಕ್ಕೂ ಎರಡನೆಯದನ್ನು 
ಮಂದ್ರಷಡ್ಡಕ್ಕೂ ಮೂರನೆಯದನ್ನು ಮಂದ್ರಪ೦ಚಮಕ್ಕೂ ಕಡೆಯದನ್ನು ಮಧ್ಯ 
ಷಡ್ಡಕ್ಕೂ ಶ್ರುತಿಮಾಡಿಕೊಳ್ಳಬೇಕು. ಅದರಲ್ಲಿ ಶುದ್ಧಮೇಲದಂತೆಯೇ ಆರು ಮೆಟ್ಟು 
ಗಳಿದ್ದು ಮೊದಲನೆಯ ಮೂರು ತಂತಿಗಳಲ್ಲಿ ಶುದ್ಧಮೇಲವೀಣೆಯ ಆಯಾ ತಂತಿಗಳಲ್ಲಿ 
ಹುಟ್ಟುವ ಸ್ವರಗಳೇ ಇರುತ್ತವೆ. ಅದರ ಮಧ್ಯಷಡ್ಡದ ತಂತಿಯಲ್ಲಿ ಎರಡನೆಯ ತಂತಿಯ 
ಲ್ಲಿರುವ ಸ್ವರಗಳೇ, ಆದರೆ ಮಧ್ಯಸ್ಥಾಯಿಯಲ್ಲಿ ಗೋಚರಿಸುತ್ತವೆ. ಈ ಬಗೆಯ ಶ್ರುತಿ 
ಮಾಡುವ ವ್ಯವಸ್ಥೆಯು ಇಂದು ಸಾರ್ವತ್ರಿಕ ರೂಢಿಯಲ್ಲಿದೆಯಷ್ಟೆ; ಅದನ್ನು ರಾಮಾ 
ಮಾತ್ಯನು ಪ್ರಾರ೦ಭಿಸಿದನೆ೦ಬುದನ್ನು ಗಮನಿಸಬಹುದು. ಶುದ್ಧಮೇಲದಲ್ಲಿ ಷಡ್ಡ- 
ಪಂಚಮ, ಷಡ್ಡ-ಶುದ್ಧಮಧ್ಯಮಗಳೆರಡರ ಭಾವಗಳಲ್ಲೂ ಸ್ವರಗಳನ್ನು ಸಾಧಿಸಬೇಕು; 
ಮಧ್ಯಮೇಲದಲ್ಲಿ ಷಡ್ಡ-ಪಂಚಮಭಾವ ಒಂದರಲ್ಲಿಯೇ ಇದಾಗಬೇಕು. 

ಅಚ್ಯುತರಾಯಮೇಲವೀಣೆಗೂ ಶುದ್ಧಮೇಲವೀಣೆಗೂ ಅತ್ಯಲ್ಪವಾದ ವ್ಯತ್ಯಾಸ, ಅಷ್ಟೆ. 
ಅದರ ನಾಲ್ಕು ತಂತಿಗಳಲ್ಲಿ ಮೂರನ್ನು ಶುದ್ಧಮೇಲದ ಆಯಾ ತಂತಿಗಳಂತೆಯೇ, ಆದರೆ 
ನಾಲ್ಕನೆಯದನ್ನು ಮ೦ದ್ರಪ೦ಚಮಕ್ಕೆ ಶ್ರುತಿಮಾಡಿಕೊಳ್ಳಬೇಕು. ಶ್ರುತಿತ೦ತಿಗಳು ಶುದ್ಧ 
ಹಾಗೂ ಮಧ್ಯಮೇಲವೀಣೆಗಳಲ್ಲಿ ಮಧ್ಯಷಡ್ಡ, ಮ೦ದ್ರಪ೦ಚಮ, ಮಂದ್ರಷಡ್ಡಗಳನ್ನು 
ನುಡಿಯುತ್ತವೆ. ಅಚ್ಯುತರಾಯಮೇಲವೀಣೆಯಲ್ಲಿ ಮಧ್ಯಪ೦ಚಮವನ್ನು ನುಡಿಯುವ 
ಇನ್ನೊ೦ದು ಶ್ರುತಿತಂತಿಯಿರುತ್ತದೆ. 

ಇದೇ ಕಾಲದಲ್ಲಿ ಪ೦ಂಡರೀಕವಿಠಲನೂ ನಂತರದ ಶತಮಾನದಲ್ಲಿ ಸೋಮನಾಥನೂ 
ಶುದ್ಧಮೇಲ ಮತ್ತು ಮಧ್ಯಮೇಲವೀಣೆಗಳನ್ನು ಏಕರಾಗ ಹಾಗೂ ಸರ್ವರಾಗ ಎಂಬ 
ಪ್ರಭೇದಗಳಲ್ಲಿ ವರ್ಣಿಸುತ್ತಾರೆ; ಅವರು ಈ ವೀಣೆಗಳ ತಂತಿಗಳಲ್ಲಿ ಇದೇ ಸ್ವರಯೋಜನೆ 
ಯನ್ನೂ ಮೆಟ್ಟುಗಳನ್ನಿಡುವ ಕ್ರಮವನ್ನೂ ಹೇಳುತ್ತಾರೆ. ವೆ೦ಂಕಟಮಖಿಯು ಇದೇ ವೀಣೆ 
ಗಳನ್ನೂ, ಗೋವಿ೦ದದೀಕ್ಷಿತನನ್ನು ಅನುಸರಿಸಿ ರಘುನಾಥಮೇಲ ಎಂಬ ಬೇರೆ ಒಂದು 
ವೀಣಾ ಪ್ರಕಾರವನ್ನೂ ಒಟ್ಟು ಹನ್ನೆರಡು ಪ್ರಭೇದಗಳಲ್ಲಿ ನಿರೂಪಿಸುತ್ತಾನೆ. ಅವನು 
ಹೇಳುವ ಸ್ವರವಿನಿಯೋಗದಲ್ಲಿ ಸ್ಥಾಯಿಭೇದವೂ ಪಕ್ಕಸಾರಣಿ ವಿಧಾನದಲ್ಲಿ ಹೆಚ್ಚು 
ವಿವರಗಳೂ ದೊರೆಯುತ್ತವೆ. ವೆ೦ಕಟಮಖಿಯನ್ನು ಕುರಿತ ಅಭ್ಯಾಸದಲ್ಲಿ ಇದನ್ನು 
ವಿವೇಚಿಸಲಾಗುವುದು. 


ವೀಣಾಮೇಳರಚನೆ : ಸ್ವರಸ್ಥಾನನಿರ್ಣಯ 
ಈ ವೀಣಾಮೇಳಗಳ ಯಾವ ಯಾವ ಸ್ಥಾನಗಳಲ್ಲಿ ವಿವಿಧ ಸ್ವರಗಳು ಹುಟ್ಟುತ್ತವೆ 


೧೭೨ ಕರ್ಣಾಟಕಸ೦ಗೀತವಾಹಿನಿ 


ಎಂಬುದನ್ನು ಕಂಡುಹಿಡಿದು ಆಯಾ ಸ್ಥಾನಗಳಲ್ಲಿ ಮೆಟ್ಟುಗಳನ್ನಿಡಬೇಕಷ್ಟೆ. ಈ ಸ್ಪರಸ್ಥಾನ 
ಗಳು ಎಲ್ಲೆಲ್ಲಿ ಹುಟ್ಟುತ್ತವೆ೦ದು ಕ೦ಡುಹಿಡಿಯುವದು ಹೇಗೆ ? ತನ್ನ ಪೂರ್ವಾಚಾರ್ಯರೂ 
(ನಾರದಭರತವೆ೦ಬ ಅರ್ವಾಚೀನ ಗ್ರಂಥದ ಅಜ್ಞಾತಕರ್ತೃವನ್ನು ಬಿಟ್ಟರೆ) ನಂತರದ 
ಶಾಸ್ತ್ರಕಾರರೂ ಹೇಳದಿದ್ದ ಹೊಸ ವಿಧಾನವೊಂದನ್ನು ಈ ವಿಷಯದಲ್ಲಿ ನಿರೂಪಿಸಿ 
ರಾಮಾಮಾತ್ಯನು ಸ್ವರಸ್ಥಾನಗಳನ್ನು ನಿರ್ಣಯಿಸಿದ್ದಾನೆ. ಇದು ಇ೦ದಿಗೂ ಮಾನ್ಯವಾಗಿದೆ. 
ಸ್ವಯಂಭೂಸ್ಪರಗಳನ್ನು ಆಧರಿಸಿಕೊಂಡು ಸ್ವರಾಷ್ಟಕದ ದ್ವಾದಶ ಸ್ವರಸ್ಥಾನಗಳನ್ನು 
ಸೋಪಾನಮಾರ್ಗದಲ್ಲಿ ಕಂಡುಹಿಡಿಯುವುದು ಇದರ ಸಾರವಾಗಿದೆ. 

ಹೀಗೆ. ಶುದ್ಧಮೇಲವೀಣೆಯಲ್ಲಿ ಎರಡನೆಯ ತಂತಿಯ ಮೇರುವಿನಲ್ಲಿರುವ 
ಪ೦ಚಮವು ನಾಲ್ಕನೆಯ ತಂತಿಯ ಎರಡನೆಯ ಮೆಟ್ಟಿನಲ್ಲಿ (ಒಂದು ಸ್ಥಾಯಿಯಷ್ಟು 
ಉಚ್ಚವಾಗಿ) ದೊರೆಯುತ್ತದೆ. ಹೀಗೆ ಪ೦ಂಚಮವು ಎಲ್ಲಿ ದೊರೆಯುತ್ತದೆಯೋ ಅಲ್ಲಿ 
ಎರಡನೆಯ ಮೆಟ್ಟನ್ನಿಡಬೇಕು. ಆಗ ಅದರಲ್ಲಿ ಮೊದಲನೆಯ ಮತ್ತು ಮೂರನೆಯ ತಂತಿ 
ಗಳಲ್ಲಿ ಶುದ್ಧಗಾ೦ಧಾರವೂ ಎರಡನೆಯ ತಂತಿಯಲ್ಲಿ ಶುದ್ಧನಿಷಾದವೂ ಹುಟ್ಟುತ್ತವೆ. 
ಶುದ್ಧನಿಷಾದವು ನಾಲ್ಕನೆಯ ತಂತಿಯಲ್ಲಿ ಎಲ್ಲಿ ಹುಟ್ಟುತ್ತದೆಯೋ ಅಲ್ಲಿ ನಾಲ್ಕನೆಯ 
ಮೆಟ್ಟನ್ನು ಸ್ಥಾಪಿಸಬೇಕು. ಆಗ ಅದೇ ಮೆಟ್ಟಿನಲ್ಲಿ ಮೊದಲನೆಯ ಮತ್ತು ಮೂರನೆಯ 
ತಂತಿಗಳಲ್ಲಿ ಚ್ಯುತಮಧ್ಯಮಗಾ೦ಧಾರವೂ ಎರಡನೆಯದರಲ್ಲಿ ಚ್ಯುತಷಡ್ಡನಿಷಾದವೂ 
ದೊರೆಯುತ್ತವೆ. ಇದೇ ಚ್ಯುತಷಡ್ಡನಿಷಾದವು ಒ೦ದು ಸ್ಥಾಯಿಯಷ್ಟು ಉಚ್ಚವಾಗಿ ನಾಲ್ಕ 
ನೆಯ ತಂತಿಯಲ್ಲಿ ಎಲ್ಲಿ ಕೇಳಿಸುತ್ತದೆಯೋ ಅಲ್ಲಿ ಆರನೆಯ ಮೆಟ್ಟನ್ನು ನೆಲೆಗೊಳಿಸ 
ಬೇಕು. ಆಗ ಅದೇ ಮೆಟ್ಟಿನಲ್ಲಿ ಮೊದಲನೆಯ ಮತ್ತು ಮೂರನೆಯ ತಂತಿಗಳಲ್ಲಿ ಚ್ಯುತ 
ಮಧ್ಯಮಪಂಚಮವೂ ಎರಡನೆಯ ತಂತಿಯಲ್ಲಿ ಶುದ್ಧರಿಷಭವೂ ಕೇಳಿಸುತ್ತವೆ. 

ಇಲ್ಲಿಯವರೆಗೆ ಷಡ್ಡಪ೦ಚಮಗಳ ಸ್ವಯಂಭೂ ಗುಣವನ್ನು ಉಪಯೋಗಿಸಿಕೊಂಡು 
ಶುದ್ಧಗಾ೦ಧಾರ, ಚ್ಯುತಮಧ್ಯಮಗಾ೦ಧಾರ; ಚ್ಯುತಮಧ್ಯಮಪ೦ಚಮ, ಶುದ್ಧನಿಷಾದ 
ಮತ್ತು ಚ್ಯುತಷಡ್ಡನಿಷಾದಗಳೆ೦ಬ ಐದು ಸ್ವರಸ್ಥಾನಗಳನ್ನು ವೀಣಾದ೦ಡದಲ್ಲಿ ಕಂಡು 
ಹಿಡಿದು ಸ್ಥಾಪಿಸಲಾಯಿತು. ಈಗ ಮಧ್ಯಮದ ಸ್ವಯಂಭೂ ಗುಣವನ್ನು ಉಪಯೋಗಿಸಿ 
ಕೊಂಡು ಇತರ ಸ್ವರಸ್ಥಾನಗಳನ್ನು ಶುದ್ಧಮೇಲದಲ್ಲಿ ಕಂಡುಹಿಡಿದು ನೆಲೆಗೊಳಿಸಬಹುದು. 
ನಾಲ್ಕನೆಯ ತಂತಿಯ ಮೇರುವಿನಲ್ಲಿ ಇರುವ ಶುದ್ಧಮಧ್ಯಮವು ಮೂರನೆಯ ತಂತಿ 
ಯಲ್ಲಿ ಎಲ್ಲಿ ಕೇಳಿಸುತ್ತದೆಯೋ ಅಲ್ಲಿ ಐದನೆಯ ಮೆಟ್ಟನ್ನಿಡಬೇಕು. ಆಗ ಅದೇ ಮೆಟ್ಟಿನ 
ಮೊದಲನೆಯ ತಂತಿಯಲ್ಲಿ ಶುದ್ಧಮಧ್ಯಮವೂ ಎರಡನೆಯದರಲ್ಲಿ ಷಡ್ಡವೂ ನಾಲ್ಕನೆಯ 
ದರಲ್ಲಿ ಕೈಶಿಕಿನಿಷಾದವೂ ಕೇಳಿಸುತ್ತವೆ. ಈ ಕೈಶಿಕಿನಿಷಾದವು ಒ೦ದು ಸ್ಥಾಯಿಯಷ್ಟು 
ನೀಚವಾಗಿ ಎರಡನೆಯ ತಂತಿಯಲ್ಲಿ ಎಲ್ಲಿ ಕೇಳಿಸುತ್ತದೆಯೋ ಅಲ್ಲಿ ಮೂರನೆಯ 
ಮೆಟ್ಟನ್ನು ಸ್ಥಾಪಿಸಬೇಕು. ಆಗ ಮೊದಲನೆಯ ಮತ್ತು ಮೂರನೆಯ ತಂತಿಗಳಲ್ಲಿ 
ಸಾಧಾರಣಗಾಂಧಾರವೂ ನಾಲ್ಕನೆಯದರಲ್ಲಿ ಶುದ್ಧಧೈವತವೂ ಅದೇ ಮೆಟ್ಟಿನಲ್ಲಿ 
ಗೋಚರಿಸುತ್ತವೆ. ಈ ಶುದ್ಧಧೈವತವು ಎರಡನೆಯ ತಂತಿಯಲ್ಲಿ ವ್ಯಕ್ತವಾಗುವ ಸ್ಥಾನದಲ್ಲಿ 


ಬೈಕಾರ ರಾಮಪ್ಪಯ್ಯ ೧೭೩ 


ಮೊದಲನೆಯ ಮೆಟ್ಟನ್ನಿಡಬೇಕು. ಆಗ ಅದೇ ಮೆಟ್ಟಿನಲ್ಲಿ ಮೊದಲನೆಯ ಮತ್ತು ಮೂರ: 
ನೆಯ ತಂತಿಗಳಲ್ಲಿ ಶುದ್ಧರಿಷಭವೂ ನಾಲ್ಕನೆಯದರಲ್ಲಿ ಚ್ಯುತಮಧ್ಯಮ ಪಂಚಮವೂ 
ದೊರೆಯುತ್ತವೆ. ಈ ಕ್ರಮದಲ್ಲಿ ಶುದ್ಧರಿಷಭ, ಸಾಧಾರಣಗಾಂಧಾರ, ಶುದ್ಧಧೈವತ, 
ಕೈಶಿಕಿನಿಷಾದ ಎ೦ಬ ನಾಲ್ಕು ಸ್ವರಸ್ಥಾನಗಳು ಸಿಗುತ್ತವೆ. 

ಮೇರು-ಎರಡನೆಯ ಮೆಟ್ಟು-ನಾಲ್ಕನೆಯ ಮೆಟ್ಟು-ಆರನೆಯ ಮೆಟ್ಟು ಎ೦ಬ ಪಂಚಮ 
ಭಾವದ ಸೋಪಾನಪಜ್ಞಿಯ ಮೂರು ಪ್ರಕ್ರಿಯೆಗಳಿಂದ ಐದು ಸ್ವರಸ್ಥಾನಗಳು ಹುಟ್ಟು 
ತ್ತವೆ; ಮೇರು-ಐದನೆಯ, ಮೆಟ್ಟು-ಮೂರನೆಯದು-ಮೊದಲನೆಯದು ಎ೦ಬ ಸೋಪಾನ 
ಮಾರ್ಗದಲ್ಲಿ ಮಧ್ಯಮಭಾವದ ಮೂರು ಪ್ರಕ್ರಿಯೆಗಳಿಂದ ನಾಲ್ಕು ಸ್ವರಸ್ಥಾನಗಳು 
ಹುಟ್ಟುತ್ತವೆ. ಷಡ್ಡ, ಶುದ್ಧಮಧ್ಯಮ. ಪಂಚಮ ಎಂಬ ಮೂರು ಸ್ವರಸ್ಥಾನಗಳನ್ನು 
ಸೇರಿಸಿದರೆ ಹನ್ನೆರಡು ಸ್ವರಸ್ಥಾನಗಳಾಗುತ್ತವೆ. ಕಾಕಲ್ಕ೦ತರ ಸ್ವರಗಳು, ಚ್ಯುತಷಡ್ಡನಿಷಾದ 
ಮತ್ತು ಚ್ಯುತಮಧ್ಯಮ ಗಾ೦ಧಾರಗಳೊಡನೆ ಸಂಕರವಾಗಿಬಿಡುತ್ತವೆ; ವೀಣಾದ೦ಡದಲ್ಲಿ 
ಅಂತರ ಗಾ೦ಧಾರ-ಚ್ಯುತಮಧ್ಯಮಗಾ೦ಧಾರ, ಕಾಕಲಿನಿಷಾದ-ಚ್ಯುತಷಡ್ಡನಿಷಾದಗಳೆಂಬ 
ಜೋಡಿಗಳಲ್ಲಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ಮೆಟ್ಟುಗಳನ್ನಿಟ್ಟರೆ ಅವು ತೀರ ಹತ್ತಿರವಾಗಿ 
ಬಿಟ್ಟು ವಾದನಾನುಕೂಲವು ಸಿದ್ದಿಸದೆ ಹೋಗುತ್ತದೆ; ಆದುದರಿಂದ ಕಾಕಲ್ಕ೦ತರ ಸ್ವರ 
ಗಳನ್ನು ಚ್ಯುತಷಡ್ಡ ನಿಷಾದ, ಚ್ಯುತಮಧ್ಯಮಗಾ೦ಧಾರಗಳಿ೦ದಲೇ ವೈಣಿಕರು ಲಕ್ಷ್ಯ 
ಪ್ರಯೋಗದಲ್ಲಿ ಪ್ರತಿನಿಧಿಸುತ್ತಿದ್ದರು ಎಂದು ರಾಮಾಮಾತ್ಯನು ವಿವರಿಸುವುದನ್ನು ಈ 
ಹಿಂದೆಯೇ ಪ್ರಸ್ತಾಪಿಸಿದೆ. 

ಹೀಗೆ ಮಂದೃಸ್ಥಾಯಿಯಲ್ಲಿ ಸಿದ್ಧವಾದ ಹನ್ನೆರಡು ಸ್ವರಸ್ಥಾನಗಳ ಪೈಕಿ ಆಯಾ 
ರಾಗೋಚಿತವಾದ ಏಳಕ್ಕೆ ಮೆಟ್ಟುಗಳನ್ನು ಮಧ್ಯ ಮತ್ತು ತಾರಸ್ಥಾಯಿಗಳಲ್ಲಿ ಆಯಾ 
ಮಂದ್ರಸ್ಥಾಯಿ ಸ್ವರದೊಡನೆ ಹೋಲಿಸುತ್ತ ಹೋಲಿಸುತ್ತ ಇಟ್ಟುಕೊಂಡು ಏಕರಾಗಮೇಲ 
ವನ್ನು ಪಡೆಯಬೇಕು. ಅತಿತಾರಷಡ್ಡಕ್ಕಾಗಿ ಒ೦ದು ಮೆಟ್ಟನ್ನೂ ಕೆಲವರು ಇಡುತ್ತಿದ್ದರು. 
ಇದೇ ರೀತಿಯಲ್ಲಿ ಮಂದ್ರಸ್ಥಾಯಿಯ ಹನ್ನೆರಡು ಸ್ವರಸ್ಥಾನಗಳನ್ನು ಹೋಲಿಸುತ್ತ ಹೋಲಿ 
ಸುತ್ತ ಮಧ್ಯಸ್ಥಾಯಿಯಲ್ಲೂ ತಾರಸ್ಥಾಯಿಯಲ್ಲೂ ಹನ್ನೆರಡು ಹನ್ನೆರಡು ಮೆಟ್ಟುಗಳನ್ನೂ 
ಅತಿತಾರಸ್ಥಾಯಿ ಷಡ್ಡಕ್ಕಾಗಿ ಒ೦ದು ಮೆಟ್ಟನ್ನೂ ಇಟ್ಟರೆ ಸರ್ವರಾಗಮೇಲ ವೀಣೆಯು 
ಸಿದ್ಧಿಸುತ್ತದೆ. 


ಶಾಸನಾಧಾರದ ಸಂಶೋಧನೆ 

ಸ್ವರಮೇಳಕಳಾನಿಧಿಯಲ್ಲಿ ನಿರೂಪಿತವಾದ ವೀಣೆಗಳಲ್ಲಿ ಅಚ್ಛುತರಾಯಮೇಳವೀಣೆ 
ಎ೦ಬ ಹೆಸರಿದೆಯಷ್ಟೆ. ಕೃಷ್ಣದೇವರಾಯನ ನ೦ತರ ವಿಜಯನಗರವನ್ನು ಕ್ರಿ. ಶ. ೧೫೩೦- 
೧೫೪೨ರಲ್ಲಿ ಆಳಿದ ಅಚ್ಯುತರಾಯನ ಹೆಸರನ್ನು ಈ ವೀಣೆಗೆ ರಾಮಾಮಾತ್ಮನು ಇಟ್ಟಿ 
ದ್ದಾನೆ. ಕಂಡುಹಿಡಿದವರ ಅಥವಾ ಪ್ರಸಿದ್ಧಿ ಪಡಿಸಿದವರ (ಉದಾ. ತುಂಬುರುವೀಣೆ, ಕಶ್ಯಪ 
ವೀಣೆ, ರಾವಣವೀಣೆ), ಅಭಿಮಾನಿದೇವತೆಯ (ಉದಾ. ಸರಸ್ವತೀವೀಣೆ, ರುದ್ರವೀಣೆ) 


ವರ್ಣನಾತ್ಮಕವಾದ (ಉದಾ. ಮಹತೀ, ಶತತಂತ್ರೀ. ಕೆಪಿಶೀರ್ಟೀ. ಬಾಣ), ಶಾಸ್ತ್ರ 
ಪ್ರಮೇಯಗಳನ್ನು ನಿದರ್ಶಿಸಲು ರಚಿಸಿದವರ (ಉದಾ. ನಿಃಶಂಕವೀಣಾ, ತುಳಜೇ೦ದ್ರ 
ವೀಣಾ ಪ್ರಭು ಅಥವಾ ಪೋಷಕರ (ಉದಾ. ಅಚ್ಯುತರಾಯಮೇಲವೀಣಾ, ರಘು 
ನಾಡೇ೦ದ್ರಮೇಲವೀಣಾ) ಹೆಸರುಗಳನ್ನು ವೀಣೆಗೆ ಇಡುವುದು ಹಿಂದಿನಿಂದಲೂ ನಡೆದು 
ಬಂದಿರುವ ಪದ್ಧತಿ: 

ಅಚ್ಯುತರಾಯನು ರಸಿಕನೂ ಸಂಗೀತವಿದ್ಯಾವಿನೋದನೂ ಆಗಿದ್ದ ಕನ್ನಡಿಗ ದೊರೆ. 
ಅವನು ಸಂಗೀತಶಾಸ್ತ್ರದಲ್ಲಿ ಉದ್ದಾಮಪಂಡಿತನೂ ಆಗಿದ್ದು ತಾಳಕಳಾವಾರಿಧಿಯೆಂಬ 
ಪ್ರೌಢಸ೦ಗೀತಶಾಸ್ತ್ರಗ್ರ೦ಥವೊ೦ದನ್ನು ರಚಿಸಿದ್ದಾನೆ. ಅದರಲ್ಲಿ ಅವನು ತನ್ನ ಹೆಸರಿನಲ್ಲಿ 
ವೀಣೆಯೊಂದನ್ನು .ರಚಿಸಿರುವ೦ತೆ ಹೇಳಿಕೊಂಡಿಲ್ಲ. ಅವನ ಆಶ್ರಯದಲ್ಲಿಯೇ ಪ್ರಸಿದ್ಧಿ 
ಪಡೆದ ಅಷ್ಟಾವಧಾನ ಸೋಮನಾರ್ಯನು ತನ್ನ ನಾಟ್ಯಚೂಡಾಮಣಿ ಅಥವಾ ಸ್ವರರಾಗ 
ಸುಧಾರಸದಲ್ಲಿ ಈ ವೀಣೆಯನ್ನು ಪ್ರಸ್ತಾಪಿಸುವುದಿಲ್ಲ. ಹೀಗೆ ತಾನೇ ಅದನ್ನು ರಚಿಸಿದ್ದು 
ಎಂದು ಹೇಳಿಕೊ೦ಡಿರದಿದ್ದರೂ ರಾಮಾಮಾತ್ಕನೇ ಅಚ್ಕುತರಾಯಮೇಳವೀಣೆಯನ್ನು 
ನಿರ್ಮಿಸಿದ್ದಾನೆ೦ದು ಸಿದ್ಧವಾಗುತ್ತದೆ. ಅವನು ಅಚ್ಯುತರಾಯನ ಕೃಪಾಪೋಷಿತನೂ ವಿದ್ಯಾ 
ನಗರದ ಸಂಗೀತಲಕ್ರ್ಮೀದಕ್ಷಿಣನಾಯಕನಾಗಿ ಅವನಿ೦ದ ಸನ್ಮಾನಿತನೂ ಆಗಿದ್ದನು. ಇದರ 
ಸಮರ್ಥನೆಯಲ್ಲಿ ಸ೦ಗೀತಸ೦ಶೋಧಕರ ದೃಷ್ಟಿಗೆ ಬೀಳದಿರುವ ಒಂದು ಶಾಸನಾಧಾರ 
ವನ್ನು ಉಲ್ಲೇಖಿಸಬಹುದು. ಹೀಗೆ ಅರಸೀಕೆರೆತಾಲ್ಲೂಕು ಗ೦ಡಸೀಹೋಬಳಿ ಚಿಕ್ಕಗ೦ಡಸೀ 
ಗ್ರಾಮದ ಕೆರೆಯ ಕೋಡಿಯಲ್ಲಿ ಒಂದು ಕಲ್ಲುಗುಂಡು ಇದೆ. ಅದರ ಮೇಲೆ ಸುಮಾರು 
ನಾಲ್ಕೂವರೆ ಅಡಿ ಅಗಲದ, ಐದೂಕಾಲು ಅಡಿ ಎತ್ತರದ ಒಂದು. ಕನ್ನಡಶಾಸನವನ್ನು 
ನಾಗರಾಕ್ಷರಗಳಲ್ಲಿ ಕೆತ್ತಿದೆ : 

"ಸ್ಪಸ್ತಿ ಶ್ರೀ ವಿಜಯಾಭ್ಯುದಯಶಾಲಿವಾಹನಶಕ ೧೪೫೭ನೆಯ ಮನ್ಮಥಸ೦ವತ್ಪರದ ಚೈತ್ರ 

ಶುದ್ಧ ೧೫ಲ್ಲು ಶ್ರೀಮನ್ಮ ಹಾರಾಜಾಧಿರಾಜ ರಾಜಪರಮೇಶ್ಚರ ಶ್ರೀವೀರಪ್ರತಾಪ ಶ್ರೀವೀರ 

ಅಚ್ಯುತರಾಯ ಮಹಾರಾಯರು ಪೃಥ್ವೀರಾಜ್ಯಂಗೈಯುತ್ತಮಿರಲು ಪರಾಶರಗೋತ್ರದ ಆಪ 
ಸ್ತಂಬಸೂತ್ರದ ಯಜುಶಾಖಾಧ್ಯಾಯಿಗಳಾದ ತಿಂಮರಸರ ಮಕಳು ರಾಮಪಗಳು ನಾನಾ 
ಗೋತ್ರದ ನಾನಾ ಸೂತ್ರದ ನಾನಾಶಾಖೆಯ ಅಶೇಷವಿದ್ವನ್ಮಹಾಜನಂಗಳಿಗೆ ಕೊಟ ಭೂದಾನ 
ಧರ್ಮಶಿಲಾಶಾಸನದ ಕ್ರಮವೆಂತೆಂದರೆ ಶ್ರೀಮ೦ ಅಚ್ಯುತರಾಯಮಹಾರಾಯರು ನಮಗೆ 
ನಾಯಕತನಕ್ಕೆ ಪಾಲಿಸ್ತ ಹೊ೦ನವಳೀಸೀಮೆಯೊಳಗಣ ಶಾಸನಸ್ತವಹಚಿಕ್ಕಗ೦ಡಸಿಗೆ ಪ್ರತಿ 
ನಾಮವಾದ . . . ಸಮುದ್ರವನು ತುಂಗಭದ್ರಾತೀರದಲ್ಲಿ ವಿರೂಪಾಕ್ಷ . . . ದೇವರ 
ವಿಠಲದೇವರ ಸನ್ನಿಧಿಯಲು ಶ್ರೀಮ೦ ಅಚ್ಯುತರಾಯಮಹಾರಾಯರಿಗೆ ಧರ್ಮವಾಗ 

ಬೇಕೆಂದು . 

ಈ ಶಾಸನದಿಂದ ಕ್ರಿ. ಶ. ೧೫೩೫ರಲ್ಲಿ ಅಚ್ಛುತರಾಯನು ರಾಮಾಮಾತ್ಯನಿಗೆ ಹೊನ್ನ 
ವಳ್ಳಿ ಸೀಮೆಯ ಪ್ರದೇಶವನ್ನು ಬಹುಮಾನವಾಗಿ ಕೊಟ್ಟಿದ್ದು ತಿಳಿದುಬರುತ್ತದೆ. ರಾಮಾ 
ಮಾತ್ಯನು ಸ್ವರಮೇಳಕಳಾನಿಧಿಯನ್ನು ರಚಿಸಿದ್ದು ಆಗಸ್ಟ್‌ ೨೧, ೧೫೫೦ರಲ್ಲಿ ; ಒಬ್ಬ 
ದೊರೆಗೆ ಒಂದು ವೀಣೆಯನ್ನು ಅರ್ಪಿಸಿ ಅವನ ಹೆಸರನ್ನು ಭವಿಷ್ಯತ್ತಿನಲ್ಲಿ ನಿಲ್ಲಿಸಿದರೆ 


ಬೈಕಾರ ರಾಮಪ್ಪಯ್ಯ ೧೭೫ 


ಇನ್ನೊಬ್ಬನದನ್ನು ತನ್ನ ಗ್ರಂಥದ ಮೂಲಕ ಅವನು ನಿಲ್ಲಿಸಿದ್ದಾನೆ. ರಕ್ಕಸತ೦ಗಡಿಯ 
ಯುದ್ಧವು (೧೫೬೫) ವಿದ್ಯಾನಗರವನ್ನು ನೆಲಸಮ ಮಾಡದಿದ್ದರೆ ಅವನ ಲೇಖನಿಯಿಂದ, 
ಅವನ ಕಲ್ಪನಾವೈಭವದಿ೦ದ ಮತ್ತೇನು ಅದ್ಭುತಗಳು ಹೊರಬರುತ್ತಿದ್ದವೋ ! 


ರಾಗಮೇಳ 

ಸ್ವರಮೇಳವನ್ನೂ ವೀಣಾಮೇಳವನ್ನೂ ಈ ರೀತಿಯಲ್ಲಿ ಪರಿಷ್ಕರಿಸಿಕೊ೦ಡಮೇಲೆ 
ರಾಮಾಮಾತ್ಯನು ರಾಗಮೇಳದ ನಿರೂಪಣೆಯಲ್ಲಿ ತೊಡಗುತ್ತಾನೆ. ಶಾಸ್ತ್ರಶುದ್ಧವಾದ 
ತತ್ತ್ಯವೊಂದರ ಆಧಾರದಮೇಲೆ ರಾಗಗಳನ್ನು ವರ್ಗಿಕರಿಸಿಕೊಳ್ಳುವುದು (ಗ್ರಾಮ 
ಸಂಗೀತಪ್ರಮೇಯಗಳೂ ಗ್ರಾಮಪರಿವಾರವೂ ಲಕ್ಷ್ಯವಿಧುರವಾಗಿದ್ದುದರಿಂದ) ಈ 
ಕಾಲದ ಹೊಸ ಆವಶ್ಯಕತೆಯಾಯಿತು. ಶ್ರೀವಿದ್ಯಾರಣ್ಯಮುನಿಗಳು ನಿರ್ಮಿಸಿಕೊಟ್ಟ ರಾಗ 
ಮೇಳದ ರಾಜಪಥವನ್ನು ಪರಿಷ್ಕರಿಸಿ ರಾಮಾಮಾತ್ಯನು ಹೊಸ ಪ೦ಥವನ್ನೇ ರೂಢಿಸಿದನು. 
ಆದುದರಿಂದಲೇ ಗ್ರ೦ಥಾರ೦ಭದಲ್ಲಿ ಅವರ ಸ೦ಗೀತಸಾರವನ್ನು ಶ್ಲೇಷೆಯಿ೦ದ ಸೂಚಿಸಿ, 
ಪೂಜಿಸಿ, ನಮಿಸಿದ್ದಾನೆ. ಸ್ವರಪ್ರಮೇಯಗಳನ್ನೂ ರಾಗಮೇಳಪ್ರಮೇಯಗಳನ್ನೂ ಹೊಸ 
ದಾಗಿ ಆವಿಷ್ಕರಿಸಿರುವ ಅವನ "ಸ್ಟರ-ಮೇಳ' ಕಳಾನಿಧಿಯು ನಿಜವಾಗಿಯೂ ಅನ್ವರ್ಥ 
ವಾಗಿದೆ. 

ಶ್ರೀವಿದ್ಯಾರಣ್ಯಯತಿಗಳು ಪ್ರಸ್ತುತಪಡಿಸಿದ ರಾಗಮೇಳದ ಕಲ್ಪನೆಯು, ಸದೃಶವಾದ 
ಅಥವಾ ಸಮಾನವಾದ ಸ್ವರಸ್ಥಾನಸ೦ಪತ್ತಿಯನ್ನುಳ್ಳ ರಾಗಗಳನ್ನು ರಾಶಿಗೊಳಿಸುವ 
ಪ್ರವೃತ್ತಿಯ ಫಲವನ್ನು ಹದಿನಾರನೆಯ ಶತಮಾನದಲ್ಲಿ ಕೊಟ್ಟಿತು. ಈ ರಾಶಿಯ 
ಸಮಷ್ಟಿಯಲ್ಲಿ ಪ್ರಯೋಗವಾಗುತ್ತಿದ್ದ ಎಲ್ಲಾ ಸ್ವರಸ್ಥಾನಗಳನ್ನೂ ಒಂದೇ ಸ್ವರಸಪ್ತಕವ 
ನ್ನಾಗಿ ವ್ಯವಸ್ಥೆ ಗೊಳಿಸಿ ಅದನ್ನು ರಾಗಮೇಳವೆ೦ದು ಕರೆಯಲಾಯಿತು. ಈ ಏಳು ಸ್ವರ 
ಗಳನ್ನು ಆರೋಹದಲ್ಲಿಯೋ ಅವರೋಹದಲ್ಲಿಯೋ ಒಟ್ಟಿನ ಸ೦ಚಾರಕ್ರಮದಲ್ಲಿಯೋ 
ಪಡೆದು ಕೊಂಡಿದ್ದ ರಾಗವನ್ನು ಈ ಮೇಳದ ನಾಯಕನೆ೦ದೋ ಪ್ರತಿನಿಧಿಯೆಂದೋ ಕಲ್ಪಿಸಿ 
ಕೊಂಡು ಅದರ ಹೆಸರನ್ನೇ ಆಯಾ ರಾಗಮೇಳಕ್ಕೆ ಕೊಡಲಾಗುತ್ತಿತ್ತು. ಇಂತಹ ರಾಗಮೇಳ 
ವನ್ನು ಜನಕವೆ೦ದೂ ಆ ಗುಂಪಿನಲ್ಲಿರುವ ಸದಸ್ಯರಾಗಗಳನ್ನು ಜನ್ಯಗಳೆ೦ದೂ ತಿಳಿಯು 
ತ್ತಿದ್ದರು. ಇದನ್ನು ಹಿ೦ದೆ ವಿವರವಾಗಿ ವಿವೇಚಿಸಲಾಗಿದೆ. 

ಈ ವಿಷಯದಲ್ಲಿ ರಾಮಾಮಾತ್ಯನೂ ಪ೦ಡರೀಕವಿಠಲನೂ ನಮ್ಮಸಂಗೀತಕ್ಕೆ ದಿಕ್ಕು 
ತೋರಿಸಿದ್ದಾರೆ ; ರಾಮಾಮಾತ್ಯನು ಇದನ್ನು ಸ್ಪಷ್ಟೋಕ್ತಿಯಲ್ಲಿಯೇ ಮಾಡಿದ್ದಾನೆ ; 
“ಇ೦ತಹ ರಾಗವೊಂದನ್ನು ಪ್ರಧಾನವಾಗಿಟ್ಟುಕೊ೦ಡು ಆಯಾ ರಾಗರಾಶಿಯ ಮೇಳವನ್ನು 
ಹೇಳುತ್ತೇನೆ. ಈ ರಾಗಗಳಿಗೆ ಗ್ರಾಮಸ೦ಗೀತದಲ್ಲಿ ಪ್ರಾಚೀನಪ್ರಸಿದ್ಧವಾಗಿದ್ದ ಹೆಸರು 
ಗಳನ್ನು ಬಿಟ್ಟು ಈಗ ಪ್ರಸಿದ್ಧವಾಗಿರುವ ಅವುಗಳ ದೇಶೀನಾಮಗಳಲ್ಲಿಯೇ ಈ ಮೇಳ 
ಗಳನ್ನು ನಿರೂಪಿಸುತ್ತೇನೆ' ಎನ್ನುವ ಪ್ರತಿಜ್ಞೆಯನ್ನು ಅವನು ಪ್ರಕರಣಾರ೦ಭದಲ್ಲಿಯೆ 
ಮಾಡಿದ್ದಾನೆ. 


೧೭೬ ಕರ್ಣಾಟಕಸ೦ಗೀತವಾಹಿನಿ 


ದೇಶಭಾಷಾಪ್ರಸಿದ್ಧೇನ ರಾಗನಾಮ್ನಾ ವಿಶೇಷಿತಾನ್‌ | 
ತತ್ತದ್‌ ರಾಗಪ್ರಧಾನತ್ಪಾನ್‌ ಮೇಲಾನ್‌ ವಕ್ಷ್ಯೇ ಕ್ರಮಾದಿಮಾನ್‌ ॥| 
(ಸ್ವರಮೇಳಕಲಾನಿಧಿ ೪.೧) 

ಇಪ್ಪತ್ತು ಮೇಳಗಳು 

ಅವನು ತನ್ನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಇಪ್ಪತ್ತು ಮೇಳಗಳನ್ನು ಹೆಸರಿಸಿ ಹೀಗೆ 
ಲಕ್ಷಿಸುತ್ತಾನೆ. (ಸ್ಪರಮೇಳಕಲಾನಿಧಿಯ ನಾಲ್ಕನೆಯ ಮೇಲಪ್ರಕರಣದಲ್ಲಿ ಈ ವಿವರಗಳು 
ಇರುವ ಶ್ಲೋಕ ಸಂಖ್ಯೆಗಳನ್ನು ಆಯಾ ಮೇಲದ ಕೊನೆಯಲ್ಲಿಯೂ ಈ ಪ್ರಕರಣದ ಇತರ 
ಉದ್ಭೃತಿಗಳನ್ನೂ ಕ೦ಸಗಳ ಒಳಗೆ ಸೂಚಿಸಿದೆ. ಅವುಗಳ ಸ್ವರಸ೦ಪತ್ತಿಯನ್ನೂ ಅವುಗಳಲ್ಲಿ 
ಹುಟ್ಟುವ ಜನ್ಯರಾಗಗಳನ್ನೂ ಇಲ್ಲಿ ಸಂಗ್ರಹಿಸಿದೆ. ಆಯಾ ಮೇಲವು ವೆಂಕಟಮಖಿ 
ಯೋಜನೆಯ ಎಪ್ಪತ್ತೆರಡು ಮೇಳಕರ್ತಗಳಲ್ಲಿ ಎಷ್ಟನೆಯದಕ್ಕೆ ಪರಸ್ಪರವಾಗುತ್ತದೆ೦ಬು ' 
ದನ್ನು ಅರೇಬಿಕ್‌ ಅಂಕಗಳಿಂದ ಸೂಚಿಸಿದೆ. ಸ್ವರನಾಮನಿರ್ದೇಶನದಲ್ಲಿ ಈ ಸಂಕ್ಷೇಪ 
ಗಳನ್ನು ಬಳಸಿದೆ : ಷಡ್ಡ-ಸ, ರಿಷಭ-ರಿ, ಗಾ೦ಧಾರ-ಗ, ಮಧ್ಯಮ-ಮ, ಪಂಚಮ-ಪ, 
ಧೈವತ-ಧ, ನಿಷಾದ-ನಿ, ಶುದ್ಧ-ಶು, ಪಂಚಶ್ರುತಿ-ಪಂ, ಷಟ್‌ಶ್ರುತಿ-ಷ, ಸಾಧಾರಣ-ಸಾ, 
ಅ೦ತರ-ಅ೦, ಚ್ಯುತ-ಚ್ಯು, ಕೈಶಿಕಿ- ಕೈ, ಕಾಕಲೀ-ಕಾ] 
೧. ಮುಖಾರಿ (1): ಸ; ಶು.ರಿ; ಶು.ಗ; ಶು.ಮ; ಪ;ಶು.ಧ; ಶು.ನಿ (೯-೧೦) 

ಜನ್ಯ : ಮುಖಾರಿ ಮತ್ತು ಕೆಲವು ಗ್ರಾಮರಾಗಗಳು 
೨. ಮಾಲವಗೌಲ (15): ಸ; ಶು.ರಿ; ಚ್ಯು.ಮ.ಗ; ಶು.ಮ; ಪ; ಶು.ಧ; ಚ್ಕು.ಸ; ನಿ; 

ಜನ್ಯ : 1) ಮಾಲವಗೌಲ (1) ಲಲಿತಾ (i) ಬೌಲಿ (1%) ಸೌರಾಷ ಟ್ರ (೪) ಫ ನೂರ್ಜರೀ 
(೪1 ಮೇಚಬೌಲಿ (೪1) ಫಲಮಂಜರೀ (೪11) ಗು೦ಡಕ್ರೀ (x) ಸಿ೦ಂಧುರಾಮಕ್ರೀ (x) 
ಛಾಯಾಗೌಲ (x1) ಕುರು೦ಜೀ (xi) ಕನ್ನಡ ಬಂಗಾಲ (x11) ಮಂಗಲಕ್ಕೆಶಿಕ (x1೪) 
ಮಲಹರಿ ಇತ್ಯಾದಿ. (೧೧-೧೫) 
೩. ಶ್ರೀ (22): ಸ; ಪಂ.ರಿ; ಸಾ.ಗ; ಶು.ಮ; ಪ; ಪಂ.ಧ; ಕೈ.ನಿ ; 

ಜನ್ಯ : 0) ಶ್ರೀ (1) ಭೈರವೀ (11) ಗೌಲೀ (1೪) ಧನ್ಯಾಸಿ (೪) ಶುದ್ಧ ಭೈರವೀ (vi) 
ವೇಲಾವಲೀ (೪) ಮಾಲವಶ್ರೀ (೪) ಶಂಕರಾಭರಣ (1x) ಆಂದೋಲೀ (x) 
ದೇವಗಾ೦ಧಾರೀ (x1) ಮಧ್ಯಮಾದಿ ಇತ್ಯಾದಿ. (೧೬-೨೦) 
೪. ಸಾರಂಗನಾಟ (29): ಸ, ಪಂ.ರಿ; ಚ್ಯು.ಮ.ಗ ; ಶು.ಮ ; ಪ; ಪಂ.ಧ ; ಚ್ಕು.ಸ.ನಿ; 

ಜನ್ಯ :(1) ಸಾರಂಗನಾಟ (11) ಸಾವೇರೀ (11) ಸಾರಂಗಭೈರವೀ (11) ನಟ್ಟ ನಾರಾಯಣ 
(೪) ಶುದ್ಧವಸ೦ತ (೪) ಪೂರ್ವಗೌಲ (೪) ಕು೦ತಲವರಾಲೀ (೪) ಭಿನ್ನಷಡ್ಡ (1%) 
ನಾರಾಯಣೀ ಇತ್ಯಾದಿ. (೨೦-೨೪) 
೫. ಹಿಂದೋಲ (20) : ಸ; ಪಂ.ರಿ ; ಸಾ.ಗ ; ಶು.ಮ ; ಪ ; ಶು.ಧ ; ಕೈೈ.ನಿ; 

ಜನ್ಯ :(1 ಹಿ೦ದೋಲ (1) ಮಾರ್ಗಹಿ೦ದೋಲ (1) ಭೂಪಾಲ ಇತ್ಯಾದಿ. (೨೫-೨೭) 
೬. ಶುದ್ದರಾಮಕ್ರಿಯಾ (51): ಸ; ಶು.ರಿ; ಚ್ಯು.ಮ.ಗ ; ಚ್ಯು.ಮ.ಪ ; ಪ: ಶು.ಧ. 


ಬೈಕಾರ ರಾಮಪ್ಪಯ್ಯ ೧೭೭ 


ಚ್ಯು.ಸ.ನಿ 
ಜನ್ಯ : 1) ಶುದ್ಧರಾಮಕ್ರಿಯಾ (1) ಪಾಡಿ (ii) ಆರ್ದ್ವದೇಶೀ (1%) ದೀಪಕ ಇತ್ಯಾದಿ. 

(೨೭-೩೦) 

೭. ದೇಶಾಕ್ಷಿ (35): ಸ; ಷರಿ; ಚ್ಛುುಮ.ಗ ; ಶು.ಮ ; ಪ; ಪಂ.ಧ ; ಚ್ಛು.ಸನಿ ; 
ಜನ್ಯ : ದೇಶಾಕ್ಷೀ ಇತ್ಯಾದಿ. (೩೦-೩೨) 

೮. ಕನ್ನಡ ಗೌಲ (34): ಸ; ಷರಿ ; ಚ್ಯುಮ.ಗ ; ಶುಮ ; ಪ; ಪಂ.ಧ ; ಕೈ.ನಿ ; 
ಜನ್ಯ : 6) ಕನ್ನಡಗೌಲ (11) ಘಂಟಾರವ (1) ಶುದ್ಧಬ೦ಗಾಲ (1೪) ಛಾಯಾನಾಟ 

(೪) ತುರುಷ್ಕತೋಡೀ (೪1) ನಾಗಧ್ವನಿ (೪1) ದೇವಕ್ರಿಯಾ. (೩೩-೩೬) 

೯. ಶುದ್ಧನಾಟೀ (3): ಸ; ಷರಿ ; ಚ್ಯು.ಮ.ಗ ; ಶುಮ; ಪ; ಷಧ; ಚ್ಯು.ಸ.ನಿ ; 
ಜನ್ಯ : ಶುದ್ಧನಾಟೀ ಇತ್ಯಾದಿ. (೩೭-೩೮) 

೧೦. ಆಹರೀ (21) : ಸ ; ಪ೦.ರಿ ; ಸಾ.ಗ ; ಶು.ಮ ; ಪ ; ಶು.ಧ ; ಚ್ಯು.ಸ.ನಿ; 
ಜನ್ಯ : ಆಹರೀ ಇತ್ಯಾದಿ. (೩೯-೪೦) 

೧೧. ನಾದರಾಮಕ್ರಿಯಾ (9): ಸ; ಶು.ರಿ ; ಸಾ.ಗ; ಶು.ಮ; ಪ; ಶು.ಧ ; ಚ್ಯು.ಸ.ನಿ ; 
ಜನ್ಯ : ನಾದರಾಮಕ್ರಿಯಾ ಇತ್ಯಾದಿ. (೪೧-೪೨) 

೧೨. ಶುದ್ಧವರಾಲೀ (39): ಸ; ಶು.ರಿ; ಶು.ಗ ; ಚ್ಯುಮ.ಪ ; ಪ; ಶು.ಧ ; ಚ್ಯುಸನಿ; 
ಜನ್ಯ : ಶುದ್ಧವರಾಲೀ ಇತ್ಯಾದಿ. (೪೩-೪೫) 

೧೩. ರೀತಿಗೌಲ (4): ಸ; ಶು.ರಿ; ಶು.ಗ ; ಶು.ಮ ; ಪ; ಪಂ,ಧ ; ಕನಿ; 
ಜನ್ಯ :ರೀತಿಗೌಲ ಇತ್ಯಾದಿ. (೪೫-೪೭) 

೧೪. ವಸ೦ತಭೈರವೀ (14): ಸ; ಶು.ರಿ; ಚ್ಯುಮ.ಗ ; ಶು.ಮ ; ಪ; ಶು.ಧ ; ಕೈ.ನಿ; 
ಜನ್ಯ : ವಸ೦ತಭೈರವೀ ಇತ್ಯಾದಿ. (೪೭-೪೯) 

೧೫. ಕೇದಾರಗೌಲ (29) :ಸ; ಪಂ.ರಿ ; ಚ್ಯು.ಮ.ಗ ; ಶು.ಮ ; ಪ; ಪಂ.ಧ ; ಚ್ಕು.ಸ.ನಿ; 
ಜನ್ಯ : (1) ಕೇದಾರಗೌಲ (1) ನಾರಾಯಣಗೌಲ ಇತ್ಯಾದಿ. (೪೯-೫೧) 

*೧೬. ಹೆಜ್ಜುಜ್ಜೀ (15): ಸ; ಶು.ರಿ; ಅಂ.ಗ; ಶು.ಮ; ಪ; ಶು.ಧ; ಕಾ.ನಿ ; 
ಜನ್ಯ : ಹೆಜುಜ್ಜೀ ಇತ್ಯಾದಿ ಕೆಲವು ಗ್ರಾಮರಾಗಗಳು. (೫೩-೫೫) 

*೧೭. ಸಾಮವರಾಲೀ (3) :ಸ; ಶು.ರಿ; ಶು.ಗ; ಶು.ಮ; ಪ; ಶು.ಧ; ಕಾನಿ ; 
ಜನ್ಯ : (1) ಸಾಮವರಾಲೀ (1) ತೊಂಡೀ (i) ಪೂರ್ವವರಾಲೀ ಇತ್ಯಾದಿ ಕೆಲವು 

ಗ್ರಾಮರಾಗಗಳು. (೫೫-೫೭) K 

*೧೮. ರೇವಗುಪ್ತಿ (13): ಸ; ಶು.ರಿ; ಅಂ.ಗ; ಶು.ಮ; ಪ; ಶು.ಧ; ಶು.ನಿ ; 
ಜನ್ಯ : ಶಾರ್ಜ್ಸ್ಣದೇವನು ರತ್ನಾಕರದಲ್ಲಿ ಈ ಮೇಲದಲ್ಲಿ ಹುಟ್ಟಿದ್ದೆಂದು ಹೇಳುವ 

ರೇವಗುಪ್ತಿ ಮೊದಲಾದ ಕೆಲವು ಶುದ್ಧರಾಗಗಳು. (೫೮-೫೯) 

*೧೯. ಸಾಮಂತ (636) : ಸ; ಷರಿ; ಅಂ.ಗ; ಶು.ಮ; ಪ; ಷಧ; ಕಾನಿ; 
ಜನ್ಯ : ಸಾಮಂತ ಇತ್ಯಾದಿ. (೬೦-೬೧) 


೧೨ 


೧೭೮ ಕರ್ಣಾಟಕಸ೦ಗೀತವಾಹಿನಿ 


*೨೦. ಕಾ೦ಲಭೋಜಿ (29) :ಸ; ಪಂ.ರಿ; ಅಂ.ಗ: ಶು.ಮ; ಪ; ಪಂ.ಧ; ಕಾ.ನಿ ; 
ಜನ್ಯ : ಕಾಂಭೋಜೀ ಇತ್ಯಾದಿ. (೬೧-೬೨) 


ಎರಡು ಪಕ್ಷಗಳು 

ಮೇಲ್ಕಂಡ ಲಕ್ಷಣವರ್ಣನೆಯಲ್ಲಿ ಕೆಲವು ಸಂಗತಿಗಳನ್ನು ಗಮನಿಸಬೇಕು. ಲಕ್ಷ್ಯ 
ರೂಢವಾದ ಎಲ್ಲ ರಾಗಗಳನ್ನೂ ಒಳಗೊಂಡಿರುವ ಎಲ್ಲ ಮೇಳಗಳಲ್ಲಿಯೂ ಇರುವುದು 
ಹದಿನಾಲ್ಕೇ ಸ್ವರಸ್ಥಾನಗಳು. ರಾಮಾಮಾತ್ಯನು "ಚತುರ್ದಶ ಸ್ವರಾ ಹ್ಯೇತೇ ರಾಗೇ ರಾಗೇ 
ಭವಂತ್ಯಮೀ' ಎಂದೂ (೩.೬೫) 'ರಾಗಮೇಲನೇ ಗಾನಸ೦ಮಿತಮ್‌' (೩.೬೪) ಎಂದೂ 
ಹೇಳುವುದು ಇದನ್ನೇ. ಇವುಗಳಲ್ಲಿ ಕಾಕಲ್ಕ೦ತರಸ್ಪರಗಳಿದ್ದ ಮೇಳಗಳೂ ಇದ್ದವು ; 
ಇವುಗಳು ಪ್ರಾಚೀನ ಪ್ರಸಿದ್ಧಗಳಾಗಿದ್ದು ಈ ಕಾಲದಲ್ಲಿ ಅಲ್ಪರೂಢಿಯಲ್ಲಿದ್ದವು ; ಎ೦ದೇ 
ಇವುಗಳಲ್ಲಿ ಜನ್ಯ ರಾಗಗಳೇ ಇರಲಿಲ್ಲ. ಇಂತಹವುಗಳನ್ನು ಮೇಲೆ * ಎ೦ಬ ಚಿಹ್ನೆಯಿಂದ 
ನಿರ್ದೇಶಿಸಿದೆ. ಗ್ರಾಮಸ೦ಗೀತದಲ್ಲಿ ಬಳಸಲಾಗುತ್ತಿದ್ದ ಕಾಕಲ್ಕ೦ತರ ಸ್ವರಗಳನ್ನು ಇವು 
ಉಪಯೋಗಿಸುತ್ತಿದ್ದುದರಿಂದ ಈ ಐದನ್ನೂ ಗಾಂಧರ್ವಸಂಗೀತದ ಐದು ಮೇಳ 
ಗಳೆ೦ದೇ ರಾಮಾಮಾತ್ಯನು ವರ್ಗಿಕರಿಸಿದ್ದಾನೆ : "ಗಾ೦ಧರ್ವೋ ಪಂಚಮೇಲೋಯಂ 
ಶಾರ್ಜ್ಣದೇವಸ್ಯ ಸಮ್ಮತಃ'. ಇವುಗಳ ಜನ್ಯಗಳನ್ನು ಗ್ರಾಮರಾಗಗಳಿ೦ದು ಕರೆದಿರುವುದು 
ಇದನ್ನು ಸಮರ್ಥಿಸುತ್ತದೆ. 

ರಾಗಮೇಳಗಳನ್ನು ಇಪ್ಪತ್ತೆ೦ದು ನಿರೂಪಿಸಿದರೂ, ತನ್ನ ಕಾಲದಲ್ಲಿ ಇವು ಹದಿನೈದೇ 
ಎಂಬ ಮತಾಂತರವೂ ಇತ್ತೆಂದು ರಾಮಾಮಾತ್ಯನು ಎರಡು ಪಕ್ಷಗಳನ್ನು ಮಂಡಿಸು 
ತ್ತಾನೆ: ಹಾಡುಗಾರಿಕೆಯಲ್ಲೇನೋ ಈ ಇಪ್ಪತ್ತು ನಿಯತವಾಗಿ ರೂಢಿಯಲ್ಲಿದ್ದವುಗಳೇ ; 
ವೈಣಿಕರಲ್ಲಾದರೆ ಈ ವಿಷಯದಲ್ಲಿ ಅಭಿಪ್ರಾಯಭೇದವಿತ್ತು. ಕಾಕಲ್ಯಂತರಸ್ವರಗಳು 
ಚ್ಯುತಷಡ್ಡನಿಷಾದ ಚ್ಯುತಮಧ್ಯಮಗಾ೦ಧಾರಗಳಿಗಿ೦ತ ಭಿನ್ನವೆಂದು ಭಾವಿಸಿ, (ಏಕರಾಗ 
ಮೇಲವೀಣೆಯಲ್ಲಿ) ಅವುಗಳಿಗೆ ಮೆಟ್ಟುಗಳನ್ನಿಟ್ಟು ಮೇಲೆ ಹೇಳಿದ ಐದು* (೧೬-೨೦) 
ಮೇಳಗಳನ್ನು ಕೆಲವು ವೈಣಿಕರು ನುಡಿಸುತ್ತಿದ್ದರು. ಅ೦ತಹವರು ಉಳಿದ ಹದಿನೈದು ಮೇಳ 
ಗಳಲ್ಲಿ ಚ್ಯುತಮಧ್ಯಮಗಾ೦ಧಾರ, ಚ್ಯುತಷಡ್ಡನಿಷಾದಗಳನ್ನೇ ಪ್ರಯೋಗಿಸುತ್ತಿದ್ದರು. 
ಬೇರೆಯ ಕೆಲವರು ಕಾಕಲ್ಯಂತರಸ್ವರಗಳಿಗೆ ಬೇರೆ ಮೆಟ್ಟುಗಳನ್ನು ಇಡದೆ ಚ್ಯುತಷಡ್ಡ 
ನಿಷಾದ ಚ್ಯುತಮಧ್ಯಮಗಾ೦ಧಾರಗಳಲ್ಲಿಯೇ ಅವುಗಳಿಗೆ ಅ೦ತರ್ಭಾವವನ್ನು ಹೇಳಿ ಈ 
ಎರಡು ಚ್ಯುತಸ್ವರಗಳಿಂದಲೇ ಅವುಗಳನ್ನು ಪ್ರತಿನಿಧಿಸುತ್ತಿದ್ದರು. ಅಂತಹವರ ಮತದಲ್ಲಿ 
ಹೆಜುಜ್ಜಿಯು ವಸಂತಭೈರವಿಯಲ್ಲಿಯೂ ಸಾಮವರಾಲಿಯು ಶುದ್ಧವರಾಲಿಯಲ್ಲಿಯೂ 
ಬೌಲಿಯು ರೇವಗುಪ್ತಿಯಲ್ಲಿಯೂ ಸಾಮಂತವು ಕನ್ನಡಗೌಲದಲ್ಲಿಯೂ ಕಾ೦ಭೋ 
'ಜಿಯು ಸಾರಂಗನಾಟದಲ್ಲಿಯೂ ಅ೦ತರ್ಭಾವವನ್ನು ಪಡೆದು ಮುಖಾರಿಯಿ೦ದ ಕೇದಾರ 
ಗೌಲದವರೆಗಿನ ಹದಿನೈದೇ ಮೇಳಗಳು ಉಳಿಯುತ್ತಿದ್ದವು ಎಂದು ರಾಮಾಮಾತ್ಕನು 
ಹೇಳುತ್ತಾನೆ. 


ಬೈಕಾರ ರಾಮಪ್ಪಯ್ಯ ೧೭೯ 


ಆದರೆ * ಎ೦ದು ಸಂಕೇತಿಸಿರುವ ಮೇಳಗಳಿಗೆ ಅವನು ಹೇಳಿರುವ ಸ್ಟರಸ೦ಪತ್ತಿ ಯನ್ನು 
ಸ್ಥೂಲವಾಗಿ ಪರೀಕ್ಷಿಸಿದರೆ ಈ ಅ೦ತರ್ಭಾವಗಳು ನಿಲ್ಲದೆ ಹೋಗುತ್ತವೆ. ಏಕೆಂದರೆ 
ವಸ೦ತಭೈರವಿಯಲ್ಲಿ ಕೈಶಿಕಿನಿಷಾದವಾದರೆ ಹೆಜುಜ್ಜಿಯಲ್ಲಿ ಕಾಕಲಿನಿಷಾದ ; ಶುದ್ಧ ವರಾಲಿ 
ಯಲ್ಲಿ ಚ್ಯುತಮಧ್ಯಮಪ೦ಚಮವಾದರೆ ಸಾಮವರಾಲಿಯಲ್ಲಿ ಶುದ್ಧಮಧ್ಯಮ ! ಕನ್ನಡ 
ಗೌಲದಲ್ಲಿ ಪಂಚಶ್ರುತಿಧೈವತ, ಕೈಶಿಕಿನಿಷಾದಗಳಿದ್ದರೆ ಸಾಮ೦ತದಲ್ಲಿ ಷಟ್‌ಶ್ರುತಿ ಧೈವತ. 
ಕಾಕಲಿನಿಷಾದಗಳು ;ಇನ್ನು ರೇವಗುಖ್ತಿಗೆ ಸಮನೆ೦ದು ಹೇಳಿದ ಬೌಲಿಯು ಮೇಳವೇ ಅಲ್ಲ, 
ಮಾಲವಗೌಲದಲ್ಲಿ ಜನ್ಯ ! ಮಾಲವಗೌಲದಲ್ಲಿ ಚ್ಯುತಮಧ್ಯಮ ಗಾಂಧಾರವಿದ್ದರೆ ರೇವ 
ಗುಪ್ತಿಯಲ್ಲಿ ಶುದ್ಧಗಾಂಧಾರ. ಆದುದರಿಂದ ಹೆಜುಜ್ಜಿಗೆ ಮಾಲವಗೌಲದಲ್ಲಿಯೂ 
ಸಾಮಂತಕ್ಕೆ ಶುದ್ಧನಾಟಿಯಲ್ಲಿಯೂ ಅ೦ತರ್ಭಾವವನ್ನು ಹೇಳಿಕೊಳ್ಳಬೇಕೆಂಡು ಮೇಲು 
ನೋಟಕ್ಕೆ ತೋರುತ್ತದೆ. 

ನಂತರದ ಲಾಕ್ಸಣಿಕರಾದ ಸೋಮನಾಥ, ವೆಂಕಟಮಖಿ ಮುಂತಾದವರು ಸಾಮ 
ವರಾಲಿಯನ್ನು ಶುದ್ಧಮಧ್ಯಮ ಸಹಿತವಾಗಿಯೇ ನಿರೂಪಿಸುತ್ತಾರೆ. ಆದರೆ ಇದೇ ಕಾಲದ 
ಪ೦ಡರೀಕವಿಠಲನು ಸಾಮವರಾಲಿಗೆ ಚ್ಯುತಮಧ್ಯಮಪ೦ಚಮವನ್ನು ಹೇಳುತ್ತಾನೆ. ಸಾಮ 
ವರಾಲಿಯ ಈ ಸಂದಿಗೃಲಕ್ಷಣದಿಂದಾಗಿ. ' ರಾಮಾಮಾತ್ಕನು ಮತಾಂತರದಲ್ಲಿ ಈ 
ಸಮೀಕರಣವನ್ನು ಹೇಳಿದ್ದಾನೆಂದು ಗ್ರಹಿಸಬೇಕು. ಇದೇ ರೀತಿಯಲ್ಲಿ ಪಂಡರೀಕ 
ವಿಠಲನೂ ವಿದ್ಯಾರಣ್ಯರನ್ನು ಅನುಸರಿಸಿ ಗೋವಿ೦ದದೀಕ್ಷಿತನೂ ಹೆಜುಜ್ಜಿಗೆ ಕೈಶಿಕಿ ನಿಷಾದ 
ವನ್ನು ವಿಧಿಸಿ ರಾಮಾಮಾತ್ಯನು ಪ್ರತಿಪಾದಿಸುವ ಮೇಲ್ಕಂಡ ಅಂತರ್ಭಾವಕ್ಕೆ ಪರೋಕ್ಸ 
ವಾಗಿ ಸಮರ್ಥನೆಯನ್ನು ಒದಗಿಸುತ್ತಾರೆ. ಅಂತೆಯೇ ಪ೦ಡರೀಕವಿಠಲನು ಕನ್ನಡಗೌಲ 
ದಲ್ಲಿ ಸಾಮಂತವನ್ನು ಜನ್ಯವೆಂದೂ ವಿದ್ಯಾರಣ್ಯಮತಾನುಸಾರಿಯಾದ ಗೋವಿಂದ 
ದೀಕ್ಷಿತನು ಕನ್ನಡಗೌಲವನ್ನು ಸಾಮಂತದಲ್ಲಿ ಜನ್ಯವೆ೦ದೂ ಹೇಳಿ ಸ್ವರಸ೦ಪತ್ತಿ ಸಾಮ್ಮ 
ವನ್ನು ಸೂಚಿಸುತ್ತಾರೆ. ಮೇಲೆ ಹೇಳಿರುವ ಇವುಗಳ ಅ೦ತರ್ಭಾವದಲ್ಲಿ ರಾಮಾಮಾತ್ಯನು 
ಈ ಮತಾಂತರವನ್ನು ಗೌರವಿಸಿದ್ದಾನೆಂದು ತಿಳಿಯಬೇಕು. ಅಲ್ಲದೇ ಇದೇ ಇಬ್ಬರು 
ಲಾಕ್ಷಣಿಕರೂ ರೇವಗುಪ್ತಿಯನ್ನು ಮಾಲವಗೌಲಜನ್ಯವಾಗಿ ಎಣಿಸಿಕೊಂಡು ಎರಡಕ್ಕೂ 
ಒಂದೇ ಸ್ವರಸ೦ಪತ್ತಿಯನ್ನು ಹೇಳುತ್ತಾರೆ. ಹೀಗೆ ಮೇಲುನೋಟಕ್ಕೆ ಅನುಪಪನ್ನವೆಂದು 
ಕಾಣುವ ಮೇಲ್ಕಂಡ ಅ೦ತರ್ಭಾವಗಳು ಅಥವಾ ಸಮೀಕರಣಗಳು ಆಯಾ ರಾಗಗಳು 
ಸಮಕಾಲೀನ ಲಕ್ಷ್ಯದಲ್ಲಿ ಪಡೆದಿದ್ದ ಸಂದಿಗ್ದ ಲಕ್ಷಣದಿ೦ದಾಗಿ ಸಮಂಜಸವೇ ಆಗುತ್ತವೆ. 


ದೇಶ್ಯ ರಾಗನಾಮಗಳು 

ರಾಗಮೇಳಗಳನ್ನು ವರ್ಣಿಸುವಲ್ಲಿ ದೇಶಭಾಷಾಪ್ರಸಿದ್ಧಿಯಿರುವ ಹೆಸರುಗಳನ್ನೇ 
ಬಳಸುತ್ತೇನೆ ಎಂದು ರಾಮಾಮಾತ್ಕನು ಮೇಳಪ್ರಕರಣದ ಪ್ರಾರಂಭ ಶ್ಲೋಕದಲ್ಲಿ ಪ್ರತಿಜ್ಞೆ 
ಮಾಡುವುದನ್ನು ಗಮನಿಸಬೇಕು. ದೇಶಭಾಷೆಯೆ೦ದರೆ ಇಲ್ಲಿ ಕನ್ನಡವೇ. ಕರ್ಣಾಟ ಎ೦ದು 
ಇತರರು ಹೆಸರಿಸುವುದನ್ನು ಇವನು ಕನ್ನಡವೆ೦ದು ಕರೆದಿರುವುದೇ ಇದಕ್ಕೆ ಸಾಕ್ಷಿ. ಹದಿ 


ನೈದು-ಹದಿನಾರನೆಯ ಶತಮಾನಗಳು ನಮ್ಮ ಸ೦ಗೀತದಲ್ಲಿ ಸ೦ಧಿಕಾಲ ಎ೦ಬುದನ್ನು 
ಈಗಾಗಲೇ ಸೂಚಿಸಿದೆ. ಈ ಅವಧಿಯಲ್ಲಿ ಗ್ರಾಮಸ೦ಗೀತದಿ೦ದ ಉಳಿದುಕೊ೦ಡು ಬ೦ದ 
ಅನೇಕ ರಾಗಗಳು : ನಾಮಾ೦ತರವನ್ನೂ ರೂಪಾ೦ತರವನ್ನೂ ಹೊಂದಿದವು. ಅಥವಾ 
ದೇಶೀರೂಪದಲ್ಲಿ ಹುಟ್ಟಿ ಶಾಸ್ತ್ರಗೌರವಕ್ಕಾಗಿ, ಉಪಚಾರಮಾತ್ರಕ್ಕಾಗಿ ಗ್ರಾಮಸ೦ಗೀತದ 
ಚೌಕಟ್ಟಿನಲ್ಲಿ ಸೇರಿಕೊಂಡಿದ್ದ ರಾಗಗಳು ಈಗ ಸ್ವತಂತ್ರವಾಗಿ ತಮ್ಮದೇ ಹೆಸರುಗಳಲ್ಲಿ 
ಕಾಮಚಾರವೆಂದು ಎಣಿಸಿಕೊಳ್ಳಲಾಗಿದ್ದ ಲಕ್ಷಣಗಳಲ್ಲಿಯೆ, ಸ್ಪ-ರೂಪದಲ್ಲಿಯೆ ಪುರಸ್ಕೃತ 
ವಾದವು. ವಿವಿಧ ಪ್ರಭಾವಗಳಿಂದ ಸ್ಫೂರ್ತಿಪಡೆದ, ನವೋದಯದ ಹುರುಪಿನಿಂದ 
ಹುಟ್ಟಿದ ಹೊಸರಾಗಗಳೂ ಈ ವೇಳೆಯಲ್ಲಿ ಕಾಣಿಸಿಕೊ೦ಡವು ; ಕೆಲವು ವೇಳೆ ಪರಕೀಯ 
ಪ್ರಭಾವಗಳಿಂದ ಆಮದಾದ ರಾಗಗಳು ಇಲ್ಲಿ. ಯೇ ಅರಗಿಹೋಗಿ ಸ್ವಕೀಯವಾದವು, ಮತ್ತೆ 
ಕೆಲವು ಇಲ್ಲಿಯೇ ಹುಟ್ಟಿ ಬೆಳೆದಿದ್ದ ರಾಗಗಳಲ್ಲಿ ಅ೦ತರ್ಭಾವವನ್ನು ಪಡೆದು ನಾಮಾ೦ತರ 
ಗೊ೦ಡವು. ಇನ್ನೂ ಕೆಲವು ತಮ್ಮ ಹಿ೦ದಿನ ರೂಪನ್ನೂ ವಿಕಾಸಗೊ೦ಡ ರೂಪನ್ನೂ ಏಕ 
ಕಾಲದಲ್ಲಿ ಉಳಿಸಿಕೊಂಡು "ಶುದ್ಧ'-ಎ೦ಬ ವಿಶೇಷಣದಿಂದ ಪೃಥಕ್ಕರಣವನ್ನು ಪಡೆದು 
ಕೊಂಡವು. 

ಇಂತಹ ಕೆಲವು ಉದಾಹರಣೆಗಳನ್ನು ಮಾತ್ರ ಇಲ್ಲಿ ಕೊಡಲಾಗುವುದು : ಗ್ರಾಮ 
ಸಂಗೀತದ ಶ್ರೀ, ಹಿ೦ದೋಲ, ಕಾ೦ಬೋಜಿ, ರೇವಗುಪ್ತಿಗಳು ಅದೇ ಹೆಸರುಗಳಲ್ಲಿ ಇಲ್ಲಿ 
ಉಳಿದಿವೆ. ಗ್ರಾಮಸಂಗೀತದ ಶುದ್ಧಸಾಧಾರಿತ, ತುರುಷ್ಕಗೌಡಗಳು ಇಲ್ಲಿ ಕ್ರಮವಾಗಿ 
ಮುಖಾರಿ, ಮಾಲವಗೌಡಗಳೆಂಬ ಹೆಸರನ್ನು ಪಡೆದಿವೆ. ಪ್ರಾಚೀನವಾದ ದೇಶವಾಲಗೌಡ, 
ರಾಮಕೃತಿಗಳು ಈ ವೇಳೆಯಲ್ಲಿ ಕೇದಾರಗೌಲ, ಬೌಲಿಗಳೆ೦ಬ ವಾಮಾ೦ತರದಲ್ಲಿ ನೆಲೆಸಿ 
ದ್ದವು. ಇದೇ ರೀತಿಯಲ್ಲಿ ತುರುಷ್ಕತೋಡಿಯನ್ನು ಇರಾಖವೆ೦ದೂ ಹುಸೇನಿಯೆ೦ದೂ 
ಕರೆಯುತ್ತಿದ್ದರು. ಶುದ್ಧ-ವರಾಲೀ ಕು೦ತಲ-ವರಾಲೀ-ಸಾಮ-ವರಾಲೀ; ಶುದ್ಧ-ರಾಮ 
ಕ್ರಿಯಾ, ನಾದ-ರಾಮಕ್ರಿಯಾ, ಸಿಂಧು-ರಾಮಕ್ರಿಯಾ; ಶುದ್ಧ-ಗೌಲ, ಪೂರ್ವ-ಗೌಲ, 
ಕನ್ನಡ-ಗೌಲ, ಛಾಯಾ-ಗೌಲ, ರೀತಿ-ಗೌಲ, ನಾರಾಯಣ-ಗೌಲ, ಗೌಲೀ; ಬೌಲಿ, ಮೇಚ- 
ಬೌಲಿ : ಭೈರವಿ, ಶುದ್ಧ-ಭೈರವಿ, ಸಿಂಧು-ಭೈರವಿ, ವಸ೦ತ-ಭೈರವಿ, ಸಾರ೦ಗ-ಭೈರವಿ ; 
ಶ್ರೀ, ಮಾಲವ-ಶ್ರೀ; ಹಿ೦ದೋಲ, ಮಾರ್ಗ-ಹಿ೦ದೋಲ; ನಾರಾಯಣ, ನಟ್ಟ-ನಾರಾಯಣ; 
ತೋಡೀ, ತುರುಷ್ಕ-ತೋಡೀ ಇತ್ಯಾದಿ ಹೆಸರುಗಳು ಆಯಾ ಮೇಲ್ಕಂಡ ರಾಗಗಳು ಪಡೆದ 
ವಿಕಾಸಪಥಗಳನ್ನು ಸೂಚಿಸುತ್ತವೆ. ರಾಮಾಮಾತ್ಮನು ಶುದ್ಧವರಾಲೀಮೇಳದ ಜನ್ಯರಾಗ 
ಗಳನ್ನು ಎಣಿಸುವಲ್ಲಿ 'ಶುದ್ಧವರಾಲಿಕಾ ಅನ್ಯೇ ಚ ಸ೦ಭವಿಷ್ಯ೦ತಿ ರಾಗಾ ದೇಶವಿಭೇದತಃ' 
ಎಂದಿದ್ದಾನೆ. (೪.೪೪-೪೫) ಅವನ ಕಾಲದಲ್ಲಿಯೂ ನಂತರವೂ ಹುಟ್ಟಿಕೊಂಡು ಬೆಳೆದ 
ಸಾಮವರಾಲೀ, ರಭಾಲವರಾಲೀ, ಪ೦ತುವರಾಲೀ, ಶೋಕವರಾಲೀ, ಪ್ರತಾಪವರಾಲೀ, 
ಜೊನೆಗವರಾಲೀ, ಧಾಲಿವರಾಲೀ, ನಾಗವರಾಲೀ, ಪುನ್ನಾಗವರಾಲೀ, ಪೂರ್ವವರಾಲೀ, 
ಶುಭ(ಶೈವ) ಪ೦ತುವರಾಲೀ ಮುಂತಾದ ರಾಗಗಳ ದೃಷ್ಟಿಯಿಂದ ಅವನ ಭವಿಷ್ಯದ್‌ 
ವಾಣಿಯು ಪಲಿಸಿದೆಯೆ೦ದೇ ಹೇಳಬೇಕು. 


ಬೈಕಾರ ರಾಮಪ್ಪಯ್ಯ ೧೮೧ 


ವಿಶೇಷೋಕ್ತಿ 

ಮೇಳಗಳ ಲಕ್ಷಣಗಳನ್ನು ವರ್ಣಿಸುವಾಗ ರಾಮಾಮಾತ್ಯನು ಎರಡು ಬಾರಿ ವಿಶೇ 
ಷೋಕ್ತಿಗಳಲ್ಲಿ ತನ್ನ ಪ್ರಮಾಣಗಳನ್ನು ಸೂಚಿಸುತ್ತಾನೆ : ಮಾಲವಗೌಲಮೇಳವನ್ನು 
ಅವನು "ಏತೈಃ ಸಪ್ತಸ್ಟರೈರ್ಯುಕ್ತಃ ಸಮ್ಮತೋ ರಾಗವೇದಿನಾಮ್‌' (೪.೧೨) ಎಂದು 
ಲಕ್ಸಿಸುತ್ತಾನೆ. ಮುಂದೆ ಈ ರಾಗವನ್ನು 'ಔಡುವೋ ರಿಪವರ್ಜಶ್ಚ ಕದಾಚಿದ್‌ ರಿಪ-ಸ೦ 
ಯುತಃ' ಎ೦ದೂ ವರ್ಣಿಸುತ್ತಾನೆ. ಸಾಮಾನ್ಯವಾಗಿ ಈ ರಾಗದಲ್ಲಿ ರಿಪ-ಗಳು ಲೋಪ 
ವಾದರೂ, ರಾಗಗಳ ಸ್ವರೂಪವನ್ನು ಬಲ್ಲವರು ಅದಕ್ಕೆ ಈ ಸ್ವರಗಳನ್ನು ಸೇರಿಸಿ ಅವಕ್ಕೆ 
ಸಂಪೂರ್ಣತ್ವವನ್ನು ಕೊಟ್ಟಿದ್ದಾರೆ ಎಂದು ಅವನ ಮಾತಿನ ಅರ್ಥವನ್ನು ಬಿಡಿಸಬೇಕು. 
ಕನ್ನಡ ಗೌಲವನ್ನು ನಿರೂಪಿಸುವಾಗ ಅವನು ಈ ರಾಗಕ್ಕೂ ದೇಶಾಕ್ಟಿಗೂ ಇರುವ ಒ೦ದೇ 
ಭೇದವೆಂದರೆ ಇದಕ್ಕೆ ಕೈಶಿಕಿನಿಷಾದವು ಬರುತ್ತದೆ---ಕೈಶಿಕ್ಯಾಖ್ಯನಿಷಾದೋಂತ್ರಪ್ರ 
ಯುಕ್ತೋ ಲಕ್ಷ್ಯವೇದಿಭೀಃ' (೪.೩೪) ಎ೦ದು ಲಕ್ಷ್ಯಾನುಸಾರವಾಗಿ ಹೇಳುತ್ತಾನೆ. ಕನ್ನಡ 
ಗೌಲವೂ ದೇಶಾಕ್ಸಿಯೂ ಒಂದೇ ಸ್ವರಸ೦ಪತ್ತಿಯನ್ನು ಅನ್ಯತ್ರ ಪಡೆದಿರುವುದನ್ನೂ ಈ 
ಮತಾ೦ತರವನ್ನು ಗೌರವಿಸಿ ಇವುಗಳಲ್ಲಿ ಅ೦ತರ್ಭಾವವನ್ನು ರಾಮಾಮಾತ್ಯನು ಹೇಳುವು 
ದನ್ನೂ ಮೇಲೆ ಸೂಚಿಸಿದೆ. "ಇಂತಹ ಅ೦ತರ್ಭಾವವನ್ನು ಇವೆರಡು ರಾಗಗಳಲ್ಲಿ ಹೇಳದೆ 
ಇಲ್ಲ ; ಆದರೆ ಲಕ್ಷ್ಯದಲ್ಲಿ ಪಂಡಿತರಾದವರು ಕನ್ನಡಗೌಲದಲ್ಲಿ ಕೈಶಿಕಿನಿಷಾದವನ್ನೇ 
ಪ್ರಯೋಗಿಸುತ್ತಿದ್ದಾರೆ, ಚ್ಯುತಷಡ್ಡನಿಷಾದವನ್ನಲ್ಲ; ಆದುದರಿಂದ ಇವೆರಡು ರಾಗಗಳನ್ನೂ 
ಬೇರೆಬೇರೆಯಾಗಿಯೇ ತಿಳಿಯಬೇಕು' ಎಂಬುದು ಈ ಮಾತಿನ ಭಾವ. 

ಕಡೆಯದಾಗಿ, ರಾಮಾಮಾತ್ಯನು ಈ ಇಪ್ಪತ್ತು ಮೇಳಗಳನ್ನು ಹೇಳಿರುವ ಅನುಕ್ರಮ 
ವನ್ನು ಪರಿಶೀಲಿಸಬಹುದು. ಎಲ್ಲದಕ್ಕೂ ಮೊದಲು ಮುಖಾರಿ : "ಸರ್ವೇಷು ರಾಗ 
ಮೇಲೇಷು ಮುಖಾರೀಮೇಲ ಆದಿಮಃ'. ಏಕೆಂದರೆ ಇದು ಶುದ್ಧ ಸ್ವರಸಪ್ತಕವನ್ನು ಒಳ 
ಗೊಂಡು ಶಾಸ್ತ್ರದಲ್ಲಿ ಪ್ರಮಾಣಭೂತವಾಗಿದೆ. ಇದು ಷಡ್ಜಗ್ರಾಮಕ್ಕೂ ಮುಖಾರಿರಾಗವು 
ಶುದ್ಧಸಾಧಾರಿತರಾಗಕ್ಕೂ ಹೇಗೆ ಪರಸ್ಪರವಾಗಿವೆಯೆ೦ಬುದನ್ನು ಹಿಂದೆ ವಿವರಿಸಲಾಗಿದೆ. 
ಇದಾದ ನ೦ತರ ಅವ್ಯವಹಿತವಾಗಿ ಮಾಲವಗೌಲಮೇಲ. ಏಕೆ೦ದರೆ ಇದು "ರಾಗಾಣಾ 
ಮುತ್ತಮೋತ್ತಮಃ'. ಇದು ಲಕ್ಷ್ಯದಲ್ಲಿ, ಅಭ್ಯಾಸಗಾನಕ್ಕೆ ಮಾತೃಕೆ, ಪ್ರಾಚೀನವಾದ ಷಡ್ಡ 
ಗ್ರಾಮರಾಗಕ್ಕೆ ಪರಸ್ಪರವಾದುದು. ಈ ಮೇಲವೇ ಅತ್ಯಂತ ಜನಪ್ರಿಯವಾದುದು, 
ಪ್ರಬಂಧರಚನೆಗೆ ಶ್ರೇಷ್ಠವಾದುದು. ಅತ್ಯಂತ ಹೆಚ್ಚಿನ ಜನ್ಯರಾಗಗಳಿರುವುದೂ ಇದ 
ರಲ್ಲಿಯೇ. ಮೇಳಗಳನ್ನು ಅವುಗಳ ಜನ್ಯರಾಗ ಸಮೃದ್ದಿಯ ಆಧಾರದ ಮೇಲೆ ಅನುಕ್ರಮ 
ಗೊಳಿಸಿರುವುದು ಸ್ಪಷ್ಟವಾಗಿದೆ; ಕೇವಲ ಸ೦ಪ್ರದಾಯಶರಣವಾಗಿ ಕಾಕಲ್ಕ೦ತರಸ್ವರ 
ಗಳನ್ನು ಪಡೆದಿದ್ದು ಅಲ್ಪರಕ್ತಿಯನ್ನೂ ಅಲ್ಪಪ್ರಯೋಗವನ್ನೂ ಪಡೆದಿದ್ದ ಗಾಂಧರ್ವಪಂಚ 
ಮೇಳಗಳನ್ನು ಕೊನೆಯಲ್ಲಿ ಕೊಟ್ಟಿರುವುದು ಸಮುಚಿತವೇ ಆಗಿದೆ. 


ಇ೮೨ ಕರ್ಣಾಟಕಸ೦ಗೀತವಾಹಿನಿ 


ರಾಗಲಕ್ಷಣ ಮಾರ್ಗದರ್ಶನ 

ಕಡೆಯದಾದ ರಾಗಪ್ಪಕರಣದಲ್ಲಿ ಸ್ವರಮೇಳಕಳಾನಿಧಿಯು ಮುಖ್ಯವಾದ ಕೆಲವು 
ಸಂಗತಿಗಳನ್ನು ಒಳಗೊಂಡಿದೆ. ಸಮಕಾಲೀನವಾಗಿ ಪ್ರಾಚುರ್ಯವನ್ನು ಪಡೆದಿರುವ ಎಲ್ಲ 
ರಾಗಗಳೂ ಷಡ್ಡಗ್ರಾಮದಲ್ಲಿ ಹುಟ್ಟಿದವುಗಳೇ : ಅವೆಲ್ಲ ದೇಶೀರಾಗಗಳು ಎ೦ಬುದು 
ಮೊದಲನೆಯದು (೫.೧೭). ಮಧ್ಮಮಗ್ರಾಮವು ನಷ್ಟವಾಗಿ ಹೋದಮೇಲೆ ರಾಗಗಳನ್ನು 
ಷಡ್ಡಗ್ರಾಮಜನ್ಯಗಳೆಂದುದೇನೋ ಸಹಜವೆ. ಆದರೆ ಷಡ್ಡಗ್ರಾಮವನ್ನೂ ದೇಶೀ ಎಂದೇ 
ಹೇಳುವುದು ಒಂದು ಕ್ರಾಂತಿಕಾರಕ ಕಲ್ಪನೆ. ಹೀಗೆ ಗ್ರಾಮಸ೦ಗೀತಕ್ಕೆ ಇದ್ದ ಮಾರ್ಗತ್ವವೂ 
ಗಾಂಧರ್ವಪದವಿಯೂ ಈ ಕಾಲದಲ್ಲಿ ತಪ್ಪಿ ಈ ಸಂಗೀತವು ದೇಶಿಯೇ ಆಯಿತು ; 
ಮತಂಗಮುನಿಯು ಯಾವ ಕಾರಣದಿಂದ ಸಂಗೀತಸರ್ವಸ್ವವನ್ನು ಬೃಹದ್‌ದೇಶಿಯೆಂದು 
ಕರೆದನೋ ಅದು ಅಲ್ಲಿ ಸಾರ್ಥಕವಾಯಿತು. ರಾಗಗಳೆಲ್ಲ ದೇಶಿಯೇ ಆದುದರಿಂದ ಹಿ೦ದೆ 
ಅವುಗಳಿಗೆ ಕಟ್ಟುನಿಟ್ಟಾಗಿ ವಿಧಿಸುತ್ತಿದ್ದ ಗ್ರಹಾ೦ಶನ್ಯಾಸಗಳು, ತಾರಮ೦ದ್ರಗಳು, ಔಡುವ- 
ಷಾಡವಗಳು ಮುಂತಾದ ನಿಯಮಗಳು ಈಗ ಉಲ್ಲ೦ಘನೀಯವಾದವು, ಅವು ಹಿಂದಿನ 
ಶಾಸ್ತ್ರವಿಧಿಯಿದ್ದಂತೆ ಈ ರಾಗಲಕ್ಷ್ಯಗಳಲ್ಲಿ ಇರಬಹುದು ಅಥವಾ ಇಲ್ಲದಿರಬಹುದು. 
(೫.೧೮) ಎ೦ದು ಹೇಳಿ ರಾಮಾಮಾತ್ಯನು ತನ್ನ ಕಾಲದ ರಾಗಗಳಲ್ಲಿ ಇದ್ದ ಲಕ್ಷ್ಯಲಕ್ಷಣ 
ವಿರೋಧವನ್ನು ಪರಿಹರಿಸಿಕೊ೦ಡದ್ದಷ್ಟೇ ಅಲ್ಲದೆ, ಈ ರಾಗಗಳು ಮು೦ದೆ ಅನಿರ್ಬಂಧಿತ 
ವಾಗಿ ವಿಕಾಸಗೊಳ್ಳಲು ಅವಕಾಶವನ್ನು ಕಲ್ಪಿಸಿದನು. 

ಎರಡನೆಯದಾಗಿ. ರಾಗವರ್ಣನದಲ್ಲಿ ಒಂದು ಹೊಸ ತತ್ತ್ವವನ್ನು ಈ ಕಾಲದಲ್ಲಿ ಹೇಳ 
ಲಾಯಿತು; ರಾಮಾಮಾತ್ಯ, ಪ೦ಡರೀಕವಿಠಲರಿ೦ದ ಪ್ರಾರಂಭವಾದ ಇದನ್ನು ನಂತರದ 
ಎಲ್ಲ ಶಾಸ್ತ್ರಕಾರರೂ ಅನುಸರಿಸಿದರು. ಅ೦ದಿನವರೆಗೆ ರಾಗಗಳನ್ನು ಆಯಾ ಗ್ರಾಮಕ್ಕೆ ತಕ್ಕ 
ಮೂರ್ಥನೆ, ಅಲಂಕಾರ, ಗಮಕ ಮುಂತಾದವುಗಳ ಮೂಲಕ ವರ್ಣಿಸಬೇಕಾಗಿತ್ತು. ಈಗ 
ಅದು ತಪ್ಪ ಅದರ ಸ್ವರದ್ರವ್ಯದ ಮೂಲಕ ವರ್ಣಿಸಲು ಪ್ರಾರಂಭವಾಯಿತು. ಸ್ವರಸ೦ಪತ್ತಿ 
ಯನ್ನು--ಇರುವ ಸ್ವರಗಳು. ಇಲ್ಲದಿರುವ ಸ್ವರಗಳು, ವಕ್ರಸ೦ಚಾರಗಳು, ಗ್ರಹಾ೦ಶಸ್ಯಾಸ 
ಗಳು, ಅ೦ಶಸ್ವರ--ಇವುಗಳಿ೦ದ ನಿರೂಪಿಸಿ ಈ ಭೌತಿಕ ಸ್ವರೂಪವರ್ಣನದಿ೦ದ ಆಯಾ 
ರಾಗದ ಸೌಂದರ್ಯಾರ್ಥಮೀಮಾಂಸೆಯನ್ನು ಮಾಡಲು ಇದರಿಂದ ಸಾಧ್ಯವಾಯಿತು. 

ಮೂರನೆಯದಾಗಿ, ರಾಗವರ್ಗೀಕರಣದಲ್ಲಿ ನವೀನವಾದ ಒಂದು ಕ್ರಮವನ್ನು ಅನು 
ಸರಿಸಲಾಯಿತು. ಒಂದು ರಾಗದ ಅಭಿವ್ಯಕ್ತಿ ಸಾಮರ್ಥ್ಯವೂ ವಿಸ್ತಾರವೂ ಎಷ್ಟೆಂದು 
ನಿರ್ಣಯಿಸಿ ಇನ್ನೊ೦ದರೊಡನೆ ಹೋಲಿಸಬೇಕಾದರೆ ಅದು ಆಲಾಪನೆ, ನಿಬದ್ಧ-ಅನಿಬದ್ಧ 
ರಚನೆಗಳಿಗೆ ಎಷ್ಟು ಒದಗುತ್ತದೆ ಎ೦ಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಲಕ್ಷ್ಯ 
ಪ್ರಯೋಜನದ ದೃಷ್ಟಿಯಿಂದ ರಾಗಗಳನ್ನು ವರ್ಗೀಕರಿಸಲು ಇದು ಬಹು ಅನುಕೂಲವಾದ 
ತತ್ತ್ವ. ಹೀಗೆ ರೂಢಿಯಲ್ಲಿದ್ದ ರಾಗಗಳನ್ನೆಲ್ಲ ಪ್ರಬಂಧ. ಗೀತ, ಠಾಯ ಮತ್ತು ಆಲಾಪ 
ಗಳಲ್ಲಿ ಎಷ್ಟರಮಟ್ಟಿಗೆ ರಚನೆಗೆ ಯೋಗ್ಯ ಎಂಬುದರ ಆಧಾರದ ಮೇಲೆ ಉತ್ತಮ, 
ಮಧ್ಯಮ ಮತ್ತು ಅಧಮವೆ೦ಬ ಮೂರು ವಿಧವಾಗಿ ರಾಮಾಮಾತ್ಯನು ವಿಂಗಡಿಸಿದ್ದಾನೆ 


ಬೈಕಾರ ರಾಮಪ್ಪಯ್ಯ ೧೮೩ 


(೫.೫, ೯, ೧೬). ಈ ಕ್ರಮವನ್ನು ನಂತರದ ಸೋಮನಾಥನು ಉದ್ದರಿಸಿಕೊಂಡಿದ್ದಾನೆ, 
ಪೋಲೂರಿ ಗೋವಿಂದಕವಿಯು ಅನುಸರಿಸಿದ್ದಾನೆ. ಇಡೀ ಸ೦ಗೀತಪ್ರಪ೦ಚವನ್ನು ಗೀತ, 
ಠಾಯ, ಆಲಾಪ ಮತ್ತು ಪ್ರಬಂಧವೆಂಬ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿರುವುದನ್ನು 
ಸ್ವರಮೇಳಕಳಾನಿಧಿಯಲ್ಲಿ ಕಾಣುತ್ತೇವೆ. ಇವುಗಳನ್ನು ಕನ್ನಡಿಗನಾದ ಗೋಪಾಲನಾಯಕನು 
ಹದಿನಾಲ್ಕನೆಯ ಶತಮಾನದಲ್ಲಿ ನಮ್ಮಸಂಗೀತದ ಆಧಾರ ಸ್ತಂಭಗಳೆಂದು ನಿರೂಪಿಸಿ 
ಅವುಗಳನ್ನು ಚತುರ್ದ೦ಡೀ ಎಂದು ಕರೆದಿದ್ದಾನೆ. ನಂತರದಲ್ಲಿ ಕನ್ನಡಿಗನಾದ ತಾನಪ್ಪಾ 
ಚಾರ್ಯನು ಈ ತತ್ತ್ವವನ್ನು ಪ್ರಚಾರಮಾಡಿ ನಾಲ್ಕು ದಂಡಿಗಳಿಗೆ ಲಕ್ಷ್ಯವನ್ನು ನಿರ್ಮಿಸಿದನು. 
ಅವನ ಪ್ರಶಿಷ್ಯನಾದ ವೆ೦ಕಟಮಖಿಯು ಇವುಗಳನ್ನು ಪ್ರಕಾಶಪಡಿಸಲೆ೦ದೇ ಚತುರ್ದ೦ಡೀ 
ಪ್ರಕಾಶಿಕೆಯನ್ನು ರಚಿಸಿದನು. ನಂತರ ತುಳಜನೂ ಈ ಕಲ್ಪನೆಯನ್ನು ವೆಂಕಟಮಖಿಯಿಂದ 
ಉದ್ದರಿಸಿಕೊಂಡಿದ್ದಾನೆ. ಚತುರ್ದಂಡೀ ಕಲ್ಪನೆಯ ಪ್ರಥಮ ಶಾಸ್ತ್ರಗ್ರ೦ಥೋಲ್ಲೆ ೇೀಖವು 
ಸ್ವರಮೇಳಕಳಾನಿಧಿಯಲ್ಲಿ ಕಂಡುಬರುತ್ತದೆ. 


ವರ್ಗೀಕರಣ 

ಹೀಗೆ ಗೀತ, ಪ್ರಬಂಧ, ಆಲಾಪ, ಠಾಯಗಳಿಗೆ ಯೋಗ್ಯವಾದ ಈ ಇಪ್ಪತ್ತು ರಾಗಗಳು 
ಉತ್ತಮವೆಂದು ರಾಮಾಮಾತ್ಯನು ಎಣಿಸಿಕೊಳ್ಳುತ್ತಾನೆ ; ಮುಖಾರೀ. ಶುದ್ಧನಾಟೀ, 
ಮಾಲವಗೌಲ, ಶುದ್ಧವರಾಲೀ, ಘೂರ್ಜರೀ, ಲಲಿತ, ಶುದ್ಧರಾಮಕ್ರಿಯಾ, ಶುದ್ಧವಸ೦ತ, 
ಭೈರವೀ, ಹಿ೦ದೋಲ, ಶ್ರೀ, ಕನ್ನಡಗೌಲ, ಸಾಮಂತ, ದೇಶಾಕ್ಷೀ, ಧನ್ಯಾಸೀ, ಬೌಲಿ, 
ಆಹರೀ, ಮಲಹರೀ, ಮಾಲವಶ್ರೀ, ಸಾರ೦ಗನಾಟ--ಇವುಗಳೇ ಉತ್ತಮೋತ್ತಮ ; ಒಂದ 
ರಲ್ಲಿ ಒಂದು ಕಲಸಿಕೊ೦ಡುಹೋಗದೆ. ಸ್ಪಷ್ಟ, ಸ್ವತಂತ್ರ ಅಭಿವ್ಯಕ್ತಿಶಕ್ತಿಯಿ೦ದ ಇವು 
ಲೋಕದಲ್ಲಿ ಪ್ರಸಿದ್ಧವಾಗಿವೆ (೫.೨-೬). ಹಾಗೆಯೇ ಕೇದಾರಗೌಲ, ಕಾಂಭೋಜೀ, ಕನ್ನಡ 
ಬಂಗಾಲ, ವೇಲಾವಲಿ, ಮಧ್ಯಮಾದಿ, ನಾರಾಯಣೀ, ರೀತಿಗೌಲ, ನಾದರಾಮಕ್ರಿಯಾ, 
ಪಾಡಿ, ಭೂಪಾಲೀ, ರೇವಗುಪ್ತಿ, ಗು೦ಡಕ್ರಿಯಾ, ಹಿಜೂಜೀ, ವಸ೦ತಭೈರವೀ, ಸಾಮ 
ವರಾಲೀ--ಈ ಹದಿನೈದು ಮಾತ್ರ ಮಧ್ಯಮರಾಗಗಳು ; ಏಕೆಂದರೆ ಅವು ಪ್ರಬಂಧಗಳ 
ಖಂಡಗಳನ್ನು ರಚಿಸಲು ಮಾತ್ರ ಯೋಗ್ಯವಾದ ಅಲ್ಪರಾಗಗಳು, ಎ೦ದರೆ "ತುಂಡು' 
ರಾಗಗಳು (೫.೬-೯). ಅಧಮ ರಾಗಗಳು ಈ ಮೂವತ್ತಮೂರು : ಸೌರಾಷ್ಟ್ರೀ, ಮೇಚ 
ಬೌಲಿ, ಛಾಯಾಗೌಲ, ಕುರಂಜಿ, ಸಿ೦ಧುರಾಮಕ್ರಿಯಾ, ಗೌಡೀ, ದೇಶೀ, ಮಂಗಲಕ್ಕೆಶಿಕ, 
ಪೂರ್ವಗೌಲ, ಸೋಮ, ಆ೦ದೋಲೀ, ಫಲಮಂಜರೀ, ಶಂಕರಾಭರಣ, ದೇವಗಾಂಧಾರೀ. 
ದೀಪಕ, ನಟ್ಟನಾರಾಯಣೀ, ಶುದ್ಧ ಭೈರವೀ, ಭಿನ್ನಷಡ್ಡ. ಕುಂತಲವರಾಲೀ, ಸಾರಂಗ 
ಭೈರವೀ, ಶುದ್ಧ ಬ೦ಗಾಲ, ನಾಗಧ್ವನಿ, ಘಂಟಾರವ, ಮಾರ್ಗಹಿ೦ದೋಲ, ಛಾಯಾನಾಟೇ, 
ದೇವಕ್ರಿಯಾ, ನಾರಾಯಣ, ಗೌಲ, ತೋಡಿ, ವರಾಲಿ, ತುರುಷ್ಕತೋಡಿ, ಸಾವೇರಿ ಮತ್ತು 
ಆರ್ದ್ರದೇಶೀ (೫.೯-೧೪). 

ಅನೇಕ ಅಧಮರಾಗಗಳು ಪ್ರಬ೦ಧ, ಠಾಯ ಮತ್ತು ಆಲಾಪಗಳಿಗೆ ಅಯೋಗ್ಯ 


ವಾದವುಗಳು. ಏಕೆ೦ದರೆ ಮೇಲೆ ಹೇಳಿದ ಉತ್ತಮ ಮತ್ತು ಮಧ್ಯಮರಾಗಗಳಲ್ಲಿ ಬಹು 
ಸುಲಭವಾಗಿ ಸಂಕರವಾಗಿಬಿಡುತ್ತವೆ ; ಕೇವಲ ಪಾಮರರು ಮೋಹಿಸುವಂತಹವುಗಳು, 
ಅರಸಿಕರು ತೃಪ್ತಿಪಟ್ಟುಕೊಳ್ಳುವ "ಷೋಕಿ" ರಾಗಗಳು, ಮಡಿವ೦ತರು ಮುಟ್ಟದಿರುವಂತ 
ಹವು : ಆದುದರಿ೦ದ ಸ೦ಗೀತಕೋವಿದರು ಅವುಗಳನ್ನು ತಮ್ಮ ವಾಕ್‌-ಗೇಯಗಳ ರಚನೆಗೆ 
ಬಳಸಬಾರದು. 

ಸರ್ವೇಷ್ಟೇತತ್‌ ಪುರೋಕ್ತೇಷು ಮಧ್ಯಮೇಷೂತ್ತಮೇಷು ಚ | 

ಅ೦ತರ್ಭೂತಾಶ್ಚ ಸ೦ಕೀರ್ಣಾಃ ಪಾಮರಭ್ರಾಮಕಾಶ್ಚ ತೇ | 

ಠಾಯಾಲಾಪಪ್ರಬ೦ಧಾನಾಮಯೋಗ್ಯಾ ಬಹುಲಾಶ್ಚ ತೇ | 

ತಸ್ಮಾನ್ನ ಪರಿಗ್ರಾಹ್ಮಾ ರಾಗಾಃ ಸ೦ಗೀತಕೋವಿದೈೆಃ | (೫.೧೫, ೧೬) 


ಈ ಪಟ್ಟಿಯನ್ನು ಪುನಃ ಹೀಗೆ ವ್ಯವಸ್ಥೆ ಗೊಳಿಸಬಹುದು : ಉತ್ತಮ ಸಂಪೂರ್ಣರಾಗ 
ಗಳು ಹತ್ತು : ನಾಟೀ, ವರಾಲೀ, ಸಾರ೦ಗನಾಟೀ, ಶುದ್ಧರಾಮಕ್ರಿಯಾ, ಮುಖಾರೀ, 
ಭೈರವೀ, ಆಹರೀ. ಸಾಮಂತ, ಕನ್ನಡಗೌಲ ಮತ್ತು ದೇಶಾಕ್ಷಿ. ಐದು ಉತ್ತಮ ಷಾಡವ 
ಗಳು: ಬೌಲಿ, ಶುದ್ಧವಸ೦ತ, ಮಾಲವಶ್ರೀ, ಘೂರ್ಜರೀ ಮತ್ತು ಲಲಿತಾ. ಉತ್ತಮ 
ಔಡುವಗಳು ಐದು : ಹಿ೦ದೋಲ, ಮಲಹರೀ, ಧನ್ಯಾಸೀ, ಮಾಲವಗೌಲ, ಶ್ರೀ ; ಈ 
ಎ೦ಟು ಸ೦ಪೂರ್ಣರಾಗಗಳು ಮಧ್ಯಮ ದರ್ಜೆಯವು : ಕೇದಾರಗೌಲ, ನಾದರಾಮಕ್ರಿಯೆ, 
ಕಾ೦ಭೋಜೀ. ಸಾಮವರಾಲೀ, ರೀತಿಗೌಲ, ಹೆಜುಜ್ಜೀ, ನಾರಾಯಣೀ ಮತ್ತು ವೇಲಾವಲೀ. 
ಮಧ್ಯಮಷಾಡವಗಳು ನಾಲ್ಕು : ಕನ್ನಡಬ೦ಗಾಲ, ಪಾಡೀ, ವಸ೦ತಭೈರವೀ ಮತ್ತು 
ಗು೦ಡಕ್ರಿಯಾ. ಮೂರು ರಾಗಗಳು ಮಧ್ಯಮ ಔಡುವ : ಮಧ್ಯಮಾದಿ; ಭೂಪಾಲ ಮತ್ತು 
ರೇವಗುಪ್ತಿ. ಅಧಮ ರಾಗಗಳಲ್ಲಿ ಸ೦ಪೂರ್ಣಗಳು ನಾಲ್ಕು : ಸೌರಾಷ್ಟ್ರ, ನಾಗಧ್ವನಿ, 
ಸೋಮ ಮತ್ತು ಶಂಕರಾಭರಣ ; ಷಾಡವಗಳು ಎರಡು : ಘ೦ಟಾರವ ಮತ್ತು ಭಿನ್ನಷಡ್ಡ; 
ಔಡುವಗಳೂ ಎರಡೇ ; ಸಾವೇರೀ ಮತ್ತು ಆಂದೋಲೀ. 

ಇಪ್ಪತ್ತು ಮೇಳಗಳಲ್ಲಿ ರಾಮಾಮಾತ್ಯನು ಒಟ್ಟು ಅರವತ್ತಮೂರು ರಾಗಗಳನ್ನು 
ಮೇಳಪ್ರಕರಣದಲ್ಲಿ ಎಣಿಸಿಕೊಳ್ಳುತ್ತಾನೆ. ರಾಗಪ್ರಕರಣದಲ್ಲಿ ಉತ್ತಮ ಮಧ್ಯಮ ಅಧಮ 
ವರ್ಗಗಳಲ್ಲಿ ಒಟ್ಟು ಅರವತ್ತೆ೦ಟನ್ನು ಉದ್ದೇಶಕ್ರಮದಲ್ಲಿ ಹೆಸರಿಸುತ್ತಾನೆ. ಇದರಲ್ಲಿ 
ಮೇಳಪ್ರಕರಣದಲ್ಲಿಲ್ಲದ ದೇಶೀ, ನಾರಾಯಣೀ (ನಾರಣೀ), ಸೋಮ, ಗೌಲ, ತೋಡಿ 
ಮತ್ತು ವರಾಲೀ ಎ೦ಬ ಐದು ರಾಗಗಳು ರಾಗಪ್ರಕರಣದಲ್ಲಿ ಹೆಚ್ಚಾಗಿ ಸೇರಿಕೊ೦ಡಿವೆ. 
ಉದ್ದೇಶ ಕ್ರಮದಲ್ಲಿ ಅರವತ್ತೆ೦ಟನ್ನು ಹೇಳಿದರೂ ರಾಮಾಮಾತ್ಯನು ಮೇಲೆ ಹೇಳಿದ 
ಹಾಗೆ ನಲವತ್ತಮೂರಕ್ಕೆ ಮಾತ್ರ ಲಕ್ಷಣಗಳನ್ನು ಹೇಳುತ್ತಾನೆ ; ಅಧಮರಾಗಗಳಲ್ಲಿ 
ಸೌರಾಷ್ಟ್ರ, ನಾಗಧ್ವನಿ, ಸೋಮ, ಶಂಕರಾಭರಣ. ಘ೦ಟಾರವ, ಭಿನ್ನಷಡ್ಡ, ಸಾವೇರೀ 
ಮತ್ತು ಆಂದೋಲೀ ಎಂಬ ಎ೦ಟನ್ನು ಮಾತ್ರ ಲಕ್ಷಿಸಿ ಉಳಿದ ಇಪ್ಪತ್ತೆೈದನ್ನು ಕೈಬಿಡು 
ತ್ತಾನೆ. 

ಉತ್ತಮವೇ ಮೊದಲಾದ ಮೂರು ದರ್ಜೆಗಳ ಈ ರಾಗಗಳಲ್ಲಿ ಕೆಲವು ಸ್ಟಾರಸ್ಕಗಳನ್ನು 


ಬೈಕಾರ ರಾಮಪ್ಪಯ್ಯ ೧೮೫ 


ಸೂಚಿಸಬಹುದು : ಇಪ್ಪತ್ತು ಮೇಳಕರ್ತಗಳಲ್ಲಿ ಹನ್ನೆರಡು ಮಾತ್ರ ಉತ್ತಮ ರಾಗಗಳು. 
ಕಾಕಲ್ಕ೦ತರಸಹಿತವಾದ ಸಾಮಂತವು ಅಲ್ಪಪ್ರಯೋಗದಿ೦ದ ಬಾಧಿತವಾಗಿ ಇರಲಿಲ್ಲ 
ವೆಂಬುದು ಇದರಿಂದ ತಿಳಿಯುತ್ತದೆ ; ಏಕೆಂದರೆ ಚತುರ್ದ೦ಡೀಪ್ರಯೋಗಾರ್ಹವಾದ 
ಉತ್ತಮಗಳಲ್ಲಿ ಅದನ್ನು ಎಣಿಸಿಕೊ೦ಡಿದೆ. ಉಳಿದ ನಾಲ್ಕು ಕಾಕಲ್ಕ೦ತರ ಸಹಿತ ಮೇಳ 
ರಾಗಗಳು ಮಧ್ಯಮಗಳು. ನಾದರಾಮಕ್ರಿಯಾ, ರೀತಿಗೌಲ, ವಸ೦ತ ಭೈರವೀ ಮತ್ತು 
ಕೇದಾರಗೌಲಗಳು ಮೇಳರಾಗಗಳಾದರೂ ಮಧ್ಯಮಗಳು ಎ೦ಬುದು ಗಮನಾರ್ಹವಾಗಿದೆ. 
ಅಧಮರಾಗಗಳಲ್ಲಿ ಹೆಚ್ಚಿನ ಭಾಗವನ್ನು ವರ್ಣಿಸದೆ ಚಿಟ್ಟಿರುವುದಕ್ಕೆ ಕಾರಣ, ಅವುಗಳಲ್ಲಿನ 
ಅತಿಸ೦ಕೀರ್ಣಭಾವ, ಎಂದರೆ ಕ್ಲಿಷ್ಟವಾದ, ಮಿಶ್ರವಾಗಿ ಜಿಡುವ ಸ್ವಭಾವ. ಇವು ಮಟ್ಟು 
ಗಳಂತಹ, ಪ್ರಯೋಗಬಾಹುಳ್ಯದಿಂದ ಭಾವಗಾಢತೆಯನ್ನೂ ಸಂಚಾರವಿಸ್ತಾರವನ್ನೂ 
ಲಕ್ಷ್ಯನಿರ್ಮಿತಿಯ ಸಾಧ್ಯತೆ ಮತ್ತು ಸಮೃದ್ಧಿಗಳನ್ನೂ ಇನ್ನೂ ಪಡೆದುಕೊಳ್ಳದಿರುವ. 
ಅಥವಾ ಈಗಾಗಲೇ ಕಳೆದು ಕೊಂಡಿರುವ ಖಂಡರಾಗಗಳು. ವಿಚಕ್ಷಣರು ಉಳಿದವುಗಳನ್ನು 
ಹೀಗೆಯೇ (ಲಕ್ಷ್ಯದಿ೦ದ, ಬಲ್ಲವರಿಂದ) ತಿಳಿದುಕೊಳ್ಳಬೇಕು. 

ಏವಂಪ್ರಕಾರೇಣೋನ್ನೇಯಾಃ ಶೇಷಾ ರಾಗಾ ವಿಚಕ್ಷಣ್ಯೆಃ | 

ಅತಿಸ೦ಕೀರ್ಣಭಾವೇನ ನಾಸ್ಮಾಭಿರ್ಲಕ್ಷಿತಾಃ ಪೃಥಕ್‌ ॥ (೫.೬೬) 

ರಾಮಾಮಾತ್ಯನನ್ನು ಚಾಚೂ ತಪ್ಪದೆ ತೆಲುಗಿಗೆ ಅನುವಾದ ಮಾಡಿಕೊಳ್ಳುವ 

ಪೋಲೂರಿಗೋವಿಂದ ಕವಿಯು ತನ್ನ ರಾಗತಾಳಚಿ೦ತಾಮಣಿಯಲ್ಲಿ ಈ ಮಾತುಗಳನ್ನೇ 
ಹೀಗೆ ವಿಸ್ತರಿಸುತ್ತಾನೆ : "ಇಟ್ಟು ಕೊನ್ನಿಯಧಮರಾಗ೦ಬುಲುಲೆಜಿಂಗಿಂಚಿತಿ. ತಕ್ಕಿನ 
ಯಧಮರಾಗಂಬುಲು ಸ೦ಪೂರ್ಣಷಾಡವಾದಿಕ್ರಮ೦ಬುನ ದತ್ತದ್ಗಾನಯೋಗ್ಯಕಾಲ೦ಬು 
ಲೆಖಿ೦ಗಿ ಬುದ್ಧಿವ೦ತುಲು ಗೇಯವ್ಯವಹಾರಸಮರ್ಥಲು ಗಾವಲಯು.' (೪.೧೪೫) 


ಆಕ್ಸೇಪ-ಸಮಾಧಾನ 

ಬಯಕಾರ ರಾಮಾಮಾತ್ಯನು ನಿರೂಪಿಸುವ ಕೆಲವು ರಾಗಲಕ್ಷಣಗಳನ್ನು ಗೋವಿ೦ದ 
ದೀಕ್ಷಿತನೂ ವೆ೦ಕಟಮಖಿಯೂ ತೀವ್ರವಾಗಿ ಆಕ್ಷೇಪಿಸುತ್ತಾರೆ. ಗೋವಿಂದ ದೀಕ್ಷಿತನು 
ಅವನನ್ನು ನವೀನನೆ೦ದು ಕರೆದು ಗುರ್ಜರೀ, ಸಾಲ೦ಗನಾಟೀ, ನಾದರಾಮಕ್ರಿಯಾ, ಪಾಡೀ, 
ಘಂಟಾರವ ರಾಗಗಳ ವಿವೇಚನೆಯಲ್ಲಿ ಖಂಡಿಸುತ್ತಾನೆ. ವೆ೦ಕಟಮಖಿಯು ಭೈರವೀ, 
ಶ೦ಕರಾಭಣ, ಗೌಡೀ, ಪಾಡೀ, ಆರ್ದ್ರದೇಶೀ, ಕನ್ನಡಗೌಲ, ಘ೦ಟಾರವ, ರೀತಿಗೌಲ, 
ಕೇದಾರಗೌಲ, ಹೆಜುಜ್ಜಿ, ಕಾ೦ಭೋಜಿ ರಾಗಗಳ ವಿಷಯದಲ್ಲಿಯೂ ಮೇಳಗಳ ಅಂತ 
ರ್ಭಾವವನ್ನು ಕುರಿತೂ ಅವನನ್ನು ಕಟುವಾಗಿ ಟೀಕಿಸುತ್ತಾನೆ. ಇದನ್ನು ಇಲ್ಲಿ ಸಂಕ್ಷೇಪವಾಗಿ 
ಪರಿಶೀಲಿಸುವುದು ಉಚಿತವಾಗಿದೆ. 

ಗುರ್ಜರಿಯ ಬಗೆಗೆ ಗೋವಿ೦ದದೀಕ್ಷಿತ ಮತ್ತು ರಾಮಾಮಾತ್ಕರ ನಡುವೆ ಇರುವ 
ಮತಭೇದವು ಮೇಳಕರ್ತ ಲಕ್ಷಣವನ್ನು ಸಂಬಂಧಿಸಿದ್ದು. ಇದು ಹೇಗೆ ದೇಶಕಾಲವ್ಯತ್ಯಾಸ 
ಮೂಲವಾದುದು, ಆದುದರಿಂದ ಹುರುಳಿಲ್ಲದುದು ಎಂಬುದನ್ನು ಮೇಲೆ ವಿವರಿಸಿದ್ದೇನೆ. 


೧೮೬ ಕರ್ಣಾಟಕಸ೦ಗೀತವಾಹಿದಿ 


ಸಾಲ(ರ)೦ಗನಾಟಿಯೂ ಅಷ್ಟೆ. ಗೋವಿ೦ದದೀಕ್ಷಿತನ ಕಾಲದೇಶಗಳಲ್ಲಿ ಅದು ಗುರ್ಜರೀ 
ಮೇಳಜನ್ಯವಾಗಿತ್ತು : ಆದರೆ ರಾಮಾಮಾತ್ಯನ ಕಾಲದಲ್ಲಿಯೂ ಸುಮಾರು ಅರವತ್ತು 
ವರ್ಷಗಳ. ನಂತರವೂ (೧೬೦೯)ಈ ರಾಗವು ಅವನು ಹೇಳುವ ಸ್ವರಸಂಪತ್ತಿಯನ್ನೇ 
ಪಡೆದುಕೊಂಡಿತ್ತೆ೦ಬುದಕ್ಕೆ ಪ೦ಡರೀಕವಿಠಲ, ಸೋಮನಾಥರೇ ಸಾಕಿ. ನಾದರಾಮ 
ಕ್ರಿಯೆಯನ್ನು ರಾಮಾಮಾತ್ಯನು ನಿರೂಪಿಸುವ ರೀತಿಯಲ್ಲಿಯೇ ಪುನಃ ಈ ಇಬ್ಬರು ಲಾಕ್ಷ 
ಣಿಕರೂ ಹೇಳುತ್ತಾರೆ ; ಅವನು ಸಮಕಾಲೀನ ಲಕ್ಷಣವನ್ನು ನಿರೂಪಿಸುತ್ತಿದ್ದಾನೆಂದು 
ತಿಳಿದುಕೊಳ್ಳದ ಗೋವಿ೦ದದೀಕ್ಷಿತನೂ ವೆ೦ಕಟಮಖಿಯೂ ಕಾಲವೈಯಧಿಕರಣ್ಯದ 
ದೋಷಕ್ಕೆ ಗುರಿಯಾಗಿದ್ದಾರೆ. ಪಾಡಿರಾಗವು ರಾಮಕೃತಿಯಲ್ಲಿ ಜನ್ಯವಾಗಿದ್ದ ಅವಸ್ಥೆಯನ್ನು 
ಹದಿನಾರನೆಯ ಶತಮಾನ ಮತ್ತು ನಂತರದ ಹೆಚ್ಚುಕಡಿಮೆ ಎಲ್ಲ ಲಾಕ್ಷಣಿಕರೂ ಗುರುತಿಸಿ 
ದರೆ ರಾಮಾಮಾತ್ಮನು ಅದು ಶುದ್ಧರಾಮಕೃತಿಯ ಜನ್ಯವಾಗಿದ್ದ ಅವಸ್ಥೆಯನ್ನು ಗುರುತಿಸಿ 
ದ್ದಾನೆ. ಇದರ ಅವಶೇಷವು ಇಂದಿಗೂ ಉಳಿದುಕೊಂಡು ಬಂದಿರುವುದನ್ನು ಮೇಲೆ 
ಪ್ರಸ್ತಾಪಿಸಿದೆ. 

ಘಂಟಾರವದಲ್ಲಿ ಪಂಚಶ್ರುತಿರಿಷಭ-ಸಾಧಾರಣಗಾ೦ಧಾರ ಪ್ರಯೋಗವಿರುವುದ 
ರಿ೦ದ ಅದನ್ನು ಶ್ರೀರಾಗಜನ್ಯವೆ೦ದು ಗೋವಿ೦ದದೀಕ್ಷಿತನೂ ಭೈರವಿಜನ್ಯವೆ೦ದು ವೆ೦ಕಟ 
ಮಖಿಯೂ ನಿರ್ಣಯಿಸಿ ಅದನ್ನು ಕನ್ನಡಗೌಲಮೇಳದಲ್ಲಿ ಸೇರಿಸಿದ್ದಕ್ಕಾಗಿ ರಾಮಾಮಾತ್ಮ 
ನನ್ನು ಆಕ್ಷೇಪಿಸಿದ್ದಾರೆ. ಆದರೆ ಅವನ ಕಾಲದಲ್ಲಿದ್ದ ಗಾಂಧಾರ ಲೋಪದಿಂದ ಸಾಧಾರಣ 
ಗಾ೦ಧಾರವನ್ನು ಷಟ್‌ಶ್ರುತಿಕವೆ೦ದು ಭಾವಿಸಿಕೊ೦ಡರೆ ರಾಮಾಮಾತ್ಯನು ಮಾಡಿರುವ 
ಮೇಳಾನ್ವಯವು ಸಮಂಜಸವೇ ಆಗುತ್ತದೆ. ಶ್ರೀಕ೦ಠನು ರಸಕೌಮುದಿಯಲ್ಲಿ ಘಂಟಾ 
ರವವನ್ನು ಕನ್ನಡ ಗೌಲದಲ್ಲಿಯೆ ಜನ್ಯವಾಗಿ ಕೊಟ್ಟಿರುವುದನ್ನು ಗಮನಿಸಿದರೆ ರಾಮಾ 
ಮಾತ್ಕನು ಆಕ್ಷೇಪಾರ್ಹನಾಗಿ ಉಳಿಯುವುದಿಲ್ಲ. ಆರ್ದ್ರದೇಶಿಯನ್ನು ರಾಮಾಮಾತ್ಮನು 
ಶುದ್ಧರಾಮಕ್ರಿಯಾ ಮೇಳಜನ್ಯ ಎಂದು ಹೇಳಿರುವುದು ನಿಜ. ಇದರ ಲಕ್ಷಣವು ಸಂದಿಗ್ದ 
ವೆಂದೂ ಅತಿ ಸಂಕೀರ್ಣವೆಂದೂ, ಆದುದರಿಂದ ಅದು ಅಧಮರಾಗವೆ೦ದೂ ಎಣಿಸಿ 
ಕೊ೦ಡು ಲಕ್ಷಣವನ್ನು ' ಹೇಳದೆಯೇ ಬಿಟ್ಟಿದ್ದಾನೆ. ಇವನನ್ನು ಇದಕ್ಕಾಗಿ ಆಕ್ಲೇಪಿಸುವ 
ವೆಂಕಟಮಖಿಯೂ ಈ ರಾಗವನ್ನು ಲಕ್ಷಿಸುವುದಿಲ್ಲವೆಂಬುದನ್ನು ಗಮನಿಸಬೇಕು. 
ಗೋವಿಂದದೀಕ್ಷಿತನೂ ಅಷ್ಟೆ. ಸೋಮನಾಥನು ಮಾಲವಗೌಡದಲ್ಲಿ ಇದನ್ನು ಹೇಳುವು 
ದಿಲ್ಲ, ಆದರೆ ದೇಶೀ ಎಂಬೊಂದು ರಾಗವನ್ನು ಶುದ್ಧರಾಮಕ್ರಿಯಾಜನ್ಯವಾಗಿಯೇ 
ನಿರೂಪಿಸುತ್ತಾನೆ. ' 

ಕನ್ನಡಗೌಲಕ್ಕೆ ಶ್ರೀರಾಗಮೇಳವನ್ನು ಹೇಳಿ ವೆ೦ಕಟಮಖಿಯು ರಾಮಾಮಾತ್ಮನನ್ನು 
ಆಕ್ಸೇಪಿಸುವುದು ಸಮಂಜಸವಲ್ಲ. ಏಕೆಂದರೆ ಸ್ವತಃ ಅವನ ತಂದೆಯಾದ ಗೋವಿಂದ 
ದೀಕ್ಷಿತನೇ ಅದನ್ನು ಸಾಮಂತಮೇಳದಲ್ಲಿ ಸೇರಿಸಿದ್ದನು. ರಾಮಾಮಾತ್ಮನು ಅದಕ್ಕೆ ಹೇಳಿದ 
ಸ್ವರಸಂಪತ್ತಿಯನ್ನೂ ಮೇಳರಾಗತ್ವವನ್ನೂ ಅದೇ ಕಾಲದ ಪ೦ಡರೀಕ ವಿಠಲ. ಸೋಮ 
ನಾಥ, ಪೋಲೂರಿಗೋವಿಂದ, ಶ್ರೀಕಂಠ ಮೊದಲಾದವರೆಲ್ಲರೂ ಒಪು ಟತ್ತೌರೆ. ರೀತಿ 


ಬೈಕಾರ ರಾಮಪ್ಪಯ್ಯ ೧೮೭ 


ಗೌಲಕ್ಕೆ ಪಂಚಶ್ರುತಿಧೈವತ, ಕೈಶಿಕಿನಿಷಾದಸಹಿತವಾದ ಇತರ ಶುದ್ಧಸ್ಟರಗಳನ್ನು ಲಕ್ಷಿಸಿ 
ರಾಮಾಮಾತ್ಯನು ಅದನ್ನು ಸ್ವತಂತ್ರಮೇಳವನ್ನಾಗಿಸುವುದು ಗೋವಿಂದದೀಕ್ಷಿತನಿಗೂ 
ವೆ೦ಕಟಮಖಿಗೂ ಸಮ್ಮತವಿಲ್ಲ. ಅವರು ಅದನ್ನು ಕ್ರಮವಾಗಿ ಶ್ರೀರಾಗ ಮತ್ತು ಭೈರವಿ 
ಮೇಳಗಳಲ್ಲಿ ಜನ್ಯವೆ೦ದು ಪರಿಗಣಿಸುತ್ತಾರೆ. ಪ೦ಡರೀಕವಿಠಲನೂ ಶ್ರೀಕ೦ಠನೂ ಈ 
ರಾಗವನ್ನು ಉಲ್ಲೇಖಿಸುವುದಿಲ್ಲ. ಆದರೆ ಸೋಮನಾಥನು ರೀತಿಗೌಲವನ್ನು ಇದೇ ಸ್ವರ 
ದ್ರವ್ಯದೊಡನೆ ಇದೇ ಮೇಳ(೪)ವೆ೦ದು ನಿರೂಪಿಸುತ್ತಾನೆ. ಅಂತೆಯೇ ಹೆಜುಜ್ಜಿಯಲ್ಲಿ 
ಕೈಶಿಕಿನಿಷಾದವು ಬರಬೇಕೆಂದೂ ರಾಮಾಮಾತ್ಯನು ಕಾಕಲಿನಿಷಾದವನ್ನು ವಿಧಿಸುವುದು 
ತಪ್ಪೆಂದೂ ವೆ೦ಕಟಮಖಿಯು ಟೀಕಿಸುತ್ತಾನೆ. ಪಂಡರೀಕವಿಠಲ, ಗೋವಿಂದದೀಕ್ಷಿತ, 
ಸೋಮನಾಥ ಇತ್ಯಾದಿ ನಂತರದ ಲಾಕ್ಷಣಿಕರು ರಾಮಾಮಾತ್ಯನ ಮತವನ್ನೇ ಎತ್ತಿ 
ಹಿಡಿಯುತ್ತಾರೆ. ಸ್ವತಃ ರಾಮಾಮಾತ್ಯನೇ ಹೆಜುಜ್ಜಿಗೆ ವಸ೦ತಭೈರವೀಮೇಲದಲ್ಲಿ ಅಂತ 
ರ್ಭಾವವನ್ನು ಹೇಳಿ ಕೈಶಿಕಿನಿಷಾದವನ್ನು ಇಂಗಿತಗೊಳಿಸಿದ್ದಾನೆ೦ಬುದನ್ನು ಮೇಲೆ ಸೂಚಿ 
ಸಿದೆ. ಇದನ್ನು ವೆ೦ಕಟಮಖಿಯು ಗಮನಿಸದಿರುವುದು ಆಶ್ಚರ್ಯಕರವಾಗಿದೆ. ಗೌಡವೆ೦ಬ 
(ಗೌಡೀ?) ಒ೦ದು ರಾಗವನ್ನು ಸೋಮನಾಥನು ಮಲ್ಲಾರೀ (೨೯) ಮೇಳದಲ್ಲಿಯೇ ಕೊಡು 
ವುದರಿಂದ ಈ ರಾಗವು ಸ೦ದಿಗೃಸ್ಥಿತಿಯಲ್ಲಿ ಇತ್ತೆ೦ದೂ ರಾಮಾಮಾತ್ಯನು ಬಹುಶಃ ಈ 
ಲಕ್ಷಣದಲ್ಲಿ ತಪ್ಪಿಲ್ಲವೆ೦ದೂ ಭಾವಿಸಬಹುದು. 

ಕಾಂಭೋಜಿಮೇಳಕ್ಕೆ ಕಾಕಲಿನಿಷಾದವನ್ನು ರಾಮಾಮಾತ್ಯನು ಲಕ್ಷಿಸುತ್ತಾನಷ್ಟೆ. ಇದೂ 
ವೆಂಕಟಮಖಿಯ ತಿರಸ್ಕಾರಕ್ಕೆ ಗುರಿಯಾಗಿದೆ. ಕಾಕಲಿನಿಷಾದವು ಈ ರಾಗದ ಅಂದಿನ 
ಸಂದಿಗ್ನಪರಿಸ್ಥಿತಿಯನ್ನೂ ಅದು ನ೦ತರ ಕೈಶಿಕಿಯಾಗಿ ನೆಲೆಸಿದುದನ್ನೂ ಅಂದಿನ ದಿನ 
ಗಳಲ್ಲಿ ಕಾಕಲಿಯು ಅನ್ಯಸ್ವರವಾಗಿ ಪ್ರಯೋಗವಾಗುತ್ತಿರುವುದನ್ನೂ ಸೂಚಿಸುತ್ತದೆ. 

ಆದರೆ ಅವನು ಕೇದಾರಗೌಲಕ್ಕೆ ಕಾಕಲಿನಿಷಾದವನ್ನು ಹೇಳುವುದಕ್ಕೆ ಯಾವ ಸಮ 
ರ್ಥನೆಯೂ ಉಪಲಬ್ಧ ಲಕ್ಷಣಗ್ರ೦ಥರಾಶಿಯಲ್ಲಿ ದೊರೆಯುವುದಿಲ್ಲ. ಹಾಗೆಯೇ ಮೇಳ 
ರಾಗಗಳಲ್ಲಿ ಸಾರ೦ಗನಾಟ ಮತ್ತು ಕೇದಾರಗೌಲಗಳಿಗೆ ಒಂದೇ ಸ್ವರದ್ರವ್ಯವನ್ನೂ ಸಮಾನ 
ಮೇಳತ್ಚ(೨೯)ವನ್ನೂ ಹೇಳಿರುವುದು ಅತ್ಯಂತ ಅನುಪಪನ್ನವಾಗಿದೆ. ಸ್ವರಮೇಳಕಳಾ 
ನಿಧಿಯ ಈ ಗ್ರ೦ಥಭಾಗವು ನಿಃಸಂದಿಗ್ವವಾಗಿದ್ದು ಪಾಠಾ೦ತರಕ್ಕೆ ಆಸ್ಪದವನ್ನು ಕೊಡು 
ವುದಿಲ್ಲ. ಲಕ್ಷಣಪರ೦ಪರೆಯಲ್ಲಿ ಕೇದಾರಗೌಲವೂ ಅದರ ಜನ್ಯವಾದ ನಾರಾಯಣ 
ಗೌಲವೂ ಇಂದಿನ ಹರಿಕಾ೦ಭೋಜಿಯ (೨೮) ಮೇಳಕ್ಕೆ ಪರಸ್ಪರವಾಗಿ ನಡೆದುಬ೦ದು 
ಇಂದಿಗೂ ಹಾಗೆಯೇ ಉಳಿದುಕೊಂಡಿವೆ. ಆದುದರಿಂದ ಈ ಸಂದರ್ಭದಲ್ಲಿ ಸ್ವರಮೇಳ 
ಕಲಾನಿಧಿಯ ಉಪಲಬ್ಧ ಆಕರವು ಒಳಗೊಂಡಿರುವ `ಚ್ಯುತಮಧ್ಯಮಗಾ೦ಧಾರಶ್ಚ್ಯುತ 
ಷಡ್ಜನಿಷಾದಕಃ' (೪.೫೦) ಎ೦ಬ ಪಾಠವನ್ನು “ಚ್ಯುತಮಧ್ಯಮಗಾ೦ಧಾರೋ ಕೈಶಿಕ್ಯಾಖ್ಯ 
ನಿಷಾದಕಃ' ಎಂದು ತಿದ್ದಿಕೊ೦ಡರೆ ಸಮಂ೦ಜಸವಾಗುತ್ತದೆ. ಅಥವಾ ಕಾಕಲಿ ನಿಷಾದವು 
ಕೈಶಿಕಿನಿಷಾದ-ಚ್ಯುತಷಡ್ಡನಿಷಾದಗಳ ನಡುವೆ ತೂಗಾಡುತ್ತಿದ್ದ ಸ್ವರವಾದುದರಿಂದ 
ಒಮ್ಮೊಮ್ಮೆ ಕೈಶಿಕೀಸ್ಮಾನವನ್ನೂ ಇತರ ವೇಳೆಗಳಲ್ಲಿ ಚ್ಯುತಷಡ್ಡನಿಷಾದವನ್ನೂ ತೆಗೆದು 


೧೮೮ ಕರ್ಣಾಟಕಸ೦ಗೀತವಾಹಿನಿ 


ಕೊಳ್ಳುತ್ತಿತ್ತೆ೦ದು ಊಹಿಸಬಹುದು. 


ರಾಗಲಕ್ಷ್ಮಣ ವಿವೇಚನೆ 
ಸ್ವರಮೇಳಕಳಾನಿಧಿಯ ಮೇಳಪ್ರಕರಣದಲ್ಲಿ ಅರವತ್ತನಾಲ್ಕು ರಾಗಗಳನ್ನೂ ರಾಗ 
ಪ್ರಕರಣದಲ್ಲಿ ಅರವತ್ತೆ೦ಟನ್ನೂ ಹೆಸರಿಸಲಾಗಿದೆ. ಆದರೆ ಅಲ್ಲಿ ಲಕ್ಷಣಗಳನ್ನು ಕೊಟ್ಟಿರು 
ವುದು ನಲವತ್ತಮೂರಕ್ಕೆ ಮಾತ್ರ. ಇವುಗಳಲ್ಲಿ ಇಪ್ಪತ್ತು ಉತ್ತಮ ರಾಗಗಳೂ ಹದಿನೈದು 
ಮಧ್ಯಮರಾಗಗಳೂ ಸೇರಿಕೊ೦ಡಿವೆ ; ಮೂವತ್ತಮೂರು ಅಧಮ ರಾಗಗಳ ಹೆಸರನ್ನು 
ಹೇಳಿದರೂ ಅವುಗಳಲ್ಲಿ ಎ೦ಟನ್ನು ಮಾತ್ರ ವರ್ಣಿಸಿ, ಉಳಿದವುಗಳು ಅತಿ ಸ೦ಕರಗಳಾ 
ದುದರಿ೦ದ ಇಲ್ಲಿ ಹೇಳುವುದಿಲ್ಲ ; ಅವುಗಳನ್ನು ಲಕ್ಪ್ಯದಿ೦ದಲೇ ತಿಳಿದುಕೊಳ್ಳಬೇಕು. 
ಎಂದು ರಾಮಾಮಾತ್ಕನು ಈ ಲೋಪವನ್ನು ವಿವರಿಸುತ್ತಾನೆ. ಇದು ಅಸಾಧಾರಣ 
ವಾದುದೇನೂ ಅಲ್ಲ; ಏಕೆ೦ದರೆ ಅವನನ್ನು ಮನಸ್ವೀಯಾಗಿ ನಿ೦ದಿಸುವ ವೆ೦ಕಟಮಖಿಯೇ 
ರಾಮಾಮಾತ್ಮನ ಈ ವರ್ಗೀಕರಣವನ್ನು ಪರೋಕ್ಷವಾಗಿ ಒಪ್ಪ, ತನ್ನ ಕಾಲದಲ್ಲಿ ಇಂತಹ 
ಅನೇಕ ರಾಗಗಳು ರೂಢಿಯಲ್ಲಿದ್ದರೂ ಗೀತಠಾಯ ಪ್ರಬಂಧಗಳ ರಚನೆಗೆ ಅನರ್ಹ 
ಗಳೆಂದು ಅವುಗಳನ್ನು ಬಿಟ್ಟುಬಿಡುತ್ತಾನೆ ; ಅವುಗಳಲ್ಲಿ ಕೆಲವನ್ನು ಪಾಮರಪ್ರಿಯವೆಂದೂ 
ತುರುಕರಿಗೆ ಅಚ್ಚುಮೆಚ್ಚೆ೦ದೂ ನಿಂದಿಸಿ ಅವುಗಳ ಲಕ್ಷಣವರ್ಣನೆಯನ್ನು ಕೈಬಿಡುತ್ತಾನೆ. 
ಅವು ಈಗ ಕರ್ಣಾಟಕಸ೦ಗೀತದಲ್ಲಿ ಬಹುಜನಪ್ರಿಯವಾಗಿದೆಯೆ೦ಬುದನ್ನು ಗಮನಿಸ 
ಬಹುದು : 
ದೇಶೀಯರಾಗಾಃ ಕಲ್ಯಾಣೀಪ್ರಮುಖಾಃ ಸಂತಿ ಕೋಟಿಶಃ | 
ಗೀತಠಾಯಪ್ರಬಂಧೇಷು ನೈತೇ ಯೋಗ್ಯಾಃ ಕದಾಚನ ॥ 
ಕಲ್ಯಾಣಿರಾಗಃ ಸಂಪೂರ್ಣ ಆರೋಹೇ ಮನಿ-ವರ್ಜಿತಃ | 
ಗೀತಪ್ಪಬ೦ಧಾಂಯೋಗ್ಯೋಪಿ ತುರುಷ್ಕಾಣಾಮತಿಖ್ರಿಯಃ ॥ 
ರಾಗಃ ಪ೦ತುವರಾಲ್ಯಾಖ್ಯಃ ಸಂಪೂರ್ಣಃ ಪಾಮರಪ್ರಿಯಃ | 
ಗೀತಠಾಯಪೃಬ೦ಧಾನಾ೦ ದೂರಾದ್‌ ದೂರತರಃ ಸ್ಮೃತಃ ॥ 
ಏವಂಪ್ರಕಾರೇಣೋನ್ನೇಯಾ ರಾಗಾ ದೇಶಸಮುದ್ಭವಾಃ | 
ಆನಂತ್ಯಾತ್‌ ಸ೦ಕರಾಚ್ಚ್ವೈವ ನಾಸ್ಮಾಭಿರ್ಲಕ್ಷಿತಾಃ ಪೃಥಕ್‌ ॥ 
(ಚತುರ್ದ೦ಡೀಪ್ರಕಾಶಿಕಾ, ೫೧೦೬-೧೦೯) 


ಲಕ್ಷಣ ಸಂಗ್ರಹ 

ಮೇಲೆ ಹೇಳಿದ ನಲವತ್ತಮೂರು ರಾಗಗಳ ಲಕ್ಷಣಗಳನ್ನು ಇಲ್ಲಿ ಈಗ ಸಂಗ್ರಹಿಸ 
ಲಾಗುವುದು. ಇದರಲ್ಲಿ ಸ೦ಕ್ಷೇಪಗಳನ್ನು ಹೀಗೆ ಇಟ್ಟುಕೊಂಡಿದೆ : ಆಧುನಿಕ ಮೇಳ 
ಕರ್ತಸ೦ಖ್ಯೆ-ಕ೦ಸಗಳಲ್ಲಿ ಅರೇಬಿಕ್‌ ಅಂಕಿ ; ಆರೋಹಣ-ಆ ; ಅವರೋಹಣ-ಅ ; 
ವರ್ಜ್ಯಸ್ವರ- 1 ; ಅವರ್ಜ್ಯ (ಎಂದರೆ ಬಿಡಲಾಗದ) ಸ್ವರ - + : ಹಾಡೆಲು ಯೋಗ್ಯವಾದ 
ಕಾಲ-ಎಷ್ಟನೆಯ ಜಾವ : ಗ್ರಹಾ೦ಶನ್ಕಾಸ-೩ ; ಅ೦ತರಗಾ೦ಧಾರ-ಅ೦ ; ಕಾಕಲಿ ನಿಷಾದ 


ಬೈಕಾರ ರಾಮಪ್ಪಯ್ಯ ೧೮೯ 


-ಕಾ. ಸ್ಪರಮೇಲಕಲಾನಿಧಿಯ ಐದನೆಯ ರಾಗಪ್ಪಕರಣದಲ್ಲಿ ಈ ರಾಗಲಕ್ಷಣಗಳನ್ನು 
ಒಳಗೊ೦ಡ ಶ್ಲೋಕಗಳ ಸಂಖ್ಯೆಗಳನ್ನು ಕ೦ಸಗಳಲ್ಲಿ ಕೊಟ್ಟಿದೆ. 


“GP ಈ% EP lo D 


ಉತ್ತಮ ಸಂಪೂರ್ಣ ರಾಗಗಳು 
(ಎಲ್ಲದರಲ್ಲಿಯೂ ಸ-೩; ಕನ್ನಡಗೌಲದಲ್ಲಿ ಮಾತ್ರ ನಿ-೩) 


. ನಾಟೀ (36) ಪಶ್ಚಿಮಯಾಮ (-ರಾತ್ರಿ) ೨೦-೨೧) 

. ವರಾಲೀ (39) ಸದಾ (೨೧.೨೨ 

. ಸಾರ೦ಗನಾಟೀ (29) ಪಶ್ಚಿಮ (೨೨-೨೩) 

. ಶುದ್ಧರಾಮಕ್ರಿಯಾ (51) ಮಧ್ಯಾಹ್ನ (೨೩-೨೪ 

. ಮುಖಾರೀ (1) ಸದಾ (೨೩-೨೫ 

. ಭೈರವಿ (20) ಪಶ್ಚಿಮ (೨೫ ೨೬) 

. ಆಹರೀ (21) ಚರಮ (ಸೂರ್ಯೋದಯದ ಹಿಂದಿನದು) (.೨೬-.೨೭) 

. ಸಾಮಂತ (36 ಅಂ. ಕಾ.) ದಿವಸದಲ್ಲಿ ಚರಮ (ಚಂದ್ರೋದಯದ ಹಿಂದಿನದು) (೨೭-೨೮ 
. ಕನ್ನಡಗೌಲ (34) ಆ. ದಲ್ಲಿ ಒಮ್ಮೊಮ್ಮೆ ಧ-x ;ಉತ್ಕಲ (ಬಿಹಾರ್‌) ದೇಶದವರಿಗೆ 


ಅತ್ಯ೦ತ ಪ್ರಿಯ (೨೮-೨೯) 


೧೦. ದೇಶಾಕ್ಸೀ (35)ಆ : ಮನಿ -೬ ; ಪೂರ್ವಯಾಮ (೩೦) 


೫ € ೫ lb ೦0 


ಕಿ ಚಿ ಓಟ ಲಿ] 


ಇತತ 


ಉತ್ತಮ ಷಾಡವ ರಾಗಗಳು 


. ಬೌಲೀ (15) ಮ-೩ ಪ - ಇನ (೩೧) 

. ಶುದ್ಧವಸ೦ತ (29) ಸ-೩ ಆ: ಪ - ಸ ನಾಲ್ಕನೆಯ (೩೨-೩೩) 
. ಮಾಲವಶ್ರೀ (22) ಸ -೩ ರಿ-೩ಸದಾ ; ಮಂಗಲ. (೩೩-೩೪) 

. ಘೂರ್ಜರಿ (15) ರ-೩ ಪ -% ಅ : ಪ *ಪ್ರಥಮ (೩೯-೩೫ 

. ಲಲಿತಾ (15) ಸ-೩ ಪ-x ಪ್ರಥಮ ; ಶೋಭನಪ್ರದ (೩೬) 


ಉತ್ತಮ ಔಡುವ ರಾಗಗಳು 


. ಹಿ೦ದೋಲ (20)ಸ -೩ ರಿಧ-x ಸದಾ ; ಶುಭ (೩೭) 

, ಮಲಹರೀ (15) ಧ - ೩ ಗನಿ - ಪ್ರಭಾತ (೩೮) 

. ಧನ್ಯಾಸೀ (22) ಸ-೩ ರಿಧ- x (ಬಹುಶಃ) ಪ್ರಾತಃ (೩೯) 

. ಮಾಲವಗೌಲ (೧೫) ನಿ-೩ ರಿಪ -೫ ; ಕೆಲವು ವೇಳೆ ರಿಪ * ; ಸಾಯಂ ; ರಾಗಗಳಲ್ಲಿ 


ಉತ್ತಮೋತ್ತಮ (೪೦-೪೧) 


. ಶ್ರೀ (22) ಸ -೩ ಗಧ-% ;ಕೆಲವು ವೇಳೆ ಗಧ +; ಸಾಯಂ ; ಸರ್ವಸಂಪತ್‌ 


ಪ್ರದಾಯಕ (೪೧ ೪೨) 


- ಮಧ್ಯಮ ಸಂಪೂರ್ಣ ರಾಗಗಳು 


. ಕೇದಾರಗೌಲ'(29 ?) ನಿ-೩ ದಿವಸದ ನಾಲ್ಕನೆಯ (೪೩) 

. ನಾದರಾಮಕ್ರಿಯಾ (9) ಸ-೩ ನಾಲ್ಕನೆಯ (೪ 

, ಕಾ೦ಭೋಜೀ (29 ಅಂ, ಕಾ) ಸ-೩ ಕೆಲವು ವೇಳೆ ಆ. ದಲ್ಲಿ ಮನಿ-x ಸಾಯಂ (೪೫) 
. ಸಾಮವರಾಲಿ (3) ಸ-೩ ಸದಾ ; ಸಾಮವೇದದಿ೦ದ ಹುಟ್ಟಿದ್ದು (೪೬) 


೧೯೦ ಕರ್ಣಾಟಕಸ೦ಗೀತವಾಹಿನಿ 

೫. ರೀತಿಗೌಲ (4) ನಿ-ಒ೩.ಸಾಯ೦ ; ಮುಖಾರೀಮೇಲವನ್ನು ಆಶ್ರಯಿಸಿದೆ-ಎ೦ದರೆ ಕೆಲವು ವೇಳೆ 
ಶುದ್ಧ ನಿಷಾದದ ಪ್ರಯೋಗವಿದೆ. (೪೭) 

. ಹೆಜುಜ್ಜೀ (15 ಅಂ. ಕಾ)ಮ-೩ ಪಶ್ಚಿಮ ; ಅಂ. ಕಾ.ಗಳ ಪ್ರಯೋಗವಿದೆ (೪೮) 

೭. ನಾರಾಯಣೀ (29) ಗ-೩ ಕೆಲವುವೇಳೆ ಅ.ದಲ್ಲಿ ರಿ-೩ ಪ್ರಾತಃ (೪೫) 

೮. ವೇಲಾವಲೀ (22) ಧ-೩ ಕೆಲವು ವೇಳೆ ಅ.ದಲ್ಲಿ ರಿಪ-x (೫೦) 


(ತಿ 


ಸ ಮಧ್ಯಮ ಷಾಡವ ರಾಗಗಳು 
೧. ಕನ್ನಡಬ೦ಗಾಲ (15) ಗ-೩ ರಿ-xಪ್ರಾತಃ (೫) 

, ಪಾಡೀ (15) ಸ-೩ ಗ-% ನಾಲ್ಕನೆಯ (೫೨ 

. ವಸ೦ತಭೈರವೀ (14) ಸ-೩ ಪ- ಪ್ರಾತಃ (೫೩) 


. ಗು೦ಡಕ್ರಿಯಾ (15) ಸ-೩ ಧ-% ; ಕೆಲವು ವೇಳೆ ಧ*; ಪ್ರಾತಃ (೫೪ 


ಮಧ್ಯಮ ಔಡುವ ರಾಗಗಳು 
. ಮಧ್ಯಮಾದಿ (22) ಮ-೩ ರಿಧ- x ಪಶ್ಚಿಮ (೫೫) 
. ಭೂಪಾಲ (20) ಸ-೩ ಮನಿ- x ಪ್ರಾತಃ (೫೬) 
. ರೇವಗುಪ್ತಿ (13 ಅಂ) ರಿ-೩ ಮನಿ- ೩x ಚರಮ (೫೭) 


ಅಧಮ ಸಂಪೂರ್ಣ ರಾಗಗಳು 
. ಸೌರಾಷ್ಟ್ರ (15) ಸ-ಒ ಸಾಯಂ (೫೮) 
. ವಾಗಧ್ವನಿ (34) ಸ-೩ ಸದಾ (೫೯) 
. ಸೋಮ (14) ಸ-೩ ಸದಾ ಮಂದ್ರದಲ್ಲಿ ಮಧ್ಯಮದವರೆಗೆ ಸಂಚಾರ (೬೦) 
೪, ಶಂಕರಾಭರಣ (22) ಸ-೩ ; ಸಾಮಂತ ರಾಗದ ಛಾಯೆಯಿದೆ. ಎಂದರೆ ಗಾಂಧಾರವು ಷಟ್‌ 
ಶ್ರುತಿರಿಷಭವಾಗಿಯೂ ನಿಷಾದವು ಷಟ್‌ಶ್ರುತಿಧೈವತವಾಗಿಯೂ ಕೆಲವುವೇಳೆ ವ್ಯವಹಾರವನ್ನು 
ಪಡೆಯುತ್ತವೆ. (೬೧) 


ಸ ೪ "ಓೃ 


೫ Lb ೨2 


ಸಿ 


೫ ಓಂ 


ಅಧಮ ಪಾಡವ ರಾಗಗಳು 
೧. ಘ೦ಟಾರವ (34) ಧ-೩ ಗ-x ಸದಾ (೬೨ 
. ಭಿನ್ನಷಡ್ಡ (29) ಸ-೩ ಮ- ೫ ಸದಾ (೩) 
ಅಧಮ ಔಡುವ ರಾಗಗಳು 
. ಸಾವೇರೀ (29) ಧ-೩ ಗನಿ-೩ ಪ್ರಾತಃ (೬೪ 
. ಆಂದೋಲೀ (22) ಪ ಗನಿ-೩ ಮಧ್ಯಮಾದಿಯ ಹಾಗೆ ಉಜ್ಜ್ವಲವಾಗಿದೆ (? (೬5) 

ಈ ನಲವತ್ತಮೂರು ರಾಗಗಳಲ್ಲಿ ಮೂವತ್ತೆರಡರ ಲಕ್ಷಣಗಳನ್ನು ಚಾರಿತ್ರಕ ಅಭ್ಯಾಸ 
ಕ್ರಮದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಕೆಲವನ್ನೂ ನನ್ನ ವೀಣಾಲಕ್ಷಣವಿಮರ್ಶೆಯೆ೦ಬ 
ಗ್ರಂಥದಲ್ಲಿ ಉಳಿದವುಗಳನ್ನೂ ಸಾಕಷ್ಟು ವಿವರವಾಗಿ ವಿವೇಚಿಸಿದ್ದೇನೆ- ಹೀಗೆ ಹಿಂದೆ 
ಅಭ್ಯಾಸಮಾಡದೆ ಉಳಿದ ಹನ್ನೊಂದು ರಾಗಗಳು (ಅಕಾರಾದಿ ಕ್ರಮದಲ್ಲಿ) ಇವು : ೧. 
ಆ೦ದೋಲೀ ೨. ಕನ್ನಡಬ೦ಗಾಲ ೩. ಗು೦ಡಕ್ರಿಯಾ ೪. ನಾಗಧ್ವನಿ ೫. ನಾಟಿ ೬. ಲಲಿತಾ 
೭. ವರಾಲೀ ೮. ಶುದ್ಧವಸಲತ, ೯. ಶ್ರೀ ೧೦. ಸಾಮವರಾಲೀ ೧೧. ಸೋಮ. ಇವುಗಳನ್ನು 


lo 


2 


lo 


ಬೈಕಾರ ರಾಮಪ್ಪಯ್ಯ ೧೯೧ 


ಈಗ ಚಾರಿತ್ರಕ ವಿಧಾನದಲ್ಲಿ ಯಥಾಮತಿಯಾಗಿ ಪರಿಶೀಲಿಸಲಾಗುವುದು. 

೧. ಆಂದೋಲೀ ರಾಗದ ವಿಕಾಸದಲ್ಲಿ ಪೂರ್ವ, ಮಧ್ಯ೦ತರ ಮತ್ತು ಆಧುನಿಕ ಎಂಬ 
ಮೂರು ಸ್ತರಗಳು ಸ್ಪಷ್ಟವಾಗಿ ಕ೦ಡುಬರುತ್ತವೆ. ಮೊದಲನೆಯದು ಹದಿಮೂರನೆಯ 
ಶತಮಾನ, ಎರಡನೆಯದು ಹದಿನಾಲ್ಕರಿ೦ದ ಹದಿನಾರನೆಯ ಶತಮಾನ ಹಾಗೂ ಕಡೆ 
ಯದು ಹದಿನೇಳನೆಯ ಶತಮಾನದಿಂದ ಇಂಧಿನವರೆಗೆ-ಹೀಗೆ ಕಾಲದಲ್ಲಿ ವ್ಯಾಪಿಸಿದೆ. 

ಮೊದಲನೆಯ ಸ್ತರದಲ್ಲಿ ಆ೦ದೋಲಿಯು ಗ್ರಾಮರಾಗ ; ಷಡ್ಡಮಧ್ಯಾಜಾತಿಯಲ್ಲಿ 
ಪಂಚಮ (ಪ೦ಚಮಷಾಡವ?) ರಾಗದ ವಿಭಾಷೆಯಾಗಿ ಬೃಹತ್‌ದಾಕ್ಷಿಣಾತ್ಕಾ ಎಂಬ 
ರಾಗದ ಜನ್ಯವಾಗಿ ಗೋಚರಿಸುತ್ತದೆ, ಅ೦ಧಾಲೀ, ಆ೦ದಾಲೀ, ಆಂಧ್ರೀ ಎ೦ಬ ಹೆಸರು 
ಗಳಲ್ಲಿ ದೊರೆಯುತ್ತದೆ. ಹೀಗೆ ಮತ೦ಗನು ಆಂಧಾಲಿಯನ್ನು ರಿ-ಅಂಶ, ಪ-ನ್ಯಾಸ, 
ಸ-ದುರ್ಬಲ, ಕಾಕಲಿನಿಷಾದಸಹಿತ, ಪಂಚಮದ ವಿಭಾಷಾ. ಕಿನ್ನರರಿಗೆ ಪ್ರಿಯವಾದುದು 
ಎಂದು ವರ್ಣಿಸುತ್ತಾನೆ. ಸೋಮೇಶ್ವರನ (ಮಾನಸೋಲ್ಲಾಸದ) ವೇಳೆಗಾಗಲೇ ಅದರಲ್ಲಿ 
ಪ-೩, ಅಲ್ಪಗಾ೦ಧಾರ, ಮಂದ್ರಷಡ್ಡ, ಸಂಪೂರ್ಣ, ತಿರಿಪವೆ೦ಬ ಗಮಕದ ಪ್ರಯೋಗ, 
ನಾದದ (ಸ್ವರಗಳ) ದಟ್ಟವಾದ ಪ್ರಯೋಗ, ಆಂಧ್ರಪ್ರದೇಶದಲ್ಲಿ ಹುಟ್ಟಿದ್ದು ಎಂಬ 
ಮಾರ್ಪಾಡುಗಳಾಗಿವೆ. ಈ ಅಲ್ಪಗಾ೦ಧಾರವೂ ಪ-ತ್ರಯವೂ ಆಂಧಾಲಿಯ ನಂತರದ 
ವಿಕಾಸಕ್ಕೆ ಬೀಜರೂಪವಾಯಿತು. ಕೇವಲ ಅನತಿಕಾಲದಲ್ಲಿಯೇ ಗಾಂಧಾರವು ಲೋಪ 
ವಾಗಿಯೇ ಹೋಯಿತು. ಹರಿಪಾಲದೇವನು (ಸಂಗೀತಸುಧಾಕರದಲ್ಲಿ) ಈ ರಾಗವನ್ನು 
ಮಾಲವಪಂಚಮವೆಂಬ ಗ್ರಾಮರಾಗದಲ್ಲಿ ಹುಟ್ಟಿದ್ದು, ಗ-ಹೀನ, ಮಧ್ಯಮವು ಅಂಶವಾಗಿ 
“ದ್ಹರೆ (ಗಾ೦ಧಾರಲೋಪದಿ೦ದ) ಷಾಡವವಾಗುತ್ತದೆ, ಮಂದ್ರಷಡ್ಡ, ಧನಿ-ಗಳಲ್ಲಿ ಅಲ್ಪತ್ವ, 
ಮ-ಮಂದ್ರ, ಪ-ನ್ಯಾಸ ಎ೦ದು ನಿರೂಪಿಸುತ್ತಾನೆ. ಪಾರ್ಶ್ವದೇವನು (ಸ೦ಗೀತಸಮಯ 
ಸಾರದಲ್ಲಿ) ಇದೆಲ್ಲ ಲಕ್ಷಣಗಳನ್ನೂ ಪುನರುಚ್ಛರಿಸಿ, ಬೃಹತೀದಾಕ್ಷಿಣಾತ್ಕಾ ಎಂಬ ರಾಗದ 
ವಿಭಾಷಾ, ವೀರರಸದಲ್ಲಿ ವಿನಿಯೋಗಿಸಬೇಕು ಎ೦ಬ ವಿಶೇಷೋಕ್ತಿಯನ್ನು ಸೇರಿಸುತ್ತಾನೆ. 
ಶಾರ್ಜ್ಣದೇವನು ಆಂಧಾಲಿಕಾ ಎ೦ಬ ವಿಭಾಷಾ ರಾಗವನ್ನು ಪಂಚಮರಾಗದ ಜನ್ಯವಾಗಿ, 
ಇವೆಲ್ಲ ಲಕ್ಷಣಗಳನ್ನೂ ಹೇಳುವುದಲ್ಲದೆ ತಾರ-ಧ, ಧ-ಅಪನ್ಯಾಸ ಎಂದು ವಿಶೇಷಿಸಿ ಈ 
ರಾಗದಲ್ಲಿ ಆಲಾಪ ಮತ್ತು ರೂಪಕಗಳ ಸ್ವರ ಪ್ರಸ್ತಾರವನ್ನು ಕೊಡುತ್ತಾನೆ. 

ಸುಧಾಕಲಶನು (ಸ೦ಗೀತೋಪನಿಷತ್‌ಸಾರೋದ್ಧಾರದಲ್ಲಿ ಆಂದೋಲಿಗೆ ನಿರ್ದೇಶಿ 
ಸುವ ಲಕ್ಷಣವು ಅದರ ಪೂರ್ವ ಮತ್ತು ಮಧ್ಯ೦ತರ ಅವಸ್ಥೆಗಳಿಗೆ ಸೇತುವೆಯಂತಿದೆ. 
ಅವನು ಅದನ್ನು ವಸ೦ತರಾಗದ ಭಾಷಾರಾಗಪ್ರಭೇದವೆ೦ದು ಎಣಿಸಿಕೊ೦ಡು 
ಹೊಂಬಣ್ಣದ ಮೈಕಾ೦ತಿಯ, ಉಯ್ಕಾಲೆಯ ಮೇಲೆ ಕುಳಿತಿರುವ ಧ್ಯೇಯ ಮೂರ್ತಿ 
ಎಂದು ವರ್ಣಿಸುತ್ತಾನೆ. ಗ್ರಾಮರಾಗಗಳಲ್ಲಿ ಹಿಂದೋಲದ ಒಂದು ಪ್ರಭೇದಕ್ಕೆ ವಸಂತ 
ವೆ೦ಬ ಹೆಸರು ಇದೇ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು. ಈ ಲಕ್ಷಣವು ಆ೦ದೋಲಿಗೆ ಮಧ್ಯ 
ಸ್ತರದಲ್ಲಿ ದೃಢವಾಗಿ ಸೇರಿಕೊ೦ಡಿತು. ರಾಮಾಮಾತ್ಯನು ಇದನ್ನು ಶ್ರೀರಾಗಮೇಳ (22) 
ಜನ್ಯವಾಗಿ, ಪ-ತ್ರಯವೆ೦ದು, ಗನಿ-ಲೋಪದಿ೦ದ ಅಧಮ ಔಡುವವೆಂದು ವರ್ಣಿಸಿರು 


೧೯೨ ಕರ್ಣಾಟಕಸಲ೦ಗೀತವಾಹಿನಿ 


ವುದನ್ನು ಮೇಲೆ ಸೂಚಿಸಿದೆ. ನಾರದನ ಸ೦ಗೀತಮಕರ೦ದದಲ್ಲಿ ರಾಗಲಕ್ಟಣಗಳನ್ನು 
ಪ್ರಾಚೀನವೆನ್ನಲಾದ ಬ್ರಹ್ಮಮತ. ಆಧುನಿಕವಾದ ಸ್ಪಮತ--ಹೀಗೆ ಎರಡು ಸ್ರೋತಗಳಲ್ಲಿ 
ನಿರೂಪಿಸಿದೆ. ಒಂದು ಮತದಲ್ಲಿ ಅದು ಪ್ರಾತರ್ಗೇಯವಾದ (ಸೂರ್ಯಾ೦ಶದ) ಪುಂರಾಗ; 
ಇನ್ನೊ೦ದರಲ್ಲಿ ಅದು ಮಧ್ಯಾಹ್ನದ ನಂತರ ಹಾಡಬೇಕಾದ, ಶ್ರೀರಾಗಭಾರ್ಯೆಯಾದ 
ಸ್ಪೀರಾಗ. ಈಗತಾನೇ ಹೇಳಿದ ಹಿ೦ದೋಲಕ್ಕೂ ಈ ಕಾಲದ ಶ್ರೀರಾಗಕ್ಕೂ ಇದ್ದ ಸ್ವರೂಪ 
ಸಾಮ್ಯವನ್ನು ಸ್ಮರಿಸಿಕೊ೦ಡರೆ ಸುಧಾಕಲಶನು ಈ ರಾಗಕ್ಕೆ ಉದ್ಭಾಟಿಸಿದ ಎರಡನೆಯ 
ಸ್ತರವು ಅರ್ಥಪೂರ್ಣವಾಗುತ್ತದೆ. ಚತ್ವಾರಿ೦ಶಚ್ಛತ ರಾಗನಿರೂಪಣದ. ಕೃರ್ತವಾದ 
(ಇನ್ನೊಬ್ಬ) ನಾರದನು ಇದನ್ನು ಶ್ರೀರಾಗಸ್ತ್ರೀ, ಪ್ರೌಢವಾದ ದೇಹವುಳ್ಳ, ಸುನೇತ್ರೆಯಾದ, 
ಪಾನಪಾತ್ರೆಯನ್ನು ಹಿಡಿದುಕೊಂಡಿರುವ, ದೀರ್ಥಸ್ತನಿಯಾದ, ಕುಂಕುಮವರ್ಣದ, 
ವಾಸಂತಿಕಾ ಪುಷ್ಪವನ್ನು ಹಿಡಿದಿರುವ, ಕಮನೀಯ ರೂಪಳಾದ ಶುಭಾಂಗಿಯಾಗಿ ಬಣ್ಣಿಸು 
ತ್ತಾನೆ. ಇದೇ ಕಾಲಕ್ಕೆ ಸೇರಿದ ವೆ೦ಕಟಮಖಿಯು ಇದನ್ನು ಶ್ರೀರಾಗಮೇಳ(22)ಜನ್ಯ, 
ಪ-ತ್ರಯ, ನಿಗ-ಲೋಪ ಎನ್ನುತ್ತಾನೆ. 
ಹದಿನೇಳನೆಯ ಶತಮಾನದ ಅ೦ತ್ಯಪಾದದಲ್ಲಿ ಅಥವಾ ಹದಿನೆಂಟನೆಯ ಶತಮಾನದ 
ಆದಿಮಪಾದದಲ್ಲಿ ಮುದ್ದುವೆ೦ಕಟಮಖಿಯು (ರಾಗಲಕ್ಟಣದಲ್ಲಿ) ಅ೦ಧಾಲಿಯ ಆಧುನಿಕ 
ಸ್ತರವನ್ನು ಪ್ರಾರಂಭಿಸಿ ಹರಿಕೇದಾರಗೌಲ (28) ಮೇಳಜನ್ಯ, ಉಪಾಂಗ (?), ಧ-ರೋಪ 
ಎಂದು ೫.8 ನೆ. ಹೀಗೆ ಇದರಲ್ಲಿದ್ದ ಸಾಧಾರಣ ಗಾ೦ಧಾರವು ಈ ಸ್ತರದಲ್ಲಿ ಏರಿ 
(ಈಗಿನ) ಅ೦ತರಗಾ೦ಧಾರವಾಗಿ ಈ ರಾಗಕ್ಕೆ ಮೇಳಾ೦ತರವಾಯಿತು. ಶಾಹಜಿಯೂ 
(ರಾಗಲಕ್ಷಣಮು) ತುಳಜನೂ (ಸ೦ಗೀತಸಾರಾಮೃತ) ಅ೦ಧಾಲಿಯು ಕಾ೦ಭೋಜೀ (28) 
ಮೇಳ, ಧ-ವರ್ಜ, ಸ-ಗ್ರಹನ್ಯಾಸ, ಸಾಯ೦ಗೇಯವೆ೦ದು ನಿರೂಪಿಸಿ ಈ ಮೇಳಾ೦ತರ 
ನ್ನು ಸ್ಥಿರಪಡಿಸುತ್ತಾರೆ. ಇವರ ಕಾಲದಲ್ಲಿ ಗಾ೦ಧಾರವು ಪರಿಮಿತವಾದ ಪ್ರಯೋಗವನ್ನು 
ಇಟು ಷಡ್ಡದಿಂದ ಆರಂಭವಾಗುವ ಅಥವಾ ಮುಗಿಯುವ ಸ೦ಚಾರಗಳಲ್ಲಿ ಮಾತ್ರ 
ಗಾ೦ಧಾರವು ಬರುತ್ತದೆ ; ಇನ್ನೆಲ್ಲಿಯೂ ಬರುವುದಿಲ್ಲ ಎಂದು ಅವರು ಸೂಚಿಸುತ್ತಾರೆ; 
ಈ ರಾಗದಲ್ಲಿ ಉದ್ಗ್ವಾಹ, ಅವರೋಹೀ ಷಡ್ಡತಾನ, ಠಾಯ, ಮತ್ತು ಗೀತಗಳಿ೦ದ ಸ್ವರ 
ಪ್ರಸ್ತಾರದಲ್ಲಿರುವ ನಿದರ್ಶನಗಳನ್ನೂ ಒದಗಿಸುತ್ತಾರೆ. ನಂತರದ ಸ್ವಲ್ಪಕಾಲದಲ್ಲಿಯೇ 
ಈ ಗಧ-ಲೋಪವು ಆಂಧಾಲಿಗೆ ಸ್ಥಿರಪಟ್ಟಿತು. ಮಹಾಭರತ ಚೂಡಾಮಣಿಯ ಕರ್ತೃವು 
ಹರಿಕಾಂಭೋಜಿಮೇಳ(24)ದಲ್ಲಿ ಆರೋಹದಲ್ಲಿ ಗಧ-ವರ್ಜ್ಯ, ಅವರೋಹದಲ್ಲಿ ಸನಿ 
ಪಮರಿಸಮರಿಸ ಎ೦ಬ ವಕ್ರಸ೦ಚಾರವನ್ನು ಕೊಡುತ್ತಾನೆ. ಗೋವಿಂದಾಚಾರ್ಯನು ಇದೇ 
ಮೇಳದಲ್ಲಿ ಜನ್ಯ, ಸ-ತ್ರಯ, ಆರೋಹದಲ್ಲಿ ಗಧ-ಲೋಪವಾದ ಸರಿಮಪನಿಸ, ಅವ 
ರೋಹದಲ್ಲಿ ಧವರ್ಜ್ಯ-ವಕ್ಪವಾದ ಸನಿಪಮ ರಿಗಮರಿಸನಿಸ ಎ೦ಬ ಸಂಚಾರವನ್ನು ವಿಧಿಸಿ 
ರಾಗದ ಸ೦ಚಾರವನ್ನು ಅವರೋಹದಲ್ಲಿ ಇನ್ನೂ ಮಿತಗೊಳಿಸುವುದಲ್ಲದೆ ಗಾ೦ಧಾರವನ್ನು 
ಸಂಪುಟಗೊಳಿಸುವುದರಿ೦ದ ದುರ್ಬಲಗೊಳಿಸುತ್ತಾನೆ. ಕನ್ನಡಸ೦ಗೀತರತ್ನಾಕರಕಾರನೂ 
ಇದೇ ಮೇಳದಲ್ಲಿ ಸರಿಮಪನಿಸ-ಸನಿಪಮಗರಿಸ ಎಂಬ ಸಂಚಾರವನ್ನು ಹೇಳುತ್ತಾನೆ. 


ಬೈಕಾರ ರಾಮಪ್ಪಯ್ಯ ೧೯೩ 


ತಿರುವೆ೦ಕಟಕವಿಯು ಇದೇ ಮೇಳದಲ್ಲಿ ಸರಿಮಪನಿಸ-ಸನಿಪಮಪರಿಗಮರಿಸ ಎಂಬ 
ಅವರೋಹ ವಕ್ಫಗತಿಯನ್ನು ವಿಧಿಸುತ್ತಾನೆ. ಆಂಧಾಲಿಯು ಇಂದು ಇದೇ ಲಕ್ಷಣಗಳಲ್ಲಿ 
ರೂಢಿಸಿದೆ. 

೨. ಕನ್ನಡ ಬ೦ಗಾಲವು ಎರಡು ಹಂತಗಳಲ್ಲಿ ವಿಕಾಸವಾಗಿದೆ. ಪ್ರಾಚೀನಕಾಲದಲ್ಲಿಅದು 
ಟಕ್ಕವೆ೦ಬ ಗ್ರಾಮರಾಗದಲ್ಲಿ ಹುಟ್ಟಿದ ವೇಗರ೦ಜಿಯ ಅಂಗವಾಗಿ, ಗ-ಅ೦ಶ, ಸ-ನ್ಮಾಸ 
ಮತ್ತುಪ-ಹೀನವಾಗಿ, ಶೃಂಗಾರರಸದ ಅಭಿವ್ಯಕ್ತಿಯಲ್ಲಿ ಪ್ರಸಿದ್ಧವಾಗಿತ್ತು. ಈ ಲಕ್ಷಣವನ್ನು 
ಹರಿಪಾಲ, ಸೋಮರಾಜ, ಶಾರ್ಜ್ಣದೇವ. ಹಮ್ಮೀರ, ಮೋಕ್ಸದೇವ. ಜಗನ್ನಾಥಮಲ್ಲ, 
ಮಾಧವಭಟ್ಟ ಮತ್ತು ಕುಂಭಕರ್ಣರವರುಗಳು ಏಕಮತದಿ೦ದ ನಿರೂಪಿಸುತ್ತಾರೆ. ಇದ 
ಲ್ಲದೆ ಪಾರ್ಶ್ವದೇವನು ಇದನ್ನು ಪಂಚಮಹೀನವಾದ ಭಾಷಾ೦ಗ ಷಾಡವವೆಂದೂ 
ಜಗನ್ನಾಥಮಲ್ಲನು ಪಧ-ಹೀನವಾದ ಕನ್ನಡ ಬ೦ಗಾಲವು ಯಾಷ್ಟಿಕ ಮುನಿಪ್ರೋಕ್ತವೆ೦ದೂ 
ಕುಂಭಕರ್ಣನು ಇದೇ ಲಕ್ಷಣಗಳನ್ನುಳ್ಳ ಧ್ಯೇಯಮೂರ್ತಿಯನ್ನೂ ಅದರಲ್ಲಿ ಸ್ವರಪಡಿಸಿದ 
ಗೀತಗೋವಿ೦ದದ ಅಷ್ಟಪದಿಯೊ೦ದನ್ನೂ ಆಲಾಪವನ್ನೂ ವಿಶೇಷೋಕ್ತಿಯಲ್ಲಿ ಕೊಡು 
ತ್ತಾರೆ. 

ಜಗದೇಕಮಲ್ಲ ಹಾಗೂ ಸೋಮರಾಜದೇವರು ಕನ್ನಡಬ೦ಗಾಲಕ್ಕೆ ಪಲ್ಲವಿಯೆಂಬ 
ಹೆಸರೂ ಇತ್ತೆ೦ದು ತಿಳಿಸುತ್ತಾರೆ. ಪಲ್ಲವಿಯನ್ನು ಮತ೦ಗ, ನಾನ್ಯದೇವರುಗಳು ಧ-ತ್ರಯ, 
ಪೂರ್ಣ, ಗ-ತಾರ, ಧ-ಮ೦ದ್ರ, ಗಪನಿಮ-ಗಳಲ್ಲಿ ಬಹುತ್ವ ಎಂದು ವರ್ಣಿಸುತ್ತಾರೆ. ಇದು 
ಮೇಲ್ಕಂಡ ಲಕ್ಷಣದೊಡನೆ ಸಮ೦ಜಸವಾಗಿಲ್ಲ. ಸೋಮೇಶ್ವರನು ಕನ್ನಡಬ೦ಗಾಲವನ್ನು 
ಸಂಪೂರ್ಣ, ಮ-ತಾರ, ಗ-ಮಂದ್ರ, ರಿ-ಹೀನ, ನಿಸ-ಬಹುಲ, ಗ-ದುರ್ಬಲ, ಕರುಣರಸ 
ಪ್ರಯೋಜ್ಯ ಎಂದೂ ಜಗದೇಕಮಲ್ಲನು ಸ-ತ್ರಯ, ಸಂಪೂರ್ಣ ಕಾಮೋದದ ಸ್ವರ 
ಸ೦ಪತ್ತಿಯನ್ನುಳ್ಳದ್ದು, ಗ-ತಾರ, ಪ-ಮಂದ್ರ ಎ೦ದೂ ಕಲ್ಲಿನಾಥನು ಮತ೦ಗ-ಆ೦ಜ 
ನೇಯರನ್ನು ಉದ್ದರಿಸಿ ಧ-ತ್ರಯ. ಗ-ತಾರ, ಮ-ಮಂದ್ರ, ಸಂಪೂರ್ಣ, ಸಗರಿ-ಬಹುಳ 
ಎಂದೂ ಲಕ್ಷಿಸುತ್ತಾರೆ. ಇದು ಪಲ್ಲವಿಯನ್ನು ಹೋಲುತ್ತಿತ್ತು. ಆದುದರಿಂದ ಈ 
ರಾಗಗಳಲ್ಲಿ ಸಾಮ್ಯದ ಬದಲು ಸಾದೃಶ್ಯವನ್ನು ಕಲ್ಪಿಸುವುದು ಸಾಧುವೆನ್ನಿಸುತ್ತದೆ. 

ಕನ್ನಡಬ೦ಗಾಲದಲ್ಲಿ ಪಂಚಮದ ಬದಲು ನಿಷಾದವು ಲೋಪವಾಗಿ, ಟಕ್ಕರಾಗದಲ್ಲಿ 
ಜನ್ಯವಾಗಿದ್ದುದರ ಬದಲು ಗೌಡದ ಜನ್ಯವೆ೦ದು ಪರಿಗಣಿತವಾದಾಗ ಅದರ ವಿಕಾಸದಲ್ಲಿ 
ಆಧುನಿಕಸ್ತರವು ಪ್ರಾರಂಭವಾಯಿತು. ಸುಧಾಕಲಶನು ಇದನ್ನು ಸೂಚಿಸುತ್ತಾನೆ. ನಿಷಾದವು 
ಲೋಪವಾದಾಗ ಅದಕ್ಕೆ ಪೂರ್ವಾಂಗದಲ್ಲಿ ಸಮತೋಲನವನ್ನು೦ಟುಮಾಡುತ್ತಿದ್ದ 
ಗಾಂಧಾರದ ಸ್ಥಾನಮಾನಗಳೂ ಅನಿಶ್ಚಿತವಾದವು. ವೆ೦ಕಟಮಖಿಯು ಅದನ್ನು ಗೌಳ(15) 
ಜನ್ಯ, ಗ-ತ್ರಯ, ನಿ-ಹೀನ ಭಾಷಾ೦ಗ, "ಶುಭರಕ್ತಿದ', ಎಂದೂ ಮುದ್ದುವೆ೦ಕಟಮಖಿಯು 
ಮಾಯಾಮಾಳವಗೌಳ (15) ಜನ್ಯ, ಗ-ಗ್ರಹ, ಕೆಲವು ವೇಳೆ ಆರೋಹದಲ್ಲಿ ಗ-ಹೀನ, 
ಗಾಂಧಾರಕ್ಕೆ ಆರೋಷದಲ್ಲಿ ಲಂಘನ, ಅವರೋಹದಲ್ಲಿ ಕ್ರಮ-ವಕ್ರಸ೦ಚಾರ, ಎಂಬ 
ಲಕ್ಷಣವನ್ನು ಹೇಳಿ ತಾರಷಡ್ಡತಾನ, ಸ್ಥಾಯೀ, ಠಾಯ ಮತ್ತು ಗೀತಗಳಿ೦ದ ಲಕ್ಷ್ಮೋ 


೧೩ 


ದಾಹರಣೆಗಳನ್ನು` ಕೊಡುತ್ತಾತೆ-ಮಹಾಭಥರತಚಸಿಡತಖುಸೆ, 'ಗೋವಿಯವಾಟ್ಯಂದುತ್ತು 
ತಿರುವೆ೦ಕಟಿಕವಿಗೆಳು ಕಪ್ನಡಬಂಗಹಹ್‌ಕ್ಕೆ7ಗಸಹೇ ಮೇಸಡನ್ಯತ್ವೆ ವನ್ನೂ ಸೆಕಿಮಡಪಭಷೆಭಸ: 
ಸಧಪಮಗರಿಸ ಎ೦ಬ ಸ೦ಚಾರವನ್ನೂ ವಿಧಿಸುತ್ತಾರೆ. ಸಂಗೀತಮಕರ೦ದದಲ್ಲಿ ವಾತಚನು 
ಅದನ್ನು” ದಂದ್ರಮುಂಶಜ(ರಾತಿಸಕಯ)ಬೆವಹುದನ್ಸುವಬಿ್ಟಲೆಲಾಸ್‌ಲಿದು ಕಫ್ರೇತಿರ್ಭಾ 
ಚೀನರೆಲ್ಲರಾಾ ಪ್ರಾತರ್ಗೇಯ ಐಂದೆೇ೨ಲಕ್ಷಿಹುತ್ತಾರೆಕಪ್ನಡಬಿರಗಾಲವು ಸಂದು ಣೆ 
ನಿಷಾದಲ್ಲೋಪಃ ದುಬ್‌ಲ' ಗಾಂಢಾಬಿಗನನ್ನುಳ್ಯ-ಸಲಚಾಯದಲ್ಲಯಾ.ನಿರತಜೆ8- ಡಲ 
" ೩. ಗುಂಡಕ್ರಿಯ್‌ಯು: ಪ್ರಚೀಪತವಿಬರಾಡಗೆಳಲ್ಲಿಬಹಾಂದುನ ಪ್ರಾಚೇನಕಾಲಬೆಟ್ಟಿ 
ಇದನ್ನು ಗಬಡಕ್ಕತಿಯೆರಿಬ ಹೆಸಲಿನಪ್ರಿ:೭.ರಯುಪುಮಾಖಿಣ್ರಿಯಾಂಗಯಗವೆಲದವಣೆಸ 
ಕೊಳ್ಳಲಾಗುತ್ತಿತ್ತು.ನಂತದದಲ್ಲಿ: ಇಯು: ಗೌರಡಕ್ಕ8 ಗ್ಲೌಪಹಕ್ರೀ,:ಸುಣಕೃತ್ತಿ3 ನಾಣಕ 
ಗು೦ಡಗಿರ್ಡಿ ಮುಂತಾರ್ದಹೆಸದುಗಳಿ೦ದಲಾಹ್ಯರಹಾಪವನ್ನು  ಪಡೆಕುಂತುು ಉರ್ಯಗಗದ 
`ಈ ರಾಗವು ಹ್ರಾಜೀನಕಾಖದಲ್ಲಿ- ದೇಶೀಹಧೊಕಾ1(ಆಘಸ೦ತಂಜನ್ಯಪಾದರಧು 
ಹೀನ ಔಡುವ: ಸುತ್ರದಿಸು ಮಹಥಲ್ಲಿ ಬಹುತ ಹಾಸ್ಯಶ್ಯರಿಗ್ದಾಶಗಳಲ್ಲಎಎಿತಿಹೊಕಾನಿ 
ಬೇಕಾದುದು. ಗ-ತಾರ, ಪ-ಮಂದ್ರ ಎಂದು ಲಕ್ಷ್ಯರೂಢವಾಗಿತ್ತೆ೦ದು ಮತಂಗ, ಸಾವು 
ರಾಜದೇವ, -'ಜಗಡೇಕಮುಣ್ಣುವ ಹರಿಷಖು `'ಪಾಶ್ಲಾಡೇವ? ಶಾಜ್ಯಘದೇವಮಾಖಜಿನಿವಲ, 
ಮೋಕ್ಷದೇವ; `ಹೆಬ್ಯೋದ: ಮತ್ತು ಪೂಭಶಕರ್ದರೆವರುಗಳ.ಇುರನಿಪಣೆಯಿಬಿಶಿಟೆ 8ನ 
ಬರುತ್ತದೆ :ಪಾಸ್ಯದೇನ, ಸೋಮೇಶ್ವರರು ಕಾಪರಲ್ಲಿಢೈಪತವು ಮುತ್ತವಜ್ಯೆನ್ನುತ್ತಾರೆ; 
ಘುಂದ್ರುತಾರಗಣು-ಈ ಶಾಲ್ಗಾಡಲ್ಲಿಸೂಗೆ- ಪ್ರದಳಿಲಿ; ಅಲೆದಾಡಿತ್ಯನ್ದಮಿಸರಿಡುಬರ್ಯತುಜಿ: 
ಸೋಮೇಶ್ವರನಲ್ಲಿ: ಈ-ರಾಗಶ್ಕೆ:ಏ:ವ್ಯಾಷೆ, ಜದೇಕಮಲ್ಲಸಲ್ಲಿ.'ಸ-ಮುಠದಮತರಸನಸ್ಲು 
ಮ:ತಾರ:ಎಂಬ ಆನ್ನ ಣಾಲತವವಿದೆ. ಮೇತು ಭೂಪಾಬಮಬೀಣೂಕೊಳಿಖುಖಳಲ್ಲಿಂಇಟನ್ನತ್ನ 
ಸುಡಿಷುಪುಡು-ಹೇಗೊಬುದನ್ನಿಕ್ಯ ವಿವೆರಿಸುತ್ಪಾವೆಂಷಾಗೀತಸರಣೆ/ರಾಗಸಾಾಗರು ಚತ್ರ ಶಂಕ 
ಡೃತರಾಗನಿರೊಪಣಗಳುಂಈ ರಾರಮೂರ್ತಿಯಥ್ಯಾನಕ್ಟೊಳಕವನನ್ನಿಲಕ್ಷೊಡುತ್ತುಹೆಂಂ) 
“ಅ ಹದಿನಾರನೆಯ ಶತಮಪ್ಪಾವಪು: ಗಡಕ್ಟಿಯೆಗೆಸಂಢಿಕಾಲಪಾಗಿತ್ತುಇವಿಕವ೦ತರೆಷಾಗ 
ದಿದ್ದರೂಿಿಡ್ವಾ: ರುಜರೀವಭೈಲವೌಮುಡತಾದಯಾಗರಲನ್ಲು; ಸ್ಮಾತ್ರಯಮಾಕಿಡ್ಡ6ತ 
ಆದನ್ನು: ಕುಲಬಲ್ಲಿ:”ಪರ್ಣಿಸಿದೆ ರಾಮಾಮಾತ್ಕನುದವ್ಧೂ ಪೊೊಸಸಪಗೌಡಜದ್ಟಕಾದ 
ಮೆಧ್ಯಮಖಾಗನೆಂಪೂನ£ಧಪಹಿತಪಾಗಿ, “ಜಿಲಟ್ರ. ಪೇಳಿ ಥೌಸಹಿತವಾಗಿರದ್ರಯರೆಕಗು 
ತ್ರದೆಂದೂ ಹೇಳಿದ್ದಾನಷ್ಟೆ. -ಪರಡರಿಕವಿಪಳುಮ-ಸಾಕಮೆಂಪಧಿಯಲ್ಲೀ ರುಣಕರಿಯು್ನು 
ಗೌಹೀಯೇಲ “ಸರಭಾತವಾದ' ಸಲಪುರ್ಣಾಧೊದಗ ಪಾಯಂನಣೇಯ್ರೌಡಾಿದಾರಾಹಪಾಲು 
ದಲ್ಲಿ: (ಗು೦ಡರ್ರಿ& -ದುಣಕರಿಸಗಳದಹನ್ನೂವ ಪ್ರಿಕಡಥಾಗವನಿತೆಯಕರಹೂನಆದರಅದೆ 
ದ್ರಂಥದಲ್ಲಿ;: ಮೇಲೆ): ರುಂಡಕ್ವಿಯೆಸಯಕನ್ನು: ಗುಜ್‌ದಿಂಮಾಳು: ಸೆ-ತ್ರಯ; ಪುಥ-ಶ್ಕಕ್ತ 
ಎಂದೂ ವರ್ಣಿಖ: ಅದರ ಮುತಿದಯೌನ್ನು: ಬಣ್ಣಿಸಿದ್ದಾನೆ. ( ಹಂದೂಸ್ಥಾರ್ನಿ-ಸರಗಾತಡ 
ಭೈರವವುಕಣ್ಣಾಣಟಕ:ಸಂಗೀತದೆ ಸ4ಷದಿನಾಮಾಡಹಮಾ೧ಘಿಗೌಜಕ್ಕೆ ಹಾಟಿಯಾದಂಡರ 
ಗೌಡ್ಲೀ(ಸರೌಲ)ಗರರ್ಜದಿಗಳು-ಮಾಲಪಣೌಡಕ್ಕೆ ಪಠ್ಯಯಮಾಶ ಮೆಹುಗ್ಗಳಾಗಿದ್ದವು. 


3.ಟೈಕಾದ ರಾಮಪ್ಪ ರಜ್ಯ: ೧೯೫- 


ಆದುದದಿಐದ ಈಲಕ್ಷಣನಿರೂಪಣೆಗೆಳಡ್ಲಿ -ಅಸಮರಜಸವಾಡುಡುಂಟನೂ ಇಟ್ಟು: ೨೦ 
೩: ಹಂಶರುಈ:ರಾಗವು-ಸ್ವಖ್ಪ ಬೇರೆಯಾದ ಎರಡು: ಪಾಠಗಳ ಹರಿಯಿತು. ಶ್ರೀವಿದ್ಯಾ 
ರ್ಯ್ಯಾರನ್ನು: ಅನುಸರಿಸಿ ರೋವಿ೦ದದೀದ್ದಿತವುರ ಹೇಳುವ; ಗುರ್ಷರೀಮೇಜಜನತ್ತು; ಸು 
ತ್ರಯ ಸುಪೂಣರರಲೆಂಬ: ಅಕ್ಟಣವೇ. ವೆಂಕಟಮಖಿ _(ಗಐಮೇಳು;. ಮುದ್ದು; ಬೆರಕಟ: 
ಮಖಿಸಮಾಯಾಮಾಲವಗೌಳಮೇಲಿ: ಶಾಹಜಿ: ತುಳಿಜ(ಮಾಲಪಗೌಳಮೇಳ)ರವರುಗಳ: 
ಲ್ಲಿಯೂ: ಮುರಿದುವದೆಔಿದೆ- ಪಾಹಜಿ,-ತುಳಿಜರು-ಆರೋಹಾವರೋಹಗಳಲ್ಲಿ: ಸ್ವರಗಳಿಗೆ 
ಸಘಿಷಮಗರತಿಗಳುಖಟೆಂಡು: ಹೇಳಿ. ತಾರಷಡ್ಜತಾನು, ರಾಯಿ ಗಮುಕ್ತಾಯಿಗಳ: ಲಕ್ಷ್ಮ 
ಧಿಂದ ನಿದಪನೆಗಳನ್ನು ಒದಗಿಸುತ್ತಾರೆ-ಅಹೊರುಲನು ಮಾತ್ರ: ಆಜ ರಾಗಕ್ಕೆ ಧಾ 
ಕೋಮಲ. ಗನಿಹೀನ;: ಧಸಗ್ರಹ: -ಕ್ವಚಿದ್‌ಗ/ಯುತುಪ್ರಥಮಪ್ರಹರೋತೈಶರ್ಗೆಯ: 
ಏಂಬ ಅಸಮಂಜಸ -ಲಕ್ಷಣರಳನ್ನು ವಿಧಿಸುತ್ತಾವೆನ ಎಡಡವೆಯ.ಸ್ಪೂತದಲ್ಲಿ :ಗುರಡ: 
ಕ್ರಿಯೆಯು: ಇದೇ ಮೇಳದಲ್ಲಿ ಔಡುವವಾಗಿ: ಷ್ರಸಾದವಾಯಿತತು ಇದ್ದರ: ಮೊದಹನೆಯ: 
ಹಂತದಲ್ಲಿ ಅಷರೆಣಹಣದಲ್ಲಿ-ಮಾತ್ರ ಅಲ್ಪಧೃವತವಾದ-ಸಲಪೂಣ್ಣ- ವಂಡು-ಮುದ್ದು- 
ಪೆಲಕಣಪುಜಯಿ೦ದರ:: ಘನೋನವಾದ`: ಷಾಡವವೆಂಡುಸ ಹೋಮನಾಧನಿಂದಲೂ 
ಪಣಿಣಶವಾಗಿದೆ. _ಹೋಟಿಲನಮುಕ್ತಜಿದೌಗುಧಾರೆಸಲಯುತಪೆರಯದುತಿದುವೆಂಕಟಕೆಏ: 
ಮುತ್ತು. ಮಹಾಭದತಚೂಡಾಮಣಿಣರರಲ್ಲಿ: ಗುಹೀನವಾಗಿಯೇಂ'ಪಬಿಣಮಿಖ ಸರಿಮ 
ನಿಸಂಸ್ರವಿಪಧಪಮರರಿಸ-:ಎಂಡು: ಕಾವರೂಹದಲ್ಲಿಸು-ದುರ್ಬಲಂ ಭೂಸರಚಾರಡೊಡೆನೆ 
ಕಕ್ಲಿಸಹಾಡಿದೊ ಬಂ: ಗ ದ ಲ ರನ ಜು 
ತ ನ-ಕಾನಥೃಶಿಯಸ್ವಾಚೀನತಮವಾದುದೇಲಆದರ ವಿಶಾಸದ ಪ್ರಥಮ ಸಸ್ಯ 
ಡ್ರಾಮರಾಗವಾದ- ಅಕ್ಕದದ್ದಿ ಹುಟ್ಟುದಪೇಸರಂಜಿಯವಿಭಾಷೆಯೆ೦ದು ಎಲ್ಲ; ಪ್ರಾಚಿಕವಾ: 
ಚಾರ್ಕರಿ೦ದಲೂ ನಿರೂಪಿತವಾಗಿದೆ. ಮೊದಲು ಸ-ತ್ರಯ. `ಸಂಪೂಣಣ, ಸ:ಶಾರಣ ರಿಗ: 
ಮಪುಗ್ಗಳಲ್ಲಿ ಹುಲ ಹೋಗೆ ಇತ್ತೆರಿಬುದು:ಮತರಗು “ವಾನ್ಯದೇವದಿಂಡ »ಶಳಿಡುಬರು 
ತ್ರಥೆವಮತಂನನು ಗಧುಮಂದ್ರವನ್ನೂ ನಾನ್ಯದೇವಮುಪ-ಮಂಪ್ರ;-ಕಾರ್ಮಾರವಿಜಾಶಿ 
ಯಕ; ಜನ್ಯಶ್ವಗಳನ್ನೂ ವಿಶೇನೋಕಯನ್ಲಿ `ಹೇಳುತ್ತಾರೆ: 2ರಾಮೇಶ್ವರನೊಬ್ಬಾಮ: 
ಮಾತ್ರ: ಕ:ಅರಶವಶಿಪ ಹೀಷ ಗಮ ಬಹುಐ-ಎರಿಬಹಂಧಿಸೂತೆಕ ಬಕ್ಷುಣವನ್ನು:ನಿದಣಶಿ 
ಸಿದ್ವಾಪೊಂಅದರೆ- ನಂತರದ ಜರದೇಕಮಲ್ಲು ಹಧಿಪಾಲ.-ಪಾರ್ಶುಧೇವ ಸಾರ್ಸ್ಲದೇಮ 
ಮಹನಪ್ನಾಲು-ಹಮ್ಮೀರು:ಮಾಧಪಭಟ್ಟ ಶುಡಭಕಿರ್ಣರುದರು ವಾರಧ್ರಪಿಗೆ-ಎಂದಿಪರತು 
ವೇದಲಂಜಿಯನ್ಲಿನಿಬಾಷಾ(ಕೆಲಪುವಪೇಳೆಂಭಾಹಾಂರುಜನೃತ್ತೆಪನ್ನು: ಸಂಳಸಿಕೊಂಡರೂ 
ಸೇಶ್ರಯಾ ಪಥ:ಹೀನ ಮುಖ ಔಡುವಶ್ವವನ್ನೇ:ಸಿಕಾಭಿಪ್ರಾಯದಿಂದ-ಹೇಳುತ್ತಾರು. ವೀರ: 
'ದಹಶಲ್ಲಿಂಯಯಾ ಹುಳೆಣಾಯದದ್ದಿಯೂ; ಹಾಡಲೂಯೋಗ್ಯವಾದುದೆನ್ನುತ್ತಾರ: ಹರಿಪಾಆ 
ಥೇಪನುುನಾಗಪ್ಪನಯನ್ನು:ಪುರದಪ್ಪಣೀತವಾದುದೆಂಡು ಗೌರವಿಸುತ್ತಾನೆ... - 7.೧ ಗ 
ಗ:ಪಾಮಾಮಾಸ್ಯನುಕಃ ರಾಗವನ್ನು ಕನ್ನಡಗೌಲಪಳ ಸ) ಜಷ್ಯ:ಸಾತ್ರುಯ, ಸಂಪೂರ್ಣ: 
ಸರ್ವದಾಗೀಯು ಸುಧ್ಯವು:ಧರ್ಥಯದಾ ಎಂದುಸಿರುಪಿಸುತ್ತಾನಪ್ಟೆ. ಸೋಮನಾಥನು 





೧೯೬ ಕರ್ಣಾಟಕಸ೦ಂಗೀತವಾಹನಿ 


ಇದರೊಡನೆ ಸಂಪೂರ್ಣವಾಗಿ ಸಮ್ಮತಿಸುತ್ತಾನೆ. ಸಂಗೀತ ಮಕರ೦ದಕಾರನಾದ 
ನಾರದನು ನಾಗಧ್ವನಿಯನ್ನು ಅವೇಳೆಯಲ್ಲಿ ಹಾಡಿದರೂ ದೋಷವಿಲ್ಲದ ಪುಂರಾಗವಾಗಿಸಿ 
ದರೆ ಚತ್ವಾರಿಂಶಚ್ಛತರಾಗನಿರೂಪಣದ ಕರ್ತೃವಾದ ನಾರದನು ಅದನ್ನು ಹ೦ಸರಾಗದ 
ಸೊಸೆಯೆ೦ದು ಮೂರ್ತಿಧ್ಯಾನಶ್ಲೋಕದೊಡನೆ ವರ್ಣಿಸುತ್ತಾನೆ. ನಂತರದಲ್ಲಿ ಈ ರಾಗವು 
ರಿಷಭವನ್ನು ಪಂಚಶ್ರುತಿಗೆ ಇಳಿಸಿಕೊ೦ಡು ಕಾ೦ಭೋಜಿ (29) ಮೇಳಕ್ಕೆ ವರ್ಗವಾಗಿ 
ಸ-ತ್ರಯ, ಸಂಪೂರ್ಣ, ಭಾಷಾ೦ಗವಾದುದನ್ನು ಶಾಹಜಿ, ತುಳಜರು ಉಲ್ಲೇಖಿಸುತ್ತಾರೆ; 
ಆರೋಹ ಅವರೋಹಗಳಲ್ಲಿ ಸ್ವರಗತಿಯು ವಕ್ರ, ರಿಧ-ಗಳಲ್ಲಿ ತಾನಪ್ರಯೋಗವಿಲ್ಲ, 
ಉಳಿದ ಸ್ವರಗಳಲ್ಲಿಯೂ ಸಂಚಾರವು ನೇರವಾಗಿಲ್ಲ ಎಂಬ ಟಿಪ್ಪಣಿಯೊಡನೆ ತಾರ 
ಷಡ್ಡತಾನ, ಪ್ರಯೋಗ, ಠಾಯ ಮತ್ತು ಗೀತಗಳಿ೦ದ ಲಕ್ಷ್ಯನಿದರ್ಶನಗಳನ್ನು ಕೊಡುತ್ತಾರೆ. 
ನಾಗಧ್ವನಿಯು ಪುನಃ ನಿಷಾದವನ್ನು ಕಾಕಲಿಗೆ ಏರಿಸಿ ಶ೦ಕರಾಭರಣಮೇಳ(೨೯)ಕ್ಕೆ ವರ್ಗ 
ವಾಯಿತು: ಇದನ್ನು ವೆ೦ಕಟಮಖಿಯು ಸ-ತ್ರಯ. ರಾಗಾ೦ಗ ಎ೦ದೂ ಮುದ್ದುವೆಂಕಟಿ 
ಮಖಿಯು ಉಪಾಂಗ, ಸ-ಗ್ರಹ, ಸದಾಗೇಯ, ಆರೋಹದಲ್ಲಿ ರಿ-ವಕ್ರ, ಅವರೋಹದಲ್ಲಿ 
ಧರಿ-ವಕ್ರ ಎಂದೂ ಲಕ್ಷಿಸುತ್ತಾರೆ. ಇದು ನಂತರದ ಲಾಕ್ಟಣಿಕರಿಗೂ ಮಾನ್ಯವಾಗಿಯೇ 
ಇದೆ. ಹೀಗೆ ಮಹಾಭರತಚೂಡಾಮಣಿಕಾರನು ಇದನ್ನು ಅದೇ ಮೇಳದಲ್ಲಿ ಸರಿಗಮಗಮ 
ಪನಿಧಮನಿಧನಿಸ-ಸನಿಧನಿಪಮಗಸ ಎಂಬ ಉಭಯವಕ್ರವೂ ಅವರೋಹ ರಿ-ಹೀನವೂ 
ಆಗಿರುವ ಸ೦ಚಾರದಿ೦ದ ವರ್ಣಿಸುತ್ತಾನೆ. ತಿರುವೆ೦ಕಟಕವಿಯು ಇದರೊಡನೆ ಪೂರ್ತಿ 
ಯಾಗಿ ಸಮ್ಮತಿಸುತ್ತಾನೆ, ಗೋವಿ೦ದಾಚಾರ್ಯನು ಆರೋಹದಲ್ಲಿ ಪೂರ್ಣ-ಅವರೋಹ 
ದಲ್ಲಿ ರಿ-ಹೀನ ವಕ್ರ (ಸರಿಸಮಗಮಪನಿಸ?-ಸನಿಧನಿಪಮಗಸ) ಎ೦ಬ ರಾಗಮೂರ್ಛನೆ 
ಯನ್ನೂ ಕನ್ನಡಸ೦ಗೀತರತ್ನಾಕರಕಾರನು ಸರಿಗಮಪನಿಸ-ಸನಿಧಪಮಗರಿಸ ಎಂಬ 
ಸ೦ಚಾರವನ್ನೂ ವಿಧಿಸುತ್ತಾರೆ. 

೫. ನಾಟೀ ಎ೦ದು ರಾಮಾಮಾತ್ಯನು ವರ್ಣಿಸಿರುವ ರಾಗವು ನಟ್ಟ, ನಾಟ, ಶುದ್ಧನಾಟೀ 
ಮುಂತಾದ ಹೆಸರುಗಳಿಂದ ಸುಮಾರು ಸಾವಿರದ ಐನೂರು ವರ್ಷಗಳಿಂದಲೂ 
ಭಾರತೀಯ ಸಂಗೀತದಲ್ಲಿ ಪ್ರಸಿದ್ದಿ ಪ್ರಯೋಗ ಪ್ರಚಾರಗಳನ್ನು ಪಡೆದಿದೆ. ಇದೂ ಎರಡು 
ಪ್ರಕಾರಗಳಲ್ಲಿ ವಿಕಾಸವಾಗಿದೆ. ಮೊದಲನೆಯದು ಹಿಂದೋಲದ ಅಂಗವಾದ ಪಿಂಜರಿಯ 
ಅಥವಾ ಮಧ್ಯಮಕ್ಕೆಶಿಕದ ಜನ್ಯ. ಧ-ತ್ರಯ, ಗ-ತಾರ, ಪ-ಮಂದ್ರ, ಸಂಪೂರ್ಣ, 
ಭಾಷಾಂಗ ಎ೦ಬ ಲಕ್ಷಣವನ್ನು ಇದಕ್ಕೆ ಮತಂಗ ನಾನ್ಯದೇವರು ವಿಧಿಸುತ್ತಾರೆ. ಇದೇ 
ಲಕ್ಷಣವನ್ನು ಉಳಿಸಿಕೊಂಡು, ಆದರೆ ಸ-ತ್ರಯದೊಡನೆ ಹರಿಪಾಲದೇವ ಪಾರ್ಶ್ವದೇವರು 
ಗಳು. ಈ ರಾಗವನ್ನು ಲಕ್ಷಿಸುತ್ತಾರೆ. ಶಾರ್ಜ್ಣದೇವನು ಇದರ ಮಂದ್ರವನ್ನು ಗಪ. 
ತಾರವನ್ನು ನಿ ಎ೦ದು ಬದಲಾಯಿಸುತ್ತಾನೆ. ಮೋಕ್ಷದೇವನು ಮಂದ್ರತಾರಗಳನ್ನು ಕ್ರಮ 
ವಾಗಿ ಧ,ನಿ-ಎ೦ದು ಮಾರ್ಪಡಿಸಿಕೊ೦ಡಿದ್ದಾನೆ ; ಮಾಧವಭಟ್ಟ, ಕು೦ಭಕರ್ಣರ ಕಾಲಕ್ಕೆ 
ನಟ್ಟಾರಾಗವು ಇವೆರಡನ್ನೂ ಸ೦ಯೋಜಿಸಿಕೊ೦ಡು ಮಂದ್ರತಾಶಗಳಲ್ಲಿ ಕ್ರಮವಾಗಿ 
ಗಪಧ ಮತ್ತು ನಿ ಎಂದು ಏರ್ಪಡಿಸಿಕೊಂಡಿತು. ಕು೦ಭಕರ್ಣನು ಇದರ ಮೂರ್ತಿಗೆ 


ಬೈಕಾರ ರಾಮಪ್ಪಯ್ಯ ೧೯೭ 


ಧ್ಯಾನಶ್ಲೋಕವನ್ನು ರಚಿಸಿದ್ದಾನೆ. 

ನಟ್ಟದ ಎರಡನೆಯ ಪ್ರಕಾರವು ಮಧ್ಯಮೋದೀಚ್ಯವಾ ಜಾತಿಯಲ್ಲಿ ಹುಟ್ಟಿದ್ದು. 
ಇದನ್ನು ಮ-ತ್ರಯ, ತಾರ-ಸ, ಸನಿ-ಬಹುಲಾ, ನಿಜಸ್ಥಾನತಾಡಿತಾ ಎಂದು ಸೋಮೇಶ್ವರನು 
ವಿವರಿಸಿದ್ದಾನೆ. ಮತಂಗ, ಆಂಜನೇಯರಿಂದ ಉದ್ದರಿಸಿಕೊಂಡು ಕಲ್ಲಿನಾಥನು ಇದೇ 
ಲಕ್ಷಣಗಳನ್ನು ಹೇಳುತ್ತಾನೆ. ಸುಧಾಕಲಶನು ಈ ಪ್ರಕಾರವನ್ನು ನಟನಾರಾಯಣಸ೦ಶ್ರಯ 
ಎನ್ನುತ್ತಾನೆ ; ಇದರ ಮೂರ್ತಿಯನ್ನು ವರ್ಣಿಸುತ್ತಾನೆ. 

ತನ್ನ ಮಧ್ಯಂತರಸ್ಥಿತಿಯಲ್ಲಿ ನಟ್ಟವು ಇವೆರಡನ್ನೂ ಉಳಿಸಿಕೊಂಡು ಮೂರನೆಯ 
ಒಂದು ಪ್ರಭೇದವನ್ನೂ ಹೊರಡಿಸಿತು. ಮೊದಲನೆಯ ಪ್ರಕಾರವು ಶುದ್ಧನಾಟೀ ಎಂಬ 
ಹೆಸರಿನಿಂದ ಈ ಕಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ. ಪ೦ಡರೀಕವಿಠಲನು ಶುದ್ಧನಟ್ಟವನ್ನು 
ಇಂದಿನ ಚಲನಾಟ(36)ದ ಸ್ಪರಸ೦ಪತ್ತಿಯನ್ನುಳ್ಳ ಮೇಳರಾಗ, ಸ-ತ್ರಯ, ನಾಲ್ಕನೆಯ 
ಜಾವದಲ್ಲಿ ಹಾಡಲು ತಕ್ಕದು ಎಂದು ರಾಗಚಂದ್ರೋದಯದಲ್ಲಿ ನಿರೂಪಿಸುತ್ತಾನೆ ; 
ಅವನ ರಾಗಮಾಲಾದಲ್ಲಿ ಶುದ್ಧನಾಟೀ ರಾಗವು ಇದೇ ಲಕ್ಷಣಗಳನ್ನೂ ಮೂರ್ತಿವರ್ಣನೆ 
ಯನ್ನೂ ಪಡೆದುಕೊಂಡಿದೆ. "ಗಂಭೀರನಾದ'ವುಳ್ಳ ಶುದ್ಧನಾಟಕ್ಕೆ ಅವನು ತನ್ನ ರಾಗ 
ಮಂ೦ಜರಿಯಲ್ಲಿ ಇದೇ ಮೇಳತ್ವವನ್ನು ವಿಧಿಸಿದ್ದಾನೆ. ಶ್ರೀಕ೦ಠನು ಈ ರಾಗಕ್ಕೆ ಗಮ- 
ಬಾಹುಳ್ಯವನ್ನೂ ಸಾಯ೦ಗೇಯತೆಯನ್ನೂ ಇದೇ ಮೇಳತ್ವವನ್ನೂ ಹೇಳಿದ್ದಾನೆ. ರಾಮಾ 
ಮಾತ್ಯನ ವರ್ಣನೆಯಲ್ಲಿ ನಾಟಿಯು ಸ-ತ್ರಯ, ಸ೦ಪೂರ್ಣ, ಪಶ್ಚಿಮಯಾಮಗೇಯ 
ವಾಗಿದೆಯೆ೦ಬುದನ್ನು ಈಗಾಗಲೇ ಹೇಳಿದೆ. ಸೋಮನಾಥನ ಮತದಲ್ಲಿಯೂ ಶುದ್ಧ 
ನಾಟಿಯು ಇದೇ ಮೇಳಕರ್ತರಾಗ. ಗೋವಿ೦ದದೀಕ್ಬಿತನು ನಟ್ಟರಾಗಕ್ಕೆ ಚಲನಾಟಸಮ 
ವಾದ ಸ್ವರಸಂಪದವನ್ನೂ ಸ-ತ್ರಯವನ್ನೂ ಹೇಳುತ್ತಾನೆ. 

ಸ೦ಗೀತಸರಣಿಯು ಸ೦ಪೂರ್ಣರಾಗವಾದ ನಾಟಿಯನ್ನು ನಿರಾಭರಣಸುಂದರಿ 
ಒಬ್ಬಳು ವಿದೇಶಕ್ಕೆ ಹೋಗಿರುವ ಕಾ೦ತನ ವೃತ್ತಾ೦ತವೇನೆ೦ದು ವಿಹ್ವಲಳಾಗಿ ಕಾಗೆ 
ಯೊಂದನ್ನು ಕೇಳುತ್ತಿರುವಂತೆ ಚಿತ್ರಿಸಿದೆ. ಸಂಗೀತಮಕರ೦ದದಲ್ಲಿ ನಾಟೀ ಮತ್ತು ಶುದ್ಧ 
ನಾಟಿಗಳೆರಡೂ ಬೇರೆಬೇರೆಯೇ ಆದ ರಾಗಗಳು. ಶುದ್ಧನಾಟಿಯು ಸ೦ಪೂರ್ಣ, ಅವೇಳೆ 
ಯಲ್ಲಿ ಹಾಡಿದರೂ ಕೇಳಿದರೂ ದೋಷವಿಲ್ಲದಂತಹ ಪುರುಷರಾಗ; ನಾಟಿಯೂ 
ಸ೦ಪೂರ್ಣವೇ, ರಾತ್ರಿಗೇಯವಾದುದು. ನಾಟವು ಬಂಗಾಲರಾಗದ ರಾಗಿಣಿಯೆಂದೂ 
ಶುದ್ಧನಾಟವು ಪಂಚಮರಾಗದ ರಾಗಿಣಿಯೆಂದೂ ಇದೇ ಗ್ರಂಥವು ಹೇಳುವುದು 
ಗೊಂದಲವನ್ನುಂಟು ಮಾಡಿದೆ. ಚತ್ವಾರಿಂಶಚ್ಛತರಾಗನಿರೂಪಣದಲ್ಲಿ ನಾಟವು ನಟ 
ನಾರಾಯಣಪುತ್ರ; ನಾಟಿಕೆಯು ಹಿ೦ದೋಲದ ಭಾರೈ; ಎರಡಕ್ಕೂ ಧ್ಯಾನ ಶ್ಲೋಕಗಳಿವೆ. 
ರಾಗಸಾಗರವೂ ನಾಟಿಗೆ ಒಂದು ಧ್ಯಾನಮೂರ್ತಿಯನ್ನು ಕಲ್ಪಿಸಿದೆ. ನಾರಾಯಣದೇವನು 
ಇದು ಶ್ರೀರಾಗದಂತೆ (!) ಕಂಪಿತ ಆ೦ದೋಲಿತಸ್ವರಗಳನ್ನುಳ್ಳದ್ದು. ಹಾಸ್ಯ. ಅದ್ಭುತ, 
ಶೃಂಗಾರಗಳಲ್ಲಿ ಪ್ರಯೋಗವಾಗತಕ್ಕದ್ದು, ಧರಿ-ತಾರ, ನಿ-ಮಂದ್ರ, ಉತ್ಕಟಗಮಕವುಳ್ಳ 
ಸ್ವರಸ೦ಚಾರ, ಮಂಗಳಕರ ಎ೦ದು ನಿರೂಪಿಸಿದ್ದಾನೆ. 


ಚತುರದಾಮೋದರನು ಹಿ೦ದೂಸ್ಮಾನೀಸ೦ಗೀತದ ಹ್ರಾಟೀನರಾಗಕಾಗಿಣಿೇ ಬರತ 
ಗಳನ್ನ ಸ೦ಗ್ರಔ% ಈ ರಾಗದ ಪ್ರಕಾರಗನನ್ನು- ಲನ್ಷಿಸುತ್ತಾನೆ : ಪ್ರುಮತಚಲ್ಲಿ ನಾಟಿಯು 
ಸುತ್ರಯ;ಸ೮ಪೊಣ್ಣ. ಇಷ್ಟುತ್ತ್‌ `ಪ್ರಥಾನರಾಗಗಳಲ್ಲಿ ಸಾಂದು ಸಾಹಿ ಹು6ುತ್ತಡಾ 
ಯಹು :ಮತಾಂತರದಲ್ಲಿ ಇದು-ನಟನಾರಾಯಣಾಂನನೆ2ಅರ್ಧರಾತ್ರಯ ಿವಢಯಲ್ಲ 
ಹಾಡಬೇಕಾದರತಹದು. :ರಗಾರ್ಣವಮುಳದಲ್ಲಿ' 25ರ -ನಔತರಾಜಾರ್ಣಿನ ಕಾರ 
ಗಾಂಧಾರ, ಸಾಲಗ, ಕೇದಾರ, ಕರ್ಣ ಆರಟ:ರಾಣಗಳಿಗೌ ಟತ್ರಯಪಖಾದ ಪರಾಗ, 
ಹನೆಸಿಮಂತನ ಮತದಲ್ಲಿ ಅದು ದಾಪಳಿಚಾಗೆದ ಸ್ರ! ಮುತ್ತೊಂಟಬು ಪತಜಿಲ್ಲಿ:ನಾಟಿಯು 
ದಾಖ `ಈಗ ಸರಿಶ್ರಯಪಾಮರು: ಅಪು ಬೀರಿ ಹತದಿಲ್ಲಿ ಜರಡೆಪಜುಧಾರೆಕಯೂಿ 
ಅಗಿ-ಸ೦ಪುರ್ಣ-ಸರಿಪೂರ್ಣ -ಸರಚಾರವಷ್ನಿನಪಡೆಡಹಿ ಬರತ ಡವಾಂಯು ಸಾಣಖನ್ನು 
ಮುಿವತ್ತಾರನೆಯ-ಮೀಳಿರಗೆವನ್ನಾಗಿ? ಸಾತ್ರೆಯನ್‌ಛಾಷಾನಿಗು! ಸಣದ ಹುಸೆರವಾದ, 
ಗನಿ-ವಿಬುದಿಗಳ; -ರಿಧೆ ಅಸುಪದಿಗಳಿ:ಸುಮುಂನೇಯ ಎಂನು.-:ಆಡರೋಹನಪಲ್ಲು: 
ನಿ:ಧ; ಹರಿ ಯುಗ್ಯಕಳ ಜಂಟಿ ಯೇಗಿಮೌರುತಸ್‌ದದು ನರಿಶಸದ್ದಾನಿನ 75೮ 
ಗ ಶಣಾಾಟಕ-ಸಂಗೀತೆದಲ್ಲಿ ನಾಚಗೆ-ಆದುನಕ ರುಪಸದ್ದಿಮು: ಪಾರರಧವು ಸಾಹಬ. 
ತುಳಜರಲ್ಲಿ `ಕಂತುಬಶುತ್ತಿಬೆ, ಅಪರ ಪರ್ಷನಂಯಲ್ಲಿ ಅದು 'ಕರದ್ದನೌಟಿಯೆ: 08 
ಭಾಹಾಂಗನ ಸರಿಪುಕಾಣ,ತಡಂಯಲ ಗೇಯ; ಅವರಣದಲ್ಲಿ ಭಗ ಚೀರ್ನವರಬಿ ಜಣ 
ದಲ್ಲಿಯೂ ಅವೆಕ್ರಸ್ಪರಿಗತಿಯ ಕಂಡ್ಲಾ ಹ; ಶಾಶಯಯಯುಕ್ತಾಯು ಪ್ರದಿಂಿಧನಪ್ರಯೆಾಣ, 
ಸುಳಾದಿಗಳಿ-ಅಜ್ಟುಖಲ್ಲಿಯ ನ್‌ಜಾಚರಿಸುತ ಟಿ: ನಮಸಜಿ್ಞವೆಕಕಟಮೆತಯಿಸ-ನಡಿನ್ನಾ 
ನುಗ್ರಹ-ಆವರೋೋಜೆ-ಧೆಗೊಹಳಸ:ವಿರಿದು 34ದೇ-ಮಳದಲ್ಲಿ: ನಿಜಸತುಸ್ತನೆ.- ಅಹಾ 
ಬಲನು ಈ ಲಕ್ಷಣಗಳೊಡನೆ ರಿಸಷ್ವರಷಿತರ್ಧವೆಹುನ್ನುಳ್ಳಡ್ತು; ಮಾರನ ಫ್ರಹರಪ 
ನರತರ: ಗಾಸಯಾಗ್ಯವಾಮದು ಪಂಬುಪಶೇಷೂಾಕ್ತಯನ್ನು ಸೇರಚತ್ತಾರೆ?ನೆ೦ತರದ 
ಮಹಜಾಭರತಚಿಪಿಡಾಮಣೆನಸಂಕ್ರಪಡೂಡಾಯಣಿಸರಗತರಸಂಡೆಹ 3ವಗಸಕನ್ನಡ 
ಸರಗೀತರಿತ್ನಾಕರಡಕತೈಗಳುರಣದಕ್ನುಗನುತ್ರ ರ ಸ ಗ್ರೈಹಾಂಡಅಿನಾಟಿ (30೦೬, 
ಸುತ್ತಾರೆ ಕನ್ನಡಸರಿಗಿೀತರತ್ನಾಕತೆವು- ಇದೆ ರಷಭದಲ್ಲಿ ೫ಮಕ ಹಡಿಯಟಿಹು' .ವಿಠಬ 
ಉತ್ತಯೆನ್ಸು 'ನೆವಿಸುತುದೆನ ಗ ೦ ಧಟವ ಬಲವಗಿ ಸಸಯವಿಡ೦ಹ 
"೬ ಲಲಿತಾ ಪಠಬುಹೂ'ತತ್ಕಂತ.ಪ್ರುಚೇಸೆಮೆಹ ರಾಗಗಳಲ್ಲಿ:ಒಂದು. ಇದೂಎಶುಡು 
ಮಹಿನಿಗಳಾಗಿ ಹರಿದುಬಂದಿದೆ -ಇಬ್ಬದಳಲ್ಲಿ.ಮೆಿದಲನೆಯದು ಅಕ್ಕ-ಧರುಣನ'ಅದಬಗ; 
ಎರಡನೆಯದು”ಭಿನ್ನಸಷಡ್ತಜ ಭಾಷಾರಾಗ ಇೊದಲನೆಯದು-ಇರದನ: ಮುಯಾವನಾಳವ 
ಜೌಸದೆ:ಜನ್ಯವಾಗಖಕಸಗೈನಿರಿಡ್‌ದಿಗೂ ಅಕ್ಟ್ಯದಲ್ಲಿ-ಖಾತಿದೆಟಕ್ಕವುವಸದೆಳಯೇಳ 
ಡಲ್ಲಿಜನ್ಯವಾಗಿ-ಪರಿಣಮಿಸಿವೆಯಷ್ಠೆ;ಪಾದಸಮಾತ್ಯನುಖಲಿತು ವತ್ತುಡಕ್ಕಗಳೆರಡನನ್ನಿ 
'ಮಾಲವಗೌಡ್ತಹನ್ಯಗಳುಗಿಯೇ-ನಿರೂಸುಸಿದ್ದಾನೆ.ಐವಕಡನೆಯುದು-ಹವಿವರು ಹದನೆಕು 
ನೆಯ ಶತಮಾನದವರೆಗೂ ವಿಕಾಸೆಗೈಣಿಡು: ನಂತರ: ಇಣಾಾಟಿಕಸರಗೀತಜಜಡರಿಫ್ಲಿ 


7 ವಿಜ್ಯಕಾರೌರಾಮಪ್ಪಕ್ಯ 66 


'ಇದಿತರ್ಥಾಪಾಗೆಯಿಚ್ಟಿತು್‌: "ಆದಕ್ಕೆ ಮುತಜ್ಧನನಲ್ಲಾದ್ಲು ಭನ್ನಷಜ್ಞಾವು ನರಡ್‌ಮೂರ 
'ಪೆಳಾಂತರಗಿಳನ ಹ್ತಾಂದಿ.ಕಡೆಜೆಧಲನುಕ(8)ದಲ್ಲಿ''ಹನ್ಯಬಾಗ್ಗಿ:ನರಾದಿ. ಮೊದಲನೆಯ 
'ವಾಹಿಡಿಯ್‌ಮಧ್ಯಲಿತರ್‌ಯುಗದಲ್ಲಿ3ಲಲಿತನಅುದ್ಧೆಲಲಿತ-ಎಠಬ್ರ ಎರಡು'ಕವಲಗಳಗ 
ಹಡೆಯುತು; ಇಪುಗಳಲ್ಲಿಗದರಡನೆಯದು' ಭೈರವ ಆಮು ಪವಗಾಡ; 2೪ `` ದಟ್‌ 
ಷಿಯಾ “ಮೂಪಳನೆಯದು'ಬೆಪಿಕಾರ 'ಆಕುಮುವರ್ಭಿನ; 51) ಘಟ್‌ನಲ್ಲಿಯಾ 
ಪ್ರಚಾರಪ್ರಯೋಗಗಳನ್ನು ಪಡೆದು ಹಿಂದೂಸ್ಕಾನಾಸರಗಿಕಧಪ್ಲಿರೈಸಢಿಸಿದ ಎ೦ 
೮% ತಾಪುಹನಲ್ಲಿ ಹಕ್ಕಾಜಳಬಾದ-ಲೆಲಿತಪು"ಠಪಜಾನ; ಸತ್ರ ಸಿಕದ್ರನಗೆಥೆತಾರ, 
ಪಾತ್ಳಲಾಡುಡ ಲಔಿತಸ್ವದಗಳಸ್ನುಳ್ಳ್ಯದ್ದು--ಮತಂಶನಸಿರಾಿರಾಬೂ ಹರಿಪಲಜನೆಡೇಕ 
ಮಲ್ಲು ನಮಾಶ್ಪದೇಪೆ: ಇಾರ್ಟದೀವ; ಹೆಹ್ಟೇರ, ಗಜೊಪ್ಪರವಲ ವೇಜಾಫಸಹುಲ್‌ 
ಮಹನಪಾಲನಕುರಭಕರ್ಹ ಖಜವರೆಲ್ಲರೂರಇದನ್ನು ಪ್ರಥಮಲರಿತಾ-ವಶಿಬ.ಹೆನಅನ್ಲು 
ಬಿರೂಟನರ್ತನೆ. ಇವರಲ್ಲಿ. ಪ್ರಿಚೀನತರಿರುಸಿಸೆ:ತ್ರಯದಿ-ಬದಲು ಷಡ್ಡಕ ಗೃಹನ್ಯಾಸ: 
"ಅರಿಶವ್ಯೂಸ-ಪಂಡಿಷ್ಟೇ: ಜೇಳನಪ್ರದುಂಡು, ಯಾಷ್ಠಕಮತದಿಲ್ಲಿ೨ಇದು'ರ:ಜಾನ ಮನತ್‌: 
'ಪಮುತ್ತಲಗೆಮೃತದಲ್ಲಿ! ಸ೦ಕೀರ್ಣಪಾಗ,-ಗಜ ಪಕ ಸರಗ $2 ಸೋಮರಾಜಕು ಇದನ್ನು 
ಮುಂಡಿಲಕ್ಷಯ್ಯಗಳ್ರು ವಿಸಯೋಗಿಸಬೇಕೆನ್ನುಕ್ಟಾನೆ. ಸರಮಾಪತಯ'ಪ್ರಹರ ಇಜು'ಶಪ 
ಖಪಿನಂಭವಗ ಮದನಪಾಜನ ಅಭಿಪ್ರಾಯದಂತೆ ಇದುಾಚಾಷಾರಗವಲ್ಲ ಹರಗ 
ಹುಂಭಕಣಸುವ ಜುಶೇಷೋಶ್ತಿಯುಲ್ಲಿ ಈ ವಚ ಬ್ಬ 8 ಸಾಪಕಲ್ಲಿತ 
ಮತದಲ್ಲಿ ಇಮಿ) ವೀರೌತ್ತಹದಳಲ್ಲಿ-ಹಡಿನುಡಿಸಬಿಹುದಾದಕ ನ ನ ಬೂ ಇಸ 
.ಈರಧಿಸ್ನಣೆಜ್ಚ ದಲ್ಲಿರೆ ಬುಷಾಜನ್ಯುಮಾದದಅಲಿತೆಯನ್ನು" ಸಮ್ಮ: “ಲಾಕ್ಷಣಿಕ ದ್ವಷಿಣ 
ಹಜಿಶಾನದಿಂದ್ರುಂಹಣ್ಣಿಹದ್ದಾರೆ. ಅದರೆ3ಇದನ್ನುರಹೌಳಿರುವವರ ಸಕಖ್ಯೆಸಮೊದಲನಂ5 
ದಕ್ಕಿಂತ ಕಡಿಮೆಯೇ. ಇದು ರೂಢಿಯಲ್ಲಿ ಪಿಲ್ಲದೇಯೂ ಹೆಬಜರಿತಷ್ನ. ರಾಜಾಮಾತ್ಕಾದ 
ಡೆಳುದೇಶೀದಾಗಗಳಿಗೊ:ಹೇಳುವ ಎಆತಿಸಾರಕರೃದೋಷ'ವ್ರು ಘನದ್ರೂರ್ತಿಯ: ಅಲಿತೆಗೂ 
ತೆಗುಲಿ ಆಹರ ತಿರೋಧಾನಕ್ಕೆ ಕಾರಣವಾಗಿರಬೇಕುೂರ್ಥದ್ದುತೂಯುಲಲಿತಂಹಲ್ಲಿ ಆತ 
ಮಧ್ಯಸ್ಥಯಿಯನ್ಲಿಲ ಸಹ ಲಖಿತಪಗಳ ಚಚಿತ್ರುವಿಥಿತ್ರೆವಾಗಿ5ಸಕಲಿ-ಖಥೆ ವಾದ” ಗಪುತ 
ಗಳಿಂದ, ಜಬಂಕೃತಮಗಿರಿಷರಚರಿಸೆತ್ತವೆ. -ಇದನ್ನುತಶ್ಕವ;: ಅಾರ್ದಾಟಾ ಮತರತ 
ಆಾನೈಬೇವು5 ಸಾಮಿಯ್ಯರ್ಗರಶವ್ಞಾಯೆನನ ಫೆನ್ದೀರ? ಗುತ್ತ ಗಗಭೆಕರ್ಕ ೫೪ 
ಹಿವಗಯೋ ಗುಪ್ಲಿನಿಜ್ಯಾಯೆಗಡರ:-ಹೈತಿ ಪಾಗಿ ಾನಾತರ-ಅಚಾರ್ಯರ ಕಭಪ್ರಾಮಪರಿತಾಕ 
ರಾರದಲ್ಲಿ -ಧೃಚತವು5ಗ್ರಪಾಂಶನ್ಯಾಸಗಳಲ್ಲಿ-೬:ಹರರಅಥವಾದದರಡರ: ರೂಪವಣ್ನ 
ತಳೆದು: ರೋಚರಿಸತ್ತದೆನ ಇದು ಸರಪೂರ್ಣ ಂರಾಗಪೆರಬುಂಸ4ಹಹನ್ಯವಾಗ' ತಕ್ಲೆ 
ಅಜಿಯ್ರಾಯ್ದವಾಡರೂ ಶ್ವಾದೂಣು. ಮತದಲ್ಲಿ ಸಪ:ಹುನೆ; ಸನಾಮಾಶ್ವರಿನ ಲಕ್ಷಣಡಲ್ಲಿ 
ಹಸಿಹೀಮಂಜಬ್ಬಂಪುವಾನ್ವವೇವನು-ಶೇಳುವಆಕ್ಷಣದಿಂತ ಇದು ನಾಟಕಡಿಲ್ಲಿ-ಹತ್ತಮ 


ಮಗ್ಯಮು ಪಾತ್ರೆರೆಳು ಕರಿರಾಭಸದಲ್ಲಾ ಬಳಿಸಲು ಯೆಟ್ಮಾ ಹಾದರ: ಅಕ್ಬಾಪರಚಣ 


೨೦೦ ತಕರ್ಣಾಟಕಸ೦ಂಗೀತವಾಹಿನಿ 


ವನ್ನುಳ್ಳದ್ದು. ಶಾರ್ಜ್ಣದೇವನು ಇದನ್ನು ಸ್ನೇಹಸ೦ದರ್ಭಗಳ ನಿರೂಪಣೆಯಲ್ಲಿ ಪ್ರಯೋ” 
ಗಿಸಬೇಕೆನ್ನುತ್ತಾನೆ. ಹಮ್ಮೀರನು ಹೇಮ೦ತಖತುಗಾನ ಯೋಗ್ಯವಾದ ಇದರಲ್ಲಿ ರಿಗಮ- 
ಗಳು ವಲಿ-ಗಮಕಯುಕ್ತವೆ೦ದು ಬರೆಯುತ್ತಾನೆ. ಮೋಕ್ಸದೇವನ ಪ್ರಕಾರ ಗಸ, ಮನಿಧ- 
ಗಳು ಬಹುತ್ವವನ್ನು ಪಡೆಯುತ್ತವೆ. ಕು೦ಭಕರ್ಣನು ನಿಗಮ-ಕಂಪಿತ, ಹೇಮಂತದ 
ಅಗಿ ಮಪ್ರಹರದಲ್ಲಿ ಗೇಯ, ತಾರಮಂದ್ರ ಸ್ಥಾಯಿಗಳಲ್ಲಿ ಸ್ವರಗಳು ಲಲಿತೋತ್ಕಟ 
ಎಂಬ ಹೆಚ್ಚಿನ ಲಕ್ಷಣವನ್ನು ಸೇರಿಸುತ್ತಾನೆ. 

ಲಲಿತೆಯ ಇತಿಹಾಸದಲ್ಲಿ ಹದಿನಾರು ಹದಿನೇಳನೆಯ ಶತಮಾನಗಳು ಮಧ್ಯ೦ತರ 
ಸ್ಥಿತಿಯನ್ನು ಸೂಚಿಸುತ್ತವೆ. ಈ ಕಾಲದಲ್ಲಿ ಟಕ್ಕಭಾಷಾರಾಗವಾಗಿದ್ದ ಅದು ಪ್ರತಿಮಧ್ಯಮ 
ಸ೦ಚಾರವನ್ನೂ ಆಕರ್ಷಿಸತೊಡಗಿ ಲಲಿತವೆ೦ಬ ಹೆಸರಿನಿ೦ದಲೇ ಪ್ರಚಾರವಾಯಿತು. 
ಟಕ್ಕಜನ್ಯವೂ ಶುದ್ಧಮಧ್ಯಮಸಹಿತವೂ ಆದ ಅದರ ಶುದ್ಧ, ಪ್ರಾಚೀನತರ ರೂಪನ್ನು 
ಶುದ್ಧಲಲಿತವೆ೦ದು ಪೃಥಕ್ಕರಿಸಿ ಉಳಿಸಿಕೊಳ್ಳಲಾಯಿತು. ಹೀಗೆ ಪ೦ಡರೀಕವಿಠಲನು 
ರಾಗಚ೦ದ್ರೋದಯದಲ್ಲಿ ಶುದ್ಧಲಲಿತೆಯನ್ನು ಮಾಲವಗೌಡ(15)ಜನ್ಯ, ಸ-ತ್ರಯ, ರಿಪ- 
ಲೋಪ, ಪ್ರಾತರ್ಗೇಯ ಎಂದೂ ಲಲಿತೆಯನ್ನು ಶುದ್ಧರಾಮಶ್ರೀ (51) ಜನ್ಯ, ಸ-ತ್ರಯ, 
ಸಂಪೂರ್ಣ. ಪ್ರಾತರ್ಗೇಯ ಎಂದೂ ಲಕ್ಷಿಸಿದ್ದಾನೆ ; ರಾಗಮಾಲಾದಲ್ಲಿ ಶುದ್ಧಲಲಿತವೂ 
ಮಾರವೀಮೇಲಜಾತ, ಸ-ತ್ರಯ, ಶುದ್ಧಭೈರವ(15)ಸೂನು, ರಾಗಮೂರ್ತಿಸಹಿತ 
ಎಂದೂ ಲಲಿತೆಯು ದೇಶಿಕಾರ(51)ಸೂನು, ದೇಶೀಮೇಲಜನ್ಯ, ಧ-ತ್ರಯ ಎಂದೂ 
ವರ್ಣಿಸಿದ್ದಾನೆ. ಅವನ ರಾಗಮಂಜರಿಯಲ್ಲಿ ಶುದ್ಧಲಲಿತವು ಗೌಡೀ (15) ಮೇಳಜನ್ಯ, 
ಸ-ತ್ರಯ, ಪ-ಹೀನ, ಪ್ರಾತರ್ಗೇಯ ; ಲಲಿತವು ಧ-ತ್ರಯ, ದೇಶಿಕಾರ (51) ಜನ್ಯ, 
ಸಂಪೂರ್ಣ, ಪ್ರಾತರ್ಗೇಯ. ಶ್ರೀಕ೦ಠನು ಇವೆರಡೂ ಸ್ರೋತಗಳನ್ನು ಲಲಿತೆಯೆಂಬ 
ಒಂದೇ ರಾಗದಲ್ಲಿ ಮತವಿಕಲ್ಪದಿ೦ದ ಸಂಗ್ರಹಿಸಿದ್ದಾನೆ. 

ಸೋಮನಾಥನು ಶುದ್ಧಲಲಿತೆಯು ಮಾಲವಗೌಡ (15) ಜನ್ಯ, ಪೂರ್ಣ, ಸ-ತ್ರಯ, 
ಉಷಸ್ಸಿನಲ್ಲಿ ಗೇಯ ; ಲಲಿತವು ಸ೦ಪೂರ್ಣ, ಅಥವಾ ಪ-ಹೀನ, ದೇಶಿಕಾರ (51) ಜನ್ಯ, 
ಉಷಃಕಾಲಗೇಯ ಎಂದು ಲಕ್ಷಿಸಿದ್ದಾನೆ. ಸಂಗೀತಮಕರ೦ದಕಾರನು ಪ-ಹೀನವಾದ ಲಲಿತ 
ವನ್ನು ನಪು೦ಸಕರಾಗವೆ೦ದೂ, ಚತ್ವಾರಿ೦ಶಚ್ಛತರಾಗನಿರೂಪಣಕಾರನು ಒಂದು ಲಲಿತೆ 
ಯನ್ನು ಭೈರವಿಸ್ತೀ ಎಂದೂ ಇನ್ನೊಂದನ್ನು ಹಿಂದೋಲಭಾರ್ಯೈಯೆಂದೂ ಚಿತ್ರಿಸಿದ್ದಾರೆ. 
ಸಂಗೀತಸರಣಿ, ರಾಗಸಾಗರಗಳು ಇದಕ್ಕೆ ಪರಸ್ಪರವಾದ ರಾಗಮೂರ್ತಿಗಳನ್ನು ವರ್ಣಿಸು 
ತ್ತವೆ. ಲೋಚನನು ತನ್ನ ರಾಗತರಂಗಿಣಿಯಲ್ಲಿ ಲಲಿತೆಯನ್ನು ಗೌರೀಸಂಸ್ಥಾನದಲ್ಲಿ ಜನ್ಯ 
ವಾಗಿಯೂ, ಜಯತ್‌ಶ್ರೀ ದೇಶಿಕಾರಗಳ ಮಿಶ್ರಣವಾಗಿಯೂ, ದೇಶಿಕಾರವು ಗೌರೀ ಮತ್ತು 
ಲಲಿತೆಗಳ ಮಿಶ್ರಣವಾಗಿಯೂ ಇವೆ ಎಂದು ಉಲ್ಲೇಖಿಸುತ್ತಾನೆ. ಅಹೋಬಲನು ಲಲಿತವು 
ಗೌರೀಮೇಲ(15)ಸ೦ಭೂತ, ಪ-ಹೀನ, ಸ-ಗ್ರಹಾ೦ಶ, ಮ-ನ್ಯಾಸ ಎ೦ಬ ಸ್ವರೂಪವನ್ನು 
ಪಡೆದಿದೆಯೆನ್ನುತ್ತಾನೆ. ಹೀಗೆ ಲಲಿತಾರಾಗದ ಟಕ್ಕಜನ್ಯ, ಭಿನ್ನಷಡ್ಡಜನ್ಯ ಎ೦ಬ ಎರಡು 
ಪ್ರಾಚೀನ ಸ್ರೋತಗಳು ಈ ಮಧ್ಯಂತರಸ್ಥಿತಿಯಲ್ಲಿ ಶುದ್ಧಲಲಿತ, ಲಲಿತ ಎಂಬ ಎರಡು 


ಬೈಕಾರ ರಾಮಪ್ಪಯ್ಯ ೨೦೧ 


ಅರ್ವಾಚೀನ ಪಾತ್ರಗಳನ್ನು ನಿರ್ಮಿಸಿಕೊಂಡು ಹರಿದಿರುವುದು ಸ್ಪಷ್ಟವಾಗಿದೆ. 

ಇಲ್ಲಿಂದ ಮುಂದಕ್ಕೆ ಲಲಿತೆಯ ವಿಕಾಸವು ಕರ್ಣಾಟಕಸ೦ಗೀತದ ಇತಿಹಾಸದಲ್ಲಿ 
ಒಂದೇ ಪಾತ್ರದಲ್ಲಿ ಹರಿದಿದೆ. ವೆಂಕಟಮಖಿಯು ಅದನ್ನು ಗೌಲ (15) ಜನ್ಯ, ಪ-ಹೀನ, 
ಸ-ತ್ರಯ, ಪಾತ್ರರ್ಗೇಯ ಎಂದೂ, ಮುದ್ದುವೆ೦ಕಟಮಖಿಯು ಈ ಲಕ್ಷಣದೊಡನೆ 
ಸಮ್ಮತಿಸಿಯೂ ವರ್ಣಿಸಿದ್ದಾರೆ. ಶಾಹಜಿ, ತುಳಜರು ಅದನ್ನು ಮಾಲವಗೌಡದಲ್ಲಿ (15) 
ಪ-ಹೀನ ವಾಗಿ ಹುಟ್ಟಿದೆ, ಸ-ತ್ರಯ, ಅವಕ್ರಸ್ಟರಗತಿಸಹಿತ, ಟಕ್ಕಭಾಷಾ ಎಂದು ನಿರೂಪಿಸಿ 
ಉದ್ದ್ರಾಹ, ಠಾಯ, ಗೀತಗಳ ನಿದರ್ಶನಗಳನ್ನು ಸ್ವರಪಡಿಸಿಕೊಡುತ್ತಾರೆ. ಮಹಾಭರತ 
ಚೂಡಾಮಣಿಕಾರನು ಲಲಿತೆಯನ್ನು ಮಾಯಾಮಾಲವಗೌಲ(15)ದಲ್ಲಿ ಪ-ಹೀನವಾದ 
ಜನ್ಯ ಎನ್ನುತ್ತಾನೆ. ತಿರುವೆ೦ಕಟಕವಿಯು ಅದೇ ಮೇಳದಲ್ಲಿ ಸರಿಸಮಧನಿಸ-ಸನಿಧಮಗರಿಸ 
ಎ೦ಬ ರಾಗಮೂರ್ಛನೆಯನ್ನು ಕೊಡುತ್ತಾನೆ. ಗೋವಿ೦ದಾಚಾರ್ಯನು ಲಲಿತೆಯನ್ನು ಹೇಳು 
ವುದಿಲ್ಲ; ಆದರೆ ಲಲಿತಪ೦ಚಮವನ್ನು ಮಾಯಾಮಾಲವಗೌಳ(15)ದಲ್ಲಿ ಸ-ತ್ರಯವಾಗಿ, 
ಸರಿಗಮಧನಿಸ-ಸನಿಧಮಪಗರಿರಿಸ ಎ೦ಬ ಸ೦ಚಾರದಲ್ಲಿ ನಿರೂಪಿಸುತ್ತಾನೆ. 

೭. ವರಾಲಿಯು ವರಾಟೀ ಎ೦ಬ ಉಚ್ಚಾರದಲ್ಲಿ, ವರಾಟೀ-ಶುದ್ಧವರಾಟೀ ಎಂಬ 
ಪ್ರಭೇದಗಳಲ್ಲಿ ಬಹು ಹಿಂದಿನಿಂದಲೂ ರೂಢಿಯಲ್ಲಿದೆ. ದ್ರಾವಿಡವರಾಟೀ, ಸೈಂಧವ 
ವರಾಟೀ, ಪ್ರತಾಪವರಾಟೀ, ಶೋಕವರಾಟೀ, ನಾಗವರಾಟೇ, ಛಾಯಾವರಾಟೀ ಮುಂತಾದ 
ಅನೇಕ ವರಾಟೀಪ್ರಭೇದಗಳು ಪ್ರಾಚೀನ ಹಾಗೂ ಮಧ್ಯಕಾಲೀನ ಭಾರತೀಯಸಂಗೀತದಲ್ಲಿ 
ಕಾಣಸಿಗುತ್ತವೆ. ಇವುಗಳ ಮೂಲರೂಪವಾದ ವರಾಟಿಯು ರೂಪಾಂತರಗೊಂಡಾಗ 
ಮೂಲರಾಗವನ್ನು ಶುದ್ಧವರಾಟಿಯೆಂದು ಕರೆದು ಬೇರ್ಪಡಿಸಲಾಯಿತು. ಹೀಗೆ, ಶುದ್ಧ 
ವರಾಟಿಯು ಗ್ರಾಮರಾಗವಾದ ಸೌವೀರಿಯ ಜನ್ಯವಾದರೆ ವರಾಟಿಯು ರಾಜಪಂಚಮ 
(-ಭಿನ್ನಪ೦ಚಮ)ದ ಭಾಷಾರಾಗ. 

ಮತಂಗ, ನಾನ್ಯದೇವರಿಬ್ಬರೂ ವರಾಟಿಯನ್ನು (ಭಿನ್ನಪ೦ಂಚಮದೊಡನೆ) ಸಮ(ವಾಗಿ 
ರುವ) ಸ್ವರಗಳು, ಸಂಪೂರ್ಣ, ಪ-ತ್ರಯ, ರಿ-ತಾರ, ಮಂದ್ರಸ್ವರವು (ಇಂತಹದೆ ಎಂದು) 
ಇಲ್ಲ ಎಂದು ವರ್ಣಿಸಿದ್ದಾರೆ. ನಂತರ ಇದರ ಅಂಶವು ಪಂಚಮದ ಬದಲು ಧೈವತ 
ವಾಯಿತು, ಷಡ್ಡವು ಗ್ರಹನ್ಯಾಸಗಳಾಯಿತು; ಮ-ಮಂದ್ರ, ಧ-ತಾರ ಎ೦ಬ ಬದಲಾವಣೆ 
ಗಳೂ ಆದವು; ಶೃ೦ಗಾರರಸಾಭಿವ್ಯಕ್ತಿಯಲ್ಲಿ ಇದನ್ನು ಪ್ರಯೋಗಿಸಬೇಕೆ೦ದು ನಾಟಕ 
ಸಂದರ್ಭಗಳಲ್ಲಿ ವಿಧಿಸಲಾಯಿತು. ಈ ಎಲ್ಲ ಲಕ್ಷಣಗಳನ್ನು ಜಗದೇಕಮಲ್ಲ, ಹರಿಪಾಲ, 
ಪಾರ್ಶ್ವದೇವ, ಶಾರ್ಜ್ಣದೇವ, ಹಮ್ಮೀರ, ಮೋಕ್ಷದೇವ, ಮಾಧವಭಟ್ಟ, ಕುಂಭಕರ್ಣ 
—ಇವರು ನಿರ್ದೇಶಿಸಿದ್ದಾರೆ. ಜಗದೇಕಮಲ್ಲ ಮತ್ತು ಹಮ್ಮೀರರು ಇದು ಯಾಷ್ಟಿಕಮುನಿ 
ಪ್ರಣೀತ, ಎನ್ನುತ್ತಾರೆ. ಶಾರ್ಜ್ಣದೇವನ ಮತ್ತು ಕುಂಭಕರ್ಣರು ಸ್ವರಪಡಿಸಿದ ಆಲಾಪ 
ವನ್ನೂ ವೇಮಭೂಪಾಲನು ವೀಣೆ ಮತ್ತು ಕೊಳಲುಗಳಲ್ಲಿ ಈ ರಾಗವನ್ನು ನುಡಿಸುವ 
ವಿಧಾನವನ್ನೂ ಕೊಡುತ್ತಾರೆ. ಮದನಪಾಲನು ಸ-ತ್ರಯ, (ಗ್ರಾಮರಾಗಗಳಲ್ಲಿ ಒಂದು 
ವಿಧವಾದ ವೇಸರ ಎಂಬ ಬೇರೆ ಹೆಸರುಳ್ಳ)ರಾಗ ಎ೦ಬ ರಾಗಜಾತಿಯಲ್ಲಿ ಹುಟ್ಟಿದ್ದು 


೨೦೨ ಕಣಾಲಟಿಕಸರಗೀಶವಾಹಿನಿ 


ಎಂದು ಇದಕೆ ಟಕ್ಷಹವನ್ನು ಸಾಕ್ಷ ನಾಶಿ ಯ ಬಾಗಾ ಷಾ ಶಾಟದ 
: ಘೆವಿನ್ಯೈಕಿನೆಯ'ಕತಟಾಸಿಕಂಡೌಈ po 
ಹೆಸೆಡಿಸಿಕದರನ 'ಹರದೂನ್ಥಿ 0307435555 ಆ ಜಾ ಜತ್ತಿ 
ರೂಢಿಸಡೆ: ಇಲ್ಲಿ ಕದ ತಕ್ಕ ಹರದ ಹಾಲಿನಿ ಯಾರರ ಡಾನ್‌ 
ಪರಸ್ಪರಜನಣ ಸ್ಪಸಂಪ್ರಾ ಸತಿಯ ಬರನ ಕರನ ಅಜ್ಞಣಗಿಕನುನ ವಂಡರಹಿನಿಕ 
(ರಾಣಿಚರಡೆನ ಸಿದ ಚೆರಕಟಾಸ ಪಗ ವಾಹಿ್‌ ಫಿಘುಹಿಪಿದ. ದುರ HE 
ಎಮಿ ಸದು ಸಾ? ನ ಮನನ್ನುವನಿನವ ನಿರ ಸ್ರಹ್ಮ್ಯಾಸ್ಟ ನ್ಯ 
ಮಸರ್ಥನೆ: ತೀವುಜದೆ ಆಕಡೆ ಸಹತ ನಹ ಮಿಹಾದ ಘನದ 
ಕಾರೆ" ಸನರೆಗಿಮಿತವನಿಸೂನಿಧವವುಗ ನನನ್‌ ಸತಿಯರ ನಂಟರ 
ಒಲಡೂಸ್ಸಾಬತಿಗತರ: ಕಾಸ ರಾಶ ಎಶಿಇ? ಸಳ, 
ಆಲ್ಸೆ (ಹುರಿತವಿಗಿಳಿನ್ನೂ ಕಫ ಚತತ 53 ನಡಾ ನವರರುವದ ದಿ 
ವರಾಟಿಯನ್ನು ಘಾಟ ರ್ಯ ಫಿತ್ರವ, ಸಾಹ ಡಾ ಚಾ 
ಚಿತುಶದಪೆನೀಭನಿಪೂ'ಜ ತು. ನವ್ಯ ಪ್ಲೆಥಮ'(ಓಷಡ್ಛ ಗಿ ಭೆ 
ಎಭ್ಞಣಧೊಡನೆಪತ ಟನಯನ್ನ ಇರ ಸತತ ಸಬಗುರ್ಣವಂಂದ 38 K 
ರಾಗಾಶ್ರಯಾ:ಪಸರತರಾನಿಬ: ಕನಾ ಪಂಜ ಹಳೂಮಿಕತನುದ್‌ಕ್ಸರವ'' ಕಗ 
ರಗಣ ತಡಾ ಮತಾವಿತರನಿಗವ ಇ ಗಘಾ ಖಾಸಾ ಜಾರ್‌ 
ದಲ್ಲಿ ವರಿಸಿ ಚಾದ್ರಚಹ6ತ: ರಾಸ್‌ ಡ್ರಾಸ್‌ ಭತ 
ಮಾಲವರಾಗದ- ಸ್ವಲ 'ಸಹ್ಮುತಕ1ಟತ್ತಾ ಯು ಪಸರಿಸು ರವ 
ಸರಜಾತಸರಣೆ) ಹಳನಗರಗಘತನಾರ್‌ ಪನಿ ಎತರ ಉಡಿಪಡ 
ಶುದ್ಧವರಾಟಿಯು ಭಾರತೀಯ ಸಂಗೀತದಲ್ಲಿ pe ಯಜ ಬಾ 
ಮಾತಾ 2513 ೫32 ಡೆಇಚಿ ತಾಜಾ 0 ರಹಾಾಚ ತಾಗ 
ಮುಖಶಾರಿಸ5 ತ್ರಯ ಭಾನು ತಳಿ ಸಯಾತ್ರ bpd 
ಪ್ಯಾ ಪ್ರಸಾರ ಬಗ ಹಾ ಸ್ವಷ್ಟ ್ರಷ್ಯಾಯ್ದ್ರೂ 
ತಾರ್ಚ್ವಜಾವ, -ಕಾಲ್ಲಿ ಜೀತ ಶೂಟ್ಟಡೆನು; ಕರಟ ಹ 
ಇದನ್ನು ಬಣ್ಣ್‌ಬತ 8: -ಸೋಮಸ್ತಕನುಂಜಭ ಸಾರನವಿನಿನ್‌ರನನಿ 
ಮೊಣ್ಣಬೀವನು ನಪ್ರಭಿಪುರಾನನ3ರಕಡಿ ನಿತಿ ಸರ್‌ ಸು 
ಚಂಚ್ರಿತಲ ಬಂಡ: ಜನತೆತಮನ್ಲಡಕ: ಹೋದಲು: ಧ್ರುವ ಬಹಿ 
ವಂದಿ ಶಾರ್ಸ್ಯರಾಜ ಜಾರ ರರ ನಳನ್ನನಕೊಹಿ ರರ 
ಭೂಮುಲನು: ಲಂಕಫೇಸುಗಿಳಲು ಹಬ್ಬತರಪಸಸು) “೬57 ಸವುರಂಜಿ ತ್ತ 
ಖವಶಿಸದ್ದಾಫೊದಗನ ಹ ಅಣಗಯಂಶಿ ಹದ ಹಾದಿ ಬಲಂಡಸಯಿಯಾಡ ತಡ 
ಬಹದಿನೇಫಿನೆರರ ತಠಮಸಸ೦6ಟ ಹಿನ ತರಾ ರಹನಗಾಂಡಿನ ಥಂ ಪರಳ 
ಮೆಶಸಿಾಕ್ಕೆ ೨ಿಚಂಜ್ಞರರಾವ ಸ್ಥಾರಸರೆಡ್ರಾ ಯಾಹಿ ಡಿ ರಸ ರಾಮ 


-..ಸಿಕ್ಕಿಕಾರ: ದಾಮಪ್ರುಯ್ಯ್ಕ: ೨೦೩ 


ನಾಥನು: -ಅಡನ್ನಾ ಸಂಪೂರ್ಣ: ಫೀ ಗ್ರಹ ಸ:ಅಂಶನ್ಯಾಹ, - ಮಧ್ಯಾಹ್ನಗೇಯ: ಸುರದು. 
ಅಕ್ಷಿಸಿದ್ದಾನೆ.. ಸಂಗೀತಮಕರ೦ದದಲ್ಲಿ::ಈ_ಡಾಗವು :ಚಂದ್ರಮಾ೦ಶ--ಸಂಪುರಹಾ- 
ತ್ರರ್ಯ- ಎ೦ದಿದೆ.- ಬತಿಹೋಬಲಮು-ಶಥಿ ಡ್ಞಾವಥಾಲೀಯ ನ್ನ ನರಭಾಲ್ರವರಾಳಿಮೇಳ( 39ಕ್ಕೆ 
ಪರಸ್ಪರವಾಗಿ, ಧ.ಮರ್ಚನೆ: -ಸ-ತ್ರುಯಾ ಸ೦ಪೂಣಣ- ಎಂದು: ನಿರೂಪಿಸಿದ್ದಾನೆ: 
ನೋಪಿಂದಾಭಾಥನು ತರಾಳಿಯನ್ನು “ಪ್ರತ್ಯೇಕವಾಗಿ ಹೇಳದಿದ್ದರೂ ಆಪಂತು! ತವರಾಳಿ 
ಯನ್ನು; ಪುಭಪಂತುವರಾಳಿಯಲ್ಲಿ- ಜನ್ಯ; - ತ-ತ್ರಯ.ಉಭಯಸರಿಪೂರ್ಣ. ಎಂದು. 
ಅಕ್ಲಿಸುತ್ತಾವ ಚು ಕರರ ತಾರ ನವ ಒ ತಿಸುತ್ತಾನೆ -ಅದರೆತತು ರಾಗದ: 
ಲಕ್ಷಣನನ್ನು*ಉಪಲಬ್ಟಗೃಂಥದಲ್ಲಿ 34ಹೇಳಿರ ನಾವಿ ೨೪ಗರಕಾಂರಿಹ ಜರಡಿ ನೀಲ 
ಶುಷ್ಯ ವಸಂತನು ಭಾರತೀಯ ಸಂಗೀತದಲ್ಲಿ ಹೂದಲು ಗೋಚಯುವುದುರಾಮಾ: 
ಮಾತ್ಯನಲ್ಲಿಯೇ-ಅವನು "ಅದನ್ನು ಸಾವ೦ಗಪಾಟ: 129% ಜನಾ ಉತ್ತಮ ಷಾಷವ್ವ-ಸನ 
ತ್ಯಯ ಆರೋಪದಲ್ಲಿ: ಪರಹಿತ; ಅಫರೋಹದಲ್ಲಿ- ಪ:ಸಹಿತ- ಪಾಲ್ಕನೆಯ ಜಾವದಲ್ಲಿ: 
ತಾಡಲಾತಕ್ಕುದಾ ಎಂಧು. ಅಸ್ಲಿಹಡ್ದಾನೆ: ಶುದ್ಧ ಪಸ೦ತಪು:ವಸಂಿಶದಿಂಡ-ಬೇಫಸಟ್ಟ ರಾಗ: 
ವಷ್ಟ. ಪ್ರಾಚೀನವಾದ ಸಸಂತರಾಗವು ಲಕ್ಷ್ಮಣಾಂತರದಿಂಿ ರ ವಾರ್ಪಟ್ಟಾಗುಅದರಪೂವಣ 
ರೂಪವನ್ನು- ಶಾಡ್ಯಪಸಂತಫೆಂದೂ: ಇಉತ್ತರರೂಪಪನ್ನು -ಪಸಂತಪೆಂದೂ-.ಕರೇಹಲಾ 
ಯಿತು ವನಂಶವೆಂಬುದಾ ಡೇಶೀಶಿಐಹೋಲದಪಲ್ಯಾಯನಾಮು ದೇಶೀ-ಹಿಡದೋಜಕ್ಕೆ: 
ಪೇಡೀಹಿಂಡೋಲವೆಂದೂ ಹೆಸರು. ಹಾದೋಜವು ಪ್ರಾಚೀನಪ್ಪಸಿದ್ದ ವಾಹ -ಗ್ರಾಮರಾಗದ 
ಇದು ಷಾಡ್ಜೀ, ಗಾ೦ಧಾರೀಹಾಧ್ಯಮಾ -ಸರಿಚಮಾ:ಭುತ್ತು.ಸೈಷಾದೀ ಜಾತಿಗಳ:ಸಮಜ್ದು 
ಯಿಂದ ಹುಟ್ಟಿಣೆ; ಷಡ್ಡಗ್ರಾಮದ ಶುದ್ಧಪಥ್ಯಾಮೂರ್ಭನೆಯನ್ನು ಉಳ್ಳದ್ದು, ರಿಧಶನ. 
ಸ್ವ.ಸೃಯಕಾಕಲಿನಿಷಾಘಯುತ: ಇದೇ ಇಲಸ್ಟಣಗರನನ್ತೂ 1ದಿಧ:ಪಹಿಶವಾದಿ ಸಂಪುರಾ: 
ಸಂಚಾಶಪನ್ನೂ ಪಡೆದಿರುವ ರಾರಫೊ -ದೇಶಿಯುಂದೋಲ: ಇಆದೆದದಿಂದ5ಮಾರ್ಗಗ 
ಏಂಡೋಲುಡೆಥೀಹಿಂಡೋಲಕಪಸಂತಶುದ್ದವಸಂತುಐಂದು: ಈರಾಗದ ವಿಕಾಶವಷ್ಟು 
ಪರಿಶೀಲಿಸಬೇಕು. : ಹಿಮ ಹತ ಬಂದಿತ ಹ ತಗಣ ೫ ಮು $ಿಡಂಸಿ 
ಎ ಶುಡ್ಯಫಸಂಕವು: ನಾಣಾಗಣ. ಸತಯ ಶಂಕಣಾಭವಣಂ (299೦ ಮೇಳೆಜನ್ಯಃ ಪ್ರಶ 
ಕೆಣಕು ಎಂದು ಇಕತುರ್ತಣಢೀಪ್ರಕಾಪಿಕೆಯಲ್ಲಿ ದೂಪಿತಪಾಗಿದೆ2 ದಾಮಾಪರಾತ್ಮಹು 
ಅದರ ಆಧೋಹದಲ್ಲಿ-ಘತೃಕ್ರವೆಂಥುಥನ್ನು ಸೆಂಕಟಿಮಿಯು-ಆಕ್ಟೇನಿಡಿಅದು ಪಹಿತ: 
ಫೆನ್ನುತ್ತಾನೆಂ ಮುದ್ದುವೊಕಟಿಮುಖಿಯೂ ಪರಾಗವನ್ನು ಇದೆ ವೀಳದಲ್ಲಿಂಉಪಾಂಗ 
ಸಂಪೂರ್ಣವಾಗಿ, -ಸಹಾಗೇಯವಾಗಿ: ; ಹೇಳುತ್ತಾನೆ. -ಸರಗೀಶಮಕರಂಬಡಲ್ಲಿ ಶುದ್ಧಃ 
ವಸಂತವು- ಸ.ಗ್ರಹ, ಸಂಪೂರ್ಣ: -ಚತ್ವಾರಿಂಶಚ್ಛತರಾಗನಿರೂಕಳಾದಲ್ಲಿ. ಸ 
ಠಾನವಸೊಸೆ.-. ಶಾಹಜಿದ ತುಳಬರುಗಗಉದನೂ ಶನಿಕರಾಭರಣ್ಞ ಜನ್ಯ-೨ರಾಕಯ 
Sn pels ಬರ ಮ 
ಎಂಧು ವರ್ಣಿಸಿ ಆಯಿತ್ತು ಅಂತತು-ಕಟಕ, ಠಾಯ.-ಗೀತಗಳಲಕ್ಷ್ಯತಿದಶಣನಗಳನ್ನು 
ಕೊಡುತ್ತಾರೆ. -ಮಹಾಢರತಜೂಡಾಮಣಿಯಲ್ಲಿನೀರಸ್ಷಂರಾಭರಣಜನ್ಯಾನರಿಗವಂಹಡಿಸ 





೨೦೪ ಕರ್ಣಾಟಕಸ೦ಗೀತವಾಹಿನಿ 


-ಸಧನಿಪಮಗರಿಸ ಎ೦ಬ ಸಂಚಾರವೂ ಗೋವಿಂದಾಚಾರ್ಯನಲ್ಲಿ ಸ-ತ್ರಯ, ಸರಿಗಮಪನಿಸ 
-ಸಧನಿಪ ಮರಿಗಮಗರಿಸ ಎ೦ಬ ರಾಗಮೂರ್ಛನೆಯೂ ತಿರುವೆ೦ಕಟಕವಿಯಲ್ಲಿ ಉಭಯ 
ಸ೦ಪೂರ್ಣಸ೦ಚಾರವೂ ಕನ್ನಡ ಸ೦ಗೀತರತ್ನಾಕರದಲ್ಲಿ ಸರಿಗಮಧನಿಸ-ಸನಿಧಮಗರಿಸ 
ಎಂಬ ಆರೋಹಾವರೋಹಗಳೂ ಶುದ್ಧವಸಂ೦ತಕ್ಕೆ ಕಂಡುಬರುತ್ತವೆ. 

೯. ಶ್ರೀ ರಾಗವು ಭಾರತೀಯಸ೦ಗೀತದಲ್ಲಿ ಹನ್ನೊ೦ದನೆಯ ಶತಮಾನದ ಸುಮಾರಿಗೆ 
ಮೊದಲಬಾರಿಗೆ ಗೋಚರವಾಗುತ್ತದೆ. ಅಂದಿನಿಂದಲೂ ಇದು ಮಂಗಳಪ್ರದವಾದ, 
ಸರ್ವಸ೦ಪತ್‌ಪ್ರದಾಯಕವಾದ 'ರಾಗವೆಂದು ಪೂಜ್ಯತೆಯನ್ನು ಗಳಿಸಿದೆ. ಲಲಿತೆಯಂತೆ 
ಅದೂ ಎರಡು ಪರಂಪರೆಗಳಲ್ಲಿ ವಿಕಾಸಗೊಂಡಿದೆ. ಮೊದಲನೆಯದು ಷಡ್ಡಗ್ರಾಮದ 
ಹಾಡ್ಜೀಜಾತಿಯಲ್ಲಿ ಹುಟ್ಟಿ ಸಂಪೂರ್ಣ, ಸ-ತ್ರಯ, ಅಲ್ಪ-ಪ, ಗ-ತಾರ ಮ-ಮಂದ್ರ, 
ಮಧ್ಯಮಕ್ಕೆಶಿಕ ಸಮಾನವಾದ ಸ್ವರಸಂಪತ್ತಿ ಎ೦ಬ ಲಕ್ಷಣಗಳನ್ನು ಪಡೆದಿದೆ. ಇದನ್ನು 
ನಾನ್ಯದೇವ, ಸೋಮೇಶ್ವರ (ಅವರೋಹಣದಲ್ಲಿ ಆಗಾಗ ಗ-ಸ೦ಚಾರ, "ಸ್ಪಸ್ಥಾನಪ್ರವಿಷ್ಟ' 
ವಾದ ರಿಷಭ), ಶಾರ್ಜ್ಣದೇವ (ಅಧುನಾಪ್ರಸಿದ್ದ ದೇಶೀರಾಗಗಳಲ್ಲಿ ಪ್ರಥಮ). ಹಮ್ಮೀರ 
ಕುಂಭ ಕರ್ಣರು ಈ ಪರಂಪರೆಯಲ್ಲಿ ಗುರುತಿಸುತ್ತಾರೆ. ಕಲ್ಲಿನಾಥನ ಕಾಲದಲ್ಲಿ ಈ 
ರಾಗವು ಪ್ರಯೋಗಶೀಲರ ಕ್ರಾಂತಿಕಾರಕಪ್ರಯತ್ನಗಳಿಗೆ ಸಿಕ್ಕಿ ರಿಷಭಧ್ಯೆವತಗಳಲ್ಲಿ ಹೇಗೆ 
ಚತುಃಶ್ರುತಿತ್ಸವನ್ನು ಪಡೆದುಕೊ೦ಡಿತೆ೦ಬುದನ್ನು ಹಿ೦ದೆ ವಿವರಿಸಿದೆ. ಮು೦ದಿನ ಶತಮಾನ 
ದಲ್ಲಿ ಪಂಡರೀಕ ವಿಠಲನೂ ಶ್ರೀಕ೦ಠನೂ ಇದೇ ಲಕ್ಷಣವನ್ನು ಹೇಳಿದರೂ ಅದು 
ಶ್ರೀರಾಗದಲ್ಲಾಗಲಿ ಬೇರೆಡೆಯಲ್ಲಾಗಲಿ ಉಳಿಯದೆ ಹೋಯಿತು. 

ರಿಧ-ಗಳ ಚತುಃಶ್ರುತಿಕತ್ಟವು ವ್ಯವಹಾರಕ್ಷಮವಲ್ಲವೆಂದು ಮನಗಂಡ ರಾಮಾ 
ಮಾತ್ಯನು ಅದಕ್ಕೆ ಪಂಚಶ್ರುತಿಕತ್ಚವನ್ನೇ ಹೇಳಿದನು. ಇಲ್ಲಿಂದ ಮುಂದೆ ಶ್ರೀರಾಗವು 
ಗಧ-ಲೋಪದಿಂದ ಔಡುವವಾಯಿತು, ಅವರೋಹದಲ್ಲಿ ಇವುಗಳನ್ನು ಪಡೆದುಕೊಂಡು 
ಸ್ವತ೦ತ್ರಮೇಳವೇ ಆಯಿತು ; ಇಂದಿನ ಖರಹರಪ್ರಿಯಮೇಳ(22)ಕ್ಕೆ ಪರಸ್ಪರವಾದ ಸ್ವರ 
ಸ೦ಪತ್ತಿಯು ಈ ರಾಗಕ್ಕೆ ಈ ಕಾಲದಿಂದ ಸ್ಪಷ್ಟೋಕ್ತಿಯಲ್ಲಿಯೇ ದೊರೆಯುತ್ತದೆ. 
ಪ೦ಡರೀಕವಿಠಲನ ರಾಗಚಂದ್ರೋದಯದಲ್ಲಿ ಧ-ಹೀನ ಮಾತ್ರವಾದುದು ರಾಗಮಾಲಾ 
ದಲ್ಲಿ ಗಧ-ಹೀನವಾದ ಔಡುವವಾಗಿದೆ, ಈಶಾನವದನಸಂಭೂತವೆಂದು ಪರಿಗಣಿತ 
ವಾಗಿದೆ. ಶ್ರೀಕ೦ಠನು ಇದರ ಸಂದಿಗೃಸ್ಥಿತಿಯನ್ನು ಗ-ಹೀನ ಅಥವಾ ಪೂರ್ಣ ಎಂಬ 
ಲಕ್ಷಣದಿ೦ದ ಸೂಚಿಸುತ್ತಾನೆ. ಹಿಂದೂಸ್ಥಾನೀಸಂಗೀತದಲ್ಲಿಯೂ ಈ ರಾಗವು ಈ 
ಕಾಲದಲ್ಲಿ ಅನಿಶ್ಚಿತ ರೂಪವನ್ನೇ ಪಡೆದಿತ್ತು. ಸೋಮನಾಥನು ಅದನ್ನು ಸ್ವನಾಮಕ (22) 
ಮೇಳ, ಗಧ-ರಹಿತ ಅಥವಾ ಗಧ-ಸಹಿತ, ರಿ-ಅ೦ಶಗ್ರಹ, ಸ-ನ್ಯಾಸ ಎ೦ದು ವರ್ಣಿಸಿದರೆ 
ದಾಮೋದರನು ಪ್ರಧಾನವಾದ ಇಪ್ಪತ್ತು ರಾಗಗಳಲ್ಲಿ ಒಂದೆಂದೂ ಪುಂರಾಗವೆಂದೂ 
ಹನೂಮಂತ ಮತದಲ್ಲಿ ವಸಂತಿ, ಮಾಲತಿ, ಮಾಲಾಶ್ರೀ, ಧನಾಸೀ, ಅಸಾವೇರಿ ಎಂಬ 
ರಾಗಿಣಿಗಳ ಪತಿಯೆ೦ದೂ ಸ್ವಮತದಲ್ಲಿ ಸ-ತ್ರಯವಾದ ಸಂಪೂರ್ಣರಾಗ, ಷಡ್ಡಾದಿ 
ಮೂರ್ಛನೆ, ಅನ್ಯಮತದಲ್ಲಿ ರಿಷಭಮೂರ್ಛನೆ ಎಂದೂ ಉಲ್ಲೇಖಿಸುತ್ತಾನೆ. 


ಸ ಚ್ರ 


ಇ 


ಬೈಕಾರ ರಾಮಪ ಯ್ಯ ೨೦೫ 


ಸ೦ಗೀತದರ್ಪಣ, ಸ೦ಗೀತಸರಣಿ, ರಾಗಸಾಗರ, ಚತ್ವಾರಿಂಶಚ್ಚತರಾಗನಿರೂಪಣ 
ಗಳಲ್ಲಿ ಶ್ರೀರಾಗಮೂರ್ತಿಯ ವರ್ಣನೆಯಿದೆ. ಸಂಗೀತಮಕರಂದದಲ್ಲಿ ರಾತ್ರಿಗೇಯ 
ವಾದರೂ ಅವೇಳೆಯಲ್ಲಿ ಹಾಡಿ ನುಡಿಸುವುದರಿಂದ ದೋಷವಿಲ್ಲ, ಸ-ಗ್ರಹ, ಗ-ಹೀನ, 
ಭಲ್ಲಾತಿ. ಕಾ೦ಭೋದಿ ಕುರಂಜಿಗಳ ಪತಿಯಾದ ಪುರುಷರಾಗ ಎಂಬ ಒಂದು ಪರಂ 
ಪರೆಯೂ ಕೋಲಾಹಲೀ, ದ್ರಾವಲೀ, ಅಂದೋಲೀ, ಮಾಧವೀ, ದೇವಗಾ೦ಧಾರಿಗಳನ್ನು 
ರಾಗಿಣಿಯಾಗಿ ಉಳ್ಳ ರಾಗ ಎಂಬ ಇನ್ನೊಂದು ಪರಂಪರೆಯೂ ಕಂಡುಬರುತ್ತವೆ. 
ನಾರಾಯಣದೇವನು ಷಾಡ್ಜೀಭವವಾದ ಈ ರಾಗಸ್ರೋತವನ್ನು ಅಲ್ಪ- ಪ, ವೀರಶೃಂಗಾರ 
ರಸವಿನಿಯೋಜ್ಯ ಎಂದು ಲಕ್ಷಿಸುತ್ತಾನೆ. 
ವೆ೦ಕಟಮಖಿಯು ಶ್ರೀರಾಗವು ಸ್ಪ ರ್ವನಾಮಕಮೇಳ(22), ಸ-ತ್ರಯ, ಸಂಪೂರ್ಣ, ಆದರೆ 
ಗಧ-ಹೀನ, ಸರ್ವಸ೦ಪತ್‌ಪ್ರದ, ಸಾಯಂಗೇಯ ಎಂದೂ ನ ವೆ೦ಂಕಟಮಖಿಯು 
ಅದೇ ಮೇಳದಲ್ಲಿ ಘನರಾಗ, ಸ-ಗ್ರಹ, ಸಂಪೂರ್ಣ, ಆರೋಹದಲ್ಲಿ ಧ-ಅಲ್ಪ, ಅವ 
ರೋಹಣದಲ್ಲಿ ಗ-ವಕ್ರ, ಸಾಯಂಗೇಯ, ಶುಭಪ್ರದ ಎಂದೂ ಹೇಳಿ ಅದರ ಆಧುನಿಕ 
ಸ್ವರೂಪವನ್ನು ಉದ್ಭಾಟಿಸಿದ್ದಾರೆ. ಅಹೋಬಲನು ರಿ-ಮೂರ್ಛನೆ, ರಿ-ತ್ರಯ, ಮತಾಂತರ 
ದಲ್ಲಿ ಸ-ಮೂರ್ಛನೆ, ಸ-ತ್ರಯ, ಆರೋಹದಲ್ಲಿ ಗಧ-ಹೀನ, ಸಾಯಂಗೇಯ ಎ 
ಎರಡು ಪಕ್ಷಗಳಲ್ಲಿ ಈ ರಾಗವನ್ನು ಚಿತ್ರಿಸಿದ್ದಾನೆ. ಶಾಹಜಿ, ತುಳಜರು ಶಿ ಚತ ರಾಗ 
ಗಳಲ್ಲೆಲ್ಲ ರಾಜಸದೃಶವಾದುದು, ಅತ್ಯಂತ ಪ್ರಶಸ್ತವಾದುದು, ಸರ್ವಸ೦ಪತ್‌ಪ್ರದಾಯಕ, 
ಈಶ್ವರನ ಸದ್ಯೋಜಾತಮುಖಸ೦ಭವ, ರಾಗಮೇಳಗಳಲ್ಲಿ ಮೊದಲನೆಯದು ಎಂದು 
ಪ್ರಶಂಸಿಸುತ್ತಾರೆ ; ತಮ್ಮ ರಾಗವಿವೇಕವನ್ನು ಇದರಿಂದಲೇ ಪ್ರಾರಂಭಿಸಿ, ಸ್ವನಾಮಕ 
(22)ಮೇಳ, ಸ-ತ್ರಯ, ಸ೦ಪೂರ್ಣ, ಸಾಯ೦ಗೇಯ, ತಾನ ವರ್ಜಿತ, ಅಲ್ಪ-ಧ, ಎ೦ಬ 
ಲಕ್ಷಣಗಳನ್ನು ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಇಂತಹ ಪ್ರಯೋಗವು ಉಂಟು, ಇಂತಹ 
ಪ್ರಯೋಗವು ಇಲ್ಲ ಎಂದು ನಿರ್ಣಯಿಸಿ ತೋರಿಸಲು ಪ್ರಾಚೀನ ಚತುರ್ದ೦ಡೀ ಲಕ್ಷ್ಯ 
ಗಳಿ೦ದ ನಿದರ್ಶನಗಳನ್ನು ಕೊಡುತ್ತೇನೆ ಎ೦ದು ಈ ಇಬ್ಬರೂ ಪ್ರತಿಜ್ಞೆ ಮಾಡಿ ಅದರ 
ಅ೦ಗವಾಗಿ ಶ್ರೀರಾಗಕ್ಕೆ ಠಾಯ, ಸ್ವರಖಂಡ, ಪ್ರಬಂಧ, ಉದ್ದಾಹ ಮುಂತಾದ 
ಉದಾಹರಣೆಗಳನ್ನು ನೀಡುತ್ತಾರೆ; ಸರಿಗಮ, ಮಗರಿಸ ಮುಂತಾದ ಅನೇಕ ಸಂಚಾರಗಳು 
ಇದರಲ್ಲಿ ನಿಷಿದ್ದವೆಂದು ನಿರ್ಣಯಿಸಿದ್ದಾರೆ. ಶ್ರೀರಾಗದ ಆಧುನಿಕ ಸ್ವರೂಪಕ್ಕೆ ಈ ಲಕ್ಷಣ 
ನಿರೂಪಣೆಯೇ ತಲಕಾವೇರಿ. ಮಹಾಭರತಚೂಡಾಮಣಿಕಾರ, ಗೋವಿಂದಾಚಾರ್ಯ ಮತ್ತು 
ತಿರುವೆಂಕಟಕವಿಗಳು ಶ್ರೀರಾಗವನ್ನು ಖರಹರಪ್ಭಿಯ(22)ಮೇಳದಲ್ಲಿ ಸರಿಮಪನಿಸ-ಸನಿ 
ಪಧನಿಪಮರಿಗರಿಸ ಎಂಬ ಅವರೋಹವಕ್ಪವೂ, ದುರ್ಬಲವೂ ಸಂಪುಟಿತವೂ ಆಗಿರುವ 
ಗಧ-ಸ೦ಚಾರದೊಡನೆ ವರ್ಣಿಸಿದ್ದಾರೆ. 
ಶ್ರೀರಾಗವು ಎರಡನೆಯ ಪರಂಪರೆಯಲ್ಲಿ ಟಕ್ಕ [ರಾಗಸ೦ಭೂತವಾದುದು ; ಅದರ 
ಸ್ವರಗಳನ್ನೇ ಪಡೆದಿದೆ. ಆದರೆ ರಿಪ-ಹೀನ, ಗ-ಮ೦ದ್ರ , ಮ- ತಾರ, ವೀರರಸದ ಅಭಿವ್ಯಕ್ತಿಗೆ 
ಪ್ರಯೋಜಕ ಎಂಬುದು ಇದರ ಲಕ್ಷಣ. ಇದು ಮಂದ್ರತಾರಗಳಲ್ಲಿ ಮೊದಲನೆಯ 


೨೦೬. ಕರ್ಣಾಲಕಸಲಿಗೀತವಾಹಿನಿ 


ಫರಂಪರಗೆ ಧಿಫಲೀತಖಾರಿರೂಪುದನ್ನೂ: ಸಂಪೂಗಣಣದಗಬಧಲುಔಡುವವಾಗಿದುಪುದನ್ನೂ 
ಗಹುನಿಸಟೇಕು. ಇದನ್ನು ನಾನ್ಯಡಾಪ-ಜಗದೇಕಮಲ್ಲ-ಸೋಮಂಡಾಜ.ಹರಿಷಾಲು ಪ್ರಾರ್ಶ: 
ದೇವ: ಮುದನಪಾಲ. ವಹಕ್ಟದೇನ. ಸರಾಧವಭಜ್ಜು: ಮುತ್ತು: ಕುಂಭನಣಾರುಲರಂಲಶ್ಲಣ - 
ದಲ್ಲಿ-ಹೇಳಿದ್ದಾರೆ. " ಪೂನಾನೀಸಾ ವ್ಯವಹಾಲೇರಿವುಹಖೀಸಲಂಬಲಬಸುಂಧಿಗ್ವಕುಕ್ಷಣಪುೂ 
ಇದಕ್ಕೆ ಅಲ್ಲಲ್ಲಿ ದೊರೆಯುತ್ತದೆ... 23೧ ದ೧ಅ ೨ಡಿಡ್ದದ ಡಿಪಿ ಇಯರಿಸ 
: ಈ: ರಡು ಕ್ರೋಶಣಳೂಾ 'ಹುಧ್ಯಂತಲ್ಲಯುಗದಲ್ಲಿ (ಸಂಗಮಿಸಿ; ದಿಪ.ಗಳು2ಸಿದಲು 
ಅಪುಗಳ-ಮುಂದಧಿನ. ಸ್ವಳಗಳು:ಲಖೋೀಷಹಾಗಲುತೂಡಡಿದುಹು ಸ್ವಾದ ಸ್ಯವಾಗಿದೊದಿಧಗಸ: 
ಚತುಃಶ್ರುತಿಕತ್ಸವೂ ಇದರಿಂದ ಉದ್ಭವಿಸಿದ ಅಸ್ಥಿ ರತ್ತೆಯಂಡಲ್ಪವಾದಾಢು ಔಡುಪತ್ವವು 
ಠಿಪಕಳ: ಬದಲು: ಗಧ-ಕಳಿಲಥ: "ಉಳಿಟಾಗಲುಂ- ಮೊದಲಯಿತತಯೂ ಬಕಾ: ಸ್ಟರಣಳು 
ಸ೦ಪಾರ್ಣಪಾಗಿ:-ಯಲೋಪವೂ ಗದೆ :ಡುರ್ಯುಲವಾಸಿ, .ಪಕ್ತಣಾಡಿ ರಾಗದಲ್ಲಿ ಸಿಧು 
ಕಾಂಡವು: ಶ್ರೀರಾಗದಾ ಸಂಪೂರ್ಣ: ಸಂಿಚಾರವುಳ್ಳ-ದ್ರಿತೀಯ-ಸಥ೦ಫಘೆರೆಡುಡುರರಾ 
ಸೇರಿಕೊಂಡುಡೇ ಇದಕ್ಕೆ ಕಾರಣವೆಂದು ತೋರುತ್ತದೆ;ಎಯಂವಾ .5ಡ-ಗ ಅದರ 
೨೧% ಸಾಮಪಢಾಲಿಯು:-ಸಮ್ಟೂ. ಕಂಗೀತಹ : ಮಧ್ಯಂತದುಸ್ಥಿಚತಿಯಲ್ಲಿ: ಹುಟ್ಟಿಕೊಂಡ 
ರಾಗ: ಇದನ್ನು ಾಮಾಮಾತ್ಯನೆಲಪ್ರಢೆಸುವಾಗಿ ಹಿಂದು ಪೋಳ(3)ವಾಗಿ- ಹೇಳಿ ಸ್ತಾಯ 
ಸೇರ ಸಮುಡ್ಛಫತಂದೂ ಹೋಡಿತೂರ್ವವರಾಲೀ ಮಾಡಣಾಹುಕೆಲಿಪು-್ರಾಮರಾದ 
ಗಳು ಇದರಲ್ಲಿ ಜನ್ಯವೆಂದೂ ಇವೇ ಮಾರ್ಗತಂಗೀತ ಪದಿಣಾತವಾಧು ಶಾ” ದೇವಣಿಗಿ 
ಸಹ್ಮುತವೆಂದೂ ುಜ್ಜಿಯಸುತ್ತಾನೆ;:ಜದರಲ್ಲಿನುಹಿಷಾದಪುದಿಷ್ಯಾತ: ನಡ್ಡೆಗಿಷಾಣವುಲ್ಲ 
ಕಾರ ಇದನ್ನು ವಲಕಣಮಖಿ: ತಂಕಜರೂ ಸಾಪಾಜೀದಸಮುದ್ಯುತ ಎಂರೇಶರೆದಿದ್ದಾದೆ; 
ತುಳಜನುಇತ್ನೂ ಒ೦ದುಹಜ್ಯಿಯುಂರಹೊಳಿರಾಮಾಪಾಾತ್ಮನಯ ಕೆಲವು ಗ್ರಾಮರುಣ 
ಗಣು:.ವಿಂಡುದನ್ನು 'ಜಿನ್ನಪಲಿಚೆಮುಸಣಾಂಘಾರ_ಪಲಿಚಘುಆಮುಂತಾವವುರಿಎ೧ದರಪಿಸ್ರುರಿ 
ಸುತ್ತಾನೆ' ಪಛಾಲಿಯಲ್ಲಿ: ನೌಹೀರೀಜಸ್ಯ : ಭಿನ್ನಪಲಶಪುಚನ್ಯಡಖಂಬ,  ಪಿನಡಾ!/ಪಥದಿಪದೆ 
ರಳು-ಬೆಳೆದುಬಢಿದುಡನ್ನು ಹಿಂದೆ ನೋಡಿದೆಯಷ್ಟೆ: ಭಿನ್ನಪರಿ ಚರ ಗಾಂಥಾರವದಿದಫು: 
ಗಳಿರದಕ್ಕೂ ಕಾರಲಿಲಯುತವಾದ-ಇತರ ಶುದ್ಧಸ್ತರಗಳೆಲಾಡ್ಲುದ್ರುಗಸ೦ಗೀತರತ್ನಾಕರಾಈಿ 
ಗ್ಯಧಿಫಗಳೆಲದ ಹಿಳೀಯುತ್ತದೆ ; -ಕಾವೆರಡ ಐಆಯಾ: ಮಸಿಭ್ರನಸೆಗಳಲ್ಲಿಯೂಜಸಕಜಾತಿ 
ಗಳಕ್ದಿಯ್ಯೂ ಮಾತ್ರ ಬೇಥೆಬೇಕೆಯಾಗಿದ್ದಫು.5 ಎಮ ಲಂ ಖಂಡಿಭಪಿಪ ಶಿರದ 
ಬಭಿನ್ನಶಂಚಪುದಲ್ಲಿ; ಸುಟ್ಟಿಡ'ನದಾಲಿಃ:ಪ್ರಭೇಧವು-ಕುದ್ಧಸುಧ್ಯಮುಖುತಹಾದಿಯೂ 
ಸೌವೀರಿಯಲ್ಲಿ - ಹಿಕ್ಟಿದ್ದು- ನಕೃತಮಢ್ಯಮಾಯತವಾಗಿಯಯಾ. ೇಪಣಪ್ನಾಟಕಮೊಡಳಲ 
ನೇಯದು 'ಸಾಮವರಾಲಿತಿ)ಯೆ೦ದುಾ, ವದಹನೆಯದು-ಹುದ್ಧ' ಪರಾಲಿ20/ಎಂದೂ 
ವಿಕಾಸವಾಯಿತು. "ಸಾಮ' ಎ೦ಬ ವಿಶೇಷಣವು ಸೇರಿಕೊಂಡಿದ್ದು: ಹದಿನಾರನೆಯ ಶಶ 
ಮಾಕದ ಪೇಳಿಗೆ ಎಂದು. ಕೋರುತ್ರದೆ. ಇದೇ ಹೇಣಿಕೆ ಭನಿಸ್ತಪದಿಚಮಬನ್ಯವಾರಿದ್ದ. ಈ 
(ಾಾಮಸಷನಾಲಿಯು :ಭಿನ್ಯಷಂಡಮಜನಕವಾಗಿ.ಸಪಾರ್ಪಟುು ಾದಿಧಾಪೂ ಪೂಚಮ್ಮೀ: 
ಪೂರ್ಪಪರಾಲೀ ಇಶ್ಯಾದಿ ಸದೃಶ: ಆಥಪಾ .-ಸಘಾನು:ಸ್ವರಸಂಪತ್ರಿಯನ್ನಾಳ್ಳ; ಹದ 


ಪ್ರಾಚೀನ ಗ್ರಾಮರಾಗಗಳಿಸ್ನಾ ಜನ್ಯರಣಾಣು ಜಳಗೊಂಡಿತು. : ವಾಮೆಸಮುತ್ಯು-ಪೆರಕಟ್‌ 
ಮಖಿಂಶಾಹಜಿ-ಮಷ್ಟು-ತುಳಜರುಂಹೇಳುತ್ತಿರುವುದು ಇದಷ್ಟೇ ಇದರೆ ಅವರುಕಾದಮ್ನು: 
ಸಾಮವೇಯು ನಂಚಬಿಷೆಂಯ ಕದೆಣರುವುದರ ಸೌಚಿತ್ಯವೇನೊೋಾರಿತಿಳಿಯಡುು ಅವುರಕಕಾಲ್‌ 
ಧಲ್ಲಿಹಾಮವೇಡಸಸಟಂದು ಹಾಖೆಂಯು:ಪಂಮೆಸಳದು ಸ್ವವಗಳಥಿಂಸಾಮಗಳನ್ನು ಹಾಡು 
ಫ್ದಿಡಬಿಹುಡ-ಏಂಬುದು ಅಭ್ಯಾಸಾರ್ಯಹಾಗಿದೆದುುಆ ,ಬಾ.ಬಂದು ಯಿ 
ಐಸಾಮಾನಾತೃಪು ಕಂತದ್ದಡಲ್ಲಿ ಸೊಹಮಾನನ ಪೊಕಟ್ರಮಹುಮತ್ತು-ಮಾದ್ದ ಫೆಂಕಟ' 
ಮೆಖಿಗಳು:ಸಾಮವಕಾಯಿಯ್ದನ್ನೂ ಸ್ಪತಂತ್ಯಮೇಳಯಿವನ್ನಾಗಿಹಿ ಸುತ್ತುಹುಂಸದಾಗೇಯಾ 
ವಸತರ ಜದರಂನಿಷಾದಫು- ಸೋಮದಾಧನಲ್ಲಿ ಸಹಖಿಯೂ ಹುಳಿದಂರಬ್ದುದಲ್ಲಿ 
ಜ್ಯೂತಫಡ್ವನಿಷಾದಸ್ಥಾನವೂಅಗಿದೇಆಡ್ದರೆವದ್ದಾರೂ ಇದರು ಜ್ಯುತಷಡ್ಜ್‌ನಷಾದವನ್ನು. 
ಕಾಕ್ಷಣಿಯೆಂಬ ಹೆಸರಾದರೆ ರಫ್ಟವಹದಿಸಿದ್ದಾ ರೆ ಶಾಹಜಿಮತ್ತು::ತುಳಿಜರುಕಾಣೆಕ 
ಡೇ ಆರೋಪದಲ್ಲಿ ನ-ಅಂಘಪಶಇತದೆಡರಳದ್ಲಿ;ಸಲತಾರವು ಸರಳ 
ವಾಗಿದೆ ಎಂಬ: ವಿಶಂಹೋಕ್ಕಿಯೊಡಿಗಉದ್ದಾಗಹು ಠಾಯಗಳು ಉಣ್ಣೋದಾಹದಣೆಗಳನೂ 
ನೀಡುತ್ತಾರೆ. ಈ ಆರೋಹ ಗ-ಲಂಘನವು ih -ಲೋಚವಾಗಿಯುಂ ಪರಿಣಮಿ 
ಸಿದೆ. ಗಾನಮೂರ್ತಿ (3) ಮೇಳದಲ್ಲಿ ಜನ್ಯ, ಸ-ತ್ರಯ, ಆರೋಹ ಗ-ಹೀನ, ಅವರೋಹ- 
ಸಂಪೂರ್ಣ ಪಿಂಯೂವಸಾಭನತನೊಂಬಮಗೆರಾರನುದ:ಸಡಿಮುಪದ್ದಂಹ-ಹೆಭಿಪಮೆರಿಸ 
ನಿಸ:ಎಂಬ.ಅನರೋಹುಪಕ್ರಸಲಚಾರವನ್ನು/ಗೋಪಿಂದಾಚಾರ್ವವೂ;ಸರಿಮಪಧನಿಸ ಸನಿ 
ಧಷಹುರಧಿಸೂ ಎಂಡಿ ಢಾರೆಮಾರ್ಛಸಫೊರುನ್ನು: ತಿರುಪೆಂಕಟರವಿರಯೂಂ ಪಮಪಧನಿಸ: 
ಸಡಿಧಪುಮಸರ್‌ಹಪುಸಹುಂತಹುಷಧನಿಧನಿಹಪಾಕಡಿಧವಮಸವನವಎಯ ಜಟಿಲುಯಾಚಾರ 
ಫನ್ಞಾಕನ್ಸಡ ಸಂರೀಪರಷ್ಟಾಕದ್ದಕಾರನೂ:ರಾಗಕ್ಷಿ5ಡಿಧಿಸುತ್ತಾರೇ-ಸಾಯಪರಾಬಿಯು 
ಇಂದ: ತುಂಬಾ:ಅಿಪರ್ಧೂಪಖಾಗಿಹ್ದು ಅ ಬೆರೆಣಹ-ಗಹೀನ ಅವರೋಹ-ಸರಿಪುಯಲೆ 
ಐಂ ಕೂಪದಲ್ಲಿ ಉಳಿದುಕೊಂಡಿದ್ದೆ2ಅ ರಕ್ಕಣರ ಯದ ಬಹ ಬೆಂಗ ಭಾದಜಾಂಡ 
5ನ ಹೋಮಲರಾನವೂಪ್ರಾಬೇಕವಾದರುೂ ಅಂಧ ಇಂದು `ಅಹಡಾಪರರಾರ 
ರಿಯೋ ಂಕಾಡಹೊಣನಿದೆವಾಂಸುತಂಗದಂ-3 ಇದನ್ನು ಸಷಾಡ್ರೀಜಾಶಿಸಮುತ್ತುವ 
ಸಂಪುಹಾಣ: ಸುತ್ರಯ ಘುಲತಾದಪಬದ್ರಂಗರಿಖಪುಲ ಎನಿದಾಸಾನ್ಮದ್ದೇಪಯ:ವಾಯೇ 
ಐನ್ನನಹನ್ನೂ ಶ್ರಿಸ್ಯಾಯಿಗಿಳಲ್ಲಿಯೂ ಸ ಗಖಿ-ಉತ್ಯಟಾಂಖಂಬ್ದುಂವಿಶೇನಕ್ತಿಯೊಡನೆ 
ಅಭಾಪದ-ಬಕ್ಷೋಡ್ಡಾಹರಣೆಯನ್ನೂ5ಅಡಢಣ್ಕೆ.ಹೇಳುಪ್ತಾದೆ. ನಂಷರದ:ಕಾಲದಲ್ಲಿಣಾದು 
ಶ್ರಿಂರಾಗಡಕ್ಲಿ ಈಾಗಾಂರಜನ್ಯಲವೀರರನಪ್ರುಯೊಜ್ಯ ಸುಖದ್ರ್ಯತಾರಗಳಲ್ಲಿ ಗಮಾಉತ್ವಟಿ: 
ಸೂಪೂಣಗವಿದಿಳ ಲಕ್ಷಣದೊತನೆಸೋಹುರಾಜರೇಭಥ. ಜಗಜೇಶಮಲ್ಲ:-ಹರಿಹಾಲರೇವ: 
ಪಾರ್ಶ್ರದೇವ, ಶಾರ್ಜ್ಣದೇವ, ಕುಂಭಕರ್ಣ ಮುಂತಾದವರಿಂದ ನಿರೂಪಿತಪಣ್ಸಿದೆನಇದರ 
ಪಾದಹುಂದ್ರುಸ್ವಡರಳಲ್ಲಿ ಅಲ್ಲಲ್ಲಿ: ಸ್ತಲ್ರರ್ಯತ್ತಾಸಪುಶಂಡುಬಿಡುತ್ತ ದ್ಲೆಪಜರಬಂತ 
ಆ೬ಹದಿಸಾದಸೇಯೂ ಹತವಾಕಥಿಂಡಸಕದರ: ನಿಘಾದವು-ಹೈಶಿಶಿಯಾಗಿ ಮಾರ್ಪಟ್ಟಿತು 
ಇದನ್ನು ಪ೦ಡರೀಕವಿಠಲನು ಗಮನಿಸಿ ಸೋಮವನ್ನು ಸ್ವತಂತ್ರಮೇಳಲ್ಪಿಸವಾಗಿ ಪ್ರಯ 





ಸದಾಗೇಯ ಮತ್ತು ಶಿವಪ್ರಿಯವೆಂದು ತನ್ನ ರಾಗಮ೦ಜರಿಯಲ್ಲಿ ಗಮನಿಸುತ್ತಾನೆ. ಆದರೆ 
ಇದೇ ಕಾಲದಲ್ಲಿ ಗಾ೦ಧಾರವು ಶುದ್ಧದಿಂದ ಅಂತರ (ಚ್ಯುತಮಧ್ಯಮಗಾಂಧಾರ) 
ಸ್ಥಾನಕ್ಕೂ ಏರಿತು. ಇದರಿಂದಾಗಿ ಈ ರಾಗವು ವಸ೦ತಭೈರವೀಮೇಳ(೧೪)ಕ್ಕೆ ವರ್ಗ 
ವಾಯಿತು. ರಾಮಾಮಾತ್ಯನು ಈ ರಾಗವನ್ನು ವರ್ಣಿಸಿರುವುದು ಹೀಗೆಯೇ : ಸ-ತ್ರಯ, 
ಸರ್ವದಾಗೇಯ, ಮಂದ್ರ-ಮ, ಅಧಮ ಸಂಪೂರ್ಣರಾಗ. ಸ೦ಗೀತಮಕರ೦ದಕಾರನು 
ಇದನ್ನು ಪ್ರಾತರ್ಗೇಯವಾದ ಪುರುಷರಾಗವೆನ್ನುತ್ತಾನೆ. ಚತ್ಪಾರಿ೦ಶಚ್ಛತರಾಗನಿರೂಪಣ 
ಕಾರನು ವಸ೦ತರಾಗದ ಪುತ್ರನೆ೦ದು ಮೂರ್ತಿವರ್ಣನಪೂರ್ವಕವಾಗಿ ಹೇಳುತ್ತಾನೆ. 
ಮಹಾಭರತಚೂಡಾಮಣಿಕಾರನೂ ಗೋವಿ೦ದಾಚಾರ್ಯನೂ ತಿರುವೆ೦ಕಟಕವಿಯೂ 
ಸೋಮರಾಗಕ್ಕೆ ವಕುಳಾಭರಣ(14)ದಲ್ಲಿ ಜನ್ಯತ್ವ, ಸರಿಮಪಮಧನಿಸ ಎಂಬ ಗ-ಹೀನ 
ವಕ್ರಆರೋಹ, ಸನಿಧಮಗರಿಸ ಎ೦ಬ ಪ-ಹೀನ ಅವರೋಹಗಳನ್ನು ವಿಧಿಸುತ್ತಾರೆ. 
ಕನ್ನಡಸ೦ಗೀತರತ್ನಾಕರಕಾರನು ಅವಕ್ರವೂ ಗ-ಹೀನವೂ ಆಗಿರುವ ಸರಿಮಪಧನಿಸ ಮತ್ತು 
ಪ-ಹೀನವಾದ ಸನಿಧಮಗರಿಸ ಎಂಬ ರಾಗಮೂರ್ಥನೆಯನ್ನು ಕೊಡುತ್ತಾನೆ..ಈ ರಾಗವು 
ಇಂದು ಅಪರೂಪವಾಗಿಯೇ ಉಳಿದಿದೆ. 
x x ಜೇ 

ಬೈಕಾರ ರಾಮಪ್ಪಯ್ಯನು ನಮ್ಮ ಸ೦ಗೀತವನ್ನು ಕೈಹಿಡಿದು ನಡೆಸಿದ ಕಾಲವು ಪರ್ವ 
ಯುಗ. ಕ್ರಾ೦ತವಾಗುತ್ತಿದ್ದ ಕರ್ಣಾಟಕಸ೦ಗೀತವನ್ನು ಕಲ್ಪನಾ ಚತುರಾನನರೂ ಅಭಿನವ 
ಭರತಾಚಾರ್ಯರೂ ಆಗಿದ್ದ ವ್ಯಾಸರಾಯರು ಮತ್ತು ಅವರ ಶಿಷ್ಕಶ್ರೇಷ್ಠಚತುಷ್ಟಯರಾದ 
ಗುರುಪುರ೦ದರರು, ವಾದಿರಾಜರು, ಕನಕದಾಸರು ಮತ್ತು ವೈಕು೦ಠದಾಸರು--ಈ ಹರಿ 
ದಾಸರೂ ಅದರ ಲಕ್ಷ್ಯಮಾರ್ಗವನ್ನು ಪರಿಷ್ಕರಿಸಿ ಸಮೃದ್ಧಗೊಳಿಸಿದರು ; ಕನ್ನಡನಾಡಿನ 
ಶಿವದಾಸರು ನಿಜಗುಣಶಿವಯೋಗಿಯ ನಾಯಕತ್ವದಲ್ಲಿ ನಮ್ಮ ಸ೦ಗೀತದ ಗೇಯವಸ್ತು 
ಸಂಪದವನ್ನು ಗುಣಿಸಿ ಹೆಚ್ಚಿಸಿದರು. ರತ್ನಾಕರ ಅಣ್ಣಗಳನ್ನು ಮು೦ದಿಟ್ಟುಕೊ೦ಡ ಅರ್ಹ 
ದ್ಹಾಸರೂ ಈ ಕೈಂಕರ್ಯದಲ್ಲಿ ಕೃತಕೃತ್ಯರಾದರು. ಇವರೆಲ್ಲ ಗಾನಸ೦ಕ್ರಾ೦ತಿಯ ಮಂದಾಕಿನಿ 
ಯನ್ನು ಮಂದಿಯ ಮನೆಬಾಗಿಲಿಗೆ ಮುಟ್ಟಿಸಿದ ಮಹಾನುಭಾವರು. ಭಂಡಾರುವಿಠಲ, 
ಭ೦ಡಾರುಲಕ್ಮೀನಾರಾಯಣ, ಬಯಕಾರ ರಾಮಾಮಾತ್ಯರ೦ತಹ ವಾಗ್ಗೇಯವಿಭೂತಿ 
ವಿಭವರು ಹಳೆಯದರಲ್ಲಿ ಹೊಸತನ್ನೂ ಹೊಸತರಲ್ಲಿ ಹಳೆಯದನ್ನೂ ತುಂಬಿದರು. 
ಕಲ್ಲಿನಾಥ, ರಾಮಾಮಾತ್ಯ, ಪ೦ಡರೀಕವಿಠಲ, ಶ್ರೀಕಂಠ, ಲಕ್ಷ್ಮೀನಾರಾಯಣರಂತಹೆ 
ಶಾಸ್ತ್ರಸೀಮಾನಿರ್ಮಾಪಕರು ನಮ್ಮ ಸಂಗೀತಕ್ಕೆ ಹೊಸ ಆಯಾಮಗಳನ್ನು ಕಲ್ಪಿಸಿದರು. 
ಇವರೆಲ್ಲರೂ ನಮ್ಮ ಸಂಗೀತ ಭಾರತಿಯ ಭವ್ಯಮೂರ್ತಿಯನ್ನು ಕಡೆದು ನಿಲ್ಲಿಸಿದ 
ಮಹಾಶಿಲ್ಪಿಗಳು. 

ತೊಡರಮಲ್ಲ. ಅಭಿನವಭರತಾಚಾರ್ಯ, ರಾಯಬಯಕಾರ, ರಾಜಶಿಲ್ಲಿ ರಾಮಾ 
ಮಾತ್ಯನು ಇವರೆಲ್ಲರ ಮುಕುಟಮಣಿ, ಸ೦ಗೀತಸಾಹಿತ್ಯಲಕ್ಷ್ಮೀದಕ್ಷಿಣನಾಯಕ, ವಿತತ 
ವಿದ್ಯಾಧರ ವಿಚಕ್ಷಣ. 


ಬೈಕಾರ ರಾಮಪ್ಪಯ್ಯ ೨೦೯ 


ರಾಮಾಮಾತ್ಯ (ಅನುಬಂಧ) 


ರಾಮಾಮಾತ್ಯನ ವ್ಯಕ್ತಿತ್ವ, ಬಹುಮುಖಪ್ರತಿಭೆ, ನಾನಾ ಸಾಧನ-ಸಿದ್ಧಿಗಳು ಇವುಗಳನ್ನು ಕುರಿತು 
ಡಾ. ಎಸ್‌. ಎನ್‌. ಶಿವರುದ್ರಸ್ಟಾಮಿಯವರು ಕಳೆದ ವರ್ಷ (ಕ್ರಿ. ಶ. ೨೦೦೦) ಒಂದು ಐತಿಹಾಸಿಕ 
ಅಧ್ಯಯನವನ್ನು ಕೈಗೊ೦ಡು “ಬಯಕಾರರಾಮಪ್ಪ' ಎ೦ಬ ಪುಸ್ತಿಕೆಯನ್ನು ರಚಿಸಿದ್ದಾರೆ. ಅದು ಕನ್ನಡ 
ವಿಶ್ವವಿದ್ಯಾಲಯದ ಪ್ರಸಾರಾ೦ಗದಿ೦ದ ಮಂಟಪಮಾಲೆಯಲ್ಲಿ ನಲವತ್ತನೆಯ ಪುಸ್ತಿಕೆಯಾಗಿ 
ಪ್ರಕಟಿತವಾಗಿದೆ. ಅದರಲ್ಲಿ ರಾಮಾಮಾತ್ಯನನ್ನು ಕುರಿತ ಹಲವು ಸ್ವಾರಸ್ಯದ ಸಂಗತಿಗಳಿವೆ. ಅವುಗಳಲ್ಲಿ 
ಕೆಲವನ್ನು ಈ ಅನುಬಂಧದಲ್ಲಿ ಸಂಗ 'ಹಿಸಿಕೊಟ್ಟಿದೆ. ಹೆಚ್ಚಿನ ವಿವರಗಳನ್ನು ಮೇಲೆ ಹೇಳಿದ ಪ್ರಕಟನೆ 
ಯಲ್ಲಿ ಪಡೆಯಬಹುದು. 

ರಾಮಾಮಾತ್ಯನು ಹುಟ್ಟಿದ್ದು ಪಾದರಿಕುಪ್ಪಂ ಎ೦ಬ ಹಳ್ಳಿಯಲ್ಲಿ. ಅದು ಚ೦ಗಲ್‌ ಪಟ್ಟು ಜಿಲ್ಲೆಯ 
ಪೊನ್ನೇರಿ ತಾಲ್ಲೂಕಿನಲ್ಲಿದೆ. ಅವನ ತಂದೆ ಪರಾಶರಗೋತ್ರದ ಆಪಸ್ತಂಬ ಸೂತ್ರದ ಯಜುಃಶಾಖೆಗೆ 
ಸೇರಿದ ಪೆದತಿಮ್ಮರಸ; ತಾಯಿ ಲಕುಲೀಶಮ್ಮ. ಪೆದತಿಮ್ಮರಸನ ತಂದೆ ರಾಮಮಂತ್ರಿ, ತಾತ 
ಭಾವಯ್ಯ, ಮುತ್ತಾತ ಸಿ೦ಗಯ್ಯ. ರಾಮಾಮಾತ್ಯನ ಜನನ ಕಾಲ ಕ್ರಿ. ಶ. ೧೬ನೇ ಶತಮಾನ ಪ್ರಥಮ 
ದಶಕ; ಕ್ರಿ. ಶ. ಸು. ೧೫೬೦ರ ಅಸುಪಾಸಿನವರೆಗೆ ಜೀವಿಸಿದ್ದನು. ಅವನ ತಂದೆಯೂ ಪೂರ್ವಜರೂ 
ವಿಜಯನಗರ ಸಾಮ್ರಾಜ್ಯದಲ್ಲಿ ಅಧಿಕಾರಿಗಳೂ ಘನವಿದ್ವಾಂಸರೂ ಆಗಿದ್ದರು. ಪೆದ (ಹಿರಿಯ) 
ತಿಮ್ಮರಸನು ರಾಯಸದ ಹುದ್ದೆಯಲ್ಲಿದ್ದನು. ರಾಮಾಮಾತ್ಯನ ಸಂಬಂಧಿಕರಲ್ಲಿ ತಿಮ್ಮಮಂತ್ರಿ, 
ಶೂರ, ಭಾಸ್ಕರ (ಬಾಚರಸ), ಭಾವಯ್ಯ ಎಂಬ ಚಿಕ್ಕಪ್ಪಂದಿರು, ಚೆನ್ನಮಾ೦ಬಾ ಎಂಬ ಸೋದರತ್ತೆ, 
ಪ್ರತಾಪಯಲ್ಲ ಎಂಬ ಅವಳ ಪತಿ, ವೀರಮ್ಮ ಎಂಬ ಪತ್ನಿ, ಬಾಚರಸನ ಹೆ೦ಡತಿ ಅಮ್ಮಾಜಮ್ಮ, 
ಅವರಿಬ್ಬರ ಮಗ ಕೃಷ್ಣಪ್ಪ, ಲಿ೦ಗಾಲಯ್ಯ, ಆಕಪ್ಪ, ಎಂಬ ಪುತ್ರರು, ಅಚ್ಯುತಮ್ಮ ಮತ್ತು 
ಕಾಮಾಂಬಿಕಾ ಎಂಬ ಪುತ್ರಿಯರು ಇದ್ದುದಲ್ಲದೆ ಗೋಪಮ್ಮ ಎಂಬ ಸಂಗೀತ, ಆಗಮಶಾಸ್ತ್ರಗಳ 
ಶಿಷ್ಯೆಯೂ ಇದ್ದಳು. ರಾಮಾಮಾತ್ಯನು ಕೃಷ್ಣದೇವರಾಯನ ಕಾಲದಿಂದಲೇ ವಿಜಯನಗರದ ಸಣ್ಣ 
ಅಧಿಕಾರದ ಹುದ್ದೆಗಳಲ್ಲಿ ಇದ್ದು ಸ್ವಂತ ಪರಿಶ್ರಮ ಪ್ರತಿಭೆ ಮತ್ತು ದಕ್ಷತೆಗಳಿ೦ದಾಗಿ ಸಾಮ್ರಾಜ್ಯದ 
ಮಾಂಡಲಿಕನಾಗಿ ಕೊ೦ಡವೀಡು ಪ್ರಾಂತವನ್ನು ಆಳಿದನು. ಇದಕ್ಕಾಗಿ ಸಾಮ್ರಾಜ್ಯಧುರಂಧರ ಎಂಬ 
ಬಿರುದನ್ನು ಗಳಿಸಿದನು. ಅವನು ಅಚ್ಯುತರಾಯ, ಅಳಿಯರಾಮರಾಯ ಮತ್ತು .ಅವನ ಸೋದರ 
ವೆ೦ಕಟಾದ್ರಿಯ ವಿಶೇಷ ಪ್ರೀತ್ಯಾದರಗಳಿಗೆ ಪಾತ್ರನಾಗಿ ಅತ್ಯಂತ ಉತ್ಕರ್ಷ ಸ್ಥಿತಿಗೆ ಏರಿದನು. ಈ 
ಕಾಲದಲ್ಲಿ ಕೊ೦ಡವೀಡು ಪ್ರಾ೦ತವು ರಾಜಕೀಯ, ರಾಜತಾಂತ್ರಿಕ ಹಾಗೂ ಲಷ್ಕರಿ ಪ್ರಾಮುಖ್ಯವನ್ನು 
ಪಡೆದಿತ್ತು. ವಿಜಯನಗರದ ವಿರೋಧಿಗಳಾಗಿದ್ದ ಹಲವಾರು ರೆಡ್ಡಿ ನಾಯಕರನ್ನು ರಾಮಪ್ಪನು 
ನಿರ್ಮೂಲಮಾಡಿ ರಾಜ್ಯವನ್ನು ನಿಷ್ಕ೦ಟಕವಾಗಿ ಮಾಡಿದನು; ಕ್ರಿ. ಶ. ೧೫೩೯ರಿ೦ದ ತನ್ನ ಕೊನೆ 
ಗಾಲದವರೆಗೆ ಅದರ ಆಳರಸನಾಗಿ ಚಕ್ರವರ್ತಿಗೆ ಸಮಾನವಾದ ಸ್ಥಾನಮಾನಗಳನ್ನು ಗಳಿಸಿದ್ದನು. 
ಅವನು ರಾಜ್ಯಾಡಳಿತದಲ್ಲಿ ದಕ್ಷನಾಗಿದ್ದುದು ಮಾತ್ರವಲ್ಲದೆ ಸಂಗೀತ, ಶಿಲ್ಪ. ವಾಸ್ತು ಮತ್ತು ಆಗಮ 
ಶಾಸ್ತ್ರಗಳಲ್ಲಿಯೂ ಘನವಿದ್ವಾಂಸನಾಗಿದ್ದನು. ಪ್ರಭು ಅಚ್ಕುತರಾಯನಿಗೆ ತಾನು ಕಂಡುಹಿಡಿದ ಹೊಸ 
ವೀಣೆಯನ್ನು ಅಚ್ಯುತೇ೦ದ್ರಮೇಲವೀಣಾ .ಎ೦ಬ ಹೆಸರಿನಲ್ಲಿ ಸಮರ್ಪಿಸಿದನು. ವೆಂಕಟಾದ್ರಿಯ 
ಪ್ರೇರಣೆಯಂತೆ ಸ್ವರಮೇಲಕಲಾನಿಧಿ ಗ್ರ೦ಥವನ್ನು ೧೫೫೦ರ ಆಗಸ್ಟ್‌ ೨೧ರ೦ದು ಸಂಪನ್ನಗೊಳಿಸಿ 
ದನು. ವಿಜಯನಗರ ಸಾಮ್ರಾಜ್ಯದ ಉನ್ನತಾಧಿಕಾರಿಗಳು ಬಹುತೇಕ ಬ್ರಾಹ್ಮಣರೇ ಆಗಿದ್ದರು. 
ಇವರಲ್ಲಿ ರಾಮಾಮಾತ್ಯನ ಪೂರ್ವಜರೂ ತಂದೆ. ಚಿಕ್ಕಪ್ಪ೦ದಿರೂ ಸೇರಿದ್ದರು. ಆದರೆ ರಾಮರಾಯನ 
ಆಳ್ವಿಕೆಯಲ್ಲಿ ಬ್ರಾಹ್ಮಣಾಧಿಕಾರಿಗಳ ಸಂಖ್ಯೆ ಮತ್ತು ಪ್ರಭಾವಗಳು ಬಹುವಾಗಿ ಇಳಿಮುಖವಾದವು. 
ಆಗ ಇದ್ದ ಇಬ್ಬರೇ ಬ್ರಾಹ್ಮಣಾಧಿಕಾರಿಗಳೆ೦ದರೆ ರಾಮಾಮಾತ್ಯ ಮತ್ತು ರಾಮಭಟ್ಟಯ್ಯ. 


೧೪ 


ರಾಮಾಮಾತ್ಯನು ಜೀವಿತದ ಬಹುಭಾಗವನ್ನು ಕರ್ಣಾಟಕದ ಮತ್ತು ಆಂಧ್ರದ ಅಧಿಕಾರಿಯಾಗಿ 
ಕಳೆದನು. ಹೀಗೆ, ಈಗಿನ ಮೈಸೂರು ನಗರದ ಸಮೀಪದ ಹದಿನಾರು (ಐಹಡದಣ?), ತುಮಕೂರು 
ಜಿಲ್ಲೆಯ ಬೂದಿಹಾಳು ಮತ್ತು ಹೊನ್ನವಳ್ಳಿ ಸೀಮೆಯಲ್ಲಿ ಮಾಗಣಿಕಾರ, ಪಾರುಪತ್ಯಗಾರ ಎಂಬ 
ಹುದ್ದೆಗಳಲ್ಲಿದ್ದು ಆರಗವೇಂಠೆಯ ವಿಜಯನಗರ ಪ್ರತಿನಿಧಿಯಾಗಿದ್ದನು. ಈ ಕಾಲದಲ್ಲಿ ಅವನೂ 
ಅವನ ಪ್ರೇರಣೆ ಮತ್ತು ಆಜ್ಜೆಗಳಿಂದ ಅವನ ಕೈಕೆಳಗಿನ ಅಧಿಕಾರಿಗಳೂ ಮಾಡಿದ ದಾನಧರ್ಮಗಳೂ 
ಕಾಮಗಾರಿಗಳೂ ಅಪಾರ. ಇವನ್ನು ಹಲವಾರು ಕನ್ನಡಶಾಸನಗಳು ತಿಳಿಸುತ್ತವೆ. ಈ ಲೋಕೋಪಕಾರಕ 
ಕಾರ್ಯಗಳಲ್ಲಿ ಹಲವು ಇಂದಿಗೂ ನಡೆದುಬರುತ್ತಿವೆ. ಇವನ್ನೆಲ್ಲ ರಾಮಾಮಾತ್ಯನು ತನ್ನ ಪ್ರಭುವರ್ಗದ 
ಮತ್ತು ಕುಟು೦ಬವರ್ಗದ ವಿವಿಧ ಸದಸ್ಯರಿಗೆ ಪುಣ್ಯವಾಗಲೆ೦ದು ಮಾಡಿದ್ದಾನೆ. ಇವುಗಳನ್ನು ಕೆರೆ-ಬಾವಿ 
ಗಳು. ಅಗ್ರಹಾರಗಳು, ದೇವಸ್ಥಾನಗಳು, ದತ್ತಿಗಳು, ಸು೦ಕ-ರಿಯಾಯಿತಿಗಳು ಎಂದು ವಿಂಗಡಿಸಿ 
ಮುಖ್ಯವಾದವುಗಳನ್ನು ಹೀಗೆ ಹೆಸರಿಸಬಹುದು : 

೧. ಕೆರೆ-ಬಾವಿಗಳು: ಗೋಪಿನಾಥ, ಅಚ್ಛುತಮ್ಮ, ಬಾಚರಸ, ರಾಮ, ಆಕ, ಅಮ್ಮ, ವೀರ, 
ಅಚ್ಕುತೇ೦ದ್ರ, ವೆಂಕಟಾದ್ರಿ, ಪಿನಲಕ್ಕ, ಚಿನತಿಪ್ಪ, ಪೆದಲಕ್ಕ, ಕಾಮ, ಆಕ--ಮುಂತಾದ ಹೆಸರುಗಳ 
`ಸಮುದ್ರೆ'ಗಳು, ಲಿಂಗಾಲಯ. ವೆಂಕಟಯ್ಯ ಮುಂತಾದ ಹೆಸರುಗಳ ತಟಾಕಗಳು; ಎಲ್ಲ ಅಗ್ರ 
ಹಾರಗಳಲ್ಲಿಯೂ ಕಲ್ಕಾಣಿಗಳು | 

೨. ಅಗ್ರಹಾರಗಳು : ಚಿಕ್ಕಗ೦ಡಸಿ, ಪೆದತಿಮ್ಮಾಪುರ. ಚಿನ್ನತಿಮ್ಮಾಪುರ, ಅಚ್ಯುತಮ್ಮ ಮುಂತಾದ 
ಅಗ್ರಹಾರಗಳು ಮತ್ತು ನಾನಾಗೋತ್ರಗಳ ಬ್ರಾಹ್ಮಣರಿಗೆ ಹಳ್ಳಿಗಳ ದಾನಗಳು, ಚೆನ್ನಮಾ೦ಬ ಮತ್ತು 
ಪ್ರತಾಪಯಲ್ಲರಿಂದ ಕೊಂಡವೀಡು ಅಗ್ರಹಾರ 

೩. ದೇವಸ್ಥಾನಗಳು : ಪೆದತಿಮ್ಮಾಪುರದಲ್ಲಿ ಗೋಪೀನಾಥ, ತ್ರಿಕೂಟಾಚಲದ ಶಿವದೇವಾಲಯ 
ಮತ್ತು ಬಾಚೇಶ್ವರ, ಅಮ್ಮೇಶ್ವರ, ಕೃಷ್ಣೇಶ್ವರ ಎ೦ಬ ಶಿವಲಿಂಗಗಳ ಪ್ರತಿಷ್ಠೆ, ಮಲ್ಲಿಕಾರ್ಜುನ ಮತ್ತು 
ಕಾಶೀವಿಶ್ಚೇಶ್ವರ ದೇವಾಲಯಗಳು. ಬಾಲಕೃಷ್ಣ ದೇವಾಲಯ, ಕೊಂಡವೀಡು ದುರ್ಗದಲ್ಲಿ ಚೆನ್ನ 
ಮಾಂಬ ಮತ್ತು ಪ್ರತಾಪಯಲ್ಲರಿಂದ ಪರ್ವತನಾಥ ದೇವಾಲಯ, ವೀರಭದ್ರದೇವಸ್ಥಾನ 

೪. ತಿರುಮಲದ ವೆಂಕಟೇಶ್ವರನಿಗೂ ತಿರುಪತಿಯ ಗೋವಿ೦ದರಾಜನಿಗೂ ಬೇಲೂರು ಚೆನ್ನಕೇಶವ 
ನಿಗೂ ದತ್ತಿಗಳು 

೫. ಬೂದಿಹಾಳಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶಿವರಾತ್ರಿಯಂದು ಮದುವೆಯ ಮತ್ತಿತರ 
ಸುಂಕಗಳಿಂದ ವಿನಾಯಿತಿ j | | 

೬. ರಾಮಾಮಾತ್ಯನ ಕೈಕೆಳಗಿನ ಅಧಿಕಾರಿ ಮಾದಪ್ಪಯ್ಯನಿಂದ ಅರಮನೆಗೆ ಬರಬೇಕಾದ ಸುಂಕ 
ಗಳನ್ನು ಹದಿನಾರುಸೀಮೆಯ ಹಳೆಯ ಮೋಡಹಳ್ಳಿಗ್ರಾಮದ ಮಲ್ಲಿಕಾರ್ಜುನ ದೇವರಿಗೆ ಸಲ್ಲಿಸುವಂತೆ 
ಏರ್ಪಾಡು ಇತ್ಯಾದಿ ಕ 

ರಾಮಾಮಾತ್ಮನು ರಾಜಶಿಲ್ಪಿ. ವಾಸ್ತುವಿಚಕ್ಷಣ. ಅಳಿಯ ರಾಮರಾಯನ ರತ್ನಕೂಟ ಎಂಬ 
ಅತ್ಯಂತ ವೈಭವಪೂರ್ಣ ಅರಮನೆಯನ್ನು ಕಟ್ಟಿಸಿದನು. ಇದರಲ್ಲಿ ಇಂದ್ರಸಭಾ, ಕ್ರೀಡಾಭವನ 
ಮುಂತಾದ ಉಪಭವನಗಳೂ ಸೇರಿದ ವು. 


೬. ಶಿವಯೋಗಿಯ ಶಿವಸಂಗೀತ 





ಕನ್ನಡ ನಾಡಿನ ದಕ್ಷಿಣದ ಅಂಚು, ಚಿಲುಕವಾಡಿಯ ಸಮೀಪದಲ್ಲಿ ಶಂಭು 
ಲಿಂಗನ ಬೆಟ್ಟ, ಅದರಲ್ಲೊಂದು ಗುಹೆ. ಅದರಲ್ಲಿ ಪರಶಿವನಾದ ಶಂಭುಲಿಂಗನ 
ಪ್ರಸನ್ನ ಸಾನ್ನಿಧ್ಯ, ಶಿವನು ಭಸ್ಮೋದ್ಧೂಳಿತನಾಗಿ, ಸರ್ಪಭೂಷಣನಾಗಿ, ಬಿಲ್ವ 
ದ್ರೋಣಪುಷ್ಪಗಳಿ೦ದ ಕಂಗೊಳಿಸುತ್ತ ಸ್ಮಿತದವನನಾಗಿ, ನಾದಮಯನಾಗಿ ಅನು 
ಗ್ರಹಭಾವದಲ್ಲಿದ್ದಾನೆ, ವರದಮುದ್ರೆಯಲ್ಲಿದ್ದಾನೆ. ಗುಹೆಯಲ್ಲಿ ಒಂದು 
ವ್ಯಾಘ್ರಾಸನ, ಅದರ ಮೇಲೆ ದೇಶಿಕೇ೦ದ್ರನಾದ ಶಿವಯೋಗಿಯೊಬ್ಬನು ಪದ್ಮಾ 
ಸನದಲ್ಲಿ ಕುಳಿತಿದ್ದಾನೆ. ಹಣೆಯಲ್ಲಿ ಭಸ್ಮತ್ರಿಪುಂಡ್ರ-ಜ್ಞಾನ ಭಕ್ತಿವೈರಾಗ್ಯಗಳ 
ಸಂಕೇತ; ಮೂರು ವಿಧದ ತಾಪಗಳನ್ನು ಮೂರು ಈಷಣಗಳನ್ನು, ಎಲ್ಲ ಕಾಮ್ಮ 
ಗಳನ್ನು ಸುಟ್ಟು ಬೂದಿ ಮಾಡಿದುದರ ಸಂಕೇತ. ಕೊರಳಲ್ಲಿ ರುದ್ರಾಕ್ಷಿಮಾಲೆ, 
ಎಡಭುಜವನ್ನು ಆಶ್ರಯಿಸಿ ರುದ್ರ ವೀಣೆಯ ಸೋರೆ ಬರುಡೆಯ ಮೊದಲನೆಯ 
ತುಂಬ; ಎಡಪಾದವನ್ನು ಆಶ್ರಯಿಸಿದೆ ಕೆಳಗಿನ ಎರಡನೆಯ ತುಂಬ. ಕಕುಭದಿಂದ 
ಮೂರು ಅಂಗುಲ ಬಿಟ್ಟು ಬಲ ತೋರುಬೆರಳು ಮಧ್ಯದ ಬೆರಳು ತಂತಿಯನ್ನು 
ತಾನವಿತಾನಗಳಲ್ಲಿ ಮಿಡಿಯುತ್ತಿವೆ. ಎಡ ತೋರುಬೆರಳು ಮಧ್ಯದಬೆರಳುಗಳು 
ಏಕರಾಗಮೇಲ ವೀಣಾ ದಂಡದ ಮೆಟ್ಟುಗಳ ಮೇಲೆ ಮಿಂಚಿನ ಗೊಂಚಲಿನಂತೆ 
ಸುಳಿದಾಡುತ್ತಿವೆ. ಶಂಕರಾಭರಣ ರಾಗಸುಧೆಯು ಸಹಸ್ರಾರದಿ೦ದ ಇಳಿದು ಸಹಸ್ರ 
ಸಹಸ್ರಶಾಖೆಗಳಲ್ಲಿ ಹರಿದು ಎಪ್ಪತ್ತೆರಡು ಸಹಸ್ರನಾಡಿಗಳನ್ನು ತುಂಬುತ್ತಿದೆ. 
ಗುಹೆಯಲ್ಲಿ ತಂಬೂರಿಯ ಆಹತನಾದವು ಪ್ರಣವದಂತೆ ರಂಕರಿಸುತ್ತಿದೆ. 
ವೀಣಾದ೦ಡದಲ್ಲಿ ಪ್ರಣವವೇ ಶಬಲಿತವಾಗಿ, ಸಪ್ತಸ್ವರ ಮ೦ಡಲವಾಗಿ ವೀಣಾ 
- ದಂಡದಲ್ಲಿ ಒಲಿದು, ನಲಿದು, ಉಲಿಯುತ್ತಿದೆ. ಹೃದಯಗಹ್ವರದ ದಹರದಲ್ಲಿ 
ಅನಾಹತನಾದವು ಅವ್ಯಕ್ತಪ್ರಣವವಾಗಿ ಧ್ಯಾನೈಕಗೋಚರವಾಗಿ, ಇಂದ್ರಿಯಾತೀತ 
ವಾದ ಅನುಭವದಲ್ಲಿ ಸೋಹಂ, ಸೋಹಂ, ಹಂಸೋಹಂ ಎಂದು ಏಕತಾನ 
ವಾಗಿದೆ. ಯೋಗದೇಹದ ರಹಸ್ಕ ಸ್ಥಾನಗಳಲ್ಲಿ ದಶವಿಧನಾದಗಳು ಉದಯಿಸಿ, 
ಅಸ್ತಮಿಸಿ, ಉದಯಿಸಿ ಮಹಾಶೂನ್ಯದೆಡೆಗೆ ಧಾವಿಸಿ ಲೀನವಾಗುತ್ತಿ, ವೆ.ಯೋಗಿಯ 
ಸ್ಥಿತಿಯು "ನಾದಬ್ರಹ್ಮ ತದಾನ೦ದ೦ ಅದ್ವಿತೀಯಮುಪಾಸ್ಮಹೇ' ಎಂದಾಗಿದೆ. 

ಯೋಗಿಯು ಶಿವಭಾವದ ಅದ್ವೈತಸ್ಥಿತಿಯಲ್ಲಿರಲು ಮತ್ತೊಂದು ಅದ್ವಯ 
ಭಾವವು ತಾನೇ ತಾನಾಗಿ ವಿಜೃಂಭಿಸುತ್ತಿದೆ: ರುದ್ರವೀಣೆ-ಯೋಗದೇಹಗಳಲ್ಲಿ 
ಅಭೇದ, ಯೋಗಿಯಲ್ಲಿ -ಆತ್ಮನಲ್ಲಿ ಅಭೇದ, ಆಹತನಾದ-ಅನಾಹತನಾದಗಳಲ್ಲಿ 


ಅಭೇದ. ರುದ್ರ ವೀಣೆಯ ಏಳು ತಂತಿಗಳಲ್ಲಿ, ಹದಿನಾರು ಮಟ್ಟುಗಳಲ್ಲಿ ಶಂಕರಾ 
ಭರಣದ ರಾಗರಸವು ತರ೦ಗಿಣಿಯಾಗಿದೆ. ಯೋಗದೇಹದ ಒಳಗಿನ ವಜ್ರದಂಡದ 
ಇಪ್ಪತ್ತೊಂದು ಮಣಿಗಳಲ್ಲಿ ಏಳು ಮುಖ್ಯನಾಡಿಗಳಲ್ಲಿ ಶಂಕರಾಭರಣವಾದ 
ಕುಂಡಲಿನಿಯ ಊರ್ಧ್ವಗತಿಯಿ೦ದ ಶಿವಯೋಗದ ಹದಿನಾರು ಚಕ್ರಗಳನ್ನೂ 
ತ್ರಿಪುಟಿಯ ಮೂರು ಗ್ರ೦ಧಥಿಗಳನ್ನೂ ಭೇದಿಸಿಕೊಂಡು ಸಹಸ್ರಾರಕೇಂದ್ರದಲ್ಲಿ 
ನಿಂತು ನಿಜಾನಂದರಸವು ತರಂಗಿಣಿಯಾಗಿದೆ. ಸಹಸ್ರಾರಮಧ್ಯದ ಶಿವಬಿಂದುವಿ 
ನಿಂದ ಅಮೃತರಸಧಾರೆಯಲ್ಲಿ ಯೋಗದೇಹವೆಲ್ಲ ತೊಯ್ದು ಹೋಗಿದೆ. ವೀಣೆಯ 
ಕಾಯವಾಗಿ ತ್ರಾಟಕದಲ್ಲಿ ಸ್ಥಿರವಾಗಿ ನಿ೦ತದೃಷ್ಟಿ ; ಅವುಗಳು ಅಲುಗದಂತೆ 
ಸ್ಥಿರವಾಗಿ ನಿಲ್ಲಿಸುವ ಎರಡು ಬಿರಡೆಗಳು. ಶಿವಯೋಗದ ಹದಿನಾರು ಚಕ್ರಗಳು 
ಹದಿನಾರು ಮೆಟ್ಟುಗಳ ಸೋಪಾನಗಳು . . . 

ಗುಹೆಯಲ್ಲಿ ಸಣ್ಣ ಸೊಡರಿನ ನಿಶ್ಚಲ ಕುಡಿ ಕತ್ತಲನ್ನು ಅಣಕಿಸುತ್ತಿದೆ. ... 

ಶ೦ಕರಾಭರಣದ ತಾನಗಳು ತಾರಕ್ಕೇರಿ ಅತಿತಾರವನ್ನು ಮುಟ್ಟುತ್ತಿವೆ. ಬೆಳಕು, 
ಬಣ್ಣ, ನಾದ, ಶ್ರುತಿ ಎಲ್ಲ ಒಂದಾಗಿ ಮೇಳೈಸಿ ಬಿ೦ದುವಿನೆಡೆಗೆ ಧಾವಿಸುತ್ತಿವೆ. 
ಶಿವಮಂತ್ರದ ಪ್ರಣವವು ಬೆಳಕಾಗಿ ಕೋರೈಸುತ್ತಿದೆ. ಹವಳದ ಬಳ್ಳಿಯಂತೆ, 
ಮಿಂಚಿನ ಮಾಲೆಯಂತೆ ಮಿಸುನಿಯ ರವೆಯಂತೆ, ರನ್ನದೀವಿಗೆ, ತಾರಾಮಂಡಲ 
ಜಾಲ--ಇವೆಲ್ಲ ತ್ರಿಕೂಟಮಧ್ಯದ ಬಿಂದುವಿನಲ್ಲಿ ಹಲವು ಬಣ್ಣಗಳಲ್ಲಿ ಹೊಳೆ. 
ಹೊಳೆದು ಅಡಗುತ್ತಿವೆ. ಜೊತೆಗೆ ಸಮುದ್ರಘೋಷ, ಭೇರಿ, ಮೇಘ, ಮುರಜ, 
ಕಹಳೆ, ಶಂಖ, ಘಂಟೆ, ಕೊಳಲು, ವೀಣೆ, ಗೆಜ್ಜೆ, ದುಂಬಿ ಇವುಗಳ ನಾದಕೋಲಾ 
ಹಲವು ವಿಜೃಂಭಿಸಿ ಅಡಗುತ್ತಿದೆ. . . 

ಪ್ರಣವವು ಬಿಂದುವಿನಲ್ಲಿ ಒಂದಾಗಿ, ಬೆಳಕು, ಕತ್ತಲೆ, ಸೂರ್ಯ($ಮ೦ಡಲ, 
ಚಂದ್ರಮಂಡಲ, ನಕ್ಷತ್ರ ಮಂಡಲ, ಸಕಲ ಭುವನ ಬ್ರಹ್ಮಾಂಡಗಳು ಮಹಾ 
ಶೂನ್ಮದಾಗಸದಲ್ಲಿ ಅಡಗಿಹೋಗಿ ಎಲ್ಲ ನಿಶ್ಚಲವಾಗಿ ಸಚ್ಚಿದಾನ೦ದವು ತಾನೇ 
ತಾನಾಗಿದೆ . . . 

ಯಾರಿವನು ವೀಣಾಯೋಗಿ, ಶಿವಯೋಗಿ ? 

ಇವನು ನಿಜಗುಣಶಿವಯೋಗಿ. ಗಾಳಿಪುರದ ಪ್ರಭುವಾಗಿದ್ದರೂ ಶಿವಯೋಗೈಕ 
ನಿರತ ನಾಗಿ ಜ್ಞಾನ ಭಕ್ತಿ ವೈರಾಗ್ಕಗಳ ತ್ರಿಮಕೂಟ ಸಂಗಮದಲ್ಲಿ ಮಿ೦ದವನು; 
ಭೋಗದಲ್ಲಿ ಮುಳುಗಿದ್ದ ಮಡದಿಯು ಶಿವಜ೦ಗಮನಿಗೆ ತ೦ಗಳನ್ನಿಕ್ಕಿದುದನ್ನು 
ಹೇಸಿ ಕ್ಷಾತ್ರದ ರಾಜಸವು ಅಡಗಿ ಸತ್ವವು ತುಂಬಿ ಬಂದಿರಲು ಗುರು ನಿರಾಭಾರಿ 
ದೇಶಿಕನ ಆಣತಿಯಂತೆ ಶ೦ಭುಲಿ೦ಗ ಸನ್ನಿಧಿಗೆ ಬಂದವನು; ಅಲ್ಲಿ ಶಿವಯೋಗ 
ದಿ೦ದ ಶಿವಭಾವವನ್ನು ತಳೆದವನು; ವೇದ, ಆಗಮ, ಪುರಾಣ, ಇತಿಹಾಸ, ಸ್ಮೃತಿ, 
ಭುವನಜ್ಞಾನ, ತರ್ಕ, ವ್ಕಾಕರಣ, ಯೋಗ, ಜ್ಯೋತಿಷ, ಸ೦ಗೀತಾದಿ ಸಕಲಶಾಸ್ತ್ರ 
ಕೋವಿದ, ಸಚ್ಛಾಸ್ತ್ರಕಾರ, ಷಟ್‌ಶಾಸ್ತ್ರಕಾರ: ವಿವೇಕಚಿ೦ತಾಮಣಿ, ಅರುವತ್ತು 


ಶಿವಯೋಗಿಯ ಶಿವಸಂಗೀತ ೨೧೩ 


ಮೂರು ಪುರಾತನ ತ್ರಿ ವಿಧಿಗಳು, ಪರಮಾನುಭವ ಬೋಧೆ, ಪರಮಾರ್ಥಗೀತೆ, 
ಅನುಭವಸಾರ ಮತ್ತು ಪರಮಾರ್ಥ ಪ್ರಕಾಶಿಕೆಗಳೆ೦ಬ ಆರು ಮೋಕ್ಷ ಶಾಸ್ತ್ರಗಳನ್ನು 
ಬೆಳುಗನ್ನಡದಲ್ಲಿ ಬರೆದು ಬೋಧಿಸಿದ ಆಚಾರ್ಯ; ಸಿದ್ಧರಿ, ದರ್ಶನಸಾರ, ಆತ್ಮತರ್ಕ 
ಚಿ೦ತಾಮಣಿ ಮತ್ತು ತಾರಾವಲೀ ಎಂಬ ಪ್ರೌಢ ಶಾಸ್ತ್ರಗ್ರ೦ಥಗಳನ್ನು ಸಂಸ್ಕೃತ 
ದಲ್ಲಿ ರಚಿಸಿದ ಮಹಾಪಂಡಿತ. ಸಂಗೀತದಲ್ಲಿ ತಲಸ್ಪರ್ಶಿಯಾದ ಕೈವಲ್ಕ 
ಪದ್ಧತಿಯ ಭಾವಗಂಗೆಯನ್ನು ಹಾಡಿನಲ್ಲಿ ನಾಡಿನಲ್ಲಿ ಹರಿಸಿದ ಮಹಾಭಕ್ತ, 
ವಿರಕ್ತ, ಲೋಕರಲ್ಲಿ ಅನುಕ೦ಪಶೀಲ. 

ಇವನೇ ನಿಜಗುಣ ಶಿವಯೋಗಿ. 

ಅವನ ವಿವೇಕಚಿ೦ತಾಮಣಿಯೆ೦ಬ ಕೋಶವು ಇಹಲೋಕ ಪರಲೋಕಗಳ 
ನಡುವಣ ಸೇತುವೆ. ನಿತ್ಮ-ಅನಿತ್ಮಗಳನ್ನು ಸತ್ಕ-ಅನೃತಗಳನ್ನು ಪ್ರಮೆ-ಭ್ರಮೆ 
ಗಳನ್ನು ಬೇರ್ಪಡಿಸಿ ತಿಳಿದು, ನುಡಿದು ನಡೆಯಲು ಬೇಕಾಗುವ ವಿವೇಕವನ್ನು 
ಅವರವರ ರುಚಿಗೆ, ಅಧಿಕಾರಕ್ಕೆ ಸ೦ಸ್ಕಾರಕ್ಕೆ ತಕ್ಕ೦ತೆ ನೀಡುವ ಚಿ೦ತಾಮಣಿ. 
ಅದರಲ್ಲಿರುವ ಸಂಗೀತದ ವರ್ಣನೆಯು ನಮ್ಮ ಸಂಗೀತದ ಇತಿಹಾಸದಲ್ಲಿ 
ಒಂದು ಮೈಲಿಗಲ್ಲು. 


ಎಂದೇ ಇಲ್ಲಿ ಅದರದೊಂದು ಇಣುಕು ನೋಟ. 
೫ ತೇ ತೇ 
೧. ಮುನ್ನುಡಿ 


ವಿವೇಕಚಿ೦ತಾಮಣಿಯ ಕರ್ತೃವು ನಿಜಗುಣಶಿವಯೋಗಿ. ಗ್ರಂಥಾದಿ, ಗ್ರ೦ಥಾ೦ತ್ಯ, 
ಪ್ರತಿಯೊಂದು ಪ್ರಕರಣದ ಸಮಾಪ್ತಿ ವಾಕ್ಯ ಇವುಗಳಿಂದ ಇದು ನಿಶ್ಚಯವಾಗುತ್ತದೆ. ನಿಜ 
ಗುಣದೇವ, ನಿಜಗುಣಾರ್ಕ ಮುಂತಾದ ಹೆಸರುಳ್ಳ ವಚನಕಾರರೇ ಇವನೆಂದು ಭ್ರಮಿಸಿ 
ಗ್ರಂಥದ ರಚನಾ ಕಾಲವು ಕ್ರಿ. ಶ. ೧೨ನೆಯ ಶತಮಾನ ಅಧವಾ ಮುಂಚಿ ಎಂದು 
ವಿದ್ವಾಂಸರು ವಾದಿಸುತ್ತಿದ್ದುದು ತಪ್ಪಿ ಅದು ಕ್ರಿ.'ಶ. ೧೫ನೆಯ ಅಥವಾ ೧೬ನೆಯ ಶತ 
ಮಾನದ್ದು ಎಂಬ ವಿವಾದಕ್ಕೆ ಎಡೆಮಾಡಿಕೊಟ್ಟು, ಹದಿನಾರನೆಯ ಶತಮಾನವೆಂದು 
ಸರ್ವೇಸಾಮಾನ್ಯ ಅಂಗೀಕಾರವನ್ನು ಪಡೆದಿದೆ. ವಿವೇಕಚಿಂತಾಮಣಿಯ ಕರ್ತೃಕಾಲ ವಿಷ 
ಯಕವಾದ ಜಿಜ್ಞಾಸೆಯನ್ನು ಅದರ ಸ೦ಗೀತಾಧಿಕರಣದ ವಿಮರ್ಶಾತ್ಮಕ ಸಂಪಾದನೆಯ 
ಮುನ್ನುಡಿಯಲ್ಲಿ ತಕ್ಕಮಟ್ಟಿಗೆ ಮಾಡಿದ್ದೇನೆ. (ಇದು ಅಚ್ಚಿಗೆ ಸಿದ್ಧವಾಗುತ್ತಿದೆ) ಸ೦ಗೀತ 
ಶಾಸ್ತ್ರೀಯ ಅ೦ತಃಸಾಕ್ಸ್ಯಗಳಿ೦ದ ಈ ಅಧಿಕರಣವು ಕ್ರಿ. ಶ. ಸು. ೧೫೫೦ರಲ್ಲಿ ರಚಿತವಾಯಿ 
ತೆ೦ಬುದು ಸ೦ಭಾವ್ಯವಾಗಿದೆ ಎ೦ದು ಇಲ್ಲಿ ಹೇಳಿದರೆ ಸಾಕು. 

ನಿಜಗುಣಶಿವಯೋಗಿಯು ಶೈವ- ಅಥವಾ ವೀರಶೈವ-ಮತದ ಪ್ರಭಾವಶಾಲೀ ಲೇಖಕ. 
ಆತನ ಕೃತಿಗಳಲ್ಲಿ ವಿವೇಕಚಿ೦ತಾಮಣಿಯು ಅತ್ಯ೦ತ ಜನಪ್ರಿಯವಾಗಿದ್ದು ಕನ್ನಡನಾಡಿನ 
ನೆರೆಹೊರೆಯ ಪ್ರಾಂತ್ಯದಲ್ಲಿ ತನ್ನ ವರ್ಚಸ್ಸನ್ನು ಬೀರಿತ್ತು. ಅದು ರಚಿತವಾದ ಸುಮಾರು 
ನೂರು ವರ್ಷಗಳಲ್ಲಿಯೇ ಅದರ ಎರಡು ಅನುವಾದಗಳು ಸಿದ್ಧವಾದವು : ಶಿವಪ್ರಕಾಶ 


೨೧೪ ಕರ್ಣಾಟಕಸ೦ಗೀತವಾಹಿನಿ 


ಸ್ವಾಮಿಯು ಅದರ ಪ್ರಥಮ ಪ್ರಕರಣಕ್ಕೆ ವೇದಾಂತ ಚೂಡಾಮಣಿಯೆಂಬ ಹೆಸರಿಟ್ಟು 
ತಮಿಳಿನ ಆವೃತ್ತಿಯೊ೦ದನ್ನು ನಿರ್ಮಿಸಿದ್ದಾನೆ ; ಶಾ೦ತೇಶ್ಚರನು ಮರಾಠಿಯ ಓವೀ 
ಛ೦ದಸ್ಸಿನಲ್ಲಿ ಇಡೀ ಗ್ರ೦ಥವನ್ನು ವಿವೇಕಚಿ೦ತಾಮಣಿ ಎ೦ಬ ಹೆಸರಿನಲ್ಲಿಯೇ ಅನುವಾದಿ 
ಸಿದ್ದಾನೆ. ನೃಸಿ೦ಹಸೂರಿಯು ವಿವೇಕಚಿಂತಾಮಣಿತಂತ್ರಸಾರವೆಂಬ ಸಂಸ್ಕೃತಭಾಷಾನು 
ವಾದವನ್ನು ರಚಿಸಿದ್ದನು. ಇದನ್ನು ಆಧರಿಸಿಕೊ೦ಡು ಹದಿನೆ೦ಟನೆಯ ಶತಮಾನದಲ್ಲಿ 
ಕಳಲೆ ನಂಜರಾಜಯ್ಯನ ಮಗ ಲಿ೦ಗರಾಜಯ್ಯನು ಲಿ೦ಗರಾಜೀಯವೆ೦ಬ ವಿವೇಕಚಿ೦ತಾ 
ಮಣಿ ವಿವರಣವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾನೆ. ಇದರ ಪ್ರಥಮ ಪರಿಚ್ಛೇದವು 
ಪ್ರಕಟವಾಗಿದೆ. ಹತ್ತೊ೦ಬತ್ತನೆಯ ಶತಮಾನದ ತೃತೀಯ ಪಾದದಲ್ಲಿ ಎಫ್‌. ಕಿಟ್ಟೆಲನು 
ಇದರ ನಾಲ್ಕನೆಯ ಪ್ರಕರಣದ ಸ೦ಗೀತಾಧಿಕರಣವನ್ನು ಸ್ವಲ್ಪ ಅನುವಾದಿಸಿ ಸ್ವಲ್ಪ 
ತಾತ್ಪರ್ಯಗೊಳಿಸಿದ್ದಾನೆ. 

” ವಿವೇಕಚಿಂತಾಮಣಿಯ (ಹುಬ್ಬಳ್ಳಿಯ ಮೂರುಸಾವಿರ ಮಠದ ಪ್ರಕಟನೆಯನ್ನೂ 
ಒಳಗೊಂಡಂತೆ) ಉಪಲಬ್ದ ಮುಖ್ಯ ಮುದ್ರಣಗಳನ್ನೂ ಅವುಗಳು ಬಳಸದಿರುವ ಹಲವು 
ಬೇರೆ ಹಸ್ತಪ್ರತಿ ಆಕರಗಳನ್ನೂ ಅದರ ಮರಾಠೀ ಹಾಗೂ ಆಂಗ್ಲಾನುವಾದಗಳನ್ನೂ 
ಉಪಯೋಗಿಸಿಕೊಂ೦ಡು ಅದರ ನಾಲ್ಕನೆಯ ಪ್ರಕರಣದಲ್ಲಿರುವ ಸಂಗೀತಾಧಿಕರಣ: 
ಮಾತ್ರದ ವಿಮರ್ಶಾತ್ಮಕ ಸಂಪಾದನೆಯನ್ನು ಗ್ರಂಥ ಸಂಪಾದನ ವಿಜ್ಞಾನದ ತತ್ತ್ವ, ತಂತ್ರ 
ಹಾಗೂ ರೂಢಿಗಳಿಗೆ ಅನುಸಾರವಾಗಿ ಯಥಾಮತಿ ತಯಾರಿಸಿ ಆ೦ಗ್ಲಾನುವಾದ, ವಿಮರ್ಶಾ 
ತ್ಮಕ ಆ೦ಗ್ಲಪೀಠಿಕೆಗಳೊಡನೆ ಅಚ್ಚಿಗೆ ಸಿದ್ಧಗೊಳಿಸುತ್ತಿದ್ದೇನೆ. ವಿವೇಕಚಿ೦ತಾಮಣಿಯ ಈ 
ಗ್ರ೦ಥಾ೦ಶವು ಉತ್ತರೋತ್ತರವಾಗಿ ಮೂರುಬಾರಿ ಪ್ರಕ್ಷಿಪ್ತಗೊ೦ಡು ಉಪಬೃ೦ಹಿತ 
ವಾಗಿದೆ. ಅದರ ಮೂಲಾಂಶವು ಪಾಲ್ಕುರಿಕೆ ಸೋಮನಾಥನಿಗೆ ಹೇಗೆ ಮತ್ತು ಎಷ್ಟು 
ಯಣಿಯಾಗಿದೆ. ಈ ಅಂಶದ ರಚನೆಯ ಕಾಲವು ಸುಮಾರು ಕ್ರಿ.ಶ. ೧೫೫೦ರಷ್ಟಾಗಿರುವುದು 
ಸಂಭವ ಎಂದು ಇದರಲ್ಲಿ ತೋರಿಸಲೆಳಸಿದ್ದೇನೆ. ಪ್ರಕೃತ ಲೇಖನದಲ್ಲಿ ಈ ಅಂಶದ 
ಸ್ಥೂಲವಿವೇಚನೆಯನ್ನು ಮಾತ್ರ ಕೈಗೊಳ್ಳಲಾಗುವುದು. ಗ್ರಂಥ ಸಂಪಾದನ ವಿಜ್ಞಾನ 
ಪಾಂಡಿತ್ಯದ ಪ್ರಯೋಜನವೂ ಪೂರ್ವಗ್ರಹ ಮತ್ತು ಮತಾಭಿಮಾನಗಳಿ೦ದ ಮುಕ್ತಿಯೂ 
ದೊರೆತು ಪೂರ್ಣ ವಿವೇಕಚಿ೦ತಾಮಣಿಯ ವಿಮರ್ಶಾತ್ಮಕ ಸ೦ಪಾದನೆಯು ಸಿದ್ಧವಾಗಿ 
ಪ್ರಕಟವಾದಾಗ ಅದರ ಮೂಲಾ೦ಶವು ಯಾವುದು, ಅದರ ನಿಜಸ್ವರೂಪವೇನು ಎಂದು 
ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. 


೨. ವರ್ಣನೆ 
ವಿವೇಕಚಿ೦ತಾಮಣಿಯ ಕೆಲವು ಆಕರಗಳಲ್ಲಿ ಅದರ ವಿಸ್ತಾರವನ್ನು ಆರುಸಾವಿರ ಗ್ರಂಥ 
ಪ್ರಮಾಣದ ಗದ್ಯವೆ೦ದೂ ಪ್ರಕರಣಗಳಲ್ಲಿ ೭೬೩ ವಿಷಯಗಳಲ್ಲಿ ತುಂಬಿಕೊಂಡಿದೆ 
ಎಂದೂ ವರ್ಣಿಸಿದೆ. ಅದರ ವಿವಿಧ ಆಕರಗಳಲ್ಲಿ ಹತ್ತು ಪ್ರಕರಣಗಳು" ನಿಯತವಾಗಿ 
ಇದ್ದು ಗ್ರಂಥಸಂಖ್ಯೆಯೂ ವಿಷಯ ಸಂಖ್ಯೆಯೂ ಸ್ವಲ್ಪ ಬೇರೆಬೇರೆಯಾಗಿರುವುದು 


ಇಒ. 


ಶಿವಯೋಗಿಯ ಶಿವಸಂಗೀತ ೨೧೫ 


ಕಂಡುಬರುತ್ತದೆ. ಅದರ ಮಾತೃಕೆಗಳಲ್ಲಿ ಅದನ್ನು ಮಹಾಕವಿತಾಪ್ರಬಂಧ, ಸಚ್ಛಾಸ್ತ್ರ, 
ಶಾಸ್ತ್ರಸ೦ಗ್ರಹ, ಪ್ರಕರಣ, ವಿಶ್ವವಿಷಯ೦ಗಳ ಸುಸ್ಥಿತಿ ಎಂದು ಮುಂತಾಗಿ ಕರೆದಿದೆ. 
ವಿಶ್ವಕೋಶ ಅಥವಾ ಕೋಶ ಎಂಬ ಹೆಸರನ್ನು ಅದಕ್ಕೆ ಗ್ರ೦ಥಕಾರನು ಉದ್ದೇಶಿಸಿರುವುದು 
ಎಲ್ಲಿಯೂ ಕಂಡುಬರುವುದಿಲ್ಲ. ಅದರ ವಿಭಾಗಗಳಿಗೆ ಪ್ರಕರಣ, ಪರಿಚ್ಛೇದ ಎಂಬ 
ಪರ್ಯಾಯ ನಾಮಗಳನ್ನು ಬಳಸಲಾಗಿದೆ. ಒಳವಿಭಾಗಗಳನ್ನು "ವಿಷಯ'ಗಳೆಂದು ಕರೆದಿದೆ. 
“ಬೆಳುಗನ್ನಡಮಾದ ವಚನ ರಚನೆಗಳಿಂ' "ಸ್ವಕಪೋಲಕಲ್ಪಿತಮಲ್ಲದ ಸಾರತರಮಾದ 
ಸತ್ಕಾರ್ಥ೦ಗಳನೇ' ಸಂಗ್ರಹಿಸಿ “ಸ್ಮೃತಿಪುರಾಣೇತಿಹಾಸ ಪುರಾತನೋಕ್ತಿಗಳನ್ನು ಸಾರದಿಂ 
ದನುಭವಿಗಳಹದೆನಿಪಂತೆ' "ವಿವೇಕಚಿ೦ತಾಮಣಿ ಎ೦ಬ ಸಲ್ಪ ಪೆಸರನ್ನಿಟ್ಟು' ನಿರ್ಮಿಸಿರು 
ವುದಾಗಿ ನಿಜಗುಣಶಿವಯೋಗಿಯು ಹೇಳಿಕೊಂಡಿದ್ದಾನೆ. ಉಪಲಬ್ಧ ವಿಷಯಗಳ ಸಂಖ್ಯೆ 
೬೮೦ರಿ೦ದ ೭೬೩ರವರೆಗೆ ವಿವಿಧ ಆಕರಗಳಲ್ಲಿ ವ್ಯತ್ಯಾಸವಾಗುತ್ತದೆ. ಲೋಪ, ಪ್ರಕ್ಷೇಪ. 
ವಿಭಾಗ ವೈವಿಧ್ಯ ಇತ್ಯಾದಿಗಳು ಈ ಸ೦ಖ್ಯಾಭೇದಕ್ಕೆ ಕಾರಣವಾಗಿವೆ. ಆದರೆ ವಿವೇಕ 
ಚಿ೦ತಾಮಣಿಯ ಹಲವು ಮುದ್ರಿತ ಹಾಗೂ ಹಸ್ತಪ್ರತಿ ಆಕರಗಳಲ್ಲಿ ವಿಷಯ ಶೀರ್ಷಿಕೆಗಳು 
ಅಲ್ಪಸ್ವಲ್ಪ ವ್ಯತ್ಯಾಸಗಳೊಡನೆ ಏಕರೂಪವಾಗಿರುವುದರಿಂದ ಗ್ರ೦ಥಕಾರನೇ ಗ್ರಂಥದ 
ವಿಷಯ ವಿಭಾಗ, ಕ್ರಮ ಮತ್ತು ಶೀರ್ಷಿಕೆಗಳನ್ನು ಉದ್ದೇಶಿಸಿ ಬರೆದಿರುವುದು ಸಂಭಾವ್ಯ 
ವಾಗಿದೆ. ಈ ಮಾತು ಸಂಗೀತಾಧಿಕರಣದ ವಿಷಯದಲ್ಲಿ ವಿಶೇಷವಾಗಿ ಅನ್ವಯಿಸುತ್ತದೆ. 

ವಿವೇಕಚಿ೦ತಾಮಣಿಯ ನಾಲ್ಕನೆಯ ಪ್ರಕರಣವು ಜ೦ಬೂದ್ವೀಪ ವರ್ಣನೆಯನ್ನು 
ಕುರಿತಾಗಿದೆ. ಇದರಲ್ಲಿ ಸುಮಾರು ೧೩೫ ವಿಷಯಗಳಿವೆ. ಭಾರತ ವರ್ಷವೆ೦ಬ ಗೃ೦ಥಾ೦ಶ 
ದಲ್ಲಿ ರಸಗಳನ್ನು ನಿರೂಪಿಸುತ್ತ ಶೃ೦ಗಾರರಸ ವಿಷಯಕವಾದ ರತ್ಯಾತ್ಮಕ ಮನೋವೃತ್ತಿ, 
ನಾಯಕ, ನಾಯಕೀ, ನಾಯಕೀವಿಶೇಷ, ಸಖಿ, ಆಲಿ೦ಗನಚು೦ಬನಾದಿಗಳು; ಕಲಾಸ್ಥಾನ 
ಗಳು, ದ೦ತನಖಕ್ಸತಾದಿಗಳು, ರತಿಚತುರರು ಮತ್ತು ದಶಕಾಮಾವಸ್ಥೆಗಳನ್ನು ಹೇಳಿದ 
ಮೇಲೆ ಸ೦ಗೀತಾಧಿಕರಣವನ್ನು ಎತ್ತಿಕೊ೦ಡು ಮುಂದೆ ಹೇಳುವ ಇಪ್ಪತ್ತು ವಿಷಯಗಳನ್ನು 
ಕೊಟ್ಟಿದೆ : ೧. ಸ್ವರೋತ್ಪತ್ತ್ವಾದಿ ಕ್ರಮ ೨. ದಶವಿಧನಾದಗಳು ೩. ಸ್ಪರೋತ್ಪತ್ತಿಸ್ಥಾನ 
ಮುಂತಾದ ಗಾನಶಾಸ್ತ್ರ ೪. ಸ್ಪರಕಾಲಧ್ವನಿನಕ್ಷತ್ರಾದಿಗಳು ೫. ಸ್ವರದಿಂ ಶ್ರುತಿ ಸಮುತ್ಪತ್ತಿ 
೬. ಶ್ರುತಿಗಮಕ-ದೇಶೀಗಮಕಗಳು ೭. ರಾಗೋತ್ಪತ್ತಿ ಲಕ್ಷಣ ಗ್ರಾಮಾದಿಗಳು ೮. 
ರಾಗಜಾತಿಗಳು ೯. ರಾಗಾ೦ಗ(ಭಾಷಾ೦ಗ, ಉಪಾಂಗ, ಕ್ರಿಯಾಂಗ)ಗಳು ೧೦. ಮೂವ 
ತ್ತೆರಡು ರಾಗ೦ಗಳು (ಮೂವತ್ತಾರು ರಾಗ೦ಗಳು) ೧೧. ಶುದ್ಧಮಿಶ್ರ (ಮಿತ್ರ) ಸಂಕೀರ್ಣ 
ರಾಗ೦ಗಳು ೧೨. ಕೆಲವು ಮಿಶ್ರ (ಮಿತ್ರ)ರಾಗ೦ಗಳು ೧೩. ಗಾನವೈಖರಿ, ೧೪. ವಾದ್ಯಭೇದ 
ಗಳು, ೧೫. ತ೦ತ್ರೀವಾದ್ಯಗಳು ೧೬. ಗಾಯಕಿಯರು, ೧೭. ಮರ್ದಳೆ ಆವುಜಕಾರರು, ೧೮. 
ತಾಳ ಪ್ರಕ್ರಿಯೆ ೧೯. ತಾಳಭೇದ೦ಗಳು ಮತ್ತು ೨೦. ನೃತ್ತಭೇದ೦ಗಳು. 


೩. ವಿವೇಚನೆ 
ವಿವೇಕಚಿಂತಾಮಣಿಯನ್ನು ಕನ್ನಡದ ಮೊದಲನೆಯ ವಿಶ್ವಕೋಶವೆಂದು ವರ್ಣಿಸು 


ವುದು ಸಾಮಾನ್ಯವಾಗಿ ಕ೦ಡುಬರುತ್ತದೆ. ನಿಜಗುಣಶಿವಯೋಗಿಯೇ ಅದನ್ನು ವಿಶ್ವಕೋಶ 
ಆಥವಾ ಕೋಶ ಎಂದು ಉದ್ದೇಶಿಸಿಲ್ಲ ಅಥವಾ ಕರೆದಿಲ್ಲ ಎ೦ಬುದನ್ನು ಮೇಲೆ ಸೂಚಿಸಿದೆ. 
ನಾಲ್ಕನೆಯ ಪ್ರಕರಣದಲ್ಲಿ `ಭಾರತವರ್ಷ' ಎ೦ಬ ಶೀರ್ಷಿಕೆಯ ನ೦ತರ “ಷಟ್‌ ಚಕ್ರವರ್ತಿ 
ಗಳು' ಎಂಬುದರಿಂದ ಹೆಚ್ಚುಕಡಿಮೆ ಪ್ರಕರಣಾ೦ತ್ಯದವರೆಗೆ ಇರುವ, ವಿಶೇಷವಾಗಿ 
ಸ೦ಗೀತಾಧಿಕರಣದಲ್ಲಿವೆಯೆ೦ದು ಮೇಲೆ ಪಟ್ಟಿಮಾಡಿರುವ, ವಿಷಯಗಳನ್ನೊಳಗೊ೦ಡ 
ಗ್ರ೦ಥಾ೦ಶವನ್ನು ವಿಶ್ವಕೋಶವೆ೦ದು ಕರೆಯಬಹುದೆ ಎಂಬುದು ಚಿಂತ್ಯವಾಗಿದೆ. ಏಕೆಂ 
ದರೆ ಅದರಲ್ಲಿ ಲಕ್ಷಣ ನಿರ್ದೇಶ, ವರ್ಣನೆ. ವಿವರಣೆ, ವಿಮರ್ಶೆ ಅಥವಾ ವಿವೇಚನೆಗಳಿಲ್ಲ; 
ಕೇವಲ ಹೆಸರುಗಳ ಪಟ್ಟಿಯಿದೆ. ಹೀಗೆಯೇ ರಚಿತವಾಗಿರುವ ಪಂಡಿತಾರಾಧ್ಯಚರಿತ್ರಮು, 
ಕ್ರೀಡಾಭಿರಾಮ೦, ಪ೦ಪಾಸ್ಥಾನವರ್ಣನ೦, ವೈಭೋಗಾಸ್ಥಾನ ವರ್ಣನ, ವರ್ಣರತ್ನಾಕರ 
ಮೊದಲಾದವುಗಳಿಗೆ ಕಾವ್ಯಗಳೆ೦ಬ ವ್ಯವಹಾರವಿದೆಯಷ್ಟೆ. ನಿಜಗುಣಶಿವಯೋಗಿಯೆ 
ಸೂಚಿಸಿರುವ ಗದ್ಯ ಕವಿತಾ ಪ್ರಬಂಧ, ಶಾಸ್ತ್ರಸಂಗ್ರಹ, ಪ್ರಕರಣ ಗ್ರಂಥ. ಮುಂತಾದ 
ಹೆಸರುಗಳೇ ಕಡೆಯ ಪಕ್ಷ ಸ೦ಗೀತಾಧಿಕರಣದ ಗ್ರ೦ಥಾ೦ಶಕ್ಕೆ ಹೆಚ್ಚು ಔಚಿತ್ಯಪೂರ್ಣ 
ವಾಗಿರುವಂತೆ ತೋರುತ್ತದೆ. 

೩.೧ ಸ೦ಗೀತಾಧಿಕರಣದ ಮೊದಲನೆಯ ಎರಡು ವಿಷಯಗಳು ಸ್ಟರೋತ್ಪತ್ತ್ಯಾದಿ- 
ಕ್ರಮ ಮತ್ತು ದಶವಿಧ ನಾದಗಳು. ಗ್ರ೦ಥದ ಮುಖ್ಯ ಪ್ರತಿಪಾದ್ಯ ವಿಷಯವಾದ ಶೈವ 
ದರ್ಶನದೊಡನೆ ಶಾಸ್ತ್ರಸ೦ಗತಿಯನ್ನು ಕಲ್ಪಿಸಿ ಅಧಿಕರಣಕ್ಕೆ ಪ್ರವೇಶವನ್ನು ಕಲ್ಪಿಸಲೆ೦ದು 
ಇವು ರಚಿತವಾದವುಗಳು. ಇವು ಸಾ೦ಖ್ಯ-ಯೋಗ ಪ್ರತಿಪಾದಕವಾದ ನಿಲುವನ್ನು ಸೂಚಿಸು 
ತ್ತವೆ; ತ್ರಿಗುಣ-ತ್ರ್ಯಕ್ಸರ-ತ್ರಿನಾಡಿ-ಸೋಮಸೂರ್ಯಾಗ್ನಿ ತತ್ತ್ವಗಳನ್ನೊಳಗೊ೦ಡ ಪ್ರಣವ 
ದಿಂದ ನಾದೋತ್ಪತ್ತಿಯನ್ನು ಹೇಳುವುದು ಸ೦ಗೀತಶಾಸ್ತ್ರಪರಂಪರೆಯಲ್ಲಿ ಕಂಡುಬರು 
ವುದಿಲ್ಲ : ಬದಲು, ನಾದಶಬ್ದಕ್ಕೆ ಮ೦ತ್ರಶಾಸ್ತ್ರಾತ್ಮಕವಾದ ನಿರ್ವಚನವು ಅದರಲ್ಲಿದೆ. 
ಪ್ರಣವದಿಂದ ಸ್ವರವೇ ಮೊದಲಾದ ದಶನಾದಗಳು, ಈ ಸ್ವರವು ತ್ರಿವಿಧ ಸ್ಥಾನದಲ್ಲಿ 
ಮಾರುತೋದ್ಗತಿಯಿ೦ದ ಅಭಿವ್ಯಕ್ತವಾಗಿ ಮೂರುಸ್ಥಾಯಿಗಳಲ್ಲಿ ಸಪ್ತಸ್ವರಗಳಾಗಿ 
ಗೋಚರವಾಗುತ್ತದೆ ಎ೦ಬ ಮಾತೂ ಸಂಗೀತಶಾಸ್ತ್ರ ಪರಂಪರೆಯದಲ್ಲ ; ಅಲ್ಲಿ ಸಗುಣ 
ಬ್ರಹ್ಮ ಸ್ವರೂಪವಾದ ಆಹತನಾದವು ಶ್ರುತ್ಯಾದಿದ್ವಾರಾ ಸಪ್ತಸ್ಟರಗಳಾಗಿ ಶಬಲಿತವಾಗಿ 
ಗೇಯ ಪ್ರಪ೦ಚವಾಗಿ ಗೋಚರಿಸುತ್ತದೆ. ಲೋಕರಂಜಕವೂ ಭವಭಂಜಕವೂ ಆದ 
ಸಗುಣೋಪಾಸನೆಗೆ ಮಾರ್ಗವಾಗುತ್ತದೆ; ನಿರ್ಗುಣಬ್ರಹ್ಮ ಸ್ವರೂಪವಾದ ಅನಾಹತ 
ನಾದವು ಯೋಗಿಹೃದ್ಧ್ಯಾನೈಕ ಗೋಚರವಾಗಿ, ಗುರೋಪದಿಷ್ಟ ಮಾರ್ಗಮಾತ್ರದಿಂದ 
ಭವಭಂಜಕವಾಗುತ್ತದೆ. ದೇಹಮಧ್ಯದಲ್ಲಿ ಪ್ರಾಣಾಗ್ನಿ ಸಂಯೋಗದಿಂದ ನಾದವು ಜನಿಸಿ 
ಊರ್ಧ್ವಮುಖವಾಗಿ ನಡೆದು ನಾಡಿಗಳಲ್ಲಿ ತುಂಬಿಕೊಂಡಾಗ ಸ್ವರೋತ್ಪತ್ತಿಯಾಗುತ್ತದೆ; 
ವಿವಕ್ಸಮಾಣವಾದ ಆತ್ಮವು ಮನಸ್ಸನ್ನು ಪ್ರೇರಿಸಿ, ಮನಸ್ಸು ದೇಹಮಧ್ಯದಲ್ಲಿರುವ 
ಅಗ್ನಿಶಿಖೆಯನ್ನು ಹೊಡೆದೆಬ್ಬಿಸಿ, ಅದು ಮಾರುತವನ್ನು ಪ್ರೇರಿಸಿ, ಮಾರುತವು ಚಿತ್ತ 
ದೊಡನೆ ಮೇಲುಮುಖವಾಗಿ ಚಲಿಸಿದಾಗ ನಾದವು ಉತ್ಪತ್ತಿಯಾಗುತ್ತದೆ ಎ೦ಬ ಸಾಂಖ್ಯ 


ಶಿವಯೋಗಿಯ ಶಿವಸಂಗೀತ ೨೧೭ 


ದರ್ಶನದ ಪ್ರಮೇಯವನ್ನು ಆಯುರ್ವೇದ ಶಾಸ್ತ್ರದಿಂದ ಎತ್ತಿಕೊಳ್ಳುತ್ತದೆ. ಅಭಿನವ 
ಗುಪ್ತನು (ಪ್ರಣವಸಾರವಾದ) ಗಾಯತ್ರೀಮಂತ್ರದಿ೦ದ ಸಪ್ತಸ್ವರಗಳ ಉಗಮವನ್ನು 
ನಿರೂಪಿಸಿದರೆ ಅರ್ವಾಚೀನ ವಾಗ್ಗೇಯಕಾರ ತ್ಯಾಗರಾಜನು "ಪ್ರಣವ ನಾದಮು ಸಪ್ತಸ ರ 
ಮುಲ್ಕೆ ಬರಗ' ಎ೦ದೂ ಹೇಳುತ್ತಾನೆ. 

೩.೨ ದಶವಿಧನಾದಗಳನ್ನು ನಿಜಗುಣಶಿವಯೋಗಿಯೇ ಕೈವಲ್ಯಪದ್ಧತಿಯಲ್ಲಿ (`ಪಡೆದು 
ಜಪಿಸಿ ನೋಡಿ ಕೇಳಿ,” "ಕೋಗಿಲೆ ದನಿದೋರು' ಎ೦ಬ ಹಾಡುಗಳು) ಹಾಗೂ ಪರಮಾರ್ಥ 
ಪ್ರಕಾಶಿಕೆಯಲ್ಲಿ (ಷಣ್ಮುಖೀ ಮುದ್ರಾಪ್ರತ್ಯಯ ಪ್ರಕಾರ, ಭೂಮಿಗಳೇಕತ್ವ, ನಾದಬ್ರಹ್ಮ 
ಸ್ವರೂಪ ಎಂಬ ಅಧಿಕರಣಗಳು) ಸ್ವಲ್ಪ ಭಿನ್ನವಾಗಿ ಕೊಟ್ಟಿದ್ದಾನೆ ; ಹಠಯೋಗ ಪ್ರದೀಪಿಕೆ, 
ನಾದಬಿಂದೂಪನಿಷತ್ತು, ಸ್ವಚ್ಛಂದ ತಂತ್ರ, ಹ೦ಸೋಪನಿಷತ್ತು ಮುಂತಾದ ಆಕರಗಳಲ್ಲಿ 
ಯೋಗಿಯು ಪ್ರತ್ಯಾಹಾರಧಾರಣಾದಿ ಯೋಗಾಂಗಗಳಲ್ಲಿ ನಾದಾನುಸ೦ಧಾನನಿರತನಾಗಿರು 
ವಾಗ ಪ್ರಥಮಾಭ್ಯಾಸದಲ್ಲಿ ಕೇಳಿಸುವ ಈ ನಾದವಿಧಗಳನ್ನು ಸ್ವಲ್ಪ ಬೇರೆಬೇರೆಯಾಗಿ 
ಕೊಟ್ಟಿದೆ. ಬೇರೆ ಬೇರೆ ಶಾಸ್ತ್ರಗಳ ವಿವಿಧ ಭೂಮಿಕೆ ಮತ್ತು ನಿಲುವುಗಳಿಗೆ ಅನುಸಾರವಾಗಿ 
ಹೇಳುವ ಅಥವಾ ಒಂದೇ ಶಾಸ್ತ್ರದ ವಿವಿಧ ಪ್ರಮಾಣಗ್ರ೦ಥಗಳು ಮತಾ೦ತರಗಳಲ್ಲಿ 
ಹೇಳುವ ವಿಷಯಗಳನ್ನು ಆಕರ ನಿರ್ದೇಶವಿಲ್ಲದೆ ಒಂದೇ ಅಧಿಕರಣದಲ್ಲಿ ಗ್ರಂಥಕಾರನು 
ಬೆರಸುವುದರಿಂದ ಮತ್ತು ಅಥವಾ ಸಾಧಕನ ಕರ್ಮ, ವಾಸನಾ, ಅನುಸಂಧಾನ ಕ್ರಮ 
ಇತ್ಯಾದಿಗಳಿಗೆ ಅನುಸಾರವಾಗಿ ವ್ಯಕ್ತಿನಿಷ್ಠವಾದ ಅನುಭವ ಭೇದಗಳು ಉಂಟಾಗುವುದ 
ರಿಂದ ಇಂತಹ ಗ್ರಥನ ವ್ಯತ್ಯಾಸಗಳು ಉಂಟಾಗಬಹುದು. 

"ಹೃದಯ ಕಂಠ ಶಿರಸ್ಸೆ೦ಬ ಸ್ಥಾನತ್ರಯದಲ್ಲಿ ಕ್ರಮದಿ೦ ಮಧುರ ಮಂದ್ರತಾರವೆಂಬ 
ಸ್ವರಭೇದಾತ್ಮಕತ್ವಮಂ ಪಡೆವುತ್ತ' ಎಂಬಲ್ಲಿ ಪಾರಸ್ಪರ್ಯವು ತಪ್ಪಾಗಿದೆ. "ಮಂದ್ರ ಮಧ್ಯ 
(-ಮಧುರ?) ತಾರ' ಎಂದಿರಬೇಕು. ಅಲ್ಲದೆ ಸ೦ಗೀತಶಾಸ್ತ್ರದಲ್ಲಿ ನಾದೋತ್ಪತ್ತಿಸ್ಥಾನ 
ಗಳನ್ನೂ ನಾದ ವಿಧಗಳನ್ನೂ ನಾಭಿ (ಅತಿಸೂಕ್ಷ್ಮ). ಹೃತ್‌ (ಸೂಕ್ಷ್ಮ), ಕಂಠ (ಪುಷ್ಟ). 
ಮೂರ್ಧ (ಅಪುಷ್ಟ), ಆಸ್ಕ (ಕೃತ್ರಿಮ) ಎ೦ದು ಲಕ್ಷಿಸಿದೆ. 
` ೩೩ ವಿವೇಕಚಿ೦ತಾಮಣಿಯಲ್ಲಿ ಪರಶಿವನ ಸದ್ಯೋಜಾತಾದಿ ಪಂಚಮುಖಗಳನ್ನೂ 
ಈಶ್ವರ, ನಿರಂಗ ಎ೦ಬ ಬೇರೆ ಎರಡನ್ನೂ ಷಡ್ಜಾದಿ ಸಪ್ತ ಸ್ವರಗಳ ಜನನಸ್ಥಾನಗಳಂದು 
ಹೇಳಿದೆ. ಕೊನೆಯ ಎರಡನ್ನು ಶೈವಾಗಮಗಳು ಹೇಳುತ್ತವೆ೦ಬುದನ್ನು ನನ್ನ ಅಲ್ಪಾಭ್ಯಾಸ 
ದಲ್ಲಿ ಕಂಡಿಲ್ಲ, ಅದರ ಬದಲು ಈಶ್ವರವು (ಸಾಮಾನ್ಯವಾಚಕವಲ್ಲದಿದ್ದರೆ) ಈಶಾನದಲ್ಲಿ 
ಅ೦ತರ್ಭಾವವನ್ನು ಪಡೆಯುತ್ತದೆ. ನಿರಂಗವೆಂಬುದು ನಿರಾಕಾರ ಲಿಂಗಕ್ಕೆ ಪರ್ಯಾಯ 
ವಾಚಕ. ಏಳು ಸ್ವರಗಳಿಗೆ ಏಳು ಮುಖಗಳನ್ನು ಹೊಂದಿಸಲೆಳಸುವ ಈ ಪ್ರಯತ್ನದಲ್ಲಿ 
ಕಲ್ಪನಾಗೌರವವೇ ಕಾಣುತ್ತದೆ. ಪಾಲ್ಕುರಿಕೆ ಸೋಮನಾಥನೂ ಇದನ್ನು ಹೇಳುವುದಿಲ್ಲ. 
ಸ೦ಗೀತಶಾಸ್ತ್ರದಲ್ಲಿ ಆರು ಪುರುಷರಾಗಗಳ ಉತ್ಪತ್ತಿಯನ್ನು ಸದ್ಯೋಜಾತಾದಿ ಪ೦ಚವಕ್ತ 
ಗಳಿಂದಲೂ ಗಿರಿಜಾಮುಖದಿಂದಲೂ ಹೇಳಿದೆ. ತ್ಯಾಗರಾಜನ "ಸದ್ಯೋಜಾತಾದಿ ಪಂಚೆ 
ವಕ್ರಜ ಸರಿಗಮಪಧನಿ ವರಸಪ್ಪಸ್ವರವಿದ್ಯಾಲೋಲಂ' ಎಂಬ ಮಾತನ್ನು ಇಲ್ಲಿ ನೆನೆಯ 


ಬೇಕು. 'ಸ್ವಕಪೋಲ ಕಲ್ಪಿತಮಲ್ಲದ ಸಾರತರ ಸತ್ಕಾರ್ಥ೦ಗಳನೇ ಸ೦ಗ್ರಹಿಸುವ' ನಿಜಗುಣ 
ಶಿವಯೋಗಿಗೆ ಈ ಎರಡು ಮುಖಗಳಿಗೆ ಆಕರವು ಯಾವುದೆಂಬುದನ್ನು ಶೈವ ಸಾಹಿತ್ಯ 
ಸ೦ಶೋಧಕರು ಕ೦ಡುಹಿಡಿಯಬೇಕಾಗಿದೆ. 

ಷಡ್ಡಾದಿ ಸ್ಹರಜನನ ಸ್ಥಾನಗಳನ್ನು ಕಂಠ, ಶಿರಸ್ಸು, ನಾಸಿಕ, ಹೃದಯ, ಮುಖ, ತಾಲುಗೆ, 
ಪೂರ್ವಾಂಗಗಳೆ೦ದು ವಿವೇಕಚಿ೦ತಾಮಣಿಯಲ್ಲಿ ಹೇಳಿದೆ. ಇಲ್ಲಿ ಕ್ರಮವಿವಕ್ಸೆಯಿಲ್ಲ 
ವೆ೦ದು ತೋರುತ್ತದೆ. ನಾರದೀಯ ಶಿಕ್ಷೆ, ಭರತಭಾಷ್ಯ ಮು೦ತಾದ ಪ್ರಮಾಣ ಗ್ರಂಥ 
ಗಳಲ್ಲಿ ಸಪ್ತಸ್ವರಗಳ ಉತ್ಪತ್ತಿಯನ್ನು ಧ್ವನ್ಯುತ್ಪಾದಕ ಶಾರೀರೋಪಕರಣಗಳಿಗೆ ಹೆಚ್ಚು 
ವೈಜ್ಞಾನಿಕವಾಗಿ ಅನ್ವಯಿಸಿದೆ. ಪಾಲ್ಕುರಿಕೆ ಸೋಮನಾಥನು ಈ ಉತ್ಪತ್ತಿಸ್ಥಾನಗಳನ್ನು 
ಉಲ್ಲೇಖಿಸಿಲ್ಲ. 

೩.೪ ಷಡ್ಡಾದಿ ಸಪ್ತಸ್ವರಗಳಿಗೆ ವಿವೇಕಚಿ೦ತಾಮಣಿಯಲ್ಲಿ ರಂಜನಕಾಲ (--ಉದಯ 
ಕಾಲ ?). ಅನುಕರಣಧ್ವನಿ (--ವಕ್ಷೃಜ೦ತು), ನಕ್ಷತ್ರ ತಿಥಿ, ಖಷಿ, ಅಧಿದೇವತೆ, ವರ್ಣ, 
ಜಾತಿ ಮತ್ತು ರಸ, ವಿವಿಧ ಫಲಗಳನ್ನು ನಿರ್ದೇಶಿಸಲಾಗಿದೆ. ಇವು ಸ್ವರಮೂರ್ತಿಕರಣಕ್ಕೆ, 
ಅವುಗಳ ಸಗುಣೋಪಾಸನೆಗೆ ಪ್ರಯೋಜಕಗಳಾದ ಪ್ರತೀಕಗಳು. ಪಾಲ್ಕುರಿಕೆ ಸೋಮ 
ನಾಥನು 'ಸ್ವರಮೂಲಪಟ್ಟು ಕಾಲಮುಲು, ತಿಥಿ ನಕ್ಷತ್ರಮುಲು, ಯೋಗಮುಲು, ಜಾತಿ 
ಭೇದಮುಲು, ಸ್ವಜಾತಿಸ್ವರಮುಲು' ಎಂದು ಮಾತ್ರ ಹೇಳಿದ್ದಾನೆ. ಬೃಹದ್ದೇಶೀ, ಭರತ 
ಭಾಷ್ಯ, ಸಂಗೀತರತ್ನಾಕರ, ಸ೦ಗೀತೋಪನಿಷತ್‌ ಸಾರೋದ್ಧಾರ, ಸಂಗೀತರಾಜ, ಶಿವ 
ತತ್ತರತ್ನಾಕರ, ಕೋಹಲನುತಂ, ಸ೦ಗೀತಸಾರಾಮೃತ, ಗೀತಾಲ೦ಕಾರ, ಸ್ವರಚೂಡಾ 
ಮಣಿ, ಔಮಾಪತ೦ ಮುಂತಾದ ಆಕರಗಳಲ್ಲಿರುವ ಸ್ವರೋಪಾಧಿಗಳಿಗಿಂತ ವಿವೇಕ 
ಚಿ೦ತಾಮಣಿಯ ಈ ಗ್ರ೦ಥಾ೦ಶವು ಸ್ವಲ್ಪ ಬೇರೆಯಾಗಿದೆ. 

೩.೫ ಭರತ, ದತ್ತಿಲ, ಮತಂಗ, ಕೋಹಲ, ನಾನ್ಯದೇವ, ಅಭಿನವಗುಪ್ತ, ಪಾರ್ಶ್ವ 
ದೇವಾದಿ ಪೂರ್ವಾಚಾರ್ಕರು ಶ್ರುತಿಯಿ೦ದ ಸ್ವರವು ಸಮುದ್ಭವವಾಯಿತೆನ್ನುತ್ತಾರೆ ; 
ಶಾರ್ಜ್ಣದೇವಾದಿ ಆಚಾರ್ಯರೂ ಹೀಗೆಯೇ ಹೇಳುತ್ತಾರೆ. ಮೊದಲನೆಯ ವರ್ಗದವರು 
ಪ್ರತ್ಯಕ್ಷಸಿದ್ದವಾದ ಸ್ವರಪ್ರಮಾಣಗಳಿ೦ದ ಶ್ರುತಿಗಳನ್ನು, ಎರಡನೆಯವರು ಶ್ರುತಿಯ 
ಮನೋ-ನಾದವೈಜ್ಞಾನಿಕ ಗುಣ-ಪ್ರಮಾಣಗಳಿ೦ದ ಗೇಯ ರೂಢಿಯ ಸ್ವರದ ಪ್ರಮಾಣ 
ಗಳನ್ನೂ ಪ್ರಯೋಗದ ಮೂಲಕ ತೋರಿಸಲೆಳಸುತ್ತಾರೆ. ಮತ೦ಗಮುನಿಯು ಶ್ರುತಿ-ಸ್ವರ 
ಗಳ ನಡುವಣ ಸಂಬಂಧದ ಬಗೆಗೆ ತಾದಾತ್ಮ್ಯ, ಕಾರಣ-ಕಾರ್ಯ ಮುಂತಾದ ಆರು 
ವಾದಗಳನ್ನು ಮಂಡಿಸಿ ಅವುಗಳ ಪೈಕಿ ಪರಿಣಾಮವಾದವನ್ನು ಒಪ್ಪಿಕೊಳ್ಳುತ್ತಾನೆ. ಅಲ್ಲದೆ. 
ಸ೦ಗೀತಶಾಸ್ತ್ರದಲ್ಲಿ ನಾದ-ಶ್ರುತಿ-ಸ್ವರ ಎ೦ಬ ಉತ್ತರೋತ್ತರ ಜನಕ-ಜನ್ಯ ಸಂಬಂಧವನ್ನು 
ನಿರೂಪಿಸಿದೆ. ವಿವೇಕಚಿ೦ತಾಮಣಿಯಲ್ಲಿ ಇದಕ್ಕೆ ವಿರುದ್ಧವಾಗಿ ಶ್ರುತಿಗಳು ಸ್ಪರಗಳಿ೦ದ 
ಸಮುತ್ಪನ್ನವಾಗಿದೆ ಎಂದಿದೆ. ಪಾಲ್ಕುರಿಕೆ ಸೋಮನಾಥನ ಪಂಡಿತಾರಾಧ್ಯ ಚರಿತ ದಿಂದ 
ಈ ಅಂಶವನ್ನು ಉದ್ಭರಿಸಿಕೊ೦ಡಿರುವುದರಿ೦ದ ಹೀಗಾಗಿದೆ. ಇಲ್ಲಿ ಹೇಳಿರುವ ನಾದಾ೦ತಾ 
(ಗಹ್ವರೀ), ನಿಷ್ಕಲಾ, ಗೂಢಾ ಮುಂತಾದ ಶ್ರುತಿನಾಮಗಳು ಪಾರ್ಶ್ವದೇವನು ಮಧ್ಯ 


ಶಿವಯೋಗಿಯ ಶಿವಸ೦ಗೀತ ೨೧೯ 


ಸ್ಥಾಯಿಗೆ ಕೊಡುವ ಶ್ರುತಿನಾಮಗಳಿಗೆ ಪರಸ್ಪರವಾಗಿದ್ದು ಲಿಪಿಕಾರರ ಲೇಖನ ಪ್ರಮಾದ 
ದಿಂದ ಜನಿಸಿರಬಹುದಾದ ಅಲ್ಪ ವ್ಯತ್ಯಾಸಗಳನ್ನು ಹೊಂದಿವೆ. ಈ ಹೆಸರುಗಳು ಸಿಂಹ 
ಭೂಪಾಲನ ಸಂಗೀತ ಸುಧಾಕರದಲ್ಲಿಯೂ, ಸಂಗೀತೋಪನಿಷತ್‌ ಸಾರೋದ್ದಾರ. 
ಸ೦ಗೀತಸೂರ್ಯೋದಯ, ಅಭಿನವಭರತಸಾರಸ೦ಗ್ರಹ, ಅನೂಪಸಂಗೀತವಿಲಾಸ, ಶ್ರೀ 
ತತ್ತ್ವನಿಧಿ(ಸ್ಟರಚೂಡಾಮಣಿ)ಗಳಲ್ಲಿಯೂ ಅಲ್ಲಲ್ಲಿ ಪಾಠಾ೦ತರಗಳೊಡನೆ ದೊರೆಯು 
ತ್ತವೆ. ಆದರೆ ವಿವೇಕಚಿ೦ತಾಮಣಿಗೆ ಆಕರವು ಪಂಡಿತಾರಾಧ್ಯ ಚರಿತ್ರವೇ. 

೩.೬ ಶ್ರೋತೃಚಿತ್ರಕ್ಕೆ ಸುಖವನ್ನು೦ಟುಮಾಡುವ ಸ್ಟರಕ೦ಪನಕ್ಕೆ ಗಮಕವೆ೦ದು ಹೆಸರು. 
ಇವುಗಳಲ್ಲಿ ಕ೦ಪಿತ, ಲೀನ ಇತ್ಯಾದಿ ಏಳು ಸ್ಥೂಲ ಭೇದಗಳನ್ನೂ ಇವುಗಳನ್ನೊಳಗೊಂಡ 
ಹತ್ತು ಮತ್ತು ಹದಿನೈದು ಭೇದಗಳನ್ನೂ ಸ೦ಗೀತಶಾಸ್ತ್ರವು ನಿರೂಪಿಸುತ್ತದೆ: ಆದರೆ-- 
ಬಹುಶಃ ಎಲ್ಲ ಶ್ರುತಿಗಳಲ್ಲಿಯೂ ಸ್ವರಾಭಿವ್ಯಕ್ತಿಯಿಲ್ಲದಿರುವುದರಿಂದ--ಶ್ರುತಿಗಳಿಗೆ 
ಗಮಕಗಳನ್ನು ಹೇಳುವುದಿಲ್ಲ. ಇವುಗಳನ್ನು ಸಂಗೀತಪ್ರಯೋಕಗಳು ಏಳು ಸ್ವರಗಳಿಗೆ 
ಏಳು ಗಮಕಗಳು ; ಹಾಗೆಯೇ ಇಪ್ಪತ್ತೆರಡು ಶ್ರುತಿಗಳಿಗೆ ಇಪ್ಪತ್ತೆರಡು ಶ್ರುತಿ ಗಮಕಗಳು 
ಎ೦ಬ ದೃಷ್ಟಾ೦ತಮೂಲ ಕಲ್ಪನೆಯನ್ನು ಮೂಡಿಸಿ ರೂಢಿಸಿದ್ದಿರಬಹುದು. ಪಾಲ್ಕುರಿಕೆ 
ಸೋಮನಾಥನು ಇವುಗಳನ್ನು ಹೇಳಿದ್ದು ಶ್ರುತಿ ಗಮಕಗಳೆಂದು ಕರೆದಿದ್ದಾನೆ : ಇವುಗಳನ್ನೇ 
ನಿಜಗುಣಶಿವಯೋಗಿಯು ಉದ್ದರಿಸಿಕೊಂಡು, ಸ್ವರಗಮಕಗಳನ್ನು ದೇಶೀಗಮಕಗಳೆ೦ದು 
ಹೆಸರಿಸಿದ್ದಾನೆ; ಇವುಗಳಲ್ಲಿರುವ ಪಾಠಾ೦ತರಗಳು ಪ್ರತಿಕಾರರ ಪ್ರಮಾದಗಳಿ೦ದ ಮತ್ತು 
ಕಾಲದೇಶ ವ್ಯತ್ಯಾಸಗಳಿಂದ ಹುಟ್ಟಿರಬಹುದಾದ೦ತಹವು ; ಈ ಶ್ರುತಿಗಮಕಗಳಿಗೆ ಪ್ರಯೋ 
ಜನವು--ಇದ್ದರೆ--ಏನೆ೦ಬುದನ್ನು ಕ೦ಡುಹಿಡಿಯಬೇಕಾಗಿದೆ ; ಪಾರ್ಶ್ಪ್ರ್ವದೇವನು ಸ್ವರ 
ಗಮಕಗಳನ್ನು ಸ್ವರಸ್ಮವಾದ ಶ್ರುತಿಗಳ ಸಂಖ್ಯೆಯ ಮೂಲಕ ಪರಿಮಾಣಪೂರ್ವಕವಾಗಿ 
ವಿವರಿಸುವುದರಿ೦ದ ಶ್ರುತಿಗಮಕಗಳ ಪ್ರಯೋಜನದ ಬಗೆಗೆ ಪ್ರಶ್ನೆಯನ್ನು ಎತ್ತಬೇಕಾಗಿದೆ. 
ಕ೦ಪಿತಾದಿ ಸ್ವರಗಮಕಗಳು ಏಳು ಬಗೆ ಎಂಬುದಕ್ಕೆ ಸ೦ಸ್ಕೃತದ ಮೂಲಗ್ರ೦ಥವು 
“ಸಪ್ತಧಾ' ಎಂದಿರುವುದನ್ನು ಪಾಲ್ಕುರಿಕೆ ಸೋಮನಾಥನು ಯಥಾವತ್ತಾಗಿ ಬಳಸಿಕೊ೦ಡಿ 
ದ್ದಾನೆ ; ವಿವೇಕಚಿ೦ತಾಮಣಿಯಲ್ಲಿ ಅದು 'ಸಪ್ತದ' ಎ೦ಬ ಗಮಕ ಭೇದವಾಗಿ ಉಳಿದು 
ಕೊಂಡಿದೆ ! 

೩.೭ ವಿವೇಕಚಿ೦ತಾಮಣಿಯು ಗೀತವು ಸ್ವರ. ಶ್ರುತಿ, ಗಮಕಗಳಿ೦ದ ಆಗಿದೆಯೆನ್ನು 
ತ್ತದೆ; ಇವು ಅವಿನಾಭಾವವುಳ್ಳ ಅಥವಾ ಇತರೇತರಾಶ್ರಯವಾಗಿರುವ ನಾದದ್ರವ್ಯಗಳು ; 
ಸ್ವತ೦ತ್ರವಾದ ಪೃಥಗ್‌ ದ್ರವ್ಯಗಳಲ್ಲ; ವಿವೇಕಚಿ೦ತಾಮಣಿಯು ಇಲ್ಲಿ ಪ್ರಣವನಾದ- 
ಸ್ವರ-ಶ್ರುತಿ-ಗಮಕ-ಗೀತ ಎ೦ಬ ಉತ್ತರೋತ್ತರಕ್ರಮದ ನಿರೂಪಣವನ್ನು ಅನುಸರಿಸಿದೆ. 
ಈ ಗೀತಕ್ಕೆ ಆರು ಲಕ್ಷಣಗಳು : ಸ್ವರ, ಸುಸ್ವರ. ಸುರಾಗ, ಮಧುರ, ಅಕ್ಷರ, ಅಲಂಕಾರ; 
ಇಲ್ಲಿ ಸ್ವರ-ಸುಸ್ವರಗಳಲ್ಲಿ ಏನು ಭೇದವೋ ತಿಳಿಯದು. ಅಲ್ಲದೆ ಇವೆರಡೂ “ಸುರಾಗ' 
ದಲ್ಲಿ ಅಂತರ್ಭಾವವನ್ನು ಪಡೆಯುವುದಿಲ್ಲವೆ ? ಅಂತೂ, ಗೀತದ ಸ್ವರ, ಸುಸ್ವರ 
ಎಂಬವುಗಳನ್ನು ಹೇಳಿ ವಿವೇಕಚಿ೦ತಾಮಣಿಯು ಈಗ ಸುರಾಗವನ್ನು ಎತ್ತಿಕೊಂಡು ಅದಕ್ಕೆ 


ಅನುಷ೦ಗಿಕವಾಗಿ ಗ್ರಾಮಾದಿಗಳನ್ನು ಉಲ್ಲೇಖಿಸಲು ತೊಡಗಿರುವಂತಿದೆ. ಆದರೆ 
ಮಧುರ. ಅಕ್ಬರ, ಅಲ೦ಕಾರ (ಇವು ನಾರದೀಯ ಶಿಕ್ಷೆ, ಸ೦ಗೀತರತ್ನಾಕರಾದಿ ಗ್ರಂಥಗಳಲ್ಲಿ 
ನಿರೂಪಿಸಿರುವ ಹತ್ತು ಗೀತಲಕ್ಷಣಗಳಲ್ಲಿ ಮೂರು) ಇವುಗಳನ್ನು ಕೈಬಿಟ್ಟಿದೆ. ಷಡ್ಡಗ್ರಾಮ, 
ಮಧ್ಯಮಗ್ರಾಮ, ಗಾ೦ಧಾರಗ್ರಾಮಗಳೆ೦ಬ ಮೂರು ಗ್ರಾಮಗಳನ್ನು ಉಲ್ಲೇಖಿಸಿ ಅವು 
ಗಳಲ್ಲಿ ಕಡೆಯದು `ಸ್ಟರ್ಗಸ್ಥ'(ಕೈಲಾಸವಾಸಿ?)ವಾಗಿದೆ ಎಂದು ವಿವೇಕಚಿ೦ತಾಮಣಿಯು 
ಹೇಳುವುದು ಪ್ರಾಚೀನ ಸ೦ಗೀತ ಶಾಸ್ತ್ರಾನುಸಾರವಾಗಿಯೇ ಇದೆ. ಆದರೆ ಈ ಕಾಲದಲ್ಲಿ 
ಮಧ್ಯಮಗಾ,ಮವು ` ಗಾನರೂಢಿಯಲ್ಲಿ ನೆಲೆಸಿತ್ತೆನ್ನುವುದನ್ನು ಸಮಕಾಲೀನ ಪ್ರಮಾಣ 
ಭೂತ ಸಂಗೀತ ಶಾಸ್ತ್ರಗ್ರ೦ಥಗಳಾದ ಸ್ವರಮೇಲ ಕಲಾನಿಧಿ, ಸದ್ರಾಗಚಂದ್ರೋದಯ, 
ರಾಗಮಂಜರೀ, ನರ್ತನನಿರ್ಣಯ, ರಾಗತಾಳಚಿ೦ತಾಮಣಿ, ರಾಗವಿಬೋಧ, ಮುಂತಾ 
ದವುಗಳು ಸ್ಪಷ್ಟೋಶಕ್ತಿಯಲ್ಲಿ ನಿರಾಕರಿಸಿ ಅದು ಷಡ್ಡಗ್ರಾಮದಲ್ಲಿಯೇ ವಿಲೀನಗೊಂಡಿತ್ತು 
ಎನ್ನುತ್ತವೆ. ಪಂಡಿತಾರಾಧ್ಯಚರಿತ್ರವು ಈ ಮೂರು ಗ್ರಾಮಗಳನ್ನು ಹೆಸರಿಸುತ್ತದೆ (ಆಗಲೂ 
ಗಾ೦ಧಾರಗ್ರಾಮಕ್ಕೆ ಮರ್ತ್ಯಲೋಕವ್ಯವಹಾರವಿರಲಿಲ್ಲ). ಆದರೆ ಸಪ್ತಗ್ರಾಮಗಳನ್ನು 
ಉಲ್ಲೇಖಿಸುತ್ತದೆ. ಇದು ಸ೦ಗೀತಶಾಸ್ತ್ರಪರ೦ಪರೆಗೆ ಸ೦ಪೂರ್ಣವಾಗಿ ವಿರುದ್ಧವಾಗಿದ್ದು, 
ಅವಿಚಾರರಮಣೇಯ ಉಲ್ಲೇಖವಾಗಿದೆ. ಆದರೆ ಅಲ್ಲಿಯೇ ಷಡ್ಡಗ್ರಾಮದ ಮುಖ್ಯತೆ 
ಯನ್ನು ಹೇಳಿರುವುದು ಗ್ರಾಮಗಳ ಇತಿಹಾಸದಲ್ಲಿ ಅನನ್ಯೋಪಲಬ್ಬ ಬೆಳಕನ್ನು ಚೆಲ್ಲಿದಂ 
ತಾಗಿದೆ : ಈ ಗ್ರಾಮದ ಜನ್ಯವೆ೦ದು ನೂರೆಂಟು ರಾಗಗಳನ್ನು ಹೇಳಿರುವುದೂ ಅಷ್ಟೇ 
ಸ್ವಾರಸ್ಯವಾಗಿದೆ. 

ಷಡ್ಡಗ್ರಾಮ ಹಾಗೂ ಮಧ್ಯಮಗ್ರಾಮಗಳಲ್ಲಿ ವರ್ಗೀಕೃತವಾದ ಹದಿನೆಂಟು. ಜಾತಿ 
ಗಳನ್ನು ಸಂಗೀತ ಶಾಸ್ತ್ರವು ವರ್ಣಿಸಿ, ಜಾತಿಯು ರಾಗಕ್ಕೆ ಜನಕಸ್ಥಾನದಲ್ಲಿದ್ದುದಾಗಿ ಹೇಳು 
ತ್ತದೆ. ಇವುಗಳ ಪ್ರಸ್ತಾಪವನ್ನು ಪಾಲ್ಕುರಿಕೆ ಸೋಮನಾಥನು ಮಾಡುವುದಿಲ್ಲ. ಆದರೆ 
ವಿವೇಕಚಿ೦ತಾಮಣಿಯು ಷಡ್ಡಗ್ರಾಮಜನ್ಯವಾದ ಏಳರ ಬದಲು ಐದನ್ನೂ ಮಧ್ಯಮ 
ಗ್ರಾಮಜನ್ಯವಾದ ಹನ್ನೊ೦ದರ ಬದಲು ಹತ್ತನ್ನೂ ಮಾತ್ರ (ಒಟ್ಟಿನಲ್ಲಿ) ಹೇಳಿ (ಈ 
ಹೆಸರುಗಳು ವಿವೇಕಚಿ೦ತಾಮಣಿಯ ಎಲ್ಲಾ ಆಕರಗಳಲ್ಲೂ :ವಿಕೃತಗೊ೦ಡಿವೆ : ಉದಾ. 
ಷಡ್ಜೋದೀಚ್ಯವಾ-ಷಡ್ದದಿವ್ಯಾವತಿ, ಗಾಲಿಧಾರೋದೀಚ್ಯವಾ-ಗಾ೦ಧಾರಿ, ದಿವ್ಯಾವತಿ, 
ಪಂಚಮೀ ಆಂಧ್ರಿ-ಪಂಚಮೇಂದ್ರಿ, ಕಾರ್ಮಾರವೀ-ಕರ್ಮವ್ಯಭಿಚಾರಿ, ಕೈಶಿಕೀ-ಕೌಶಿಕೆ) 
ಇವುಗಳನ್ನು ರಾಗಗಳೆ೦ದು ಕರೆದಿರುವುದು ಸ೦ಗೀತಶಾಸ್ತ್ರಕ್ಕೆ ವಿಸ೦ಗತವಾಗಿದೆ. 

೩.೮ "ರಾಗಜಾತಿಗಳು' ಎ೦ಬ ಶೀರ್ಷಿಕೆಗಿ೦ತ "ಗ್ರಾಮರಾಗಜಾತಿಗಳು' ಎ೦ಬುದು 
ಹೆಚ್ಚು ಸಲ್ಲುತ್ತದೆ ; ಏಕೆಂದರೆ ಇಲ್ಲಿ ಗ್ರಾಮರಾಗಗಳ ವರ್ಗೀಕರಣವಿದೆ. ಈ ಗ್ರ೦ಥಾ೦ಶದ 
ಪಾಠವು ತುಂಬಾ ಅಶುದ್ಧವಾಗಿದೆ; ಲೋಪ, ದೋಷಗಳಿಂದ ಕೂಡಿದೆ : (1) ಆಕರ 
ಭೂತವಾದ ಎಲ್ಲ ಪ್ರಾಚೀನಸ೦ಗೀತಶಾಸ್ತ್ರಗ್ರ೦ಥಗಳಲ್ಲಿಯೂ ಶುದ್ಧ (೭), ಭಿನ್ನ (೫). 
ಗೌಡ (೩), ವೇಸರ (ಎರಾಗ) (೮), ಸಾಧಾರಿತ (೭) ಎ೦ಬ ಐದೇ ಗ್ರಾಮರಾಗವರ್ಗಗಳಲ್ಲಿ 
೩೦ ರಾಗಗಳನ್ನು ಹೇಳಿದೆ. ಅಲ್ಲಿ"ಉಪರಾಗ' ಎ೦ಬ ಜಾತಿಯು ಗ್ರಾಮರಾಗವರ್ಗೀಕರಣ 


ಶಿವಯೋಗಿಯ ಶಿವಸಂಗೀತ ೨೨೧ 


ಬಾಹಿರವಾದ ಸ್ವತ೦ತ್ರರಾಗಸಮಚ್ಚಯ. ವಿವೇಕಚಿ೦ತಾಮಣಿಯಲ್ಲಿ ವೇಸರ ಮತ್ತು 
ಸಾಧಾರಿತ ವರ್ಗಗಳನ್ನು (ಅವುಗಳಲ್ಲಿ ಕ್ರಮವಾಗಿ ಎ೦ಟು ಮತ್ತು ಏಳು ರಾಗಗಳಿದ್ದುದ 
ರಿಂದ) ಅಷ್ಟಸಾಧಾರಣ ಮತ್ತು ಸಪ್ತಸಾಧಾರಣ ಎಂದು ಅಶಾಸ್ತ್ರೀಯವಾಗಿ ತಿದ್ದಿ 


: ಕೊಂಡಿದೆ; ಗ್ರಾಮರಾಗಗಳಲ್ಲದ ಉಪರಾಗಗಳನ್ನು ಗ್ರಾಮರಾಗಗಳಿಂದೇ ಎಣಿಸಿಕೊಂಡು 


ವರ್ಗೀಕರಿಸಲಾಗಿದೆ. (11) ಗ್ರಾಮರಾಗಗಳ ಜಾತಿಪ೦ಚಕದಲ್ಲಿ ಸೇರಿದ ಮೂವತ್ತು, 
ಉಪರಾಗಗಳು ಎ೦ಟು--ಹೀಗೆ ಒಟ್ಟು ಮೂವತ್ತೆ೦ಟುರಾಗಗಳನ್ನು ಸ೦ಗೀತಶಾಸ್ತ್ರವು 
ಬೋಧಿಸಿದರೆ ವಿವೇಕಚಿ೦ತಾಮಣಿಯಲ್ಲಿ ಶುದ್ಧ ೬, ಭಿನ್ನ ೪, ಗೌಡ ೩, ಅಷ್ಟಸಾಧಾರಣ 
೮, ಸಪ್ತಸಾಧಾರಣ ೭, ಉಪಾಂಗ (!ಉಪ) ೬ ಎಂದು ಲೆಕ್ಕಿಸಿಕೊ೦ಡು ಮೂವತ್ತಾರನ್ನು 
((ಮೂವತ್ತುನಾಲ್ಕನ್ನು) ಹೇಳಿದೆ. ಇದಕ್ಕೆ ಗ್ರ೦ಥಕರ್ತನ ಅಥವಾ ಪ್ರತಿಕಾರರ ಅಥವಾ 
“ಷಡಕ್ಸರ-ಷಡಾಮ್ನಾಯ-ಷಟ್ಸ್ಮಲ-ಷಡಧ್ವಸೇವ್ಕ೦ಗಳಾದ ಷಡ್ರಾಗಜಾತಿಗಳಿ೦ ಷಟ್‌ 
ತ್ರಿ೦ಶತ್‌ತತ್ತ್ವಾತ್ಮಕ೦ಗಳಾದ ಮೂವತ್ತಾರು ರಾಗಮೂರ್ತಿ೦ಗಳುದಿಸಿದವು' ಎಂಬ 
ಪೂರ್ವಗ್ರಹವು ಕಾರಣವಿರಬಹುದೆ ? (i) ಷಾಡವವೆ೦ದರೆ ಆರು ಸ್ವರಗಳಿರುವುದು. 
ಎ೦ಟು-ಏಳು-ಆರು ಎಂಬ ಅನುಕ್ರಮದ ಅವಿಚಾರರಮಣೀಯ ಕಲ್ಪನೆಯಿಂದ ಷಾಡವ 
ಗಳಲ್ಲದ ಉಪರಾಗಗಳನ್ನು ಷಟ್‌ಸ್ವರ ಜಾತೀಯಗಳೆ೦ದು ವಿವೇಕಚಿ೦ತಾಮಣಿಯಲ್ಲಿ 
ಎಣಿಸಿಕೊಂಡಿರುವಂತಿದೆ. (1೪) ರಾಗನಾಮಗಳಲ್ಲಿ ತಪ್ಪು ವಿಭಜನೆ, ಶುದ್ಧಕಠಿನಪಾಠ 
ಗಳನ್ನು ಅಶುದ್ಧಸುಲಭ ಪಾಠಗಳಿಂದ ಪಲ್ಲಟಗೊಳಿಸುವುದು. ನೆರೆಹೊರೆಯ ಹೆಸರು 
ಗಳಲ್ಲಿ ಪುನರುಕ್ತವಾಗಬೇಕಾದ ಮೊದಲನೆಯ ಅಥವಾ ಕೊನೆಯ ಪದವನ್ನು ಬಿಟ್ಟು 
ಬಿಡುವುದು, ಇಡೀ ಹೆಸರುಗಳನ್ನೇ ಲೋಪಗೊಳಿಸುವುದು ಇತ್ಯಾದಿಗಳಿಂದ ತುಂಬಾ 
ಲೇಖನಪ್ರಮಾದಜನ್ಯಗಳಾದ ಏರುಪೇರುಗಳಾಗಿವೆ. (೪) ಮೇಲೆ ಹೇಳಿದ ಮೂವತ್ತು 
ಗ್ರಾಮರಾಗಗಳನ್ನು ಸ೦ಗೀತಶಾಸ್ತ್ರವು ಷಡ್ಡಗ್ರಾಮ ಮತ್ತು ಮಧ್ಯಮಗ್ರಾಮಗಳಲ್ಲಿ ವರ್ಗೀ 
ಕರಿಸಿದೆ. ವಿವೇಕಚಿ೦ತಾಮಣಿಯಲ್ಲಿ ಇದನ್ನು ಕೈಬಿಡಲಾಗಿದೆ. 

ಈ ಗ್ರ೦ಥಾ೦ಶವು ಪಾಲ್ಕುರಿಕೆ ಸೋಮನಾಥನಲ್ಲಿ ಇಲ್ಲ. 

೩.೯ “"ರಾಗಾಂಗಗಳು' ಎಂಬ ಶೀರ್ಷಿಕೆಯಡಿಯಲ್ಲಿ ರಾಗಾ೦ಗ, ಭಾಷಾ೦ಗ, 
ಕ್ರಿಯಾಂಗ ಮತ್ತು ಉಪಾ೦ಗವೆ೦ಬ “ಚತುರ್ವಿಧಾ೦ಗದಿ೦ ನೂರಾರು ರಾಗಂ ಜನಿಸಿದವು' 
ಎಂದು ಹೇಳಿದೆ. ಸಂಗೀತಾಧಿಕರಣದಲ್ಲಿ ಇದೇ ದೀರ್ಪತಮವಾದ ಭಾಗ. ಇದರಲ್ಲಿಯೂ 
ಪದವಿಚ್ಛೇದ, ಅಕ್ಟರಸ್ಸಾಲಿತ್ಯ, ಲೋಪ ಮುಂತಾದ ಲೇಖನ ಪರಂಪರೆಯ ಪ್ರಮಾದಗಳು 
ಅನೇಕವಾಗಿವೆ. ಈ ಭಾಗದಲ್ಲಿ ಕೆಳಗೆ ಹೇಳಿರುವ ಸಂಗತಿಗಳನ್ನು ಗಮನಿಸಬಹುದು. 

(1) ಇದರಲ್ಲಿ ಅನೇಕ ಹೆಸರುಗಳು ಪಂಡಿತಾರಾಧ್ಯ ಚರಿತೆ ಕೈಯಲ್ಲಿರುವವುಗಳಿಗೆ ಪರ 
ಸ್ಪರವಾಗಿವೆ; ಆದರೆ ಪಾಲ್ಕುರಿಕೆ ಸೋಮನಾಥನಲ್ಲಿ ರಾಗಾಂಗಾದಿ ಚತುರ್ವಿಧ ವರ್ಗೀ 
ಕರಣವಿಲ್ಲ. ರಾಗಗಳೂ ಬೇರೆ ಕ್ರಮದಲ್ಲಿವೆ. 

(i) ರಾಗಾ೦ಗ, ಭಾಷಾ೦ಗ, ಕ್ರಿಯಾಂಗ, ಉಪಾಂಗ ಎಂಬ ದೇಶೀರಾಗ ವರ್ಗೀ 
ಕರಣವು ಸಂಗೀತಸಮಯಸಾರ. ಸ೦ಗೀತರತ್ನಾಕರ ಮತ್ತು ನಂತರದ ಸಂಗೀತ ಶಾಸ್ತ್ರ 


ಗೃ೦ಥಗಳಲ್ಲಿ ಕಂಡು ಬರುತ್ತದೆ. ಇವುಗಳಲ್ಲಿ ಆಯಾ ಜಾತಿಯ ರಾಗಸ೦ಖ್ಯೆಯನ್ನು ಹೀಗೆ 
ಕೊಟ್ಟಿದೆ. 


ರಾಗಾಂಗ ಭಾಷಾಂಗ ಕ್ರಿಯಾಂಗ ಉಪಾಂಗ ಒಟ್ಟು 


ಸಂಗೀತ ಸಮಯಸಾರ ೨೦ ೪೭ ೩ ೩೧ ೧೦೧ 
ಸಂಗೀತ ರತ್ನಾಕರ ೨೧ ೨೦ ೧೫ ೩೦ ೮೬ 
ವಿವೇಕಚಿ೦ತಾಮಣಿ ೨೦ ೩೪ ೨೨ *ರ್ಮೀ **೧೦೬ 


* `ಕೋಳಾಹಳದ ಉಪಾ೦ಗಗಳು' ಮತ್ತು "ಚತುರ್ವಿಧಾಂಗದಿಂ' ಎ೦ಬ ಪದಸಮು 
ಚ್ಚಯಗಳ ನಡುವೆ ಅಜ್ಞಾತರಾಗವೊ೦ದರ ಎರಡು ಉಪಾ೦ಗಗಳನ್ನು ಹೇಳಿದ್ದು ಅದು 
ಈಗ ಉಪಲಬ್ಬವಿಲ್ಲವಾದುದರಿಂದ ಒಟ್ಟು ೨೮ ಉಪಾ೦ಗರಾಗಗಳು ಮಾತ್ರ ದೊರೆತಿವೆ; 
ಇದರಿಂದಾಗಿ ಲೆಕ್ಕದಲ್ಲಿ ೧೦೬(**) ಎ೦ಬ ಮೊತ್ತವಿದ್ದರೂ ಸಿಕ್ಕಿರುವುದು ೧೦೪ ಮಾತ್ರ. 
ಪಾಲ್ಕುರಿಕೆ ಸೋಮನಾಥನು ೧೦೮ ದೇಶೀರಾಗಗಳನ್ನು ಪಂಡಿತಾರಾಧ್ಯ- ಚರಿತ್ರದಲ್ಲಿ 
ಹೇಳಿದ್ದಾನೆ. " 

(iii) ವಿವೇಕಚಿ೦ತಾಮಣಿಯಲ್ಲಿ ಮತ್ತು ಸ೦ಗೀತರತ್ನಾಕರ, ಸ೦ಗೀತಸಮಯಸಾರ 
ಮೊದಲಾದ ಶಾಸ್ತ್ರಗ್ರಂಥಗಳಲ್ಲಿ ಈ ಭಾಗದ ಪರಸ್ಪರತೆಯು ಆಂಶಿಕವಾಗಿದೆ. ರಾಗಾ೦ 
ಗಾದಿ ಪ್ರತಿಯೊ೦ದು ಜಾತಿಯಲ್ಲಿಯೂ ವಿವೇಕಚಿ೦ತಾಮಣಿಯಲ್ಲಿ ಕೆಲವು ವಿಭಿನ್ನರಾಗ 
ಗಳು ಕಂಡು ಬರುತ್ತವೆ. | 

ಉದಾ : ದಿವಿ. ನಾಗದಿನಿ, ನಾಗಧ್ಬನಿ, ಶುದ್ಧಾಹರಿ, ಶುದ್ಧವಾಹಿನಿ, ಕನರಿಕಿ, ಗಂಧಿಕಾ 
ಮೋದಿ, ವಸಂತ ಬಂಗಾಳ, ಸಿಂಧುವರಾಳಿ, ಕನ್ನಡವರಾಳಿ, ಗೋರಿ, ರಾಮಕರ್ನಿ. 
ಆದುದರಿಂದ ವಿವೇಕಚಿ೦ತಾಮಣಿಯು ಈವರೆಗೆ ಉಪಲಬ್ಧವಲ್ಲದ, ಬಹುಶಃ ೧೪-೧೫ 
ಶತಮಾನದಲ್ಲಿ ರಚಿತವಾದ ಬೇರೆ ಸ೦ಗೀತಶಾಸ್ತ್ರಗ್ರ೦ಥವನ್ನು ಈ ಗ್ರಂಥಾಂಶಕ್ಕಾಗಿ 
ಆಶ್ರಯಿಸಿರಬಹುದು. ದೇಶನಾಮಕ ರಾಗಗಳಲ್ಲಿ ಕರ್ನಾಟಕ, ಕನ್ನಡ ಎ೦ಬ ವಿಶೇಷಣ 
ಗಳನ್ನು ವಿಶೇಷವಾಗಿ ಒಲಿದಿರುವುದರಿ೦ದ ಈ ಆಕರವು ಕರ್ನಾಟಕದಲ್ಲಿ ಮತ್ತು ಅಥವಾ 
ಕನ್ನಡಿಗನಿ೦ದ ರಚಿತವಾಗಿರುವುದು ಅಸ೦ಭವವಲ್ಲ. 

(iv) ಈ ವಿಷಯದಲ್ಲಿ “ಈ ಪ್ರಕಾರದಿ೦ ಗ್ರಾಮ, ಜಾತಿ, ಲಿಂಗವೆಂಬ ತ್ರಿವಿಧದಿ೦ದಾದ 
ನೂರೈವತ್ತೇಳು ರಾಗ೦ಗಳು ಪರಾಮರ್ಶಗೈದು' ಎಂಬ ಅಂತ್ಯವಾಕ್ಯವಿದೆ. ಹಿಂದಿನ 
(೩.೭)ರಲ್ಲಿ ರಾಡೋತ್ಪತ್ತಿಲಕ್ಷಣ ಎ೦ಬುದರಲ್ಲಿರುವ ಹದಿನೈದು ಜಾತಿಗಳನ್ನು ರಾಗ 
ಗಳ೦ದು ತಪ್ಪಾಗಿ ಕರೆದಿದೆಯೆ೦ದು ಈಗಾಗಲೇ ಸೂಚಿಸಲಾಗಿದೆ. ಆದುದರಿಂದ ಗ್ರಾಮ 
ರಾಗಗಳು ೩೬, ಜಾತಿಗಳು ೧೫, ರಾಗಾ೦ಗಾದಿ ಚತುಷ್ಟಯ ೧೦೬ ; ಮೊತ್ತದಲ್ಲಿ ೧೫೭ 
ಎಂದು ಲೆಕ್ಕಿಸಬಹುದು. (೩.೭)ರ ಶೀರ್ಷಿಕೆಯಲ್ಲಿರುವ "ಗ್ರಾಮಾದಿಗಳು' ಎನ್ನುವಲ್ಲಿ 
ಆದಿಶಬ್ದಕ್ಕೆ ಜಾತಿಗಳೆ೦ದು ಅರ್ಥೈಸಿಕೊಳ್ಳಬೇಕು. 

(೪) ಉಪಾ೦ಗರಾಗಗಳಲ್ಲಿ ದೇಶವಾಚಕ ವಿಶೇಷಣಗಳಿ೦ದ ಬೇರೆಬೇರೆ ಎನ್ನಿಸಿದ 


ಳಾ, 


SERIE 


ಶಿವಯೋಗಿಯ ಶಿವಸ೦ಗೀತ : ೨೨೩ 


ನಾಲ್ಕು ವರಾಳಿಗಳು, ನಾಲ್ಕು ಘೂರ್ಜರಿಗಳು, ಏಳು ಗೌಳಗಳು ಮತ್ತು ಎರಡು ತೋಡಿ 
ಗಳು ಮಾತೃಕಪ್ರಾಯವಾದ ಒಂದೇ ಸ್ವನಾಮಕರಾಗದ ಪ್ರಾಂತೀಯ ಪ್ರಭೇದಗಳೆಂದು 
ಪ್ರಾರಂಭದಲ್ಲಿ ಉದಯಿಸಿದರೂ, ಅವುಗಳನ್ನೆಲ್ಲ ಉಪಾ೦ಗಗಳೆ೦ದೇ ಮೊದ ಮೊದಲು 
ವರ್ಗೀಕರಿಸಿದ್ದರೂ ಅವು ಕಾಲಾನಂತರದಲ್ಲಿ ಭಿನ್ನಸ್ವರಸ೦ಪದ ಹಾಗೂ ಭಿನ್ನವರ್ಗೀ 
ಕರಣಗಳನ್ನು ಪಡೆದುಕೊ೦ಡವು. 

(೪11) (೩.೮)ರ "ಉಪಾ೦ಗಗಳು' ಎಂಬುದು ಅಪಪಾಠವಲ್ಲದಿದ್ದರೆ ದ್ವಿರುಕ್ತಿದೋಷವು 
ಉಂಟಾಗುತ್ತದೆ. 

೩.೧೦ ಈ ಗ್ರ೦ಥಾ೦ಶವು ಎರಡು ಪಾಠಗಳಲ್ಲಿ ಮೂವತ್ತೆರಡು ಅಥವಾ ಮೂವತ್ತಾರು 
ರಾಗಗಳನ್ನೊಳಗೊ೦ಡಂತೆ ದೊರೆಯುತ್ತದೆ. ಇವುಗಳ ಪೈಕಿ ಮೊದಲನೆಯದರಲ್ಲಿ ಸಾಳಗ, 


|: ಮಲಹರಿ ಲಲಿತೆ ಮತ್ತೆ ದೇವಗುಪ್ತಿ ಎ೦ಬ ರಾಗಗಳಿಗೆ ಕ್ರಮವಾಗಿ ಸಾರಂಗ, ಬಿಲಹರಿ, 


ಕಲ್ಯಾಣಿ ಮತ್ತು ಸಾವೇರಿ ಎ೦ಬ ಪಾಠಾ೦ತರಗಳು ಎರಡನೆಯದರಲ್ಲಿ ದೊರೆಯುತ್ತವೆ. 
ಎರಡನೆಯದರಲ್ಲಿ ಸಿ೦ಧುರಾಮಕ್ರೀ ಎಂಬುದನ್ನು ಸಿಂಧು, ರಾಮಕ್ರೀ ಎ೦ಬ ಎರಡು 
ರಾಗಗಳಾಗಿ ಪಠಿಸಿದೆ. ಅಠಾಣ, ತೋಡಿ, ಮಧ್ಯಮಾವತಿ ಎ೦ಬ ಅಧಿಕ ರಾಗಗಳು 
ಕಂಡುಬರುತ್ತವೆ. ಸಾರಂಗ, ಕಲ್ಯಾಣಿ, ಸಿ೦ಧುಗಳ ಪ್ರಥಮದರ್ಶನವು ಹದಿನಾರನೆಯ 
ಶತಮಾನದಲ್ಲಿ (ವಿವೇಕಚಿ೦ತಾಮಣಿಗೆ ಸಮಕಾಲೀನವಾಗಿ) ಕರ್ನಾಟಕದಲ್ಲಿ. ಆಗಿದೆ ; 
ಅಠಾಣಾ, ಬಿಲಹರಿಗಳು ಮುಂದಿನ ಶತಮಾನದಲ್ಲಿ ತಲೆದೋರುತ್ತವೆ. ಆದುದರಿಂದ ಈ 
ಅ೦ಶವು ಪ್ರಕ್ಷಿಪ್ತವಾಗಿರುವುದು ಸ೦ಭಾವ್ಯವಾಗಿದೆ. ಕರ್ನಾಟಕದಲ್ಲಿ ಹನ್ನೆರಡನೆಯ ಶತ 
ಮಾನದಿಂದ ಹದಿನೇಳು-ಹದಿನೆ೦ಟು ಶತಮಾನಗಳವರೆಗೆ ಬತ್ತೀಸರಾಗಗಳೆ೦ಬ ಒಂದು 
ರಾಗಸಮುಚ್ಚಯವು ಸ೦ಖ್ಯಾನಿಯಮವನ್ನು ಉಳಿಸಿಕೊ೦ಡು ಕಾಲಾನುಸಾರವಾಗಿ ರಾಗ 
ಗಳು ವ್ಯತ್ಯಾಸವಾಗುತ್ತಿದ್ದುದನ್ನು ಅನ್ಯತ್ರ ವಿವೇಚಿಸಿದ್ದೇನೆ. ನಿಜಗುಣಶಿವಯೋಗಿಯು 
ಇಲ್ಲಿ ಬತ್ತೀಸರಾಗಗಳನ್ನು ಉದ್ದೇಶಿಸಿರಬಹುದು ; ಅವನ ಸಮಕಾಲೀನ ಪುರಂದರದಾಸ 
ಮತ್ತು ಕನಕದಾಸರು ಹೇಳಿರುವ ಬತ್ತೀಸರಾಗಗಳಲ್ಲಿ ಹಲವು ಈ ಗ್ರಂಥಾಂಶದಲ್ಲಿವೆ. 
ಇದನ್ನು ಪಾಲ್ಕುರಿಕೆ ಸೋಮನಾಥನು ಪಂಡಿತಾರಾಧ್ಯಚರಿತ್ರದಲ್ಲಿ ಹೇಳದಿದ್ದರೂ ಬಸವ 
ಪುರಾಣದಲ್ಲಿ ಬತ್ತೀಸರಾಗಗಳನ್ನೂ ಅವುಗಳಲ್ಲಿ ಹಲವು ರಾಗಗಳ ಹೆಸರುಗಳನ್ನೂ 
ಉಲ್ಲೇಖಿಸಿದ್ದಾನೆ. 

೩.೧೧ 'ಶುದ್ಧಮಿಶ್ರ ಸಂಕೀರ್ಣರಾಗಸಂಗ್ರಹ' ಎಂಬ ಭಾಗವು ವಿವೇಕಚಿಂತಾ 
ಮಣಿಯ ಕೆಲವು ಮಾತ್ಯಕೆಗಳಲ್ಲಿ ಕಾಣಸಿಗುವುದಿಲ್ಲ ; ಅದು ಪೃಕ್ಸಿಪ್ತವಿರಬಹುದು ; 
ಅದರಲ್ಲಿ ಉಲ್ಲೇಖಿಸಿರುವ ಅ೦ಕುರಸ್ಥಾಯಿ, ಶ್ರುತಿಸ್ಥಾಯಿ, ಮೂರ್ಛನಾಸ್ಥಾಯಿ, ಚೌಕ, 
ಖೇಚರೀಸ್ಥಾಯಿ, ರವಸ೦ಗತಿ, ಮುಕ್ತಾಯಗಳೆ೦ಬ ಸಪ್ತಾವಸ್ಥಗಳು ಆಲಾಪನೆಯಲ್ಲಾಗಲಿ 
ಹಾಡಿನಲ್ಲಾಗಲಿ (?) ರಾಗವು ಹೊ೦ದುವ ವಿವಧ ಹ೦ತಗಳು. ರಾಗವು ಮೊದಲು ಮೊಳಕೆ 
ಯೊಡೆದು ಸೂಕ್ಷ್ಮರೂಪದಲ್ಲಿ ಗೋಚರಿಸಿ, ಜೀವಸ್ವರದ(-ಗಳ-)ಲ್ಲಿ ಸಂಚರಿಸಿ, ತನಗೆ 
ವಿಶಿಷ್ಟವಾದ ರಾಗಮೂರ್ಛನೆ( “ಸ್ಕೇಲ್‌')ಯಿ೦ದ ತನ್ನ ಮುಖ್ಯಭಾವವನ್ನು ಸ್ಥಾಪಿಸಿ, 


೨೨೪ ಕರ್ಣಾಟಕಸ೦ಗೀತವಾಹಿನಿ 


ನ೦ತರ ವಿವಿಧ ಜೀವಸ್ವರ ಸ್ಥಾನಗಳಲ್ಲಿ, ವಿಳ೦ಬಗತಿಯಲ್ಲಿ ನಡೆದು. ತಾರಸ್ಥಾಯಿಯಲ್ಲಿ 
ನ೦ಚರಿಸಿ, ಸೂಕ್ಷ್ಮ ವಾದ ರಾಗಭಾವಗಳನ್ನು ನವಿರಾಗಿ ಪ್ರದರ್ಶಿಸುತ್ತ ಕ್ರಮೇಣ ವಿಶ್ರಾಂತಿ 

ಇಳ್ಳುವ ಹ೦ತಗಳನ್ನು ಇವು ಸೂಚಿಸುತ್ತವೆ. ಪಾಲ್ಕುರಿಕೆ ಸೋಮನಾಥನಲ್ಲಾಗಲಿ, ಇತರ 
ಸಾಹಿತ್ಯೋಲ್ಲೇಖಗಳಲ್ಲಾಗಲಿ, ಸಂಗೀತಶಾಸ್ತ್ರ ಗ್ರ೦ಥಗಳಲ್ಲಾಗಲಿ ಅನ್ಯದ್ರಾವಿಡಭಾಷಾ 
ಪರಿಭಾಷೆಯಲ್ಲಾಗಲಿ ಇವು ಕ೦ಡುಬರುವುದಿಲ್ಲ. ಆದರೆ ಸ೦ಗೀತಶಾಸ್ತ್ರ ಗ್ರಂಥಗಳಲ್ಲಿರುವ 
ರಾಗಸ್ಥಾಪನಾ. ಆಕ್ಷಿಪ್ತಿಕಾ(ಆಯಿತ್ತ). ರಾಗವರ್ಧನೀ (ಯೆಡುಪು, ವಿದಾರೀ, ಸ್ಥಾಯಿ 
ಮತ್ತು ಮುಕ್ತಾಯಿ(ಮಕರಿಣಿ)ಗಳನ್ನು ಹೋಲುತ್ತವೆ. ಇವು ಜೀಜರೂಪದಲ್ಲಿ ಸಂಗೀತ 
ರತ್ನಾಕರದಲ್ಲಿಯೂ ಪುಷ್ಪರೂಪದಲ್ಲಿ (ಹದಿನೇಳನೆಯ ಶತಮಾನದಲ್ಲಿ ರಚಿತವಾದ) 
ಸ೦ಗೀತಸುಧಾ, ಚತುರ್ದ೦ಡೀ ಪ್ರಕಾಶಿಕಾಗಳಲ್ಲಿಯೂ ನಿರೂಪಿತವಾಗಿವೆ. ಅ೦ಕುರ 
ಸ್ಥಾಯಿ ಇತ್ಯಾದಿಗಳಿಗೆ ಆಕರವು ಯಾವುದೆ೦ಬುದನ್ನು ಸ೦ಶೋಧಿಸಿದರೆ ಕರ್ನಾಟಕದ 
ಸಂಗೀತ ಸ್ವಸಮಯ ಪರಿಭಾಷೆಗೆ ಉತ್ತಮ ಕಾಣಿಕೆಯಾಗಬಲ್ಲುದು. ಅಂತೆಯೇ ಸ್ವರಗಳ 
ಕೃ್ಷಮವ್ಯತ್ಯಮ ಸಂಯೋಗದಿಂದ (permutation-combination) ಪ್ರಸ್ತಾರಗೊಳ್ಳುವ 
ವಿಧಾನವನ್ನು ಗರ್ಭಾ೦ಗವೆ೦ದು ಕರೆದು ಇದರಿಂದ ಅಸ೦ಖ್ಯರಾಗಗಳು ಹುಟ್ಟುತ್ತವೆಂದು 
ಹೇಳಲಾಗಿದೆ. ಸ೦ಗೀತಶಾಸ್ತ್ರೀಯ ಪರಿಭಾಷೆಗೆ ಈ ಶಬ್ದವು ಅಪರಿಚಿತ. ಗಣಿತ ಪ್ರಸ್ತಾರ 
ದಿಂದ ಹುಟ್ಟುವ ರಾಗಮೇಳಗಳನ್ನು ಪ೦ಡರೀಕ ವಿಟ್ಕಲನು ನಿಜಗುಣಶಿವಯೋಗಿಯ 
ಜೀವಿತಕಾಲದಲ್ಲಿಯೇ ನಿರ್ಣಯಿಸಿದನೆ೦ದು ಇಲ್ಲಿ ಹೇಳಿದರೆ ಸಾಕು. 

ವಿವೇಕಚಿ೦ತಾಮಣಿಯ ಈ ಭಾಗದಲ್ಲಿ ಪುಂಸ್ತೀರಾಗಗಳ (ಅಥವಾ ಪಾಠಾ೦ತರದಲ್ಲಿ 
ಪುಂಸ್ತೀನಪುಂಸಕ ಹಾಗೂ ದಾಸೀರಾಗಗಳ) ಉಲ್ಲೇಖವಿದೆ. ಹಿಂದಿನ (೩.೧೦)ರಲ್ಲಿ ಹೇಳಿ 
ರುವ ೩೨ (ಅಥವಾ ೩೬) ರಾಗಗಳನ್ನು ಇವುಗಳಲ್ಲಿ ವರ್ಗಿಕರಿಸಿದೆ. ಪಾಲ್ಕುರಿಕೆ ಸೋಮ 
ನಾಥನು ಪಂಡಿತಾರಾಧ್ಯಚರಿತ್ರ ಮತ್ತು ಬಸವಪುರಾಣಗಳೆರಡರಲ್ಲೂ ಸ್ತ್ರೀಪುನ್ನಪು೦ಸಕ 
ರಾಗಗಳನ್ನು ಉಲ್ಲೇಖಿಸುತ್ತಾನೆ. ನಿಜಗುಣಶಿವಯೋಗಿಯ ಸಮಕಾಲೀನನಾದ ಪ೦ಡರೀಕ 
ವಿಟ್ಠಲನು ನರ್ತನ ನಿರ್ಣಯದಲ್ಲಿ ಈ ಪುಂಸ್ತೀಪುತ್ರ (ರಾಗ-ರಾಗಿಣೀ-ಪುತ್ರ) ರಾಗಗಳನ್ನೂ 
ಮುಂದಿನ ಶತಮಾನದಲ್ಲಿ ಗ೦ಧರ್ವರಾಜ, ನಾರದರು ಪುಂಸ್ತ್ರೀಪುತ್ರಸ್ನುಷಾರಾಗಗಳ 
ಪರಿವಾರಗಳನ್ನೂ ಬಣ್ಣಿಸುತ್ತಾರೆ ; ಆದರೆ. ದಾಸೀರಾಗಗಳ ಉಲ್ಲೇಖವು ಸಂಗೀತಶಾಸ್ತ್ರ 
ಗ್ರಂಥ ಪರಂಪರೆಯಲ್ಲಿ ಕಾಣಸಿಗುವುದಿಲ್ಲ. 

೩.೧೨ 'ಮಿತ್ರರಾಗಗಳು' ಎ೦ಬ ಶೀರ್ಷಿಕೆಯಲ್ಲಿ ("ಮಿಶ್ರ' ಎ೦ಬ ಪಾಠಾ೦ತರವೂ 
ಉ೦ಟು) (ಬಹುಶಃ) ಭಾವಸಾದೃಶ್ಯ ಅಥವಾ ಭಾವಸಾಮೀಪ್ಯದ ಆಧಾರದ. ಮೇಲೆ 
ರಾಗಗಳನ್ನು ವರ್ಗೀಕರಿಸಿದೆ. ("ಮಿಶ್ರ' ಎ೦ಬ ಪಾಠವನ್ನಿಟ್ಟುಕೊ೦ಡರೆ--ಈಗ ಹಿಂದೂ 
ಸ್ಥಾನೀ ಸಂಗೀತದಲ್ಲಿರುವಂತೆ-ಬೇರೆ ಬೇರೆ ರಾಗಗಳ ನಿರ್ದಿಷ್ಟ ಸ೦ಚಾರಗಳನ್ನು ಬೆರಕೆ 
ಮಾಡಿದ್ದು ಎಂದು ಅರ್ಥೈಸಬೇಕಾಗುತ್ತದೆ. ಇದರ ಸೂಚನೆಯು ಈ ಭಾಗದಲ್ಲಿ ಸಿಗುವು 
ದಿಲ್ಲ. ಆದರೆ ವಸ೦ತಭೈರವಿ, ಶಾ೦ತಮಲ(?ಜಿಲ-)ಹರಿ, ಮುಖಾರಿ ಎಂಬ ಮೂರು 
ರಾಗಗಳನ್ನು ಬಿಟ್ಟರೆ ಈ ವರ್ಗೀಕರಣಕ್ಕೆ ನಾಮಮೈತ್ರಿಯೊ೦ದೇ ಆಧಾರವಾಗಿರುವಂತೆ 


ಶಿವಯೋಗಿಯ ಶಿವಸ೦ಗೀತ ೨೨೫ 


ಕಾಣುತ್ತದೆ : ನಾಟಿ, ಆ ಹರಿನಾಟಿ, ಸಾಳಗನಾಟೆ, ಹಮ್ಮೀರ ನಾಟಿ, ಗುಜ್ಜರ ನಾಟಿಗಳು 
ಪ೦ಚವಿಧನಾಟಿಗಳು (ಇಲ್ಲಿ ನಾಟಿಯೊಡನೆ ಮೈತ್ರಿಯನ್ನು ಹೇಳಿಲ್ಲ), "ಸೌರಾಷ್ಟ್ರಗೌಳ 
ಮಾಳವಗೌಳ, ಕೇತಾರಗೌಳ, ಛಾಯಾಗೌಳ, ಕನ್ನಡಗೌಳ, ವಸ೦ತಗೌಳ, ಪ್ರತಾಪಗೌಳ, 
ಮೋಹನಗೌಳವೆ೦ಬಷ್ಟಗೌಳಗಳೇ ಸಾಳಗದ ಮಿತ್ರರಾಗ೦ಗಳು' (ಇಲ್ಲಿ ಸಾಳಗದೊಡನೆ 
ನಾಮಮೈತ್ರಿಯಿಲ್ಲ); ಬೌಳಿಯ ಮಿತ್ರರಾಗವಾದ ಮೇಚಬೌಳಿಯೂ ಕಾ೦ಬೋದಿಯ 
ಮಿತ್ರರಾಗವಾದ ಗುಮ್ಮಕಾ೦ಬೋದಿಯೂ ಬೇರೆ ಹೆಸರುಗಳುಳ್ಳ ಒ೦ದೇ ರಾಗ ; ಶೋಕ 
ವರಾಳಿ, ವಸ೦ತವರಾಳಿ, ಜೊನಿ(ನೆ)ಗವರಾಳಿ, ಪ೦ತುವರಾಳಿ, ಪ್ರತಾಪವರಾಳಿ, ಲಕ್ಷಣ 
ವರಾಳಿ (?) ನಾಗವರಾಳಿ ಎ೦ಬ ಸಪ್ತವರಾಳಿಗಳಿಗೆ, ವರಾಳಿಯೊಡನೆ ಮೈತ್ರಿಯನ್ನು 
ಹೇಳಿಲ್ಲ. ಹೀಗೆ ಈ ಗ್ರ೦ಥಾ೦ಶದಲ್ಲಿ ವರ್ಗೀಕರಣಕ್ಕೆ ಏಕರೂಪವಾದ ಸಾಧಾರಣ 
ಆಧಾರವು ದೊರೆಯುವುದಿಲ್ಲ. 

ಇವೇ ಅಲ್ಲದೆ ಶುದ್ಧ, ಮಿಶ್ರ, ಸ೦ಕೀರ್ಣವೆ೦ಬ ಇನ್ನೊಂದು ರಾಗವರ್ಗೀಕರಣವನ್ನು 
ವಿವೇಕಚಿ೦ತಾಮಣಿಯು ಇಲ್ಲಿ ಹೇಳುತ್ತದೆ. ಪ್ರಾಚೀನ ಸಂಗೀತಶಾಸ್ತ್ರ ಗ್ರಂಥಗಳಲ್ಲಿ 
ಶುದ್ಧ-ಛಾಯಾಲಗ-ಸ೦ಕೀರ್ಣವೆ೦ಬ ವರ್ಗೀಕರಣವೊ೦ದನ್ನು ಹೇಳಿದೆ, ಛಾಯಾಲಗ 
ವೆಂದರೆ ಬೇರೆ ರಾಗವೊ೦ದರ ಛಾಯೆಯು ಬೆರಕೆಯಾಗಿರುವುದು; ಇದನ್ನೇ ವಿವೇಕಚಿ೦ತಾ 
ಮಣಿಯು ಮಿಶ್ರ ಎಂದು ಕರೆದಿರುವುದು ಸಂಭವ. ಹೀಗಿದ್ದರೆ (೩.೧೨)ರ ಶೀರ್ಷಿಕೆಯಲ್ಲಿ 
"ಮಿತ್ರ' ಎಂಬ ಪಾಠವೇ ಗ್ರಾಹ್ಯವಾಗಿದ್ದು, ಗ್ರಾಮ-ಜಾತಿ-ಅ೦ಗ-ಬತ್ತೀಸ-ಮಿತ್ರ ಎಂಬ 
ರಾಗಸಾಮಸ್ತ್ಯಕ್ಕೆ ಶುದ್ಧ-ಮಿಶ್ರ-ಸ೦ಕೀರ್ಣವೆ೦ಬ ವರ್ಗೀಕರಣವು ಅನ್ವಯವಾಗುತ್ತದೆ. 
ಆದರೆ ಮಿತ್ರಗಳೆ೦ದು ಎಣಿಸಿಕೊ೦ಡ ರಾಗಗಳಲ್ಲಿ ಹೆಸರನ್ನು ಬಿಟ್ಟರೆ ಸ್ವರಸ೦ಪತ್ತಿ, ಮೇಳ, 
ಲಕ್ಷಣಗಳಲ್ಲಿ ಬಹುವಾದ ವೈಸದೃಶ್ಯವೇ ಇದೆ. 

೩.೧೩ "ಗಾನವೈಖರಿ' ಎಂಬ ಈ ಭಾಗದಲ್ಲಿ ಕೆಳಗೆ ಹೇಳಿರುವ ಸಂಗತಿಗಳು 
ಗಮನಾರ್ಹವಾಗಿವೆ : 

(1) ಗ್ರಾಮ ಪದ್ಧತಿಯು ಮರೆಯಾಗಿ ಮೇಳಪದ್ಧತಿಯು ಚೆನ್ನಾಗಿ ರೂಢಿಸಿದ್ದ ನಿಜ 
ಗುಣಶಿವಯೋಗಿಯ ಕಾಲದಲ್ಲಿ 'ಗ್ರಾಮವರ್ಜ್ಯ೦ಗಳ ತೊರೆದು ಪರೀಕ್ಷಿಸಿ' ಎಂಬ ಮಾತು 
ನಿರರ್ಥಕವಾಗಿದೆ. ಪ್ರಾಚೀನಕಾಲದಿಂದಲೂ ಬಳಕೆಯಲ್ಲಿ ಮುಂದುವರೆದಿದ್ದ "ಜನ್ಯ 
ಜನಕ೦ಗಳ೦ ಬಳ್ಳಿಗೊಳಸಿ ಕಂಡು' ಎ೦ಬುದು, ಮೇಳವನ್ನು ಜನಕವೆ೦ದೂ ರಾಗವನ್ನು 
ಜನ್ಯವೆ೦ದೂ ಅಥವಾ ಪುರುಷರಾಗವನ್ನು ಜನಕವೆ೦ದೂ ಸ್ತ್ರೀರಾಗಗಳನ್ನೂ ಜನ್ಯವೆ೦ದೂ 
ಇಟ್ಟುಕೊ೦ಡರೆ, ಪ್ರಸ್ತುತವಾಗುತ್ತದೆ. ಇದನ್ನು ಪಾಲ್ಕುರಿಕೆ ಸೋಮನಾಥನು ಹೇಳು 
ವುದಿಲ್ಲ. 

(11) ಕಾವುಳ ಅಖಾಹುಲ) ಬೊಂಬಾಳ («“ಚೊಂಬಲ), ನಾರಾಟ, ಮಿಶ್ರಿತಗಳು 
ಶಾರೀರವಿಧಗಳು, ಸ್ವರಚಾತುರ್ವಿಧ್ಯವಲ್ಲ ; ಸ್ವರೋತ್ಪತ್ತಿಯ ನಾಲ್ಕು ಕ೦ಠಗುಣ ವಿಧ 
ಗಳು ಎಂದು ಬೇಕಾದರೆ ಅರ್ಥವನ್ನು ಹಿಗ್ಗಲಿಸಿ ಹೇಳಿಕೊಳ್ಳಬಹುದು. ಸ್ವರಚಾತುರ್ವಿಧ್ಯವು 
ಸ೦ಗೀತಶಾಸ್ತ್ರದಲ್ಲಿ ವಾದಿ, ಸಂವಾದಿ. ಅನುವಾದಿ, ವಿವಾದಿಗಳು. 


(1) ಈ ಶಾರೀರ ವಿಧಗಳನ್ನೂ ಬಜಾವಣೆಯನ್ನೂ `ಗಾನ' ವೈಖರಿಯಲ್ಲಿ ಒಟ್ಟಿಗೆ 
ಹೇಳುವುದು ವಿಷಯ ವೈಯಧಿಕರಣವಾಗುತ್ತದೆ. 

(1೪) ನಾದಾವತಿ, ನ೦ದಾವತಿ, ಭದ್ರಾವತಿಗಳು ಸಂಗೀತಶಾಸ್ತ್ರದಲ್ಲಿ ಏಳಾ ಪ್ರಬಂಧ 
ವಿಧಗಳಾಗಿ ಪ್ರಸಿದ್ಧವಾಗಿವೆ ; ಇವನ್ನೂ ಭೋಗಾವತಿ, ವಿನಯಾವತಿಗಳನ್ನೂ ಆಲಾಪದ - 
ಪದಕ್ರಮವೆಂದಿರುವುದು ಅನನ್ಕ್ಯೋಪಲಬ್ಬ ವಾಗಿದೆ. 

(೪) ದರು (ನಾಟಕದ ಹಾಡು), ಪದ (ಗಾ೦ಧರ್ವಶಾಸ್ತ್ರದ ಹಾಡು), ವಿಕೃತಿ (7) 
ವಿ೦ದಾಣ(ವಿಣ್ಣಾಣ)?ವೆ೦ಬ ಚತುರ್ವಿಧದ೦ಡಿಯು (ಸ್ಥಾಯಿ, ಆರೋಹೀ, ಅವರೋಹೀ 
ಸಂಚಾರೀ ಅಥವಾ ಆಲಾಪ, ಠಾಯ, ಗೀತ, ಪ್ರಬ೦ಧಗಳಿಗಿ೦ತ) ಬೇರೆಯಾದ ಆಯಾಮ 
ವಾಗಿದೆ. 

(೪1) ರಂಗು (ರಂಗ ?). ರಕ್ತಿ, ರೀತಿಗಳು ಕನ್ನಡ ಕಾವ್ಯಗಳಲ್ಲಿ ಹೇಳಿರುವ ಗಾನ-ವಾದನ 
ಪ್ರಸ್ತುತ ತಂತ್ರಗಳು. ಸಂಗೀತ ಶಾಸ್ತ್ರಗ್ರ೦ಥಗಳಲ್ಲಿ ಸ್ಥಾಯಗಳೆಂಬ ಹೆಸರಿನಲ್ಲಿ ಸ್ವಲ್ಪ 
ಮಟ್ಟಿಗೆ ನಿರೂಪಿತವಾಗಿವೆ. 

wii) ಕ೦ಪಿತಾದಿ ಸ್ಪರದೂಷಣಗಳಲ್ಲಿ ಹಲವನ್ನು (ಶುದ್ಧ ಪಾಠದೊಡನೆ) ಸಂಗೀತ 
ರತ್ನಾಕರಾದಿ ಶಾಸ್ತ್ರ ಗ್ರ೦ಥಗಳಲ್ಲಿ ಗಾಯಕದೋಷಗಳೆ೦ಬ ಶೀರ್ಷಿಕೆಯಲ್ಲಿ ಕಾಣಬಹುದು. 

೩.೧೪ `ವಾದ್ಯಭೇದಗಳು' ಎಂಬ ವಿಷಯದಲ್ಲಿ ಹೇಳಿರುವ ತತ, ಸುಷಿರ, ಅನದ್ಧ, 
ಘನ ಎಂಬ ವರ್ಗೀಕರಣವು ಸ೦ಗೀತಶಾಸ್ತ್ರಸಮ್ಮತವಾಗಿದೆ ; ಪಂಚಮಹಾವಾದ್ಯಗಳು 
ರಾಜಲಾ೦ಛನವಾಗಿ ಅರಮನೆಗಳಲ್ಲಿ ಅಥವಾ ವಿವಿಧ ಸ೦ದರ್ಭಗಳಲ್ಲಿ ಬಾಜಿಸಲ್ಪಡು 
ತ್ತಿದ್ದ ವಾದ್ಯಗಳು. ಬೇರೆ ಬೇರೆ ರಾಜವಂಶಗಳು ಬೇರೆ ಬೇರೆ ವಾದ್ಯಗಳನ್ನು ರಾಜಲಾ೦ಛನ 
ವಾಗಿ ಬಳಸುತ್ತಿದ್ದವು. ಶಾಸನಗಳು, ವಾತೂಲಾಗಮ; ಭರತ ಸಂಗ್ರಹ, ರಾಮಚರಿತ 
ಮಾನಸ, ರಾಜತರಂಗಿಣಿ, ಕನ್ನಡ ಕಾವ್ಯಗಳು ಮುಂತಾದವುಗಳು ಈ ಸಮುಚ್ಚಯದಲ್ಲಿ 
ಬೇರೆ ಬೇರೆ ವಾದ್ಯಗಳನ್ನು ಉಲ್ಲೇಖಿಸುತ್ತವೆ. ದಶವಾದ್ಯಗಳೂ ಅವುಗಳ ಪರ್ಯಾಯ 
ನಾಮಗಳೂ ಬೇರೆಡೆಯಲ್ಲಿ ಹೇಳಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. ಪಾಲ್ಕುರಿಕೆ 
ಸೋಮನಾಥನೂ ಇದನ್ನು ಉಲ್ಲೇಖಿಸಿಲ್ಲ. 

೩.೧೫ ತ೦ತ್ರೀವಾದ್ಯಗಳಲ್ಲಿ ವಿವೇಕಚಿ೦ತಾಮಣಿಯು ಪಾಠದೋಷಗಳನ್ನುಳ್ಳೆ ೩೩ 
ವೀಣಾನಾಮಗಳನ್ನು ಪಟ್ಟಿ ಮಾಡುತ್ತದೆ ; ಹ್ರಸ್ವಪಾಠದಲ್ಲಿ ೨೨ ಮಾತ್ರ ಇವೆ. ಪಾಲ್ಕುರಿಕೆ 
ಸೋಮನಾಥನ ಪಂಡಿತಾರಾಧ್ಯಚರಿತ್ರ ಮತ್ತು ಬಸವಪುರಾಣಗಳಲ್ಲಿ ಅನೇಕವನ್ನು ಒಳ 
ಗೊ೦ಡ ೪೨ ವೀಣಾಭೇದಗಳನ್ನು ಹೇಳಿದೆ. ಈ ಆಕರಗಳಲ್ಲಿ ಹೆಸರಿಸಿರುವ ಹಲವು 
ವೀಣೆಗಳ ಲಕ್ಷಣಗಳು ಸಂಗೀತಶಾಸ್ತ್ರ ಗ್ರಂಥಗಳಲ್ಲಿ ಕಂಡುಬರುವುದಿಲ್ಲ. ಇವುಗಳಲ್ಲಿ 
ಕೆಲವು ಜಾನಪದ ಹಾಗೂ ಅನ್ಯದೇಶೀಯ ಮೂಲಗಳಿಂದ ಬಂದು ಸೇರಿರಬಹುದು. 

ದುಕ್ಕಡಿ ಮುಂತಾದ ಪ೦ಚರೀತಿ "ಅನುಗಂತ'ಗಳನ್ನೂ, ಜಾತಿ ಮುಖ್ಯ (ಮುಖ) 
ಬೈಸಣಿಗಿ ಮುಂತಾದ "ತರ'ಗಳನ್ನೂ, ಬಿರಟೆ, ಚಕ್ಕು ಇತ್ಯಾದಿ ಆರು ಕಟ್ಟುಗಳನ್ನೂ 
ಸ೦ಗೀತಶಾಸ್ತ್ರಗ್ರ೦ಥಗಳಲ್ಲಿ ವಿವರಿಸಿಲ್ಲ. "ಆಯಾ ರಾಗಾನುಗುಣ್ಯಮಾಗಿ ಮೇಳೈಸಿ' 


+g (ಛ್ಷ[ 


ಇ 


ಶಿವಯೋಗಿಯ ಶಿವಸ೦ಗೀತ ೨೨೭ 


ಎ೦ಬಲ್ಲಿ ಮೂರು ವಿಷಯಗಳು ಇಂಗಿತಗೊಂಡಿವೆ ; (1) ರಾಗಗಳಲ್ಲಿ ಪ್ರಯುಕ್ತವಾದ 
ಸ್ವರಸ್ಥಾನಗಳ ಕ್ರಮಬದ್ಧ ವ್ಯವಸ್ಥೆಗೆ ಸ್ಪರಮೇಳವೆಂಬ ಹೆಸರು. (1) ಈ ಸ್ವರಸ್ಥಾನಗಳನ್ನು 
ವೀಣಾದಂಡದಲ್ಲಿ ಇಯತ್ತೆಯಿಂದ ನಿರ್ಣಯಿಸುವುದಕ್ಕೆ ವೀಣಾಮೇಳವೆಂಬ ಹೆಸರು. 
(1) ಆಯಾ ರಾಗವು ಬಳಸುವ ಸ್ವರಸ್ಥಾನಗಳನ್ನು ಮಾತ್ರ ಉತ್ಪಾದಿಸುವಂತೆ ಮೆಟ್ಟುಗಳ 
ನ್ನಿಡುವ, ಒ೦ದು ರಾಗದಿಂದ ಇನ್ನೊಂದಕ್ಕೆ ಇದನ್ನು ಬದಲಾಯಿಸಿಕೊಳ್ಳಲು ಸುಲಭಸಾಧ್ಯ 
ವಾದ ಏಕರಾಗಮೇಳವೀಣಾ ಎಂಬ ತತ್ಕಾಲ ಶಾಸ್ತ್ರ-ರೂಢಿ ಪ್ರಸಿದ್ಧವಾದ ವಿಷಯಗಳನ್ನು 
ಇಲ್ಲಿ ಸೂಚಿಸಿದೆ. ಶುದ್ಧ ಎ೦ಬ ಹೆಸರಿನ ಬದಲು (ಷಡ್ಡ ಪ೦ಚಮಗಳಿಗೆ?) ಪ್ರಕೃತಿಯೆಂಬ 
ಆಧುನಿಕ ವ್ಯವಹಾರದ ಪ್ರಥಮ ಸೂಚನೆಯು ಇಲ್ಲಿರುವಂತೆ ತೋರುತ್ತದೆ. ಇದು ಗ್ರಾಮ 
ಪದ್ಧತಿಯು ಮೇಳಪದ್ಧತಿಗೆ ಸಂಪೂರ್ಣವಾಗಿ ಎಡೆಮಾಡಿಕೊಟ್ಟುದರ ವಿಕಾಸ ಸ್ಥಿತಿಯನ್ನು 
ಪ್ರತಿಬಿಂಬಿಸುತ್ತದೆ. ಅನುಗ೦ತ, ತರ, ಕಟ್ಟುಗಳನ್ನು ಪಾಲ್ಕುರಿಕೆ ಸೋಮನಾಥನು ಹೇಳು 
ವುದಿಲ್ಲ. 

೩.೧೬ ಗಾಯಕಿಯರು ಎಂಬ ಶೀರ್ಷಿಕೆಯು ಅದರಡಿಯಲ್ಲಿರುವ "ಆಳಾಪಿಸಿಕೇಳುವ 
ಭಾಸುರತರ ವಾಸವಿಲಾಸಿಗಳಿಂ' ಎಂಬುದರೊಡನೆ ಸಂಗತವಾಗುವುದಿಲ್ಲ. ಏಕೆಂದರೆ 
ಇಲ್ಲಿ ಹದಿನೆಂಟು ಬಗೆಯ ಕೊಳಲು(ವಾ೦ಶ >ವಾಸ)ಗಳನ್ನೂ ಅವುಗಳನ್ನು ನುಡಿಸುವ 
ಸ್ತ್ರೀಯರನ್ನೂ ಕುರಿತು ಹೇಳಿದೆ. "ಪ್ರಮಾಣಿನ' ಎ೦ಬುದು ಮುಖರಂಧ್ರ ಮತ್ತು ತಾರ 
ರಂಧ್ರಗಳ ಮಧ್ಯೆ ಇರುವ ಅ೦ಗುಲಗಳ ಪ್ರಮಾಣವನ್ನು ಸೂಚಿಸುತ್ತದೆ. ಈ ಪ್ರಮಾಣ 
ವನ್ನು ಸಂಖ್ಯಾವಾಚಕ ಸ೦ಕೇತನಾಮಗಳಿ೦ದ ಸಂಗೀತಶಾಸ್ತ್ರ ಗ್ರಂಥಗಳು ತಿಳಿಸುತ್ತವೆ. 
ಇವುಗಳನ್ನು ಪರ್ಕಾಯವಾಚಕಗಳಿ೦ದ ಪಾಲ್ಕುರಿಕೆ ಸೋಮನಾಥ, ಅಷ್ಟಭಾಷಾಕವಿ ಚಂದ್ರ 
ಶೇಖರ (ಪ೦ಪಾಸ್ಥಾನವರ್ಣನ೦) ಮತ್ತು ಪ್ರಭುಗ(ವೈಭೋಗಾಸ್ಥಾ ನವರ್ಣನಂ)ರವರು 
ಗಳು ತೋರಿಸುತ್ತಾರೆ. ಆದರೆ ನಿಜಗುಣಶಿವಯೋಗಿಯು ಸಂಗೀತಶಾಸ್ತ್ರ ಪ್ರಾಮಾಣ್ಯಕ್ಕೆ 
ವಿರುದ್ಧವಾಗಿ ಹದಿಮೂರು, ಹದಿನೈದು ಮತ್ತು ಹದಿನೇಳು ಅ೦ಗುಲಗಳ ಅಂತರವಿರುವ 
ವಂಶಗಳನ್ನು ಹೇಳುವುದು ಅನುಪಪನ್ನವಾಗಿದೆ. ಆಲಾಪ, ಕಾಲಾಪ ಮುಂತಾದ ಇಪ್ಪತ್ತು 
ನಾಲ್ಕು ತೆರಗಳನ್ನು ಪಾಲ್ಕುರಿಕೆ ಸೋಮನಾಥನೂ ಸ೦ಗೀತಶಾಸ್ತ್ರ ಗ್ರ೦ಥಗಳೂ ಉಲ್ಲೇಖಿ 
ಸುವುದಿಲ್ಲ. 

೩.೧೭ “ಮರ್ದಳೆ-ಆವುಜಕಾರರು' ಎಂಬ ಗ್ರಂಥಾಂಶದಲ್ಲಿ ವಿಷಯಸಾ೦ಕರ್ಯವಿದೆ. 
ಏಕೆಂದರೆ ಮರ್ದಳೆ ಮತ್ತು ಆವುಜಗಳು ಬೇರೆ ಬೇರೆ ವಾದ್ಯಗಳು ; ತ್ವ೦ಕ್ಕ ಎನ್ನುವುದು 
ಅ೦ಕ್ಯ(ತೊಡೆಯ ಮೇಲಿಟ್ಟು ನುಡಿಸುವುದು)ದ ಅಪಪಾಠ : ಅಂಕ್ಯ, ಆಲಿಂಗ್ಯ (ತಬ್ಬಿ 
ಹಿಡಿದು ನುಡಿಸುವುದು), ಊರ್ಧ್ವಕ (ಶಬ್ದಿಸುವ ಚರ್ಮಮುಖವು ಮೇಲು ಮುಖವಾ 
ಗಿರುವುದು ಈ ಮೂರನ್ನೂ ತ್ರಿಪುಷ್ಕರಗಳೆ೦ಂಧು ಭರತಮುನಿಯು ವರ್ಣಿಸಿದ್ದಾನೆ. 
ಆವುಜವು ಸ್ಕ೦ಧಾವುಜ ೧ಕ೦ದಾವುಜ - ಹುಡುಕ್ಕಾ), ಅಡ್ಡಾವುಜ (-ದೇಶೀಪಟಹ). 
ಕುಡುಪಾವುಜ (ಕೋಲಿನಿಂದ ಹೊಡೆದು ನುಡಿಸುವ ಆವುಜ), ಪಕ್ಷಾವುಜ (ಇಪಖಾವಜ 
=ಪಟ್ಟಾವುಜ) ಎಂದು ನಾಲ್ಕು ವಿಧವೆಂದು ಶಾಸ್ತ್ರೋಕ್ತಿಯಿದೆ ; ಶುದ್ಧ, ಸಾಳಗ, ಸ೦ಕೀರ್ಣ. 


ಠವಣೆಗಳ೦ಬ ನಾಲ್ಕು ಮೃದ೦ಗವಿಧಗಳಲ್ಲ, ಮೃದ೦ಗವಾದನ ವಿಧಾನಗಳು ; ವಾದಕ, 
ಮುಖರಿ. ಪ್ರತಿಮುಖರೀ ಮತ್ತು ಭಾ೦ಡಿಕನೆ೦ಬ ನಾಲ್ಕು ಬಗೆಯ ಮಾರ್ದಂಗಿಕರನ್ನು. 
ಪ೦ಡರೀಕವಿಟ್ಕಲನು ಸಮಕಾಲೀನವಾಗಿ ವರ್ಣಿಸುತ್ತಾನೆ. ಠವಣಿಗನೆ೦ಬುದು ವಾದಕನ 
ಪ್ರತಿನಾಮ. ಪಾರ್ಶ್ವದೇವನು ಮೂರು ಬಗೆಯ ಠವಣಾ೦ಗಗಳನ್ನು ಉಲ್ಲೇಖಿಸುತ್ತಾನೆ. 
ಆವುಜಭೇದಗಳನ್ನು ಸುಧಾಕಲಶನು ಮೊದಲಬಾರಿಗೆ ಕೊಡುತ್ತಾನೆ. ಕತ್ತರ (ಆಕರ್ತರೀ), 
ಬೊಟ್ಟಿಲಗ ಮು೦ತಾದ ೮೮ ಹಸ್ತಪಾಟಗಳನ್ನು (ಕೈಯಿನ ಬೇರೆ ಬೇರೆ ಭಾಗಗಳಿ೦ದ 
ವಿವಿಧ ರೀತಿಗಳಲ್ಲಿ ಚರ್ಮಮುಖವನ್ನು ಹೊಡೆಯುವುದರಿಂದ ಹುಟ್ಟುವ ಶಬ್ದವಿಶೇಷ 
ಗಳು) ಸ೦ಗೀತರತ್ನಾಕರಾದಿ ಶಾಸ್ತ್ರ ಗ್ರಂಥಗಳು ವಿವರಿಸುತ್ತವೆ. ಪಾಲ್ಕುರಿಕೆ ಸೋಮನಾಥನು 
ಠವಣಾ೦ಗಗಳು, ಹಸ್ತಪಾಟಗಳು ಮತ್ತು ವಾದ್ಯ ಪ್ರಬಂಧಗಳನ್ನು ಹೆಸರಿಸಿದ್ದಾನೆ ; 
ಅವನೂ ನಿಜಗುಣಶಿವಯೋಗಿಯೂ ಆನದ್ದ-ಘನವಾದ್ಯಗಳನ್ನು (ತಾಳದ ಹೊರತು) 
ಹೆಸರಿಸಿ ಪ್ರಸ್ತಾಪಿಸದಿರುವುದು ಒ೦ದು ಕೊರತೆಯಾಗಿದೆ. 

೩.೧೮ 'ತಾಳಪ್ರಕ್ರಿಯೆ' ಎಂಬ ಭಾಗದಲ್ಲಿ ಗಮನಿಸಬಹುದಾದ ಅಂಶಗಳು ಹೀಗಿವೆ: 

(1) ಸ೦ಗೀತಶಾಸ್ತ್ರ ಸಮಯದಲ್ಲಿ ಬಲಗೈಯಲ್ಲಿ ಹಿಡಿಯಬೇಕಾದ, ಭೂರಿನಾದವುಳ್ಳ 
ಕೈತಾಳವು ಶಿವಾತ್ಮಕವಾದುದು, ಎಡಗೈಯಲ್ಲಿ ಹಿಡಿಯಬೇಕಾದ, ಅಲ್ಪನಾದವುಳ್ಳದ್ದು 
ಶಕ್ತ್ಯಾತ್ಮಕ, ಇವೆರಡರ ಸ೦ಘಾತದಿ೦ದ ನಾದವು ಹುಟ್ಟುತ್ತದೆ ಎಂದು ಹೇಳಿದೆ. ಇದನ್ನು 
ಶೈವಮತಕ್ಕೆ ಅಳವಡಿಸಿಕೊ೦ಡು ಇವು ಕ್ರಮವಾಗಿ ರುದ್ರ ಮತ್ತು ಪಾರ್ವತೀ/ಗೌರೀಮಯ 
ಗಳೆ೦ದು ವಿವೇಕಚಿ೦ತಾಮಣಿಯಲ್ಲಿ ಉಲ್ಲೇಖಿಸಿದೆ. ಇದು ಪಾಲ್ಕುರಿಕೆ ಸೋಮನಲ್ಲಿ 
ಇಲ್ಲ. ` 

(1) ಎರಡೂ ತಾಳಗಳ ಪರಸ್ಪರವಾದ ಸ೦ಘಾತವು ನಾದಾತ್ಮಕವಾದ ಶಿವ ; ಇದರ 
ಕಾಲಪ್ರಮಾಣವು ದ್ರುತ (ಧೃವ !) ನಾಲ್ಕೂವರೆ ಮಾತ್ರಾ ಪ್ರಮಾಣವು ವಿರಾಮಮಾತ್ರೆ 
ಎ೦ಬ ಉಕ್ತಿಗಳು ಶಾಸ್ತ್ರವಿರುದ್ಧವಾಗಿವೆ. ಈ ಕಾಲದಲ್ಲಿ ರೂಢಿಯಲ್ಲಿ ದೃಢವಾಗಿ ನಿ೦ತಿದ್ದ 
ಅಣು(-ನು)ದ್ರುತ ಹಾಗೂ ನಿಃಶಬ್ದ(ಕಾಕಪಾದ)ಗಳನ್ನು ವಿವೇಕಚಿ೦ತಾಮಣಿಯು ಹೇಳು 
ವುದಿಲ್ಲ. | 

(11) ತಾಳವೈಚಿತ್ಛ್ಯಕ್ಕೆ/ತಾಳೋತ್ಪತ್ತಿಗೆ ಅತೀತ, ಅನಾಗತ, ವರ್ತಮಾನಕಾಲ ಇವುಗಳ 
ಕ್ರಿಯಾಕಾರವು (?) ಅನೇಕವಾಗುವುದು ಕಾರಣ ಎಂಬುದೂ ಅಸರಗತ ; ಇವು ಮೂರು 
ತಾಳಗ್ರಹಗಳು (ವರ್ತಮಾನ ಕಾಲ ಎ ಸಮಗ್ರಹ?). 

(iv) ಗೋಪತಿಪ್ಪೇ೦ದ್ರನು ಉದ್ಭಾಟಿಸಿದ ಮತ್ತು ಅಚ್ಯುತರಾಯ, ಪೋಲೂರಿ 
ಗೋವಿಂದ ಕವಿಗಳು ಬೆಳೆಸಿ ಸ್ಥಾಪಿಸಿದ ತಾಳದಶ ಪ್ರಾಣಗಳನ್ನು ವಿವೇಕಚಿಂತಾಮಣಿಯು 
ಸಮಕಾಲೀನ ರೂಢಿಯ ಪ್ರಾಮಾಣ್ಯದಿ೦ದ ಹೇಳಿದೆ. ಇದು ಪಾಲ್ಕುರಿಕೆ ಸೋಮನಾಥನಲ್ಲಿ 
ಕಾಣಸಿಗುವುದಿಲ್ಲ. 

೩.೧೯ ತಾಳಭೇದಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ನೂರೊಂದು/ನೂರೆಂಟು ತಾಳ 
ಗಳಲ್ಲಿ ೫೪/೬೪ರ ಹೆಸರುಗಳನ್ನು ಹಲವು ಅಪಪಾಠಗಳಲ್ಲಿ, ಸೂಳಾದಿ, ಮಾರ್ಗ, ದೇಶೀ 


ಶಿವಯೋಗಿಯ ಶಿವಸಂಗೀತ ೨೨೯ 


ತಾಳ ಕ್ರಮದಲ್ಲಿ (ಆದರೆ ಹಾಗೆ ಹೇಳದೆ) ವಿವೇಕಚಿ೦ತಾಮಣಿಯು ಪಟ್ಟಿ ಮಾಡುತ್ತದೆ. 
ನೂರೊ೦ದು/ನೂರೆ೦ಟು ತಾಳಗಳು ಸ೦ಗೀತಶಾಸ್ತ್ರದಲ್ಲಿ ಪ್ರಾಚೀನ ಪ್ರಸಿದ್ಧ : ಆದರೆ 
ವಿವೇಕಚಿ೦ತಾಮಣಿಯಲ್ಲಿರುವ ಹಲವು ತಾಳಗಳ ಹೆಸರುಗಳು ಅಥವಾ ಪರ್ಯಾಯನಾಮ 
ಗಳು ಅನ್ಯತ್ರ ಅನುಪಲಬ್ಬವಾಗಿವೆ. ಉಳಿದವುಗಳನ್ನು ಸಂಗೀತ ರತ್ನಾಕರ, ಸಂಗೀತ ಸುಧಾ 
ಕರ, ಸಂಗೀತ ಚೂಡಾಮಣಿ, ಸ೦ಗೀತಮಕರ೦ದ, ಸಂಗೀತದರ್ಪಣ, ಸ೦ಗೀತಸೂರ್ಕೋ 
ದಯ. ಭರತಾರ್ಣವ, ತಾಲಕಲಾವಿಲಾಸ, ರಾಗತಾಳಚಿಂತಾಮಣಿ ಮುಂತಾದ ಶಾಸ್ತ್ರಗ್ರಂಥ 
ಗಳು ಆಂಶಿಕವಾಗಿ ವರ್ಣಿಸುತ್ತವೆ. ಪಾಲ್ಕುರಿಕೆ ಸೋಮನಾಥನ ಪಂಡಿತಾರಾಧ್ಯಚರಿತ್ರದಲ್ಲಿ 
ಈ ತಾಳ ನಾಮಗಳಿಗೆ ಅಲ್ಪಸ್ವಲ್ಪ ವ್ಯತ್ಕಾಸಗಳೊಡನೆ ಪಾರಸ್ಪರ್ಯವಿದೆ. 

ವಿವೇಕಚಿ೦ತಾಮಣಿಯಲ್ಲಿ ಭಂಗ, ಉಪಭಂಗ, ವಿಭಂಗ, ವಿತಾಳ, ಶುದ್ಧ, ಅನು 
ಎ೦ಬ ಆರು ತಾಳ ವರ್ಗಗಳನ್ನು ಹೇಳಿದೆ. ಇವುಗಳಲ್ಲಿ ಕೊನೆಯ ಮೂರು ಸಂಗೀತಶಾಸ್ತಕ್ಕೆ 
ಅಪರಿಚಿತವಾಗಿವೆ. ಮೊದಲನೆಯ ಮೂರನ್ನು ಭರತಮತಂಗನಾನ್ಯದೇವಾದಿ ಸಂಗೀತ 
ಶಾಸ್ತ್ರಪ್ರವರ್ತಕರು ವಿವರಿಸಿದ್ದಾರೆ. ಇವಲ್ಲದೆ ಉರುಪ, ಮರ್ಮ, ಸಂಕರ, ಖಂಡ, ಮಿಶ್ರ 
ಇತ್ಯಾದಿ ಇತರ ಹಲವು ಭೇದಗಳನ್ನು ಸಂಗೀತಶಾಸ್ತ್ರದಲ್ಲಿ ವಿವರಿಸಿದೆ. ವಿವೇಕಚಿ೦ತಾ 
ಮಣಿಯು ನೂರೊ೦ದು/ನೂರೆ೦ಟು ತಾಳಭೇದಗಳನ್ನು ಹೇಳುವುದು ಮಾತ್ರವಲ್ಲದೆ 
ಭ೦ಗಾದಿ "ಆರು ವರ್ಗಸಂಖ್ಯಾಭೇದ'ಗಳನ್ನು "ಭರತಶಾಸ್ತ್ರ (ಎನರ್ತನ) ಪರಿಣತರಪ್ಪ 
ತಾಳಧಾರಿ'ಗಳಿಗೆ ಅನ್ವಯಿಸಿ ಹೇಳಿರುವುದು ಬೇರೆಡೆ ಕಂಡುಬರುವುದಿಲ್ಲ. ಹಾಗಿದ್ದರೆ 
ಸೂಳಾದಿ-ಮಾರ್ಗ-ದೇಶೀ ತಾಳಗಳನ್ನು ಗೀತಪ್ರಸಕ್ತಿಯಲ್ಲೂ ಭಂಗಾದಿಷಟ್ಕವನ್ನು ನೃತ್ತ- 
ನೃತ್ಯಪ್ರಸಕ್ತಿಯಲ್ಲೂ ಪ್ರಯೋಗಿಸಲಾಗುತ್ತಿತ್ತೆ೦ದು ಅರ್ಥವೆ ? ಈ ವಾಕ್ಯವು ಗೀತವಾದ್ಯ 
ಗಳೆಂಬ ತೂರ್ಯದ್ವಯಕ್ಕೂ ನೃತ್ತವೆ೦ಬ ಮೂರನೆಯ ತೂರ್ಯಕ್ಕೂ--ತಾಳವು ಉಭಯ 
ಸಾಧಾರಣವಾದುದರಿ೦ದ ಮತ್ತು ತಾಳಪ್ರಕ್ರಿಯೆಯು ತಾಳವೆ೦ಬ ಘನವಾದ್ಯವನ್ನು 
ಆಶ್ರಯಿಸುವುದರಿ೦ದ--ಸೇತುಬ೦ಧವನ್ನು - ಉಂಟುಮಾಡುತ್ತದೆ. ಪಾಲ್ಕುರಿಕೆ ಸೋಮ 
ನಾಥನು ಈ ವಿಷಯವನ್ನು ಹೇಳಿಲ್ಲ. 

೩.೨೦ ನೃತ್ತಭೇದಗಳು ಎ೦ಬ ಸ೦ಗೀತಾಧಿಕರಣದ ಕೊನೆಯ ವಿಷಯವು ತುಂಬಾ 
ಸ೦ಕ್ಷೇಪವಾಗಿದೆ. ಇದರ ಪೂರ್ವಾರ್ಧದಲ್ಲಿ ನಾಟಕೋಪಯುಕ್ತವಾದ, ಅಭಿನಯ 
ಪ್ರಯೋಜಕವಾದ ರಸ, ಭಾವ, ಸ೦ವಿಧಾನ ಮತ್ತು ಆಶ್ರಯಗಳೆ೦ಬ “ಚತುರ್ವಿಧ 
-ಪ್ರಬಂಧಾಂಗ'ವನ್ನು ಉಲ್ಲೇಖಿಸಿದೆ; ಮುಖ-ಮುಖರಸ-ಹಾವ, ದೃಷ್ಟಿ-ನೇತ್ರ ವಿಲಾಸ- 
ಭಾವ, ಪದ-ವಿನ್ಯಾಸ-ವಿಲಾಸ, ಹಸ್ತ-?-?, ಭೂಕ್ಷೇಪ-ವಿಭ್ರಮ ಎ೦ಬ ಚತುರ್ವಿಧ 
ಮೋಹನಗಳನ್ನು ವಿಂಗಡಿಸಿ ಹೇಳಿದೆ. ರಸಮೀಮಾಂಸಾಗ್ರಂಥಗಳಲ್ಲಿ ನಿರೂಪಿಸಿರುವ 
ಭಾವಹಾವಾದಿ ಹದಿನೆ೦ಟು (ಅಥವಾ ಇಪ್ಪತ್ತು) ಶೃ೦ಗಾರಚೇಷ್ಟೆಗಳನ್ನು ಇಲ್ಲಿ ಹೇಳಿರುವು 
ದಕ್ಕಿಂತ ಭಿನ್ನವಾಗಿ ಲಕ್ಷಿಸಲಾಗಿದೆ. ಉದಾ. ವಿಶ್ವನಾಥನ ಪ್ರತಾಪ ರುದ ಯಶೋ 
ಭೂಷಣದಲ್ಲಿ ಭಾವವನ್ನು 'ರಸಾಭಿಜ್ಞಾನಯೋಗ್ಯತ್ವಂ ಭಾವ ಇತ್ಯಭಿಧೀಯತೇ' ಎಂದೂ 
ಹಾವವನ್ನು “ಈಷದ್‌ ದೃಷ್ಟವಿಕಾರಃ ಸ್ಯಾದ್‌ ಭಾವೋ ಹಾವಃ ಪ್ರಕೀರ್ತ್ಯತೇ' ಎಂದೂ 


ವಿಲಾಸವನ್ನು 'ತಾತ್ಮಾಲಿಕೋ ವಿಕಾರಃ ಸ್ಕಾದ್‌ ವಿಲಾಸೋ ದಯಿತೇಕ್ಸಣೆ' ಎಂದೂ 
ವಿಭ ಮ ವನ್ನು 'ವಿಭ,ಮಸ್ತ್ಯ್ಯರಯಾ ಕಾಲೇ ಭೂಷಾಸ್ಥಾನವಿಪರ್ಯಯಃ' ಎ೦ದೂ ಲಕ್ಷಿಸಿದೆ. 

ಈ ಭಾಗದ ಉತ್ತರಾರ್ಧದಲ್ಲಿ ನರ್ತಕಿಯರು ವಿವಿಧ ನರ್ತನಸ೦ದರ್ಭಗಳಲ್ಲಿ ಪ್ರತಿ 
ವಿಧಿಸಿ ಅಭಿನಯಿಸಿ, ತೋರಿ ರಂಜಿಸುವ ದಶವಿಧ ಪಾತ್ರಗಳನ್ನು ಉಲ್ಲೇಖಿಸಿದೆ : 
ತಾ೦ಡವ. ನಾಟ್ಕ, ನೃತ್ತ, ಲಾಸ್ಯ, ಗು೦ಡಿಲ, ಪೆಕ್ಕಣ, ಲಚ್ಚಣ, ಅಪರಿಪಾತ್ರ, ಸುಪಾತ್ರ, 
ಸರ್ವತೋಭದ್ರವೆ೦ಬ ಈ ಪಟ್ಟಿಯಲ್ಲಿ ತಾ೦ಡವ-ಲಾಸ್ಯ, ನಾಟ್ಯ-ನೃತ್ಯ, ಗು೦ಡಿಲ-ಪೆಕ್ಕಣ- 

ಲಚ್ಚಣ, ಅಪರಿಪಾತ್ರ-ಸುಪಾತ್ರ-ಸರ್ವತೋಭದ್ರ ಎ೦ಬ ನಾಲ್ಕು ಸಹಜ ಗುಂಪುಗಳನ್ನು 
ಏರ್ಪಡಿಸಬಹುದು. ಈ ಗುಂಪುಗಳಲ್ಲಿ ಏಕಸೂತ್ರತೆಯಿಲ್ಲ. ಉದ್ದತಪ್ರಾಯವಾದ 
ಪುರುಷ (?) ನೃತ್ಯವು ತಾ೦ಡವ-ಸುಕುಮಾರವಾದ. ಮಕರಧ್ವಜವರ್ಧನವಾದುದು ಲಾಸ್ಯ, 
ಬ್ರಹ್ಮಕಲ್ಪಿತವಾದ ಪಂಚಮವೇದವೆ೦ದೂ ಸರ್ವಶಿಲ್ಪಮಯವೆ೦ದೂ ಲೋಕಾನುಚರಿತ 
ವೆಂದೂ ಭರತಮುನಿಯು ನಿರೂಪಿಸಿರುವುದು ನಾಟ್ಯ-ವಾಗರ್ಥನಿಷ್ಠವಾದ ರಸವನ್ನು 
ಚತುರ್ವಿಧಾಭಿನಯಗಳಿ೦ದ ಪ್ರತೀತಿಗೊಳಿಸುವುದು ನೃತ್ಯ, ಗು೦ಡಲಿ (ಗೌ೦ಡಲಿ)-ಪೆಕ್ಕಣ 
(ಪ್ರೇ೦ಖಣ)-ಲಚ್ಚಣ(7)ಗಳು ಸ೦ಗೀತರತ್ನಾಕರ, ನೃತ್ತರತ್ನಾವಳಿ ಮೊದಲಾದ ಶಾಸ್ತ್ರ 
ಗ್ರ೦ಥಗಳಲ್ಲಿ ವರ್ಣಿತವಾಗಿರುವ ನಿರ್ದಿಷ್ಟ ನೃತ್ಯ-ನೃತ್ತ ಪ್ರಕಾರಗಳು ; ಅಪರಿಪಾತ್ರ- 
ಸುಪಾತ್ರ-ಸರ್ವತೋಭದೃಗಳು ಸ೦ಗೀತ-ನಾಟ್ಯವಿಷಯ ಶಾಸ್ತ್ರಗ್ರ೦ಥಗಳಿಗೆ ಅಪರಿಚಿತ 
ಗಳು. ನೃತ್ತದಲ್ಲಿ ವಾಗರ್ಥಾಭಿನಯವಿಲ್ಲವಾದುದರಿ೦ದ ಪಾತ್ರಪರಿಗಣನೆಯಲ್ಲಿ ಅದನ್ನು 
ಸೇರಿಸಿಲ್ಲವೆ೦ದು ಭಾವಿಸಬಹುದು ; ಆದರೆ ನರ್ತನವು ನಾಟ್ಯ, ನೃತ್ಯ-ನೃತ್ತಗಳಿ೦ದ ಭಿನ್ನ 
ವೆಂದು ಶಾಸ್ತ್ರ ಪರಿಭಾಷೆಯಿರುವುದರಿ೦ದ ಅದನ್ನು ಸೇರಿಸಬಹುದಾಗಿತ್ತು. ಹೇಗೇ ಆಗಲಿ, 
ನೃತ್ತಭೇದಗಳು ಎಂಬ ಶೀರ್ಷಿಕೆಯು ಈ ಗ್ರ೦ಥಾ೦ಶಕ್ಕೆ ಸಲ್ಲುವುದಿಲ್ಲ. 


೪. ಉಪಸಂಹಾರ 

ವಿವೇಕಾಚಿ೦ತಾಮಣಿಯ ಸಂಗೀತಾಧಿಕರಣದಲ್ಲಿ ಗ್ರ೦ಥಕಾರನು ಅನುಸರಿಸಿರುವ 
ಗೃ್ರಥನವಿಧಾನವನ್ನು ಗಮನಿಸಬೇಕು. "ಗೀತಂ ವಾದ್ಯ೦ ತಥಾ ನೃತ್ತ೦ (ನೃತ್ಯಂ) ತ್ರಯಂ 
ಸ೦ಗೀತಮುಚ್ಯತೇ' ಎಂಬುದು ಸಂಗೀತಶಾಸ್ತ್ರದಲ್ಲಿ ಪ್ರಾಚೀನ ಗೌರವಿತಕಲ್ಪನೆ. ಗೀತ, 
ವಾದ್ಯ ಮತ್ತು ನೃತ್ತ (ನೃತ್ಯಗಳಿಗೆ ತೂರ್ಯತ್ತಯವೆ೦ಬ ಸಮುಚ್ಚಯನಾಮವೂ ಸಂಗೀತಕ್ಕೆ 
ತೌರ್ಯತ್ರಿಕವೆ೦ಬ ಪರ್ಯಾಯ ಸ೦ಜ್ಞೆಯೂ ಪೃಸಿದ್ಧವಾಗಿವೆ. ನಿಜಗುಣಶಿವಯೋಗಿಯು ಈ 
ಕಲ್ಪನೆಯನ್ನೇ ಒಪ್ಪಿಕೊಂಡು ಈ ಅಧಿಕರಣವನ್ನು ರಚಿಸಿರುವಂತೆ ಕಾಣುತ್ತದೆ. ಇದರ 
ಮೊದಲನೆಯ' ಹದಿಮೂರು ವಿಷಯಗಳನ್ನು ಗೀತಕ್ಕೂ ಮುಂದಿನ ನಾಲ್ಕನ್ನು ವಾದ್ಯಕ್ಕೂ 
ಉಪಾಂತ್ಯದ ಎರಡನ್ನು ತೌರ್ಯತ್ರಿಕಕ್ಕೆ ತಲಪ್ರತಿಷ್ಠೆಯನ್ನೂ ಸಾಮ್ಯವನ್ನೂ ಕಾಲಮಾಪನ 
ವನ್ನೂ ನೀಡುವ ತಾಳಕ್ಕೂ ಕೊನೆಯದನ್ನು ನೃತ್ತಕ್ಕೂ ವಿನಿಯೋಗಿಸಲಾಗಿದೆ. ಹೀಗೆ ಈ 
ಮೂರರಲ್ಲಿಯೂ ವಿಷಯಸಾಂದ್ರತೆಯು ತುಂಬಾ ಅಸಮಾನವಾಗಿದೆ. ಕೊನೆಯದ 
ನ್ನ೦ತೂ ಅಧಿಕರಣ ಸ೦ಪೂರ್ತಿಗೆ೦ದು ಮಾತ್ರ ಸೇರಿಸಲಾಗಿದ್ದು ಅದು ಏಕಸೂತ್ರತೆಯೂ 


ಶಿವಯೋಗಿಯ ಶಿವಸಂಗೀತ ೨೩೧ 


ವಿಷಯ ನಿಬಿಡತೆಯೂ ಇಲ್ಲದೆ ಹೃಸ್ಟವಾಗಿದೆ ; ಇದು ನಿಜಗುಣಶಿವಯೋಗಿಯ ಆಸಕ್ತಿ 
ಅಭ್ಯಾಸಗಳು ಗೀತದ ಮೇಲೆ ಹೆಚ್ಚಾಗಿಯೂ ವಾದ್ಯ, ತಾಳಗಳ ಮೇಲೆ ಸುಮಾರಾಗಿಯೂ 
ನೃತ್ತದ ವಿಷಯದಲ್ಲಿ ಅಲ್ಪವಾಗಿಯೂ ಇತ್ತೆಂದು ಬಹುಶಃ ಸೂಚಿಸುತ್ತದೆ. ಗೀತದಲ್ಲಿ 
ಸೋಪಾನಕ್ರಮದ ಬೋಧನವನ್ನಿಟ್ಟುಕೊ೦ಡು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆ- 
ಸ್ವರೋತ್ಪತ್ತಿ-ಸ್ಪರದ ಉಪಾಧಿಗಳು-ಶ್ರುತಿ-ಗಮಕ-ಇವುಗಳಿಂದ ರಾಗೋತ್ಪತ್ತಿ-ಗ್ರಾಮ- 
ಜಾತಿ-ದೇಶೀರಾಗ (ಅ೦ಗ) ಚತುಷ್ಟಯ--ವಿವಿಧ ಬಗೆಗಳ ರಾಗಗಳು--ಇವುಗಳನ್ನು 
ಆಲಾಪಿಸಲು ಬೇಕಾಗುವ ಶಾರೀರದ ಲಕ್ಷ್ಮಣಗಳು, ಗಾಯಕ ದೋಷಗಳು--ಇವುಗಳನ್ನು 
ಪ್ರಸ್ತಾಪಿಸಲಾಗಿದೆ. ವಿಸ್ಮಯವೆಂದರೆ ಗೇಯಪ್ರಬ೦ಧಗಳ--ಎ೦ದರೆ ಹಾಡುಗಳ--ಬಗೆಗೆ 
ಸಂಪೂರ್ಣವಾಗಿ ಮೌನತಾಳಿರುವುದು. ವಾದ್ಯದ ವಿಷಯವಾಗಿ ಗ್ರಂಥವು ಹ್ರಸ್ವವಾಗಿದೆ: 
ತತ, ಸುಷಿರ, ಆನದ್ಧ ಮತ್ತು ಘನ ಎ೦ಬ ನಾಲ್ಕು ವಾದ್ಯವಿಧಗಳ ಉಲ್ಲೇಖ-ಕ 5 ಮವಾಗಿ 
ಅವುಗಳ ಹೆಸರುಗಳು ವೀಣೆಯ ನಾದ ಸ್ಥಾನ, ಚತುರ್ದ೦ಡೀ ಮೊದಲಾದ ವಿವರಗಳು 
ಇವುಗಳನ್ನು ಹೇಳಿದೆ. ಇವು ಉತ್ತರೋತ್ತರವಾಗಿ ಸಂಕ್ಷೇಪವಾಗುತ್ತ ನಡೆದು ಘನವಾದ್ಯ 
ವಾದ ತಾಳದ ಬಗೆಗೆ ನಿರೂಪಣೆ ಅತ್ಯಲ್ಪವಾಗಿದೆ ; ನೃತ್ತ (ನೃತ್ಯ) ಪ್ರತಿಪಾದನೆಯ 
ಸ೦ಕ್ಸಿಪ್ತತೆಯನ್ನು ಕುರಿತು ಈಗಾಗಲೆ ಸೂಚಿಸಿದೆ. ಬೇರೆಡೆ ದೊರೆಯದಿರುವ ಕೆಲವು 
ಬೆಲೆಯುಳ್ಳ ಸಂಗತಿಗಳು ವಿವೇಕಚಿ೦ತಾಮಣಿಯಲ್ಲಿವೆ. 

ವಿವೇಕಚಿ೦ತಾಮಣಿಯು ಸಂಗೀತಾಧಿಕರಣದಲ್ಲಿ ಬಳಸಿರುವ ಆದರೆ ನಿರ್ದೇಶಿಸಿಲ್ಲದ 
ಆಕರಗಳಲ್ಲಿ ನಿರ್ದಿಷ್ಟವಾಗಿ ತಿಳಿದಿರುವುದು ಪಾಲ್ಕುರಿಕೆ ಸೋಮನಾಥನ ಪಂಡಿತಾರಾಧ್ಯ 
ಚರಿತ್ರವು ಒಂದೇ. ಅನುಪಲಬ್ಧ ಅಜ್ಞಾತ ಆಕರಗಳಿವೆಯೆ೦ದು ಅನುಮಾನಿಸಬಹುದು. 
ಕೆಲವಡೆ ಸ೦ಗೀತಶಾಸ್ತ್ರವನ್ನು ಉಲ್ಲಂಘಿಸಿರುವುದು ಅಥವಾ ವಿರೋಧಿಸಿರುವುದು ಸ್ಪಷ್ಟ 
ವಾಗಿ ಗೋಚರಿಸುತ್ತದೆ. ಕೇವಲ ಪ್ರಾಚೀನ ಆಕರಗಳನ್ನು ಮಾತ್ರ ಬಳಸಿ ತೃಪ್ತವಾಗದೆ 
ಸಮಸಾಮಯಿಕ ಸ೦ಗೀತರೂಢಿಯಿ೦ದಲೂ ಸ್ಟಲ್ಪಾಂಶವನ್ನು ಸಂಗ್ರಹಿಸಲಾಗಿದೆ. ಇದಕ್ಕೆ 
ಮೂಲವು ನಿಜಗುಣಶಿವಯೋಗಿಯ ಸ್ವಂತ ತಿಳುವಳಿಕೆಯೋ ತನ್ನ ಕಾಲದ ಸಂಗೀತವನ್ನು 
ನಿರೂಪಿಸಲು ಹೊರಟ ಸ೦ಗೀತಶಾಸ್ತ್ರೀಯ ಆಕರವೋ ತಿಳಿಯುವಂತಿಲ್ಲ. ನಿಜಗುಣಶಿವ 
ಯೋಗಿಯು ತನ್ನ ಕೈವಲ್ಯಪದ್ಧತಿಯ ಕೃತಿಗಳಿಗೆಂದು ಬಳಸಿರುವ ರಾಗಗಳಲ್ಲಿ ಕೆಲವು 
ವಿವೇಕಚಿ೦ತಾಮಣಿಯಲ್ಲಿ ಕಾಣಸಿಗುವುದಿಲ್ಲ ; ತಾನೇ ಬಳಸಿದ ಹಾಡಿನ ಪ್ರಕಾರವನ್ನೂ 
ಉಲ್ಲೇಖಿಸಿಲ್ಲ ; ಹೀಗಾಗಿ ಕೋಶಗ್ರ೦ಥಗಳಲ್ಲಿ ಇರುವ ಪರಾವಲ೦ಬನೆಯೇ ಇಲ್ಲಿಯೂ 
ಮುಖ್ಯ ತಂತ್ರವಾಗಿದೆ. ಆದರೂ ಗ್ರ೦ಥದ ಪ್ರಧಾನ ಪ್ರತಿಪಾದ್ಯ ವಿಷಯದೊಡನೆ 
ಏಕಸೂತ್ರತೆಯನ್ನು ಕೌಶಲಪೂರ್ಣವಾಗಿ ಸಾಧಿಸಿದೆ ; ಶೈವಮತಕ್ಕೆ ಅನುಸಾರವಾಗಿರುವಂತೆ 
ಶಿವೈಕಪ್ರಾಧಾನ್ಯಕ್ಕೆ ಅನುಗುಣವಾಗಿರುವ೦ತೆ ವಿಷಯಗಳ ನಿರೂಪಣೆಯನ್ನು ಹೊ೦ದಿಸ 
ಲಾಗಿದೆ. 

ವಿವೇಕಚಿ೦ತಾಮಣಿಯ ಸಂಗೀತಾಧಿಕರಣದ .ಐತಿಹಾಸಿಕ ಮೌಲ್ಯವನ್ನು ನಿರ್ಣಯಿಸ 
ಬೇಕಾದರೆ ಅದರ ದೇಶ ಕಾಲಗಳಿಗೆ ಸಮೀಪವಾಗಿ ನಿರ್ಮಿತವಾದ ಹಸ್ತಪ್ರತಿ ಆಕರಗಳನ್ನು 


೨೩೨ ಕರ್ಣಾಟಕಸ೦ಗೀತವಾಹಿನಿ 


ಆದಷ್ಟೂ ಹೆಚ್ಚಿನ ಪ್ರಮಾಣದಲ್ಲಿ ಆಧರಿಸಿರುವ, ಗ್ರ೦ಥಸ೦ಪಾದನ ವಿಜ್ಞಾನ ತತ್ತ್ವ 
ತಂತ್ರಗಳಿಗೆ ಅನುಸಾರವಾದ, ತಟಸ್ಮವಾದ, ಶಾಸ್ತ್ರೀಯ ಸ೦ಪಾದನೆಯು ಸಿದ್ಧವಾಗಬೇಕು. 
ಇದರ ಹಿನ್ನೆಲೆಯಲ್ಲಿ ಈ ಗ್ರ೦ಥಾ೦ಶವನ್ನು ಪರಿಶೀಲಿಸಬೇಕು. ಇದಕ್ಕೆ ಸಂಗೀತ ನೃತ್ಯ 
ಶಾಸ್ತ್ರಗಳಲ್ಲಿ ಗಾಢವಾದ ಸ್ವಂತ ಪರಿಶ್ರಮವೂ, ಪ್ರಾಥಮಿಕ ಆಕರಗಳ ಅಧ್ಯಯನವೂ, 
ಯಥಾತಥ್ಯ ದೃಷ್ಟಿಯೂ ಸ್ವಮತಾಭಿಮಾನದ ಪೂರ್ವಗ್ರಹ, ಉತ್ಪ್ರೇಕ್ಷೆ ಇತ್ಯಾದಿಗಳಿ೦ದ 
ಮುಕ್ತವಾದ ಮಧ್ಯಸ್ಥವಾದ ನಿಲುವೂ ಅಗತ್ಯ. 

ಏಕೆಂದರೆ 'ಸ್ವಕಪೋಲಕಲ್ಪಿತಮಲ್ಲದ ಸಾರತರಮಾದ ಸತ್ಕಾರ್ಥ೦ಗಳನೇ ಸಂಗ್ರಹಿಸಿ. 
ಅನುಭವಿಗಳಹುದೆನಿಪಂತೆ, ವಿವೇಕಚಿ೦ತಾಮಣಿಯೆ೦ಬ ಸಲ್ಪ ಪೆಸರನ್ನಿಟ್ಟು' ಈ ಗ್ರಂಥ 
ವನ್ನು ರಚಿಸಲಾಗಿದೆ. ವಿವೇಕಚಿ೦ತಾಮಣಿಯೂ ಅದರ ಸಂಗೀತಾಧಿಕರಣವೂ ಮೂಲ 
ರೂಪದಲ್ಲಿ ಬೆಲೆಯುಳ್ಳ ಸಾಂಸ್ಕೃತಿಕ, ಐತಿಹಾಸಿಕ ದಾಖಲೆಗಳು. ಅವನ್ನು ಹಾಗೆಯೇ 
ಉಳಿಸಿಕೊಂಡು ಬರುವುದು ಇತಿಹಾಸಪ್ರಜ್ಞೆಯುಳ್ಳ, ನಮ್ಮ ಸಂಸ್ಕೃತಿಯಲ್ಲಿ ಅಭಿಮಾನ 
ವುಳ್ಳ ಎಲ್ಲರ ಕರ್ತವ್ಯ. ಹೀಗೆಂದು ನಮ್ರವಾಗಿ ಅರಿಕೆಮಾಡಿಕೊಳ್ಳುವುದು ಈ ಸ್ಥೂಲ 
ವಿವೇಚನೆಯ ಉದೇ ಶ. 


೭. ಕರ್ಣಾಟಕಸ೦ಗೀತದ ಕ್ರಾಂತಿಪುರುಷ 
ಕನ್ನಡಿಗ ಪಂಡರೀಕವಿಠಲ 





ಕ್ರಿ. ಶ. ಹದಿನಾರನೆಯ ಶತಮಾನವು ತನ್ನ ನಾಲ್ಕನೆಯ ಹೆಜ್ಜೆಯನ್ನು ಚೆನ್ನಾಗಿ 
ಊರಿದೆ; ಅಕಬರ ಬಾದಷಹನ ಬೆಳ್ಗೊಡೆಯ ನೆಳಲಲ್ಲಿ ಭಾರತವು ಭಾವೈಕ್ಕವನ್ನೂ 
ಶಾಂತಿಯನ್ನೂ ಸಾಧಿಸಲೆಳಸುತ್ತಿದೆ; ಕಚ್ಛಪವ೦ಶದೀಪಕನೂ ಮಹಾರಾಜಾಧಿ 
ರಾಜನೂ ಆಗಿರುವ ಭಗವ೦ತದಾಸನ ಸುಪುತ್ರರಾದ ಮಾಧವಸಿ೦ಹ-ಮಾನ 
ಸಿ೦ಹರು ಅಕಬರ ಕ್ಷೋಣೀಪತಿಯ ಎರಡು ಭುಜಗಳಂತಿದ್ದಾರೆ. ಮಹಾ 
ಧಾರ್ಮಿಕರೂ, ವಿನಯಶೀಲರೂ ಆಗಿರುವ ಅವರು ಅಕಬರನ ಸಾಮಂತ ಸೇನಾನಿ 
ಗಳ ನಡುವೆ ನಕ್ಷತ್ರಗಳ ಮತ್ತು ಚಂದ್ರನ ಮಧ್ಯೆ ಇಬ್ಬರು ಸೂರ್ಕರಂತೆ ತೇಜಸ್ವಿ 
ಗಳಾಗಿದ್ದಾರೆ. ಅವರಲ್ಲಿ ಹಿರಿಯನಾದ ಮಾಧವಸಿ೦ಹನು ಪರಮ ವೈಷ್ಣವ, ಭಕ್ತ 
ಶಿರೋಮಣಿ. ಅವನು ಇಂದು ಗ್ವಾಲಿಯರಿನ ತನ್ನ ಅರಮನೆಯಲ್ಲಿ ಭದ್ರಾಸನಾ 
ಸೀನನಾಗಿದ್ದಾನೆ. ಅವನ ಸಹಜಶೌರ್ಯದ ಮುಖಭಾವವನ್ನು, ಭಕ್ತಿಯು ನಿರ್ಮಲ 
ಗೊಳಿಸಿದೆ. ಪ್ರಶಾ೦ತವಾಗಿ ಕಣ್ಮುಚ್ಚಿ, ಕೈಮುಗಿದು, ಇ೦ದ್ರಿಯಗ್ರಾಮದ ಉಪ 
ರತಿಯಲ್ಲಿ ಆತ್ಮ ಚೇತನವು ಅ೦ತರ್ಮುಖವಾಗಿರಲು, ಧ್ಯಾನಸಮಯದಲ್ಲಿದ್ದಾನೆ. 

ಇದರ ಸಂದರ್ಭ : ಧಾರ್ಮಿಕರಲ್ಲಿ ಭಕ್ತಿಯನ್ನೂ ಸಾಮಾಜಿಕರಲ್ಲಿ ಮನ 
ರಂಜನೆಯನ್ನೂ ಸಭ್ಯರಲ್ಲಿ ಕರ್ಮಕುತೂಹಲವನ್ನೂ ಉಂಟುಮಾಡಲೆಂದು 
ಅವನು ಆಗಾಗ ಏರ್ಪಡಿಸುವ ನಾಟ್ಕಮೇಳ. ಗೆಜ್ಜೆಯ ಛ೦ದಃಸರಸ್ವತಿಯ 
ಕುಣಿತಕ್ಕೆ ಕ೦ಚಿನ ತಾಳವು ತಾಳವನ್ನು ಹಿಡಿಯುತ್ತಿದೆ. ಶಿವಶಕ್ತಿಸಮರಸದ ಪ್ರಣವ 
ದಂತೆ ಕಾ೦ಸ್ಕತಾಳ ನಿನದವು ತೈಲಧಾರೆಯಂತೆ ಅಖ೦ಡವಾಗಿದೆ, ಚಿತ್ರ ವಿಚಿತ್ರಗತಿ 
ಗಳಲ್ಲಿ ನುಡಿಯುತ್ತಿದೆ. ಸಪ್ತಸ್ವರ ಪ್ರಮಾಣಗಳಲ್ಲಿ ಪರಿಣತನಾದ ವಾಂಶಿಕನು 
ಕೊಳಲನ್ನು ಸೂಕ್ಷ್ಮ ಗಮಕ ಸ೦ಚಾರಗಳಲ್ಲಿ ನುಡಿಸುತ್ತಿದ್ದಾನೆ; ದೇವಗಾ೦ಧಾರಿಯ 
ತಾನಗಳು ರಾಜಸಭೆಯಲ್ಲಿ ರೋಮಾಂಚವನ್ನುಂಟುಮಾಡುತ್ತಿವೆ. ಮೃದಂಗವು 
ಮೇಘಧ್ವಾನದಂತೆ ಗಭೀರವಾಗಿ, ಗಂಭೀರವಾಗಿ ಗುಡುಗುತ್ತಿದೆ. ವಿಪಂಚಿಯು 
ತ್ರಿಸ್ಥಾನಪ್ರೌಢಿಯಾಗಿ ದಶವಿಧರಾಗಗಳಲ್ಲಿ, ಪಂಚದಶ ಗಮಕಗಳಲ್ಲಿ ಉಲಿಯು 
ತ್ತಿದೆ. ಆಲಾಪಿನೀ ವೀಣೆಯು ದೇವಗಾ೦ಧಾರಿಯ ಆಲಾಪನೆಯಲ್ಲಿ ಪಂಚಮದ 
ಆಲಾಪಿನೀಶ್ರು ತಿಯನ್ನು ನುಡಿಯುತ್ತಿದೆ ; ಹಾಲಿನಲ್ಲಿ ಜೇನಿನಂತೆ ಸಭೆಯ ಮನಸ್ಸು 
ಸ೦ಗೀತದಲ್ಲಿ ಕರಗಿಹೋಗಿದೆ. 

ಕಾ೦ಸ್ಕತಾಳದ ತಾಳಸ೦ಭ್ರಮಕ್ಕೆ ಹೆಜ್ಜೆಯ ಗೆಜ್ಜೆ ಪ್ರತಿಸ್ಪಂದಿಸುತ್ತಿದೆ; ಭಾಗ 
ವತ ಧರ್ಮವು ಭಜನೆಯಲ್ಲಿ ಕೊರಳೆತ್ತಿ ಹಾಡುತ್ತಿದೆ : 


ಅನೇಕಕೋಟಿ ಬ್ರಹ್ಮಾ೦ಡನಾಯಕ! ದ್ರೌಪದೀಲಜ್ಞಾನಿವಾರಕ' ಬಹುರೂಪ 
ಧಾರಕ: ಪಾರಿಜಾತಾಪಹಾರಕ' ದುಷ್ಪಭ೦ಜಕ ಶಿಷ್ಟಪಾಲಕ... ಭಕ್ತವತ್ಸಲ... ಸಚ್ಚಿ 
ದಾನ೦ದ ವಿಗ್ರಹ! 

ಭಜನೆಯು ಮುಗಿದ ಮೇಲೆ ಮಾಧವಸಿ೦ಹನು ನಿಟ್ಟುಸಿರಿಟ್ಟು, ಸ್ವಲ್ಪ ವಿಷಣ್ಣ 
ಭಾವದಿಂದ ಸಭೆಯನ್ನು ನೋಡಿದನು. ನಾನಾಪಂಡಿತಮಂಡಿತವಾದ ಸುರಸಭೆ 
ಯಂತಿತ್ತು, ಧರ್ಮವೇ ಮೂರ್ತಿವೆತ್ತಂತಿತ್ತು, ಸಭೆ. ರಾಜಕುಮಾರರಿ೦ದ, 
ಅಗಣಿತ ಗಣಕಚಿಕಿತ್ಸಕ ವೇದಾಂತನ್ಮಾಯಶಬ್ದಶಾಸ್ತ್ರಜ್ನರಿಂದ ಅದು ತುಂಬಿ 
ತುಳುಕುತ್ತಿತ್ತು. ಆದರೆ ಸ೦ಗೀತ ವಿದ್ವನ್ಮಣಿಯ ಸ್ಥಾನವು ಮಾತ್ರ ಬರಿದಾಗಿತ್ತು. 

`ಬ್ರಹ್ಮನ್‌, ನೀವು ಯಾರು ? ನಯನಮನೋಹರವಾದ ನಿಮ್ಮೀ ಕಿನ್ನರಿಯು 
ಅದೆಷ್ಟು ಶ್ರವಣರಮ್ಮವಾಗಿ ನುಡಿಯುತ್ತಿದೆ ! ಬ್ರಹ್ಮತೇಜಸ್ಸಿನಿ೦ದ ಬೆಳಗುವ 
ನೀವು ಈ ಆಸ್ಥಾನವನ್ನು ನಾದಬ್ರ ಹ್ಮಮಂ೦ದಿರವಾಗಿ ಮಾಡಬಾರದೆ, ನಮ್ಮನ್ನು 
ಕೃತಜ್ಞರನ್ನಾಗಿ ಮಾಡಬಾರದೆ? ಔತ್ತರೇಯ ದಾಕ್ಷಿಣಾತ್ಮ ಸಂಗೀತಪದ್ಧತಿಗಳೆರಡ 
ರಲ್ಲೂ ಸಮಾನಪಟುಗಳಾದ ನೀವು ನಮ್ಮ ಸ೦ಗೀತಶಾಸ್ತ್ರದ ಕೊರತೆಯನ್ನು 
ನೀಗಬಾರದೆ ? ನಿಮ್ಮನ್ನು ದಕ್ಷಿಣವು ಉತ್ತರಕ್ಕೆ ಉಡುಗೊರೆಯಾಗಿ ಅರ್ಪಿಸಿದ 
ಸಾ೦ಸ್ಪೃತಿಕರಾಯಭಾರಿಯೆ೦ದು ಭಾವಿಸುತ್ತೇವೆ, ಸ೦ಗೀತಸೇತು ಎಂದು ಆದರಿಸು 
ತ್ತೇವೆ. . . . ' 

ಶುಭ್ರ ಶ್ರೇತವಸ್ತ್ರಧಾರಿಯಾಗಿ, ಕಿನ್ನರಿಯನ್ನು ಹಿಡಿದು ನಿಂತ ಭವ್ಕಾಕೃತಿಯ ಆ 
ವ್ಯಕ್ತಿ ಮುಗುಳ್‌ನಕ್ಕಾಗ ಸಭೆಯಲ್ಲಿ ಸಂಜೆಯ ಹಣ್ಣುಹೊಂಬಿಸಿಲು ತುಂಬಿದಂತಾ 
ಯಿತು, ಹೂವರಳಿದ೦ತಾಯಿತು. 

"ರಾಜನ್‌, ನಿನಗೂ ನಿನ್ನ ಚಕ್ರವರ್ತಿಗೂ ಜಯವಾಗಲಿ ! ನಾನೊಬ್ಬ ಕನ್ನಡಿಗ, 
ವಿದೈೆಯಿ೦ದ ಗಾನಾಚಾರ್ಕ; ಕನ್ನಡನಾಡಿನಲ್ಲಿ ಶಿವಗ೦ಗೆಯೆ೦ಬ ಪುಣ್ಯಗಿರಿಕ್ಷೇತ್ರ 
ವಿದೆ; ಅದರ ಬಳಿಯ ಸಾತನೂರೇ ನನ್ನ ಊರು. ಜಮದಗ್ನಿ ಗೋತ್ರವನ್ನು ಪಾವನ 
ಗೊಳಿಸಿದ್ಕ ವಿಷ್ಣು ಭಕ್ತಿ ಶ್ರೀಮಂತನಾದ, ಭೂಸುರಶ್ರೇಷ್ಠನಾದ ವಿಠಲಯ್ಕ 
ನವರು ನನ್ನ ತಂದೆ ; ಉಭಯ ವಂಶಗಳ ತಪಸ್ಸಿನ ಫಲವಾಗಿ ಉದಿಸಿ ಬಂದು 
ನಮ್ಮ ಮನೆಯನ್ನು ಬೆಳಗಿಸಿದ ಲಕ್ಷ್ಮಿ, ದೇಮಕ್ಕನೆ ನನ್ನ ತಾಯಿ. 

"ಕನ್ನಡನಾಡಿನ ಮತಿಶ್ರೀಮ೦ತರು ಭಾರತೀಯ ಸಂಸ್ಕೃತಿಯ ಸೀಮಾಪುರುಷ 
ರೆ೦ಬುದನ್ನು ನೀವು ಕಾಣಿರೆ ' ನಮ್ಮ ಸ೦ಗೀತಗಗನವನ್ನು ಹೊತ್ತು ನಿಂತ 
ದಿವ್ಕದಿಗ್ಗಜಗಳೆ೦ಬುದನ್ನು ನೀವು ಕಾಣಿರೆ ? ಈ ಭವ್ಮಪರಂಪರೆಗೆ ಸೇರಿದ ಒಬ್ಬ 
ನಮ್ರ ಕನ್ನಡಿಗ, ನಾನು ; ಕರ್ಣಾಟಕಸರಸ್ವತಿಯ ಪೀಯೂಷವಾಹಿನಿಗಳೆರಡನ್ನೂ 
ಸವಿದ ಎಳೆಕೂಸು ; ಆಪಾತಮಧುರವಾದ ಸಂಗೀತ, ಆಲೋಚನಾಮಧುರವಾದ 
ಸಾಹಿತ್ಯ--ಇವೆರಡರ ಕನ್ನಡಿಗ ಡಿ೦ಗರಿಗ, ನಾನು ! ಕನ್ನಡದ ಪುಣ್ಮಭೂಮಿಯಲ್ಲಿ 
ನಾನು ಕಲಿತಿದ್ದನ್ನು ಭಾರತಭಾರತಿಯ ಪದತಲದಲ್ಲಿ ಅರ್ಪಿಸಿ ಆಚಾರ್ಕ ಯಣ, 


ಕನ್ನಡಿಗ ಪಂಡರೀಕವಿಠಲ ೨೩೫ 


ಶಾಸ್ತ್ರ ಖುಣಗಳನ್ನು ತೀರಿಸಲೆಂದು ಕ್ಷೇತ್ರಸ೦ಚಾರ ದಲ್ಲಿ ತೊಡಗಿದ್ದೇನೆ. ನಿನ್ನ 
ಕೊರತೆಯನ್ನಿದೋ, ನಿವಾರಿಸುತ್ತೇನೆ. ಇ೦ದಿನ ವಿದ್ವಾ೦ಸರಿಗೂ ಮುಂದಿನ ತಲೆ 
ಮಾರಿನವರಿಗೂ ಕೈದೀವಿಗೆಯಾಗುವಂತೆ, ಈ ಔತ್ರ ರೇಯಸಂಗೀತಶಾಸ್ತ್ರವನ್ನು 
ರಾಗಮಂಜರಿಯಾಗಿ ಹೇಳುತ್ತೇನೆ, ಕೇಳು.' 
ಕಿನ್ನರಿಯ ಇಂಚರದೊಡನೆ ಲೀನವಾಗುತ್ತ ಅವನ ಕಂಠಸಿರಿ ಪಲ್ಲವಿಸಿತು-- 
'ನಾದಶ್ರು ತಿಸ್ವರಗ್ರಾಮಮೂರ್ಛನಾತಾನಮಂಡಿತಃ ಜನಚಿತ್ತ೦ ರಂಜಯತಿ ಸ 
ರಾಗಃ ಕಥಿತೋ ಬುಧೈಃ. . . .' 
“ಭಗವನ್‌, ತಮ್ಮ ಹೆಸರನ್ನು ತಿಳಿಯುವ ಪುಣ್ಯವು ನಮಗುಂಟೆ ?' 
“ರಾಜನ್‌, ನನ್ನನ್ನು ಪ೦ಡರೀಕವಿಠಲನೆಂದು ಕರೆಯುತ್ತಾರೆ. 
xk ತೇ ತ 
ದಿಗ್ವಿಜಯದೀಕ್ಷಿತ 
ದಕ್ಷಿಣಭಾರತದ ಸಂಗೀತಪದ್ಧತಿಗೆ ಕರ್ಣಾಟಕಸ೦ಗೀತವೆ೦ದು ಹೆಸರು ಬರಲು, 
ಬಂದು ಸ್ಥಿರವಾಗಿ ನಿಲ್ಲಲು ಕನ್ನಡಿಗರು ಹೇಗೆ ಕಾರಣರಾದರೆ೦ಬುದನ್ನು ಅನ್ಯತ್ರ ಅನೇಕ 
ವೇಳೆ ವಿವರಿಸಿದ್ದೇನೆ. ದಕ್ಷಿಣಾಪಥದ ಸ೦ಗೀತವನ್ನು ಮಾತ್ರವೇ ಅಲ್ಲದೆ ಇಡೀ ಭಾರತೀಯ 
ಸ೦ಗೀತದ ಲಕ್ಷ್ಯಲಕ್ಷಣಗಳಲ್ಲಿ ಅವರು ನೇತಾರರಾಗಿ ಅದರ ಎಲ್ಲೆಗಳನ್ನು ವಿಸ್ತರಿಸಿದರು, 
ರೂಪರೇಖೆಗಳನ್ನು ನಿರ್ಧರಿಸಿದರು. ಕನ್ನಡಿಗರು ನಮ್ಮ ಸಂಗೀತಕ್ಕೆ ಪ್ರಬಂಧಕೋಶದ 
ಬೆನ್ನೆಲುಬನ್ನು ನಿರ್ಮಿಸಿದ್ದಾರೆ ; ಹೊಸ ಪ್ರಯೋಗಗಳ ಮೂಲಕ ಪ್ರಗತಿಯನ್ನು ಸಾಧಿಸಿ 
ದ್ದಾರೆ; ಲಕ್ಷ್ಮಭೂಯಿಷ್ಕವಾದ ಶಾಸ್ತ್ರೀಯಪ್ರಮೇಯಗಳನ್ನು ಹೊರತೆಗೆದು ವೈಜ್ಞಾನಿಕವಾಗಿ 
ನಿರೂಪಿಸಿದ್ದಾರೆ; ಈ ಕಲೆಯ ಬೇರುಗಳಲ್ಲಿ ಅಡಕವಾಗಿರುವ ನಾದವಿಜ್ಞಾನ, ಮನೋ 
ವಿಜ್ಞಾನ, ಶರೀರಶಾಸ್ತ್ರ, ಸೌಂದರ್ಯಮೀಮಾಂಸೆ ಇತ್ಯಾದಿ ಅದೆಷ್ಟೋ ಶಾಸ್ತ್ರಗಳಲ್ಲಿನ ಮೂಲ 
ಭೂತತತ್ತ್ವಗಳನ್ನು ಅನ್ವೇಷಿಸಿ, ಅನ್ವಯಿಸಿ ಈ ಕಲೆಯ ವ್ಯಾಪ್ತಿಯನ್ನು ಹಿಗ್ಗಿಸಿದ್ದಾರೆ; 
ನಿರಂತರವೂ ಏಕರೂಪವೂ ಆಗಿರುವ ಪ್ರಮೇಯ ಪಂಪರೆಯನ್ನು ನಿರ್ಮಿಸುವುದರ 
ಮೂಲಕ ಅದರ ಲಕ್ಸ್ಯಕ್ಕೆ ಕಾಲದೇಶಗಳಲ್ಲಿ ಐಕ್ಯವನ್ನೂ, ಅವಿಚ್ಛಿನ್ನತೆಯನ್ನೂ ತಾರ್ಕಿಕ 
ಹಿನ್ನೆಲೆಯನ್ನೂ ಒದಗಿಸಿದ್ದಾರೆ. ಈ ಪುಣ್ಯ ಪುರುಷರ ದಿವ್ಯಪ೦ಪರೆಯಲ್ಲಿ ಪಂಡರೀಕ 
ವಿಠಲನದು ಅಗ್ರಸ್ಥಾನ. ಇಷ್ಟೆಲ್ಲ ಕನ್ನಡಿಗರಲ್ಲಿ ತಾನು ಕನ್ನಡಿಗನೆಂದು ಪದೇಪದೇ 
ಹೆಮ್ಮೆಯಿ೦ದ ಹೇಳಿಕೊ೦ಡಿರುವ ಸ೦ಗೀತಶಾಸ್ತ್ರಕಾರನು ಅವನೊಬ್ಬನೇ. 
ಕನ್ನಡನಾಡಿನ ಸ೦ಗೀತಸೌರಭವನ್ನು ಭಾರತದ ಮೂಲೆಮೂಲೆಗಳಲ್ಲಿ ಹರಡುವ 
ದಿಗ್‌ವಿಜಯ ದೀಕ್ಷೆಯನ್ನು ತೊಟ್ಟು ಹೊರಟ ಪ೦ಡರೀಕವಿಠಲನು ಖಾನ್‌ದೇಶದ (?) 
ಫಾರಕೀವ೦ಶಸ್ಥ ಬುರಹಾನಖಾನನ ರಾಜಧಾನಿಯಾದ ಆನ೦ದವಲ್ಲೀ ನಗರದಲ್ಲಿ ನಿ೦ತು 
ಕರ್ಣಾಟಕಸ೦ಗೀತದಲ್ಲಿ ಪ್ರಮಾಣಭೂತವೆನ್ನಿಸಿದ ರಾಗಚಂದ್ರೋದಯವನ್ನು ರಚಿಸಿ 
ಅವನಿ೦ದ ಸನ್ಮಾನಿತನಾದನು. ಅಕಬರನು ಖಾನ್‌ದೇಶವನ್ನು ಆಕ್ರಮಿಸಿ ಗೆದ್ದು ಕೊ೦ಡಾಗ 
ಅವನ ಸೇನಾನಿಯಾಗಿದ್ದ ಮಾಧವಸಿ೦ಹನ ಆಸ್ಥಾನದಲ್ಲಿ ನೆಲೆಸಿ ಗ್ರಾಲಿಯರ್‌ನಗರದಲ್ಲಿ 


ತಾಗಮ೦ಜರಿಯನ್ನು ರಚಿಸಿದನು; ಇದು ಹಿಂದೂಸ್ಥಾನೀಸಂಗೀತ ಪದ್ಧತಿಯ ಆಧಾರ 
,೦ಥವಾಗಿ ಪರಿಣಮಿಸಿತು. ನಂತರ “ಕಪಿಲಮುನಿ'ಯಾದ ಅಕಬರನ ಆಸ್ಥಾನಕ್ಕೆ ಆಹ್ವಾ 
ನಿತನಾಗಿ ದೆಹಲಿಗೆ ತೆರಳಿ ಅಲ್ಲಿ ರಾಗಮಾಲಾ ಎಂಬ ಪ್ರಭಾವಶಾಲೀ ಪ್ರಕರಣಗ್ರಂಥ 
ವೊಂದನ್ನು ಹಿಂದೂಸ್ಥಾನೀಸಂಗೀತಕ್ಕೆ ಅರ್ಪಿಸಿದನು. ಅಕಬರನಿ೦ದ `ಅಕಬರೀಯ ಕಾಳಿ 
ನಾಸ'ನೆಂದು ಬಿರುದು ಪಡೆದು ಅವನ ಆಸ್ಥಾನದ ಅತ್ಯಂತ ಪ್ರಭಾವಶಾಲಿಯಾದ 
ನ೦ಗೀತನೇತಾರನೂ ಆಗಿ ಪ೦ಡರೀಕವಿಠಲನು ನರ್ತನನಿರ್ಣಯವನ್ನು ರಚಿಸಿದನು. 
ಅಪೂರ್ವಸಾಹಿತ್ಯಕೋವಿದನಾದ ಅವನು ಶ್ರೀಘ್ರಬೋಧಿನೀನಾಮಮಾಲಾ ಎಂಬ 
ಸಂಸ್ಕತ ನಿಘ೦ಟುವೊ೦ದನ್ನು ಬರೆದಿದ್ದಾನೆ, ನಾಯಕನಾಯಕೀ ಸನ್ನಿವೇಶಗಳಲ್ಲಿ 
ಮೂತಿಯ ಪಾತ್ರವನ್ನು ಕುರಿತ ದೂತೀಕರ್ಮಪ್ರಕಾಶವೆ೦ಬ ಶೃ೦ಗಾರಶಾಸ್ತ್ರವಿಷಯಕ 
ಪ್ರಕರಣ ಗ್ರಂಥವನ್ನೂ ರಚಿಸಿದ್ದಾನೆ. ಸ೦ಗೀತವೃತ್ತರತ್ನಾಕರಪೆ೦ಬ ಗ್ರ೦ಥವೊ೦ದು 
ಸ೦ಡರೀಕವಿಠಲಕೃತವೆ೦ದು ಹಸ್ತಪ್ರತಿಗಳಲ್ಲಿ ದೊರೆಯುತ್ತದೆ ; ಆದರೆ ಇದು ನರ್ತನ 
ನಿರ್ಣಯದ ನಾಮಾ೦ತರ ಮತ್ತು ಖಂಡ, ಅಷ್ಟೆ. ಕರ್ಣಾಟಕಸ೦ಗೀತ ಮತ್ತು ಹಿಂದೂ 
ನ್ಹಾನೀಸ೦ಗೀತಗಳಲ್ಲಿ ಮಾತ್ರವೇ ಅಲ್ಲದೆ ಪಂಡರೀಕವಿಠಲನು ಪರ್ಶಿಯನ್‌ ಸಂಗೀತದ 
ಗಾಢಪರಿಚಯವನ್ನೂ ಪಡೆದುಕೊ೦ಡಿದ್ದನು. ಇದು ಅವನ ರಾಗಮಾಲಾ ಮತ್ತು ರಾಗ 
ಮ೦ಜರೀಗಳಿ೦ದ ಸ್ಪಷ್ಟವಾಗುತ್ತದೆ. ಹೀಗೆ ಅವನು ಅನೇಕ ಶಾಸ್ತ್ರಗಳಲ್ಲಿ, ಅನೇಕ 
ಭಾಷೆಗಳಲ್ಲಿ, ಅನೇಕ ಸಂಗೀತ ಪದ್ಧತಿಗಳಲ್ಲಿ ಪರಿಣತನಾದ ಬಹುಶ್ರುತನಾಗಿದ್ದನು. 
ಅದು ಹಿಂದೂಸ್ಥಾನೀಸಂಗೀತದ ಅತ್ಯುಚ್ಛ್ರಾಯಕಾಲ. ಧ್ರುಪದಗಾಯನ ಪದ್ಧತಿಯ 
ಜನಕನಾದ ಮಾನತನ್ವಾರನೂ ಅವನ ಆಸ್ಥಾನದಲ್ಲಿ ಅದ್ವಿತೀಯ ಗಾಯಕರಾಗಿದ್ದ ಭಾನು 
ಪಂಡಿತ, ಬಕ್ಷಾನಾಯಕ ಮೊದಲಾದವರೂ ಆಗ ಬಾಳಿ ಬೆಳಗಿಸಿದರು. ಇಸ್ಲಾ೦ಷಾಹನ 
ಅಶ್ರಯದಲ್ಲಿ ರಾಮದಾಸನೂ ಮಹಾಪತಿಯೂ ಪ್ರಸಿದ್ಧ ಗಾನಾಚಾರ್ಯರಾಗಿದ್ದರು. ಬಿಜಾ 
ಪುರದ ಸುಲ್ತಾನ ಇಬ್ರಾಹಿ೦ ಆದಿಲ್‌ಷಾಹನು ಸ್ವತಃ ವಾದಕ-ಗಾಯಕ-ವಾಗ್ಗೇಯಕಾರ 
ನಾಗಿದ್ದು ಕಿತಾಬ್‌-ಇ-ನೌರಸ್‌ ಎಂಬ ಧ್ರುಪದಸಂಗ್ರಹವನ್ನು ಠಚಸಿದವನು. ಅವನ 
ಆಸ್ಥಾನವು ಸಾವಿರಾರು ಸಂಗೀತವಿದ್ವಾ೦ಸರ ಗಾಯನವಾದನಗಳಿಂದ ಪ್ರತಿಧ್ವನಿಸುತ್ತಿತ್ತು. 
ಅವರಲ್ಲಿ ಧ್ರುಪದೀಯಾ ಬಖ್ತಾರ್‌ಖಾನನೂ ಚಾ೦ದ್‌ಖಾನನೂ ಪ್ರಮುಖರಾಗಿದ್ದರು. 
ಅಕಬರನ ಆಸ್ಥಾನವ೦ತೂ ದೇಶವಿದೇಶಗಳ ಸಂಗೀತವಿಭೂತಿಯ ಸ೦ಗಮಸ್ಥಾನವೇ 
ಆಗಿತ್ತು. ಇರಾನ್‌, ತುರ್ಕಿ, ಟ್ರಾನ್ಪ್ಸೋಕ್ರೇನಿಯ, ತಬ್ರಿಜ್ಸ್‌, ಆಕ್ಸಸ್‌, ಮಂಗೋಲಿಯ 
ಮುಂತಾದ ದೂರದೇಶಗಳ ಪ್ರತಿಭಾವ೦ತಕಲಾವಿದರು ಆತನ ಆಸ್ಥಾನವನ್ನು "ಸಂಗೀತಾ 
ರ್ಣವಮಂದಿರ'ವನ್ನಾಗಿಸಿದ್ದರು; ಅದನ್ನು ತಾನಸೇನನ೦ತಹ ಗಾಯಕವಿಭೂತಿಪುರುಷನು 
ಅಲ೦ಕರಿಸಿದ್ದನು. ಅಕಬರನ ಆಸ್ಥಾನದಲ್ಲಿ ಗೋಪಾಲನಾಯಕ, ನೌಬತ್‌ಖಾನ್‌. 
ಪರ್ವೀನ್‌ಖಾನ್‌, ಮಿಯಾಲಾಲ್‌, ಸರಗಮ್‌ಖಾನ್‌, ರಂಗಸೇನ, ಬರ್ಹತ್‌ಖಾನ್‌, 
ಮಸೀತ್‌ಖಾನ್‌, ರಹೀ೦ಖಾನ್‌, ಬಾಬಾ ಕಿರಣದಾಸ, ಬಾಬಾ ರಾಮದಾಸ, ವೀರ 
ಮಂಡಲ, ಸುಭಾನ್‌, ಚಾ೦ದ್‌ಮಿಯಾ, ಬಾಜ್‌,ಬಹಾದೂರ್‌, ದಾವೂದ್‌, ತಾನತರ೦ಗ, 


ಕನ್ನಡಿಗ ಪ೦ಡರೀಕವಿಠಲ ೨೩೭ 


ಸೂರದಾಸ್‌, ಖಾಸಿ೦ ಮು೦ತಾದ ಇತರ ಗಾಯಕಶ್ರೇಷ್ಠರೂ ಅಲಂಕರಿಸಿದ್ದರು. ಇವರು 
ಗಳು ಮಾತ್ರವಲ್ಲದೆ ರೆಹಮಾನ್‌, ಶರ್ತೂ, ಹೀರಾ, ಗುಲ್‌ಬದನ್‌, ಸುಖ್‌ಬದನ್‌. 
ಮುಸ್ಪಮ್ಮತ್‌ ಇತ್ಯಾದಿ ಶ್ರೇಷ್ಠಗಾಯಕಿಯರೂ ಅಲ್ಲಿ ಶೋಭಿಸುತ್ತಿದ್ದರು. ತಬ್ರಿಜ್ಸ್‌ನ 
ಆಗಾ ಮಹಮ್ಮದ್‌ ಮತ್ತು ಅಚ್‌ವಾಲೀ, ನಿಶಾಪುರದ ಷರಾಫ್‌, ಟ್ರಾನ್ಸೋಕ್ಸೇನಿಯದ 
ಹಫೀಜ್ಸ್‌, ನಜ್ಸರ್‌ ಮೊದಲಾದ ಖ್ಯಾತಗಾಯಕರು ಅಲ್ಲಿ ಉನ್ನತಿಯನ್ನು ಸಾಧಿಸಿದ್ದರು. 
ದ್ವಾರಕೆಯ ಸಮೀಪದ ಬೃಂದಾವನದಲ್ಲಿ ಸ್ವಾಮಿ ಹರಿದಾಸನ ದಿವ್ಯಗಾಯನವೂ ಸ್ವಾಮಿ 
ಸೂರುದಾಸನ ಕೃಷ್ಣಕಥಾಕರ್ಣರಸಾಯನದ ಗಾಯನ ಗಂಗೆಯೂ ಇಂದ್ರಿಯಗಳನ್ನೂ 
ಮನಸ್ಸನ್ನೂ ಪವಿತ್ರಗೊಳಿಸುತ್ತಿದ್ದ ಕಾಲ, ಅದು. 

ಇಂತಹ ಸನ್ನಿವೇಶದಲ್ಲಿ ಪಂಡರೀಕವಿಠಲನು ಹಿ೦ದೂಸ್ಮಾನೀಸ೦ಗೀತದ ಲಕ್ಪ್ಯಲಕ್ಷಣ 
ಗಳೆರಡರಲ್ಲೂ ಅದ್ವಿತೀಯವಾದ ವಿದ್ವತ್ತನ್ನು ಗಳಿಸಿ ಅವುಗಳಲ್ಲಿ ಆಚಾರ್ಯಪುರುಷನಾದನು. 
ಅವನು ರಚಿಸಿರುವ ರಾಗಮಾಲಾ, ರಾಗಮ೦ಜರೀ, ನರ್ತನನಿರ್ಣಯಗಳು ಹಿ೦ದೂಸ್ಥಾನೀ 
ಸಂಗೀತಕ್ಕೆ ಇಂದಿಗೂ ಸೀಮಾಗ್ರ೦ಥಗಳಾದ ಪ್ರಾಮಾಣಿಕ ಆಕರಗಳೆ೦ದು ಹಿ೦ದಾಸ್ಥಾನೀ 
ಸಂಗೀತದ ಅಭಿಯುಕ್ತರೆಲ್ಲ ಅಂಗೀಕರಿಸುತ್ತಾರೆ. ಅಕಬರನ ಜೀವನ ಚರಿತ್ರಕಾರನೂ 
ಅವನ ಆಸ್ಥಾನಶ್ರೀಮ೦ತನೂ ಆಗಿದ್ದ ಅಬುಲ್‌ ಫಜ್ಸಲನೇ ತನ್ನ ಆಯಿನಾ-ಇ-ಅಕಬರೀ 
ಯಲ್ಲಿ ಪಂಡರೀಕವಿಠಲನು ರಾಗಮಾಲಾದಲ್ಲಿ ಹೇಳಿರುವ ರಾಗವಿ೦ಗಡನಾ ಪದ್ಧತಿಯನ್ನು 
ಅಂಗೀಕರಿಸಿ (ಆಕರಸ್ಮರಣೆಯಿಲ್ಲದೆ) ಉಲ್ಲೇಖಿಸಿಕೊ೦ಡಿದ್ದಾನೆ. ಕರ್ಣಾಟಕಸಂಗೀತದ 
ಗರಿಮೆಯನ್ನೂ ಕರ್ಣಾಟಕ ಸಂಸ್ಕೃತಿಯ ಹಿರಿಮೆಯನ್ನೂ ಮುಸ್ಲಿ೦ ಮತ್ತು ಮುಘಲ್‌ 
ದೊರೆಗಳ ರಾಜ್ಯಗಳಲ್ಲಿ ಪ್ರಸಾರಮಾಡಿ ಅವುಗಳಿಗೆ ಪ್ರತಿಷ್ಠೆಯನ್ನು ಗಳಿಸಿಕೊಟ್ಟ ಹೆಗ್ಗ 
ಳಿಕೆಯು ಅವನಿಗೇ ಸಲ್ಲಬೇಕು. 

ಈಗಾಗಲೇ ಸೂಚಿಸಿರುವಂತೆ ಪ೦ಡರೀಕವಿಠಲನು ಸ೦ಗೀತವಿಷಯಕವಾಗಿ ರಚಿ 
ಸಿರುವ ಗ್ರಂಥಗಳು ನಾಲ್ಕು : ರಾಗಚಂದ್ರೋದಯ, ರಾಗಮಾಲಾ, ರಾಗಮ೦ಜರೀ 
ಮತ್ತು ನರ್ತನನಿರ್ಣಯ. ಇವುಗಳಲ್ಲಿ ರಾಗಮಾಲಾ ಪ್ರತಿಜ್ಞಾರೂಪದ ಶ್ಲೋಕವನ್ನು 
-ಬಿಟ್ಟರೆ ಉಳಿದ ಇಡೀ ಗ ಸ೦ಥವು ನರ್ತನನಿರ್ಣಯದ ಆಯಾ ಅ೦ಶದೊಡನೆ ಅಕ್ಷರಸಾಮ್ಮ 
ವನ್ನು ಪಡೆದಿದೆ ; ಗ್ರ೦ಥಕರ್ತನಿಗೆ ವಿಶಿಷ್ಟವಾದ ಸಮಾಪ್ತಿವಾಕ್ಯವನ್ನು ಒಳಗೊಂಡಿಲ್ಲ. 
ಆದುದರಿಂದ ಅದು ನರ್ತನನಿರ್ಣಯದಿ೦ದ ಉದ್ದರಿಸಿಕೊಂಡ ಸಂಗ್ರಹ ಇರಬೇಕು. 
ಉಳಿದ ರಾಗಚಂದ್ರೋದಯ, ರಾಗಮ೦ಜರೀ ಮತ್ತು ನರ್ತನನಿರ್ಣಯ ಗ್ರಂಥಗಳ 
ವಿಶ್ಲೇಷಣಾತ್ಮಕ ಪರಿಚಯವನ್ನು ಮಾಡಿಕೊಡುವುದರ "ಮೂಲಕ ಪಂಡರೀಕ ವಿಠಲನ 
ಸಾಧನೆಗಳನ್ನು ಇಲ್ಲಿ ಪರಿಶೀಲಿಸಲಾಗುವುದು. 


'ರಾಗಚಂದ್ರೋದಯ 
ಸದ್ರಾಗಚಂದ್ರೋದಯ ಎಂಬ ಹೆಸರು ಗ್ರಂಥದ ಪ್ರಾರಂಭದಲ್ಲಿಯೂ ಪ್ರಕರ 
ಣಾ೦ತದ ಸಮಾಪ್ತಿವಾಕ್ಕಗಳಲ್ಲಿಯೂ ಕಂಡುಬರುತ್ತದೆ. ಆದರೆ ಗ್ರಂಥಕರ್ತನು ರಾಗ 


ಚಂ೦ದ್ರೋದಯವೆ೦ಬ ಹೆಸರಿನಲ್ಲಿಯೇ ಪಕ್ಷಪಾತವಿಟ್ಟಿದ್ದಾನೆಂದು ತೋರುತ್ತದೆ. 
ಗ.೦ಥದ ಪರಿಚಯ ಇಲ್ಲದವರು ಷಡ್ರಾಗಚಂದ್ರೋದಯವೆಂಬ ತಪ್ಪು ಹೆಸರನ್ನೂ 
ಅಲ್ಲಲ್ಲಿ ಹರಡಿದ್ದಾರೆ. ರಾಗಚಂದ್ರೋದಯದಲ್ಲಿ ಸ್ವರಪ್ರಸಾದ, ಸ್ವರಮೇಲಪ್ರಸಾದ, 
ಆಲಪ್ತಿಪ್ರಸಾದವೆ೦ಬ ಮೂರು ಪ್ರಕರಣಗಳಿವೆ. ಇವನ್ನು ಇಂದ್ರವಜ್ಯಾವೃತ್ತದಲ್ಲಿ ರಚಿ 
ಸಿದೆ. ಸ್ವರಪ್ಪಸಾದ ಪ್ರಕರಣದ ಪ್ರಾರಂಭದಲ್ಲಿ ಫಾರಕೀವ೦ಂಶದ ಬುರಹಾನಖಾನ 
ಭೂಪತಿಯ ಕೋರಿಕೆಯಂತೆ ಸಮಕಾಲೀನ ಸಂಗೀತದಲ್ಲಿದ್ದ ಲಕ್ಷ್ಯಲಕ್ಷಣವಿರೋಧ 
ಗಳನ್ನು ಸಮನ್ವಯಗೊಳಿಸಲು ಈ ಗ್ರ೦ಥವನ್ನು ರಚಿಸುವುದಾಗಿ ಪ೦ಡರೀಕವಿಠಲನು 
ಪ್ರತಿಜ್ಞೆಮಾಡುತ್ತಾನೆ. ಭರತಮುನಿ. ಹನೂಮ೦ತ, ಅರ್ಜುನ ಮೊದಲಾದವರ ಹೃದಯ 
ವನ್ನು ತಿಳಿದು ಅವರ ಮತಾನುಸಾರಿಯಾಗಿ ರಾಗಚಂದ್ರೋದಯವನ್ನು ರಚಿಸಿದ್ದೇನೆ 
ಎಂದೂ ಅವನು ಹೇಳಿಕೊ೦ಡಿದ್ದಾನೆ. ನಂತರ ಮೂರು ಪ್ರಕರಣಗಳಲ್ಲಿ ವಿವರಿಸಲಿರುವ 
ವಿಷಯಗಳ ಪರಿವಿಡಿಯಿದೆ. ಸ್ವರಪ್ರಸಾದದಲ್ಲಿ ನಾದೋತ್ಪತ್ತಿ, ಸ್ಥಾಯಿಗಳು, ಶ್ರುತಿಗಳು, 
ಪ್ರಕೃತಿ ವಿಕೃತಿಸ್ಟರಗಳು, ವಾದಿಯೇ ಮೊದಲಾದ ಸ್ವರಚಾತುರ್ವಿಧ್ಯ, ಗ್ರಾಮ-ಮೂರ್ಛನೆ- 
ತಾನ-ವರ್ಣ-ಅಲಂಕಾರ ಈ ವಿಷಯಗಳನ್ನು ಸಾಂಪ್ರದಾಯಿಕವಾಗಿ, ಸಂಕ್ಷೇಪವಾದ 
ಆದರೆ ಸುಸ್ಪಷ್ಟವಾದ ಮಾತುಗಳಲ್ಲಿ ವಿವರಿಸಲಾಗಿದೆ. 

ಈ ಪ್ರಸಾದದಲ್ಲಿ ಸ್ವಾರಸ್ಯಕರವಾಗಿರುವ ಒಂದೆರಡು ಸಂಗತಿಗಳನ್ನು ಸ್ಥಾಲೀಪುಲಾಕ 
ನ್ಯಾಯದಿಂದ ಪ್ರಸ್ತಾಪಿಸಬಹುದು : "ಶ್ರುತಿಯೂ ಸ್ವರವೂ ಬೇರೆಬೇರೆಯೆಂದು ನೀನು 
ಹೇಳುವುದು ಸರಿಯಲ್ಲ ; ಷಡ್ಡದ ಮೊದಲನೆಯ ಶ್ರುತಿಯು ಷಡ್ಡದ್ದೂ ಹೌದು, ಕೈಶಿಕಿ 
ನಿಷಾದದ್ದೂ ಹೌದು, ಅಲ್ಲವೆ ?' 

"ಒಂದೇ ಸ್ವರವು ತನ್ನದಲ್ಲದ ಇನ್ನೊ೦ದು ಶ್ರುತಿಯಲ್ಲೂ ಇರಬಲ್ಲುದು ಎಂಬುದ 
ರಿ೦ದ ಇದನ್ನು ಸಾಧಿಸಬಹುದು. (ಶ್ರುತಿಯೂ ಸ್ವರವೂ ಬೇರೆಬೇರೆ ಹೇಗೆ೦ದರೆ) ಆತ್ಮನು 
ಪ್ರೇರಿಸುವ ಪ್ರಾಣವಾಯುವು ಮೇಲು ಮುಖವಾಗಿ ಚಲಿಸಿ ಯಾವುದಾದರೊಂದು ನಾಡಿ 
ಯನ್ನು ಹೊಡೆದು ಅದರಲ್ಲಿ ಸಂಚರಿಸುವುದರಿಂದ ಧ್ವನಿಯು ಹುಟ್ಟುತ್ತದೆ. ಇಂತಹ 
ಮೊದಲನೆಯ ಹೊಡೆತದ ಮಾತ್ರದಿಂದ ಕೇಳಿಸುವ ಧ್ವನಿಯೇ ಶ್ರುತಿ. ಇದರ ಅನುಧ್ವಾನ 
ದಿಂದ, ಎಂದರೆ ಅನುರಣನದಿ೦ದ ಗೋಚರಿಸುವಂತಹದು ಸ್ವರ.” 

ನನು ಸ್ವರಸ್ಯ ಶ್ರುತಿತಃ ಪೃಥಕ್ಸ್ಟ್‌೦ ತ್ವಯಾ ಯದುಕ್ತಂ ನ ತಥಾತ್ರ ಯುಕ್ತಮ್‌ | 
ಸಾದ್ಯಶ್ರುತೇಃ ಕೈಶಿಕಿನೇಶ್ಚ ಭೇದಃ ಕುತಸ್ತಥಾನ್ಯಶ್ರುತಿತಃ ಸ್ಪರಾಣಾಮ್‌ | 
ಯಥೇಶ್ವರಪ್ರೇರಿತವಾತಚಕ್ರಘಾತಾತ್‌ ಪ್ರಭೂತಧ್ವನಿರೇವ ನಾಡ್ಯಾಮ್‌ | 
ಪ್ರಾಗ್‌ಘಾತಮಾತ್ರಶ್ರವಣಾತ್‌ ಶ್ರುಶಿಶ್ವಾನುಧ್ವಾನರೂಪಃ ಸ್ವರ ಇತ್ಯಕಿಂಚತ್‌ | 
(ರಾಗಚಂದ್ರೋದಯ ೧.೩೧,೩೨) 
ಎಲ್ಲ ರಾಗಗಳೂ ಷಡ್ಡಗ್ರಾಮದಲ್ಲಿಯೇ ಹುಟ್ಟಿ ಷಡ್ಡವೇ ಗ್ರಹಾಂ೦ಶನ್ಯಾಸಗಳಾಗಿವೆ, 
ಷಡ್ಡಗ್ರಾಮದ ಮೂರ್ಛನೆಗಳು ಮಾತ್ರ ರಾಗವರ್ಣನೆಗೆ ಪ್ರಸಕ್ತವಾಗಿವೆ ಎನ್ನುವ ಮಾತೂ 
ಅಲ್ಲಿಯೇ ದೊರೆಯುತ್ತದೆ. 


ಕನ್ನಡಿಗ ಪಂಡರೀಕವಿಠಲ ೨೩೯ 


ರಾಗೇಷು ಸ-ಗ್ರಾಮಜನಿತ್ವಮೇವ ದೃಷ್ಟಂ ತತೋ ಗ್ರಾಮಯುಗಂ ನಹೀಷ್ಟಮ್‌ | 
(ಅದೇ ಗ್ರ೦ಥ ೧.೩೮) 
ಸರ್ವತ್ರ ಷಡ್ಜೋ ಗ್ರಹ ಏವ ರಾಗೇ ರಕ್ತೈಕಹೇತೋರ್ನಿಧಪಾದಯೋ ಯೇ | 
ವರ್ಣಃ ಪ್ರಯೋಜ್ಯಾ ನ ತು ತೇ ಸ್ವರಾಶ್ವ ತಾ ಮೂರ್ಛನಾಃ ಷಡ್ಜಭವಾ ಹ್ಯಶೇಷಾಃ ॥ 
(ಅದೇ ಗ್ರಂಥ ೧.೫೧) 
ರಾಗಚಂದ್ರೋದಯದ ಎರಡನೆಯ ಸ್ವರಮೇಲಪ್ರಸಾದವನ್ನು ವೀಣಾಪ್ರಕರಣ 
ಎಂದೂ ಹೆಸರಿಸಿದೆ. ಗ್ರಂಥದಲ್ಲಿಯೂ ಕರ್ಣಾಟಕಸಂಗೀತದಲ್ಲಿಯೂ ಈ ಪ್ರಕರಣವು 
ಅತ್ಯ೦ತ ಮಹತ್ತ್ವಪೂರ್ಣದ್ದಾಗಿದೆ. ಮೊದಲನೆಯ ಪ್ರಸಾದದಲ್ಲಿ ನಿರೂಪಿತವಾಗಿರುವ 
ಸ್ವರಗಳು ಸ್ಪಷ್ಟವಾಗಿ ವ್ಯಕ್ತವಾಗುವುದು ವೀಣೆಯಲ್ಲಿ, ಆದುದರಿಂದ ವೀಣೆಯನ್ನು ವರ್ಣಿ 
ಸುತ್ತೇನೆ ಎ೦ದು ಪ್ರತಿಜ್ಞೆಯನ್ನು ಮಾಡಿ ಪ೦ಡರೀಕವಿಠಲನು ಅದರ ವಿವಿಧ ಭಾಗಗಳ 
ಅಭಿಮಾನಿದೇವತೆಗಳನ್ನೂ ವೀಣೆಯ ಪಾಪನಾಶಕತ್ವವನ್ನೂ ಹೇಳುತ್ತಾನೆ. ನಂತರ ಶುದ್ಧ 
ಮೇಲ, ಮಧ್ಯಮೇಲ ಎ೦ಬ ಎರಡು ವೀಣಾಪ್ರಕಾರಗಳನ್ನೂ ಅವುಗಳಲ್ಲಿ ಪ್ರತ್ಯೇಕವಾಗಿ 
ಏಕರಾಗಮೇಲ, ಅಖಿಲರಾಗಮೇಲ ಎ೦ಬ ಪ್ರಭೇದಗಳನ್ನೂ ನಿರೂಪಿಸುತ್ತಾನೆ. ರಾಮಾ 
ಮಾತ್ಯನು ಸ್ವರಮೇಳಕಳಾನಿಧಿಯಲ್ಲಿ ಕೊಡುವ ಆಯಾ ವರ್ಣನೆಗಳಿಗೆ ಇವು ಸಂಪೂರ್ಣ 
ವಾಗಿ ಸಮವಾಗಿವೆ. ಇವುಗಳನ್ನು ಹಿ೦ದಿನ ಅಧ್ಯಾಯದಲ್ಲಿ ಹೇಳಲಾಗಿದೆ. ಪಂಡರೀಕ 
ವಿಠಲನು ಬಹುಶಃ ರಾಮಾಮಾತ್ಯನಿಗಿ೦ತ ಸ್ವಲ್ಪ ಹಿರಿಯನೆಂದೂ ದೂರವಾದ ಖಾನ್‌ 
ದೇಶದಲ್ಲಿ ರಾಗಚಂದ್ರೋದಯವನ್ನು ರಚಿಸಿದನೆಂದೂ ಸ್ವರಮೇಳಕಳಾನಿಧಿಯ ಪರಿ 
ಚಯವು ಅವನಿಗೆ ಇರಲಿಲ್ಲವೆ೦ದೂ ಇಲ್ಲಿ ಗಮನಿಸಬೇಕು. ತಂತಿಗಳಲ್ಲಿ ಸ್ವರವ್ಯವಸ್ಥೆ, 
ದಂಡಿಯಲ್ಲಿ ಮೆಟ್ಟುಗಳನ್ನಿಡುವುದು, ಪಕ್ಕಸಾರಣಿ ವಿಧಾನ, ಸ್ವಯಂಭೂಸ್ವರಗಳನ್ನು ಉಪ 
ಯೋಗಿಸಿಕೊ೦ಡು ಸ್ಟರಸ್ಥಾನಗಳನ್ನು ನಿರ್ಣಯಿಸುವುದು ಇವೆಲ್ಲವನ್ನೂ ರಾಮಾಮಾತ್ಯ 
ನಂತೆಯೇ, ಆದರೆ ಸ್ವತಂತ್ರವಾಗಿ, ಅವನು ವಿವರಿಸುತ್ತಾನೆ. ಸ್ತಿಯಂಭೂಸ್ವರಗಳಿಂದ 
ಇತರ ಸ್ವರಸ್ಥಾನಗಳನ್ನು ನಿರ್ಣಯಿಸುವುದು ಅತ್ಯಂತ ಸರಿಯಾದ ಮಾರ್ಗ; ಇದಕ್ಕೆ ಸ್ಟ 
`ಬುದ್ಧಿಯೇನೂ ಬೇಕಾಗಿಲ್ಲ : ಸಾಕ್ಷಾತ್‌ ಈಶ್ವರನಿಗೂ ಈ ಸ್ಪರಪ್ರಮಾಣಗಳನ್ನು ಅನ್ಯಥಾ 
ಮಾಡಲು ಆಗುವುದಿಲ್ಲ ಎಂಬ ಆತ್ಮ ಪ್ರತ್ಯಯದ ಮಾತುಗಳನ್ನು ಅವನು ಆಡಿದ್ದಾನೆ : 
ಸರ್ವೇ$ನುಮಂದ್ರಾಹ್ವಯಕಾಶ್ಚ ಮಂದ್ರಾಃ ಸ್ವಯ೦ಭುವೋ ನ ಸ್ವಧಿಯಾ ನಿಬದ್ಧಾಃ | 
ಪ್ರಮಾಣಯುಕ್ತಾಃ ಸಕಲಸ್ಟರಾಸ್ತೇ ನೈವಾನ್ಯಥಾ ಕಶ್ಚನ ಕರ್ತುಮೀಶಃ | 
(ಅದೇ ಗ್ರ೦ಥ, ೨.೨೬) 
ಈ ಸ೦ದರ್ಭದಲ್ಲಿ ಅವನು ಹೇಳುವ ಮಾತು ಮುಖ್ಯವಾದ ಒ೦ದು ಪ್ರಮೇಯವನ್ನು 
ಇಂಗಿತಗೊಳಿಸುತ್ತದೆ. ಅನುಮ೦ದ್ರ, ಮಂದೃ,' ತಾರ ಎ೦ಬ ಸ್ಥಾಯಿಗಳಲ್ಲಿರುವ ಸ್ವರ 
ಗಳಲ್ಲಿ ಒಂದೊಂದು ಶ್ರುತಿಯು ಹೆಚ್ಚೋ ಕಡಿಮೆಯೋ ಆದರೂ ದೋಷವಲ್ಲ ; 
ಅಸ೦ಪ್ರದಾಯವಾದಿಗಳಿಗೆ ಮಾತ್ರ (ಶಾಸ್ತ್ರಸ೦ಪ್ರದಾಯವು ತಿಳಿಯದ ನವೀನ 'ಪಂಡಿತ' 
ರಿಗೆ) ಇದು ನುಂಗಲಾರದ ತುತ್ತೇ. ಅಂತಹವರು ಮಧ್ಯ. ತಾರ ಮತ್ತು ಅತಿತಾರಸ್ಥಾಯಿ 
ಗಳಲ್ಲಿ ಈ ಸ್ವರಗಳನ್ನು ಸ೦ವಾದಭಾವಗಳಿ೦ದ, ಎಂದರೆ ಷಡ್ಡ-ಶುದ್ಧಮಧ್ಯಮ. ಷಡ್ಡ- 


ಪಂಚಮ ಭಾವಗಳಿಂದ ನಿರ್ಣಯಿಸಿಕೊಳ್ಳಬೇಕು. ಇದರಿಂದ ವಾದೀತ್ವ-ಭಗ್ನತಾಪರಿ 
ಣಾಮವನ್ನು ಪರೋಕ್ಷವಾಗಿ ಹೇಳಿದಂತಾಗುತ್ತದೆ. ಅಲ್ಲದೆ ನೀಚಸ್ಥಾಯಿಗಳಲ್ಲಿಯೂ 
ಉಚ್ಚಸ್ಥಾಯಿಗಳಲ್ಲಿಯೂ ಒಂದೇ ಸ್ವರಪ್ರಮಾಣವು ಸ್ವಲ್ಪ ಬೇರೆಯಾಗಿ ಕಿವಿಗೆ ಕೇಳಿಸು 
ತ್ತದೆ೦ಬ ಅನುಭವಸಿದ್ಧಸ೦ಗತಿಯನ್ನು ಇಲ್ಲಿ ಹೇಳಿರುವಂತೆ ತೋರುತ್ತದೆ : 
ಹೀನಾಧಿಕ್ಕೆಕಶ್ರುತಿಸ್ಟರಾ ಯೇ ಮ೦ದ್ರಾನುಮಂದ್ಭಾಶ್ರಿತತಾರಸಂಸ್ಥಾಃ | 
ನ ದೋಷವಂತಸ್ತೃತಿದುರ್ಗಹ೦ ತದಸಂಪ್ರದಾಯಾಶ್ರಿತಪಂಡಿತಾನಾಮ್‌ | 
ಸಂವಾದಿನೌ ಯೋಜಯ ಸರ್ವತಸ್ತು ಸ್ವಸ್ತ ಪ್ರಮಾಣಾದಿತಿ ಮಧ್ಯತೋಪಿ | 
ತಾರೇ*ತಿತಾರೇ ಚ ನಿವೇಶನೀಯಾಃ ಸಾರ್ಯೋ ಯಥಾಯೋಗಮಿಮಾಃ ಸುಧೀಭಿಃ | 
(ಅದೇ ಗ್ರ೦ಥ, ೨.೨೭, ೨೮) 


'ಹದಿನಾಲ್ಕು ಸ್ವರಸ್ಥಾನಗಳನ್ನು ಹದಿನಾಲ್ಕೆ೦ದು ಹೇಳಿದರೂ ವೀಣಾದ೦ಡದಲ್ಲಿ ಹನ್ನೆ 
ರಡೇ ಮೆಟ್ಟುಗಳನ್ನಿಟ್ಟೆಯಲ್ಲ, ಕಾಕಲ್ಕ೦ತರ ಸ್ವರಗಳಿಗೇಕೆ ಮೆಟ್ಟುಗಳಿಲ್ಲ ?' 

“ಇವುಗಳಿಗೂ ಮೆಟ್ಟುಗಳನ್ನಿಟ್ಟರೆ ಅಕ್ಕಪಕ್ಕದ ಸ್ವರಗಳಲ್ಲಿ ಸ೦ಕೀರ್ಣಭಾವವು (ಕಲ 
ಬೆರಕೆ) ಹುಟ್ಟಿ ಸ್ವರಸಾ೦ಕರ್ಯವಾಗುತ್ತದೆ; ಈ ಮೆಟ್ಟುಗಳು ತೀರ ಸಮೀಪವಾಗಿಬಿಡುವುದ 
ರಿ೦ದ ನುಡಿಸಲು ಅನುಕೂಲವಾಗದು.' 

`ಕಾಕಲ್ಕ೦ತರಸ್ವರಗಳಿರುವ ರಾಗಗಳನ್ನು ನುಡಿಸಬೇಕಾದರೆ ಏನು ಮಾಡಬೇಕು ?' 

`ಲಕ್ಷ್ಯವಿದರು ಅ೦ತರಗಾ೦ಧಾರವನ್ನು ಲಘುಮಧ್ಯಮದಿ೦ದಲೂ ಕಾಕಲಿ ನಿಷಾದ 
ವನ್ನು ಲಘುಷಡ್ಡದಿ೦ದಲೂ ಪ್ರತಿನಿಧಿಸುತ್ತಾರೆ. ಎಂದರೆ ಲಘುಮಧ್ಯಮ-ಲಘುಷಡ್ಡ 
ಸ್ಥಾನಗಳಲ್ಲಿ ಮಾತ್ರ ಮೆಟ್ಟುಗಳನ್ನಿಡುತ್ತಾರೆ. ಅ೦ತರಕಾಕಲೀಸ್ಟರಗಳನ್ನು ನುಡಿಸದೆ ಅವು 
ಗಳ ಬದಲು ಈ ಮೆಟ್ಟುಗಳಲ್ಲಿ ಬರುವ ಸ್ವರಸ್ಥಾನಗಳನ್ನೇ ಅಂತರ ಕಾಕಲೀಗಳೆಂದು 
ಕಲ್ಪಿಸಿಕೊಳ್ಳುತ್ತಾರೆ. ಒಂದು ವೇಳೆ ಅ೦ತರಕಾಕಲಿಗಳನ್ನೇ ಮುಡಿಸಬೇಕಾದಂತಹ 
(ಗಾ೦ಧರ್ವಸ೦ಗೀತದ, ಗ್ರಾಮಪದ್ಧತಿಯ) ರಾಗವು ಒದಗಿದರೆ ಆಗ ಸೂಕ್ಕ್ಮಶ್ರವಣ 
ವಿಜ್ಞರಾದ ವೈಣಿಕರು ಈ ಮೆಟ್ಟುಗಳನ್ನು ಒಲದೊಂದು ಶ್ರುತಿಯಷ್ಟು ಹಿಂದಕ್ಕೆ (ಮೇರು 
ವಿನೆಡೆಗೆ) ಜರುಗಿಸಿಕೊ೦ಡು ಈ ಸ್ವರಗಳನ್ನು ಪಡೆಯುತ್ತಾರೆ. ಅಂತೆಯೇ (ಶ್ರೀರಾಗ 
ದಲ್ಲಿರುವಂತೆ) ರಿಧ-ಗಳು ಚತುಃಶ್ರುತಿಕವಾದಾಗ ಶುದ್ಧ ರಿಧ-ಸ್ಥಾನಗಳಲ್ಲಿರುವ ಮೆಟ್ಟು 
ಗಳನ್ನು ಒಂದೊಂದು ಶ್ರುತಿಯಷ್ಟು ಮಂದಕ್ಕೆ ಜರುಗಿಸಿಕೊಳ್ಳಬೇಕು. (ಶುದ್ಧವರಾಲೀ, 
ಶುದ್ಧರಾಮಕ್ರೀ ಮುಂತಾದ ರಾಗಗಳಲ್ಲಿರುವಂತೆ) ಮಧ್ಯಮವು ಪಂಚಶ್ರುತಿಕವಾದಾಗ 
ಶುದ್ಧಮಧ್ಯಮದ ಮೆಟ್ಟನ್ನು ಮೂರುಶ್ರುತಿಗಳಷ್ಟು ಮುಂದಕ್ಕೆ ಜರುಗಿಸಿಕೊಳ್ಳಬೇಕು. 
ಇದೇ ಪ್ರತಿನಿಧಿತತ್ತ್ವ.' (ಅದೇ ಗ್ರಂಥ, ೨.೩೦-೩೪) 

ರಾಮಾಮಾತ್ಯನು ಇದೇ ಸಂದರ್ಭದಲ್ಲಿ ಹೇಳಿದ ಮಾತುಗಳೊಡನೆ ಇವು ಹೋಲುವು 
ದನ್ನು ಗಮನಿಸಬಹುದು. ಚತುಃಶ್ರುತಿ (ಪ೦ಚಶ್ರುತಿಯಲ್ಲ!) ರಿಧ-ಗಳಿಗೂ ಪಂಚಶ್ರುತಿ 
ಮಧ್ಯಮಕ್ಕೂ ಯಥಾಯೋಗ್ಯವಾಗಿ ಮೆಟ್ಟುಗಳನ್ನಿಟ್ಟುಕೊಳ್ಳಬೇಕೆ೦ದು ಹೇಳಿರುವುದು 
ಪಂಡರೀಕವಿಠಲನೊಬ್ಬನೆ. 


ಕನ್ನಡಿಗ ಪಂಡರೀಕವಿಠಲ ೨೪೧ 


ತೊ೦ಬತ್ತು ರಾಗಮೇಳಗಳ ಪ್ರಸ್ತಾರ 

ಪ೦ಡರೀಕವಿಠಲನು ಮೂಡಿಸಿರುವ ಕ್ರಾಂತಿಕಾರಕ ಕಲ್ಪನೆಗಳಲ್ಲಿ ಅತ್ಯಂತ ಮಹತ್ತ್ವ 
ಪೂರ್ಣವೂ ಪ್ರಭಾವಶಾಲಿಯೂ ಆಗಿರುವುದು ರಾಗಮೇಳಗಳ ಗಣಿತಪ ್ರಸ್ತಾರ. ಕರ್ಣಾಟಕ 
ಸ೦ಗೀತದ ಇತಿಹಾಸದಲ್ಲಿ ಮ೦ಡಿತವಾದ ಮೇಳಕರ್ತಪ್ರಸ್ತಾರಗಳಲ್ಲೆಲ್ಲ ಇದೇ ಅತ್ಯ೦ತ 
ತರ್ಕಶುದ್ಧವೂ ವೈಜ್ಞಾನಿಕವೂ ಪ್ರಾಚೀನತಮವೂ ಆಗಿದೆ. 

ಈ ಪ್ರಸ್ತಾರಕ್ಕೆ ಅನುಕೂಲಿಸುವಂತೆ ಅವನು ಸ್ಪರವ್ಯವಸ್ಥೆಯನ್ನು ಹೀಗೆ ಏರ್ಪಡಿಸಿ 
ಕೊಂಡಿದ್ದಾನೆ. (ಇಲ್ಲಿ ೧೭೬ನೆಯ ಪುಟದಲ್ಲಿ ಬಳಸಿರುವ ಸಂಕೇತಗಳ ಜೊತೆಗೆ ಇವನ್ನೂ 
ಬಳಸಿದೆ : ಚತುಃಶ್ರುತಿ-ಚ ;. ಲಘು-ಲ ; ಊರ್ಧ್ವ-ಊ ; ಅಲ್ಪಪ್ರಯೋಗ-ಅಲ್ಪ ; 
ಅಪರೂಪ-ಅಪ ; ಪ್ರತಿ-ಪ) 








ಶ್ರುತಿಸಂಖ್ಯೆ ಸ್ವರದ ಹೆಸರು ಪರ್ಯಾಯಸ್ವರ | ಶ್ರುತಿಸಂಖ್ಯೆ ಸ್ವರದ ಹೆಸರು ಪರ್ಯಾಯಸ್ಪರ 


೧ ಕೈ. ನಿ ಷಧ 

೨ ಕಾನಿ (ಅಲ್ಪ) 

೩ ಲ.ಸ ದ 

೪ ಸ — 

೫ ಕ ಷ್ಟ 

ಹ ತ ತ 

೩ ಶು.ರಿ — 

೮ ಚ.ರಿ § 

೯ ಶು.ಗ ಪಂ.ರಿ 
೧೦ ಸಾ.ಗ ಷರಿ 
೧೧ ಅಂ.ಗ (ಅಲ್ಪ) 


. ಹೀಗೆ ರಿಧ-ಗಳಲ್ಲಿ (೮, ೯, ೧೦ ; ೨೦, ೨೧, ೨೨) ಮೂರು ಮೂರು "ಗತಿ' (ವಿಕೃತಿ) 
ಗಳೂ ನಿ-ಯಲ್ಲಿ (೨೨, ೧, ೨) ಮೂರು ಗತಿಗಳೂ ಗ-ದಲ್ಲಿ (೧೦, ೧೧, ೧೨, ೧೩) 
ನಾಲ್ಕು ಗತಿಗಳೂ ಮ-ದಲ್ಲಿ (೧೬) ಒ೦ದು ಗತಿಯೂ ಇರುತ್ತವೆ. ಈ "ಗತಿ' ವಿನ್ಯಾಸ 
ಪದ್ಧತಿಯನ್ನು ಪ೦ಡರೀಕವಿಠಲನು ತನ್ನ ಎಲ್ಲ ಸ೦ಗೀತಶಾಸ್ತ್ರಗ್ರ೦ಥಗಳಲ್ಲಿಯೂ ಬಳಸಿ 
ದ್ದಾನೆ. 

, ಇವುಗಳನ್ನು ಬಳಸಿಕೊ೦ಡು ರಾಗಮೇಳಗಳನ್ನು ಹೇಗೆ ಪ್ರಸ್ತಾರಗೊಳಿಸಬೇಕೆ೦ದು 
ರಾಗಚಂದ್ರೋದಯದ ಸ್ವರಮೇಲಪ್ರಸಾದವು ಬೋಧಿಸುತ್ತದೆ. ಸಗಮಪನಿ-ಸ್ವರಗಳು 
ಮೂರು ಮೂರು ಶ್ರುತಿಗಳ ಪರಮಾವಧಿಯಲ್ಲಿ ವಿಕೃತಿಯನ್ನು ಪಡೆಯುತ್ತವೆ. ಇವು 
ಗಳಲ್ಲಿ ವ್ಯಸ್ತವೂ ಸಮಸ್ತವೂ ಆದ ವಿಕೃತಿಯನ್ನು ಪರ್ಯಾಯವೃತ್ತಿಯಿ೦ದ ಮಾಡಿದರೆ ರಾಗ 
ಮೇಳಗಳು ಜನಿಸುತ್ತವೆ. ಪರ್ಕಾಯವೃತ್ತಿಯಿ೦ದ ಎಂದರೆ ನೆರೆಹೊರೆಯ ಸ್ವರಗಳಲ್ಲಿ 
ಪರ್ಯಾಯಭಾವಗಳನ್ನು ಗಮನಿಸಿಕೊಂಡು ಎ೦ದು ಅರ್ಥ. ಉದಾಹರಣೆಗೆ. ಒಂಭತ್ತನೆಯ 
ಶ್ರುತಿಯಲ್ಲಿ ಸ್ವರಸ್ಥಾನವು ರಿಷಭವಾದರೆ ಅದರ ಮುಂದಿನದು ಗಾಂಧಾರ ; ಅದು 


೨೪೨ ಕರ್ಣಾಟಕಸ೦ಗೀತವಾಹಿನಿ 


ಗಾ೦ಧಾರವಾದರೆ ಅದಗ ಹಿಂದಿನದು ರಿಷಭ, ಇತ್ಯಾದಿ. ಹೀಗೆ, ಷಡ್ಡದಲ್ಲಿ ವಿಕೃತಿಯನ್ನು 
ಹೇಳಿದರೆ ಅಂತಹ ಸ್ವರಸ೦ಯೋಗಗಳಲ್ಲಿ ಸ೦ದರ್ಭವನ್ನರಿತು ನಿಧ-ಗಳನ್ನು ಬಿಡಬೇಕು. 
ಉದಾ. ಲಘುಷಡ್ಡವಿರುವಾಗ ಬೇರೆ ನಿಷಾದವನ್ನು ಎಣಿಸಿಕೊಳ್ಳಬಾರದು. 

ಗಮಪನಿ-ಗಳು ವಿಕೃತವಾದಾಗ ಅ೦ತಹ ಸ್ವರಸ೦ಯೋಜನೆಗಳಲ್ಲಿ ಶುದ್ಧ ಗಮಪನಿ- 
ಗಳನ್ನು ಪುನಃ ಎಣಿಸಿಕೊಳ್ಳಬಾರದು. ಏಕೆಂದರೆ ಈ ಶುದ್ಧಸ್ಥಾನಗಳಲ್ಲಿ ಸ್ವರಗಳಿದ್ದರೆ ಅವು 
ಹಿ೦ದಿನ ಸ್ವರಗಳ ವಿಕೃತಿಗಳಾಗಿರುತ್ತವೆ. ಇಲ್ಲದಿದ್ದರೆ ಅವುಗಳ ಹಿಂದಿನ ಸ್ವರಗಳು ಶುದ್ಧ 
ಸ್ಥಾನದಲ್ಲಿ ಪ್ರಯುಕ್ತವಾಗಿರುತ್ತವೆ. ಉದಾಹರಣೆಗೆ ಗಾ೦ಧಾರವು ಸಾಧಾರಣವಾದಾಗ 
ಒಂಭತ್ತನೆಯ ಶ್ರುತಿಸ್ಥಾನದಲ್ಲಿ ಸ್ವರವಿದ್ದರೆ ಅದು ಶುದ್ಧಗಾಂಧಾರವಲ್ಲ, ಪಂಚಪಶ್ರುತಿ 
ರಿಷಭ. ಒಂಭತ್ತನೆಯ ಶ್ರುತಿಯಲ್ಲಿ ಸ್ವರವಿಲ್ಲದಿದ್ದರೆ ರಿಷಭವು ತನ್ನ ಶುದ್ಧಸ್ಥಾನದಲ್ಲಿರು 
ತ್ತದೆ (ಅಥವಾ ಅಪರೂಪವಾಗಿ ಚತುಃಪ್ರುತಿಕವಾಗಿರುತ್ತದೆ.) ಲಘುಷಡ್ಡಪ೦ಚಮಗಳು 
ಒ೦ದು ಸ್ವರಸ೦ಯೋಜನೆಯಲ್ಲಿ ಬಂದಿದ್ದರೆ ಅಲ್ಲಿ ಷಡ್ಡಪ೦ಚಮಗಳನ್ನು ಪುನಃ ಎಣಿಸಿ 
ಕೊಳ್ಳಬೇಕು, ನಿಷಾದಗಾಂಧಾರಗಳನ್ನು ಎಣಿಸಿಕೊಳ್ಳಬಾರದು. ನಿಸ-ಗಳಲ್ಲಿ ಎರಡರ 
ಲ್ಲಿಯೂ ವಿಕೃತಿಯಿದ್ದರೆ ಅಲ್ಲಿ ಧೈವತವನ್ನು ಹೇಳೆಬಾರದು. ಅಥವಾ ಗಮ-ಗಳು ಎರಡೂ 
ವಿಕೃತವಾದರೆ ರಿಷಭವನ್ನು ಅಂತಹ ಸ್ವರಸ೦ಯೋಜನೆಯಲ್ಲಿ ಹೇಳಬಾರದು. 
ಗಾ೦ಧಾರವು ವಿಕೃತಿಯಾಗಿದ್ದಲ್ಲಿ ಸಮಪ-ಗಳಲ್ಲಿ ದ್ವಿರುಕ್ತಿಯು೦ಟು. ದ್ವಿರುಕ್ತವಾದ ಗ 
ಎಂದು ಹೆಸರುಳ್ಳ ರಿಷಭಕ್ಕೆ ಎಂದರೆ ಷ ರಿಷಭಕ್ಕೆ ಲೋಪವಿಲ್ಲ. 

ಮೇಲೆ ಹೇಳಿದ ಮತ್ತು ಇತರ ನಿಯಮಗಳನ್ನು ಅನುಸರಿಸಿ ಸಪ್ತಸ್ಟರಗಳಲ್ಲಿ ಒಂದೊ೦ 
ದನ್ನೂ, ಎರಡೆರಡನ್ನೂ ಮೂರುಸ್ವರಗಳನ್ನೂ ನಾಲ್ಕನ್ನೂ ಐದನ್ನೂ ವಿಕೃತಗೊಳಿಸಿ 
ಪ್ರಸ್ತಾರಮಾಡಿದರೆ ಸ್ವರಮೇಳಗಳು ಯಾವುದೂ ಬಿಟ್ಟುಹೋಗದೆ, ಪುನರುಕ್ತವಾಗದೆ. 
ಹೀಗೆ ಹುಟ್ಟುತ್ತವೆ : 


ಏಕಸ್ವರ ದ್ವಿಸ್ವರ ತ್ರಿಸ್ವರ ಚತುಃಸ್ವರ ಪಂಚಸ್ವರ 
ಸ೨ ಸಗಳ ಸಗಮ ೨ ಸಗಮಪ ೨ ಸಗಮಪನಿ ೧ 
ಗ ಸಮ ೪ ಸಗಪ ೬ ಸಗಮನಿ ೧ 
ಮ ೨ ಸಪ ೬ ಸಗನಿ ೨ ಸಗಪನಿ ೩ 
ಪ೩ ಸನಿ ೧ ಸಮಪ ೪ ಸಮಪನಿ ೨ 
ನಿ ಗಮ ೧ ಸಮನಿ ೨ ಗಮಪನಿ ೨ 

ಗಪ ೩ ಸಪನಿ ೩ 

ಗನಿ ೪ ಗಮಪ ೧ 

ಮಪ ೨ ಗಮನಿ ೨ 

ಮನಿ ೪ ಗಪನಿ ೬ 

ಪನಿ ೬ ಮವನಿ ೪ 


ಸವಯ ಹಾಸ ನ ನ್‌ ಎ ಹಾಸ ಸವ ಭು ಸಾಸ ವ್ಯಯ ಸರಾ ಸಪತ 
ಒಟ್ಟು ೧೧ ೩೫ ೩೨ ೧೦ ೧ (ಎ೮೯) 








ಕನ್ನಡಿಗ ಪಂಡರೀಕವಿಠಲ ೨೪೩ 


ಈ ಎಲ್ಲ ಪ್ರಸ್ತಾರಗಳ ಮೊತ್ತವಾದ ೮೯ಕ್ಕೆ ವಿಕೃತಿಸ್ಟರಗಳೇ ಇಲ್ಲದ ಒಂದು (ಶುದ್ದ 
ಸ್ವರ ಸಪ್ತಕದ) ಮೇಳವನ್ನು ಸೇರಿಸಿದರೆ ಒಟ್ಟು ತೊ೦ಭತ್ತು ಮೇಳಗಳು ದೊರೆಯುತ್ತವೆ. 
(ಅದೇ ಗ್ರಂಥ, ೨.೨.೪೫-೫೮) 

ವೆ೦ಕಟಮಖಿಯ ಎಪ್ಪತ್ತೆರಡು ಮೇಳಕರ್ತಗಳ ಪ್ರಸ್ತಾರವು ಇಂದು ಎಲ್ಲೆಡೆ 
ಯಲ್ಲಿಯೂ ಸುಪರಿಚಿತವಾಗಿದೆ. (ಇದನ್ನು ಮುಂದೆ ವಿವರಿಸಿದೆ.) ಇದಕ್ಕೆ ಅನ್ವಯಿಸಿ 
ಪ೦ಡರೀಕವಿಠಲನ ಪ್ರಸ್ತಾರಯೋಜನೆಯನ್ನು ವಿವರಿಸುವುದರಿ೦ದ ಅದು ಇನ್ನೂ ಸ್ಪಷ್ಟ 
ವಾಗಬಹುದು. ಸ್ವರಾಷ್ಟಕದ' ಸ-ಮ ಎಂಬ ಭಾಗವನ್ನು ಪೂರ್ವಾಂಗ ಎಂದೂ ಪ-ಸ 
ಎ೦ಬುದನ್ನು ಉತ್ತರಾ೦ಗ ಎ೦ದೂ ವಿಭಾಗಿಸಿಕೊಳ್ಳಬೇಕು. ಇವುಗಳಲ್ಲಿ ಸಪ-ಗಳು ಪ್ರಕೃತಿ 
ಗಳಾದುದರಿ೦ದ ಅವುಗಳಲ್ಲಿ ಪ್ರಭೇದಗಳಿಲ್ಲ. ಮ-ಸ್ವರಕ್ಕೆ ಶುದ್ಧ,' ಪ್ರತಿ ಎಂಬ ಎರಡು 
ಪ್ರಭೇದಗಳು ಮಾತ್ರ. ಆದುದರಿಂದ ಮೇಲೆ ಹೇಳಿದ ಪರ್ಯಾಯ ಸ್ವರ ವೃತ್ತಿಯನ್ನೂ ಸ್ವರ 
ಸಂಕೇತ ಪರಿಭಾಷೆಯನ್ನೂ ಅನುಸರಿಸಿ ಎರಡು ಅ೦ಗಗಳಲ್ಲಿಯೂ ಸ್ವರ ಸಂಯೋಜನೆ 
ಗಳನ್ನು ಹೀಗೆ ಪಡೆಯಬಹುದು. 


ಪೂರ್ವಾಂಗ ಉತ್ತರಾಂಗ 

ರಿ ಗ ಧ ನಿ 
೧ ಶು ಶು ೧ ಶು ಶು 
೨ ಶು ಸಾ ೨ ಶು ಕೈ 
೩ ಶು ಲ.ಮ ೩ ಶು--- ಲಸ 
೪ ಪಂ ಸಾ ೪ ಪಂ ಕ್ಕೆ 
೫ ಪಂ ಲ.ಮ ೫ ಪಂ ಲ.ಸ 
೬ ಷ ಲ.ಮ ೬ ಷ ಲ.ಸ 


ಪೂರ್ವಾಂಗದಲ್ಲಿರುವ ಆರು ಸ್ವರಸ೦ಯೋಜನೆಗಳಲ್ಲಿ ಪ್ರತಿಯೊಂದಕ್ಕೂ ಉತ್ತ 
ರಾಂಗದ ಆರು ಸ್ಪರಸಂಯೋಜನೆಗಳನ್ನು ಸೇರಿಸಬೇಕು. ಆಗ ಒಟ್ಟು ೩೬ ಸಂಯೋ 
ಜನೆಗಳು ದೊರೆಯುತ್ತವೆ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ಶುದ್ಧಮಧ್ಯಮವನ್ನು ಇಡ 
ಬೇಕು. ಹೀಗೆ ಸಪ-ಗಳನ್ನೂ ಸೇರಿಸಿಕೊಂಡರೆ ಶುದ್ಧಮಧ್ಯಮವನ್ನುಳ್ಳ ೩೬ ಮೇಳಕರ್ತ 
ಗಳು ಉಂಟಾಗುತ್ತವೆ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ಶುದ್ಧಮಧ್ಯಮದ ಬದಲು ಪ್ರತಿ 
(ನಿಧಿ)ಮಧ್ಯಮವನ್ನಿಟ್ಟರೆ ಪ್ರತಿ(ನಿಧಿ) ಮಧ್ಯಮವನ್ನುಳ್ಳ ೩೬ ಮೇಳಕರ್ತಗಳು ಉದಯಿಸು 
ತ್ತವೆ. ಹೀಗೆ ಒಟ್ಟು ಎಪ್ಪತ್ತೆರಡು ಮೇಳಕರ್ತಗಳಾಗುತ್ತವೆ. ಇದು ವೆಂಕಟಮಖಿ 
ಯೋಜನೆಯ ಸಾರಾಂಶ. 

ಆದರೆ ಪ೦ಡರೀಕವಿಠಲನ ಸ್ವರವ್ಯವಸ್ಥೆಯಲ್ಲಿ ಪೂರ್ವಾಂಗದ ಸಂಯೋಜನೆಗಳು 
ಹೀಗೆ ಅಧಿಕವಾಗಿ ದೊರೆಯುತ್ತವೆ : ೧. ಶು.ರಿ-ಊ.ಗ ; ೨. ಪಂ. ರಿ-ಊ. ಗ; ೩. 
ಷರಿ-ಊ.ಗ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ಮೇಲ್ಕಂಡ ಉತ್ತರಾಂಗದ ಆರಾರು 
ಸಂಯೋಜನೆಗಳನ್ನು ಸೇರಿಸಿದರೆ ಒಟ್ಟು ಹದಿನೆಂಟು ಸಂಯೋಜನೆಗಳು ಅಧಿಕವಾಗಿ 


೨೪4 ಕರ್ಣಾಟಕಸ೦ಗೀತವಾಹಿನಿ 


ಹುಟ್ಟುತ್ತವೆ. ಊರ್ಧ್ವಗಾ೦ಧಾರವಿರುವುದರಿ೦ದ ಇವುಗಳಲ್ಲಿ ಪ್ರತಿ(ನಿಧಿ) ಮಧ್ಯಮವನ್ನು 
ಮಾತ್ರ ಸೇಲಿಸಬಹುದು. ಸಪ-ಗಳನ್ನೂ ಸೇರಿಸಿದರೆ ಈ ಪ್ರತಿ(ನಿಧಿ) ಮಧ್ಯಮ ಮೇಳಕರ್ತ 
ಗಳು ಹದಿನೆ೦ಟಾಗುತ್ತವೆ. ವೆಂಕಟಮಖಿಯೋಜನೆಯ ಎಪ್ಪತ್ತೆರಡು ಮೇಳಕರ್ತಗಳನ್ನೂ 
ಪ೦ಡರೀಕವಿಠಲನ ಪ್ರಸ್ತಾರಕ್ರಮವು ಒಳಗೊಳ್ಳುತ್ತದೆ. ಇದಕ್ಕೆ ಹದಿನೆ೦ಟು ಅಧಿಕ(ಪ್ರತಿ 
ನಿಧಿಮಧ್ಯಮ) ಮೇಳಕರ್ತಗಳನ್ನು ಕೂಡಿದರೆ ಒಟ್ಟು ತೊಂಭತ್ತು ಮೇಳಕರ್ತಗಳು 
ಲಭಿಸುತ್ತವೆ. ಪ೦ಡರೀಕವಿಠಲನು ಹೇಳಿರುವುದು ಇವನ್ನೇ. 

ವೆ೦ಕಟಮಖಿಯೇನೋ ತನ್ನ ಸ್ವರವ್ಯವಸ್ಥೆಯಲ್ಲಿ ಎಪ್ಪತ್ತೆರಡಕ್ಕಿಂತ ಕಡಿಮೆಯಾದ 
ಅಥವಾ ಹೆಚ್ಚಾದ ಮೇಳಕರ್ತಗಳನ್ನು ಹುಡುಕಿನೋಡಲು ಮೂರುಕಣ್ಣುಳ್ಳ ಫಾಲಲೋಚನ 
ನಿಗೂ ಅಸಾಧ್ಯ, ಎಂದು ಅಬ್ಬರಿಸಿದನು. ಅವನ' ಸ್ವರವ್ಯವಸ್ಥೆಯ ಮಟ್ಟಿಗೆ ಈ ಮಾತು 
ನಿಜ ; ಆದರೆ ಪ೦ಡರೀಕವಿಠಲನ ಸ್ವರವ್ಯವಸ್ಥೆಯು ಅದಕ್ಕಿಂತ ಹೆಚ್ಚು ತರ್ಕಶುದ್ಧವಾಗಿ, 
ವೈಜ್ಞಾನಿಕವಾಗಿ. ಪರಿಪೂರ್ಣವಾಗಿ ಇದೆಯೆ೦ಬುದು ಸ್ಥೂಲಾವಲೋಕನಕ್ಕೂ ಸ್ಪಷ್ಟವಾಗು 
ತ್ತದೆ. ಅವನ ಯೋಜನೆಯಲ್ಲಿ ಎರಡು ಮಧ್ಯಮಗಳನ್ನುಳ್ಳ (ಸಾರಂಗರಾಗದಂತಹ) 
ಮೇಳಕರ್ತಗಳನ್ನು ಸುಲಭವಾಗಿ ಅಳವಡಿಸಬಹುದು. ವಿವಾದಿಸ್ತರಸಂಯೋಜನೆಗಳು 
ಹೆಚ್ಚು ಆಕರ್ಷಕವಾಗಿ, ಪ್ರಿಯವಾಗಿ, ಪ್ರಯೋಗವಾಗುತ್ತಿರುವ ಇಂದಿನ ದಿನಗಳಲ್ಲಿ ಸ; 
ಶು.ರಿ; ಶು.ಮ; ಪ್ರ.ಮ; ಪ; ಪಂ.ಧ; ಕಾ.ನಿ;ಯ೦ತಹ ಅಥವಾ ಸ; ಷರಿ; ಶು.ಮ; ಪ್ರ.ಮ; 
ಪ ; ಷಧ ; ಕಾನಿ.ಯಂತಹ ಮೇಳಕರ್ತಗಳೂ ಅವುಗಳಲ್ಲಿ ಜನ್ಯರಾಗಗಳೂ ಜನ 
ಪ್ರಿಯವಾಗುವುದರಲ್ಲಿ ಸಂದೇಹವಿಲ್ಲ. ಪ್ರತಿಭಾವಂತ ವಾಗ್ಗೇಯಕಾರರು ದಿಟ್ಟವಾಗಿ 
ಇಂತಹ ರಾಗಗಳಲ್ಲಿ ಗೇಯಕೃತಿಗಳನ್ನು ರಚಿಸಿದರೆ, ಅವುಗಳನ್ನು ಪ್ರತಿಭಾವಂತ ಗಾಯಕ 
ವಾದಕರು ವೇದಿಕೆಗಳಲ್ಲಿ ಪ್ರಸ್ತುತಪಡಿಸಿದರೆ, ನಮ್ಮ ಸ೦ಗೀತವು ನಿಜಕ್ಕೂ ಸಮೃದ್ಧವಾಗು 
ತ್ತದೆ ; ಪಂಡರೀಕವಿಠಲನಿಗೆ ಗೌರವಾದರಗಳನ್ನೂ ನ್ಯಾಯವನ್ನೂ ದೊರಕಿಸಿಕೊಟ್ಟಂ 
ತಾಗುತ್ತದೆ. 


ರಾಗಚಂದ್ರೋದಯದ ರಾಗಗಳು 

ರಾಗಚಂದ್ರೋದಯದ ಸ್ವರಮೇಲಪ್ರಸಾದದಲ್ಲಿ ಮೇಲವನ್ನು ಕುರಿತ ಪ್ರಕರಣ 
ಒಂದಿದೆ. ಅದರಲ್ಲಿ ಪ೦ಡರೀಕವಿಠಲನು ತನ್ನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಹತ್ತೊಂಬತ್ತು 
ಮೇಳಕರ್ತಗಳನ್ನೂ ಅವುಗಳಲ್ಲಿ ರೂಢಿಸಿದ್ದ ಕೆಲವು ಜನ್ಯರಾಗಗಳನ್ನೂ ನಿರೂಪಿಸುತ್ತಾನೆ. 
ಈ ನಿರೂಪಣೆಯಲ್ಲಿ ಅವನು ಅಲ್ಲಿಯವರೆಗೆ ಯಾರೂ ಹೇಳದಿದ್ದ ಒ೦ದು ಹೊಸ ವಿಧಾನ 
ವನ್ನು ಬಳಸಿದ್ದಾನೆ. ಭಾವಸಾಮೀಪ್ಕ, ಭಾವಸಾದೃಶ್ಯ, ಗ್ರಾಮ ಮೂರ್ಛನೆ ಮುಂತಾದ 
ರಾಗವರ್ಗೀಕರಣ ತಂತ್ರಗಳನ್ನು ಬಿಟ್ಟು ಅವನು ಪ್ರತಿಯೊಂದು ರಾಗದ ಸ್ವರಸಂಪತ್ತಿ 
ಯನ್ನೂ ಸಂಪೂರ್ಣವಾಗಿ, ಸ್ಪಷ್ಟವಾಗಿ, ಸ೦ದಿಗ್ದವಿಲ್ಲದೆ ಕೊಡುತ್ತಾನೆ. ಅವನು ಉದ್ಭಾಟಿ 
ಸಿದ ಈ ಕ್ರಮವು ಅತ್ಯ೦ತ ವೈಜ್ಞಾನಿಕವಾಗಿದ್ದು ಇ೦ದಿಗೂ ಮಾನ್ಯವಾಗಿದೆ. 

ಈ ರಾಗಗಳ ಲಕ್ಷಣವನ್ನು ಇಲ್ಲಿ ಸ೦ಗ್ರಹಿಸಲಾಗುವುದು. ಈ ಸಂದರ್ಭದಲ್ಲಿ ಕೆಲವು 


ಕನ್ನಡಿಗ ಪ೦ಂಡರೀಕವಿಠಲ ೨೪೫ 


ಸಂಕ್ಷೇಪ ವಿಧಾನಗಳನ್ನು ಬಳಸಿದೆ. ಮೇಳರಾಗದ ಸಂಖ್ಯೆಯನ್ನು ರೋಮನ್‌ ಅಂಕ 
ಗಳಿಂದಲೂ, ವೆಂಕಟಮಖಿಯೋಜನೆಯಲ್ಲಿ ಅದಕ್ಕೆ ಪರಸ್ಪರವಾದ ಮೇಳಕರ್ತವನ್ನು 
ಅರೇಬಿಕ್‌ ಅ೦ಕಗಳಿ೦ದಲೂ ಜನ್ಯರಾಗದ ಸಂಖ್ಯೆಯನ್ನು ಕನ್ನಡ ಅ೦ಕಗಳಿ೦ದಲೂ 
ಸೂಚಿಸಿದೆ. ವರ್ಜ್ಯಸ್ವರಗಳನ್ನು x ಎ೦ದೂ ವರ್ಜ್ಯವಲ್ಲದ ಸ್ವರಗಳನ್ನು + ಎಂದೂ ತೋರಿ 
ಸಿದೆ. ಹಿ೦ದೆ ಬಳಸಿರುವ ಸ್ವರಸಂಕೇತಗಳೇ ಇಲ್ಲಿಯೂ ಬಂದಿವೆ. ಆಯಾ ಮೇಳಕರ್ತದ 
ಸ್ವರಸಂಪತ್ತಿಯನ್ನು ಅದರ ಜನ್ಯರಾಗಗಳಿಗೂ ಅನ್ವಯಿಸಿಕೊಳ್ಳಬೇಕು. ವರ್ಜ್ಯ, ಅವರ್ಜ್ಯ, 
ಅಂತರ, ಕಾಕಲಿ, ಅಲ್ಪ ಮುಂತಾದ ವಿಶೇಷಾ೦ಶಗಳನ್ನು ಮಾತ್ರ ಪ್ರತ್ಯೇಕವಾಗಿ ವಿಶೇ 
ಷೋಕ್ತಿಯಲ್ಲಿ ಹೇಳಿದೆ. ಗೇಯಕಾಲವನ್ನು ಸಾಯಂ, ಸದಾ, ಪ್ರಭಾತ ಎಂದು ಮುಂತಾಗಿ 
ಸಂಕ್ಷೇಪಿಸಲಾಗಿದೆ. ಗ್ರಹಾ೦ಶನ್ಯಾಸಗಳನ್ನು ಹೇಳದಿರುವಲ್ಲಿ ಸ-ತ್ರಯವೆ೦ದು ಗ್ರಹಿಸ 
ಬೇಕು. ಈ ಗ್ರಂಥದ ಸ್ವರಮೇಲಪ್ರಸಾದವೆ೦ಬ ಎರಡನೆಯ ಅಧ್ಯಾಯ ಎರಡನೆಯ 
ವಿಭಾಗವಾದ ಮೇಲಪ್ರಕರಣದಲ್ಲಿ ಕೆಳಕ೦ಡ ರಾಗಗಳ ಲಕ್ಷಣಗಳನ್ನು ನೀಡುವ ಶ್ಲೋಕಗಳ 
ಸ೦ಖ್ಯೆಗಳನ್ನು ಕ೦ಸಗಳ ಒಳಗೆ ಕೊಟ್ಟಿದೆ. 

(1೧ ಮುಖಾರಿ (1) ಸು; ಶು.ರಿ; ಶು.ಗ; ಶು.ಮ; ಪ; ಶು.ಧ; ಶು.ನಿ; ಸಂ; ಸದಾ 
(2-೮ 

(11) ೧ ಮಾಲವಗೌಡ (15) ಸ ;ಶು.ರಿ; ಲ.ಮ; ಶು.ಮ; ಪ; ಶು.ಧ; ಲ.ಸ ; ನಿ-ತ್ರಯ; 
ಸಂ; ಸಾಯಂ; ಕೆಲವು ವೇಳೆ ರಿಪ % (೮೯:೧೨ 

೨ ಗೌಂಡಕೃತಿ ಧ x, ಷಾ, ಪ್ರಭಾತ (೧೩) ಈ 

೩ ಗುರ್ಜರೀ ಸಂ, ನಿ-ಅ೦ಶ, ಗ್ರಹ, ಸ-ನ್ಯಾಸ, ಪ್ರಾತಃ (೧೩) 

೪ ಟಕ್ಕ ಅಂ. ಗ, ಕಾನಿ, ಸಂ, ಅಂತ್ಯಯಾಮ (೧೪ 

` ೫ ಪಾಡೀರಿ ಇ ಷಾ. ಉದಯ (೧೪ 

೬ ಕುರಂಜೀ ಸಂ, ಸದಾ, ಧ-ಅಲ್ಪ (೧೫ 

೭ ಬಹುಲೀ ಸ, ಮ-ತ್ರಯ, ಅಪರಾಹ್ನ, ಗನಿ x ಅಥವಾ * (೧೫ 

೮ ಪೂರ್ವೀ ಸಂ, ನಾಲ್ಕನೆಯ ಯಾಮ (೧೬) 

೯ ರಾಮಕ್ರೀ ಔ, ಮನಿ ೩, ಸದಾ (೧೬) 

೧೦ ದ್ರಾವಿಡಗೌಡ ಸಂ, ನಿ-ತ್ರಯ, ಸಪ-ಗಳಲ್ಲಿ ಸ್ಫುರಿತಗಮಕ ; ಸಾಲ೦ಗ, ಗುಣಕರೀ 
ಎಂಬ ಹೆಸರುಗಳೂ ಇವೆ. (೧೭) 

೧೧. ಗೌಡೀ ಔ, ಗಧ x, ದಿನಾಂತ (೧೮ 

೧೨ ಬಂಗಾಲ ಸ೦., ಸದಾ (೧೮ 

೧೩ ಆಸಾವರೀ ಸಂ, ಮ-ತ್ರಯ, ಸದಾ (೧೯) 

೧೪ ಪಂಚಮ ಸಂ, ಪ-ತ್ರಯ, ಪ್ರಾತಃ (೧೯) 

೧೫ ರೇವಗುಪ್ತಿ ಔ, ಸಪ x, ರಿ-ತ್ರಯ, ದಿನಾಂತ (೨೦) 

-೧೬' ಪ್ರಥಮಮಂ೦ಜರೀ ಸಂ, ಪ-ತ್ರಯ, ಸದಾ (೨೦ 


೨೪೬ ಕರ್ಣಾಟಕಸ೦ಗೀತವಾಹಿನಿ 


೧೭ ಕರ್ನಾಟಬ೦ಗಾಲ ಷಾ. ರಿ x ಉಷಃ (೨೧ 

೧೮ ಶುದ್ಧಗೌಡ ಷಾ, ಪ ೬, ನಿ-ತ್ರಯ, ಗೇಯಕಾಲ ? (೨೧ 

೧೯ ಶುದ್ಧಲಲಿತ ಷಾ. ಪ ೬ ಪ್ರಾತಃ (೨೨ 

೨೦ ದೇವಗಾಂಧಾರ ಸಂ, ಸದಾ (೨೨ 

೨೧ ಮಾರವಿಕಾ ಔ, ರಿಧ x, ಸದಾ (೨೩) 

(1೧ ಶ್ರೀರಾಗ (227) ಸ; ಚ.ರಿ; ಸಾ.ಗ; ಶು.ಮ; ಪ; ಚ.ಧ; ಕೈನಿ ; ಧ x; ಅಸ್ತಮ 
ರವಿ (೨೩-೨೫ 

೨. ಮಾಲವಶ್ರೀ ರಿಧ-ಅಲ್ಪ, ಸಂ, ಸದಾ (೨೬) 

೩. ಧನ್ಯಾಸೀ ಔ. ರಿಧ *. ಪ್ರಭಾತ (೨೬) 

೪ ಭೈರವೀ ಸಂ. ರಿಪ ೩x? ಮುದ್ರಿತಗಮಕ ? ಸದಾ (೨೭) 

೫ ಸೈಂಧವೀ'ಔ, ರಿಪ ಇ, ಸದಾ, ಗಮಕಪೂರಿತ (೨೭) 

(iv) ೧ ಶುದ್ಧನಟ್ಟಾ (36) ಸ; ಷರಿ; ಲ.ಮ; ಶ.ಮ; ಪ; ಷಧ; ಲ.ಸ ; ಸಂ; 

ನಾಲ್ಕನೆಯ ಯಾಮ (೨೮೨೯) 

(೪) ೧ ದೇಶಾಕ್ಷೀ (35) ಸ; ಷರಿ; ಲ.ಮ; ಶು.ಮ; ಪ; ಪಂ.ಧ; ಲ.ಸ; ಮನಿ. x 
ಅಥವಾ ಮ x: ಗ-ತ್ರಯ; ಸಂ; ಪ್ರಾತಃ (೩೦.೩೧ 

(೪1) ೧ ಕರ್ಣಾಟಗೌಡ (34) ಸ; ಷರಿ; ಲ.ಮ; ಶು.ಮ; ಪ; ಪಂ.ಧ; ಕ ನಿ; ಸಂ; 
ರಿಧ x ಅಥವಾ +; ನಿ-ತ್ರಯ; ಚ೦ದ್ರಾಸ್ತ (೩೨.೩೪ 

೨ ತುರುಷ್ಕತೋಡೀ ಸಂ, ಮ-ತ್ರಯ, ಮನಿ-ಗಳಲ್ಲಿ' ಆಹತಗಮಕ, ಪಂಚಮದಲ್ಲಿ 
ಕಂಪಿತ, ಸೂರ್ಯೋದಯ (೩೫ 

೩ ಶುದ್ಧಬಂ೦ಗಾಲ ಸಂ, ಮ-ತ್ರಯ, ಉಷಃ (೩೫ 

೪ ಛಾಯಾನಟ್ಟ ಸಂ, ಅಂ. ಗ, ಕಾ. ನಿ, ಸಾಯಂ (೩೬) 

೫ ಸಾಮಂತ ಸಂ; ಅಂ.ಗ; ಕಾ. ನಿ; ಸೂರ್ಯೋದಯ (೩2) 

(೪॥1)೧ ಕೇದಾರ (29) ಸ; ಪಂ.ರಿ; ಲ.ಮ; ಶ.ಮ; ಪ; ಪಂ.ಧ; ಲ.ಸ ; ಔ; ರಿಧ ೩, 
ನಿ-ತ್ರಯ; ಸಾಯಂ (೩೮ ೪೧) 

೨ ನಾರಾಯಣಗೌಡ ಷಾ, ರಿ x. ಗ-ತ್ರಯ, ಪ್ರಾತಃ (೪೧) 

೩ ವೇಲಾವುಲೀ ಔ, ರಿಪ x ಧ-ತ್ರಯ, ಪ್ರಾತಃ (೪೨ 

೪ ಶಂಕರಾಭರಣ ಸಂ, ಸಪ್ತಸ್ಟರಗಳಲ್ಲಿಯೂ ಮುದ್ರಿತಗಮಕ, ಸೂರ್ಯೋದಯ 
(೪೨ ೪೩) 

೫ ನಟ್ಟನಾರಾಯಣ ಸಂ, ನಿ-ತ್ರಯ (೪೩-೪೪) 

೬ ಮಧ್ಯಮಾದಿ ಔ. ರಿಧ x, ಮ-ತ್ರಯ, ಪ್ರಾತಃ (೪೪ 

೭ ಮಲ್ಲಾರ ಔ, ಸಪ ೩,ಧ-ತ್ರ, ಉಷಃ (೪೫) 

೮ ಗೌಂಡ ಸಂ. ಧೆ-ತ್ರಯ, ಸೂಯ (ಈ. 


ಕನ್ನಡಿಗ ಪ೦ಡರೀಕವಿಠಲ ೨೪೭ 


೯ ಸಾಲ೦ಗನಟ್ಟ ಸಂ, ನಾಲ್ಕನೆಯ ಯಾಮ (೪೬) 

೧೦ ಭೂಪಾಲೀ ಔ, ಮನಿ ೬, ಗ-ತ್ರಯ, ಪ್ರಾತಃ (೪) 

೧೧ ಸಾವೇರೀ ಔ, ಸಪ x, ಧ-ತ್ರಯ, ಪ್ರಾತಃ (೪೭) 

೧೨ ಸೌರಾಷ್ಟ್ರೀ ಸಂ, ಸಾಯಂ (92) 

೧೩ ಕಾಂಬೋಜೀ ಔ, ಮನಿ ಇ, ಅಂ. ಗ, ಕಾ. ನಿ, ಸೂರ್ಯೋದಯ (೪೮ 

(vii) ೧ ಹಿಜೇಜ (14) ಸ; ಶು.ರಿ; ಲಮ; ಶು.ಮ; ಪ; ಶು.ಧ; ಕೈನಿ ; ಅಂ.ಗ; 
ಕಾ.ನಿ; ಸ೦; ನಿ-ತ್ರ;: ಸದಾ (೪೯-೫೦) 

೨ ಭೈರವ ಸಂ, ಧ-ತ್ರಯ, ಪ್ರಾತಃ (೫೧ 

(1೪) ೧ ಹಮೀರನಟ್ಟ (27) ಸ; ಪಂ.ರಿ; ಲ.ಮ; ಶು.ಮ; ಪ; ಶು.ಧ; ಲ.ಸ; ಇತರ 
ಲಕ್ಷಣಗಳು ? (೫೧.೫೨ 

(x) ೧ ಕಾಮೋದ (44) ಸ; ಶುರಿ: ಸಾಗ; ಲಪ; ಪ; ಶುದ; ಕೈನಿ ; ಸಂ; 
ಅ೦ತ್ಯಯಾಮ (೫೩-೫೪) 

(xi) ೧ ತೋಡೀ (8) ಸ; ಶು.ರಿ; ಸಾ.ಗ; ಶು.ಮ; ಪ; ಶು.ಧ; ಕೈನಿ : ಸಂ; ಮ-ತ್ರಯ; 
ಪಧ-ಗಳಲ್ಲಿ ಕಂಪನ, ಪ್ರಾತಃ (೫೫ ೫೬) 

(x1) ೧ ಆಭೀರಿ (21) ಸ; ಪ೦.ರಿ; ಸಾ.ಗ; ಶು.ಮ; ಪ; ಶು.ಧ; ಲ.ಸ ; ಸಂ, ದಿನಾ೦ತ್ಯ 
(೫೨-೫೮ 

(xiii) ೧ ಶುದ್ಧವರಾಟೀ (39) ಸ; ಶು.ರಿ; ಶು.ಗ; ಲ.ಪ; ಪ; ಶು.ಧ; ಲ.ಸ ; ಸಂ; 
ಸದಾ (೫೯-೩೦) 

೨ ಸಾಮವರಾಟೀ ಸಂ, ಕಾ. ನಿ, ಸದಾ (೬೧ 

(xiv) ೧ ಶುದ್ಧರಾಮಕ್ರೀ (51) ಸ; ಶು.ರಿ; ಅಮ; ಲ.ಪ; ಪ; ಶು.ಧ; ಲ.ಸ ; ಸಂ; 
ಮಧ್ಯಾಹ್ನ ; ದೇಶಿಕಾರವೆ೦ದೂ ಹೆಸರಿದೆ. (೬೨-೬೪ 

೨ ತ್ರಾವಣೀ ಸಂ, ದಿನಾಂತ್ಯ (೬೪ 

೩ ದೇಶೀ ಷಾ, ಪ ೬, ನಿ-ತ್ರಯ, ಸದಾ (೬೫ 

೪ ಲಲಿತ ಸಂ, ಪ್ರಾತಃ ಇದು ಮಾಲವಗೌಡಜನ್ಯವಾದ ಲಲಿತದಿಂದ ಭಿನ್ನವಾದುದು. 
(೬೫) 
. (x೪) ೧ ದೇವಕ್ರೀ (7) ಸ; (ಪ೦.ರಿ); ಲ.ಮ; ಶು.ಮ; ಪಂ.ಮ; ಪ; ಪಂ.ಧ; ಲ.ಸ; 
ಸಂ, ಪ % ಅಥವಾ *, ನಾಲ್ಕನೆಯ ಯಾಮ, ಸದಾ, ಶುದ್ಧವಸ೦ತವೆಂದೂ ಹೆಸರಿದೆ ? 
(೬೬-೬೮) 

(xvi) ೧ ಸಾರಂಗ (7) ಸ; ಪ.ರಿ; ಲ.ಮ; ಲ.ಪ; ಪ; ಕೈ.ನಿ; ಲ.ಸ ; ಸ೦;ಅಪರಾಹ್ನ 
(೬೮೭೦) | 

(xvii) ೧ ಕಲ್ಯಾಣ (57) ಸ; ಪಂ.ರಿ; ಸಾ.ಗ; ಅ.ಪ; ಪ; ಶು.ಧ; ಲ.ಸ ; ಸಂ; ಉದಯ 
(2೦.೭೨% 


೨೪೮ ಕರ್ಣಾಟಕಸ೦ಗೀತವಾಹಿನಿ 


(xvii) ೧ ಹಿ೦ದೋಲ «8? 20) ಸ; ಶು.ರಿ (!ಪ೦.ರಿ); ಸಾ.ಗ; ಶು.ಮ; ಪ; ಶು.ಧ; 
ಕೈ.ನಿ: ಔ; ರಿಪ ಸ, ಪ್ರಾತಃ (2೨.೭೪ 

(ಇಲ್ಲಿ ರಾಗಲಕ್ಷಣವು ತಪ್ಪಾಗಿ ನಿರೂಪಿತವಾಗಿದೆ; ಸರಿಯಾದ ಲಕ್ಷಣವನ್ನು ರಾಗ 
ಮಾಲಾದಿಂದ ಗೃಹಿಸಿದೆ.) 

೨ ವಸಂತ ಸಂ, ಉಷಃ (2೪ 

(xix) ೧ ನಾದರಾಮಕ್ರೀ (9)ಸ; ಶು.ರಿ; ಸಾ.ಗ; ಶು.ಮ; ಶು.ಧ; ಪ; ಲ.ಸ; ಸಂ; 
ಸಾಯಂ (೨೫೭೬) 

ಈ ಹತ್ತೊ೦ಭತ್ತು ಮೇಳಗಳನ್ನೂ ಅವುಗಳಲ್ಲಿ ಹುಟ್ಟಿದ ಅರವತ್ತೈದು ಜನ್ಯಗಳನ್ನೂ 
ಗ್ರ೦ಥವಿಸ್ತಾರಭಯದಿಂದಾಗಿ ಚಾರಿತ್ರಿಕ ಅಭ್ಯಾಸಕ್ಕೆ ಒಳಪಡಿಸುವುದಿಲ್ಲ; ಗಮನಾರ್ಹ 
ವಾದ ಕೆಲವು ಅಂಶಗಳನ್ನು ಮಾತ್ರ ಸ್ಥೂಲವಾಗಿ ಪರಿಶೀಲಿಸಲಾಗುವುದು. ಪಂಡರೀಕ 
ವಿಠಲನು ಪ್ರಾಚೀನ ಶುದ್ಧ ಸ್ವರಸಪ್ತಕವನ್ನು ಪ್ರಥಮೋಲ್ಲೇಖದಿಂದ ಗೌರವಿಸಿದ್ದಾನೆ. 
ಮುಖಾರೀ ಎಂಬ ಹೆಸರು ಮಧ್ಯ೦ತರ ಯುಗದಲ್ಲಿ ಕಾಣಿಸಿಕೊ೦ಡುದನ್ನು ಹಿ೦ದೆ 
ಪ್ರಸ್ತಾಪಿಸಿದೆ. ಸೋಮನಾಥನು ಇದಕ್ಕೆ “ಮುಖಮೃಚ್ಛತೀತಿ ಮುಖಾರಿಃ' ಎಂದು ನಿಷ್ಪತ್ತಿ 
ಯನ್ನು ಹೇಳುತ್ತಾನೆ. ಮುಖದಿಂದ ಸುಲಭವಾಗಿ, ಸುಂದರವಾಗಿ ಹೊರಡುವ೦ತಹದು` 
ಎಂದು ಇದಕ್ಕೆ ಅರ್ಥವನ್ನು ಕಲ್ಪಿಸಬಹುದು. ಸಂಗೀತಮಕರಂದಕಾರನೂ ಈ ಅರ್ಥವನ್ನು 
ಪರೋಕ್ಸವಾಗಿ ಸಮರ್ಥಿಸಿ ಈ ರಾಗವನ್ನು ಮುಖಹಾರೀ ಎಂದು ಹೆಸರಿಸುತ್ತಾನೆ. 
ಮುಖಾರೀ ವರ್ಣನೆಯ ನಂತರವೇ ಪ೦ಡರೀಕವಿಠಲನು ಪ್ರಾಚೀನಷಡ್ಡಗ್ರಾಮರಾಗಕ್ಕೆ 
ಪರಸ್ಪರವಾದ, ಅತ್ಯ೦ತ ವಿಪುಲವಾದ ಜನ್ಯರಾಗಗಳನ್ನುಳ್ಳ (ಅವನು ನಿರೂಪಿಸುವ ರಾಗ 
ಗಳಲ್ಲಿ ಮೂರರಲ್ಲೊಂದು ಪಾಲು ಇದರಲ್ಲಿಯೇ ಇವೆ.) ಮಾಲವಗೌಡವನ್ನು ಎತ್ತಿ 
ಕೊಳ್ಳುತ್ತಾನೆ. ಬೇರೆ ಶಾಸ್ತ್ರಕಾರರಲ್ಲಿ ದೊರೆಯದ ಸ್ವರಸ೦ಪತ್ತಿಯನ್ನುಳ್ಳ ದೇವಕ್ರೀ ಮತ್ತು 
ಸಾರ೦ಗಗಳನ್ನೂ ಅವನು ಹೇಳುತ್ತಾನೆ. ಲಕ್ಷದಲ್ಲಿ ಇವುಗಳಿಗೆ ಇದ್ದ ಪ್ರಸಕ್ತಿಯೇ ಅವ 
ನನ್ನು ಊರ್ಧ್ವಗಾ೦ಧಾರದ ಹಾಗೂ ಅದನ್ನು ಒಳಗೊ೦ಡ ಮೇಳಗಳ ಕಲ್ಪನೆಗೆ ಸ್ಫೂರ್ತಿ 
ಗೊಳಿಸಿರಬೇಕು. ರಾಮಾಮಾತ್ಕ, ವೆ೦ಕಟಮಖಿ ಮುಂತಾದವರು ಹೇಳದಿದ್ದ ಆದರೆ 
ಸೋಮನಾಥನು ಹೇಳುವ ಹಮೀರನಾಟ್ಟ, ಕಲ್ಯಾಣ, ಕಾಮೋದ ಮುಂತಾದವುಗಳನ್ನು 
ಅವನು ಲಕ್ಷಿಸುತ್ತಾನೆ. ಪಂಡರೀಕವಿಠಲಪ್ರಣೀತವಾದ ಹಲವು ರಾಗಗಳು ಅದೇ ಲಕ್ಷಣ 
ಗಳಲ್ಲಿ ಇಂದಿಗೂ ರೂಢಿಯಲ್ಲಿರುವುದು ಚಾರಿತ್ರಕ ದೃಷ್ಟಿಯಿಂದ ಸ್ವಾರಸ್ಯಕರವಾಗಿದೆ. 

ಈ ಪ್ರಕರಣವನ್ನು ಮುಗಿಸುವುದಕ್ಕೆ ಮು೦ಚೆ ಗ್ರ೦ಥಕರ್ತನು, ಮೇಲೆ ಹೇಳಿರುವ ರಾಗ 
ಗಳಲ್ಲಿ ಗ್ರಹಾ೦ಶನ್ಯಾಸತಾರಮ೦ದ್ರಷಾಡವೌಡುವಾದಿಗಳು ನಿಯಮಾನುಸಾರವಾಗಿ ಬರು 
ತ್ತವೆ ಎಂದೇನೂ ಇಲ್ಲ, ಎಂದು ಪ್ರಾಚೀನಾಚಾರ್ಯನಾದ ಹನೂಮಂತನನ್ನು ಅನುಸರಿಸಿ 
ಹೇಳುತ್ತಾನೆ. ಗ್ರಂಥಾರಂಭದಲ್ಲಿ ಭರತ ಹನೂಮಂತ ಅರ್ಜುನರ ಮತವನ್ನು ಅನುಸರಿ 
ಸುವುದಾಗಿ ಅವನು ಪ್ರತಿಜ್ಞೆ ಮಾಡುತ್ತಾನಷ್ಟೆ. ಭರತ ಹನೂಮಂತ--ಇವರ ಹೆಸರ 
ನ್ನೇನೋ ಅವನು ಸ್ಮರಿಸುವುದು೦ಟು. ಅರ್ಜುನನನ್ನು ಆಕರವಾಗಿ ಪಡೆದುಕೊ೦ಡಿರುವುದು 


ಕನ್ನಡಿಗ ಪ೦ಂಡರೀಕವಿಠಲ ೨೪೯ 


ರಾಗಚಂದ್ರೋದಯದಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಹನೂಮಂತನ ಇದೇ ಮಾತನ್ನು 
ಕಲ್ಲಿನಾಥನು ಉದ್ದರಿಸಿಕೊ೦ಡಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಶಿವಮತದಲ್ಲಿ ರಾಗ 
ಗಳು ಶುದ್ಧ, ಸಾಲಗ ಮತ್ತು ಸ೦ಕೀರ್ಣವೆ೦ದು ಮೂರು ಬಗೆ ; ಬೇರೆ ರಾಗಭಾವಗಳ 
ಮಿಶ್ರವಲ್ಲದಿದ್ದರೂ ಅತಿಶಯವಾಗಿ ರಂಜನೆಯನ್ನು ಉಂಟುಮಾಡುವುದು ಶುದ್ಧ, ಬೇರೆ 
ರಾಗಭಾವಗಳ ಬೆರಕೆಯಾಗಿ ರಂಜನೆಯನ್ನು ಕೊಡುವುದು ಸಾಲಗ, "ಉಭಯರಕ್ತಿಹೇತು' 
ವಾದುದು ಸಂಕೀರ್ಣ ಎಂದು ಪಂಡರೀಕವಿಠಲನು ಹೇಳುತ್ತಾನೆ. ಅಲ್ಲದೆ ಸಂಪೂರ್ಣ 
ರಾಗಗಳಿಗೆ ಒದಗುವ ಕೂಟತಾನಗಳನ್ನು "ನವಾಂಕಖತ್ತಗ್ನಿ ಸಚಂದ್ರಸ೦ಖ್ಯಾ'(೧೩೬೯೯7 
೩೭೦೦7), ಷಾಡವಗಳನ್ನು `ಷಟ್‌ಪ೦ಚರಂಧ್ರೇ೦ದುಮಿತಾಃ' (೧೦೫೬), ಔಡುವಗಳನ್ನು 
“ಮಾರ್ಗಣಪಕ್ಷರಾಮಾ*' (?) ಎಂದು ಎಣಿಸಿಕೊಳ್ಳುತ್ತಾನೆ. 

ಆಲಪ್ತಿಪ್ರಸಾದವು ರಾಗಚಂದ್ರೋದಯದಲ್ಲಿ ಮೂರನೆಯ ಪ್ರಕರಣ. ಅದರಲ್ಲಿ 
ತಿರಿಪ, ಸ್ಫುರಿತ, ಕಂಪಿತ, ಲೀನ, ಆ೦ದೋಲಿತ, ವಲಿ, ತ್ರಿಭಿನ್ನ, ಕುರುಲ, ಆಹತ, 
ಉಲ್ಲಾಸಿತ, ಪ್ಲಾವಿತ, ಹು೦ಫಿತ, ಮುದ್ರಿತ, ನಾಮಿತ ಮತ್ತು ಮಿಶ್ರಿತಗಳೆ೦ಬ ಹದಿನೈದು 
ಗಮಕಗಳ ಲಕ್ಷಣಗಳನ್ನು ಸ೦ಗೀತರತ್ನಾಕರವನ್ನು ಅನುಸರಿಸಿ ಹೇಳಿದೆ. ನಂತರ ಆಲಾ 
ಪನೆಯ ಸ್ಥಾಪನೀ, ಭ೦ಜನೀ ಮುಂತಾದ ಕೆಲವು ತಂತ್ರಗಳನ್ನು ಪ್ರಸ್ತಾಪಿಸಿ ಢಾಲು, 
ವಹನಿ, ಛಾಯಾ, ಕಾಕುಗಳೆ೦ಬ ಠಾಯಗಳನ್ನು ನಿರೂಪಿಸಲಾಗಿದೆ. ಇಲ್ಲಿಯೂ ಸ೦ಗೀತ 
ರತ್ನಾಕರದ ಪ್ರಭಾವವೇ ಇದೆ. ಆಲಪ್ತಿ ಪ್ರಕರಣದಲ್ಲಿ ಆಲಪ್ತಿಲಕ್ಷಣ, ಆಲಪ್ತಿವಿಧಗಳು, 
'ಅಲಪ್ತಿ ವಿಧಾನ--ಇವುಗಳನ್ನು ವಿವರಿಸಿದೆ. ರಾಗಾಭಿವ್ಯಕ್ತಿಯಲ್ಲಿ ಪ್ರಧಾನತಮವಾದ 
ಸ್ವರಕ್ಕೆ ಇಂದು ನಾವು ಬಳಸುತ್ತಿರುವ ಜೀವಸ್ಟರ ಎಂಬುದರ ಉಲ್ಲೇಖವು ಇಲ್ಲಿಯೂ 
ಇದೆ. ಈ ಪ್ರಸಾದದ ಕಡೆಯಲ್ಲಿ ಮಧ್ಯಮಾದಿ, ಮಾಲವಗೌಡ, ಭೈರವ, `ಶ್ರೀ, ಧನ್ಯಾಸೀ. 
ಮಲ್ಹಾರ, ವಸಂತ, ವರಾಟೀ ಮತ್ತು ಶುದ್ಧರಾಮಕ್ರೀಗಳನ್ನು ವೀಣೆಯಲ್ಲಿ ಆಲಪಿಸುವ 
ಕ್ರಮವನ್ನು ಕೊಟ್ಟಿದೆ (ಅದೇ ಗ್ರಂಥ ೩.೩೪-೫೨). ವೇಣುವೀಣೆಗಳಲ್ಲಿ ರಾಗಗಳನ್ನು 
ನುಡಿಸುವ ಕ್ರಮವನ್ನು ಶಾರ್ಜ್ಣದೇವನೇ ಮೂರು ಶತಮಾನಗಳ ಹಿ೦ದೆ ಉದ್ಭಾಟಿಸಿದ್ದನು. 
ಈ ಶಾಸ್ತ್ರಪರಂಪರೆಯನ್ನು ಹದಿನಾಲ್ಕನೆಯ ಶತಮಾನದ ಎರಡನೆಯ ಪಾದದಲ್ಲಿ ವೇಮ 
ಭೂಪಾಲನೂ, ಹದಿನೇಳನೆಯ ಶತಮಾನದ ಪ್ರಾರಂಭದ ವರ್ಷಗಳಲ್ಲಿ ಸೋಮನಾಥನೂ 
ಪ೦ಡರೀಕವಿಠಲನ೦ತೆಯೇ ಮುಂದುವರೆಸಿದರು. 


ರಾಗಮಂ೦ಜರೀ 

ರಾಗಚಂದ್ರೋದಯವನ್ನು ಫಾರಕೀಮನೆತನದ ಬುರಹಾನಖಾನನ ಕೋರಿಕೆಯಂತೆ 
ಆನ೦ದವಲ್ಲೀ ನಗರದಲ್ಲಿ ಪ೦ಡರೀಕವಿಠಲನು ಮೂರು ಪ್ರಸಾದಗಳಿ೦ದಲೂ ಒಟ್ಟು 
(೮೨, ೧೩೯, ೫೭) ೨೭೮ ಶ್ಲೋಕಗಳಲ್ಲಿ ರಚಿಸಿದರೆ ರಾಗಮ೦ಜರಿಯನ್ನು ಕಚ್ಛಪ 
ವ೦ಶೀಯನಾದ ಮಾಧವಸಿಂಹನ ಪ್ರಾರ್ಥನೆಯನ್ನು ಮನ್ನಿಸಿ ಗ್ವಾಲಿಯರ್‌ನಲ್ಲಿ ಬರೆದನು. 
ಇದು ಅನುಷ್ಟುಪ್‌ ಛಂದಸ್ಸಿನ ೧೪೮ ಶ್ಲೋಕಗಳೂ ಸ್ವಲ್ಪ ಗದ್ಯವೂ ಇರುವ ಒಂದು 


ಪ್ರಕರಣಗ್ರ೦ಥವಾಗಿದೆ. ಎರಡು ಗ್ರ೦ಥಗಳಿಗೂ ಸಮಕಾಲೀನ ರಾಗಗಳ ಲಕ್ಷಣಗಳನ್ನು 
ವಿವರಿಸುವುದೇ ಉದ್ದೇಶ. 

ರಾಗಮ೦ಜರಿಯು ಈ ಅಧ್ಯಾಯದ ಪ್ರಾರಂಭದಲ್ಲಿ ವಿವರಿಸಿರುವ ಗ್ರಂಥರಚನಾ 
ಸಂದರ್ಭದ ನಿರೂಪಣೆಯೊಡನೆ ಪ್ರಾರಂಭವಾಗುತ್ತದೆ. ಅದರಲ್ಲಿ ನಾದ, ಶ್ರುತಿ, ಸ್ವರ, 
ಗ್ರಾಮ, ಮೂರ್ಛನೆ, (ಸ್ಟರ)ಪ್ರಸ್ತಾರ, ಸಂಖ್ಯಾ, ನಷ್ಟ, ಉದ್ದಿಷ್ಟ, ವರ್ಣ, ಗಮಕ ಮತ್ತು 
ಚಲಪ್ತಿಗಳ ಲಕ್ಷಣಗಳನ್ನು ೬೯ ಶ್ಲೋಕಗಳಲ್ಲಿ ಹೇಳುವ ಸ್ವರಾಧ್ಯಾಯವು ಇದೆ ; ನಂತರ 
ಇಪ್ಪತ್ತು ರಾಗಮೇಳಗಳನ್ನೂ ಅವುಗಳಲ್ಲಿ ಅರವತ್ತೈದು ಜನ್ಯರಾಗಗಳನ್ನೂ ವರ್ಣಿಸುವ 
ರಾಗಾಧ್ಯಾಯವಿದೆ. ಗ್ರ೦ಥಸಮಾಪ್ತಿಯಲ್ಲಿ ಹಿ೦ದೂಸ್ಥಾನೀ ಸಂಗೀತದ ರಾಗಗಳಿಗೆ 
ಸಮಾನವಾದ ಪರ್ಶಿಯನ್‌ "ಪರ್ದಾ'ಗಳನ್ನು ಹೆಸರಿಸುವ ಆರು ಶ್ಲೋಕಗಳೂ ಗ್ರಂಥ 
ಪ್ರಶಸ್ತಿಯ ಒಂದು ಶ್ಲೋಕವೂ ಗ್ರ೦ಥಕರ್ತನ ಪರಿಚಯದ ಒಂದು ಶ್ಲೋಕವೂ 
ಮಾಧವಸಿಂಹನ ಪ್ರಶಸ್ತಿಯಲ್ಲಿ ಒಂದು ಶ್ಲೋಕವೂ ಇವೆ. 
ಸ್ವರಾಧ್ಯಾಯ 

ಸ್ವರಾಧ್ಯಾಯದಲ್ಲಿರುವ ನಿರೂಪಣೆಯು ಮುಖ್ಯವಾಗಿ ಸಾ೦ಪ್ರದಾಯಿಕವಾದುದು, 
ಪೂರ್ವಾಚಾರ್ಯಮತಾನುಸಾರಿಯಾದುದು. ಇದೇ ಕಾಲದ ರಾಮಾಮಾತ್ಯನು ಗ್ರಾಮ 
ಹಾಗೂ ಗ್ರಾಮಪರಿವಾರಗಳನ್ನು ವಿವರಿಸದೆಯೇ ಸ್ವರ ಮತ್ತು ಮೇಳಗಳ ಪ್ರಮೇಯ 
ಗಳನ್ನು ಮಂಡಿಸಿದರೆ ಪ೦ಡರೀಕವಿಠಲನು ಇವುಗಳನ್ನೂ ಹೇಳುತ್ತಾನೆ ; ಆದರೆ ಇವು 
ಗ್ರಂಥದ ಮುಖ್ಯ ವಿಷಯವಾದ ರಾಗಲಕ್ಷಣವರ್ಣನೆಗೆ ಪ್ರಯೋಜಕವೂ ಪ್ರಭಾವ 
ಕಾರಿಯೂ ಆಗಿಲ್ಲ. ಪ೦ಡರೀಕವಿಠಲನದು ಮೊನೆಯಾದ, ನೇರವಾದ, ಸರಳ ಶೈಲಿ. ; 
ಮಾತುಗಳನ್ನು ಮಿತವಾಗಿ, ಆದರೆ ಸ್ಪಷ್ಟವೂ, ತಿಳಿಯೂ ಅಸಂದಿಗ್ವವೂ ಆದ ರೀತಿಯಲ್ಲಿ 
ಬಳಸುವುದು ಅವನ ವೈಶಿಷ್ಟ್ಯ. ಇದು ರಾಗಮಂಜರಿಯಲ್ಲಿ ಎದ್ದು ಕಾಣುತ್ತದೆ. 

ದೇಹದಲ್ಲಿ ಆತ್ಮಪ್ರೇರಿತವಾದ ಪ್ರಾಣವು ಅಗ್ನಿಯೊಡನೆ ಸೇರುವುದರಿ೦ದ ನಾದವು 
ಜನಿಸಿ ಊರ್ಧ್ವಗತಿಯಲ್ಲಿ ನಡೆದು ವ್ಯಕ್ತವಾಗುತ್ತದೆ. ಅದು ಸೂಕ್ಷ್ಮ, ಅತಿಸೂಕ್ಷ್ಮ, ಪುಷ್ಪ, 
ಅಪುಷ್ಟ, ಕೃತ್ರಿಮ ಎ೦ಬ ಐದು ಅವಸ್ಥೆಗಳಲ್ಲಿರುತ್ತದೆ. ನಾಭಿ, ಹೃದಯ, ಕಂಠ, ಮೂರ್ಧ್ನಿ 
(ನೆತ್ತಿ) ಎ೦ಬ ನಾಲ್ಕು ಸ್ಥಾನಗಳಲ್ಲಿ ಅದು ಅನುಮಂದ್ರ, ಮಂದ್ರ, ಮಧ್ಯ, ತಾರ ಎಂಬ 
ನಾಲ್ಕು ಸ್ಥಾಯಿಗಳ ನಾದವ್ಯವಹಾರಪ್ರಸಕ್ತಿಯಲ್ಲಿ ಗೋಚರಿಸುತ್ತದೆ; ಇವುಗಳಲ್ಲಿನ 
ಆಯಾ ಸ್ವರಗಳು ಪರಸ್ಪರವಾಗಿ, ಉತ್ತರೋತ್ತರವಾಗಿ ದ್ವಿಗುಣಪ್ರಮಾಣದಲ್ಲಿರುತ್ತವೆ. 
ಈ ಪ್ರದೇಶಗಳಲ್ಲಿ ಪ್ರತಿಯೊಂದರಲ್ಲಿಯೂ ತಿರ್ಕಗ್ಗಮನದ ಇಪ್ಪತ್ತೆರಡು ನಾಡಿಗಳು 
ಸೋಪಾನಪಜ್ಜ್‌ಯಲ್ಲಿ ಇರುತ್ತವೆ. ಪಾದರಸದ ಕಾಲುವೆಗಳ೦ತಿರುವ ಇವುಗಳಲ್ಲಿ ಪ್ರಾಣ 
ವಾಯುವು ಪ್ರವಹಿಸಿದಾಗ ನಾದವು ಶ್ರುತಿಯೆ೦ಬ ವ್ಯವಹಾರವನ್ನು ಪಡೆಯುತ್ತದೆ. 
ತೀವ್ರಾ, ಕುಮುದ್ವತೀ ಎ೦ದು ಮುಂತಾದ ಹೆಸರುಳ್ಳ ೨೨ ಶ್ರುತಿಗಳಿವೆ. ಇವೇ ಬೇರೆಬೇರೆ 
ಸ್ಥಾಯಿಗಳಲ್ಲಿ ಸ್ಥಾನಭೇದದಿ೦ದ ಬೇರೆಬೇರೆಯಾಗಿ ಗೋಚರಿಸುತ್ತವೆ (೧.೧೫-೨೪). 


ಕನ್ನಡಿಗ ಪಂಡರೀಕವಿಠಲ ೨೫೧ 


ರಾಗವೇ ಮೊದಲಾದ ಗಾನವ್ಯವಹಾರದಲ್ಲಿ ಕಂಡುಬರುವ ಏಳು ಸ್ಹರಗಳು ಈ 
ಇಪ್ಪತ್ತೆರಡು ಶ್ರುತಿಗಳ ಪೈಕೆ ೪, ೭, ೯, ೧೩, ೧೭, ೨೦ ಮತ್ತು ೨೨ನೆಯವುಗಳಲ್ಲಿ 
ಪ್ರಕಟವಾಗಿ (ಶುದ್ಧ)ಷಡ್ಡವೇ ಮೊದಲಾದ ಹೆಸರುಗಳನ್ನೂ ಸರಿಗಮಪಧನಿ ಎಂಬ 
ಸ೦ಜ್ಞೆಗಳನ್ನೂ ಪಡೆದುಕೊಳ್ಳುತ್ತವೆ. ಷಡ್ಡಪ೦ಚಮಗಳ ಕೆಳಗಿರುವ ಇತರ ಸ್ವರಗಳು 
ಮುಂದುಮುಂದಿನ ಶ್ರುತಿಗಳನ್ನು ಆಕ್ರಮಿಸಿಕೊಂಡು ಪ್ರತಿಯೊಂದೂ ಮೂರು ಮೂರು 
ಗತಿಗಳನ್ನು ಹೊಂದುತ್ತವೆ. ಶುದ್ಧಮಧ್ಯಮಸ್ಥಾನದಲ್ಲಿ ಗಾಂಧಾರವು ಪ್ರಕಟವಾದಾಗ 
ಅದಕ್ಕೆ ಊರ್ಧ್ವಗಾ೦ಧಾರವೆ೦ಬ ನಾಲ್ಕನೆಯ ವಿಕೃತಿಯೂ ನಾಲ್ಕನೆಯ ಗತಿಯೂ 
ಉಂಟು. ಸ್ವರಗಳಲ್ಲಿ ವಾದಿಯೇ ಮೊದಲಾದ ನಾಲ್ಕು ವಿಧಗಳಿವೆ ; ಗ್ರಹ, ಅ೦ಶ, ನ್ಯಾಸ, 
ಅಪನ್ಯಾಸ ಎ೦ಬ ಭೇದಗಳೂ ಇವೆ. ಅಂಶಕ್ಕೆ ಜೀವಸ್ಟರವೆ೦ಬ ಹೆಸರೂ ಇದೆ. ಇವುಗಳ 
ಲಕ್ಷಣಗಳನ್ನು ಕೊಡಲಾಗಿದೆ (೧.೨೫-೪೦). 

ನಾಭಿಸ್ಥಾನದಲ್ಲಿ. ಅನುಮ೦ದ್ರಸ್ಥಾಯಿಯು ಆವಿರ್ಭವಿಸುತ್ತದೆ ಎಂಬುದನ್ನು 
ಪ೦ಡರೀಕವಿಠಲನು ಮೊದಲನೆಯ ಬಾರಿಗೆ ಹೇಳಿ ಪೂರ್ವಾಚಾರ್ಯರು ನಾಭಿಸ್ಥಾನದಲ್ಲಿ 
ಹೇಳಿರುವ ಅತಿಸೂಕ್ಷ್ಮನಾದವನ್ನು ಇದರೊಡನೆ ಸಮೀಕರಿಸಿಕೊ೦ಡಿರುವ ಹಾಗೆ ತೋರು 
ತ್ತದೆ. ಶ್ರುತಿನಾಡಿಗಳು ಪಾದರಸದ ಕಾಲುವೆಗಳಂತೆ ಇರುತ್ತವೆ೦ಬ ಲಕ್ಷಣವನ್ನೂ ಅವ 
ನೊಬ್ಬನೆ ಹೇಳಿರುವುದು. ರಾಗದಲ್ಲಿ ಪ್ರಧಾನತಮವಾದ ಸ್ವರವನ್ನು ಜೀವಸ್ವರವೆ೦ದು 
ನಾವು ಕರೆಯುತ್ತಿರುವುದರ ಪ್ರಾರಂಭವು ಶಾರ್ಜ್ಜ್ಣದೇವನಲ್ಲಿಯೂ ಸಮರ್ಥನೆಯು 
ಇಲ್ಲಿಯೂ ಇದೆ. ಊರ್ಯಗಾಂಧಾರವೆಂಬ ನಾಲ್ಕನೆಯ ವಿಕೃತಿಭೇದವನ್ನು ಗಾಂಧಾರದಲ್ಲಿ 
ಹೇಳುವುದೂ ಪ೦ಡರೀಕವಿಠಲನೆ. ಇದನ್ನು ಬಳಸಿಕೊಂಡು ತೊಂಬತ್ತು ರಾಗಮೇಳಗಳ 
ಪ್ರಸ್ತಾರವನ್ನು ಅವನು ಮಂಡಿಸಿರುವುದನ್ನು ಮೇಲೆ ವಿವರಿಸಿದೆ. ಅವನು ಹೇಳುವ 
ಊರ್ಧ್ವಗಾ೦ಧಾರವನ್ನು ಮುಂದಿನ ಶಾಹಜಿ, ತುಳಜ ಮತ್ತು ಮುದ್ದುವೆ೦ಕಟಮಖಿಗಳು 
ಸ್ವೀಕರಿಸಿದ್ದಾರೆ. 

.- ಮೂರ್ಛನೆ, ತಾನ, ಜಾತಿ ಮೊದಲಾದವುಗಳಿಗೆ ಆಶ್ರಯವಾದ ಸ್ವರಸಮೂಹವು 
ಗ್ರಾಮ. ಷಡ್ಡಗ್ರಾಮ, ಗಾ೦ಧಾರಗ್ರಾಮ ಮತ್ತು ಮಧ್ಯಮಗ್ರಾಮ ಎ೦ದು ಇದು ಮೂರು 
ವಿಧ. ಮೇಲೆ ಹೇಳಿದ ಶ್ರುತಿವಿನಿಯೋಗದಲ್ಲಿ ಪಂಚಮವು ಹದಿನೇಳನೆಯ ಶ್ರುತಿಯಲ್ಲಿ 
ಅಚಲವಾಗಿದ್ದರೆ ಅಂತಹ ಸ್ವರವ್ಯವಸ್ಥೆಗೆ ಷಡ್ಡಗ್ರಾಮವೆ೦ದು ಹೆಸರು ; ಹದಿನಾರನೆಯ 
ಶ್ರುತಿಯಲ್ಲಿದ್ದರೆ ಮಧ್ಯಮಗ್ರಾಮವಾಗುತ್ತದೆ. ಮೇಲೆ ಹೇಳಿದ ಶ್ರುತಿವಿನಿಯೋಗದಲ್ಲಿ 
ಗಾ೦ಧಾರವು ರಿಷಭಶ್ರುತಿಸ್ಥಾನದಲ್ಲಿಯೂ (೭) ನಿಷಾದವು ಷಡ್ಡದ ಶ್ರುತಿಸ್ಥಾನದಲ್ಲಿಯೂ 
(೪) (ಇತರ ಸ್ವರಗಳು ಇದನ್ನು ಅನುಸರಿಸಿ ಉಚಿತವಾದ ಸ್ಥಾನಗಳಲ್ಲಿಯೂ) ಇದ್ದರೆ 
ಅದು. ಗಾ೦ಧಾರಗ್ರಾಮವೆನ್ನಿಸಿಕೊಳ್ಳುತ್ತದೆ ; ಇದು ಶಾರ್ಜ್ಣದೇವನ ಮತ. ಯಾಷ್ಟಿಕನ 
ಮತದಲ್ಲಾದರೆ ಗಾಂಧಾರದ ಶ್ರುತಿಸ್ಥಾನದಲ್ಲಿ ರಿಷಭವೂ ನಿಷಾದದಲ್ಲಿ ಧೈವತವೂ 
ಮದ್ಯಮದಲ್ಲಿ ಗಾ೦ಧಾರವೂ ಲಘುಷಡ್ಡದಲ್ಲಿ ನಿಷಾದವೂ ಲಘುಪ೦ಚಮದಲ್ಲಿ 
ಮಧ್ಯಮವೂ ಇದ್ದರೆ ಗಾಂಧಾರಗ್ರಾಮವಾಗುತ್ತದೆ. ಗಾಯಕರೆಲ್ಲರೂ ಎಲ್ಲ ರಾಗಗಳನ್ನೂ 


೨೫೨ ಕರ್ಣಾಟರಸ೦ಗೀತವಾಹಿನಿ 


ಷಡ್ಡಗ್ರಾಮದಲ್ಲಿಯೇ ಹಾಡುತ್ತಿರುವುದರಿ೦ದ ಅದೇ ಮುಖ್ಯತಮವಾದ ಗ್ರಾಮ. ಈಗ 
ನ್ಯಾಸ, ಗ್ರಹ, ಅಂಶ, ಸಂಪೂರ್ಣ, ಷಾಡವ, ಔಡುವ ಇತ್ಯಾದಿಯಾಗಿ ಗ್ರಾಮರಾಗಗಳಿಗೆ 
ಹೇಳಿದ ನಿಯಮಗಳು ದೇಶೀರಾಗಗಳಲ್ಲಿ ಇಲ್ಲ, ಅವುಗಳಲ್ಲಿ ಈ ವಿಷಯಕವಾದ 
ಕಾಮಚಾರವೇ ಇದೆ ಎಂದು ಹನೂಮಂತನು ವಿಧಿಸುತ್ತಾನೆ. ದ್ವಾವಿಂಶತಿ ಶ್ರುತಿಮಂಡಲ 
ದಲ್ಲಿ ಈ ಮೂರು ಗ್ರಾಮಗಳ ಸ್ವರಗಳು ಎಷ್ಟು ಶ್ರುತಿಗಳ ಪ್ರಮಾಣದಲ್ಲಿ ಪ್ರಕಟವಾಗುತ್ತ 
ವೆ೦ಬುದನ್ನು ಮುಂದಿನ ಪಥಕದಲ್ಲಿ ತೋರಿಸಿದೆ. 


ಸರಿ ಗ ಮ ಪ ಧ ನಿ 
ಷಡ್ಡಗ್ರಾಮ ೪ ೩ ೨ ೪ ೪ ೩೨ 
ಮಧ್ಯಮಗ್ರಾಮ ೪ ೩ ೨ ೪ ೩ ೪ ೨ 


ಗಾ೦ಧಾರಗ್ರಾಮ 
ಶಾರ್ಜಾದೇವಮತ ೩ ೨ ೪ ೩ ೩ ೩ ೪ 
ಯಾಷ್ಟಿಕಮತ ೪ ೨ ೪ ೩ ೪ ೨ ೩ 

ಇದರಲ್ಲಿ ಶಾರ್ಜ್ಣದೇವನು ನಾರದನನ್ನು ಅನುಸರಿಸಿ ಗಾಂಧಾರಗ್ರಾಮಲಕ್ಷಣವನ್ನು 
ಹೇಳಿದ್ದಾನೆ. ಯಾಷ್ಟಿಕನ ಮತವನ್ನು ಬರೆಯುವಾಗ ಷಡ್ಡಪಂಚಮಗಳು ಕ್ರಮವಾಗಿ 
ರಿಷಭಧ್ಯೆವತಸ್ಥಾನಗಳಲ್ಲಿ ಇರಬೇಕು ಎಂದಿಟ್ಟುಕೊಂಡಿದೆ. ಹಾಗಲ್ಲದೆ ಅವು ಸ್ವಸ್ಥಾನ 
ಗಳಲ್ಲಿಯೆ ಇದ್ದರೆ ೧, ೫, ೪, ೩, ೧, ೫, ೩ ಎ೦ಬ ಬಹು ಅಸಂಭಾವ್ಯ ಶ್ರುತಿವಿನಿಯೋಗವು 
ದೊರೆಯುತ್ತದೆ. ಯಾಷ್ಟಿಕನದೆನ್ನುವ ಈ ಮತವನ್ನು ಸಂಗ್ರಹಿಸಿರುವವನು ಪಂಡರೀಕ 
ವಿಠಲನೊಬ್ಬನೆ. 

ಇದರ ನಂತರ ಷಡ್ಡಗ್ರಾಮದ ಏಳು ಮೂರ್ಥ್ಛನೆಗಳನ್ನೂ ಅವುಗಳಲ್ಲಿ ಹುಟ್ಟುವ 
ಷಾಡವ ಔಡುವ ತಾನಗಳನ್ನೂ ಪ್ರವೇಶ, ನಿಗ್ರಹಗಳೆ೦ಬ ತಾನಕ್ರಿಯೆಗಳನ್ನೂ ಶುದ್ಧತಾನ 
ಮತ್ತು ಕೂಟತಾನಗಳನ್ನೂ ನಿರೂಪಿಸಲಾಗಿದೆ. ಪ್ರಸ್ತಾರದಲ್ಲಿ ಕೂಟತಾನಗಳನ್ನು ಕ೦ಡು 
ಹಿಡಿಯುವ ಸಂಖ್ಯೆ, ನಷ್ಟ, ಉದ್ದಿಷ್ಟ ಎ೦ಬ ವಿಧಾನಗಳನ್ನು ಆಮೇಲೆ ವಿವರಿಸಿದೆ. 
ಪೂರ್ವಾಚಾರ್ಯಪ್ರಣೀತವಾದ ಪ್ರಸ್ತಾರಕ್ರಮವನ್ನು ಹೇಳಿ ಪ೦ಡರೀಕವಿಠಲನು ತಾನು 
ಕಂಡುಹಿಡಿದಿರುವ ಮಾಲಾ ಎಂಬ ಪ್ರಸ್ತಾರರೀತಿಯನ್ನು ಉಲ್ಲೇಖಿಸುತ್ತಾನೆ. ಇದಾದ 
ಮೇಲೆ ವರ್ಣ, ಅಲ೦ಕಾರ, ಆಲಪ್ತಿಗಳನ್ನು ಹೇಳಿದೆ. ಕಾಕಲ್ಯಂತರ ಸ್ವರಗಳನ್ನು ಕ್ರಮವಾಗಿ 
ಲಘುಷಡ್ಡ ಲಘುಮಧ್ಯಮಗಳಿ೦ದ ಸಂಪ್ರದಾಯವಾದಿಗಳು ಪ್ರತಿನಿಧಿಸುತ್ತಿದ್ದರೆ೦ದೂ, 
ಕಾಕಲ್ಕ೦ತರಸ್ಪರಗಳನ್ನು ಉಪಯೋಗಿಸಲೇಬೇಕಾದಾಗ ಅಲ್ಪವಾಗಿ ಬಳಸಬೇಕೆ೦ದೂ 
ಸ್ವರಾಧ್ಯಾಯದ ಕಡೆಯಲ್ಲಿ ಹೇಳಿದೆ. ಸಂಪ್ರದಾಯವಾದಿಗಳಲ್ಲದ ಆಧುನಿಕರು ಆ ಕಾಲ 
ದಲ್ಲಿ ಅವುಗಳನ್ನು ಬಳಸುತ್ತಲೇ ಇರಲಿಲ್ಲವೆ೦ದೂ, ಲಘುಷಡ್ಡ, ಲಘುಮಧ್ಯಮಗಳನ್ನು 
ಮಾತ್ರವೇ ರಾಗಗಳಲ್ಲಿ ಪ್ರಯೋಗಿಸುತ್ತಿದ್ದರೆ೦ದೂ ಇದರಿಂದ ಸ್ಪಷ್ಟವಾಗುತ್ತದೆ. 


ಕಾಕಲ್ಕ೦ತರಯೋಃ ಸ್ಥಾನೇ ತೃತೀಯಗತಿಕೌ ನಿಗೌ | 
ಪ್ರಯೋಗೇ ಚ ಪ್ರತಿನಿಧೀ ಕ್ರಿಯೇತೇ ಸಾ೦ಪ್ರದಾಯಿಕ್ಕೆಃ | 


ಕನ್ನಡಿಗ ಪಂಡರೀಕವಿಠಲ ೨೫೩ 


ಸ್ವಲ್ಪ ಪ್ರಯೋಗಃ ಸರ್ವತ್ರ ಕಾಕಲೀ ಚಾ೦ತರಸ್ವರಃ | 
ರತ್ನಾಕರೇಇಪಿ ಚೇತ್ಯುಕ್ತಃ ಶಾರ್ಜ್ಣದೇವೇನ ಸೂರಿಣಾ | (ರಾಗಮಂಜರಿ ೧.೭೫-೭೬) 

ರಾಗಾಧ್ಯಾಯ 

“ಒ೦ದೊ೦ದು ಮೇಳದಲ್ಲಿಯೂ ರಾಗಗಳು ಬಹುವಾಗಿವೆ ; ಅವುಗಳ ರೂಪಗಳೂ 
ಅಗಾಧವೇ ; ಆದುದರಿ೦ದ ಅವುಗಳನ್ನೆಲ್ಲ ಎಣಿಸಿ ಹೇಳಲು ಆಗದು. ಅಲ್ಲಿ ಇಲ್ಲಿ ಚೆದುರಿ 
ಹೋಗಿರುವ ಸ್ವರಗಳನ್ನೆಲ್ಲ ಮಥಿಸಿ ವೈಜ್ಞಾನಿಕವಾಗಿ ಮೇಳಗಳನ್ನು ಏರ್ಪಡಿಸಿದ್ದೇನೆ. ಅವು 
ಗಳಲ್ಲಿ ಪ್ರಸಿದ್ಧವಾದ ಕೆಲವನ್ನು ಇಲ್ಲಿ ಹೇಳುತ್ತೇನೆ' (೨.೧-೩) ಎ೦ಬ ಪ್ರತಿಜ್ಞೆಯಿಂದ ಈ 
ಅಧ್ಯಾ ಯವು ಪ್ರಾರಂಭವಾಗುತ್ತದೆ. ಈ ಮಾತು ಅಕ್ಷರಶಃ ನಿಜ. ಲಕ್ಷ್ಯಪ್ರಸಿದ್ಧವಾದ ಸ್ವರ 
ಪ್ರಮಾಣಗಳನ್ನೆಲ್ಲ ವ್ಯವಸ್ಥೆಗೊಳಿಸಿ, ಅವುಗಳಲ್ಲಿ ರಾಗಮೇಳಗಳನ್ನು ವೈಜ್ಞಾನಿಕವಾಗಿ 
ಅವನು ಏರ್ಪಡಿಸಿರುವುದು ನಿಃಸಂದೇಹ. ಆಯಾ ರಾಗಮೇಳಗಳಲ್ಲಿ ಪ್ರಧಾನತಮ 
ವಾದುದು, ಆದುದರಿ೦ದ ಮೇಳಕರ್ತವಾಗಲು ಅರ್ಹವಾದುದು ಯಾವುದು ಎಂಬುದರ 
ಬಗ್ಗೆ ಹಲವೆಡೆಗಳಲ್ಲಿ ಸಂದಿಗ್ದವಾಗಿತ್ತು. ಆದುದರಿಂದ ಒಂದೇ ಸ್ವರದ್ರವ್ಯ ಇರುವ ಮೇಳ 
ಗಳಿಗೆ ಬೇರೆ ಬೇರೆ ಲಾಕ್ಷಣಿಕರು ಹೆಚ್ಚು ಕಡಿಮೆ ಒ೦ದೇ ಕಾಲದಲ್ಲಿ ಬೇರೆ ಬೇರೆ ಮೇಳ 
ಕರ್ತಗಳನ್ನು ಹೇಳಿದ್ದಾರೆ. ಗೌಲ, ಮಾಲವಗೌಲ, ಗುರ್ಜರಿಗಳು ಇಂತಹ ಒಂದು ನಿದ 
ರ್ಶನ. ಒಬ್ಬನೇ ಲಾಕ್ಷಣಿಕನ ಬೇರೆ ಬೇರೆ ಸಂಗೀತಶಾಸ್ತ್ರಗ್ರಂಥಗಳಲ್ಲಿಯೂ ಇದು 
ಕಂಡುಬರುತ್ತದೆ. ಹೀಗೆ ಪಂಡರೀಕವಿಠಲನ ರಾಗಚ೦ದ್ರೋದಯ ಮತ್ತು ರಾಗಮಂಜರಿ 
ಗಳಲ್ಲಿ ಇ೦ತಹ ವ್ಯತ್ಯಾಸಗಳಿವೆ ; ರಾಗಚ೦ದ್ರೋದಯದಲ್ಲಿ ಹೇಳದಿದ್ದ ಕೆಲವು ಹೊಸ 
ಮೇಳಗಳು ರಾಗಮ೦ಜರಿಯಲ್ಲಿ ಕಂಡುಬರುತ್ತವೆ. ಅವುಗಳನ್ನು ಮುಂದೆ ಪಟ್ಟಿಮಾಡಿದೆ. 
ರಾಗಚಂದ್ರೋದಯದ ರಾಗಗಳನ್ನು ವರ್ಣಿಸಲು ಬಳಸಿರುವ ಸಂಕೇತಗಳನ್ನೇ (ಪು.೨೪೩) 
ಇಲ್ಲಿಯೂ ಉಪಯೋಗಿಸಿದೆ. ಇ. ಎಂದರೆ ಇತ್ಯಾದಿ. ರಾಗಮ೦ಜರಿಯ ಎರಡನೆಯ 
ಅಧ್ಯಾಯದಲ್ಲಿ ಈ ರಾಗಲಕ್ಷಣಗಳನ್ನು ನೀಡುವ ಶ್ಲೋಕಗಳ ಸಂಖ್ಯೆಗಳನ್ನು ಕ೦ಸಗಳ 
ಒಳಗೆ ಕೊಟ್ಟಿದೆ. 

(1) ಮುಖಾರೀ (1) ಸ; ಶು.ರಿ; ಶು.ಗ; ಶು.ಮ; ಪ; ಶು.ಧ; ಶು.ನಿ ; (2) ಜನ್ಯ : 
ಮುಖಾರೀ ಇ. (ಲ) 

(11) ಸೋಮ (2)ಸ; ಶು.ರಿ; ಶು.ಗ; ಶು.ಮ; ಪ; ಶು.ಧ; ಕೈನಿ ; (೧೯೫) ಜನ್ಯ : 
ಸೋಮ ಇ. (6 

(ii) ಟೋಡೀ (8) ಸ; ಶು.ರಿ; ಸಾ.ಗ; ಶು.ಮ; ಪ; ಶು.ಧ; ಕೈ. ನಿ; (೧೦ ಜನ್ಯ : 
೧ ಟೋಡೀ (೧೧. ೨ ಶುದ್ಧಭೈರವ (೧೧ 

(iv) ಗೌಡೀ (15) ಸ; ಶು.ರಿ; ಲ.ಮ; ಶು.ಮ; ಪ; ಶು.ಧ ; ಲ.ಸ; (೧೨ ಜನ್ಯ : ೧ 
ಗೌಡೀ(೧೪ ೨ ಕರ್ಣಾಟಬ೦ಗಾಲ(೧೫ ೩ ಗುರ್ಜರೀ(೧೫ ೪ ಬಹುಲೀ (೧೬) ೫ 
ಆಸಾವರೀ(೧೬) ೬ ರಾಮಕಲೀ(೧೭) ೭ ಮಾರು(೧೭) ೮ ಗುಣಕರೀ(೧೮ ೯ ಟಕ್ಕ (೧೮ 
೧೦ ಶುದ್ಧಲಲಿತಾ(೧೯) ೧೧ ಪಂಚಮ(೧ ೧೨ ಪಟಮಂ೦ಜರೀ(.೨೦ ೧೩ ಮಾಲವಗೌಡ 


೨೫೪ ಕರ್ಣಾಟಕಸ೦ಗೀತವಾಹಿನಿ 


(೨೦ ೧೪ ಪೂರ್ವಿೀ (೨೧) ೧೫ ಬಂಗಾಲ (೨೨೧೬ ಭೈರವೀ(೨೦) ೧೭ ಪಾಡೀ(.೨೨. ೨೩) 

(೪) ವರಾಟೀ (39) ಸ; ಶು.ರಿ; ಶು.ಗ; ಲ.ಪ; ಪ; ಶು.ಧ; ಲ.ಸ; ಜನ್ಯ : (೧) 
ಶುದ್ಧವರಾಟೀ(೨೪ (೨) ಶ್ಯಾಮವರಾಟೀ (೨೫) 

(೪1) ಕೇದಾರ (29) ಸ; ಪಂ.ರಿ; ಲ.ಮ; ಶು.ಮ; ಪ; ಪಂ.ಧ; (೨೫ ೨೬) ಅ.ಸ ; 
ಜನ್ಯ: ೧ ಕೇದಾರ(೨೮) ೨ ಗೌ೦ಡ(೨೯) ೩ ಮಲ್ಲಾರ(೨೯) ೪ ನಟನಾರಾಯಣ(೩೦ ೫ 
ಮೇಲಾವಲೀ(೩೧ ೬ ಭೂಪಾಲೀ( ೩೦) ೭ ಕಾಂಬೋಜೀ(೩೨) ೮ ಮಧುಮಾಧವೀ(೩೨ 
೯ ಶಂಕರಾಭರಣ(೩೩) ೧೦ ಸಾವೇರೀ(೩೩) ೧೧ ಸುಹವೀ(೩೪ ೧೨ ನಾರಾಯಣೀ(೩ ೪) 
೧೩ ಕೇದಾರನಾಟ (8೫? ೧೪ ದೇವಕ್ರೀ (೩೫ 

(೪11) ಶುದ್ಧನಾಟ (36) ಸ; ಷರಿ; ಲ.ಮ; ಶು.ಮ; ಪ; ಷಧ; ಲ.ಸ; (೩೬)ಜನ್ಯ : 
ಶುದ್ಧನಾಟ (೩೭) ಇ. 

(viii) ದೇಶಾಕ್ಷೀ (34) ಸ; ಷರಿ; ಲ.ಮ; ಶು.ಮ; ಪ; ಶು.ಧ; ಲ.ಸ; ಜನ್ಯ : ದೇಶಾಕ್ಸೀ 
(ಎ೩). 

`(1%) ದೇಶಿಕಾರ (51) ಸ; ಶು.ರಿ; ಲ.ಮ; ಲ.ಫ; ಪ; ಶು.ಧ ;ಲ.ಸ; (೩೯)ಜನ್ಯ ತ 
ದೇಶಿಕಾರ(೪೦ ೨ ತ್ರವಣೀ(೪೧ ೩ ದೇಶೀ(೪೧) ೪ ಲಲಿತ(೪೨) ೫ ದೀಪಕ(೪೨ ೬ 
ವಿಭಾಸ (೪2) 

(x) ಸಾರಂಗ (?) ಸ; ಪಂ.ರಿ; ಊ.ಗ; ಲ.ಪ; ಪ; ಷಧ; ಲ.ಸ; (೪೩- ೪ಘಜನ್ಯ : 
ಸಾರ೦ಗ (€೫)ಇ. 

(xi) ಆಹೇರೀ (೨೧) ಸ; ಪಂ.ರಿ; ಸಾ.ಗ; ಶು.ಮ; ಪ; ಶು.ಧ; ಲ.ಸ; (೪೫ ೪೬)ಜನ್ಯ: 
ಆಹರೀ(9೬) ಇ. 

(xii) ಕಲ್ಯಾಣ (64) ಸ; ಪಂ.ರಿ; ಲ.ಮ; ಲ.ಪ; ಪ; ಶು.ಧ; ಲ.ಸ; (೪೯)ಜನ್ಯ : 
ಕಲ್ಯಾಣ(೫೦) ಇ. | 

(xiii) ಕಾಮೋದ (44) ಸ; ಶು.ರಿ; ಸಾ.ಗ; ಲ.ಪ; ಪ; ಶು.ಧ; ಕೈ.ನಿ; (೪೯-೫೦ ಜನ್ಯ 
`ಕಾಮೋದ(೫೦ ಇ. | 

(xiv) ಹಿಜೇಜ (87157) ಸ; ಶು.ರಿ; ಸಾ.ಗ(? ಅಂ.ಗ); ಶು.ಮ; ಪ; ಶು.ಧ; ಕೈ.ನಿ 
(?ಕಾ. ನಿ); (೫೧ಜನ್ಯ :೧ ಹಿಜೇಜ (೫೨೫ ೨ ಅಪರಭೈರವ (೫೨ 

(x೪) ನಾದರಾಮಕ್ರೀ (8 :) ಸ; ಶು.ರಿ; ಸಾ.ಗ; ಶು.ಮ; ಪ; ಶು.ಧ; ಕೈ.ನಿ;(೫೩)(?ಜನ್ಯ: 
ನಾದರಾಮಕ್ರೀ(೫೪ ಇ. 

(೬೪1 ಹಿ೦ದೋಲ (20) ಸ; ಪಂ.ರಿ; ಸಾ.ಗ; ಶು.ಮ; ಪ; ಶು.ಧ; ಕೈ.ನಿ; (೫೪:೨3) 
ಜನ್ಯ : ೧ ಹಿಂದೋಲ(೫೬) ೨ ವಸ೦ತ(೫೬) 

(೬೪1) ಕರ್ಣಾಟ (30) ಸ; ಪಂ.ರಿ; ಲ.ಮ; ಶು.ಮ; ಪ; ಷ.ಧ; ಪ.ಸ. ; (೫೭)(?) 
ಜನ್ಯ :೧ ಕರ್ಣಾಟ(೫೯) ೨ ಸಾಮಂತ(ರ೯) ೩ ಸೌರಾಷ್ಟ್ರೀ(೬ 0) ೪ ಛಾಯಾನಾಟ(೬೦) 
೫ ಶುದ್ಧಬ೦ಗಾಲ(೬೧) ೬ ತುರುಷ್ಕತೋಡೀ(೬೧ ಇ. 


ಕನ್ನಡಿಗ ಪಂಡರೀಕವಿಠಲ ೨೫೫ 


(xviii) ಹಮೀರ (27) ಸ; ಪ೦.ರಿ: ಲ.ಮ; ಶು.ಮ; ಪ: ಶು.ಧ; ಲ.ಸ (೬೨.೬೭): 
ಜನ್ಯ: ಹಮೀರ (೬೩) ಇ. 

(xix) ಮಾಲವಕ್ಕೆಶಿಕ (22 !) ಸ; ಚ.ರಿ; ಸಾ.ಗ: ಶು.ಮ; ಪ; ಚ.ಧ; ಕೈ.ನಿ : (೬೪) 
ಜನ್ಯ: ೧ ಮಾಲವಕೆಶಿಕ(೬೫ ೨ ಮಾಲವಶ್ರೀ(೬೬) ೩ ಧನ್ನಾಸೀ(೬೬) ೪ ಸಂಟ 
೫ ಸೈಂಧವೀ (೬೭) ೬ ದೇವಗಾಂಧಾರಿ (೬೮ 

(೩x) ಶ್ರೀ (28) ಸ; ಚ.ರಿ; ಲಮ; ಶು.ಮ; ಪ; ಚ.ಧ; ಕೈ.ನಿ ; (೬೮ ೧ ಜನ್ಯ : 
picts ಇ. 

ಈ ಪಟ್ಟಿಯಲ್ಲಿ ಕೆಲವು ಸಂಗತಿಗಳು ಗಮನಾರ್ಹವಾಗಿವೆ. ರಾಗಚಂದ್ರೋದಯದ 
ಮಾಲವಗೌಡ, ಶುದ್ಧನಟ್ಟಾ, ಹಮ್ಮೀರನಟ್ಟಾ, ತೋಡಿ, ಆಭೀರೀ, ಶುದ್ಧವರಾಟೀ, ಶುದ್ಧ 
ರಾಮಕ್ರೀಗಳು ಇಲ್ಲಿ ಗೌಡೀ, ಶುದ್ಧನಾಟ, ಹಮೀರ, ಟೋಡಿ, ಆಹೇರೀ, ವರಾಟೀ, 
ದೇಶಿಕಾರ ಎ೦ಬ ನಾಮಾ೦ತರಗಳನ್ನು ಪಡೆದಿವೆ. ದೇಶಾಕ್ಸಿ (34), ಕರ್ಣಾಟ (30), ಹಿಜೇಜ 
(8715), ಕಲ್ಯಾಣ (64) ನಾದರಾಮಕ್ರೀ(87)ಗಳು ಕ೦ಸಗಳಲ್ಲಿ ಸೂಚಿಸಿರುವ ಮೇಳಾ೦ತರ 
ಗಳನ್ನು ಹೊಂದಿವೆ. ರಾಗಚಂದ್ರೋದಯದಲ್ಲಿ ದೇವಕ್ರಿಯೆಯೂ ರಾಗಮಂಜರಿಯಲ್ಲಿ 
ಸೋಮ, ಮಾಲವಕ್ಕೆಶಿಕಗಳೂ ಅಧಿಕವಾಗಿವೆ. ಇದೇ ರೀತಿಯಲ್ಲಿ ರಾಗಚಂದ್ರೋದಯದ 
ನಾರಾಯಣಗೌಡ, ಪ್ರಥಮಮಂಜರಿ, ಮಧ್ಯಮಾದಿ, ಮಾರವಿ, ರಾಮಕ್ರೀ, ಸಾಮವರಾಲೀ, 
ದ್ರಾವಿಡಗೌಡ ಎ೦ಬ ಜನ್ಯರಾಗಗಳು ಕ್ರಮವಾಗಿ ನಾರಾಯಣೀ, ಪಟಮಂ೦ಜರೀ, ಮಧು 
ಮಾಧವೀ, ಮಾರು, ರಾಮಕಲಿ, ಶ್ಯಾಮವರಾಟೀ, ಗುಣಕರೀ ಎ೦ಬ ನಾಮಾ೦ತರಗಳಲ್ಲಿ 
ಗೋಚರಿಸುತ್ತವೆ. ರಾಗಮ೦ಜರಿಯಲ್ಲಿ ಗೌಂಡಕೃತಿ, ಬಂಗಾಲ, ರೇವಗುಪ್ತಿ, ಶುದ್ಧಗೌಡ 
ಎಂಬ ಜನ್ಯರಾಗಗಳೂ ರಾಗಮಂಜರಿಯಲ್ಲಿ ದೀಪಕ, ವಿಭಾಸ, ಶುದ್ಧಭೈರವ, ಸುಹವೀ 
ಎ೦ಬ ಜನ್ಯರಾಗಗಳೂ ಅಧಿಕವಾಗಿ ಕಂಡುಬರುತ್ತವೆ. ಸಮಾನವಾದ ಹೆಸರುಗಳಿರುವ 
ರಾಗಗಳು ಎರಡು ಗ್ರಂಥಗಳಲ್ಲಿಯೂ ಸಾಮಾನ್ಯವಾಗಿ ಒಂದೇ ಲಕ್ಷಣವನ್ನು ಹೊಂದಿ 
ದ್ದರೂ ಕೆಲವು ಅಸಮಂಜಸತೆಗಳು ಇಲ್ಲದಿಲ್ಲ. ರಾಗಮ೦ಜರಿಯ ಪಾಠವು ತುಂಬಾ 
ಅಶುದ್ಧವಾಗಿರುವುದೂ, ಪ್ರಾದೇಶಿಕ ವ್ಯತ್ಯಾಸಗಳೂ ಇದಕ್ಕೆ ಕಾರಣವಿರಬಹುದು. ಆದರೆ 
ಹಿಜೇಜಕ್ಕೆ ಏಕಗತಿಕಗಳಾದ ಗನಿ-ಗಳೆ೦ದೂ ಕಾಕಲ್ಕ೦ತರಗಳೆ೦ದೂ ಒಂದೇ ಸ್ಥಳದಲ್ಲಿ 
ನಿರ್ದೇಶಮಾಡುವ೦ತಹ ನಿದರ್ಶನಗಳು ರಾಗಮಂಜರಿಯಲ್ಲಿ ಸಾಕಷ್ಟಿವೆ. 

ಆದುದರಿಂದ ರಾಗಚಂದ್ರೋದಯದಲ್ಲಿ ಹೇಳಿರುವ ರಾಗಲಕ್ಷಣಗಳನ್ನು ಹೆಚ್ಚು 
ವಿಶ್ವಾಸಾರ್ಹವೆ೦ದು ಇಟ್ಟುಕೊಂಡು ಅಲ್ಲಿ ಕೊಡದೆ ಇರುವ ರಾಗಲಕ್ಷಣಗಳನ್ನು ಮಾತ್ರ 
ರಾಗಮಂ೦ಜರಿಯಿ೦ದ ಇಲ್ಲಿ ಸಂಗ್ರಹಿಸಿದರೆ ಸಾಕು : ಕೇದಾರನಾಟವು (.೨೩೫ ಕೇದಾರ 
ಮೇಳ(29)ದಲ್ಲಿ ಜನ್ಯ, ಸಂಪೂರ್ಣ, ಸ-ತ್ರಯ, ಸಾಯ೦ಗೇಯ; ಸುಹವಿಯೂ (೨೩೪ 
ಇದರಲ್ಲಿಯೇ ಜನ್ಯ, ಸ೦ಪೂರ್ಣ, ಧ-ತ್ರಯ, ಸಾಯಂಗೇಯ; ವಿಭಾಸವು ದೇಶಿಕಾರದಲ್ಲಿ 
ಜನ್ಯ(೨ ೪೩) , ಸಂಪೂರ್ಣ, ಆದರೆ ಸ-ತ್ರಯ, ಪ್ರಾತರ್ಗೇಯ. ವರಾಟಿಯೆಂಬುದು. 
ರಾಗಮ೦ಜರಿಯಲ್ಲಿ ಒ೦ದು ಮೇಳ ಮಾತ್ರ(೨೨೩), ಅದರಲ್ಲಿ ಶುದ್ಧವರಾಟೀ(.೨.೨೪). 


೨೫೬ ಕರ್ಣಾಟಕಸ೦ಗೀತವಾಹಿನಿ 


ಶ್ಯಾಮವರಾಟೇಗಳು(೨-೨೫ ಜನ್ಯ. ರಾಗಚ೦ದ್ರೋದಯದಲ್ಲಿ ಶುದ್ಧವರಾಟಿಯೇ ಮೇಳ 
(೨-೨೫೯-೬೦), ಅದರಲ್ಲಿ ಸಾಮವರಾಲಿಯು ಜನ್ಯ(೨೨೬೧) . ಶುದ್ಧಭೈರವವು(೨.೧೧) 
ಟೋಡೀಮೇಳ(8)ದಲ್ಲಿ ಜನ್ಯ, ರಿ-ಹೀನ, ಷಾಡವ, ಸ-ತ್ರಯ, ಪ್ರಭಾತಗೇಯ. ಬೇರೆಡೆ 
ಅದು ಗಾ೦ಧಾರವನ್ನು ಏರಿಸಿಕೊಂಡು ವಸ೦ತಭೈರವಿ ಮೇಳ(14)ಕ್ಕೂ ನಿಷಾದವನ್ನು 
ಏರಿಸಿಕೊಂಡು ಮಾಲವಗೌಡಮೇಳ(15)ಕ್ಕೂ ವರ್ಗವಾದುದು ಕಂಡುಬರುತ್ತದೆ. ಸೋಮ 
ರಾಗವು ಒ೦ದು ಸ್ವತಂತ್ರಮೇಳ (2) ರಾಗ (೨.೮೯), ಅದು ಸ೦ಪೂರ್ಣ, ಸ-ತ್ರಯ, 
ಸದಾಗೇಯ, ಶಿವನಿಗೆ ಪ್ರಿಯ 

ರಾಗಮಂ೦ಜರಿಯ- ಅ೦ತ್ಯಭಾಗವು ವಿಶೇಷವಾಗಿ ಸ್ವಾರಸ್ಯಕರವಾಗಿದೆ. ರಾಗಗಳು 
ಅನಲತವಾಗಿವೆ ; ವಿಚಕ್ಷಣರು ಇದೇ ರೀತಿಯಲ್ಲಿ ಅವುಗಳನ್ನು ತಕ್ಕ ಮೇಳಗಳಲ್ಲಿ 
ಯೋಜಿಸಿಕೊಳ್ಳಬೇಕು (೨೭೦ ಎಂದು ಹೇಳಿ, ಪ೦ಡರೀಕವಿಠಲನು ಪರದಗಳೆ೦ಬ 
ಪಾರಸಿಕರಾಗಗಳು ಬೇರೆ ಇವೆ ; ಅವು ಯಾವಾಗಲೂ ಸ೦ಪೂರ್ಣರಾಗಗಳು; ಅವುಗಳಲ್ಲಿ 
ಎಲ್ಲ ಗಮಕಗಳೂ ಬರುತ್ತವೆ ; ನಿಷಾದಗಾ೦ಧಾರಗಳು ಯಾವಾಗಲೂ ಕಾಕಲ್ಯ೦ತರ 


ಗಳಾಗಿರುತ್ತವೆ. ಎಂದು ನಿರೂಪಿಸುತ್ತಾನೆ. 
ಅನ್ಯೇಃಪ ಪಾರಸೀಕೇಯಾ ರಾಗಾಃ ಪರದನಾಮಕಾಃ | 
ಸ೦ಪೂರ್ಣಾಃ ಸರ್ವಗಮಕಾಃ ಕಾಕಲ್ಯ೦ತರಿತಾಃ ಸದಾ ॥ (ರಾಗಮಂಜರಿ ೨೭೧) 


ಇದರಿ೦ದ ಪರ್ಶಿಯನ್‌ ಸಂಗೀತದ ಸ್ವರಸಪ್ತಕದಲ್ಲಿ ಮೂರನೆಯ ಮತ್ತು ಏಳನೆಯ 
ಸ್ವರಗಳು ಭಾರತೀಯಸ೦ಗೀತದ ಸ್ವರಸಪ್ತಕದಲ್ಲಿನ ಲಘುಷಡ್ಡ ಲಘುಮಧ್ಯಮಗಳಿಗಿ೦ತ 
ಸ್ವಲ್ಪ ಊನವಾಗಿದ್ದವೆ೦ದೂ ಉಳಿದ ಸ್ವರಗಳು ಪರಸ್ಪರವಾಗಿದ್ದವೆ೦ದೂ ತಿಳಿಯುತ್ತದೆ. 
ಪ೦ಡರೀಕವಿಠಲನು ಸಮೀಕರಣಗಳನ್ನು ಹೀಗೆ ಕೊಡುತ್ತಾನೆ :(ಅದೇ ಗ್ರಂಥ ೨೭೧೭೫) 


೧. ದೇವಗಾಂಧಾರಿ--ರಹಾಯೀ ೯. ಜಿಜಾವಂತೀ--ಹುಸೇನೀ 

೨. ಕಾನರಾ--ನಿಶಾಬರ್‌ ೧೦. ಮಾಲವ(ಗೌಡ)--ಮುಸಲೀಕ್‌ 
೩. ಸಾರಂಗ ಮಾಹುರ್‌ ೧೧. ಕಲ್ಯಾಣ--ಯಮನ್‌ 

೪. ಬಂಗಾಲ ಜೃಂಗೂಲ ೧೨. ಜಿಲಾವಲ--ಸರಪರದಾ 

೫. ದೇಶೀ ಆಹಂಗ್‌ ೧೩. ದೇಶಿಕಾರ--ಬಾಖರೇಜ್ಸ್‌ 

೬. ಮಲ್ಲಾರ ಬಾರಾ ೧೪. ಆಸಾವರೀ--ಹಿಜ್ಸೇಜ್ಸ್‌ 

೭. ಕೇದಾರ--ಸುಹವು ೧೫. ದೇವಗಿರೀ--ಮುಶಕ್‌ 

೮. ಧನ್ನಾಸೀ--ಇರಾಖ್‌ 


ಪ೦ಡರೀಕವಿಠಲನೇ. ರಾಗಮಾಲಾ ಮತ್ತು ನರ್ತನನಿರ್ಣಯಗಳಲ್ಲಿ ಈ ಸಮೀಕರಣ 
ಗಳಲ್ಲಿ ಕೆಲವನ್ನು. ಊರ್ಜಿತಗೊಳಿಸುತ್ತಾನೆ : ಧನ್ನಾ ಸೀ ಇರಾಖ್‌, ದೇಶಿಕಾರ--ಬಾಖ 
ರೇಜ್ಸ್‌. ದೇಶೀ--ಆಹ೦ಗ್‌, ಕಲ್ಯಾಣ--ಯಮನ್‌, ಮಾಲವ(ಗೌಡ)--ಮುಸಲೀಕ್‌, 
ಕರ್ಣಾಟ--ಹುಸೇನೀ, ವೇಲಾವಲೀ--ಸರಪರದಾ, ಸಾವೇರೀ (ಕೇದಾರ)--ಸರಪರದಾ, 
ಮತ್ತು ಮಲ್ಹಾರ--ಧಾರಾ. ಹುಸೇನಿಯನ್ನು ಇಲ್ಲಿ ಜಿಜಾವ೦ತದ ಬದಲು ಕರ್ಣಾಟಕ್ಕೆ 


ಕನ್ನಡಿಗ ಪಂಡರೀಕವಿಠಲ ೨೫೭ 


ಸಮಚ್ಛಾಯೆಯುಳ್ಳದ್ದನ್ನಾಗಿ ಹೇಳುವುದನ್ನು ಗಮನಿಸಬೇಕು. ಧಾರಾ ಎ೦ಬುದು ರಾಗ 
ಮಂ೦ಜರಿಯಲ್ಲಿ ಬಾರಾ ಆಗಿದೆ. ಸೋಮನಾಥನು ಕ್ರಿ. ಶ. ೧೬೦೯ರಲ್ಲಿ ಹನ್ನೆರಡು ಪರದ 
ಗಳಿಗೆ ಸಮಚ್ಛಾಯೆಯುಳ್ಳ ಭಾರತೀಯ ರಾಗಗಳನ್ನು ಹೀಗೆ ನಿರೂಪಿಸುತ್ತಾನೆ : ೧. 
ತುರುಷ್ಕತೋಡೀ-ಹುಸೇನೀ ೨. ಜ್ಸುಲುಫ್‌-ಭೈರವ ೩. ರಾಮಕ್ರಿಯಾ-ಮುಸಲೀಕ್‌, ೪. 
ಆಸಾವರೀ-ಉಜ್ಜಲ ೫. ವಿಹಂಗಡ-ನವರೋಜ್ಸ್‌ ೬. ದೇಶಿಕಾರ-ಬಾಖರೇಜ್ಸ್‌ ೭. 
ಸೈ೦ಧವೀ-ಹಿಜ್ಛೇಜ್ಸ್‌ ೮. ಕಲ್ಯಾಣ-ಯಮನ್‌ ೯. ದೇವಕ್ರೀ-ಪುಷ್ಕ್‌ (?ಮುಷಾಕ್‌) ೧೦. 
ವೇಲಾವಲೀ-ಸರಪರದಾ ೧೧. ಕರ್ಣಾಟ-ಇರಾಖ್‌ ೧೨. ಕರ್ಣಾಟಕಗೌಡ- ಇರಾಖ್‌. 

ಪರ್ಶಿಯನ್‌ ಸಂಗೀತದಲ್ಲಿ ಹದಿಮೂರನೆಯ ಶತಮಾನದ ವೇಳೆಗೆ ಹನ್ನೆರಡು ಮಕಾ೦ 
ಅಥವಾ ಪರದಗಳಿದ್ದವು. ಇವು ಪ್ರಧಾನರಾಗಗಳಾಗಿದ್ದು ಮೇಷವೃಷಭಾದಿ ಹನ್ನೆರಡು 
ರಾಶಿಗಳಲ್ಲಿ ಅನ್ವಯಿಸಲ್ಪಟ್ಟಿದ್ದವು. ಮುಂದಿನ ನೂರು ವರ್ಷಗಳಲ್ಲಿ ಪ್ರತಿಯೊಂದು 
ಪರದದಲ್ಲಿಯೂ ಎರಡೆರಡರಂತೆ ಶುಬಹ್‌ಗಳೆ೦ಬ ಇಪ್ಪತ್ತನಾಲ್ಕು ರಾಗಗಳು ಹುಟ್ಟಿ 
ಕೊ೦ಡವು. ಹದಿನಾರು-ಹದಿನೇಳನೆಯ ಶತಮಾನದ ವೇಳೆಗೆ ಪ್ರತಿಯೊಂದು ಪರದ 
ದಲ್ಲಿಯೂ ನಾಲ್ಕುನಾಲ್ಕರ೦ತೆ ಗುಷಗಳೆ೦ಬ ನಲವತ್ತೆ೦ಟು ಉಪರಾಗಗಳು ಜನಿಸಿ 
ಪ್ರಚಾರದಲ್ಲಿದ್ದವು. ಇವುಗಳೇ ಅಲ್ಲದೆ ಆವಾಜ್ಸ್‌ಗಳೆಂಬ ಆರು ಬೇರೆ ಉಪರಾಗಗಳೂ 
ದೌರ್‌ಗಳೆಂಬ ಉಪರಾಗಪ್ರಭೇದಗಳೂ ಈ ವೇಳೆಗೆ ರೂಢಿಯಲ್ಲಿದ್ದವು. ಆಹಂಗ್‌ 
ಎನ್ನುವುದು ರಾಗಕ್ಕೆ ಪರಸ್ಪರವಾದ ಸಾಮಾನ್ಯನಾಮವಾಗಿಯೇ ಪರ್ಶಿಯನ್‌ ಸಂಗೀತದ 
ಇತಿಹಾಸದಲ್ಲಿ ಪ್ರಯೋಗಿಸಿರುವುದು ಕ೦ಡುಬರುತ್ತದೆ. ಪ೦ಡರೀಕವಿಠಲನು ದೇಶೀ 
ಎ೦ಬ ರಾಗಕ್ಕೆ ಪರಸ್ಪರವಾಗಿ ಆಹ೦ಗ್‌ ಎ೦ಬುದನ್ನು ಹೇಳುತ್ತಾನಷ್ಟೆ. ಅವನು ಈ 
ವಿಷಯದಲ್ಲಿ ತಪ್ಪಾಗಿ ಗ್ರಹಿಸಿದ್ದನೋ ಅಥವಾ ಅವನ ಕಾಲದಲ್ಲಿ ಆಹ೦ಗ್‌ ಎಂಬ 
ಹೆಸರಿನ ಒ೦ದು ಪರದವು ದೆಹಲಿಯ ರಾಜಾಸ್ಥಾನದಲ್ಲಿ ಪ್ರಯೋಗದಲ್ಲಿ ಇತ್ತೋ ಎಂಬು 
ದನ್ನು ನಿರ್ಧರಿಸಿ ಹೇಳಲು ಪ್ರಮಾಣಗಳಿಲ್ಲ. 

ಅವನು ಹೆಸರಿಸುವ ಪರದಗಳಲ್ಲಿ ರಹಾಯೀ, ಜೃಂಗೂಲ, ಇರಾಖ್‌, ಹುಸೇನೀ, 
ಮೂಸಲೀಕ್‌, ಹಿಜ್ಪಾಜ್ಸ್‌, ಮುಶಕ್‌ಗಳು ಮಾತ್ರ ಮೇಲ್ಕಂಡ ಹನ್ನೆರಡರಲ್ಲಿ ಸೇರಿವೆ. 
ಇವುಗಳಲ್ಲಿಯೂ ಮೂಸಲೀಕಕ್ಕೆ ಬೂಜ್ಸೂರ್ಗ್‌, ಮುಶಕ್‌ಗೆ ಉಷ್ಟಕ್‌ ಎ೦ಬ ಹೆಸರುಗಳು 
ಪರ್ಶಿಯನ್‌ ಸಂಗೀತದಲ್ಲಿ ಕಂಡುಬರುತ್ತವೆ. ಪಂಡರೀಕವಿಠಲನೂ ಸೋಮನಾಥನೂ 
'ತಾವು ಕೇಳಿದ ಈ ಹೆಸರುಗಳ ಅತ್ಯಂತ ಸಮೀಪವಾದ ಉಚ್ಚಾರಣೆಯನ್ನು ಉಳಿಸಿ 
ಕೊ೦ಡಿರುವಂತೆ ಕಾಣುತ್ತದೆ. ಉಳಿದವುಗಳಲ್ಲಿ ನಿಶಾಬರ್‌ ಎ೦ಬುದು ಇಸ್‌ಫಹಾನ್‌ 
'ಮಕಾಮಿನ ಒಂದು ಶುಬಹ್‌ ; ಮಾಹುರ್‌ "ಪರದ'ವು ನವ ಎಂಬ ಪರದದ ಒಂದು 
ಶುಬಹ್‌. ಸರಪರದಾ ಎಂಬುದು (ಸರ್‌*ಪರದಾ - ಪರದಗಳಲ್ಲಿ ಶಿರಸ್ಸಿನ೦ತೆ ಮುಖ್ಯ 
ವಾದುದು) ಹುಸೇನೀ ಪರದದ ಗುಷ. ಸುಹವಾ ಎಂಬುದು ರಾಸ್‌ ಮಕಾಮಿನ ಗುಷ. 

ಹದಿನಾಲ್ಕು ಹದಿನೈದನೆಯ ಶತಮಾನಗಳ ಸುಮಾರಿಗೆ ಪರ್ಶಿಯನ್‌ ಸಂಗೀತದಲ್ಲಿ 
ಹನ್ನೆರಡು ಪರದ ಅಥವಾ ಮಕಾ೦ಗಳಿದ್ದವು. ಹದಿನಾಲ್ಕನೆಯ ಶತಮಾನದಲ್ಲಿ ಅಬ್ದುಲ್‌ 


೨೫೮ `ಕರ್ಣಾಟಕಸ೦ಗೀತವಾಹಿನಿ 


ಕಾದಿರ್‌ ಮತ್ತು ಮಹಮದ್‌ ಷೀರಾಜ್ವಿಗಳು ಹತ್ತನೆಯ ಶತಮಾನದ ಅಲ್‌ ಫಾರಾಬಿಯ 
ಮತವನ್ನು ಅನುಸರಿಸಿ ಸ್ವರಪ್ರಮಾಣಗಳನ್ನು ನಿರ್ಣಯಿಸುವ ವಿಧಾನವನ್ನು ಬೋಧಿಸಿ 
ದರು. ಇದನ್ನು ಅವಲಂಬಿಸಿ ಹೆಲ್ಮ್‌ಹೊಲ್ಟ್‌ಜ್ಸ್‌ ಮತ್ತು ಲ್ಯಾಂಡ್‌ರವರುಗಳು ಈ 
ಹನ್ನೆರಡು ಪರದಗಳ ಸ್ವರವ್ಯವಸ್ಥೆಯನ್ನು ಕೊಡುತ್ತಾರೆ. ಅದನ್ನಿಲ್ಲಿ ಸ೦ಗ್ರಹಿಸಲಾಗು 
ವುದು; ಸುಲಭವಾಗಿ ತಿಳಿಯಲೆಂದು ಈ ಪರದಗಳ ಸ್ವರಗಳನ್ನು ಸರಿಗಮಪದನಿ--ಎ೦ದೇ 
ಇಲ್ಲಿ ನಿರ್ದೇಶಿಸಿದೆ. ಈ ಸ್ವರಪ್ರಮಾಣಗಳನ್ನು ಸೆಂಟ್‌ ಮೌಲ್ಯಗಳಲ್ಲಿ ಕೊಡಲಾಗಿದೆ. 


ಸಂ. ಪರದ ಸ ರಿ ಗ ಮ ಪ ಧ ನಿ ಸ 
೧.  ಉಷಕ್‌ ೦ ೨೦೪ ೪೦೮ ೪೯೮ ೭೦೨ ೯೦೬ ೯೯೬ ೧೨೦೦ 
೨. ನವ ೦ ೨೦೪ ೨೯೪ ೪೯೮ ೭೦೨ ೯೦೬ ೯೯೬ ೧೨೦೦ 
೩. ಬೂಸಲೀಕ್‌ ೦ ೯೦ ೨೯೪ ೪೯೮ ೫೮೮ ೭೯೨ ೯೯೬ ೧೨೦೦ 
೪. ರಾಸ್ತ್‌ ೦ ೨೦೪ ೩೮೪ ೪೯೮ ೭೦೨ ೮೮೨ ೯೯೬ ೧೨೦೦ 
೫. ಜೃಂಗೂಲ ೦ ೨೦೪ ೩೮೪ ೪೯೮ ೬೭೮ ೮೮೨ ೯೯೬ ೧೨೦೦ 
೬. ರಹಾವಿ ೦ ೧೮೦ ೩೮೪ ೪೯೮ ೬೭೮ ೭೯೨ ೯೯೬ ೧೨೦೦ 
೭. ಹುಸೇನಿ ೦ ೧೮೦ ೨೯೪ ೪೯೮ ೬೭೮ ೯೦೬ ೯೯೬ ೧೨೦೦ 
ಆ. ಹಿಜ್ಸಾಜ್ಛ್‌ ೦ ೧೮೦ ೨೯೪ ೪೯೮ ೬೭೮ ೮೮೨ ೯೯೬ ೧೨೦೦ 
ಸ ರಿ ಗ ಮ ಪ ಧ ನಿ ನಿ ಸ 
೯. ಇರಾಖ್‌ ೦ ೧೮೦ ೩೮೪ ೪೯೮ ೬೭೮ ೮೮೨ ೯೯೬ ೧೧೭೬ ೧೨೦೦. 
೧೦. ಇಸ್‌ಫಹಾನ್‌ ೦ ೧೮೦ ೩೮೪ ೪೯೮ ೭೦೨ ೮೮೨ ೯೯೬ ೧೧೭೬ ೧೨೦೦ 
೧೧. ಜ್ವಿರಫ್‌ಖಂಡ್‌ ೦ ೧೮೦ ೨೯೪ ೪೯೮ ೬೭೮ ೭೯೨ ೮೮೨ ೧೦೮೬ ೧೨೦೦ 
೧೨. ಬೂಜ್ಪೂರ್ಕ್‌ ೦ ೧೮೦ ೩೮೪ ೪೯೮ ೬೭೮ ೭೦೨ ೯೦೬ ೧೦೮೬ ೧೨೦೦ 


ಈ ಸ್ವರಪ್ರಮಾಣಗಳನ್ನು ಭಾರತೀಯಸ೦ಗೀತದ ಹನ್ನೆರಡು ಸ್ವರಸ್ಥಾನಗಳೆ ಸೆಂಟ್‌ 
ಮೌಲ್ಯಗಳೊಡನೆ ಹೋಲಿಸಬಹುದು.  - 
ಸ ಶುರಿ ಪಂರಿಸಾಗ ಲಮ ಶುಮಲ.ಪ ಪ ಶುಧಪಂಧಕ್ಕೆನಿ ಲಸ ಸ... 
`ನ 309 ಇನು ಇಸಾ ಬಾ ಎ೦೨ ಆದಳ ೯೦೬ ೧೦೧೮ ೧೦೮೮ ೧೨೦೦ 
`ಸ ಸ್ವಾಹಾ ಇದ್ದವಾಗುವ ಸಷ ಪಾಸ ಸರಾ 
ಸ೦ಗೀತಪಾರಿಜಾತದಲ್ಲಿರುವ ಸ್ವರಪ್ರಮಾಣ ನಿಯಮಗಳಿಂದ ಇವು ದೊರೆಯುತ್ತವೆ. ಈ 


ಸ್ಪರಸ್ಥಾನಗಳೇ ಅಲ್ಲದೆ ಇಂದಿನ ಕರ್ಣಾಟಕಸ೦ಗೀತದ ಲಕ್ಷ್ಯಪ್ರಯೋಗದಲ್ಲಿ ಬೇರೆ 
ಮೌಲ್ಯಗಳು ಪರ್ಯಾಯವಾಗಿ ಕಂಡುಬರುತ್ತವೆ : 


ರಿ-೧ ರಿ-೨ ಗ-೧ ಗ-೨ ಮ-೧ ಮ-೨ ಧ-೧ ಧ-೨ ನಿ-೧ ನಿ-೨- 


೯೦ ೧೮೨ ೨೯೪ ೪೦೮ ೫೨೦ ೫೯೦, ೬೧೨ ೭೯೨ ೮೮೪ ೯೯೬ ೧೧೧೦ 


ತೆ 


ಈ ಪ್ರಮಾಣಗಳಲ್ಲಿ ರಿ-ಇ ಎ೦ಬುದು ಗೌಳವೇ ಮೊದಲಾದ ರಾಗಗಳಲ್ಲಿ ಪ್ರಯುಕ್ತ 


ಕನ್ನಡಿಗ ಪಂಡರೀಕವಿಠಲ ೨೫೯ 


ವಾಗುವ ಕೋಮಲ ಶುದ್ಧರಿಷಭ. ರಿ-೨ ಎಂಬುದು ಚತುಶ್ರುತಿಕ ರಿಷಭ : ಕಲ್ಲಿನಾಥ, 
ಪಂಡರೀಕವಿಠಲ ಮೊದಲಾದವರು ಸಮಕಾಲೀನ ಶ್ರೀರಾಗದಲ್ಲಿ ಹೇಳಿರುವುದು ಬಹುಶಃ 
ಇದನ್ನೇ. ಧ-೨ ಸ್ವರವೂ ಹೀಗೆಯೇ ಚತುಃಶ್ರುತಿಧೈವತ. ಇವೆರಡೂ ನಾವು ಇಂದು 
ಚತುಃಶ್ರುತಿರಿಷಭಧೈವತಗಳೆಂದು ತಪ್ಪಾಗಿ ಕರೆಯುತ್ತಿರುವ ಸ್ವರಸ್ಥಾನಗಳಲ್ಲ. ಇವಕ್ಕಿಂತ 
ಒಂದೊಂದು ಶ್ರುತಿಯಷ್ಟು ತಗ್ಗಿ (ಶ್ರುತಿಮ೦ಡಲದ) ಎಂಟನೆಯ ಮತ್ತು ಇಪ್ಪತ್ತೊಂದ. 
ನೆಯ ಶ್ರುತಿಗಳಲ್ಲಿ ಇರುವ೦ತಹವು ;ಗ-೧ ಸಾಧಾರಣ ಗಾಂಧಾರಕ್ಕಿಂತ ಕೋಮಲವಾಗಿ. 
ಆದರೆ ಶುದ್ಧಗಾ೦ಧಾರಕ್ಕಿ೦ತ ತೀವ್ರವಾಗಿ ಇರುವ ಸ್ವರಸ್ಥಾನ ; ವರಾಳಿಯಲ್ಲಿ ಗಮಕದಲ್ಲಿ 
ಪ್ರಯೋಗವಾಗುತ್ತಿರುವ೦ತಹುದು. ಗ-೨ ಎಂಬುದು ಶುದ್ಧಮಧ್ಯಮ (ಇ೦ದಿನ) ಅ೦ತರ 
ಗಾ೦ಧಾರಗಳ ನಡುವೆ ಇದ್ದು ದೇವಗಾ೦ಧಾರಿಯ೦ತಹ ರಾಗಗಳಲ್ಲಿ ಗೋಚರಿಸುವ 
ಗಾ೦ಧಾರದ ಸ್ಥಿತಿ. ಮ-೧ ಸ್ವರವು ಶುದ್ದ ಮಧ್ಯಮವೂ ಅಲ್ಲದೆ ಪ್ರತಿಮಧ್ಯಮವೂ ಅಲ್ಲದೆ 
ಅವೆರಡರ ನಡುವೆ ಸಂದಿಗ್ದವಾಗಿ, ಗೌಳಿಪ೦ತುರಾಗದಲ್ಲಿರುವಂತೆ ವ್ಯಕ್ತವಾಗುವ ಅವಸ್ಥೆ. 
ಮ-೨ ಎಂಬುದು ಇಂದಿನ ಪ್ರತಿಮಧ್ಯಮಕ್ಕಿಂತ ಕೋಮಲವಾಗಿ (ಅಥವಾ ಸ್ವಲ್ಪತೀವ್ರ 
ವಾಗಿ) ಸಾರಂಗದಲ್ಲಿ (ಅಥವಾ ವರಾಳಿಯಲ್ಲಿ) ಪ್ರಯೋಗವಾಗುವ ಸ್ವರ. ಧ-೧ ಶುದ್ಧ 
ಧೈವತಕ್ಕಿಂತ ಕೋಮಲವಾಗಿ ಸಾವೇರಿಯಲ್ಲಿರುವಂತೆ ಪ್ರಯೋಗವಾಗುವ ಸ್ವರ. ಧ-೨ 
ತೀವ್ರವಾದ ಪಂಚಶ್ರುತಿ ಧೈವತ ; ಕೈಶಿಕನಿಷಾದಕ್ಕೆ ಹೆಚ್ಚು ಸಮೀಪದಲ್ಲಿರುತ್ತದೆ ; ನಾಯಕಿ 
ಯಂತಹ ರಾಗಗಳಲ್ಲಿ ಕಂಡುಬರುತ್ತದೆ. ನಿ-೧ ಕೈಶಿಕಿನಿಷಾದಕ್ಕಿ೦ತ ಸ್ವಲ್ಪ ಕೋಮಲ 
ವಾಗಿದ್ದು ಸುರಟಿಯ೦ತಹ ರಾಗಗಳಲ್ಲಿ ಪ್ರಯೋಗವಾಗುತ್ತದೆ. ನಿ-೨ ಸ್ವರವು (ಇ೦ದಿನ) 
ಕಾಕಲಿ ನಿಷಾದಕ್ಕಿಂತ ತೀವ್ರವಾಗಿ, ಷಡ್ಡಕ್ಕೆ ಸಮೀಪವಾಗಿ, ಕಲ್ಯಾಣಿಯಲ್ಲಿರುವಂತೆ, 
ನುಡಿಯುತ್ತದೆ. ಈ ಗ್ರಂಥಸಂದರ್ಭದಲ್ಲಿ ಕೋಮಲ ಎಂದರೆ ನೀಚ, ತೀವ್ರವೆ೦ದರೆ 
ಉಚ್ಚ ಎ೦ದು ತಿಳಿಯಬೇಕು. 

ಮೇಲಿನ ಪಥಕಗಳಿ೦ದ ಕೆಲವು ಅನುಮಿತಿಗಳು ಸಿದ್ಧವಾಗುತ್ತವೆ. ಲಘು ಮಧ್ಯಮ 
(೩೮೪, ೩೮೬) ಮತ್ತು ಲಘುಷಡ್ಡ(೧೦೮೬, ೧೦೮೮)ಗಳ ಸ್ಥಾನಗಳಲ್ಲಿ ಪರದಗಳಲ್ಲಿಯೂ 
ಕರ್ಣಾಟಕಸ೦ಗೀತದ ರಾಗಗಳಲ್ಲಿಯೂ ಭೇದವಿಲ್ಲ. ಉಳಿದ ಪರದಗಳಲ್ಲಿ ಕರ್ಣಾಟಕ 
ಸಂಗೀತ ಪ್ರಯುಕ್ತವಾಗಿರುವ ರಿ-೧, ರಿ-೨ ಮುಂತಾದ ಸ್ವರಛಾಯೆಗಳು ಪರದಗಳಲ್ಲಿ 
ಹೀಗೆ ಕಂಡುಬರುತ್ತವೆ. (ಪರದಗಳನ್ನು ಅವುಗಳ ಕ್ರಮಸ೦ಖ್ಯೆಯಿ೦ದ ಸೂಚಿಸಿದೆ.) ರಿ-೧: 
3; ರಿ.೨:6-12; ಗ-೧ :2,3,7,8; ಗ-೨:1; ಮ-೨:3; ಧ-೧:3,6,11; ಧ-೨: 
4, 5,8-10;-ನಿ-೧ : 11 ಬಿಟ್ಟು ಉಳಿದ ಎಲ್ಲ ಪರದಗಳು ; ಲಘುಪ೦ಚಮಕ್ಕಿ೦ತ ಬಹು 
ತೀವ್ರವಾಗಿಯೂ ಪ೦ಚಮಕ್ಕೆ ಸಮೀಪವಾಗಿಯೂ ಇರುವ ಮಧ್ಯಮವು 5-9, 1]. 12ನೆಯ 
ಪರದಗಳಲ್ಲಿ ಗೋಚರಿಸುತ್ತದೆ. ಗ್ರಾಮಸ೦ಗೀತದಲ್ಲಿ ಹೇಳಿದ (ಹದಿನಾರನೆಯ ಶ್ರುತಿಯ 
ಲ್ಲಿರುವ) ವಿಕೃತಪಂಚಮವು ಇದಕ್ಕೆ ಪರಸ್ಪರವಾಗಿದ್ದಿರಬಹುದೆ ಎಂಬುದು 'ಚಿ೦ತ್ಯ 
ವಾಗಿದೆ. ಈ ಸ್ವರಸ್ಥಾನಕ್ಕೆ ಶುದ್ಧಮಧ್ಯಮಭಾವದಲ್ಲಿರುವ ನಿಷಾದವು 9. 10ರಲ್ಲಿ 
ಪ್ರಯೋಗವಾಗುತ್ತದೆ. ಭಾರತೀಯಸ೦ಗೀತದಲ್ಲಿ ಇದಕ್ಕೆ ಪರಸ್ಪರವಾದ ಸ್ವರಸ್ಥಾನವು 


೨೬೦ -ಕರ್ಣಾಟಕಸ೦ಗೀತವಾಹಿವಿ 


ಕ೦ಡುಬರುವುದಿಲ್ಲ. ಕರ್ಣಾಟಕಸ೦ಗೀತದಲ್ಲಿ ಪ್ರಯೋಗವಾಗುವ ನಿಷಾದಗಳಲ್ಲೆಲ್ಲ ನಿ-೨ 
ಅತ್ಯಂತ ತೀವ್ರವಾದುದು. ಇದನ್ನೂ ಇತರ ಸ್ವರಛಾಯೆಗಳನ್ನೂ ಶ್ರುತಿಸ್ಥಾನಗಳೆ೦ದು 
ಭ್ರಮಿಸಬಾರದು. ಇವು ಆಯಾ ಶಾಸ್ತ್ರಿ €ಯಸ್ವರಸ್ಥಾನದ ವ್ಯಾಪ್ತಿಯಲ್ಲಿ ಸ್ವರವು ಬೇರೆಬೇರೆ 
ಸಂದರ್ಭಗಳಲ್ಲಿ ಪಡೆಯುವ ಛಾಯೆಗಳು, ಅಷ್ಟೆ. 

ಪಂಡರೀಕವಿಠಲನು ಕೊಡುವ ಸಮೀಕರಣಗಳಲ್ಲಿ ಕಾನರಾ, ಜಿಜಾವಂತಿಗಳಿಗೆ ಲಕ್ಷಣ 
ಗಳನ್ನು ನರ್ತನನಿರ್ಣಯೆದಿಂದ ಸಂಗ್ರಹಿಸಬೇಕು. ನಿಶಾಬರ್‌, ಮಾಹುರ್‌, ಆಹಂಗ್‌, 
ಬಾರಾ (ಧಾರಾ?), ಯಮನ್‌, ಸರಪರದಗಳಿಗೆ ಪರ್ಶಿಯನ್‌ ಸಂಗೀತದ ಸಮಕಾಲೀನ 
ವಾದ ಉಪಲಬ್ದ. ಆಕರಗಳಲ್ಲಿ ಲಕ್ಷಣಗಳಿಲ್ಲ. ಆದರೆ ಸಮಕಾಲೀನ ಹಿ೦ದೂಸ್ಥಾನೀ 
ಸಂಗೀತ ಪದ್ಧತಿಯಿಂದ ಇವುಗಳ ಲಕ್ಷಣಗಳನ್ನು ನಿರೂಪಿಸಿಕೊಳ್ಳಬಹುದು. ಉಳಿದವು 
ಗಳಲ್ಲಿರುವ ಸಮೀಕರಣಗಳು ಸರಿಯಾಗಿದ್ದು ಪರಸ್ಪರವಾದ ಸ್ವರಸ್ಥಾನಗಳನ್ನು ಒಳ 
ಗೊಂಡಿವೆ. ಪಂಡರೀಕವಿಠಲನೂ ಸೋಮನಾಥನೂ ಕೊಡುವ ಕೆಲವು ಪರದಗಳ ಹೆಸರು 
ಗಳು' ಆಯಾ ಕಾಲದ ಪರ್ಷಿಯನ್‌ ಸಂಗೀತದ ಹನ್ನೆರಡು ಮಕಾ೦ಗಳಲ್ಲಿ ಸಿಗುವುದಿಲ್ಲ; 
ಶುಬಹ್‌ ಅಥವಾ ಗುಷಗಳಾಗಿ ಇವು ಮೊದಲು ಜನ್ಮತಾಳಿ ಭಾರತಕ್ಕೆ ಬಂದು ಸೇರಿ 
ಕೊ೦ಡಾಗ ಪರದಗಳ ಸ್ಥಾನಮಾನಗಳನ್ನು ಪಡೆದವು ಎ೦ದು ಊಹಿಸಿಕೊಳ್ಳಬೇಕು. 
ಅಂತೂ, ಪಂಡರೀಕವಿಠಶಲನೂ ಸೋಮನಾಥನೂ ಕೊಡುವ ಈ ಸಮೀಕರಣಗಳು 
ಹದಿನಾರನೆಯ ಶತಮಾನದ ಪರ್ಶಿಯನ್‌ ಸಂಗೀತ ಹಾಗೂ ಭಾರತೀಯ ಸಂಗೀತಗಳ 
ಐತಿಹಾಸಿಕ ಸಂಶೋಧನೆಗೆ ಅಮೂಲ್ಯವಾದ ಪ್ರಾಥಮಿಕ ಆಕರಗಳಾಗಿವೆ. 


ನರ್ತನನಿರ್ಣಯ 
ಪ೦ಡರೀಕವಿಠಲ ರಚಿತವೆಂದು ರಾಗಮಾಲಾ ಎಂಬ ಗ್ರಂಥವು ಅಚ್ಚಿನಲ್ಲಿಯೂ 
ಸ೦ಗೀತವೃತ್ತರತ್ನಾಕರವೆ೦ಬ ಗ್ರಂಥವು ಹಸ್ತಪ್ರತಿಯಲ್ಲಿಯೂ ದೊರೆಯುತ್ತವೆ. ಇವು 
ಎರಡೂ ಸ್ವತಂತ್ರ ಗ್ರ೦ಥಗಳಲ್ಲ, ನರ್ತನನಿರ್ಣಯದ ಭಾಗಗಳು. ರಾಗಮಾಲಾ ಗ್ರಂಥದ 
ಪ್ರಾರಂಭದಲ್ಲಿ 
ಕಲ್ಯಾಣ೦ ಬಹುಲಂ ದೇಶೀ ವಸಂತಂ ಲಲಿತ೦ ಮುದೇ | | 
ನಟನಾರಾಯಣಂ ವಂದೇ ಶ್ರೀಸಾರ೦ಗವಿಭಾಸಕಮ್‌ | (ರಾಗಮಾಲಾ ೧) 
ಎಂಬ ಶ್ರೀಮನ್‌ನಾರಾಯಣಪರವೂ ರಾಗನಾಮಗಳ ಮಾಲೆಯೂ ಆಗಿರುವ ಶ್ಲೇಷಾರ್ಥ 
ಬೋಧಕವಾದ ಸ್ತುತಿಯೂ ಮ೦ಗಳಶ್ಲೋಕವೂ ಇಡೆ. ನ೦ತರ ಇದನ್ನು ಕಪಿಲಮುನಿಯ 
(ವಿವಿಧ ಧರ್ಮಗಳನ್ನು ಸಮನ್ವಯಗೊಳಿಸಲೆಳಸಿದ ಅಕಬರನ) ಪ್ರೀತಿಗಾಗಿ ಈ ರಾಗ 
ಮಾಲಾವನ್ನು (ಬೇರೆ) `ಒಂದು ಗ್ರಂಥದ ಅರ್ಥಸಾರವನ್ನು ನಿರ್ಣಯಿಸುವುದಕ್ಕಾಗಿ (ಅದ 
ರಿಂದ) ಉದ್ಧರಿಸಿಕೊಳ್ಳುತ್ತೇನೆ೦ಬ ಪ್ರತಿಜ್ಞೆಯೂ ಇದೆ : 
ವಿಟ್ಕಲೇನ ಸಮುದ್ಭೃತ್ಯ ಸಾರಂ ಗೃ೦ಥಾರ್ಥನಿರ್ಣಯಾತ್‌ | 
ಶ್ರೀಮತ್‌ಕಪಿಲಮುನ್ಯರ್ಥಂ೦ ಕ್ರಿಯತೇ ರಾಗಮಾಲಿಕಾ ॥ (ಅದೇ ಗ್ರ೦ಥ ೨) 


ಕನ್ನಡಿಗ ಪ೦ಂಡರೀಕವಿಠಲ ೨೬೧ 


ಇಲ್ಲಿ೦ದ ಮು೦ದಿನ, ಎ೦ದರೆ ಮೂರನೆಯ, ಶ್ಲೋಕದಿ೦ದ ಗ್ರ೦ಥದ ಅ೦ತ್ಯಶ್ಲೋಕದ 
ವರೆಗೂ ನರ್ತನನಿರ್ಣಯದೊಡನೆ ಅವಿಚ್ಛಿನ್ನವಾದ ಅಕ್ಷರಸಾಮ್ಯವಿದೆ. ಸಂಗೀತವೃತ್ತ 
ರತ್ನಾಕರವೂ ಇದೇ ರೀತಿಯಲ್ಲಿ ನರ್ತನನಿರ್ಣಯದ ಅ೦ಶಗಳೊಡನೆ ಅಕ್ಷರಸಾಮ್ಯವನ್ನು 
ಪಡೆದಿರುವ ಖಂಡಗ್ರಂಥವಾಗಿದೆ. ಆದುದರಿಂದ ಇವೆರಡನ್ನೂ ಬಿಟ್ಟು ನರ್ತನನಿರ್ಣಯ 
ವನ್ನು ಮಾತ್ರ ಇಲ್ಲಿ ಪರಿಶೀಲಿಸಲಾಗುವುದು. ಉಪಲಬ್ಧವಾದ ಎಲ್ಲ ಆಕರಗಳನ್ನೂ ಬಳಸಿ 
ಕೊಂಡು ಈ ಗ್ರಂಥದ ವಿಮರ್ಶಾತ್ಮಕ ಸಂಪಾದನೆಯನ್ನು ವಿಮಶ್ಮಾತಕ ಮುನ್ನುಡಿ, 
ಅನುವಾದ ಮತ್ತು ವ್ಯಾಖ್ಮಾನಗಳೊಡನೆ ಕನ್ನಡದಲ್ಲಿಯೂ ಆ೦ಗ್ಲಭಾಷೆಯಲ್ಲೂ ಪ್ರಕಟಿಸಿ 
ದ್ದೇನೆ. ಆಸಕ್ತರು ವಿವರಗಳನ್ನು ಅಲ್ಲಿಯೇ ಓದಿಕೊಳ್ಳಬೇಕು. 

ನರ್ತನನಿರ್ಣಯವು ತಾಲಧರ್ತೃ, ಮೃದಂಗೀ, ಗಾಯಕ ಮತ್ತು ನರ್ತಕ ಎಂಬ ನಾಲ್ಕು 
ಪ್ರಕರಣಗಳಲ್ಲಿ, ೧೮೬೭ ಅನುಷ್ಟುಪ್‌ ಶ್ಲೋಕಗಳಲ್ಲಿ ರಚಿತವಾಗಿರುವ ಗ್ರಂಥ. ಗೀತ- 
ವಾದಿತ್ರ-ನರ್ತನಗಳಿಗೆಲ್ಲ ಸಮಾನವಾದ ಪ್ರತಿಷ್ಠಾನವನ್ನು ಕಲ್ಪಿಸುವುದು ತಾಳ. ಅಲ್ಲದೆ 
ನರ್ತನದ ಪ್ರಾಣಸ್ವರೂಪವಾದುದು ಕಂಚಿನ ತಾಳಗಳಲ್ಲಿ ನುಡಿಯುವ ಪಾಟಾಕ್ಷರಗಳು 
ಹಾಗೂ ಈ ಪಾಟಾಕ್ಸರಸ್ತೋಮಗಳಿ೦ದಾದ ವಾದ್ಯಪ್ರಬ೦ಧಗಳು. ಆದುದರಿಂದ ಇವುಗಳ 
ವರ್ಣನೆಯಿ೦ದ ಗ್ರ೦ಥವು ಪ್ರಾರ೦ಭವಾಗುತ್ತದೆ. ಒ೦ದು ನರ್ತನದಲ್ಲಿ ತಾಳಧಾರಿಯನ್ನು 
ಬಿಟ್ಟರೆ ಮಾರ್ದ೦ಗಿಕನೇ ಮುಖ್ಯ. ಇದರಿಂದಾಗಿ ಎರಡನೆಯ ಪ್ರಕರಣವು ಮೃದಂಗ 
ಹಾಗೂ ಅದರ ವಾದಕನ ಲಕ್ಷಣಗಳಿಗೆ ಮೀಸಲಾಗಿದೆ. ಸಂಗೀತವೆಂದರೆ ಗೀತ-ವಾದಿತ್ರ- 
ನರ್ತನಗಳ ಸಂಯೋಗ. ವಾದಿತ್ರವನ್ನು (ಮುಖ್ಯವಾಗಿ ತಾಳ ಮೃದ೦ಗಗಳನ್ನು) ವರ್ಣಿಸಿದ 
ಮೇಲೆ ಗೀತವನ್ನು ಮೂರನೆಯ ಪ್ರಕರಣದಲ್ಲಿ ಹೇಳಿದೆ. ಗ್ರ೦ಥನಾಮದಲ್ಲಿರುವ ಪ್ರತಿಜ್ಞೆ 
ಯನ್ನು ಗ್ರಂಥ ವಿಷಯ ನಿರೂಪಣೆಯ ಪರಾಕಾಷ್ಮೆಯಾಗಿ, ನಾಲ್ಕನೆಯ ಪ್ರಕರಣದಲ್ಲಿ 
ವಿವರಿಸಿದೆ. 

ಹೀಗೆ, ಮೊದಲನೆಯ ತಾಲಧರ್ತೃಪ್ರಕರಣವು ತಾಳಧಾರಿಯ ಲಕ್ಷಣವರ್ಣನದಿಂದ 
ಪ್ರಾರಂಭವಾಗುತ್ತದೆ. ನಂತರ ಪಾಟಾಕ್ಸರಗಳು, ವಾದ್ಯಪ್ರಧಾನವಾದ ಅಕ್ಷರಗಳು, ಸಮ 
ವಿಷಮಾದಿ ಹದಿಮೂರು ಪಾಟಾಲ೦ಕಾರಗಳು, ವಾದ್ಯಪ್ರಬ೦ಧಗಳ ಹತ್ತು ಸಂಚಗಳು, 
ತಾಲಧಾರಿಯ ಏಳು ನಿಲುವುಗಳು, ಗಜರ, ಯತಿ ಇತ್ಯಾದಿ ವಾದ್ಯ ಪ್ರಬಂಧಗಳು, 
ಮಾರ್ಗದೇಶೀಲಕ್ಷಣ, ಚತುರಶ್ರಾದಿ ಐದು ಲಘುಭೇದಗಳು, ತಾಲಾ೦ಗ ಪ್ರಮಾಣ, ಆದಿ 
ಬ್ರಹ್ಮ, ಅರ್ಜುನ ಮೊದಲಾದ ೮೬ ದೇಶೀತಾಳಗಳ ಲಕ್ಷಣ, ಈ ತಾಳಗಳನ್ನು ಸುಲಭವಾಗಿ 
ನೆನಪಿಟ್ಟುಕೊಳ್ಳಲು ಅನುಕೂಲಿಸುವ ಪ್ರಸ್ತಾರ, ಸ೦ಖ್ಯೆ, ನಷ್ಟ ಮತ್ತು ಉದ್ದಿಷ್ಟ ಎಂಬ 
ತಂತ್ರಗಳು, ಸಶಬ್ದನಿಃಶಬ್ದಕ್ರಿಯೆಗಳು, ಹಾಗೂ ಉಳಿದ ಪ್ರಾಣಗಳಾದ ಮಾರ್ಗ. ಕಾಲ, 
ಗ್ರಹ, ಲಯ ಮತ್ತು ಯತಿಗಳನ್ನು ನಿರೂಪಿಸಿ, ವಿಠಲನ ನೆರವಿನಿ೦ದ ದುಸ್ತರವಾದ ತಾಲ 
ವಾರಿಧಿಯನ್ನು ನಿರ್ಭಯವಾಗಿ ದಾಟಲು ಸಹಾಯ ಮಾಡಿದೆ : 
ಲಕ್ಷ್ಯಲಕ್ಷ್ಮವಿರೋಧಾತ್ಮಗ್ರಾಹೈರ್ಯೊಅತ್ಯ್ಕ೦ತದುಸ್ತರಃ | 
ತಾಲವಾರ್ದ್ವಿನಿರ್ಭಯ೦ ತಂ ಜನಾಸ್ತರಂತು ವಿಟ್ಕಲಾತ್‌ ॥ (ನರ್ತನ ನಿರ್ಣಯ ೧.೧೬೦) 


೨೬೨ ಕರ್ಣಾಟಕಸ೦ಗೀತವಾಹಿನಿ 


ಎರಡನೆಯ ಮೃದಂಗಿ (ಮಾರ್ದಂಗಿಕ) ಪ್ರಕರಣದಲ್ಲಿ ಪಂಡರೀಕವಿಠಲನು ಮಾರ್ದ೦ 
ಗಿಕನ ಲಕ್ಷಣ, ವಿವಿಧ ರೀತಿಯ ಮೃದ೦ಗವಾದಕರು, ಅವರ ಗುಣದೋಷಗಳು, ಸ೦ಚ 
ಗಳು, ಹಸ್ತಿಗುಣಗಳು., ಮೃದ೦ಗಲಕ್ಷಣ--ಇವುಗಳನ್ನು ವಿವರಿಸುತ್ತಾನೆ. ನಂತರ 
ಮೃದಂಗದ ಎಡಬಲಮುಖಗಳನ್ನು ಶ್ರುತಿಮಾಡಿಕೊಳ್ಳುವ ಮಾಯೂರೀ ಮೊದಲಾದ 
ರೀತಿಗಳು, ಸಮ, ವಿಷಮ ಇತ್ಯಾದಿ ಪಾಣಿಗಳು, ಎಂದರೆ ಮೃದ೦ಗವಾದನದಲ್ಲಿ ಉಪ 
ಯೋಗವಾಗುವ ಮೂವತ್ತು ಬೇರೆ ಬೇರೆ ಹಸ್ತವಿನ್ಯಾಸಗಳು, ಆರ೦ಭ, ಚಾಲಿ, ನೇಮ, 
ಮೊಹರ ಇತ್ಯಾದಿ ವಾದನರೀತಿಗಳು ಇವುಗಳನ್ನು ಹೇಳಿ ಪ್ರಕರಣವನ್ನು ಮುಗಿಸಿದ್ದಾನೆ. 


ರಾಗಲಕ್ಷಣ 

ಮೂರನೆಯದು ಗಾಯಕಪ್ರಕರಣ. ಇದರಲ್ಲಿ ವಿವರಿಸಲಾಗಿರುವ ವಿಷಯಗಳು ಇವು: 
ಗಾಯಕಲಕ್ಷಣ, ಗುಣದೋಷಗಳು, ನಾದೋತ್ಪತ್ತಿ, ತ್ರಿಸ್ಥಾನಗಳು, ಶ್ರುತಿ, ಸ್ವರಗಳು, 
ವಾದಿಯೇ ಮೊದಲಾದ ಸ್ವರಚಾತುರ್ವಿಧ್ಯ, ಗ್ರಾಮಗಳು ಮತ್ತು ಮೂರ್ಥನಾತಾನಗಳು. 
ಈ ಭಾಗವನ್ನು ನಾದಸ್ಥಾನಶ್ರುತಿಸ್ಟರಗ್ರಾಮಮೂರ್ಛನಾತಾನ ಎಂಬ ಅಧಿಕರಣವಾಗಿ 
ಏರ್ಪಡಿಸಿಕೊ೦ಡಿದೆ. ತಾನಗಳನ್ನು ಪ್ರಸ್ತಾರಪಡಿಸಿ ತಾನದಿಂದ ಅದರ ಪ್ರಸ್ತಾರ ಸಂಖ್ಯೆ 
ಯನ್ನೂ ಸಂಖ್ಯೆಯಿಂದ ತಾನವನ್ನೂ ಪಡೆಯಲು ಅನುಕೂಲಿಸುವ ಪ್ರಸ್ತಾರ, ಸಂಖ್ಯೆ 
ಮತ್ತು ನಷ್ಟಗಳೆಂಬ ವಿಧಾನಗಳನ್ನು ಗ್ರ೦ಥಕಾರನು ವಿವರಿಸಿ ಅವುಗಳಲ್ಲಿ ತಾನೇ 
ಸಂಶೋಧಿಸಿ ಕಂಡುಹಿಡಿದ ಮಾಲಾ ಎ೦ಬ ಪ್ರಸ್ತಾರಕ್ರಮವನ್ನೂ ಸೇರಿಸುತ್ತಾನೆ. ನಂತರ 
ಸ್ಥಾಯಿಯೇ ಮೊದಲಾದ ನಾಲ್ಕು ವರ್ಣಗಳು, ಅವುಗಳಲ್ಲಿ ಅಡಕವಾದ ಅಲಂಕಾರಗಳು, 
ಗಮಕಗಳು, ಕ೦ಠಧೃನಿಭೇದಗಳು--ಈ ವಿಷಯಗಳ ನಿರೂಪಣೆಯಿದೆ. ನ೦ತರ ರಾಗಾಭಿ 
ವ್ಯಕ್ತಿ ಪ್ರಯೋಜಕವಾದ ಕಾಕು ಎಂಬ ಕಂಠ ಧ್ವನಿ ವಿಕೃತಿ, ರಾಗಾಲಾಪನೆಯ ಕ್ರಮ, 
ಅದರಲ್ಲಿ ಪ್ರತಿಗ್ರಹಣಿಕಾ, ರೂಪಭ೦ಜನೀ ಎಂಬ ಭೇದಗಳು, ಸ್ಥಾಪನಾ ಇತ್ಯಾದಿ 
ರಾಗಾಲಾಪನದ ಹಂತಗಳು ಇವುಗಳನ್ನು ಹೇಳಿದೆ. 

ಪ೦ಡರೀಕವಿಠಲನು ನಂತರದಲ್ಲಿ ರಾಗಲಕ್ಷಣಗಳನ್ನು ಎತ್ತಿಕೊಳ್ಳುತ್ತಾನೆ. ಠಾಗ 
ಎಂದರೇನು ಎಂಬುದನ್ನು ವಿವರಿಸಿ ಶಿವನ ಐದು ಮುಖಗಳಿ೦ದಲೂ ಶಿವೆಯ ಮುಖ 
ದಿಂದಲೂ ಯಾವ ಯಾವ ರಾಗಗಳು. ಹುಟ್ಟುತ್ತವೆ, ಅವುಗಳ ರಾಗಿಣಿಗಳು ಯಾವುವು 
ಎ೦ಬುದನ್ನು ತಿಳಿಸುತ್ತಾನೆ. ಆಮೇಲೆ ಈ ರಾಗಗಳ ನಾದಮಯರೂಪ (ರಾಗಲಕ್ಷಣ), 
ದೃಶ್ಯವಾದ ಧ್ಯೇಯರೂಪ(ಧ್ಯಾನಶ್ಲೋಕ)ಗಳೆರಡನ್ನೂ ಬಹು ಮನೋಹರವಾಗಿಯೂ 
ಸ೦ಕ್ಸೇಪವಾಗಿಯೂ ನಿರೂಪಿಸುತ್ತಾನೆ ; ಇವುಗಳಲ್ಲಿ ಕೆಲವಕ್ಕೆ ಸಮಾನವಾದ ಪರ್ಶಿಯನ್‌ 
ಪರದಗಳನ್ನೂ ಸೂಚಿಸುತ್ತಾನೆ : 

೧. ಶುದ್ಧಭೈರವ ೨. ಧನ್ನಾಸೀ ೩. ಭೈರವೀ ೪. ಸೈಂಧವೀ ೫. ಮಾರವೀ ೬. ಅಸಾವರೀ 
೭. ಭೈರವ ೮. ಶುದ್ಧಲಲಿತ ೯. ಪಂಚಮ ೧೦. ಪರಜ-೧೧. ಬ೦ಗಾಲ ೧೨. ಹಿ೦ದೋಲ 
೧೩. ಭೂಪಾಲೀ ೧೪. ವರಾಲೀ ೧೫ ತೋಡೀ ೧೬. ಪ್ರಥಮ ಮಂಜರೀ ೧೭. 


ಕನ್ನಡಿಗ ಪ೦ಡರೀಕವಿಠಲ ೨೬೩ 


ತುರುಷ್ಕತೋಡೀ ೧೮. ವಸ೦ತ ೧೯. ಶುದ್ಧಬ೦ಗಾಲ ೨೦. ಶ್ಯಾಮ ೨೧. ಸಾಮ೦ತ ೨೨. 
ಕಾಮೋದ ೨೩. ದೇಶಿಕಾರ ೨೪. ರಾಮಕ್ರೀ ೨೫. ಬಹುಲೀ ೨೬. ದೇಶೀ ೨೭ . ಜಯತಶ್ರೀ 
೨೮. ಗೂರ್ಜರೀ ೨೯. ಲಲಿತ ೩೦. ವಿಭಾಸ ೩೧. ಸಾರಂಗ ೩೨. ರ( 'ತ್ರ)ವಣ ೩೩. 
ಕಲ್ಯಾಣಿ ೩೪. ಶ್ರೀ ೩೫. ಗೌಡೀ ೩೬. ಪಾಡೀ ೩೭. ಗುಣಕರೀ ೩೮. ನಾದರಾಮಕ್ರೀ ೩೯. 
ಗು೦ಡಕ್ರೀ ೪೦. ಟಕ್ಕ ೪೧. ದೇವಗಾ೦ಧಾರ ೪೨. ಮಾಲವ ೪೩. ಶುದ್ಧಗೌಡ ೪೪. 
ಕರ್ಣಾಟಬ೦ಗಾಲ ೪೫. ಶುದ್ಧನಾಟ ೪೬. ಮಾಲವಶ್ರೀ ೪೭. ದೇಶಾಕ್ಟೀ ೪೮. ದೇವಕ್ರೀ' 
೪೯. ಮಧುಮಾಧವೀ ೫೦. ಆಭೀರೀ ೫೧. ಜಿಜಾವ೦ತ ೫೨. ಸಾಲ೦ಗನಾಟ ೫೩. ಕರ್ಣಾಟ 
೫೪. ಛಾಯಾನಾಟ ೫೫. ಹಮ್ಮೀರನಾಟ ೫೬. ನಟ್ಟನಾರಾಯಣ ೫೭. ವೇಲಾವಲೀ ೫೮. 
ಕಾ೦ಬೋಜೀ ೫೯. ಸಾವೇರೀ ೬೦. ಸುಹವೀ ೬೧. ಸೌರಾಷ್ಟ್ರೀ ೬೨. ಮಲ್ಹಾರ ೬೩. 
ಗೌಂಡ ೬೪. ಕೇದಾರ ೬೫. ಶಂಕರಾಭರಣ ಮತ್ತು ೬೬. ಬಿಹಾಗಡ. 

ಈ ರಾಗಗಳಲ್ಲಿ ಒಂದೆರಡನ್ನು ಬಿಟ್ಟರೆ ಉಳಿದವುಗಳನ್ನು ರಾಗಚಂದ್ರೋದಯ, 
ರಾಗಮಾಲಾಗಳಲ್ಲಿ ಅತ್ಯಲ್ಪ ವ್ಯತ್ಯಾಸಗಳೊಡನೆ ವರ್ಣಿಸಲಾಗಿದೆ. ಆದುದರಿಂದ ಅವು 
ಗಳನ್ನು ಇಲ್ಲಿ ಪುನಃ ವಿವೇಚಿಸುವುದಿಲ್ಲ. ಪ್ರಕರಣಾರಂಭದಿಂದ ಇಲ್ಲಿಯವರೆಗೆ ಇರುವ 
ಗ್ರಂಥವನ್ನು ಸಾರಭೂತಗೊಳಿಸಿ "ಗ್ರ೦ಥಾರ್ಥನಿರ್ಣಯಾತ್‌' ಎ೦ಬ ಪ್ರತಿಜ್ನೆಯೊಡನೆ 
'ಕಪಿಲ' ಮುನಿ ಪ್ರೀತ್ಯರ್ಥವಾಗಿ ಅವನು ರಾಗಮಾಲಾ ಎಂಬ ಹೆಸರಿನಲ್ಲಿ ಅಕ್ಷರಶಃ 
ಉದ್ದರಿಸಿಕೊಂಡಿದ್ದಾನೆ. ಇದನ್ನು ಹಿಂದೆ ಪ್ರಸ್ತಾಪಿಸಿದೆ. ನರ್ತನನಿರ್ಣಯದ ಸಮಾಪ್ತಿ 
ವಾಕ್ಯದಲ್ಲಿ "ಅಕಬರನೃಪರುಚ್ಯರ್ಥ೦ ಭೂಲೋಕೇ ಸರಲ ಸಂಗೀತೇ ಕೃತಮಿದ೦ . . . 
ನರ್ತನ(ನರ್ತಕ?)ನಿರ್ಣಯ೦' ಎ೦ಬ ಸ್ಪಷ್ಟೋಕ್ತಿಯಿದೆ. 

ರಾಗಾಮಾಲಾ ಗ್ರ೦ಥವನ್ನು ಉದ್ಧ ಂತಿಯೆಂದು ಹೇಳಿ ಪ್ರಕರಣವಿಭಾಗ, ಸಮಾಪ್ತಿವಾಕ್ಕ 
ಇತ್ಯಾದಿಗಳನ್ನು ಕೊಡದಿರುವುದರಿ೦ದ ಪ೦ಡರೀಕವಿಠಲನು ಅಕಬರನ ಕೋರಿಕೆಯಂತೆ 
ನರ್ತನನಿರ್ಣಯವನ್ನು ಬರೆದನು ; ಅದು ೧೮೬೭ ಶ್ಲೋಕಗಳನ್ನು ಒಳಗೊಂಡ ಗ್ರಂಥವಾ 
ಯಿತು ; ಆದುದರಿಂದ ಗಾಯಕರಿಗೆ ನೇರವಾಗಿಯೂ ತಕ್ಷಣವೂ ಉಪಯೋಗವಾಗು 
ವಂತೆ ನರ್ತನನಿರ್ಣಯವನ್ನು ಬೇರೆಯಾಗಿ ಸಾರಗೊಳಿಸಿ ಕೊಡಬೇಕೆ೦ದು ಅಕಬರನು 
ಕೋರಿದನು ; ಅದನ್ನು ಮನ್ನಿಸಿ ಪು೦ಡರೀಕವಿಠಲನು ರಾಗಮಾಲಾವನ್ನು ರಚಿಸಿದನು 
ಎ೦ದು ಊಹಿಸಿಕೊಳ್ಳಬಹುದು. ಅಕಬರನ ಆಸ್ಥಾನದಲ್ಲಿ ಪಂಡರೀಕವಿಠಲನು ಕರ್ಣಾಟಕ 
ಸಂಗೀತ ಮತ್ತು ಹಿ೦ದೂಸ್ಥಾನೀಸ೦ಗೀತಗಳ ಲಕ್ಷ್ಯಲಕ್ಷಣಗಳಲ್ಲಿ ಅಗಾಧಪಾಂಡಿತ್ಯ 
ವನ್ನೂ ಪರ್ಶಿಯನ್‌ ಸಂಗೀತದ ಗಾಢಪರಿಚಯವನ್ನೂ ಏಕಕಾಲದಲ್ಲಿ ಪಡೆದುಕೊಂಡಿದ್ದ. 
ಸಾಹಿತ್ಯಪಟುವಾಗಿದ್ದ ಏಕೈಕ ವಿದ್ವಾ೦ಸನಾಗಿದ್ದಿರಬೇಕು. ಅಕಬರನ ಆಸ್ಥಾನದಲ್ಲಿ ಸ೦ಗೀತ 
ಶಾಸ್ತ್ರ ಗ್ರಂಥಗಳನ್ನು ರಚಿಸಿದವನು ಅವನೊಬ್ಬನೇ ಎಂಬುದಂತೂ ನಿಸ್ಪ೦ಶಯ. ಅವನ 
ಈ ಬಹುಮುಖಪೃತಿಭೆಗೆ ಮಾರುಹೋಗಿ ಅಕಬರನು ಪಂ೦ಡರೀಕವಿಠಲನನ್ನು 
“ಅಕಬರೀಯಕಾಳಿದಾಸ'ನೆ೦ಬ ಬಿರುದನ್ನು ಇತ್ತು ಗೌರವಿಸಿದುದು ಅತಿಶಯವೇನಲ್ಲ. 


೨೬೪ ಕರ್ಣಾಟಕಸ೦ಗೀತವಾಹಿನಿ 


ಪ್ರ ಬಂಧಲಕ್ಷಣ 

ನರ್ತನಕ್ಕೆ ಗಾನವು ಅವಿಭಾಜ್ಯವಾದ ಉಪಕಾರಕ ; ಗಾಯಕನ ಸ್ವರೂಪ, ಅವನು 
ಹಾಡುವ ರಾಗಗಳು, ಈ ರಾಗಗಳಲ್ಲಿ ಅಡಕವಾಗಿರುವ ಪ್ರಬ೦ಧಗಳು--ಇದು ನರ್ತನ 
ನಿರ್ಣಯದ: ಮೂರನೆಯ ಪ್ರಕರಣದ ವಿಷಯಾನುಕ್ರಮ. ಆದುದರಿಂದ ರಾಗಲಕ್ಷಣ 
ಗಳನ್ನು ನಿರೂಪಿಸಿದಮೇಲೆ ಪ೦ಡರೀಕವಿಠಲನು ಪ್ರಬ೦ಧಲಕ್ಷಣವರ್ಣನದಲ್ಲಿ ತೊಡಗು 
ತ್ತಾನೆ. ಇದಕ್ಕೆ ಪೀಠಿಕೆಯಾಗಿ ಪ್ರಬಂಧದ ಉದ್ಗ್ವಾಹಾದಿ ಧಾತುಗಳನ್ನೂ ಸ್ವರತಾಲಾದಿ 
ಅ೦ಗಗಳನ್ನೂ ಮೇದಿನೀ ಮೊದಲಾದ ಜಾತಿಗಳನ್ನೂ ಹೇಳಿ ನಂತರ ಅವನು ಪರಂ 
ಪರಾನುಗತವಾಗಿ ಪ್ರಸಿದ್ಧಿಪ್ರಾಚುರ್ಯಗಳನ್ನು ಪಡೆದು ಪೂರ್ವಾಚಾರ್ಯಮತಾನುಸಾರವಾಗಿ, 
ಆದರೆ ಸ್ಪುಟವಾಗಿ, ಸಂಕ್ಷೇಪವಾಗಿ ಈ ಪ್ರಬಂಧಗಳ ಲಕ್ಷಣಗಳನ್ನು ನಿರೂಪಿಸುತ್ತಾನೆ : 

೧. ಏಲಾ ೨. ಕರಣ ೩. ಢೆ೦ಕೀ ೪. ವರ್ತನೀ ೫. ರೊ೦ಬಡ ೬. ಅಲಂಭ ೭. ರಾಸ 
೮. ಏಕತಾಲೀ (ಎ೦ಬ ಶುದ್ಧ ಸೂಡಗಳು). 

೯. ವರ್ಣ ೧೦. ವರ್ಣಸ್ವರ ೧೧. ಗದ್ಯ, ೧೨. ಕೈವಾಡ ೧೩. ಅ೦ಕಚಾರಿಣೀ ೧೪. 
ಕಂದ ೧೫. ಹಯಲೀಲಾ ೧೬. ಗಜಲೀಲಾ ೧೭. ದ್ವಿಪದೀ ೧೮. ಚಕ್ರವಾಲ ೧೯. 
ಕ್ರೌಂಚಪದ ೨೦. ಸ್ವರಾರ್ಥ ೨೧. ಧ್ವನಿಕುಟ್ಟನೀ ೨೨. ಆರ್ಯಾ ೨೩. ಗಾಥಾ ೨೪. ದ್ವಿಪಥ 
೨೫. ಕಲಹ೦ಸ ೨೬. ತೋಟಕ ೨೭. ಧಟ (ಘಟ ?) ೨೮. ವೃತ್ತ ೨೯. ಮಾತೃಕಾ ೩೦.. 
ರಾಗಕದ೦ಬ ೩೧. ಪಂಚತಾಲೇಶ್ವರ ೩೨. ತಾಲಾರ್ಣವ (ಎಂಬ ಆಲಿಕ್ರ ಮಪ್ರ ಬಂಧ 
ಗಳು). 

೩೩. ಶ್ರೀರಂಗ ೩೪. ಶ್ರೀವಿಲಾಸ ೩೫. ಪ೦ಚಭ೦ಗೀ ೩೬. ಪ೦ಚಾನನ ೩೭. 
ಉಮಾತಿಲಕ ೩೮. ತ್ರಿಪದೀ ೩೯. ಚತುಷ್ಪದೀ ೪೦. ಷಟ್‌ಪದೀ ೪೧. ವಸ್ತು ೪೨. ವಿಜಯ 

ತ್ರಿಪಥ ೪೪. ಚತುರ್ಮುಖ ೪೫. ಸಿ೦ಹಲೀಲ ೪೬. ಹ೦ಸಲೀಲ ೪೭. ದಂಡಕ ೪೮. 
ರುಂಪಟ ೪೯. ಕ೦ದುಕ ೫೦. ತ್ರಿಭಂಗೀ ೫೧. ಹರವಿಲಾಸ ೫೨. ಸುದರ್ಶನ ೫೩. ಸ್ವರಾ೦ಕ 
೫೪. ಶ್ರೀವರ್ಧನ ೫೫. ಹರ್ಷವರ್ಧನ ೫೬. ವದನ ೫೭. ಚಚ್ಚರೀ ೫೮. ಚರ್ಕಾ ೫೯.. 
ಪದ್ಮಡೀ ೬೦. ರಾಹಡೀ ೬೧. ವೀರಶ್ರೀ ೬೨. ಮ೦ಗಲಾಚಾರ ೬೩. ಧವಲ ೬೪. ಮಂಗಲ 
೬೫. ಓವೀ ೬೬. ಲೋಲೀ ೬೭. ಟೊ(ಡೋಗ)ಲ್ಲರೀ ೬೮. ದ೦ತೀ (ಎ೦ಬ ವಿಪ್ರಕೀರ್ಣ 
ಪ್ರಬಂಧಗಳು). 

` ೬೯. ಧ್ರುವ (ಹದಿನಾರು ಪ್ರಭೇದಗಳು) ೭೦. ಮ೦ಠ (ನಾಲ್ಕು) ೭೧. ಪ್ರತಿಮ೦ಠ 
(ನಾಲ್ಕು) ೭೨. ನಿಃಸಾರು (ಆರು) ೭೩. ಅಡ್ಡತಾಲೀ (ಆರು) ೭೪. ರಾಸ ಕ್ಕ ೭೫. 
ಏಕತಾಲೀ(ಮೂರು) (ಎ೦ಬ ಸಾಲಗಸೂಡ ಪ್ರಬಂಧಗಳು). 

ಈ ಪ್ರಬಂಧಗಳ ವಿಂಗಡನೆ, ಅನುಕ್ರಮ ಮತ್ತು ವರ್ಣನೆಗಳಲ್ಲಿ ನರ್ತನ ನಿರ್ಣಯವು 
ಸ೦ಗೀತರತ್ನಾಕರವನ್ನೇ ಸಂಪೂರ್ಣವಾಗಿ ಅನುಸರಿಸುತ್ತದೆ ; ಅಲ್ಲಿರುವ ಏನನ್ನೂ ಬಿಡದೆ. 
ಅದಕ್ಕೆ ಏನನ್ನೂ ಸೇರಿಸದೆ ಈ ಗ ಸ್ರ೦ಥಭಾಗವು ಇರುವುದರಿ೦ದ ಈ ಪ್ರಬ೦ಧಗಳನ್ನು ಇಲ್ಲಿ 
ವಿವೇಚಿಸುವುದಿಲ್ಲ. ಪಂಡರೀಕವಿಠಲನು ತನ್ನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಚ೦ದ್ರಪ್ರಕಾಶ, 


ಕನ್ನಡಿಗ ಪ೦ಂಡರೀಕವಿಠಲ ೨೬೫ 


ಸೂರ್ಯಪ್ರಕಾಶ, ನವರತ್ನ, ವೀರಶೃಂಗಾರ, ರುದ್ರ ಪ್ರಕಾಶ, ರಣರಂಗ, ದಶಾವತಾರ, 
ಶರಭಲೀಲ, ಚತುರಂಗ, ಯತುಪ್ರಕಾಶ, ಶೃ೦ಗಾರಹಾರ ಎ೦ಬ ಹನ್ನೊಂದು ಪ್ರಬಂಧ 
ಗಳನ್ನು ಹೆಸರಿಸಿ ವರ್ಣಿಸುತ್ತಾನೆ. ಇದೇ ಕಾಲದಲ್ಲಿ ಅಬುಲ್‌ಫಜ್ಸ್‌ ಎ ರಚಿಸಿದ ಆಯೀನ್‌- 
ಇ-ಅಕ್ಬರೀಯಲ್ಲಿ ಇವುಗಳ ಹೆಸರುಗಳನ್ನು ಮಾತ್ರ (ಅಸ್ತವ್ಯಸ್ತವಾಗಿ) ಕೊಟ್ಟಿದೆ. ಇವುಗಳ 
ಲಕ್ಷಣಗಳು ಇಂದಿಗೂ ಉಳಿದು ಬಂದಿರುವುದಾಗಿ ಪ೦ಡರೀಕವಿಠಲನನ್ನು ಕೃತಜ್ಞತೆ 
ಯಿ೦ದ ಸ್ಮರಿಸಬೇಕು. 

ಗಾಯಕಪ್ರಕರಣವು ಪ್ರಬ೦ಧಲಕ್ಷಣಾನ೦ತರದಲ್ಲಿ ಗೀತದಲ್ಲಿರುವ ಗುಣದೋಷಗಳ 
ಹಾಗೂ ವಾಗ್ಗೇಯಕಾರಲಕ್ಬಣದ ವರ್ಣನೆಯೊಡನೆ ಮುಕ್ತಾಯವಾಗಿದೆ. 


ನರ್ತಕಪ್ರಕರಣ 

ನರ್ತಕಪ್ರಕರಣವು ನರ್ತನನಿರ್ಣಯದಲ್ಲಿ ನಾಲ್ಕನೆಯ(ಮತ್ತು ಕಡೆಯ)ದು ; ಅದು 
ಗ್ರ೦ಥನಾಮದ ದೃಷ್ಟಿಯಿಂದ ಪ್ರಧಾನತಮವೂ ಹೌದು. ನಾಟ್ಯಲಕ್ಷಣ ನಟಲಕ್ಷಣ ಮತ್ತು 
ಅ೦ಗಿಕಾದಿ ಚತುರ್ವಿಧ ಅಭಿನಯಲಕ್ಸಣಗಳಿ೦ದ ಪ್ರಾರಂಭವಾಗಿ ಅಭಿನಯಪ್ರಸಕ್ತವಾದ 
ಭಾವರಸಗಳ ನಿರೂಪಣೆಯಲ್ಲಿ ಅದು ಮುಂದುವರೆಯುತ್ತದೆ. ಇವುಗಳಲ್ಲಿ ನಿರ್ವೇದವೇ 
ಮೊದಲಾದ ಮೂವತ್ತಮೂರು ವ್ಯಭಿಚಾರಿಭಾವಗಳ ಹಾಗೂ ರತಿಯೇ ' ಮೊದಲಾದ 
ಸ್ಥಾಯೀಭಾವಗಳ, ಶೃ೦ಗಾರಾದಿ ರಸಗಳ ಲಕ್ಷಣವನ್ನು ಹೇಳಿದೆ. ಇದಾದಮೇಲೆ ಚಿತ್ರಾ 
ಭಿನಯವನ್ನು ವರ್ಣಿಸಿದೆ. ರತ್ನಾಕರಾದಿ ಗ್ರ೦ಥಗಳಲ್ಲಿ ನಿರೂಪಿತವಾದ ಶಿರಸ್‌, ದೃಷ್ಟಿ, 
ಭ್ರೂ, ಮುಂತಾದ ಪ್ರತ್ಯಂಗಗಳ ಅಭಿನಯವು ನಂತರ ಬಂದಿದೆ. ಮೂವತ್ತೆಂಟು 
ಅಸ೦ಯುತ ಹಸ್ತಗಳು, ಹದಿನೇಳು ಸ೦ಯುತ ಹಸ್ತಗಳು ಹಾಗೂ ಮೂವತ್ತೆರಡು 
ನೃತ್ತಹಸ್ತಗಳ ವರ್ಣನೆಗಳಲ್ಲಿ ಪ್ರಕೃತಿಯನ್ನೂ ಅನುಕ್ರಮವನ್ನೂ ಸ್ವಲ್ಪ ಬೇರೆ ರೀತಿಯಾಗಿ 
ಹೇಳಿರುವುದು ಕಂಡುಬರುತ್ತದೆ. 

ಮುಂದಿನ ಗ್ರ೦ಥಭಾಗದಲ್ಲಿ ವಕ್ಚಸ್‌, ಪಾರ್ಶ್ವ, ಕಟಿ, ಚರಣ ಇವುಗಳ ವಿವಿಧ 
ವಿಕ್ಷೇಪಗಳು, ಚರಣಭೇದಗಳು, ಸ್ಥಾನಕಗಳು, ಭೂಮಿಚಾರಿಗಳು, ಆಕಾಶಚಾರಿಗಳು, 
ಮಂಡಲಗಳು, ಕರಣಗಳು, ರೇಚಕಗಳು ಇತ್ಯಾದಿಗಳ ಲಕ್ಷಣನಿರೂಪಣೆಯನ್ನು ಮಾಡಿದೆ. 
ಆಮೇಲೆ ಪ್ರಕೀರ್ಣವಿಷಯಗಳಾದ ನೃತ್ತಮ೦ಡಪ, ನರ್ತಕ, ನರ್ತಕೀ, ಪಾತ್ರ, ರೇಖಾ 
ಮೊದಲಾದ ಪಾತ್ರಪ್ರಾಣಗಳು, ಲಾಸ್ಕಾ೦ಗಗಳು, ಸಭಾಸದ, ಸಭಾಪತಿ, ಸಭಾಸನ್ನಿವೇಶ, 
ವೃಂದ ಇವುಗಳನ್ನು ಪ೦ಡರೀಕವಿಠಲನು ವರ್ಣಿಸುತ್ತಾನೆ. ಸಂಪ್ರದಾಯದಲ್ಲಿ, ಎಂದರೆ 
ಹಿಮ್ಮೇಳದಲ್ಲಿ ಪ್ರಧಾನವಾದ್ಯವಾದ ಕೊಳಲಿನ ಲಕ್ಷ್ಮಣ, ಅವನ್ನು ನುಡಿಸುವವನ ಗುಣ 
ದೋಷಗಳು ಇವುಗಳ ನಿರೂಪಣೆಯು ಆಮೇಲೆ ಬರುತ್ತದೆ. ಪ್ರಕರಣದ ಅಂತ್ಯದಲ್ಲಿ 
ದೇಶೀನರ್ತನಪದ್ಧ ತಿಯಲ್ಲಿ ಪ್ರಸಿದ್ಧವಾಗಿದ್ದ ಮುಖಚಾಲೀ, ನೇರಿ, ಹನ್ನೆರಡು ಉರುಪ 
ಗಳು, ಹನ್ನೆರಡು ಧ್ವಾಡಗಳು, ಲಾಗಗಳು, ಭ್ರಮರಗಳು, ಸ್ವರಾಭಿನಯ. ಸ್ವರಮಂಠವೇ 
ಮೊದಲಾದ ಗೀತಗಳಿಗೆ ಅಳವಡಿಸಿದ ಸುಲಾದಿನೃತ್ಯ, ವಿಡಿ. ಚಿ೦ದು, ಪಡಿವಾಟ, ಕಟ್ಟಣಿ, 


೨೬೬ ಕರ್ಣಾಟಕಸ೦ಗೀತವಾಹಿನಿ 


ದರು, ಯತಿ, ರಾಸ ಮುಂತಾದ ಹಲವು ನೃತ್ತ ಪ್ರಕಾರಗಳನ್ನು ಪ೦ಡರೀಕವಿಠಲನು 

ಪ್ರಪ್ರಥಮವಾಗಿ ವಿವರಿಸುತ್ತಾನೆ. ಇವುಗಳಲ್ಲಿ ಬಹುಪಾಲು ಕನ್ನಡನಾಡಿನ ನೃತ್ತಗಳು. ಅವು 

ಗಳನ್ನು ಉತ್ತರಭಾರತದಲ್ಲಿ ಪ್ರಚುರಪಡಿಸಿದ ಕೀರ್ತಿ ಪ೦ಡರೀಕವಿಠಲನದು. ಸುಮಾರು 

ಮೂರು ತಲೆಮಾರುಗಳ ನ೦ತರ ಚತುರದಾಮೋದರನು ಸಂಗೀತದರ್ಪಣದಲ್ಲಿ ಇವು 

ಗಳನ್ನು ಪುನಃ ವರ್ಣಿಸಿದ್ದಾನೆ. 
x 


ನರ್ತನನಿರ್ಣಯದ ವಿಶೇಷಾ೦ಶಗಳು 

ಪಂಡರೀಕವಿಠಲನ ರಾಗಚಂದ್ರೋದಯ ಮತ್ತು ರಾಗಮಂಜರಿಗಳು ಭಾರತೀಯ 
ಸಂಗೀತಕ್ಕೆ ನೀಡಿದ ವಿಶೇಷ ಕಾಣಿಕೆಗಳನ್ನು ಅವುಗಳ ವಿವೇಚನೆಯ ಸಂದರ್ಭದಲ್ಲಿಯೇ 
ಸಂಕ್ಷೇಪವಾಗಿ ವಿವರಿಸಲಾಗಿದೆ. ನರ್ತನ ನಿರ್ಣಯದಲ್ಲಿ ಪ೦ಡರೀಕವಿಠಲನು ತೋರಿರುವ 
ವಿಶೇಷ ಪ್ರತಿಭೆ ಮತ್ತು ಸಂಶೋಧನೆಗಳನ್ನು ಕುರಿತು ಕೆಲವು ಪುನರುಕ್ತಿಗಳಿಗಾಗಿ ಕ್ಷಮೆ 
ಯನ್ನು ಕೋರುತ್ತ ಕೆಲವು ಹೆಚ್ಚಿನ ಮಾತುಗಳನ್ನು ಬರೆಯುವುದು ಉಚಿತವಾಗಿದೆ. 

ನರ್ತನನಿರ್ಣಯವು ನೃತ್ತ, ನೃತ್ಯ ಅಥವಾ ನಾಟ್ಯವಿಷಯಕವಾದ ಉಳಿದೆಲ್ಲ ಶಾಸ್ತ್ರ 
ಗ್ರ೦ಥಗಳಿ೦ದಲೂ ಅಧ್ಯಾಯ ವಿಂಗಡನೆ, ಸಾಮಗ್ರಿ, ಅದರ ಸಂಘಟನೆ ಮತ್ತು ನಿರೂ 
ಪಣೆಗಳಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಭಿನ್ನವಾಗಿದೆ. ಅದರ ಪ್ರತಿಯೊಂದು ಅಧ್ಯಾಯವೂ 
ಬಹಳಷ್ಟು ನವೋನವವಾದ ಪರಿಕಲ್ಪನೆಯ ,ಮತ್ತು ವರ್ಣನಾತ್ಮಕ ಸಾಮಗ್ರಿಗಳನ್ನು 
ಒಳಗೊಂಡಿದೆ. ಪೂರ್ವಾಚಾರ್ಯ ಪ್ರಭಾವವಿರುವೆಡೆಯಲ್ಲಿ ಸಹ ಅದು ವಿವೇಕಪೂರ್ಣವಾದ 
ಕಡಿತ, ಆಯ್ಕೆ ಮತ್ತು ಸಂಕ್ಷೇಪಕರಣಗಳ ಮೂಲಕವಾಗಿ ವಿಷಯ, ವಿಚಾರಗಳ ಹೃದಯ 
ವನ್ನು ನೇರವಾಗಿ ಮುಟ್ಟಿ ನಿರೂಪಣೆಯನ್ನು ಸರಳವನ್ನಾಗಿಯೂ ಸುಸ್ಪಷ್ಟವನ್ನಾಗಿಯೂ 
ಮಾಡಿದೆ; ಕೂದಲು ಸೀಳುವ ಪಾಂಡಿತ್ಯ, ಪ್ರೌಢಿಮೆಗಳನ್ನು ಬುದ್ಧಿಪೂರ್ವಕವಾಗಿ ತೊರೆ 
ದಿದೆ. ಅದರ ಪ್ರತಿಯೊಂದು ಪ್ರಕರಣದಲ್ಲಿಯೂ ಅನನ್ಕ್ಯೋಪಲಬ್ಧವಾಗಿ ಮತ್ತು/ಅಥವಾ 
ಪ್ರಪ್ರಥಮವಾಗಿ ಹೇಳಿರುವ ವಿವರಗಳನ್ನು ಹೀಗೆ ಸಂಗ್ರಹಿಸಬಹುದು : 

೧. ತಾಲಧರ್ತೃಪ್ರಕರಣ : ಪ೦ಡರೀಕವಿಠಲನು ಬೇರೆ ಯಾರೂ ಹೇಳಿರದಿದ್ದ ಈ 
ವಿಷಯಗಳನ್ನು ನಿರೂಪಿಸಿದ್ದಾನೆ : 1. ನೃತ್ತ-ನೃತ್ಯಗಳ ಅಂಗವಾದ ನಟ್ಟುವಾ೦ಗದಲ್ಲಿ 
ಕೈತಾಳಗಳಲ್ಲಿ ನುಡಿಸುವ ಕಾ೦ಸ್ಕತಾಲ-ಪ್ರಬ೦ಧಗಳ. ಖಂಡಗಳಾದ ಹದಿಮೂರು ಅಲಂ 
ಕಾರಗಳು (೧.೧.೨೨-೩೩)..1॥. ಪ್ರಬ೦ಧರಚನಾ ದ್ರವ್ಯಗಳ ಕೆಲವು ವಿವರಗಳು (೧.೩೭, 
೩೯). i. ತಾಲವಾದನಾನುಕೂಲವಾದ ಹತ್ತು ಸ೦ಚಗಳು - (೧.೪೪-೫೦). ೪. ವಾದನ 
ಸಮಯದಲ್ಲಿ ತಾಲಧಾರಿಯು ನಿಲ್ಲಬೇಕಾದ ಭಂಗಿಗಳು (೧.೫೧). ೪. ನರ್ತನಾರಂಭದಲ್ಲಿ 
ತಾಲಧಾರಿಯು ನುಡಿಸಬೇಕಾಗಿದ್ದ ಸ್ತುತಿ. ೪ ವಾದ್ಯಪ್ರಬ೦ಧಗಳಿಗೆ ವ್ಯಾಪಕ ಶ್ರುತಿ 
ಭೂಷಣ, ಪಾಟಚಾರಿ, ರುದ್ರಭೂಷಣ, ಪಂಚಧಾತು ಮುಂತಾದ ವಿನೂತನ ಪ್ರಬಂಧಗಳ 
ಸೇರ್ಪಡೆ. ೪. ವಾದ್ಯಪ್ರಬಂಧಗಳಿಗೂ ಅವುಗಳ ಅಂಗಗಳಿಗೂ ತಾಲಧಾರಿ ಮತ್ತು 
ನರ್ತಕರು ಬಳಸುತ್ತಿದ್ದ ಪಾರಿಭಾಷಿಕ ಶಬ್ದಗಳ ಸ್ಪಸಮಯಕೋಶ. ೪! ಸೂಳಾದಿ 


ಕನ್ನಡಿಗ ಪಂಡರೀಕವಿಠಲ ೨೬೭ 


ವಾದೃಪ್ರಬಂಧಗಳು (೧.೬೭-೮೫). 1೬. ಪ್ರಹೇಲಿಕಾ (೧.೯೧-೧೦೩) ನರ್ತನ ನಿರ್ಣಯ 
ದಲ್ಲಿರುವ ಈ ನಿರೂಪಣೆಗಳನ್ನು ನ೦ತರದ ಶಾಸ್ತ್ರಕಾರರಾದ ಶ್ರೀಕ೦ಠ, ಚತುರದಾಮೋ 
ದರ ಮತ್ತು ವೇದ ಮುಂತಾದವರು ಎರವಲು ತೆಗೆದುಕೊಂಡಿದ್ದಾರೆ. x. ನರ್ತನ 
ನಿರ್ಣಯದಲ್ಲಿ ವರ್ಣಿಸಿರುವ ೮೬ದೇಶೀತಾಲಗಳ ಪೈಕಿ ೩೨ ತಾಲಗಳು ಬೇರೆಡೆ ಎಲ್ಲಿಯೂ 
ದೊರೆಯುವುದಿಲ್ಲ (೧.೧೨೬-೧೯೫) xi. ತಾಲಾ೦ಗವಾಗಿದ್ದ ವಿರಾಮದ ಪ್ರಸ್ತಾರವನ್ನು 
ಹೇಳದಿರಲು ಪ೦ಡರೀಕವಿಠಲನು ನೀಡುವ ಕಾರಣ : ಪರ್ವತಪ್ರಸವ. ಮೂಷಕ 
ಜನನ--ಎಂದರೆ ಅತಿಪ್ರಯತ್ನದಿಂದ ಅತ್ಯಲ್ಪ ಪ್ರಯೋಜನ (೧.೨೦೨). xi. ನಷ್ಟ, 
ಉದ್ದಿಷ್ಟ, ಮಾಲಾಪ್ರಸ್ತಾರಗಳಲ್ಲಿ ಅನನ್ಯೋಪಲಬ್ದ ವಿವರಗಳು (೧.೨೧೯-೨೩೦). xii. 
ಖರ್ಜೂರಿಕಾ ಎಂಬ ಹೊಸ ತಾಲಯತಿಯ ಲಕ್ಷಣವಿವರಣೆ. 

ಈ ಪ್ರಕರಣದಲ್ಲಿ ಪಂಡರೀಕವಿಠಲನು ಎರಡು ವಿಷಯಗಳಲ್ಲಿ ಮೌನವಾಗಿರುವುದನ್ನು 
ಗಮನಿಸಬಹುದು. ಅವನ ತಾಯಿನಾಡಾಗಿದ್ದ ಕರ್ಣಾಟಕದಲ್ಲಿ ತಾಳವಿಷಯಕವಾದ 
ಒಂದು ಕ್ರಾಂತಿಯ ಅದೇ ಕಾಲದಲ್ಲಿ ನಡೆಯುತ್ತಿದ್ದು ಅದಕ್ಕೆ ಹರಿದಾಸರು ನೇತಾರ 
ರಾಗಿದ್ದರು. ತಾಲಕಲ್ಪನೆಯ ಸಮಷ್ಟಿಯನ್ನೆಲ್ಲ ದಶಪ್ರಾಣಗಳ ಪರಿಕಲ್ಪನೆಯಲ್ಲಿ ಅಡಕ 
ಗೊಳಿಸುವ ಪ್ರಯತ್ನವು ಜರಗುತ್ತಿತ್ತು. ಈ ಚಳುವಳಿಯಲ್ಲಿ ಆಂಧ್ರವೂ ಗೆಣನೀಯವಾಗಿ 
ಪಾಲುಗೊಂಡಿತ್ತು. ಪಂಡರೀಕವಿಠಲನು ಈ ಮಹಾಕ್ರಾಂತಿಯ ಮತ್ತು ನವೋದಯದ 
ವಿಷಯದಲ್ಲಿ ಸುಮ್ಮನಿರುವುದು ಮಾತ್ರವಲ್ಲದೆ ಹಳಸಿಹೋಗಿದ್ದ ಪ್ರಾಚೀನ ಶಾಸ್ತ್ರ 
ಸಮಗ್ರಿಯನ್ನೇ ಉದ್ಭರಿಸಿಕೊ೦ಡು ತೃಪ್ತಿಪಟ್ಟಿದ್ದಾನೆ. ಎರಡನೆಯದಾಗಿ, ಸೂಳಾದಿ ತಾಳ 
ಗಳನ್ನು ಲಕ್ಷ್ಯಲಕ್ಷಣಗಳಲ್ಲಿ ಪರಿಷ್ಕರಿಸಿ ಸರ್ವವ್ಯಾಪಕವಾಗಿ ಕರ್ಣಾಟಕ ಸಂಗೀತದಲ್ಲಿ 
ಹರಿದಾಸರು ನಿಲ್ಲಿಸಿದ್ದು ಇದೇ ಕಾಲದಲ್ಲಿ. ಆದರೆ ಪ೦ಡರೀಕವಿಠಲನು ಈ ಬಗೆಗೆ ಒ೦ದೇ 
ಒಂದು ಉಲ್ಲೇಖವನ್ನು ಮಾಡಿ ಸುಮ್ಮನಾಗಿದ್ದಾನೆ. 

೨. ಮೃದಂಗಿ ಪ್ರಕರಣ : ಮೃದಂಗ ಮತ್ತು ಮಾರ್ದಂಗಿಕ ವಿಷಯಕವಾಗಿ ನರ್ತನ 
ನಿರ್ಣಯವು ಅನನ್ಯೋಪಲಬ್ಬವಾಗಿ ಈ ವಿಷಯಗಳಲ್ಲಿ ನಿರೂಪಣೆಯನ್ನು ಮಾಡಿದೆ : . 
ಮಾರ್ದಂಗಿಕರಲ್ಲಿ ಭಾರಿಕೆಂಬ ಒ೦ದು ಹೊಸ ವಿಧ (೨.೭). 8. ಮಾರ್ದಂಗಿಕನ 
ಗುಣದೋಷ ವಿವೇಚನೆಯಲ್ಲಿ ಬೇರೆಡೆ ದೊರೆಯದ ಅಂಶಗಳು : ಉದಾ. ಪಂಚಸಂಚ 
ಗಳನ್ನು ತಿಳಿದವನು. ದಶಹಸ್ತಗಳ ಗುಣಗಳಿರುವವನು, ನೃತ್ತ ನೃತ್ಯಗಳಲ್ಲಿ ಪಾತ್ರದ 
ಮನಸ್ಸನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ನುಡಿಸುವವನು. ಗೀತವಾದನ ನರ್ತನಗಳ 
ಪ್ರಯೋಗದಲ್ಲಿ ಉಂಟಾಗುವ ಛಿದ್ರ ಮತ್ತು ದೋಷಗಳನ್ನು ಮುಚ್ಚುವವನು, ಉದ್ವಟ್ಟನ 
ದಲ್ಲಿ ಎಂದರೆ ಪಾಟಾಕ್ಷರಗಳ ಉಚ್ಚಾರದಲ್ಲಿ: (ಕೊನಕ್ಕೋಲಿನಲ್ಲಿ) ಪಟುತ್ವವುಳ್ಳವನು. 
ನಾದವನ್ನು ಯಾವಾಗ, ಎಷ್ಟು ಮತ್ತು ಹೇಗೆ ಫಾತಗೊಳಿಸಬೇಕು, ಸಂಚುಗೊಳಿಸಬೇಕು 
ಎಂಬುದನ್ನು ಬಲ್ಲವನು, ಇತ್ಯಾದಿ (೨.೧೧-೧೭). iii: ಮೃದಂಗದ ರಚನೆಯಲ್ಲಿ ನೂತನ 
ವಿಷಯಗಳು. ಉದಾ. ವಾದ್ಯವು ಬಾರೆಳೆದು ಸಿದ್ಧವಾದ ಮೇಲೆ ಅದನ್ನು ಬೆರಣಿಯ 
ಚೂರುಗಳಿಂದ ಮುಚ್ಚಿ ಇಡಬೇಕು (೨.೨೩-೪೭).1೪. ಹಸ್ತಪಾಟಗಳಲ್ಲಿ ಹೊಸ ಆವಿಷ್ಕಾರ 


೨೬೮ ಕರ್ಣಾಟಕಸ೦ಗೀತವಾಹನಿ 


ಗಳು. ೪. ಆರಂಭ, ಚಾಲಿಯ ಪ್ರಕಾರಗಳು, ವರ್ಣವ್ಯಾಪ್ತಿ, ವ್ಯಾಪ್ತಿ, ನೇಮ, ನೇಮಚಾಲಿ, 
ವ್ಯಾಪ್ತಿಬಂಧ, ಮೊಹರ. , ಮಲಾಹರ, ಅಧಿಕ, ಮುಕ್ತಕ ಎಂಬ ಹೊಸ ಹಸ್ತಪಾಟ 
ಪ್ರಬ೦ಧಗಳು. ೪1. ಮೃದ೦ಗ ವಾದನದ ಕಛೇರಿಯಲ್ಲಿ ನುಡಿಸಬೇಕಾದ ವಾದ್ಯಪ್ರಬ೦ಧ 
ಗಳು (೨.೭೯-೧೧೧). ೪॥. ಮೃದಂಗ ವಾದಕನು ವಾದನ ಸಮಯದಲ್ಲಿ ಆಚರಿಸಬೇಕಾದ 
ವಿವಿಧ ಭ೦ಗಿಗಳು. 

೩.೧ಗಾಯಕ ಪ್ರಕರಣ: ರಾಗಾಧಿಕರಣ :1. ಪಂಡರೀಕವಿಠಲನು ಗಾಯಕ ಗುಣದೋಷ 
ವರ್ಣನದಲ್ಲಿ ಸಣ್ಣಪುಟ್ಟ ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾನೆ (೩.೧. ೮-೨೩); 
ಆದರೆ. ನಾದ-ಸ್ಥಾನ-ಶ್ರುತಿ-ಸ್ವರ-ಗ್ರಾಮ-ಮೂರ್ಛನಾ-ತಾನ-ಪ್ರಸ್ತಾರ-ನಷ್ಟೋದ್ದಿಷ್ಟ- 
ವರ್ಣಾಲಂಕಾರ-ಗಮಕ-ಸ್ಥಾಯ-ಆಲಪ್ತಿ ವಿಧಗಳು ಈ ವಿಷಯಗಳಲ್ಲಿ (೩.೧, ೨೩- 
೧೫೦) ಸ೦ಗೀತರತ್ನಾಕರವೊ೦ದನ್ನೆ ಆಶ್ರಯಿಸಿ, ತನ್ನ ಉದ್ದೇಶಕ್ಕೆ ಅನುಸಾರವಾಗಿ ಅಲ್ಲಲ್ಲಿ 
ಕಡಿತಗಳನ್ನು ಮಾಡಿಕೊಂಡಿದ್ದಾನೆ. (೩.೧, ೨೮-೧೫೦). ಉದಾ : ಸ್ವರಗತಿಯ ಪರಿಕಲ್ಪನೆ 
(೩.೧, ೩೪-೩೭). 1|.ಮ೦ದ್ರತಾರಸ್ಥಾಯಿಗಳಲ್ಲಿ ಯಾವುದಾದರೂ ಸ್ವರದಲ್ಲಿ ಒಂದು 
ಶ್ರುತಿಯಷ್ಟು ಹೆಚ್ಚು ಕಡಿಮೆಯಾದರೆ ರಾಗಸ್ವರೂಪಕ್ಕೆ ಹಾನಿಯಾಗುವುದಿಲ್ಲ (೩.೧. ೩೮).' 
iii. ರಾಗದಲ್ಲಿ ರಂಜನೆಯನ್ನು ಉ೦ಟುಮಾಡುವುದಕ್ಕಾಗಿ ಅದರ ಗ್ರಹಾ೦ಶ ನ್ಯಾಸಗಳನ್ನು 
ವ್ಯತ್ಯಾಸಮಾಡಿಕೊಳ್ಳಬಹುದು (೩.೧, ೩೨). 1೪. ಎಲ್ಲ ರಾಗಗಳಲ್ಲಿಯೂ ಷಡ್ಡವೇ 
ಸಾರ್ವತ್ರಿಕವಾಗಿ ಗ್ರಹಾ೦ಶನ್ಯಾಸ (೩.೧.೪೪, ೪೫), ೪. ಷಡ್ಡಗ್ರಾಮವು ಸಂಗೀತ ಲಕ್ಷ್ಯದಲ್ಲಿ 
ಏಕೈಕವಾಗಿ ನಿಂತಿರುವುದು (೩.೧.೫೧, ೫೨). ೪. ಈ ಅಧಿಕರಣದಲ್ಲಿ 
ಮಾಲಾಪ್ರಸ್ತಾರವನ್ನು ಮೊಟ್ಟಮೊದಲಿಗೆ ಹೇಳಿ, ಎತ್ತಿ ನಿಲ್ಲಿಸಿದ್ದು. 

ಮಧ್ಯಮಗ್ರಾಮವು ನಷ್ಟ ಪ್ರಾಯವಾದುದರಿ೦ದ ಷಡ್ಡಗ್ರಾಮವೊಂದೆ ಲಕ್ಷ್ಯದಲ್ಲಿ 
ಉಳಿಯಿತೆ೦ದೂ ತತ್ಫಲವಾಗಿ ಷಡ್ಡವೆ ಎಲ್ಲಿ ರಾಗಗಳಿಗೆ ಗ್ರಹಾ೦ಶನ್ಯಾಸಗಳಾಗಿ ಪರಿಣಮಿ 
ಸಿತು ಎಂದುದರಿ೦ದ ಈ ಅಧಿಕರಣದಲ್ಲಿ ಹೇಳಿದ ಉಳಿದೆಲ್ಲವೂ (ಎ೦ದರೆ ಠಾಗವರ್ಗೀ 
ಕರಣ, ಧಾಗಲಕ್ಷಣ ಇತ್ಯಾದಿ) ವೈಶಿಷ್ಟ್ಯಪೂರ್ಣವಾಯಿತು. 

೩.೨ ಪ್ರ ಬ೦ಧಾಧಿಕರಣ : ಇಲ್ಲಿ ವೈಶಿಷ್ಟ್ಯಪೂರ್ಣಭಿನ್ನತೆಯಿರುವುದು ಅಧಿಕರಣದ 
ಕೊನೆಯಲ್ಲಿ ಮಾತ್ರ. ಉಳಿದಂತೆ ಎಲ್ಲ ಪ್ರಬಂಧಗಳ ಲಕ್ಷಣಗಳಿಗಾಗಿ ಸಂಪೂರ್ಣವಾಗಿ 
ಶಾರ್ಜ್ಣದೇವನ ಸ೦ಗೀತರತ್ನಾಕರವನ್ನೂ ಅವನ ವ್ಯಾಖ್ಯಾನಕಾರ ಕಲ್ಲಿನಾಥನ ಸಂಗೀತ 
ಕಲಾನಿಧಿಯನ್ನೂ ಸ೦ಪೂರ್ಣವಾಗಿ ಆಶ್ರಯಿಸಿದ್ದಾನೆ. ಹೀಗೆ ಪ್ರಬ೦ಧಗಳ ` ನಾಲ್ಕು 
ವರ್ಗಗಳು (ಎ೦ಟು ಶುದ್ಧ ಸೂಡಗಳು, ಇಪ್ಪತ್ತನಾಲ್ಕು ಆಲಿಕ್ರಮಗಳು, ಮೂವತ್ತಾರು 
ವಿಪ್ರಕೀರ್ಣಗಳು, ಏಳು ಸಾಲಗಸೂಡಗಳು), ಧಾತುಗಳು, ಅಂಗಗಳು ವರ್ಣಗಣಗಳು-- 
ಇವೆಲ್ಲವೂ ಪೂರ್ವಶಾಸ್ತ್ರ  ಪ್ರಸಿದ್ದಗಳೆ. ವರ್ಣಗಣಗಳಲ್ಲಿ ಯಾವುದನ್ನು ಉದ್ಗಾಹಾದಿ 
ಧಾತುಖಂಡಗಳ ಯಾವ ಭಾಗದಲ್ಲಿ ಬಳಸಿದರೆ ಯಾವ ಯಾವ ಶುಭಾಶುಭಫಲಗಳು 
ಉಂಟಾಗುತ್ತವೆ ಎಂಬುದನ್ನು ಪ್ರಾಚೀನಾಚಾರ್ಯನಾದ ಸದಾಶಿವನಿಂದ ಉದ್ಧರಿಸಿ 
ಕೊಂಡಿರುವುದು ಅನ್ಯತ್ರದೊರೆಯದ ಒಂದು ವಿವರ. ಇದು ಈ ಅಧಿಕರಣದ ಮೊದಲ 


ಕನ್ನಡಿಗ ಪಂಡರೀಕವಿಠಲ ೨೬೯ 


ಭಾಗದಲ್ಲಿದೆ. 

ಪ್ರಬಂಧ ವರ್ಣನೆಗಳನ್ನು ಕಲ್ಲಿನಾಥನು ನೀಡುವ ಪ್ರಬಂಧ ಜಾತಿ. ನಿರ್ಯುಕ್ತಿ, ಧಾತುಗಳ 
ವಿನ್ಯಾಸ ಇತ್ಯಾದಿ ವಿವರಗಳನ್ನು ಬಳಸಿಕೊಂಡು ಪ೦ಡರೀಕವಿಠಲನು ಹೆಚ್ಚು ಸ್ಪಷ್ಟಗೊಳಿಸಿ 
ದ್ದಾನೆ. ಆದರೆ ತನ್ನ ಸಮಕಾಲೀನರಾಗಿದ್ದ ಹರಿದಾಸರು ಸಾಲಗಸೂಡ ಪ್ರಬಂಧಗಳನ್ನು 
ಸೂಳಾದಿಗಳನ್ನಾಗಿ ಮಾರ್ಪಡಿಸಿ ನೂರಾರು ಸೂಳಾದಿಗಳನ್ನು ರಚಿಸಿ ರೂಢಿಸಿದ್ದರು. 
ಉಗಾಭೋಗ, ವೃತ್ತನಾಮ, ದಂಡಕ, ಸ್ವಷ್ಟ ಗದ್ಯ, ವೈಕುಂಠ ವರ್ಣನೆ, ಸೋಬಾನೆ, 
ಸುವ್ವಾಲಿ, ಗು೦ಡಕ್ರಿಯೆ, ಕೊರವಂಜಿ ಮುಂತಾದ ಅನೇಕ ವಿನೂತನ ಹಾಡಿನ ಪ್ರಕಾರ 
ಗಳನ್ನು ಜಾಸಪದ ಮತ್ತು ಸಾಂಪ್ರದಾಯಿಕ ಮೂಲಗಳಿಂದ ಉದ್ಧರಿಸಿ ಶಾಸ್ತ್ರೀಯ ಪರಿಧಿ 
ಯೊಳಗೆ ಸೇರಿಸಿದ್ದರು. ಪದವೆ೦ಬ ಕೃತಿ ಪ್ರಕಾರವನ್ನು ಸಂಗೀತ ಲಕ್ಷದಲ್ಲಿ ಚೆನ್ನಾಗಿ 
ಬೇರೂರಿಸಿ ಹರಡಿ ಸ್ಥಿರಗೊಳಿಸಿದ್ದರು. ವಿಷ್ಣು ಭಕ್ತನಾಗಿದ್ದ ಪ೦ಡರೀಕವಿಠಲನಿಗೆ ಇವೆಲ್ಲ 
ತಿಳಿಯದೆ ಇರುವುದು ಸ೦ಭವವಲ್ಲ. ಆದರೂ ಇವೆಲ್ಲದರ ವಿಷಯದಲ್ಲಿ ಅವನು 
ಮೌನವನ್ನು ವಹಿಸಿರುವುದು ಚಿಂತನೆಗೆ ಅರ್ಹವಾಗಿದೆ. ನರ್ತನ ಪ್ರಕರಣದಲ್ಲಿ ಕರ್ಣಾಟಕ, 
ಆಂಧ್ರ ತಮಿಳುನಾಡು ಮತ್ತು ಗುಜರಾತ್‌ಗಳಲ್ಲಿ ರೂಢಿಸಿದ್ದ ಸಮಕಾಲೀನ ಪ್ರಕಾರ 
ಗಳನ್ನು ಅವನು ವರ್ಣಿಸಿದ್ದಾನೆ೦ಬುದನ್ನು ಇಲ್ಲಿ ಗಮನಿಸಬಹುದು. 

ಪ್ರಬಂಧಾಧಿಕರಣದ ಕೊನೆಯಲ್ಲಿ ನರ್ತನ ನಿರ್ಣಯವು ಚ೦ದ್ರಪ್ರಕಾಶ, ಸೂರ್ಯ 
ಪ್ರಕಾಶ, ನವರತ್ನ, ವೀರಶೃ೦ಗಾರ, ರುದ್ರಪ್ರಕಾಶ, ರಣರಂಗ, ದಶಾವತಾರ, ಶರಭಲೀಲ, 
ಚತುರಂಗ, ಖುತುಪ್ರಕಾಶ ಮತ್ತು ಶೃಂಗಾರ ಹಾರಗಳೆ೦ಬ ಪ್ರಬಂಧಗಳನ್ನು ವರ್ಣಿಸಿದೆ. 
ಇವುಗಳ ಪೈಕಿ ಶರಭಲೀಲ ಮತ್ತು ಚತುರಂಗಗಳು ಹಿಂದಿನಿಂದಲೂ ರೂಢಿಯಲ್ಲಿದ್ದು 
ನರ್ತನ ನಿರ್ಣಯದಲ್ಲಿ ಸ್ವಲ್ಪ ಭಿನ್ನವಾಗಿ ವರ್ಣಿತವಾಗಿ ಪುನರುಜ್ಜೀವಿತವಾದವುಗಳು. 
ದಶಾವತಾರವೂ ಪೃಸಿದ್ಧವೆ, ಗೀತಗೋವಿಂದದ ಪ್ರಾರಂಭದಲ್ಲಿಯೇ ದಶಾವತಾರ ಅಷ್ಟ 
ಪದಿಯಿದೆಯಷ್ಟೆ. ಕರ್ನಾಟಕದ ಹರಿದಾಸರು ನೂರಾರು ದಶಾವತಾರ ಪದಗಳನ್ನು ಕನ್ನಡ 
ದಲ್ಲಿ ರಚಿಸಿದ್ದಾರೆ. ಉಳಿದ ಒ೦ಭತ್ತು ಪ್ರಬ೦ಧಗಳನ್ನು ಪ೦ಡರೀಕವಿಠಲನು ಮೊಟ್ಟ 
ಮೊದಲಿಗೆ ವರ್ಣಿಸಿದ್ದಾನೆ. ಪಂಡರೀಕವಿಠಲನ೦ತೆಯೆ ಅಕಬರಚಕೃವರ್ತಿಯ ಆಸ್ಥಾನವ 
ನ್ನಲ೦ಕರಿಸಿದ ಇತಿಹಾಸಕಾರ ಅಬುಲ್‌ ಫಜ್ಚ್ಸ್‌ ಅಲ್ಲಾಮಿಯು ತನ್ನ ಆಯೀನ್‌-ಇ- 
ಅಕ್ಬರೀಯಲ್ಲಿ' ಸೂರ್ಯಪ್ರಕಾಶ, ಚ೦ದ್ರಪ್ರಕಾಶ, ರಾಗಕದ೦ಬ, ಷುಮ್ರ ಎಂಬ ಪ್ರಬಂಧ 
ಗಳನ್ನು ದಾಕ್ಷಿಣಾತ್ಯರು ಹಾಡುತ್ತಿದ್ದರೆ೦ದು ಹೇಳಿರುವುದನ್ನು ಗಮನಿಸಬಹುದು. 

೪.೧ ನರ್ತನಪ್ರ ಕರಣ-ನರ್ತನಾಧಿಕರಣ : ನರ್ತನನಿರ್ಣಯವೆಂಬ ಹೆಸರು ಅನ್ವರ್ಥ 
ವಾಗಿರುವುದು ಈ ಪ್ರಕರಣದಿಂದಲೆ. ಇಡೀ ಗ್ರಂಥದ ವಿಸ್ತಾರದ ಅರ್ಧೆದಷ್ಟು ಇದರ 
ಲ್ಲಿಯೆ ಇದೆ. ಇದನ್ನು ನರ್ತನ ಮತ್ತು ನೃತ್ತಗಳೆ೦ಬ ಎರಡು ಅಧಿಕರಣಗಳನ್ನಾಗಿ ವಿಂಗಡಿ 
ಸಿದೆ. ಎರಡು ಹೆಸರುಗಳೂ ಸಮಂಜಸವಾಗಿವೆ. ಮೊದಲನೆಯ ಅಧಿಕರಣದ ಹೊಸ 
ಆವಿಷ್ಕಾರಗಳು ಇವು : i. ನರ್ತನ, ನಾಟ್ಕ ಮುಂತಾದವುಗಳಿಗೆ ಭಿನ್ನವಾದ ಲಕ್ಷಣ ನಿರೂ 
ಪಣೆಗಳು (೪.೧.೧೯). ॥। ನೃತ್ತ-ನೃತ್ಯಗಳನ್ನು ಕುರಿತ ಶಾಸ್ತ್ರಗ್ರಂಥವಾದರೂ ಉಳಿದ 


೨೭೦ ಕರ್ಣಾಟಕಸ೦ಗೀತವಾಹಿನಿ 


ಅಭಿನಯಪ್ರಕಾರಗಳಿಗಿ೦ತ ವಾಚಿಕಾಭಿನಯವೆ ಮುಖ್ಯತಮವಾದುದೆನ್ನುವುದು (೪.೧. 
೧೨). ಭರತಮುನಿಯೂ ಈ ಮಾತನ್ನು ಹೇಳಿದ್ದಾನಾದರೂ ಅವನ ಈ ಉಕ್ತಿಯು 
ನಾಟ್ಕಶಾಸ್ತ್ರಕ್ಕೆ ಪ್ರಸಕ್ತವಾಗಿದೆ. ॥॥. ನೃತ್ತಕ್ಕೆ ಸಂಬಂಧಿಸಿದ ಆಹಾರ್ಯದಲ್ಲಿ ಪುಸ್ತಕವನ್ನು ಕ್ಕೆ 
ಬಿಟ್ಟಿರುವುದು (೪.೧.೪). 1೪. ಧರ್ಮಿವಿವೇಚನೆಯಲ್ಲಿ ಚಿತ್ತವ್ಯತ್ತ್ಯರ್ಪಿಕಾ ಮತ್ತು ಬಾಹ್ಕ 
ವಸ್ತ್ಪನುಕಾರಿಣೀಗಳನ್ನು ಪೃಥಕ್ಕರಿಸುವ ವಿವರಗಳು (೪.೧.೪೦-೫೭) ಉಳಿದ ವಿಷಯ 
ಗಳಲ್ಲಿ ಉದಾ. ಮುಖರಾಗ, ಸಾತ್ತ್ವಿಕ ಭಾವಗಳು (೪.೧.೧೦-೩೯) ವ್ಯಭಿಚಾರಿ ಭಾವಗಳು, 
ಸ್ಥಾಯಿಭಾವಗಳು, ನಾಟ್ಯರಸಗಳು (ಶಾ೦ತವನ್ನು ಹೇಳಿಲ್ಲ), ದಶಕಾಮಾವಸ್ಥೆಗಳು, ಚಿತ್ರಾ 
ಭಿನಯ (೪.೧.೫೮-೨೩೭). ಪ೦ಡರೀಕವಿಠನು ಭರತಮುನಿ, ಅಭಿನವ ಗುಪ್ತ ಮತ್ತು 
ಶಾರ್ಜ್ಣದೇವಾದಿಗಳನ್ನು ಸಂಪೂರ್ಣವಾಗಿ ಸಣ್ಣಪುಟ್ಟ ಮಾರ್ಪಾಟು ಮತ್ತು ಕಡಿತ 
ಗಳೊಡನೆ ಅವಲಂಬಿಸಿದ್ದಾನೆ. 

೪.೨. ನರ್ತನಪ್ರಕರಣ-ನೃತ್ತಾಧಿಕರಣ : ಈ ಅಧಿಕರಣದ ಪೂರ್ವಾರ್ಧದಲ್ಲಿ (೪.೨. 
೧-೪೨೨) ಲಕ್ಷಣ ಮತ್ತು ನಿರೂಪಣೆಗಳಿಗಾಗಿ ಪ೦ಡರೀಕವಿಠಲನು ಮೇಲೆ ಹೇಳಿರುವ 
ಪೂರ್ವಾಚಾರ್ಯರನ್ನೇ ಆಶ್ರಯಿಸಿದ್ದಾನೆ. ಇಲ್ಲಿರುವ ಒಂದು ಸಣ್ಣ ನೂತನ ಸಂಗತಿ 
ಯೆಂದರೆ ಪ್ರತಿಯೊಂದು ಪ್ರತ್ಯ೦ಗದ ಲಕ್ಷಣ ನಿರೂಪಣೆಯಲ್ಲಿ ಅದರ ಅಭಿನಯ ಮಾಡು 
ವಾಗ ಚಲಿಸುವ ಪ್ರತ್ಯ೦ಗ ಮತ್ತು ಉಪಾ೦ಗಗಳನ್ನು ಹೆಸರಿಸಿರುವುದು. 

ನೃತ್ತಾಧಿಕರಣದ ಪ್ರತ್ಯಾ೦ಗಾಭಿನಯ ವರ್ಣನೆಯಲ್ಲಿ ಹತ್ತೊಂಭತ್ತು ಶಿರೋಭೇದ 
ಗಳು, ಮೂವತ್ತಾರು ದೃಷ್ಟಿಗಳು, ಏಳು ಹುಬ್ಬಿನ ಚಲನೆಗಳು, ನಾಲ್ಕು ಮುಖರಾಗಗಳು, 
ಹದಿನಾರು ಬಾಹು ಚಲನೆಗಳು, ಆರು ನಿತಂಬ ಚಲನೆಗಳು, ಮತ್ತು ಹದಿಮೂರು 
ಪಾದಭೇದಗಳು--ಇವನ್ನು ಕೊಟ್ಟಿವೆ. ಇವು ಸ೦ಗೀತರತ್ನಾಕರದಲ್ಲಿರುವ ಆಯಾ ಅ೦ಶ 
ಗಳಿಗೆ ಪರಸ್ಪರವಾಗಿದೆ; ಆದರೆ ನಿರೂಪಣವಿಧಾನವೂ ಲಕ್ಷಣ/ವರ್ಣನೆಗಳೂ, ಅನುಕ್ರಮ 
ಗಳೂ ಸ೦ಪೂರ್ಣವಾಗಿ ಪ೦ಡರೀಕವಿಠಲನವೆ. ಈ ಮಾತು ರೇಚಕ, ಕರಕರಣ, ಚಾಲಕ, 
ಹಸ್ತಪ್ರಚಾರ ಮತ್ತು ಕರಕರ್ಮಗಳಿಗೂ ಅನ್ವಯವಾಗುತ್ತದೆ. ನರ್ತನನಿರ್ಣಯವು 
ಸ೦ಗೀತದತ್ನಾಕರದಲ್ಲಿರುವ ಆರು ಪುರುಷಸ್ಥಾನಕಗಳಲ್ಲಿ ಮೂರನ್ನು ಮಾತ್ರವೂ, ಏಳು 
ಸ್ತ್ರೀಸ್ಥಾನಕಗಳ ಪೈಕಿ ಗತಾನುಗತಿಕ, ವಲಿತ, ಮೋಟಿತ ಮತ್ತು ವಿನಿವರ್ತಿತಗಳನ್ನುಳಿದ 
ಇತರ ಸ್ಥಾನಗಳನ್ನು ಮಾತ್ರವೂ, ಇಪ್ಪತ್ತಮೂರು ದೇಶೀಸ್ಥಾನಕಗಳ ಪೈಕಿ ಪಾರ್ಹ್ಲಿಪಾರ್ಶ್ವ 
ಗತ, ಏಕಪಾರ್ಶ್ವಗತ, ಏಕಾಚಾನುಗತ ಮತ್ತು ಪರಾವೃತ್ತ ಎ೦ಬ ನಾಲ್ಕನ್ನು ಬಿಟ್ಟು ಉಳಿದ 
ಹತ್ತೊಂಭತ್ತನ್ನೂ ಒಂಭತ್ತು ಉಪವಿಷ್ಟಸ್ಥಾನಕಗಳ ಪೈಕಿ ಉತ್ಕಟವೆ೦ಬ ಒಂದನ್ನು 
ಮಾತ್ರವೂ, ವರ್ಣಿಸಿದೆ ; ಎಲ್ಲಾ ಸುಪ್ತಸ್ಥಾನಕಗಳ ವರ್ಣನೆಯನ್ನು ಕೈಬಿಟ್ಟಿದೆ. ಹೀಗೆ 
ಸ೦ಗೀತರತ್ನಾಕರದಲ್ಲಿ ಹೇಳಿರುವ ಐವತ್ತೊಂದು ಸ್ಥಾನಕಗಳ ಪೈಕಿ ಇಪ್ಪತ್ತೇಳನ್ನು ಮಾತ್ರ 
ಇಟ್ಟುಕೊಂಡಿದೆ. ಸ೦ಗೀತರತ್ನಾಕರವು ಹದಿನಾರು ಭೌಮ, ಹದಿನಾರು ಆಕಾಶ ಮೂವ 
ತೈದು ದೇಶೀಭೌಮ್ಯ, ಹತ್ತೊಂಬತ್ತು ದೇಶೀ ಆಕಾಶ--ಹೀಗೆ ಒಟ್ಟು ಎ೦ಭತ್ತಾರು ಚಾರೀ 
ಗಳನ್ನು ನಿರೂಪಿಸಿದೆ. ನರ್ತನನಿರ್ಣಯವು ಮಾರ್ಗ ಮತ್ತು ದೇಶೀ ಎ೦ಬ ವರ್ಗೀಕರಣ 


ಕನ್ನಡಿಗ ಪ೦ಡರೀಕವಿಠಲ ೨೭೧ 


ವನ್ನು ಬಿಟ್ಟು ಭೌಮ್ಯ ಮತ್ತು ಆಕಾಶ ಎ೦ಬ ವಿಂಗಡನೆಯಲ್ಲಿ ಎ೦ಭತ್ತನಾಲ್ಕು ಚಾರೀ 
ಗಳನ್ನು ವರ್ಣಿಸಿದೆ. ಸ೦ಗೀತರತ್ನಾಕರದ ಇಪ್ಪತ್ತನಾಲ್ಕು ಅಸ೦ಯುತ, ಹದಿಮೂರು 
ಸ೦ಯುತ, ಮೂವತ್ತು ನೃತ್ತ (ಒಟ್ಟು ಅರವತ್ತೇಳು) ಹಸ್ತಾಭಿನಯಗಳನ್ನು ಅದು 
ಕೊಡುವುದಲ್ಲದೆ ಹದಿನಾಲ್ಕು ಅಸ೦ಯುತ, ನಾಲ್ಕು ಸ೦ಯುತ ಮತ್ತು ಎರಡು ನೃತ್ತ 
(ಒಟ್ಟು ಇಪ್ಪತ್ತು) ಹಸ್ತಾಭಿನಯಗಳನ್ನು ಹೊಸದಾಗಿ ವರ್ಣಿಸಿದೆ. ಸ೦ಗೀತರತ್ನಾಕರದ 
ನೂರೆಂಟು ಹಸ್ತಕರಣಗಳ ಪೈಕಿ ಪ೦ಡರೀಕವಿಠಲನು ಬಂಧ ನೃತ್ತ ಪ್ರಯೋಜಕವೆಂಬ 
ಹದಿನಾರನ್ನು ಮಾತ್ರ ಕೊಟ್ಟಿದ್ದಾನೆ. ಇವೆಲ್ಲಕ್ಕೂ ಅವನಿಗೆ ಮೊದಲನೆಯ ಆಕರವೆಂದರೆ 
ಭರತಮುನಿಯ ನಾಟ್ಕಶಾಸ್ತ್ರವೆ ; ಇದರಲ್ಲಿ ಇಲ್ಲದಿರುವ ಅಂಶಗಳಿಗಾಗಿ ಅಥವಾ 
ಮಾರ್ಪಾಟುಗಳಿಗಾಗಿ ಮಾತ್ರ ಸ೦ಗೀತರತ್ನಾಕರವನ್ನು ಅವಲಂಬಿಸುತ್ತಾನೆ. 

ನೃತ್ತಾಧಿಕರಣವನ್ನು. ರಚಿಸುವಲ್ಲಿ ಪ೦ಡರೀಕವಿಠಲನು ಸ೦ಗೀತರತ್ನಾಕರ ಮತ್ತು 
ಸದೃಶಗ್ರ೦ಥಗಳಿ೦ದ ಲಕ್ಷಣ ಮತ್ತು ವರ್ಣನೆಗಳ ಪೈಕಿ ಹಲವನ್ನು ಬುದ್ಧಿ ಪೂರ್ವಕವಾಗಿ 
ಬಿಟ್ಟುಬಿಟ್ಟಿದ್ದಾನೆ. ಅಥವಾ ಸ೦ಕ್ಸೇಪಗೊಳಿಸಿದ್ದಾನೆ. ಇ೦ತಹವುಗಳ ಪೈಕಿ ಕೆಲವನ್ನು ಇಲ್ಲಿ 
ಹೆಸರಿಸಬಹುದು. ವಕ್ಸಸ್‌, ಪಾರ್ಶ್ವ, ಸ್ಕ೦ಧ, ಗ್ರೀವಾ, ವರ್ತನಾ, ಚಾಲಕ,. ಜಠರ, ಊರು, 
ಜಂಘಾ, ಮಣಿಬ೦ಧ, ಜಾನು, ಪುಟ, ತಾರಕಾ, ಕಪೋಲ, ನಾಸಾ, ಅನಿಲ, ಅಧರ, ದಂತ, 
ಜಿಹ್ವಾ, ಚಿಬುಕ, ವದನ, ಪಾರ್ಷ್ಲಿ, ಗುಲ್ಬ, ಕರಾ೦ಗುಲಿ ಮತ್ತು ಚರಣತಲ--ಇವುಗಳಿ೦ದ 
ಸಾಧ್ಯವಾಗುವ ಅಭಿನಯಗಳು. ಸ೦ಗೀತರತ್ನಾಕರದಲ್ಲಿರುವ ಉತ್ತುತಿಕರಣಗಳು, ಅ೦ಗ 
ಹಾರಗಳು, ಮಧುಪಚಾರಿಗಳು ಮತ್ತು ಮ೦ಡಲಗಳು--ಇವುಗಳ ಲಕ್ಷಣಗಳನ್ನು ನರ್ತನ 
ನಿರ್ಣಯವು ಕೈಬಿಟ್ಟಿದೆ. “ 

ಹಾಗೆಂದು ನರ್ತನನಿರ್ಣಯದ ನರ್ತನ ಪ್ರಕರಣದಲ್ಲಿ ಪ್ರತಿಭಾದಾರಿದ್ಯವೂ 
ನೂತನಾ೦ಶಗಳ ಅಭಾವವೂ ಇವೆಯೆ೦ದಲ್ಲ (೪,೨.೪೨೩-೬೭೩). ರೇಖಾ, ಲಾಸ್ಕಾಂಗ, 
ಸೌಷ್ಠವ, ಮುದ್ರಾ, ಪ್ರಮಾಣ ಮತ್ತು ಭ್ರಮರೀಗಳಿಗೆ ಸಂಗೀತರತ್ನಾಕರದಲ್ಲಿರುವವು 
ಗಳೊಡನೆ ಹೋಲಿಕೆಯಿದ್ದರೂ ಅವು ಇಲ್ಲಿ ಸ್ವತಂತ್ರ ವಿಷಯಗಳಾಗಿವೆ. ನರ್ತಕ, ಪಾತ್ರ, 
ಸಭಾಪತಿ, ಸಭಾಸನ್ನಿವೇಶ ಮತ್ತುವೃಂದಗಳನ್ನು ಬೇರೆ ರೀತಿಯಲ್ಲಿಯು ವರ್ಣಿಸಲಾಗಿದೆ. 
ನರ್ತನ ನಿರ್ಣಯದಲ್ಲಿ ನೃತ್ತ ಮಂಟಪ, ಚಿತ್ರಕಲಾಸ, ರಂಗಪ್ರವೇಶ, ಮುಖಚಾಲಿ, 
ಗತಿಗಳು, ನೇರಿಗಳು, ಉರುಪಗಳು, ದುವಾಡಗಳು, ಬಿಡುಲಾಗಗಳು, ಸ್ವರಾಭಿನಯ, 
ಗೀತನೃತ್ತ, ಸ್ಪರಮ೦ಠನೃತ್ಯ, ಚಿ೦ದ (ಚಿ೦ದು)ವಿಧಗಳು, ಧರು ವಿಧಗಳು, ಧ್ರುಪದ ನೃತ್ಯ 
ಮುಂತಾದ ಬಂಧ ನೃತ್ತದ ಅ೦ಗಗಳನ್ನೂ ಅನಿಬ೦ಧ ನೃತ್ತದ ಉರುಪಗಳು, ನಾಮಾವಲಿ, 
ಜಾತಿ, ಶಬ್ದ ನೃತ್ಯ, ಜಕ್ಕಡಿ ಮತ್ತು ರಾಸಗಳನ್ನೂ ಅನನ್ಯೋಪಲಬದ್ಧವಾಗಿ ವರ್ಣಿಸ 
ಲಾಗಿದೆ. ದೇವಣ್ಣಭಟ್ಟನ ಸ೦ಗೀತಮುಕ್ತಾವಲಿ, ವೇಮಭೂಪಾಲನ ಸಂಗೀತಚಿಂತಾಮಣಿ, 
ಎಂಬ ಪೂರ್ವಗ್ರಂಥಗಳಲ್ಲಿ ಇವುಗಳ ಪೈಕಿ ಕೆಲವದರ ನೆರಳು ಬಿದ್ದಿದೆ. ಸಮಕಾಲೀನವಾದ 
ಸಂಗೀತಸೂರ್ಯೋದಯ (ಭ೦ಡಾರುಲಕ್ಷ್ಮಿನಾರಾಯಣ ರಚಿತ) ಸಂಗೀತ ದರ್ಪಣಂ 
(ಚತುರ ದಾಮೋದರ), ಸ೦ಗೀತಮಕರ೦ದ (ವೇದ ವಿರಚಿತ) ಈ ಗ್ರಂಥಗಳು ಇವುಗಳಲ್ಲಿ 


೨೭೨ ಕರ್ಣಾಟಕಸ೦ಗೀತವಾಹಿನಿ 


ಕೆಲವನ್ನು ಆಕರಸ್ಮರಣೆಯಿಲ್ಲದೆ ಉದ್ದರಿಸಿಕೊಳ್ಳುತ್ತವೆ. ಅನಿರ್ದಿಷ್ಟಕಾಲದಲ್ಲಿ ರಚಿತವಾ 
ಗಿರುವ ಅಭಿನಯಚಂ೦ದ್ರಿಕೆಯೊ೦ದನ್ನು ಬಿಟ್ಟರೆ ನೃತ್ತವನ್ನು ಬಂಧ ಮತ್ತು ಅನಿಬಂಧ 
ವೆಂದು ವಿಂಗಡಿಸುವುದು ನರ್ತನನಿರ್ಣಯವೊಂದೆ ; ವಿವಿಧ ಪ್ರಾಂತ್ಯಗಳ ಧರು, ಚಿ೦ದ 
(ಚಿ೦ದು), ರಾಸ, ಧ್ರುವಪದ ಮುಂತಾದ ನೃತ್ತ ಪ್ರಕಾರಗಳನ್ನು ವರ್ಣಿಸುವುದೂ ನರ್ತನ 
ನಿರ್ಣಯವು ಒಂದೆ. ದಿಕ್ಬಾಲನರ್ತನಕ್ಕೆ ಪರ್ಯಾಯವಾದ ಮುಖಚಾಲಿ ನೃತ್ತವನ್ನು ಹೆಜ್ಜೆ 
ಹೆಜ್ಜೆಗೂ ವರ್ಣಿಸುವ ಗರಿಮೆಯೂ ಅದರದೆ. 

ಕನ್ನಡ ನೆಲದಲ್ಲಿ ಹುಟ್ಟಿದ ಸಸಿಯೊ೦ದು ಹೆಮ್ಮರವಾಗಿ ಬೆಳೆದು ದಿಕ್ಕುದಿಕ್ಕುಗಳಲ್ಲಿ 
ಬೇರುಗಳನ್ನೂ ಕೊ೦ಬೆಗಳನ್ನೂ ಹರಡಿ ಹದಿನಾರನೆಯ ಶತಮಾನದಲ್ಲಿ ನಿ೦ತಿತು. ಅದರ 
ನೆರಳು ಅದೆಷ್ಟೋ ರಸಿಕಪಥಿಕರಿಗೆ ತ೦ಪನ್ನೆರೆಯಿತು. ಅದರ ಪುಷ್ಪಸೌರಭವು ದಶದಿಕ್ಕು 
ಗಳಲ್ಲಿ ಹರಡಿತು ; ಅದರ ಸ್ಟಾದುಫಲವನ್ನು ' ಇಡೀ ನಾಡು, ಸಂಸ್ಕೃತಿಗಳು ಅಂದೂ 
ಇಂದೂ ಸವಿದು ತಣಿದವು, ಬಲಗೊ೦ಡವು. ಕಾಲದೇಶಗಳ ಮಿತಿಗಳನ್ನು ಮೀರಿ ಬೆಳೆ 
ಯುವ ಈ ಮಹಾವೃಕ್ಷವು ಇಂದಿಗೂ ಎಂದಿಗೂ ಚಿಗುರೊಡೆಯುತ್ತಲೇ ಇರುತ್ತದೆ, 
ಮುಗಿಲೆತ್ತರಕ್ಕೆ ಚಾಚಿ ನಿಂತಿದ್ದರೂ ಫಲಪುಷ್ಪಸಮೃದ್ಧಿಯ ಭಾರದಿಂದ ಜಗ್ಗಿ ದೆ, ಬಗ್ಗಿದೆ. 

ಈ ಮಹಾವೃಕ್ಸವೇ ಕರ್ಣಾಟಜಾತೀಯ ಪ೦ಡರೀಕವಿಠಲ. 


೮. ಕರ್ಣಾಟಕಸ೦ಗೀತಪಥದಲ್ಲಿ ಹರಿದಾಸಪಂಥ 


ಭಾರತೀಯಸ೦ಗೀತವು ಬೆಳೆದುಬಂದ ಬಗೆ ಸ್ವಾರಸ್ಕಪೂರ್ಣವಾದುದು. ಅದರ 
ಬುನಾದಿಯನ್ನು ನಿರ್ಮಿಸಿದವರು ಖುಷಿಮುನಿಗಳು; ಅದರ ಶಾಸ್ತ್ರಪ್ರಮೇಯ ಪರಂಪರೆ 
ಯನ್ನು ಸೃಷ್ಟಿಸಿದವರು ದೊರೆಗಳು, ದಾರ್ಶನಿಕರು, ಯೋಗಿಗಳು, ಅಮಾತ್ಮರು, ಸೇನಾನಿ 
ಗಳು, ಯಾಜ್ಞಿಕರು, ತಾಂತ್ರಿಕರು, ಮಂತ್ರಸಿದ್ದರು. ಅದರ ಪ್ರಬಂಧ ಸಂಪದವನ್ನು ರಚಿಸಿ 
ದವರು ಸಂತರು, ಭಕ್ತರು, ಮುಮುಕ್ಸುಗಳು. ಸಂಗೀತವನ್ನೇ ವೃತ್ತಿಯಾಗಿ ಹಿಡಿದ ಲಾಕ್ಸ 
ಣಿಕರೂ ಲಕ್ಷ್ಯವಿದರೂ ವಾಗ್ಗೇಯಕಾರರೂ ಸಂಗೀತವನ್ನು ಬೆಳೆಸಲಿಲ್ಲವೆ೦ದಲ್ಲ. ಲಕ್ಷ್ಯ 
ಪ್ರವಾಹಕ್ಕೆ ಕಾರಣರಾದವರೇ ಅವರು. ಆದರೆ ಶಾಸ್ತ್ರದಲ್ಲಿ, ಸಂಗೀತಕ್ಕತಿ ನಿರ್ಮಿತಿಯಲ್ಲಿ 
ಅವರಿಂದ ಉಳಿದುಬಂದಿದ್ದು ಅಲ್ಪವೆ. 

ಇದು ಭಾರತೀಯ ಸಂಗೀತದ ವೈಶಿಷ್ಟ್ಯ ; ಇದು ಇಂದಿಗೂ ಬಹುಮಟ್ಟಿಗೆ ನಿಜ. 

ಕರ್ಣಾಟಕಸ೦ಗೀತದಲ್ಲಿ ಇದಕ್ಕೆ ಒ೦ದು ನಿದರ್ಶನವನ್ನು ನೀಡಬಹುದು : ಅದರ 
ಇಂದಿನ ಗೇಯ ಪ್ರಬ೦ಧರಾಶಿಯ ಮಾತೃಕೆಯನ್ನು ನಿರ್ಮಿಸಿದವರು ವಾಗ್ಗೇಯಕಾರ 
ವೃತ್ತಿಯವರಲ್ಲ ; ವಿರಕ್ತರಾದ ಯತಿಗಳು, ಭಗವದ್‌ ಭಾವನಿರ್ಭರತೆಯಲ್ಲಿ ನಿಮಗ್ನರಾದ 
ಭಕ್ತರು, ಆತ್ಮಾನುಸ೦ಧಾನ ನಿರತರಾದ ಸ೦ತರು, ಲೋಕಹಿತವ್ರತರಾದ ಸಮಾಜ ಸುಧಾ 
ರಕ ಸಾಧುಗಳು. ಇವಲ್ಲದೆ ಉಳಿದ ಪ್ರಬಂಧರೀತಿಗಳು ನಾಟ್ಯವಿದ್ಯೆಯಿ೦ದ ಬಂದ 
ಬಳುವಳಿ. ಈ ಎಲ್ಲ ಹಾಡುಗಳಲ್ಲಿ ಹೇಳದಿದ್ದುದೂ ಉಂಟೆ ! ಹಸಿಯ ಕಾಮವಿದ್ಯಯಿಂದ 
ಹಿಡಿದು ಬ್ರಹ್ಮವಿದ್ಯೆಯವರೆಗೆ, ಎಲ್ಲ ಇಲ್ಲು೦ಟು ; ಲೋಕಾನುಚರಿತದ ಕರಗವನ್ನು 
ಹೊತ್ತ ವಾಗ್ಗೇಯವಿಭೂತಿವಿಭವವೇ ಇಲ್ಲಿ ಮೆರವಣಿಗೆ ಹೊರಟಿದೆ. 

ಈ ಕರಗವನ್ನು ಹೊತ್ತು ಕರ್ಣಾಟಕಸಂಗೀತದಲ್ಲಿ ಶಕ್ತಿ ಸಂಚಾರ ಮಾಡಿಸಿದ ಮಹ 
ನೀಯರು ಹಲವರು. ಅವರಲ್ಲಿ ಮುಖ್ಯರು ಹರಿದಾಸರು. ಇವರ ಸಾಧನೆಯು ನಮ್ಮ 
ಸ೦ಗೀತಾಕಾಶದ ನೆತ್ತಿಯನ್ನು ಮುಟ್ಟಿದ್ದು ಹದಿನಾರನೆಯ ಶತಮಾನದಲ್ಲಿ. ಆಗ ಒ೦ದು 
ವಿಚಿತ್ರ ನಡೆಯಿತು. ಕಾಷಾಯವಸ್ತ್ರಶೋಭಿತನಾದ ಒಬ್ಬ ಮಹಾವಿರಕ್ತಯತಿ ಸ್ವಲ್ಪಕಾಲ 
ಕೈಂದು ರಾಜದಂಡ ಹಿಡಿದು ವಿಜಯನಗರದ ಸಿ೦ಹಾಸನವನ್ನೇರಿದರು ; ಅವರನ್ನು ಆಗ 
ದೊರೆಯೇ ಓಲೈಸಿದನು. ಅವರು ಬ್ರಹ್ಮ ಮೀಮಾಂಸೆಯ ಪ್ರಕಾಂಡಪಂಡಿತರಷ್ಟೇ ಅಲ್ಲ. 
ಕರ್ಣಾಟಕಸ೦ಗೀತ ಸಂಪ್ರದಾಯ ಪ್ರವರ್ತಕರೂ ಹೌದು ; ಅಭಿನವಭರತಾಚಾರ್ಯನೆಂಬ 
ಬಿರುದು ವಹಿಸಿ ಕಲ್ಪನಾಚತುರಾನನರಾಗಿದ್ದರು: ಪ್ರಾಚೀನಪ್ರೌಢವಾಗಿದ್ದ ಪ್ರಬ೦ಧರತ್ನ 
ಗಳ ಧಾತುಮಾತುಗಳನ್ನು ರಚಿಸಿದರು; ಆದರೂ ಇಂದು ಉಳಿದುಬಂದಿರುವುದು ಅವರ 
ಈ ಭಾ೦ಡೀರಭಾಷಾಗೇಯ ಪ್ರಬ೦ಧಗಳಲ್ಲ; ಭಗವಂತನ ಮಹಿಮೆಯನ್ನು ತಿಳಿಗನ್ನಡ 


೨೭೪ ಕರ್ಣಾಟಕಸ೦ಗೀತವಾಹಿನಿ 


ದಲ್ಲಿ ಸಾರುವ ಸು೦ದರ ರಸಘಟ್ಟಗಳು ; ಅವು ಆ ಕಾಲಕ್ಕೆ ಹೊಸ ರೀತಿಯ ರಚನೆಗಳು. ` 
ಇವರೇ ವ್ಯಾಸರಾಯರು: 

ಅವರ ಶಿಷ್ಯರೂ ಅಷ್ಟೇ ಅಸಾಧಾರಣರು. ಒಬ್ಬರು ಗುರು ಪುರಂದರರು ತಮ್ಮ 
ರತ್ನರಾಶಿಯನ್ನು ಕೊಳಗಗಳಲ್ಲಿ ಅಳೆಯುವ ನವಕೋಟಿನಾರಾಯಣರಾಗಿದ್ದವರು, ವಂಶ 
ಪರಂಪರೆಯಲ್ಲಿ ಚಿನಿವಾರವೃತ್ತಿಯವರು, ರತ್ನಪಡಿವ್ಯಾಪಾರಿಗಳು ; ಇದನ್ನು ಬೇಸತ್ತು 
ಗೃಹಸ್ಥರಾಗಿ ಉಳಿದೂ ವಿರಕ್ತರಾದರು. ನರಕೋಟಿಪಾರಾಯಣರಾದರು ; ಮಹಿಮಾನ್ವಿತ 
ಸ೦ತರಾದರು; ಇನ್ನೊಬ್ಬರು--ವಾದಿಗಜಸಿ೦ಹರೆನಿಸಿಕೊ೦ಡ. ವಾದಿರಾಜರು--ಯತಿ 
ವರ್ಕರು, ಮಹಾತಪಸ್ವಿಗಳು. ಮತ್ತೊಬ್ಬರು ಅ೦ತ್ಯಕುಲದಲ್ಲಿ ಹುಟ್ಟಿದರೂ ಮೊದಲ 
ಕುಲದವರ ಸಮನಾದ ಸಾಧನೆಯನ್ನು ಮಾಡಿದವರು; ದೊರೆಯಾಗಿದ್ದವರು ದಾಸರಾದರು. 
ಕನಕ ನಾಯಕನಾಗಿದ್ದವರು ಹರಿಸೇವಕರಾದರು, ಕನಕದಾಸರು. 

ಇವರೂ ಇವರ ಪರ೦ಪರೆಯವರೂ ಕರ್ಣಾಟಕಸ೦ಗೀತಕ್ಕೆ ಕೊಟ್ಟ ರಚನೆಗಳಿಗೆ 
ಕೊನೆಯುಂಟೆ ? ಕೃತಿಯ ಮಾತೃಕೆಯ ಪ್ರಥಮದರ್ಶನ ಈ ಹರಿದಾಸರಲ್ಲಿ ; ಕನ್ನಡದಲ್ಲಿ 
ಮೊದಲನೆಯ ದಂಡಕವನ್ನೂ ವೃತ್ತನಾಮವನ್ನೂ ರಚಿಸಿದ್ದು ಶ್ರೀಪಾದರಾಜರು. 
ಭಾರತೀಯ ಸಂಗೀತದ ಪ್ರಪ್ರಥಮ ಗೇಯನಾಟಕವನ್ನು ರಚಿಸಿದ್ದು ವಾದಿರಾಜರು. 
ಅವರೇ ನಾರದಕೊರವಂಜಿ, ಸ್ವಪ್ನಗದ್ಯ, ಲಕ್ಷ್ಮಿಸೋಬಾನೆ, ಗುಂಡಕ್ರಿಯೆ, ವೈಕುಂಠ 
ವರ್ಣನೆಗಳನ್ನೂ ಜನಪದ ಸಂಗೀತದ, ಸಾಂಪ್ರದಾಯಿಕ ಮೂಲದ ಸ್ಫೂರ್ತಿಯಿಂದ 
ಎತ್ತಿಕೊಟ್ಟರು. ಉಗಾಭೋಗ, ಸುಳಾದಿಗಳ ಮಹಾಪೂರವೇ ಈ ಕಾಲದಲ್ಲಿ ಉಕ್ಕಿ ಹರಿ 
ಯಿತು. ಉದಯರಾಗ, ಸಾ೦ಗತ್ಯಗಳು ಇವರ ಕ೦ಠಸಿರಿಯಿ೦ದಾಗಿ ಕರ್ಣಾಟಕ ಸಂಗೀತದ 
ಪರಿಧಿಯೊಳಗೆ ಸೇರಿಕೊಂಡವು. ಗದ್ಯ, ದಂಡಕ. ವೃತ್ತನಾಮಗಳು ನಮ್ಮ ಶಾಸ್ತ್ರೀಯ 
ಸಂಗೀತದಲ್ಲಿ ಉದ್ಭಾಟಿತವಾದುದು ಈ ಕಾಲದಲ್ಲಿಯೇ. ಮುಂಡಿಗೆಯೆಂಬ ಹೊಸ 
ಸಾಹಿತ್ಯ ಪ್ರಕಾರವನ್ನು ನಮ್ಮ ಸಂಗೀತದಲ್ಲಿ ಪ್ರವೇಶಗೊಳಿಸಿದ್ದು ಕನಕದಾಸರು. ಹೀಗೆ 
ಹಳೆಯೆ ಪ್ರಬಂಧಗಳಿಗೆ ಹೊಸ ಜೀವವನ್ನು ಕೊಟ್ಟು ಜನತಾಜನಾರ್ದನನ ವಾಣಿಗೆ 
ಶಾಸ್ತ್ರೀಯ ಸಂಗೀತದ ಪ್ರತಿಷ್ಠೆಯನ್ನು ಒದಗಿಸಿ. ಹೊಸತನದ ಸಿರಿಯಿಂದ ನಮ್ಮ 
ಸಂಗೀತದೇವಿಯ ಮಡಿಲನ್ನು ತು೦ಬಿದ ಅಭಿನವ ಬ್ರಹ್ಮರು, ಇವರು. 

ಕರ್ಣಾಟಕಸ೦ಗೀತವು ನಡೆದುಬಂದ ದಾರಿಯಲ್ಲಿ ಈ ಹರಿದಾಸಶ್ರೇಷ್ಠರು ಎಷ್ಟನ್ನು, 
ಯಾವಾಗ, ಹೇಗೆ. ಕಟ್ಟಿದರು ಎ೦ಬುದನ್ನು ವಿಸ್ತಾರವಾಗಿ ವಿವೇಚಿಸುವ ಆವಶ್ಯಕತೆಯು 
ಇನ್ನೂ ಉಳಿದೇ ಇದೆ. ಶಾಸ್ತ್ರೀಯಪ್ರಮೇಯಗಳು. ಶಿಕ್ಷಣ ಪದ್ಧತಿ, ರಾಗ, ತಾಳ, ಪ್ರಬಂಧ 
--ಈ ಸಮಸ್ತಮುಖಗಳಲ್ಲಿ ಈ ಕನ್ನಡಿಗ ಗಾನಯೋಗಿಗಳು ಸ೦ಗೀತಸರಸ್ವತಿಯ ಸಹಸ್ರ 
ರೂಪಗಳ ವಿರಾಡ್‌ದರ್ಶನವನ್ನು ಮಾಡಿದ್ದಾರೆ, “ಕರ್ಣಾಟಕ'. ಸಂಗೀತ ಎಂಬುದನ್ನು 
ಅನ್ವರ್ಥಗೊಳಿಸಿದ್ದಾರೆ. 


ಕರ್ಣಾಟಕಸಂಗೀತಪಥದಲ್ಲಿ ಹರಿದಾಸಪಂಥ ೨೭೫ 


ಚರಿತ್ರೆ ಯಲ್ಲಿ ಕಂದರ 

ಅವರ ಸ೦ಗೀತಸಾಧನೆಯಲ್ಲಿ ಪ್ರಬಂಧಗಳಿಗೆ ಸಂಬಂಧಪಟ್ಟ ಒಂದು ವಿಷಯವನ್ನು 
—ಅದೂ ಭಾಗಶಃ ಇಲ್ಲಿ ಸ್ಥೂಲವಿವೇಚನೆಗೆ ಇಟ್ಟುಕೊಳ್ಳಬಹುದು. 

ಕರ್ಣಾಟಕ ಸಂಗೀತ ಚರಿತ್ರೆಯಲ್ಲಿ ಹದಿನೈದು-ಹದಿನಾರನೆಯ ಶತಮಾನಗಳ 
ಅವಧಿಯು ಒಂದು ಕ೦ದರವನ್ನು ಒಳಗೊಂಡಿದೆ. ಮೇಲೆ ಹೇಳಿದ ಐದೂ ವಿಷಯಗಳಲ್ಲಿ 
ಒಂದು ವಿಚ್ಛಿನ್ನತೆಯು ಮೇಲುನೋಟಕ್ಕೆ ಗೋಚರಿಸುತ್ತದೆ. ಇದಕ್ಕೆ ಕಾರಣಗಳೇನು 
ಎಂಬುದರ ವಿವೇಚನೆಯು ಇಲ್ಲಿ ಪ್ರಸಕ್ತವಲ್ಲ. ಇವುಗಳಲ್ಲಿ ಗೇಯಪ್ರಬಂಧಗಳಿಗೆ 
ಸಂಬಂಧಿಸಿದ ವಿಚ್ಛಿನ್ನತೆಯ೦ತೂ ಸ್ಥೂಲಾವಲೋಕನಕ್ಕೂ ತಿಳಿಯುತ್ತದೆ. 

ನಮ್ಮ ಸ೦ಗೀತಶಾಸ್ತ್ರಗ್ರ೦ಥಗಳು ಸುಮಾರು ಹದಿನಾರನೆಯ ಶತಮಾನದವರೆಗೂ 
ಎಲ್ಲ ಗೇಯಪ್ರಬ೦ಧಗಳನ್ನೂ ಸೂಡ, ಆಲಿಕ್ರಮ ಮತ್ತು ವಿಪ್ರಕೀರ್ಣಗಳೆಂದು ವಿಂಗಡಿಸಿ 
ವರ್ಣಿಸುತ್ತವೆ. ಸೂಡಗಳಲ್ಲಿ ಶುದ್ಧ, ಸಾಲಗವೆಂದು ಪುನಃ ಎರಡು ವಿಧ. ಏಳೆಯೇ 
ಮೊದಲಾದ ಎಂಟು ಶುದ್ಧ ಸೂಡಗಳು, ವರ್ಣ ಇತ್ಯಾದಿ ಇಪ್ಪತ್ತನಾಲ್ಕು 'ಆಲಿಕ್ರಮಗಳು, 
ಶ್ರೀರಂಗ ಮು೦ತಾದ ಮೂವತ್ತಾರು ವಿಪ್ರಕೀರ್ಣಗಳು, ಧ್ರುವದಿ೦ದ ಪ್ರಾರಂಭವಾಗುವ 
ಏಳು ಸಾಲಗಸೂಡಗಳು--ಹೀಗೆ ಪ್ರಮುಖಪ್ರಬಂಧಗಳು ಎಪ್ಪತ್ತೈದು. ಇವುಗಳನ್ನು 
ಎಲ್ಲಾ ಸ೦ಗೀತಶಾಸ್ತ್ರಗ್ರ೦ಥಗಳೂ ಬಿಡದೆ ವರ್ಣಿಸಿದ್ದೇನೋ ಉಂಟು. ಆದರೆ ಇವೆಲ್ಲ 
ಪ್ರೌಢಪ್ರಾಚೀನವಾದ "ಶಾಸ್ತ್ರೀಯ' ಸಂಗೀತದ ಹಾಡುಗಳೇ ಆಗಿರಲಿಲ್ಲ. ಶುದ್ಧಸಾಲಗ 
ಸೂಡಗಳು ನಮ್ಮ ಪ್ರಾಚೀನ ಸಂಗೀತದಲ್ಲಿ ಅತ್ಯಂತ ಪ್ರಸಿದ್ಧಿ ಪ್ರಾಮುಖ್ಯಪ್ರಾಧಾನ್ಯ 
ಗಳನ್ನು ಪಡೆದಿದ್ದ ಹಾಡುಗಳು. ಆದರೆ ಸೂಡವೆನ್ನುವುದು ದೇಶೀಗೀತಸಮೂಹದ ಹೆಸರು! 
ಅಂತೆಯೇ ವದನ, ಚಚ್ಚರೀ, ಪದ್ಧಡೀ, ರಾಹಡಿ, ವೀರಶ್ರೀ, ಮಂಗಲ, ಮ೦ಗಲಾಚಾರ. 
ಧವಲ, ಓವೀ, ಲೊಲ್ಲೀ, ಢೊಲ್ಲರೀ, ದ೦ತೀ ಮೊದಲಾದ ವಿಪ್ರಕೀರ್ಣಗಳು ವಾಸ್ತವವಾಗಿ 
ಜನಪದಸ೦ಗೀತದ ಪ್ರಬ೦ಧ ಪ್ರಕಾರಗಳು. ಇವುಗಳಲ್ಲಿ ಹಲವು ಹೆಚ್ಚು ಕಡಿಮೆ ಅದೇ 
ಹೆಸರು, ಅದೇ ರೂಪಗಳನ್ನು ಉಳಿಸಿಕೊ೦ಡು ಭಾರತದ ವಿವಿಧ ಪ್ರಾ೦ತಗಳಲ್ಲಿ ರೂಢಿಸಿವೆ. 

.ಸ೦ಗೀತಕೃತಿಪ್ರಕಾರಗಳ ಬಾಹುಳ್ಯವನ್ನು ಲೆಕ್ಕಿಸಿದರೆ ಪ್ರಾಚೀನ ಭಾರತೀಯ ಸಂಗೀತವು 
ಇಂದಿನ ಸಂಗೀತಕ್ಕಿಂತ ಹೆಚ್ಚು ಸಮೃದ್ಧವಾಗಿತ್ತೆ೦ದು ತೋರುತ್ತದೆ. ಆದರೆ ಕೃತಿಪ್ರಕಾರ 
ಗಳ ಬೆಳವಣಿಗೆ, ಕಲ್ಪನಾವಿಕಾಸವಿಲಾಸ ಮತ್ತು ವೈಯಕ್ತಿಕ ಸ್ಕಜನಶೀಲತೆಗಳಲ್ಲಿ ಆಧುನಿಕ 
ಸ೦ಗೀತವೇ ಹೆಚ್ಚು ಸ ದ್ಧ. ಉದಾಹರಣೆಗೆ ಏಳೆಯೊ೦ದರಲ್ಲಿಯೇ ೩೫೬ ಪ್ರಭೇದ 
ಗಳಿವೆ. ಕರಣದಲ್ಲಿ ೨೭, ಢೆ೦ಕಿಯಲ್ಲಿ ೩೦, ರೊ೦ಬಡದಲ್ಲಿ ೩೫೧೦, ಲ೦ಭಕದಲ್ಲಿ ೮, 
ರಾಸಕದಲ್ಲಿ ೨೫--ಹೀಗೆ ಉಪಪ್ರಬ೦ಧಗಳಿವೆ. ಅಂತೆಯೇ ಸಾಲಗಸೂಡಗಳಲ್ಲಿ ಧ್ರುವಕ್ಕೆ 
೧೬,--ಮಂ೦ಶಕ್ಕೆ ೪, ಪ್ರತಿಮ೦ಠಕ್ಕೆ ೪, ನಿಃಸಾರುವಿಗೆ ೬, ಅಡ್ಡತಾಲೀಗೆ ೬, ರಾಸಕಕ್ಕೆ ೪ 
ಮತ್ತು ಏಕತಾಲೀಗೆ ೩--ಹೀಗೆ ಭೇದಗಳಿವೆ. ಧವಲದಲ್ಲಿ ೩, ಪ೦ಚತಾಲೇಶ್ವರದಲ್ಲಿ ೨. 
ರಾಗಕದ೦ಬದಲ್ಲಿ ೨, ಮಾತೃಕಾದಲ್ಲಿ ೩ ಕಲಹ೦ಸದಲ್ಲಿ ೩, ದ್ವಿಪಥದಲ್ಲಿ ಅನೇಕ, 
ದ್ವಿಪದಿಯಲ್ಲಿ ೧೬, ಕ೦ದದಲ್ಲಿ ೨೯, ಅ೦ಕಚಾರಿಣಿಯಲ್ಲಿ ೬. ಕೈವಾಡದಲ್ಲಿ ೩. ವರ್ಣದಲ್ಲಿ 





೨೭೬ ಕಣರ್ಣಾಟಕಸ೦ಗೀತವಾಹಿನಿ 


೩, ವರ್ಣಸ್ಟರದಲ್ಲಿ ೪, ಗದ್ಯದಲ್ಲಿ ೬ ಪ್ರಭೇದಗಳನ್ನು ರತ್ನಾಕರಾದಿ ಶಾಸ್ತ್ರಗ್ರಂಥಗಳು 
ವರ್ಣಿಸುತ್ತವೆ. ಈ ಸಾವಿರಾರು ಪ್ರಬ೦ಧಪ್ರಭೇದಗಳೆಲ್ಲಿ, ಆಧುನಿಕ ಸ೦ಗೀತದ ಸುಮಾರು 
ಹತ್ತು-ಹದಿನೈದು ಗೇಯ ಪ್ರಕಾರಗಳೆಲ್ಲಿ ! 

ಇಲ್ಲಿ ನಮ್ಮ ಸ೦ಗೀತಸ೦ಶೋಧಕರಿಗೆ ಕಗ್ಗ೦ಟಿನ೦ತಹ ಒಂದು ಸಮಸ್ಯೆಯು ಎದುರು 
ನಿಲ್ಲುತ್ತದೆ. ಇದು ಬೇರೆ ವಿದ್ವಾಂಸರ ಗಮನಕ್ಕೆ ಇನ್ನೂ ಬರದಿರುವುದು ಸೋಜಿಗ. ಮೇಲೆ 
ಹೇಳಿದ ಈ ಎಲ್ಲ ಪ್ರಬ೦ಧಪ್ರಕಾರಗಳನ್ನು ಹದಿನೆಂಟನೆಯ ಶತಮಾನದವರೆಗೆ ಎಲ್ಲ 
ಲಾಕ್ಸಣಿಕರೂ ವರ್ಣಿಸುತ್ತಾರೆ. ಹೀಗೆ ಮಾಡುವ ಕಟ್ಟಕಡೆಯ ಗ್ರ೦ಥವೆ೦ದರೆ ತುಳಜನ 
ಸಂಗೀತಸಾರಾಮೃತ. ಈ ಎಲ್ಲ ಶಾಸ್ತ್ರಗ್ರಂಥಗಳು ಮೂರು ಪ್ರತಿಜ್ಞೆಗಳನ್ನು ನೆರವೇರಿಸಲು 
ರಚಿತವಾಗಿವೆ :'೧. ತಮ್ಮ ಕಾಲದ ಲಕ್ಪ್ಯಲಕ್ಬಣಗಳಲ್ಲಿ ತಲೆದೋರಿದ್ದ ವಿರೋಧವನ್ನು 
ಸಮನ್ವಯಮಾಡುವುದು. ೨. ತನ್ನ ಕಾಲದ ಸ೦ಗೀತಲಕ್ಚ್ಯದಲ್ಲಿ ಪ್ರಸಿದ್ಧವಾಗಿ ರೂಢಿಸಿದ್ದ 
ರಾಗತಾಳಪ್ರಬಂಧಾದಿಗಳನ್ನು ನಿರೂಪಿಸುವುದು ಮತ್ತು ೩. ಪೂರ್ವಾಚಾರ್ಯಮತಪಯೋ 
ನಿಧಿಯನ್ನು ಮಥಿಸಿ ಅದರ ಸಾರವನ್ನು ಎತ್ತಿಕೊಡುವುದು. ಮೂರನೆಯ ಪ್ರತಿಜ್ಞೆಯನ್ನು 
ನೆರವೇರಿಸಲಿ ಬಿಡಲಿ, ಉಳಿದವುಗಳನ್ನ೦ತೂ ಮುಂದೆ ಮಾಡಿಯೇ ಅವು ತಮ್ಮ ಅಸ್ತಿತ್ಚ 
ವನ್ನು ಸಮರ್ಥಿಸಿಕೊಳ್ಳಲೆಳಸುತ್ತವೆ. 


ಪ್ರಬಂಧ : ಯಕ್ಷಪ್ರಶ್ನೆ 

ಕ್ರಿ. ಶ. ಹನ್ನೆರಡು-ಹದಿನಾಲ್ಕನೆಯ ಶತಮಾನಗಳ ಅವಧಿಯ ಕರ್ಣಾಟಕದಲ್ಲಿ ಶಿವ 
ಶರಣರು ವಚನ, ಕಾಲಜ್ಞಾನ, ಮಂತ್ರಗೋಪ್ಯ ಎಂಬ ಗೇಯಪ್ರಕಾರಗಳನ್ನು ವಿಪುಲವಾಗಿ 
ರಚಿಸಿದ್ದರು. ಇವುಗಳಿಗೆ ಪ್ರೇರಕವಾಗಿದ್ದ ವೀರಶೈವಮತವು ಆಗ ರಾಜಾಶ್ರಯ, ಜನಾ 
ಶ್ರಯಗ್ಗಳನ್ನು ಹೊಂದಿ ಪ್ರಭಾವಶಾಲಿಯಾಗಿತ್ತು. ಆದರೂ ಇದೇ ಅವಧಿಯಲ್ಲಿ ರಚಿತ 
ವಾದ ನಾನ್ಯದೇವನ ಸರಸ್ವತೀಹೃದಯಾಲಂಕಾರಹಾರ, ಸೋಮೇಶ್ವರನ ಮಾನಸೋ 
ಲ್ಲಾಸ, ಜಗದೇಕಮಲ್ಲನ ಸಂಗೀತಚೂಡಾಮಣಿ, ಪಾರ್ಶ್ವದೇವನ ಸ೦ಗೀತಸಮಯಸಾರ, 
ಸೋಮರಾಜದೇವನ ಸ೦ಗೀತರತ್ನಾವಲೀ, ಹರಿಪಾಲದೇವನ ಸ೦ಗೀತಸುಧಾಕರ, ಶಾರ್ಜ್ಲ್ಣ 
ದೇವನ ಸಂಗೀತರತ್ನಾಕರ, ಸಿಂಹಭೂಪಾಲನ ಸಂಗೀತಸುಧಾಕರ, ಸುಧಾಕಲಶನ ಸಂಗೀ 
ತೋಪನಿಷತ್‌ಸಾರೋದ್ಧಾರ-ಇವುಗಳಲ್ಲಿ ಈ ರಚನೆಗಳ ಉಲ್ಲೇಖವೇ ಇಲ್ಲವಲ್ಲ, ಏಕೆ? 
ಇವರಲ್ಲಿ ಅನೇಕರು ಅನ್ಯಮತಾವಲಂಬಿಗಳು, ಆದುದರಿಂದ ಕೇವಲ ಮತೀಯ'ಸನ್ನಿವೇಶ 
ದಲ್ಲಿ ಪ್ರಯುಕ್ತವಾದ ಇವುಗಳನ್ನು ಅಸಹಿಷ್ಣುತೆಯಿ೦ದಲೋ ಅಸಡ್ಡೆಯಿ೦ದಲೋ ಉಪೇ 
ಕ್ಲಿಸಿದರು, ಎಂದು--ಅಭ್ಯುಪಗಮವಾಗಿ--ಬೇಕಾದರೆ ಇಟ್ಟುಕೊಳ್ಳೋಣ. ಆದರೆ ಶಾರ್ಜ್ಣ 
ದೇವನು ಶಿವಭಕ್ತಾಗುಣಿ ; ಶಾಸ್ತ್ರೀಯಸ೦ಗೀತಪ್ರಬ೦ಧಗಳನ್ನು ಮಾತ್ನ ಶವೇ ಅಲ್ಲದೆ ಜನ 
ಪದಸ೦ಗೀತ, ಧಾಮಿಣಕ ಸಂಗೀತ, ಸಾಂಪ್ರದಾಯಿಕ ಹಾಡುಗಳು, ಇವುಗಳ ಚೂರುಪಾರು 
ಗಳನ್ನು ಸಹ ಸಂಗ್ರಹಿಸಿ ಅವುಗಳನ್ನು ವೈಜ್ಞಾನಿಕವಾಗಿ, ವಿವರಪೂರ್ಣವಾಗಿ ವರ್ಣಿಸಿ 
ದವನು; ತನ್ನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಸ೦ಗೀತಸಾಮಗ್ರಿಯನ್ನು ಎಳ್ಳಷ್ಟೂ ಬಿಡದೆ 


ಕರ್ಣಾಟಕಸ೦ಗೀತಪಥದಲ್ಲಿ ಹರಿದಾಸಪಂಥ ೨೭೭ 


ನಿರೂಪಿಸಿದವನು. ಅವನೂ ಇವುಗಳನ್ನು ಹೇಳದೆ ಚಿಟ್ಟಿದ್ದೇಕೆ ? 

ಇಂದು ಕೃತಿ, ಕೀರ್ತನೆ ಎಂದು ಪ್ರಸಿದ್ಧಿ ಪಡೆದಿರುವ ಹಾಡಿನ ರೀತಿಗೆ ಮಾತೃಪ್ರಾಯ 
ವಾದ ದೇವರನಾಮ ಅಥವಾ ದಾಸರಪದವು ಉದಯಿಸಿದ್ದು ಹದಿನಾಲ್ಕು-ಹದಿನಾರನೆಯ 
ಶತಮಾನಗಳ ವಿಜಯನಗರದಲ್ಲಿ. ನರಹರಿತೀರ್ಥರಿ೦ದ ಪ್ರಾರಂಭವಾದ ಈ ಪ್ರಕಾರ 
ವನ್ನು ಮುಂದಿನ ಎಲ್ಲ ಹರಿದಾಸರೂ ಒಬ್ಬರೂ ಜಿಡದೆ--ಬೆಳಸಿ ಅನೇಕ ಸಾವಿರ ರಚನೆ 
ಗಳನ್ನು ನಿರ್ಮಿಸಿದರು. ಇದೇ ಕಾಲದ ತಾಳ್ಲಪಾಕ೦ ಅನ್ನಮಾಚಾರ್ಯ, ಅವರ ಸಂತತಿಯ 
ಪೆದ್ದತಿರುಮಲ, ಚಿನ್ನತಿರುಮಲರು ತಿರುಪತಿಯಲ್ಲಿಯೂ, ನಿಜಗುಣರು ಕೊಳ್ಳೇಗಾಲದ 
ಬಳಿಯ ಚಿಲಕವಾಡಿಯಲ್ಲಿಯೂ ಇದೇ ಮಾದರಿಯನ್ನು ಸ್ಟೀಕರಿಸಿ ಹಲವು ರಚನೆಗಳನ್ನು 
ಮಾಡಿದರು. ಇದೇ ಕಾಲದಲ್ಲಿ ರಚಿತವಾದ ಹಮ್ಮೀರನ ಶೃ೦ಗಾರಹಾರ, ಮದನಪಾಲನ 
ಆನ೦ದಸ೦ಜೀವಿನೀ, ಮೋಕ್ಷದೇವನ ಸಂ೦ಗೀತರಸಕಲಿಕಾ, `ವೇಮಭೂಪಾಲನ 
ಸಂಗೀತಚಿ೦ತಾಮಣಿ, ಕುಂಭಕರ್ಣನ ಸಂಗೀತರಾಜ, ಪಂಡಿತಮಂಡಲಿಯ ಸಂಗೀತ 
ಶಿರೋಮಣಿ, ಮಾಧವಭಟ್ಟನ ಸಂಗೀತದೀಪಿಕಾ ಇತ್ಯಾದಿ ಒಂದು ಗ್ರಂಥವೂ ಇದರ 
ಹೆಸರು ಸಹ ಹೇಳುವುದಿಲ್ಲವಲ್ಲ. ಏಕೆ ? ಇವೆಲ್ಲ ದೂರದೇಶಗಳಲ್ಲಿ ರಚಿತವಾದುದರಿ೦ದ, 
ಕನ್ನಡನಾಡಿನ ಸ೦ಪರ್ಕವಿಲ್ಲದೆ ಹೀಗಾಯಿತು, ಎ೦ದು ಬೇಕಾದರೆ ಸಮಾಧಾನವನ್ನು 
ಹೇಳಿಕೊಳ್ಳಬಹುದು. ಆದರೆ ಕಲ್ಲಿನಾಥನು ವಿಜಯನಗರದ ಪ್ರೌಢದೇವರಾಯನ ಆಶ್ರಯ 
ದಲ್ಲಿ, ಶ್ರೀಪವಾದರಾಯ-ವ್ಯಾಸರಾಯರ ಸಮಕಾಲೀನನಾಗಿ ಸ೦ಗೀತಕಲಾನಿಧಿಯನ್ನು ರಚಿಸ 
ಲಿಲ್ಲವೆ ? ಅವನು ವ್ಯಾಖ್ಯಾನಕಾರನಾಗಿದ್ದುದರಿಂದ ಮೂಲಗ್ರ೦ಥವಾದ ಸಂಗೀತರತ್ನಾ 
ಕರದ ಗಡಿಗಳನ್ನು` ದಾಟುವಂತಿರಲಿಲ್ಲ ಎಂದೂ ಬೇಕಾದರೆ ಹೇಳಿಕೊಳ್ಳೋಣ. ಸ್ವತಃ 
ವಿಜಯನಗರ ಪ್ರಭುವಾದ ಅಚ್ಛುತರಾಯನು ತಾಲಕಲಾವಾರಿಧಿಯಲ್ಲಿ ತಾಲವಿಷಯಕ 
ವಿವೇಚನೆಯನ್ನೂ ಅವನ ಆಶ್ರಿತನಾದ ರಾಮಾಮಾತ್ಯನು ಸ್ವರಮೇಳಕಲಾನಿಧಿಯಲ್ಲಿ 
ಸ್ವರಮೇಲ ಸಂಬಂಧಿತವಾದ ಸಂಗತಿಗಳನ್ನೂ ಮಾತ್ರ ಹೇಳಿದರು ; ಪ್ರಬಂಧವರ್ಣನೆಯು 
ಅವರಿಗೆ ಪ್ರಸಕ್ತವಾಗಿರಲಿಲ್ಲ ಎ೦ದೂ ಬೇಕಾದರೆ ವಾದಿಸೋಣ. ಆದರೆ ಅಚ್ಯುತರಾಯನ 
ಆಶ್ರಯದಲ್ಲಿಯೇ ಅಷ್ಟಾವಧಾನ ಸೋಮನಾರ್ಯನು ಸ್ವರರಾಗಸುಧಾರಸವನ್ನು ರಚಿಸಿ 
ದರೂ, ಅದೇ ವಿಜಯನಗರದಲ್ಲಿ ಪುರಂದರ ಪ್ರಭೃತಿ ಹರಿದಾಸರೂ ತಾಳ್ಲಪಾಕ೦ 
ವಾಗ್ಗೇಯಕಾರರೂ ಸಹಸ್ರ ಸಹಸ್ರಸ೦ಖ್ಯೆಯಲ್ಲಿ ರಚಿಸುತ್ತಿದ್ದ ಈ ಹಾಡನ್ನು ಏಕೆ 
ಹೇಳುವುದಿಲ್ಲ ? ವಿಜಯನಗರ ಪ್ರಭುವಾಗಿದ್ದ ಶ್ರೀರಂಗರಾಜನ ಭರತಭಾಷ್ಯದಲ್ಲಿ ಸಹ 
ಕೃತಿಯ ಪ್ರಸ್ತಾಪವಿಲ್ಲ. 

ಅಷ್ಟೇಕೆ, ಕೃಷ್ಣದೇವರಾಯನ ಪ್ರೋತ್ಸಾಹದಿ೦ದ ಪ್ರೇರಿತನಾಗಿ ಅ೦ತಃಪುರಕ್ಕೆ ವೀಣಾ 
ಗುರುವಾಗಿದ್ದು ಅವನ ಆಸ್ಥಾನದಲ್ಲಿ ಶೋಭಿಸಿದ ಭ೦ಡಾರು ಲಕ್ಷ್ಮೀನಾರಾಯಣನೂ ತನ್ನ 
ಸಂಗೀತಸೂರ್ಯೋದಯದಲ್ಲಿ ಇದರ ಸೊಲ್ಲೇ ಎತ್ತುವುದಿಲ್ಲ. ಕನ್ನಡನಾಡಿನ ಸಂಗೀತ 
.ದು೦ದುಭಿಯನ್ನು ಮೊಳಗಿಸಲೆ೦ದೇ ಗ್ರಂಥಗಳನ್ನು ವಿರಚಿಸಿದ ಪ೦ಡರೀಕವಿಠಲನು-- 
ಸಮಕಾಲೀನ ಔತ್ತರೇಯ ಸಂಗೀತಪ್ರಬಂಧಗಳನ್ನು ವರ್ಣಿಸಿದರೂ--ತನ್ನ ನರ್ತನ 


೨೭೮ ಕರ್ಣಾಟಕಸ೦ಗೀತವಾಹಿನಿ 


ನಿರ್ಣಯದಲ್ಲಿ ಕೃತಿಯನ್ನು ಕೈ ಬಿಡುತ್ತಾನೆ. ಇದೇ ಕಾಲದಲ್ಲಿ ಸ೦ಗೀತಮುಕ್ತಾವಲಿಯನ್ನು 
ರಚಿಸಿದ ದೇವಣ್ಣಭಟ್ಟನೂ ಈ ವಿಷಯದಲ್ಲಿ ಮೌನಿಯಾಗಿಯೇ ಉಳಿಯುತ್ತಾನೆ. 
ಹೆಚ್ಚೇಕೆ, ತಾನೇ ಇಂಥ ನೂರಾರು ಗೇಯಕೃತಿಗಳನ್ನು ರಚಿಸಿದ ನಿಜಗುಣಶಿವಯೋಗಿಯೇ 
ತನ್ನ ವಿವೇಕಚಿ೦ತಾಮಣಿಯಲ್ಲಿ ಅವುಗಳ ಹೆಸರನ್ನಾದರೂ ಎತ್ತುವುದಿಲ್ಲ ! ಇದೇ ಕಾಲ 
ದಲ್ಲಿ ಸುಳಾದಿ, ಉಗಾಭೋಗ, ಭ್ರಮರಗೀತೆ, ವೃತ್ತನಾಮ, ಮುಂತಾದ ಇತರ ಪ್ರಬಂಧ 
ಪ್ರಕಾರಗಳು ವಿಜಯನಗರದ ಬೀದಿಬೀದಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಆದರೆ ಇವೆಲ್ಲ 
ಗೇಯಕೃತಿಗಳ ವಿಷಯದಲ್ಲಿ ಮೇಲೆ ಹೇಳಿದ ಸ೦ಗೀತಶಾಸ್ತ್ರಕಾರರು ವಿಮುಖರಾಗಿಯೇ 
ಉಳಿದರು. 

` ಹದಿನಾರನೆಯ ಶತಮಾನದಲ್ಲಿ ಕನ್ನಡನಾಡಿನಿ೦ದ ತ೦ಜಾವೂರಿಗೆ ವಲಸೆಹೋಗಿ ಅಲ್ಲಿ 
ನಾಯಕದೊರೆಗಳ ಸಿ೦ಹಾಸನವನ್ನು ಸ್ಥಿರಗೊಳಿಸಿ ರಾಜ್ಯಸೂತ್ರಗಳನ್ನು ವಹಿಸಿಕೊ೦ಡ 
ಗೋವಿಂದದೀಕ್ಷಿತನು ಮಹಾಬ್ರಾಹ್ಮಣ, ಸಂಗೀತಲಾಕ್ಷಣಿಕ. ಅವನ ಮಗನಾದ ವೆಂಕಟ 
ಮಖಿಯೂ ಶ್ರೌತಾಚಾರ್ಯ್ಕ, ಸಿದ್ದಪುರುಷ, ಸ೦ಗೀತಶಾಸ್ತ್ರಕಾರ ; ಅವನು ಹದಿನೇಳನೆಯ 
ಶತಮಾನದಲ್ಲಿ ವಿಜಯರಾಘವಭೂಪಾಲನ ಪ್ರೇರಣೆಯಂತೆ ಚತುರ್ದ೦ಡೀ ಪ್ರಕಾಶಿಕೆ 
ಯನ್ನು ಬರೆದವನು ; ಸ್ವತಃ ಪ್ರತಿಭಾವ೦ತ ವಾಗ್ಗೇಯಕಾರನಾಗಿದ್ದವನು ; ಚತುರ್ದ೦ಡೀ 
ಲಕ್ಷ್ಯಮಾರ್ಗಪ್ರವರ್ತಕನೂ ವಾಗ್ಗೇಯವಿಭೂತಿ ಶ್ರೀಮ೦ತನೂ ಆಗಿದ್ದ ಕನ್ನಡಿಗ ತಾನಪ್ಪ 
ಶೇಖರನ ಪ್ರಶಿಷ್ಯ; ತನ್ನ ಪರಮ ಗುರುವಿನ ಲಕ್ಷ್ಯಮಹತಿಯನ್ನು ಲೋಕದಲ್ಲಿ ಹರಡಲು 
ಗ್ರ೦ಥರಚನೆ ಮಾಡಿದವನು; ಆದರೂ ಅವನು ಕೃತಿ, ದೇವರ ನಾಮಗಳ ಹೆಸರನ್ನೆತ್ತು 
ವುದಿಲ್ಲ; ಗೋವಿ೦ದದೀಕ್ಷಿತನು ಸುಳಾದಿ, ಉಗಾಭೋಗಗಳನ್ನು ಉಲ್ಲೇಖಿಸುವುದಿಲ್ಲ. 
ಮುಂದಿನ ಕೇವಲ ಎಪ್ಪತ್ತು ವರ್ಷಗಳಲ್ಲಿ ಅದೇ ತಂಜಾವೂರಿನಲ್ಲಿ ಇವು ಅತ್ಯಂತ 
ಪ್ರಸಿದ್ಧವಾಗಿದ್ದವೆ೦ದು ತುಳಜನೇ ತಿಳಿಸುತ್ತಾನೆ: ಎಷ್ಟೊಂದು ಪ್ರಸಿದ್ಧವೆ೦ದರೆ, ಎಲ್ಲ 
ರಿಗೂ ಚೆನ್ನಾಗಿ' ತಿಳಿದ ಇವನ್ನು ಪೂರ್ತಿಯಾಗಿ ಇಲ್ಲಿ ಉದಾಹರಿಸಬೇಕಾದುದೇ ಇಲ್ಲ, 
ಎನ್ನುತ್ತಾ ನೆ. ವೆಂಕಟಮಖಿಯು ತಾಳಾಲಂಕಾರಗಳಿಂದ ಸುಳಾದಿತಾಳಗಳನ್ನು ನಿರೂಪಿಸು 
ತ್ತಾನೆ, ಆದರೆ ಸುಳಾದಿಗಳ ಪ್ರಾಚೀನರೂಪನ್ನೇ ವರ್ಣಿಸುತ್ತಾನೆ. ಕ್ಷೇತ್ರಯ್ಕನು ಅದೇ 
ಕಾಲದಲ್ಲಿ, ಅದೇ ದೊರೆಯ ಆಸ್ಥಾನದಲ್ಲಿ, ಕೃತಿಯ ರಚನಾವಿನ್ಯಾಸವನ್ನೇ ಹೊ೦ದಿದ್ದ 
ಸಾವಿರಾರು ತೆಲಗು ಪದಗಳನ್ನು ರಚಿಸಿದನು. ಇಂತಹುದೇ ರಚನೆಗಳನ್ನು ಘನ೦ 
ಸೀನಯ್ಯನೇ ಮಧುರೆಯ ಚೊಕ್ಕನಾಥ ಪ್ರಭುವಿನ ಆಸ್ಥಾನದಲ್ಲಿ ನಿರ್ಮಿಸಿದ್ದನು. ತಿರು 
ಮಲಾರ್ಯ, ಚಿಕ್ಕದೇವರಾಜರಂತಹ ಕನ್ನಡಿಗ ವಾಗ್ಗೇಯಕಾರರು ಇದಕ್ಕೂ ಮೊದಲೇ 
ಕನ್ನಡದ ಶೃ೦ಗಾರಕೀರ್ತನೆಗಳನ್ನು ರಚಿಸಿದ್ದರು. ವೆ೦ಕಟಮಖಿಗೆ ಕ್ಷೇತ್ರಯ್ಕನ ಪದಗಳ 
ಪರಿಚಯವಿರದಿರುವುದು ಅಸಾಧ್ಯವೇ ಸರಿ. ಆದರೂ ಅವನು ಈ ಯಾವುದನ್ನೂ ಏಕೆ 
ಉಲ್ಲೇಖಿಸುವುದಿಲ್ಲ ? 

ಹದಿನೆಂಟನೆಯ ಶತಮಾನದಲ್ಲಿ ತುಳಜನು ಸಂಗೀತಸಾರಾಮೃತವನ್ನು ಬರೆದನು. 
ಪ್ರತಿಜ್ಞಾಶುದ್ಧಿ, ಪ್ರಮೇಯಶುದ್ದಿ, ತಂತ್ರಶುದ್ಧಿ ಮತ್ತು ಶಾಸ್ತ್ರಶುದ್ದಿ--ಹೀಗೆ ಶುದ್ಧಿ 


ಕಾತರದ ಕಾ ದರ್ಮ ಕ್ಥೃಲ್ಪಪ್ರಭ ಸಂೀಘಸ್ಞಭಪ್ರ ಸದಧಢ7ಂಪಭ್ರಸಾಸಉ6ಸಸತ್ಯ್ರಾನಣ 


er - 
6 


ಕರ್ಣಾಟಕಸಂಗೀತಪಥದಲ್ಲಿ ಹರಿದಾಸಪಂಥ ೨೭೯ 


ಚತುಷ್ಟಯವನ್ನು ಉಳಿಸಿಕೊ೦ಡು ಸಂಸ್ಕೃತದಲ್ಲಿ ರಚಿತವಾದ ಸಂಗೀತಶಾಸ್ತ್ರ ಗ್ರಂಥಗಳ 
ಪೈಕಿ ಇದೇ ಕಡೆಯ ಗ್ರ೦ಥವೆ೦ದರೂ ಸಲ್ಲುತ್ತದೆ. ಅದು ವಿಶೇಷವಾಗಿ ಉಪಬೃ೦ಹಿತ 
ಆವೃತ್ತಿಯಲ್ಲಿ ಸಮಕಾಲೀನ ಲಕ್ಷ್ಯದ ಅದೆಷ್ಟೋ ವಿಷಯಗಳನ್ನು ಬಹು ಸಮರ್ಪಕವಾಗಿ 
ನಿರೂಪಿಸುತ್ತದೆ. ತುಳಜನು ತ್ಕಾಗರಾಜರಿಗೆ ಕೇವಲ ಒ೦ದು ತಲೆಮಾರಿನಷ್ಟು ಹಿ೦ದಿನವ 
ನಲ್ಲವೆ? ಅವನು ಸುಳಾದಿಗಳನ್ನು (ಸುಳಾದಿತಾಳಗಳ ಪ್ರಯುಕ್ತಿಯಿಲ್ಲದೆಯೇ) ವರ್ಣಿಸು 
“ತ್ತಾನೆ, ಆದರೆ ಉಗಾಭೋಗಗಳನ್ನು ಹೇಳುವುದಿಲ್ಲ; ವ್ಯಾಸರಾಯರನ್ನೂ ಪುರಂದರದಾಸ 
ರನ್ನೂ ಪೂಜಿಸಿ ನಮಿಸುತ್ತಾನೆ. ಅವರು ರಚಿಸಿದ ದೇವರನಾಮಗಳನ್ನು ಪ್ರಸ್ತಾಪಿಸು 
ವುದಿಲ್ಲ. ತ್ಯಾಗರಾಜರ ಪಿತಾಮಹನಾದ ಗಿರಿರಾಜಕವಿಯು ಇವನ ಆಸ್ಥಾನದಲ್ಲಿಯೇ 
ಕೃತಿಗಳನ್ನು ವಿರಚಿಸಿದ್ದನು. ಇದಕ್ಕಿಂತ ಹಿಂದೆಯೇ ಮಾರ್ಗದರ್ಶಿ ಶೇಷಯ್ಯಂಗಾರ್ಯ, 
ಕೃಷ್ಣಸ್ಟಾಮಯ್ಯ, ಮಾತೃಭೂತಯ್ಯ ಮುಂತಾದ ಹಲವಾರು ವಾಗ್ಗೇಯಕಾರರ ಕೃತಿಗಳು 
ತ೦ಜಾವೂರು ಆಸ್ಥಾನದಲ್ಲಿ ಪ್ರಯುಕ್ತವಾಗಿಯೇ ಇದ್ದಿರಬೇಕು. ಅಷ್ಟೇಕೆ, ತುಳಜನ ಸ್ವಂತ 
ಅಣ್ಣನಾದ ಷಾಹಜಿಯೇ ತೆಲುಗು ಸಂಸ್ಕೃತಗಳಲ್ಲಿ ಕೃತಿಗಳನ್ನು ರಚಿಸಿದ್ದನಷ್ಟೆ: ಇಷ್ಟಾದರೂ 
ಅವನು ಕೃತಿಯನ್ನು ಏಕೆ ಹೇಳದೆಯೇ ಬಿಡುತ್ತಾನೆ ? ವರ್ಣಗಳ ರಚನೆಯಲ್ಲಿ ಆಚಾರ್ಯ 
ಪುರುಷನಾಗಿದ್ದ ಪಚ್ಚಿಮಿರಿಯಂ ಆದಿಪ್ಪಯ್ಯನು ಇದೇ ಕಾಲದವನು. ವರ್ಣವು ಪ್ರಸಿದ್ಧ 
ವಾಗಿ ರೂಢಿಪಡೆದಿದ್ದೂ ಈಗಲೇ. ಆದರೂ ಅದರ ಉಲ್ಲೇಖವನ್ನು ತುಳಜನು ಏಕೆ 
ಮಾಡುವುದಿಲ್ಲ ! ತ 
ಹೀಗೆ, ಏಕೆ, ಏಕೆ, ಏಕೆ ಎ೦ಬ ಪ್ರಶ್ನೆಯು ಅಡಿಗಡಿಗೆ ಮುಂದೆ ನಿಲ್ಲುತ್ತದೆ. ಹದಿನೆ೦ಟ 
ನೆಯ ಶತಮಾನದ ಮಧ್ಯದವರೆಗೂ ಶಾಸ್ತ್ರಗ್ರ೦ಥಗಳಲ್ಲಿ ಸುದೀರ್ಥವಾಗಿ ವರ್ಣಿಸಲಾಗು 
ತ್ತಿದ್ದ ಅಷ್ಟೊಂದು ಪ್ರಬಂಧಗಳು ಒಮ್ಮಿಂದೊಮ್ಮೆಗೇ ಮ೦ಗಮಾಯವಾಗಿಬಿಟ್ಟುದು 
ಹೇಗೆ ? ಈ ಶಾಸ್ತ್ರಗ್ರ೦ಥಗಳಲ್ಲಿ ಒಮ್ಮೆಯೂ ಹೇಳದಿದ್ದ ಕೃತಿ, ವರ್ಣ, ದೇವರನಾಮ, 


` ಪದಗಳು ಹದಿನೆಂಟು ಹತ್ತೊಂಬತ್ತನೆಯ ಶತಮಾನಗಳಲ್ಲಿ ಅತ್ಯಂತ ಬಾಹುಳ್ಯ, ಪ್ರಾಬಲ್ಯ 


ಗಳೊಡನೆ ಎದ್ದು ನಿ೦ತುದು ಹೇಗೆ ? 

ಹೀಗಾಗಲು ಇದ್ದ ಕಾರಣಗಳಲ್ಲಿ ಮುಖ್ಯವಾದುದು ಮಧ್ಯ೦ತರಯುಗದ ಸಂಗೀತ 
ಲಾಕ್ಷಣಿಕರ ಸಂಪ್ರದಾಯಶರಣತೆ. ತಮ್ಮ ಕಾಲದಲ್ಲಿದ್ದ ಸ೦ಗೀತಸಾಮಗ್ರಿಯನ್ನೆಲ್ಲ 
ವಿವರಿಸುತ್ತೇವೆ೦ದು ಅವರು ಪ್ರತಿಜ್ಞೆಯನ್ನೇನೋ ತಪ್ಪದೆ ಮಾಡಿದರು ; ಆದರೆ ಅವರು 
ಹೇಳಿದ್ದು ವಾಗ-ತಾಳಗಳನ್ನು ಮಾತ್ರ. ಪ್ರಬಂಧಗಳನ್ನಂತೂ ಅವರು ತಮ್ಮ ಪೂರ್ವಾ 
ಚಾರ್ಯರ-ಮುಖ್ಯವಾಗಿ ಶಾರ್ಜ್ಣದೇವನ-ಗ್ರಂಥದಿಂದ ಅಚ್ಚಳಿಯದಂತೆ ಇಳಿಸಿಕೊ೦ಡರು. 
ಅವರ ಲಕ್ಷ್ಯಲಕ್ಷಣ ವಿರೋಧದ ಸಮನ್ವಯವು ಹೀಗೆ ಬಹುಮಟ್ಟಿಗೆ ನೆರವೇರದ 
ಪ್ರತಿಜ್ಞೆಯೇ ಆಯಿತು. ಅಷ್ಟೇನು, ಹದಿನಾರು-ಹದಿನೇಳನೆಯ ಶತಮಾನಗಳಲ್ಲ೦ತೂ 
ನೂರಾರು ದೇಶೀತಾಳಗಳು ಕನ್ನಡನಾಡಿನ ಸ೦ಗೀತದಿ೦ದ ಪೂರ್ತಿಯಾಗಿ ಕಣ್ಮರೆಯಾಗಿ 
ಹೋಗಿ ಸುಳಾದಿತಾಳಗಳು ಏಕಮೇವಾದ್ವಿತೀಯವಾಗಿ, ಏಕಛತ್ರಾಧಿಪತ್ಯವನ್ನು ಸ್ಥಾಪಿಸ 
ಲಿಲ್ಲವೆ ? ಆದರೂ ಈ ಕಾಲದ, ಮತ್ತು ನಂತರದ ಎಲ್ಲ ಶಾಸ್ತ್ರಕಾರರೂ ಈ ದೇಶೀತಾಳ 


೨೮೦ ಕರ್ಣಾಟಕಸ೦ಗೀತವಾಹಿನಿ 


ಗಳನ್ನೆಲ್ಲ--ಅತ್ಯಲ್ಪ ಪ್ರಯೋಗವನ್ನು ಪಡೆದಿದ್ದರೂ--ಚಾಚೂ ತಪ್ಪದೆ ಹೇಳುತ್ತಾರೆ; 
ಸುಳಾದಿತಾಳಗಳನ್ನು ಹೇಳದೆಯೇ ಬಿಡುತ್ತಾರೆ ; ವೆಂಕಟಮಖಿ, ಪೋಲೂರಿಗೋವಿ೦ದರು 
ಒಮ್ಮೆ ಮಾತ್ರ ಹೇಳಿದರೂ ಮತ್ತೆ ಅವುಗಳನ್ನು ವಿವರಪೂರ್ಣವಾಗಿ ವಿವೇಚಿಸುವುದಿಲ್ಲ. 
ಪ್ರಾಚೀನಾಚಾರ್ಯರು ಹೇಳಿದ್ದು ಮಾತ್ರ ಶಾಸ್ತ್ರ ಎಂಬ ಅ೦ಧಶ್ರದ್ಧೆಯಿ೦ದಲೋ, ತಮ್ಮ 
ಕಾಲದಲ್ಲಿ ಪ್ರಸಿದ್ಧವಾದವುಗಳನ್ನು ಶಾಸ್ತ್ರ ಪರಿಮಿತಿಯಲ್ಲಿ ಸೇರಿಸಲು ಅವುಗಳ ಸ್ಥಿರತ್ತೆ 
ಸಾ೦ಪ್ರದಾಯಿಕತೆಗಳ ಬಗೆಗೆ ನ೦ಬುಗೆ ಸಾಲದೆಯೋ, ಅ೦ತೂ ಇವರೆಲ್ಲ ಅದನ್ನು 
ಹೇಳದೆಯೇ ಬಿಟ್ಟು ತಮಗೂ ಅನ್ಯಾಯ ಮಾಡಿಕೊಂಡರು; ಶಾಸ್ತ್ರಕ್ಕೂ ನಮಗೂ ಅನ್ಯಾಯ 
ಮಾಡಿದರು. 

ಇದರಿಂದಾಗಿ, ನಾವು ಇಂದು ಅತ್ಯಂತವಾಗಿ ಬಳಸುತ್ತಿರುವ ವರ್ಣ, ಕೃತಿ, ಪದ, 
ಪಲ್ಲವಿ. ತಾನ ಮೊದಲಾದ ಗೇಯಪ್ರಕಾರಗಳ ಬೇರುಗಳು ಕರ್ಣಾಟಕಸ೦ಗೀತದ ಇತಿ 
ಹಾಸಭೂಮಿಯಲ್ಲಿ ಸ್ವಲ್ಪದೂರ ಮಾತ್ರ ಕಾಣಿಸುತ್ತವೆ. ಇವುಗಳು ಮೊದಲಾಗುವುದು 
ಎಲ್ಲಿ ಎಂಬುದು ಅನಿಶ್ಚಿತವಾಗಿಯೇ ಉಳಿದಿದೆ. ಅಗ್ಗಳಿಕೆಯ ಸಂಶೋಧನೆಯ ಮಾತು. 
ಗಳನ್ನಾಡಿ ಬೆನ್ನು ಚಪ್ಪರಿಸಿಕೊಳ್ಳುವ ನಾವು ಕಣ್ಣುಕುಕ್ಕುವ ಈ ಸಮಸ್ಯೆಯ ಬಗೆಗೆ 
ಆಲೋಚನೆಯನ್ನು ಇನ್ನಾದರೂ ಪ್ರಾರಂಭಿಸಬೇಡವೆ ? ಈ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ 
ಯಾಗಿ ನಾನು ಸ೦ಶೋಧಿಸಿ ತಿಳಿದ ಕೆಲವು ಸ೦ಗತಿಗಳನ್ನು ಇಲ್ಲಿ ಪ್ರಸ್ತಾಪಿಸುತ್ತೇನೆ. 


ಆಧುನಿಕ ಗೇಯಪ್ರ ಕಾರಗಳ ಹಿನ್ನೆಲೆ 

ಕರ್ಣಾಟಕಸ೦ಗೀತದಲ್ಲಿ ಸರಳೆವರಸೆ - ಜ೦ಟಿವರಸೆ - ಹೆಚ್ಚುಸ್ಥಾಯಿವರಸೆ - ತಗ್ಗು 
ಸ್ಥಾಯಿವರಸೆ - ಅಲಂಕಾರ - ಪಿಳ್ಳಾರಿಗೀತ - ಸ೦ಚಾರಿಗೀತೆ - ಲಕ್ಷಣಗೀತೆ - ಸ್ವರಜತಿ 
-ವರ್ಣ-ಕೃತಿ ; ಇವುಗಳಾದ ಮೇಲೆ ಪದ-ತಿಲ್ಲಾನ-ಜಾವಳಿ-ಅಷ್ಟಪದಿ-ಪಲ್ಲವಿ-ಶ್ಲೋಕ. 
ಈ ಅನುಕ್ರಮದಲ್ಲಿ ಶಿಕ್ಷಣವು ಸಾಗುತ್ತದೆ. ಇವುಗಳ ಪೈಕಿ ಸರಳೆವರಸೆ, ಜ೦ಟಿವರಸೆ, 
ಅಲಂಕಾರ, ಪಿಳ್ಳಾರಿಗೀತೆಗಳು--ಈ ಪ್ರಥಮ ಸೋಪಾನವನ್ನು ನಿರ್ಮಿಸಿಕೊಟ್ಟವರು 
ಶ್ರೀಪುರಂದರದಾಸರು ಎಂದು ಸರ್ವೇಸಾಮಾನ್ಯವಾಗಿ ನಂಬುಗೆಯಿದೆ. ಇದನ್ನು ಮೊದಲು 
ಕಂಡುಹಿಡಿದು, ಹೇಳಿ, ಈ ನಂಬುಗೆಗೆ ಕಾರಣವಾದುದರ ಕೀರ್ತಿಯು ತಮಿಳುನಾಡಿಗೆ 
ಸಲ್ಲಬೇಕು. ಸ್ಫೂರ್ತಿ, ನಂಬುಗೆ, ಶ್ರದ್ಧೆ, ಮಾರ್ಗದರ್ಶನಗಳಿಗಾಗಿ ತಮಿಳುನಾಡನ್ನೋ 
ಆ೦ಧ್ರವನ್ನೋ ಕಾಯುತ್ತ ಕುಳಿತು ಜಡರಾಗಿರುವ ನಮಗೆ ಹೀಗೆ ಅವರು ಹೇಳದಿದ್ದರೆ 
ನಮಗೆ ಈ ಮಾತಿನಲ್ಲಿ ಶ್ರದ್ಧನ೦ಬುಗೆಗಳು 'ಅಲ್ಪವಾಗಿಯೇ ಇರುತ್ತಿದ್ದವೋ ಏನೋ ! 


(ಅ) ಸರಳಿವರಸೆ | 

ಇದು ಹೇಗಾದರೂ ಇರಲಿ, ಸರಳೆವರಸೆ ಎಂಬ ಶಬ್ದವು ಹುಟ್ಟಿದ್ದು ಹೇಗೆ, ಅದು 
ಮೊದಲು ದೊರೆಯುವುದೆಲ್ಲಿ ಎ೦ಬುದನ್ನು ಕುರಿತು ಸ್ವಲ್ಪ ವಿಚಾರ ಮಾಡಬಹುದು. 
ಸರಳ ಎಂಬುದಕ್ಕಿಂತ ಸರಳಿ ಎಂಬುದೇ ಹೆಚ್ಚು ನಿರ್ದಷ್ಟವೂ ಸಮಂಜಸವೂ ಆದ ಶಬ್ದ. 
ಪುರಂದರದಾಸರ ಕಾಲದಲ್ಲಿ ಇದಕ್ಕೆ ಏನು ಹೆಸರಿತ್ತೋ ಈಗ ತಿಳಿಯುವಂತಿಲ್ಲ. ಆದರೆ 


ಕರ್ಣಾಟಕಸಂಗೀತಪಥದಲ್ಲಿ ಹರಿದಾಸಪಂಥ ೨೮೧ 


ನೂರುವರ್ಷಗಳ ನಂತರದಲ್ಲಿ ಅದಕ್ಕೆ ಸ್ವರಾಲೀ ಎ೦ಬ ಹೆಸರಿದ್ದ೦ತೆ ಕಂಡುಬರುತ್ತದೆ. 
ವೆ೦ಕಟಮಖಿಯು ಚತುರ್ದ೦ಡೀಪ್ರಕಾಶಿಕೆಯ ಶ್ರುತಿಪ್ರಕರಣದಲ್ಲಿ ಹೀಗೆ೦ದಿದ್ದಾನೆ : 

ಭಾಸತೇ ಶ್ರುತಿರಿತ್ಕಾದಿ ಸ್ವರಾಲೀತ್ರಿಪುಟಾದಿಷು | 

ಅಹಮೇವ ಶ್ರುತಿರ್ವೇದೇತ್ಕಾಹ ಗೋಪಾಲನಾಯಕಃ | 

ಆದ್ಯಪ್ರಭೃತಿ ತಾಃ ಸರ್ವೇ ಶ್ರುತಿರ್ಜಾನ೦ತು ಪಂಡಿತಾಃ | (ಉಕ್ತಗ್ರ೦ಥ ೨.೫೭) 
ಶ್ರುತಿ ಮೊದಲಾದವು ಸ್ವರಾಲೀ-ಶ್ರಿಪುಟ ಮೊದಲಾದವುಗಳಲ್ಲಿ ತೋರಿಬರುತ್ತವೆ. ಶ್ರುತಿ 
ಗಳನ್ನು ತಿಳಿದಿರುವುದು ನಾನೊಬ್ಬನೇ ಎ೦ದು ಗೋಪಾಲನಾಯಕನು ಕೊಚ್ಚಿಕೊ೦ಡನು. 
ಇಂದಿನಿಂದ ಈ ಎಲ್ಲ ಶ್ರುತಿಗಳನ್ನು ಪಂಡಿತರು ತಾವೇ ತಿಳಿದುಕೊಳ್ಳಬಹುದು, ಅಷ್ಟು 
ಸುಲಭವಾಗಿ ಅವುಗಳನ್ನು ಇಲ್ಲಿ ವಿವರಿಸಿದ್ದೇನೆ, ಎ೦ಬುದು ವೆ೦ಕಟಮಖಿಯ ಮಾತಿನ 
ಭಾವ. ಇಲ್ಲಿ "ತ್ರಿಪುಟಾದಿಷು' ಎನ್ನುವುದರ ಅರ್ಥವು ಸ್ಪಷ್ಟವಾಗಿಲ್ಲ. ತ್ರಿಪುಟ ಎನ್ನುವುದು. 
ಸುಳಾದಿ ತಾಳಗಳಲ್ಲಿ ಒಂದು; ಇದನ್ನು ವೆ೦ಕಟಮಖಿಯು ಲಕ್ಷಿಸುತ್ತಾನೆ. ಇದು ಪ್ರಥಮ 
ವಾಗಿ ಶಾಸ್ತ್ರಗೋಚರವಾಗುವುದು ಶ್ರಿ. ಶ. ಹದಿನಾರನೆಯ ಶತಮಾನದಲ್ಲಿ ಎಂದು 
ಸಾಮಾನ್ಯವಾಗಿ ನ೦ಬಲಾಗಿದ್ದರೂ ಹನ್ನೆರಡನೆಯ ಶತಮಾನಪೂರ್ವದ ಹರಿಪಾಲದೇವನ 
ಸ೦ಗೀತಸುಧಾಕರದಲ್ಲಿ ಇದರ ಉಲ್ಲೇಖವಿದೆ. 

ಸ್ವರಾಲೀ-ತ್ರಿಪುಟ ಎಂಬುದನ್ನು ಇಲ್ಲಿ ಸಮಷ್ಟಿಪದವಾಗಿ ಇಟ್ಟುಕೊಂಡು ಅದನ್ನು 
ಅಭ್ಯಾಸಗಾನದ ಒಂದು ಸೋಪಾನದ ಹೆಸರೆಂದು ಭಾವಿಸಿದರೆ ಮೇಲ್ಕಂಡ ಅರ್ಥವು 
ಸಮಂಜಸವಾಗುತ್ತದೆ. "ತ್ರಿಪುಟತಾಳದಲ್ಲಿ ರಚಿತವಾದ ಸ್ವರಾಲೀ ಮೊದಲಾದವುಗಳಲ್ಲಿ' 
ಎಂದು ಇಲ್ಲಿ ಅರ್ಥೈಸಬೇಕು. ಇಂದಿಗೂ ಸ್ವರಾಲಿಯನ್ನು ತ್ರಿಪುಟತಾಳದಲ್ಲಿಯೇ ಹೇಳಿ 
ಕೊಡಲಾಗುತ್ತಿದೆಯಷ್ಟೆ. ಈ ಚತುರಶೃತ್ರಿಪುಟತಾಳನಿಬದ್ಧವಾದ ಸ್ವರಾಲಿಗೆ ಪರಸ್ಪರವಾದ 
ಏನನ್ನೋ ವೆಂಕಟಮಖಿಯು ಇಲ್ಲಿ ಹೇಳುತ್ತಿದ್ದಾನೆ ಎಂದು ಭಾವಿಸಬೇಕಾಗುತ್ತದೆ. 
ಚತುರ್ದ೦ಡೀ ಕಲ್ಪನೆಯ ಮೂಲಪುರುಷನಾದ ಗೋಪಾಲನಾಯಕನು ಒಂದು ಗ್ರಂಥ 
ವನ್ನೋ ಪ್ರಬ೦ಧವನ್ನೋ ರಚಿಸಿ ಅದರಲ್ಲಿ ತನ್ನ ಶ್ರುತಿಜ್ಞಾನ ಪರಿಣತಿಯನ್ನು ಪ್ರಶಂಸಿಸಿ 
ಕೊ೦ಡಿದ್ದನೆ೦ದು ವೆ೦ಕಟಮಖಿಯ ಮಾತಿನಿಂದ ಇಂಗಿತವಾಗುತ್ತದೆ. ವೆಂಕಟಮಖಿಯು 
ಸ್ವರಾಲಿ ಎಂಬ ಮಾತನ್ನಾಗಲಿ ಈ ಹೆಸರಿನ ಪ್ರಬ೦ಧವನ್ನಾಗಲಿ ಇನ್ನೆಲ್ಲಿಯೂ ಹೇಳುವು 
ದಿಲ್ಲ. ಬೇರೆ ಸಂಗೀತಶಾಸ್ತ್ರಗ್ರಂಥಗಳಲ್ಲಿಯೂ ಇದರ ಉಲ್ಲೇಖವಿಲ್ಲ. ಆದರೆ ಅಭ್ಯಾಸ 
ಗಾನದ ಪ್ರಥಮಸೋಪಾನದಲ್ಲಿ ಅಡಕವಾದ ಸ್ವರಸಂಚಾರ ಮಾತೃಕೆಗಳಿಗೆ ಸ್ವರಾವಲೀ 
ಎ೦ಬ ಸಮಾನಾರ್ಥಕ ಶಬ್ದವು ಇಪ್ಪತ್ತನೆಯ ಶತಮಾನದ ಪ್ರಾರಂಭದಲ್ಲಿ ರಚಿತವಾದ 
ಕೆಲವು ಸಂಗೀತ ಲಕ್ಷ್ಯಗ್ರ೦ಥಗಳಲ್ಲಿ ಪ್ರಯುಕ್ತವಾಗಿದೆ. 
ಸ್ವರಾಲೀ ಎಂಬುದು ಉಚ್ಚಾರಣೆಯಲ್ಲಿ ಸರಳವಾಗಿಬಿಟ್ಟು ಸರಲೀ ಎಂದಾಗಿರ 

ಬಹುದು, ಅಥವಾ 'ಸರಳೀ' ಎಂದು ಸಂಗೀತದ ಸ್ವಸಮಯದಲ್ಲಿ ನಿರ್ಮಿತವಾಗಿ 
ಸ೦ಗೀತೋಪಾಧ್ಯಾಯರು ಬಳಸುತ್ತಿರುವ ಪರಿಭಾಷಾಸಂಜ್ಞೆಯು ಇತರ ಹಲವು ಶಬ್ದ 
ಗಳಂತೆ ಸಂಸ್ಕೃತಕ್ಕೆ ಎರವಲಾಗಿ ಬಂದು ಸ್ವರಾಲೀ ಎಂದೂ ಮಾರ್ಪಟ್ಟಿರಬಹುದು. ಈ 


೨೮೨ ಕರ್ಣಾಟಕಸ೦ಗೀತವಾಹಿನಿ 


ಹೆಸರಿನ ಮು೦ದಿನ ಉಲ್ಲೇಖವು ದೊರೆಯುವುದು ತುಳಜನ ಸ೦ಗೀತಸಾರಾಮೃತದ 
ಉಪಬ್ಯಂಹಿತ ಆವೃತ್ತಿಯ ಸ್ವರಾಧ್ಯಾಯದಲ್ಲಿ. ಈ ಗ್ರ೦ಥಭಾಗದಲ್ಲಿ ಪ್ರಥಮಾಭ್ಯಾಸ 
ಪರವಾದ ವೀಣಾವಾದನದೆ ಹಸ್ತವ್ಯಾಪಾರಗಳನ್ನು 'ಶಿಕ್ಷಾವಿಧಿ' ಎ೦ಬ ಹೆಸರಿನಲ್ಲಿ ಹೇಳಿದ 
ಕೂಡಲೇ"ಸರಲೀಲಕ್ಷಣ೦' ಎ೦ಬ ಶೀರ್ಷಿಕೆಯೊಡನೆ ಈ ನಿರೂಪಣೆಯು ದೊರೆಯುತ್ತದೆ: 
ಅಥೋಚ್ಛ್ಯತೇತ್ರ ಸರಲೀಲಕ್ಷಣ೦ ಲಕ್ಷ್ಮ್ಯಸ೦ಗತಮ್‌ | 
ಕ್ರಮಾತ್‌ ಸ್ಟರಾಣಾ೦ ಸಪ್ತಾನಾಮಾರೋಹಶ್ಚಾವರೋಹಣಮ್‌ | 
ತಾರಷಡ್ಡಯುತಂ ತಚ್ಚೇತ್‌ ಸರಲೀತ್ಯ್ಯಚ್ಯತೇ ಬುಧ್ಯೆಃ | 
(ಸ೦ಗೀತಸಾರಾಮೃತ೦, ಪೀಠಿಕೆ, ಪುಟ ೩೪11) 
ಇದು ಈಗ ಪ್ರಸಿದ್ಧವಾಗಿರುವ ಮೊದಲನೆಯ ಸರಳೆವರಸೆಯೇ ಆಗಿದೆಯಷ್ಟೆ. ಈ 
ಸಂದರ್ಭದಲ್ಲಿಯೇ ಹೆಚ್ಚು ಸ್ಥಾಯಿವರಸೆಗಳ ಸೂಚನೆಯೂ ಇದೆ : 
ತಾರಸ್ಥಾನಸ್ಪರಯುತಾ ತದ್ಭೇದಾ ಬಹವೋ ಮತಾಃ | (ಅದೇ ಗ್ರಂಥ, ಅದೇ ಸ್ಥಾನ) 
ಮೇಲಿನ ಉದ್ಭೃತಿಯಲ್ಲಿ "ಲಕ್ಷ್ಯಸ೦ಗತಮ್‌' ಎ೦ಬ ಮಾತು ಅಭ್ಯಾಸಾರ್ಹವಾಗಿದೆ. 
ಸಂಗೀತಸಾರಾಮೃತದ ಉಪಬೃಂಹಿತ ಆವೃತ್ತಿಯು ತುಳಜವಿರಚಿತವೇ ಆಗಿದ್ದರೆ ಈ. 
ಮಾತು ಹುಟ್ಟಿದ್ದು ಕ್ರಿ. ಶ. ೧೭೨೮-೧೭೩೫ ಎಂದಾಗುತ್ತದೆ ; ಅಲ್ಲದಿದ್ದರೆ ಇದಕ್ಕಿಂತ 
ಸುಮಾರು ಐವತ್ತು ವರ್ಷಗಳಷ್ಟು ಅರ್ವಾಚೀನವಾಗುತ್ತದೆ. ಹೀಗೇ ಆಗಿದ್ದರೂ ಈ 
ಹೆಸರೂ ಈ ಅಭ್ಯಾಸ ಸಾಮಗ್ರಿಯೂ ಶಿಕ್ಷಣಕ್ರಮವೂ ಕಡೆಯಪಕ್ಷ ನೂರುವರ್ಷಗಳ 
ಷ್ಟಾದರೂ ಪ್ರಯೋಗ ಪ್ರಸಿದ್ಧಿ ಪ್ರಾಚುರ್ಯ ಸ್ಥೈರ್ಯಗಳನ್ನು ಪಡೆಯದೆ ಇದ್ದಿದ್ದರೆ ಸಂಪ್ರ 
ದಾಯಶರಣವಾದ ಶಾಸ್ತ್ರಗ್ರ೦ಥದಲ್ಲಿ ಸ್ವತಃ ಗ್ರ೦ಥಕಾರನಿ೦ದಾಗಲಿ ಅರ್ವಾಚೀನರಿ೦ದಾ 
ಗಲಿ ಪ್ರಕ್ಷಿಪ್ತವಾಗುವುದು ದುರೂಹ್ಯವಾಗುತ್ತದೆ ; ಹೀಗಾಗಿ ಈ ಮಾತಿನ ಮೂಲವು 
ವೆ೦ಕಟಮಖಿಯ ಜೀವಿತ ಕಾಲಕ್ಕೇ ಮರಳುತ್ತದೆ. ಗೋವಿಂದ. ದೀಕ್ಷಿತನೂ ವೆಂಕಟ 
ಮಖಿಯೂ ಮೂಲತಃ ಕನ್ನಡನಾಡಿನವರು; ಪುರಂದರದಾಸರೂ ಅವರ ರಚನೆಗಳೂ 
ಹದಿನೇಳು ಹದಿನೆಂಟನೆಯ ಶತಮಾನಗಳ ತಂಜಾವೂರಿನಲ್ಲಿ ಅತ್ಯಂತ ಪ್ರಾಚುರ್ಯ 
ಪೂಜ್ಯತೆಗಳನ್ನು ಪಡೆದಿದ್ದವು ಎಂಬುದನ್ನಿಲ್ಲಿ ಸ್ಮರಿಸಿಕೊ೦ಡರೆ ಪುರಂದರದಾಸರು ಸರಳೆ 
ವರಸೆಗಳನ್ನು ರಚಿಸಿದರೆಂದು ಕರ್ಣಾಕರ್ಣಿಕೆಯಾಗಿ ಐತಿಹ್ಯದಲ್ಲಿ ಉಳಿದು ಬಂದಿರುವ 
ಮಾತು ಅಸ೦ಭಾವ್ಯವಾಗುವುದಿಲ್ಲ. ಈ ಸ೦ದರ್ಭದಲ್ಲಿ, ಸುಬ್ಬರಾಮ ದೀಕ್ಷಿತನು ತನ್ನ 
ಸಂಗೀತಸ೦ಪೃದಾಯಪ್ರದರ್ಶಿನಿಯಲ್ಲಿ (ವಾಗ್ಗೇಯಕಾರಚರಿತ್ರಮು, ಪು.೭) ಪುರಂದರ 
ದಾಸರು, ಸರಳಿ, ಜಂಟಿ, ಅಲಂಕಾರ, ಪಿಳ್ಳಾರಿ ಗೀತೆಗಳು ಮುಂತಾದ ಅಭ್ಕಾಸ ಗಾನವನ್ನು 
ಏರ್ಪಡಿಸಿದರೆ೦ದು ಹೇಳಿರುವುದನ್ನು ಗಮನಿಸಬೇಕು. 


ಇಷ್ಟೂ, 


(ಆ) ಜ೦ಟಿವರಸೆ 
ಜ೦ಟಿವರಸೆ ಎಂಬ ಹೆಸರನ್ನಾಗಲಿ ಅದರ ರೂಪವನ್ನಾಗಲಿ ಯಾವ ಸಂಗೀತ ಲಕ್ಷಣ 
ಗ್ರ೦ಥವೂ--ಇಪ್ಪತ್ತನೆಯ ಶತಮಾನದ ಪ್ರಾರಂಭದವರೆಗೂ- ಹೇಳುವುದಿಲ್ಲ. ಸಂಗೀತ 


ಕರ್ಣಾಟಕಸಂಗೀತಪಥದಲ್ಲಿ ಹರಿದಾಸಪಂಥ ೨೮೩ 


ಸಾರಾಮೃತದ ಉಪಬೃ೦ಹಿತ ಸ್ವರಾಧ್ಯಾಯದಲ್ಲಿಯೂ ಇದು ಕಾಣಸಿಗದು. ಆದರೂ 
ಇದೂ ಸರಳಿಯಂತೆಯೇ ಕಡೆಯಪಕ್ಷ ಇನ್ನೂರೈವತ್ತು ವರ್ಷಗಳಷ್ಟು ಹಿಂದಿನಿಂದ 
ರೂಢಿಯಲ್ಲಿರಬೇಕು. ಏಕೆಂದರೆ ಮೈಸೂರಿನ ಶ್ರೀವರಲಕ್ಷ್ಮೀಅಕೆಡಮಿಯ ಹಸ್ತಪ್ರತಿ 
ಗ್ರಂಥಭಂಡಾರದಲ್ಲಿ ಬೆಂಗೇರಿ ಹಸ್ತಪ್ರತಿಯೆಂದು ನಾನು ಕರೆದಿರುವ ಓಲೆಗರಿಯ 
ಪುಸ್ತಕವೊಂದಿದೆ. ಅದು ಕಡೆಯಪಕ್ಷ ಇನ್ನೂರು ವರ್ಷಗಳಷ್ಟಾದರೂ ಹಳೆಯದು, 
ಅತ್ಯ೦ತ ಜೀರ್ಣಸ್ಥಿತಿಯಲ್ಲಿದೆ ; ಇ೦ದು ನಾವು ಬಳಸುತ್ತಿರುವ ಸರಳಿವರಸೆ, ಜ೦ಟಿವರಸೆ, 
ಅಲಂಕಾರ, ಪಿಳ್ಳಾರಿಗೀತೆ ಇವುಗಳನ್ನೆಲ್ಲ ಅದರಲ್ಲಿ ಕೊಟ್ಟಿದೆ. ಕರ್ಣಾಟಕಸ೦ಗೀತದಲ್ಲಿ 
ಪ್ರಥಮಾಭ್ಯಾಸಗಾನಪದ್ಧತಿಯ ಪ್ರಕಾರಗಳಿಗೆ ಇಷ್ಟು ಪ್ರಾಚೀನವಾದ ಗ ಸ೦ಥಸ್ಥ ಆಧಾರವು 
ಬಹುಶಃ ಬೇರೆಲ್ಲಿಯೂ ಇಲ್ಲ. ಇದರ ಪ್ರಸ್ತಾಪವನ್ನು ಪಿಳ್ಳಾರಿಗೀತೆಗಳ ವಿವೇಚನೆಯಲ್ಲಿ 
ಪುನಃ ಮಾಡಲಾಗುವುದು. ಅಂತೂ ಜ೦ಟಿವರಸೆಯು ಹೆಚ್ಚು ಕಡಿಮೆ ಸರಳಿಯಷ್ಟೇ 
ಪ್ರಾಚೀನವಾದುದು ಎನ್ನಲು ಅಡ್ಡಿಯಿಲ್ಲ. 


(ಇ) ಅಲಂಕಾರ 

ಪ್ರಥಮಾಭ್ಯಾಸ ಪಾಠಗಳಲ್ಲಿ ಅಲ೦ಕಾರಗಳೆ೦ಬ ಹೆಸರಿನಲ್ಲಿ ಸಂಗೀತ ವಿದ್ಯಾರ್ಥಿಗಳು 
ಇಂದು ಕಲಿಯುತ್ತಿರುವುದನ್ನು ಮೊದಲು ಹೇಳಿರುವುದು ವೆಂಕಟಮಖಿ. ಅವುಗಳನ್ನು 
ಅವನು ಸ್ವರಾಲಂಕಾರಗಳೆಂದು ಕರೆದಿದ್ದಾನೆ : 

ಅಥ ಸ್ವರಪರಿಷ್ಕಾರಾನ್‌ ಅಲ೦ಕಾರಾನ್‌ ಪ್ರಚಕ್ಷ್ಮಹೇ | (ಚತುರ್ದ೦ಡೀ ಪ್ರಕಾಶಿಕಾ ೩.೮೧) 

"ಶಾರ್ಜ್ಣದೇವಸೂರಿಯು ಹೇಳಿದ ಅರವತ್ತುಮೂರು ಅಲಂಕಾರಗಳು ಈಗ ಲಕ್ಷ್ಯ 
ಮಾರ್ಗದಲ್ಲಿ ಎಲ್ಲಿಯೂ ಕಂಡುಬರುತ್ತಿಲ್ಲ ; ಆದುದರಿ೦ದ ಪ್ರಸಿದ್ಧವಾದ ಈ ಎ೦ಟನ್ನು 
ಮಾತ್ರ ವಿವರಿಸುತ್ತೇವೆ' ಎ೦ದು ಅವನು ಪ್ರತಿಜ್ಞೆ ಮಾಡುತ್ತಾನೆ. ಶಾರ್ಜ್ಣದೇವನು ಹೇಳಿದ 
ಅರವತ್ತಮೂರು ಅಲಂಕಾರಗಳೂ ತಾನು ವರ್ಣಿಸಲಿರುವ ಎಂಟೂ ಒಂದೇ ಜಾತಿಯವು 
ಎಂದು ತಪ್ಪಾಗಿ ಅವನು ಕಲ್ಪಿಸಿಕೊಂಡಿದ್ದಾನೆ ; ಶಾರ್ಜ್ಣದೇಪನು ಹೇಳಿದ ಇವು ತನ್ನ 
ಕಾಲದಲ್ಲಿ ರೂಢಿಯಲ್ಲಿಲ್ಲ ಎ೦ದು ಅವನು ಹೇಳುವುದೂ ತಪ್ಪೇ. ಪೂರ್ವಸೂರಿಗಳ 
ಉದ್ದೇಶ, ಅರ್ಥ, ಪ್ರಮೇಯ, ನಿರೂಪಣೆಯ ವಿಧಾನ ಇತ್ಯಾದಿಗಳನ್ನು ಸರಿಯಾಗಿ 
ಗ್ರಹಿಸದೆ ನಂತರದ ಕೆಲವು ಲಾಕ್ಸಣಿಕರು ಹಿಂದಿನವರು ಹೇಳಿದ ಸಂಗೀತ ವಸ್ತು, 
ಪ್ರಮೇಯ ಅಥವಾ ತಂತ್ರವು ನಷ್ಟವಾಗಿದೆ ಅಥವಾ ತಮ್ಮ ಕಾಲದ ಲಕ್ಷ್ಯಕ್ಕೆ ವಿರುದ್ಧ 
ವಾಗಿದೆ ಎಂದು ಭ್ರಮಿಸಿ ಹಲಕೆಲವು ತಪ್ಪುಗಳನ್ನು ಮಾಡಿದರು. ಅಂತಹ ತಪ್ಪುಗಳಲ್ಲಿ 
ಇದೂ ಒಂದು. ಭರತಮುನಿಗೂ ಶ್ರೀಶಾರ್ಜ್ಣದೇವನಿಗೂ ಹೀಗೆ ಆಗಿರುವ ಅನ್ಯಾಯವು 
ಬಹುಶಃ ಬೇರೆ ಶಾಸ್ತ್ರಪ್ರವರ್ತಕರಿಗೆ ಆಗಿರಲಾರದು. ಭರತಮುನಿ ಪ್ರಣೀತವಾದ ಇಪ್ಪ 
ತ್ತೆರಡು ಶ್ರುತಿಗಳು, ಧ್ರುವವೀಣಾ-ಚಲವೀಣಾ ಪ್ರಯೋಗ, ಷಡ್ಡಗ್ರಾಮಸ್ವರವ್ಯವಸ್ಥ, 
ಶ್ರೀಶಾರ್ಜ್ಣದೇವಪ್ರಣೇತವಾದ ವಿಕೃತಸ್ವರವ್ಯವಸ್ಥೆ ಇತ್ಯಾದಿಗಳನ್ನು ಇಂದಿನ ಕೆಲವು 
ಸ೦ಗೀತಶಾಸ್ತ್ರಜ್ಞರು ತಪ್ಪಾಗಿ ಗ್ರಹಿಸಿ ಪ್ರಚಾರಮಾಡುತ್ತಿರುವುದು ತಿಳಿದೇ ಇದೆಯಷ್ಟ. 


೨೮೪ ಕರ್ಣಾಟಕಸ೦ಗೀತವಾಹಿನಿ 


ಶಾರ್ಜ್ಣದೇವನು ಹೇಳಿದ ಅರವತ್ತಮೂರು ಅಲ೦ಕಾರಗಳೂ ವರ್ಣಾಲಂಕಾರಗಳು. 
ಸ್ವರಗಳು ಅನುಕ್ರಮಣಶೀಲವಾಗಿ. ಎಂದರೆ ಒಂದಾದಮೇಲೊಂದರಂತೆ. ಬರುವ 
ಯಾವುದೇ ಸಂಗೀತಪದ್ಧ ತಿಯ ಲಕ್ಸ್ಯಸಮಯದಲ್ಲಿ ಪ್ರಯುಕ್ತವಾಗುವ ಸ್ವರಸಮುಚ್ಛ್ಚೆಯ' 
ಗಳ ಮಾದರಿಗಳನ್ನೆಲ್ಲ ವೈಜ್ಞಾನಿಕವಾಗಿ ವಿ೦ಗಡಿಸಿರುವುದಕ್ಕೆ ವರ್ಣಾಲ೦ಕಾರಗಳೆ೦ದು 
ಹೆಸರು. ಇದು ಭಾರತೀಯ ಸ೦ಗೀತದಲ್ಲಿ ಮೂಲಭೂತವಾದುದು; ಭರತಾದಿಗಳ ಕಾಲ 
ದಿಂದಲೂ ಪ್ರಸಿದ್ಧವಾಗಿದ್ದವು ; ಸಂಖ್ಯೆಯಲ್ಲಿ ಬೆಳೆಯುತ್ತಲೇ ಇದ್ದು ಶಾರ್ಜ್ಣದೇವನ 
ಕಾಲಕ್ಕೆ ಅರವತ್ತಮೂರಾಗಿ ನಿಂತವು. ನಂತರದ ಶಾಸ್ತ್ರಕಾರರೆಲ್ಲರೂ ಇದನ್ನೇ ಅನುಸಲ್ದಿಸಿ 
ದ್ದಾರೆ. ತನ್ನ ಕಾಲದಲ್ಲಿ ಇವುಗಳು ಇರಲಿಲ್ಲವೆಂದು. ವೆ೦ಕಟಮಖಯು ಹೇಳುವುದು 
ತಪ್ಪು. ವರ್ಣಾಲಂಕಾರಗಳೆಂದರೆ ಒಂದು ವಿಶಿಷ್ಟ ರೀತಿಯ ಪ್ರಾಚೀನ ಗೇಯ ಪ್ರಕಾರ 
ವೆ೦ದು ವೆ೦ಕಟಮಖಿಯು ಭಾವಿಸಿದ್ದನೆ೦ದು ತೋರುತ್ತದೆ. ಈ ಅಲ೦ಕಾರಗಳು ಆಯಾ 
ಶಾಸ್ತ್ರೀಯ ಹೆಸರುಗಳಲ್ಲಿ ಆಗ ಪ್ರಯುಕ್ತ ವಾಗದೆ ಇದ್ದಿರಬಹುದು, ಆದರೆ. ಈ ಅಲಂಕಾರ 
ಗಳೂ, ಇ೦ತಹ ಇತರ ಅಸಂಖ್ಯಾತ ಅಲ೦ಕಾರಗಳೂ ಇಲ್ಲದಿದ್ದರೆ ವರ್ಣವು, ಎ೦ದರೆ 
ಗಾನಕ್ರಿಯೆಯು ನಡೆಯುವುದಾದರೂ ಹೇಗೆ ? ಇವೇ ಎಲ್ಲ ಗಾನಕ್ರಿಯೆಯ. ಜೀಪಾಳ ; 
ಅನ೦ತವಾದುದರಿ೦ದ ಅವನ್ನೆಲ್ಲ ಶಾಸ್ತ್ರವು ಸ೦ಗ್ರಹಿಸಲಾರದು ; ರಕ್ತಿಲಾಭ, ಸ್ವರಜ್ಞಾನ 
ಮತ್ತು ವರ್ಣವೈಚಿತ್ರ್ಯಗಳು ಇವುಗಳಿಂದಾಗುವ ಪ್ರಯೋಜನಗಳು ಎ೦ದು ಶಾರ್ಜ್ಲ 
ದೇವನು ಹೇಳಿದ್ದಾನೆ. 

ಇದು ಹೇಗೇ ಇರಲಿ, ಸ್ವರಪರಿಷ್ಕಾರದಿ೦ದ ಆದ ಅಲಂಕಾರಗಳೆಂದು ವೆಂಕಟ 
ಮಖಿಯು ಹೇಳಿದ್ದು ತಾಳಾಲ೦ಕಾರಗಳಾಗಿಯೇ ಪರಿಣಮಿಸಿದವು. ಇವು ಸಮಕಾಲೀನ 
ಲಕ್ಷ್ಯದಲ್ಲಿ ಚೆನ್ನಾಗಿ ನೆಲೆಸಿದ್ದವೆ೦ದು ಅವನ ವರ್ಣನೆಯಿಂದ ತಿಳಿಯುತ್ತದೆ. ಅಲ್ಪ ಸ್ವಲ್ಪ 
ಮಾರ್ಪಾಡುಗಳನ್ನು ವೈಣಿಕಗಾಯಕರು ಮಾಡಿಕೊಳ್ಳಲು ಅವಕಾಶವಿರುವಷ್ಟರಮಟ್ಟಿಗೆ 
ಇವು ಆ ಕಾಲದಲ್ಲಿ ಇನ್ನೂ ವಿಕಾಸಶೀಲವಾಗಿಯೇ ಇದ್ದವು. ಆದುದರಿ೦ದ ಇವು ವೆ೦ಕಟ 
ಮಖಿಗಿಂತ ನೂರು-ನೂರೈವತ್ತು ವರ್ಷಗಳಷ್ಟಾದರೂ ಹಿಂದಿನಿಂದ ಇದ್ದಿರಬೇಕು. 
ಪೋಲೂರಿ ಗೋವಿಂದನ ರಾಗತಾಳಚಿ೦ತಾಮಣಿಯಲ್ಲಿಯೂ ಪ೦ಡರೀಕ ವಿಠಲನ 
ನರ್ತನನಿರ್ಣಯದಲ್ಲಿಯೂ ಈ ತಾಳಗಳನ್ನು ಹೇಳಿದೆ, ಆದರೆ ಅವುಗಳಲ್ಲಿ ಈ ಅಲ೦ಕಾರ 
ಗಳನ್ನು ಅನ್ವಯಿಸಿ ಹೇಳಿಲ್ಲ. ದೂರದ ಕರ್ಣಾಟಕದಲ್ಲಿ ಪುರಂದರದಾಸಾದಿ ವಾಗ್ಗೇಯ 
ಕಾರರು ಪ್ರಯೋಗಿಸುತ್ತಿದ್ದ ಇವುಗಳ ಪರಿಚಯವು ಇವರಿಬ್ಬರಿಗೂ ಇಲ್ಲದಿದ್ದುದೇ ಇದಕ್ಕೆ 
ಕಾರಣವೆಂದು" ತೋರುತ್ತದೆ. ವಿಜಯನಗರದಲ್ಲಿ ಆಗಿದ್ದ. ಸಂಗೀತ ವಿಕಾಸವು ಈ 
ಸಾಮ್ರಾಜ್ಯದ ' ಆಶ್ರಯದಲ್ಲಿಯೇ ಬೆಳೆದ ಗೋವಿಂದದೀಕ್ಟಿತನಿಗೂ ವೆ೦ಕಟಮಖಗೂ 
ಚೆನ್ನಾಗಿಯೇ ಗೊತ್ತಿದ್ದಿರಬೇಕು. ಎಂದೇ ವೆ೦ಕಟಮಖಿಯು ಇವುಗಳನ್ನು ಲಕ್ಷ್ಯಸಮ್ಮ ತಿ 
ಯಿಂದ ವರ್ಣಿಸುತ್ತಾನೆ. ಆದುದರಿಂದ ಪುರಂದರದಾಸರು ಈ ಅಲಂಕಾರಗಳನ್ನು ಹೇಳಿರ 
ಬಹುದೆಂಬುದು-ಗ್ರಂಥಸ್ಮವಾದ ಸಾಕ್ಸ್ಯವಿಲ್ಲದಿದ್ದರೂ--ಸ೦ಭಾವ್ಯವಾಗುತ್ತದೆ. 

ತುಳಜನ ಕಾಲಕ್ಕೆ ರೊ೦ಪಟವು ಚತುರಶ್ರತ್ರಿಪುಟತಾಳದಲ್ಲಿ ಅ೦ತರ್ಭಾವವನ್ನು 


ಕರ್ಣಾಟಕಸ೦ಗೀತಪಥದಲ್ಲಿ ಹರಿದಾಸಪ೦ಥ ೨೮೫ 


ಪಡೆದು ಧ್ರುವ, ಮಟ್ಟ. ರೂಪಕ, ರುಂಪಾ, ತ್ರಿಪುಟ. ಅಡ್ಡ ಮತ್ತು ಏಕತಾಲಗಳೆಂಬ 
ಏಳೇ 'ಸ್ವರಪರಿಷ್ಕಾರ'ರೂಪದ ಅಲಂಕಾರಗಳು ಮಾತ್ರ ಉಳಿದವು. ಈ ತಾಳಗಳನ್ನು 
ಹೊಂದಿಸಿ ಅವುಗಳ ಹೆಸರುಗಳನ್ನೇ ಕೊಟ್ಟು ಏಳು ಅಲಂಕಾರಗಳೆಂಬ ಹೆಸರಿನಲ್ಲಿ 
ಶಾಸ್ತ್ರಕಾರರೂ ಪ್ರಯೋಗನಿಪುಣರೂ ವ್ಯವಹರಿಸುತ್ತಾರೆ, ಎಂದು ತುಳಜನೆನ್ನುತ್ತಾನೆ. 
ವೆ೦ಕಟಮಖಿಯ ಕಾಲದಲ್ಲಿ ಲಕ್ಷ್ಯಪ್ರಸಿದ್ಧಿಮಾತ್ರವಾಗಿದ್ದ ಈ ಅಲಂಕಾರಗಳು ತುಳಜನ 
ಕಾಲದಲ್ಲಿ ಶಾಸ್ತ್ರಾಧಿಕಾರವನ್ನೂ ಗಳಿಸಿಕೊ೦ಡಿದ್ದವು ಎ೦ಬುದು ಗಮನಾರ್ಹವಾಗಿದೆ : 
ಏತತ್ತಾಲಸಮಾಯೋಗಾತ್‌ ಸಪ್ತಾಲಂಕೃತಯೋಃ ಬುಧ್ಯೆಃ | 
ತನ್ನಾಮ್ನಾ ವ್ಯವಹಾರ್ಯ೦ತೇ ಲಕ್ಷ್ಯಲಕ್ಷಣಕೋವಿದೆಃ ॥॥ 
(ಸ೦ಗೀತಸಾರಾಮೃತಂ, ಪೀಠಿಕೆ, ಪು. x೪i1) 
ಈ ತಾಳಾಲ೦ಕಾರಗಳನ್ನು ಅಭ್ಯಾಸಗಾನದಲ್ಲಿ ಪುರಂದರದಾಸಪ್ರಭೃತಿ ಹರಿದಾಸರು 
ಬಹುಶಃ ಊರ್ಜಿತಗೊಳಿಸಿದುದನ್ನು ಸ೦ಕ್ಷೇಪವಾಗಿ ಪರಿಶೀಲಿಸಬಹುದು. ಧ್ರುವಾದಿ ಸಪ್ತ 
ತಾಳಗಳನ್ನು ಅವರು ಲಕ್ಷ್ಯಮಾರ್ಗದಲ್ಲಿ ಶಾಶ್ವತವಾಗಿ ಹೇಗೆ ನಿಲ್ಲಿಸಿದರು ಎಂಬುದನ್ನು 
ವಿಸ್ತಾರವಾಗಿ ಬೇರೆಡೆ ವಿವರಿಸಿದ್ದೇನೆ. ಅದನ್ನು ಇಲ್ಲಿ ಪುನಃ ಹೇಳುವುದಿಲ್ಲ. ಧ್ರುವ, ಮಠ್ಯ, 
ರೂಪಕ, ರುಂಪೆ, ತ್ರಿಪುಟ, ಅಟ್ಟ (ಅಠ), ಏಕ ಮತ್ತು ರೊ೦ಬಡ ಎಂಬ ಈ ಎಂಟು 
ತಾಳಗಳಲ್ಲಿ ರೊ೦ಪಟವು ತನ್ನ ಅ೦ಗರಚನೆಯನ್ನು ತಿರುಗುಮುರುಗು ಮಾಡಿಕೊಂಡು 
-ಎಂದರೆ ದ್ರುತ, ದ್ರುತ, ಚತುರಶ್ರಲಘು ಎಂದಿದ್ದ ಅಂಗವನ್ನು ಚತುರಶ್ರಲಘು, ದ್ರುತ. 
ದ್ರುತ ಎಂದು ಬದಲಾಯಿಸಿಕೊಂಡು ತ್ರಿಪುಟತಾಳದ ಚತುರಶ್ರಜಾತಿಯ ಪ್ರಭೇದವಾಗಿ 
ಅಂತರ್ಭಾವವನ್ನು ಪಡೆಯಿತು. ಧ್ರುವ ತಾಳವು ಆಗ ಎರಡು ರೀತಿಯಲ್ಲಿ ಪ್ರಯುಕ್ತ 
ವಾಗುತ್ತಿತ್ತು. ನಾಟ್ಯದ೦ಡೀಧ್ರುವತಾಳದಲ್ಲಿ ಒ೦ದು ಚತುರಶ್ರಲಘುವೂ, ಹತ್ತುಅಕ್ಬರ 
ಕಾಲಪ್ರಮಾಣದ ಒಂದು ಗುರುವೂ ಇರುತ್ತಿದ್ದವು. ವೀಣಾದ೦ಡೀಧ್ರುವದಲ್ಲಿ ಎರಡು 
ಚತುರಶ್ರಲಘುಗಳ ನಂತರ ಆರು ಅಕ್ಬರಕಾಲ ಪ್ರಮಾಣದ ಒಂದು ಲಘುಶೇಖರವಿರು 
ತ್ತಿತ್ತು. ಎಷ್ಟು ಘಾತಗಳು ಯಾವಾಗ ಬರುತ್ತವೆ ಎ೦ಬ ಗೌಣವ್ಯತ್ಕಾಸವು ಮಾತ್ರ ಇವು 
ಗಳಲ್ಲಿತ್ತು. ಇದನ್ನು ತಪ್ಪಿಸಿ ಒ೦ದು ಲಘು, ಒ೦ದು ದ್ರುತ, ಎರಡು ಲಘುಗಳು ಎಂಬ 
ಸಾಧಾರಣ ಲಕ್ಷಣವನ್ನು ಹರಿದಾಸರು ಈ ತಾಳಕ್ಕೆ ಕಲ್ಪಿಸಿದರು. 
ಅಂತೆಯೇ ಮಠ್ಯತಾಳೆದ ಪ್ರಾರಂಭದಲ್ಲಿ ಬರುತ್ತಿದ್ದ ದ್ರುತವನ್ನು ಅದರ ಮಧ್ಯದಲ್ಲಿ 
ಅವರು ಸೇರಿಸಿದರು. ಇದು ತಾಳದ ಸ್ವರೂಪವನ್ನು ಬದಲಾಯಿಸುವಂತಹ ಮೂಲಭೂತ 
ಬದಲಾವಣೆಯೇನೂ ಅಲ್ಲ. ಏಕೆಂದರೆ ಮಠ್ಯತಾಳದ ಹಲವು ಆವರ್ತಗಳನ್ನು ನಡೆಸು 
ತ್ತಿದ್ದರೆ ಅಂಗಗಳ ಅನುಕ್ರಮದಲ್ಲಿನ ಈ ವ್ಯತ್ಯಾಸವು ಉಳಿಯುವುದಿಲ್ಲ. ಪಲ್ಲವಿಯಂತಹ 
ಪ್ರಬಂಧಗಳಲ್ಲಿ ಮಾತ್ರ ಇಂತಹ ವ್ಯತ್ಯಾಸದಿಂದ ಪ್ರಯೋಜನವಾಗಬಹುದು, ಅಷ್ಟೆ. 
ರೂಪಕತಾಳವು ಯಾವ ವ್ಯತ್ಯಾಸವೂ ಇಲ್ಲದೆ ಉಳಿದುಕೊಂಡಿತು. ರುಂಪೆ ತಾಳ 
ದಲ್ಲಿಯೂ ಧ್ರುವತಾಳದಂತೆ ಎರಡು ವಿಧಗಳಿದ್ದವು. ನಾಟ್ಯದ೦ಡೀರು೦ಪೆಯಲ್ಲಿ ಅನು 
ದ್ರುತ, ದ್ರುತ, ಮಿಶ್ರಲಘ ಎಂದಿದ್ದ ಅಂಗವೂ ವೀಣಾದಂಡೀರುಂಪೆಯಲ್ಲಿ ಮೂರು 


೨೮೬ ಕರ್ಣಾಟಕಸ೦ಗೀತವಾಹಿನಿ 


ಅಕ್ಷರ ಪ್ರಮಾಣದ ದ್ರುತವಿರಾಮ, ಏಳು ಅಕ್ಷರಪ್ರಮಾಣದ ಲಘುಶೇಖರಗಳೂ ಇರು 
ತ್ತಿದ್ದವು. ಇವುಗಳಲ್ಲಿನ ವ್ಯತ್ಯಾಸವು ಘಾತಗಳ ಸಂಖ್ಯೆ ಮತ್ತು ಸ್ಥಾನಗಳಲ್ಲಿ ಏರ್ಪಡು 
ತ್ತಿತ್ತು. ಅಲ್ಲದೆ ವೀಣಾದ೦ಡಿಯಲ್ಲಿ ವಿರಾಮ ಮತ್ತು ಶೇಖರಗಳ ಸಂದಿಗ್ದ ಪ್ರಮಾಣ 
ಗಳೂ ಪ್ರಯುಕ್ತವಾಗುತ್ತಿದ್ದವು. ಪುರಂದರಾದಿ ಹರಿದಾಸರು ಈ ವ್ಯತ್ಯಾಸಗಳನ್ನು ನಿವಾರಿಸಿ 
ಲಘು, ಅನುದ್ರುತ ಮತ್ತು ದ್ರುತ ಎ೦ಬ ಸಾಧಾರಣ ಅ೦ಗರಚನೆಯನ್ನೇ ಸ್ಥಾಪಿಸಿದರು. 
ಅಟ್ಟತಾಳವು ಹೀಗೆಯೇ ಎರಡು ದ್ರುತಗಳು, ನಂತರ ಖಂಡಜಾತಿಯ ಎರಡು ಲಘುಧ್ದಳು 
ಎಂಬುದನ್ನು ಎರಡು ಲಘುಗಳು, ಎರಡು ದ್ರುತಗಳು ಎಂಬ ವಿಪರೀತ ಅಂಗರಚನೆ 
ಯಾಗಿ ಮಾರ್ಪಡಿಸಿಕೊಂಡಿತು. ಏಕಕಾಲದಲ್ಲಿ ಬರುತ್ತಿದ್ದ ಏಕೈಕದ್ರುತವು ಏಕೈಕಲಘು 
ವಾಗಿ ಮಾರ್ಪಟ್ಟಿತು; ಇದಕ್ಕೆ ಆದಿತಾಲವೆ೦ಬ ಸ೦ಜ್ಞೆಯಿತ್ತು. ಹೀಗೆ ರೊ೦ಪಟಿವು ಆದಿ 
ತಾಲವಾಗಿಯೂ ಆದಿತಾಲವು ಏಕತಾಲವಾಗಿಯೂ ವ್ಯತ್ಕಾಸವಾದುದು ಒ೦ದು ಐತಿಹಾಸಿಕ 
ಸ್ವಾರಸ್ಯ. ಲಘುಜಾತಿ, ವಿರಾಮ, ಲಘುಶೇಖರ, ಅನುದ್ರುತ ಮೊದಲಾದ ಕಲ್ಪನೆಗಳು ಈ 
ಕಾಲದಲ್ಲಿ ತಾಳಪದ್ದತಿಯನ್ನು ಹೇಗೆ ಪ್ರಭಾವಗೊಳಿಸಿ ಮಾರಿಸಿದವು ಎಂಬುದನ್ನು ಬೇರೆಡೆ 
ಹೇಳಿದ್ದೇನೆ. ಅದರ ಪುನರುಕ್ತಿ ಇಲ್ಲಿ ಪ್ರಸಕ್ತವಲ್ಲ. ಈ ತಾಳಾಲ೦ಕಾರಗಳನ್ನು ಮೂರು 
ಕಾಲಗಳಲ್ಲಿ ನಡೆಸುವ ಇಂದಿನ ಪಾಠಕ್ರಮವು ಅಷ್ಟೇನೂ ಪ್ರಾಚೀನವಲ್ಲವೆ೦ಬುದನ್ನು 
ಸೂಚಿಸಿದರೆ ಸಾಕು. 


(ಈ) ಪಿಳ್ಳಾರಿಗೀತೆಗಳು 

ಹೆಚ್ಚು ಕಡಿಮೆ ಎಲ್ಲ ದ್ರಾವಿಡಭಾಷೆಗಳಲ್ಲಿಯೂ ಪಿಳ್ಳೆ (ಎಂದರೆ ಪುಟ್ಟದು, ಹ್ರಸ್ಟ 
ವಾದುದು) ಎ೦ಬ ಮೂಲಶಬ್ದವು ಅಲ್ಪಾರ್ಥಕಸೂಚಕವಾಗಿಯೂ ಸಾಧಾರಣವಾಗಿಯೂ 
ಇದೆ. ಕನ್ನಡದಲ್ಲಿ ನರಪಿಳ್ಳೆ, ಚಿಳ್ಳೆ ಪಿಳ್ಳೆ, ಪಿಳ್ಳಂಗೋವಿ ಎಂಬ .ಶಬ್ದಗಳು ಚಿರಪರಿಚಿತ 
ವಷ್ಟೆ. ಗುಜ್ಜ ಎಂಬುದು ಮುದ್ದಿಗಾಗಿ ಮತ್ತು ಇನ್ನೂ ಅಲ್ಪಾರ್ಥದಲ್ಲಿ ಗುಜ್ಜಾರಿ ಆದಂತೆ 
ಪಿಳ್ಳೆಯೂ ಪಿಳ್ಳಾರಿ ಆಯಿತು. ದೇವತೆಗಳಲ್ಲಿ ಅತ್ಯಂತ ಪುಟ್ಟವನಾದ ಗಣಪತಿಗೆ ಪಿಳ್ಳಾರಿ 
ಎಂಬ ಹೆಸರಿನ ಕಲ್ಪನೆಯು ಬಹುಶಃ ಈ ಅರ್ಥದ ಸುತ್ತಲೂ ಬೆಳೆಯಿತು. ಗೋಮಯ 
ದಲ್ಲಿ ಪಿಳ್ಳಾರಿಯನ್ನು ಮಾಡಿ ಅದರಲ್ಲಿ ಗರಿಕೆಯನ್ನು ಸೆಕ್ಕಿ ಗಣಪತಿಯೆಂದು ಪೂಜೆ 
ಮಾಡುವ ರೂಢಿಯೂ ಸುವಿದಿತವೆ. ಇದೇ ಕಲ್ಪನೆಯು ತಮಿಳಿನಲ್ಲಿ ಪೂಜ್ಯ ಭಾವ 
ಸೂಚನೆಯೊಡನೆ ಪಿಳ್ಳೈೆಯಾರ್‌ ಆಯಿತು. 

ಪಿಳ್ಳಾ ರಿಗೀತೆ ಎ೦ಬ ಹೆಸರು ಎರಡು .ರೀತಿಗಳಲ್ಲಿಯೂ ಅನ್ವರ್ಥವೇ ಆಗಿದೆ ; ಅದು 
ಗಣಪತಿ ವಿಷಯಕವೂ ಹೌದು, ಗೇಯಪ್ರಬ೦ಧಗಳಲ್ಲಿ ಅತ್ಯಂತ ಪುಟ್ಟದೂ ಹೌದು. 
ಪುರಂದರದಾಸರು ಮಲಹರಿರಾಗದಲ್ಲಿ ರಚಿಸಿರುವ ಲಂಬೋದರ, ಕುಂದಗೌರ, ಕೆರೆಯ 
ನೀರನು ಮತ್ತು ಪದುಮನಾಭ ಈ ನಾಲ್ಕನ್ನು ಪಿಳ್ಳಾರಿಗೀತೆಗಳೆಂದು ಸಾಮಾನ್ಯವಾಗಿ 
ಹೆಸರಿಸಲಾಗುತ್ತದೆ. ಇವುಗಳಲ್ಲಿ ಲಂಬೋದರ ಗೀತವೊಂ೦ದನ್ನೇ ಪಿಳ್ಳಾರಿಗೀತವೆ೦ದು 
ತಿಳಿದು ಉಳಿದವುಗಳನ್ನು ಅದರ ಅನುಬಂಧಗಳೆಂದು ವ್ಯವಹರಿಸಿರುವುದು ಹೆಚ್ಚು ಕಡಿಮೆ 


: ಕರ್ಣಾಟಕಸ೦ಗೀತಪಥದಲ್ಲಿ ಹರಿದಾಸಪ೦ಥ ೨೮೭ 


ಎಲ್ಲ ಗ್ರಂಥಸ್ಥ ಆಕರಗಳಲ್ಲಿಯೂ ಕಂಡು ಬರುತ್ತದೆ. ಇವುಗಳನ್ನೆಲ್ಲ ಒಟ್ಟು ಸೇರಿಸಿ 
ಒಂದೇ ಪ್ರಬ೦ಧವೆ೦ದು ಸಂಪ್ರದಾಯವು ಭಾವಿಸುತ್ತದೆ. ಇದರಲ್ಲಿ ಆಶ್ಚರ್ಯಕರವಾದುದು, 
ಏನೂ ಇಲ್ಲ. ಎರಡು ಅಥವಾ ಹೆಚ್ಚು ಸಣ್ಣ ಪ್ರಬ೦ಧಗಳನ್ನು ನಿರ್ದಿಷ್ಟಕ್ರಮದಲ್ಲಿ ಏರ್ಪ 
ಡಿಸಿ ಅವುಗಳನ್ನೆಲ್ಲ ಸಮಷ್ಟಿಯಲ್ಲಿ ವ್ಯವಹರಿಸುವುದೂ ಒಂದೇ ಪ್ರಬಂಧರೀತಿಯೆಂದು 
ತಿಳಿದು ಹಾಡಿ ನುಡಿಸುವುದೂ ಸಾವಿರವರ್ಷಗಳಿಗಿ೦ತ ಹಿ೦ದಿನಿ೦ದಲೂ ನಮ್ಮ ಸ೦ಗೀತ 
ರೂಢಿಯಲ್ಲಿ ಇರುವ೦ತಹದೇ. ಶಾಸ್ತ್ರದಲ್ಲಿ ಇಂತಹವುಗಳನ್ನು ಆಲಿಕ್ರಮವೆಂದು ಕರೆದಿದೆ. 
ಈ ರೀತಿಯ ಪ್ರಬಂಧಗಳ ಸಮುಚ್ಚಯವನ್ನು--ರಾಗಮಾಲಿಕೆ ಎಂಬಂತೆ-ಪ್ರಬಂಧ 
ಮಾಲಿಕೆ ಎ೦ದು ಬೇಕಾದರೆ ಕರೆಯಬಹುದು. ಸುಳಾದಿಯು ಈ ಜಾತಿಗೆ ಸೇರಿದ ಪ್ರಬಂಧ. 
ಸುಳಾದಿಯನ್ನು ಇಲ್ಲಿ ಉದಾಹರಣೆಯಾಗಿ . ತೆಗೆದುಕೊಂಡಿರುವುದಕ್ಕೆ ಒ೦ದು ವಿಶೇಷ 
ಕಾರಣವಿದೆ ; ಅದನ್ನು ಮುಂದೆ ಹೇಳಲಾಗುವುದು. 

ಮೇಲೆ ಹೇಳಿದ ನಾಲ್ಕು ಗೀತೆಗಳನ್ನು ಪಿಳ್ಳಾರಿಗೀತೆಗಳೆ೦ಬ ಸಮುಚ್ಚಯನಾಮದಿಂದ 
ವ್ಯವಹರಿಸುವುದೇನೋ ಉಂಟು ; ಆದರೆ ಅವೆಲ್ಲ ಪುರಂದರದಾಸರಿ೦ದಲೇ ರಚಿತವಾಗಿವೆ 
ಎಂದೇನೂ ಅಲ್ಲ; ಲಂಬೋದರ, ಕು೦ದಗೌರ, ಕೆರೆಯ ನೀರನು ಎ೦ಬ :ಮೂರು ಗೀತೆ 
ಗಳಲ್ಲಿ ವಾಗ್ಗೇಯಕಾರನ ಅಂಕಿತವಿಲ್ಲ ; ಆದರೂ ಇವು ಪುರಂದರದಾಸಕೃತ ಎಂಬುದಕ್ಕೆ 
ಪ್ರಬಲವಾದ ಪರ೦ಪರಾನುಗತವಾದ ನ೦ಬುಗೆಯೂ ಸ್ವಲ್ಪಸಾಕ್ಸ್ಯವೂ ಇವೆ. ಆದರೆ 
ಪದುಮನಾಭ ಎಂಬ ಗೀತೆಯು ಅವರದಲ್ಲ. ಅದರಲ್ಲಿ "ಅಭಿನವಪುರಂದರ' ಎಂಬ 
ಅಂಕಿತವಿದೆ. ಈ ಅ೦ಕಿತವುಳ್ಳ ಹರಿದಾಸರೊಬ್ಬರು. ಅನೇಕ ದೇವರನಾಮ ಮುಂತಾದವು 
ಗಳನ್ನು ರಚಿಸಿದ್ದು ಅವು ಈಗ ದೊರೆಯುತ್ತವೆ. ಇವರು ಪುರಂದರದಾಸರ ಮಗನೇ 
ಆಗಿದ್ದರೆ೦ದು ಹರಿದಾಸಪರ೦ಪರೆಯ ಸಾ೦ಪ್ರದಾಯಿಕರು ಹೇಳುತ್ತಾರೆ. ಇದು ಹೇಗಾ 
ದರೂ ಇರಲಿ, ಪುರಂದರದಾಸರ ನ೦ತರದವರು ಇದನ್ನು ರಚಿಸಿದರೆಂದೂ ಅವರೋ 
ಇತರರೋ ಇವುಗಳನ್ನು ಒಟ್ಟುಗೂಡಿಸಿ ಪಿಳ್ಳಾರಿಗೀತೆಗಳೆ೦ದು ಕರೆದರೆ೦ದೂ, ಇದು 
ಅಭ್ಯಾಸಗಾನದಲ್ಲಿ ಸೇರಿಕೊ೦ಡಿತೆ೦ದೂ ಭಾವಿಸಿಕೊಳ್ಳಲು ಅಡ್ಡಿಯಿಲ್ಲ. ಹೀಗಾಗಿ ಮೂರು 
ಪಕ್ಷಗಳು ಆಲೋಚನೆಗೆ ಅರ್ಹವಾಗುತ್ತವೆ : ಪುರಂದರದಾಸರೇ ಅಭ್ಯಾಸಗಾನವನ್ನು 
ವ್ಯವಸ್ಥೆಗೊಳಿಸಿದರೆ ? ಅವರಿಂದ ಸ್ಫೂರ್ತಿಪಡೆದು ನಂತರದವರು ಇದನ್ನು ಮಾಡಿದರೆ? 
ಅಭಿನವಪುರಂದರ ಎಂಬ ಅಂಕಿತದಲ್ಲಿ "ಪುರಂದರ' ಎಂಬ ಅಂಶವನ್ನು ಮಾತ್ರ 
ಗ್ರಹಿಸಿದ ತಮಿಳುನಾಡಿನವರು ಇಡೀ ಅಭ್ಯಾಸಗಾನ ಪದ್ಧತಿಯನ್ನು ಪುರ೦ದರದಾಸರಿಗೆ 
ಆರೋಪಿಸಿರಬಹುದೆ ? 

ಇದು ಏನೇ ಇರಲಿ. ಪಿಳ್ಳಾರಿ ಗೀತೆಗಳು ಹರಿದಾಸಕೃತಗಳೆ೦ಬುದರಲ್ಲಿ ಯಾವ 
ಸ೦ದೇಹವೂ ಇಲ್ಲವಷ್ಟೆ. ಇದಕ್ಕೆ ಸ೦ಬ೦ಧಿಸಿದ೦ತೆ ಇನ್ನೂ ಕೆಲವು ಟಿಪ್ಪಣಿಗಳನ್ನು ಇಲ್ಲಿ 
ಸೇರಿಸಬಹುದು; ಇವು ನನ್ನ ಸ೦ಶೋಧನೆಯಲ್ಲಿ ಬೆಳಕುಕ೦ಡ ಸ೦ಗತಿಗಳು : ಮೊದಲ 
ನೆಯದಾಗಿ ಕೆರೆಯ ನೀರನು ಕೆರೆಗೆ ಚಿಲ್ಲಿ ಎಂಬ ಗೀತವು ಮೂಲತಃ ಪಿಳ್ಳಾರಿ ಗೀತ 
ಯಾಗಿದ್ದ ಹಾಗೆ ಕಾಣುವುದಿಲ್ಲ. ಏಕೆ೦ದರೆ ಇದು ಪುರಂದರದಾಸರು ಮಲಹರಿ ರಾಗದಲ್ಲಿ 


೨೮೮ ಕರ್ಣಾಟಕಸ೦ಗೀತವಾಹಿನಿ 


ರಚಿಸಿರುವ ಒ೦ದು ಸುಳಾದಿಯ ನುಡಿಯಾಗಿರುವುದು ಮೈಸೂರು ವಿಶ್ವವಿದ್ಯಾನಿಲಯದ 
ಕನ್ನಡ ಅಧ್ಯಯನ ಸಂಸ್ಥೆಯ 8೫೭೦ ಎ೦ಬ ಹಸ್ತಪ್ರತಿಯಿ೦ದ ತಿಳಿದುಬರುತ್ತದೆ. ಗ್ರಂಥ' 
ಸಂದರ್ಭದಿಂದ ಈ ಖರಿಡವು ಈ ಸುಳಾದಿಯ ಅವಿಭಾಜ್ಯ ಅ೦ಗವಾಗಿದೆಯೆ೦ಬುದು 
ಸ್ಪಷ್ಟವಾಗಿದೆ. ಇದನ್ನೂ ಮೇಲ್ಕಂಡ ನಾಲ್ಕು ಗೀತೆಗಳನ್ನೂ ಕಲೆಹಾಕಿ ಒ೦ದೇ ಪ್ರಬಂಧ 
ವೆ೦ದು ಪರಿಗಣಿಸಿರುವ ಪರ೦ಪರೆಯನ್ನು ಗಮನಿಸಿದರೆ ಪಿಳ್ಳಾರಿ ಗೀತೆಗಳಿಗೂ 
ಸುಳಾದಿಗೂ ಇರುವ ನಿಕಟ ಸ೦ಬ೦ಧವು ಸುಸ್ಪಷ್ಟವಾಗುತ್ತದೆ. ಸುಳಾದಿಗಳಿಗೆ ಗೀತೆಗಳೆಲಬ 
ಪರ್ಕಾಯನಾಮವಿದ್ದುದನ್ನು ಇದೇ ಕಾಲದ ವೆ೦ಕಟಮಖಿಯು ಸ್ಪಷ್ಟೋಕ್ತಿಯಲ್ಲಿ ಹೇಳು 
ತ್ತಾನೆ : 
(ಇತಿ ಚೀದುಚ್ಯತೇ ) ಗೀತಶಬ್ದೋ$*ಯ೦ ಯೋಗತಃ ಪುನಃ | 
ಪ್ರಬ೦ಧಾಲಾಪಠಾಯಾನಾ೦ ವಾಚಕಃ ಸ್ಯಾತ್‌ ತಥಾಂಪ್ಯಸೌ | 
ರೂಢ್ಯಾ ಸಾಲಗಸೂಡಾಖ್ಯಗೀತಭೇದೈಕವಾಚಕಃ | 
(ಚತುರ್ದ೦ಡೀ ಪ್ರಕಾಶಿಕಾ. ೮.೩, ೪) 
ಸುಳಾದಿಗಳಿ೦ದ ಸಂಗ್ರಹಿಸಿದ ಈ ಖಂಡಗಳಿಗೆ ಗೀತಗಳೆ೦ದೇ ಹೆಸರು ಉಳಿದುದು 
--ಅದರಲ್ಲಿಯೂ ಸುಳಾದಿಗಳು ರೂಢಿಯಿಂದ ಮರೆಯಾಗಲು. ತೊಡಗಿದಾಗ ಉಚಿತ 
ವಾಗಿಯೇ ಇದೆ. ಅಷ್ಟೇ ಅಲ್ಲದೆ ಲಂಬೋದರ, ಕುಂದಗೌರ, ಕೆರೆಯ ನೀರನು ಮತ್ತು 
ಪದುಮನಾಭ ಎ೦ಬ ಈ ನಾಲ್ಕು ಗೀತೆಗಳು ಮಲಹರಿರಾಗದಲ್ಲಿಯೇ ಆದರೆ ಬೇರೆ ಬೇರೆ 
ತಾಳಗಳಲ್ಲಿರುವುದನ್ನು ನೋಡಿದಾಗ, ಪ್ರಾರಂಭದಲ್ಲಿ ಇವುಗಳನ್ನು ಸಮಷ್ಟಿಯಲ್ಲಿ 
ಒ೦ದು ಸುಳಾದಿಯೆಂದೇ--ಎಂದರೆ ಗೀತವೆ೦ದೇ--ಭಾವಿಸಿಕೊಳ್ಳಲಾಗಿದ್ದು ಹದಿನೆಂಟ 
ನೆಯ ಶತಮಾನದ ವೇಳೆಗೆ ಇದರ ಖಂಡಗಳು ಸ್ವತ೦ತ್ರಸ್ಥಾನಮಾನಗಳನ್ನು ಪಡೆದು ಗೀತ 
ಗಳೆಂಬ ಹೆಸರಿನಿಂದ ನಿ೦ತಿರಬಹುದೆ೦ಬುದು ಸಂಭಾವ್ಯವಾಗಿದೆ. ಏಕೆಂದರೆ ತುಳಜನು 
ಸ೦ಗೀತಸಾರಾಮೃತದ ರಾಗವಿವೇಕಪ್ರಕರಣದಲ್ಲಿ ಲಕ್ಷ್ಯದಿಂದ ಉದಾಹರಣೆಗಳನ್ನು ಎತ್ತಿ 
ಕೊಡುವಾಗ ಸುಳಾದಿಗಳಿಂದಲೂ ಗೀತಗಳಿ೦ದಲೂ ಪ್ರತ್ಯೇಕವಾಗಿ ಉದ್ಧರಿಸಿಕೊಳ್ಳು 
ತ್ತಾನೆ." : ಇದರ ನಂತರದ ಎಲ್ಲ ಗ್ರಂಥಸ್ಥ ಆಕರಗಳೂ ಈ ಗೀತೆಗಳನ್ನು ಇದೇ 
ಅನುಕ್ರಮದಲ್ಲಿ ಕೊಡುವುದೂ ಪಾಠಕ್ರಮದಲ್ಲಿಯೂ ಇದೇ ಅನುಕ್ರಮವನ್ನು ತಪ್ಪದೆ 
ಅನುಸರಿಸುವುದೂ ಈ ಅನುಮಿತಿಯನ್ನು ಸಮರ್ಥಿಸುತ್ತವೆ. ಒಟ್ಟಿನಲ್ಲಿ, ಬೇರೆ ಬೇರೆ 
ಆಕರಗಳಿಂದ ಪುರಂದರದಾಸರ, ಅಭಿನವ ಪುರಂದರದಾಸರ ರಚನೆಗಳನ್ನು ಪೂರ್ತಿ 
ಯಾಗಿಯೋ ಆಂಶಿಕವಾಗಿಯೋ ಒಟ್ಟುಗೂಡಿಸಿ ಅದನ್ನು ಅಭ್ಯಾಸಗಾನಪದ್ಧತಿಯಾಗಿ 
ಏರ್ಪಡಿಸಿರಬಹುದೆ ಎಂಬುದು ಚಿಂತ್ಯವಾಗಿದೆ. ಹೀಗಾಗಿದ್ದರೆ ಇದು ಪುರಂದರದಾಸರ 
ನ೦ತರ ನಡೆದಿರಬೇಕಷ್ಟೆೇ 
ಎರಡನೆಯದು ಮಲಹರಿರಾಗದ ಕುಂದಗೌರ ಎಂಬುದರ ಪ್ರಾಚೀನತೆಯನನ್ನು 
ಕುರಿತದ್ದು. ತುಳಜನು ಸ೦ಗೀತಸಾರಾಮೃತದ ರಾಗವಿವೇಕಪ್ರಕರಣದಲ್ಲಿ ಮಲಹರಿ 
ರಾಗದ ಲಕ್ಷಣವನ್ನು ನಿರೂಪಿಸುವಾಗ "ವಿರೂಪಾಕ್ಷಕರುಣಾಕರ' ಎ೦ಬ ಇದರ ಅಂಶ 


ಕರ್ಣಾಟಕಸ೦ಗೀತಪಥದಲ್ಲಿ ಹರಿದಾಸಪಂಥ ೨೮೯ 


ವನ್ನು 'ಧರಿರಿಸಧಪಧಪಮಗರಿಸ' ಎಂಬ ಧಾತುಖಂಡದೊಡನೆಯೇ ಲಕ್ಷೋೋದಾಹರಣೆ 
ಯಾಗಿ ಕೊಟ್ಟಿದ್ದಾನೆ. ಇದಾದ ನ೦ತರ ಕೂಡಲೇ "ಇತಿ ಗೀತಪ್ರಯೋಗಃ' ಎ೦ದು ಅವನು 
ಹೇಳುವುದರಿಂದ ಕಡೆಯಪಕ್ಷ ಹದಿನೆಂಟನೆಯ ಶತಮಾನದಿಂದಲೂ, ರೂಢಿಬಲವನ್ನು 
ಗಮನಿಸುವುದಾದರೆ ಇನ್ನೂ ೫೦-೧೦೦ ವರ್ಷಗಳಷ್ಟು ಹಿಂದಿನಿಂದಲೂ, ಇದು ಗೀತ 
ವಾಗಿಯೇ ಪ್ರಯುಕ್ತವಾಗುತ್ತಿತ್ತು. ಹಾಗಾದರೆ ಪುರಂದರದಾಸರು ಇದನ್ನೂ ಲಂಬೋದರ 
ಎಂಬುದನ್ನೂ ಗೀತೆಯಾಗಿ ರಚಿಸಿದ್ದರೆ ? ಈ ನಾಲ್ಕು ಗೀತೆಗಳಲ್ಲಿಯೂ ಬೇರೆ ಬೇರೆ 
ದೇವರುಗಳ ಸ್ತುತಿಯೂ ವಿಷಯವೈವಿಧ್ಯವೂ ಇರುವುದನ್ನು ಗಮನಿಸಿದರೆ ಇವುಗಳನ್ನೆಲ್ಲ 
ಮೂಲತಃ ಒಂದೇ ಗೇಯಪ್ರಬಂಧವಾಗಿ ಪುರಂದರದಾಸರು ರಚಿಸಿದ್ದರು ಎಂಬುದು 
ದುರೂಹ್ಯವಾಗುತ್ತದೆ. ಆದುದರಿಂದ ಇವುಗಳ (ಹದಿನೇಳನೆಯ ಶತಮಾನದ) ಮಧ್ಯಂತರ 
ಕಾಲದಲ್ಲಿ ಸಂಕಲಿತವಾಗಿ ನಂತರ ಒಡೆದು ಬೇರೆಬೇರೆಯಾಗಿರಬಹುದೆಂಬ ಅನು 
ಮಿತಿಯು ಇನ್ನೂ ಹೆಚ್ಚು ಸಂಭಾವ್ಯತೆಯನ್ನು ಗಳಿಸಿದೆ. 


ಭಾಂಡೀರಭಾಷೆಯ ಗೀತೆಗಳು 

ಮೂರನೆಯ ಟಿಪ್ಪಣಿಯು "ಅನಲೇಕರ' ಗೀತೆಯನ್ನು ಕುರಿತದ್ದು. ಈಗ ಇದನ್ನು ಶುದ್ಧ 
ಸಾವೇರಿಯಲ್ಲಿ ಹಾಡಲಾಗುತ್ತಿದೆಯಷ್ಟೆ. ಶುದ್ಧಸಾವೇರಿಯು ಈಗ ಹರಿಕಾ೦ಭೋಜಿ 
ಮೇಳ(28)ದಲ್ಲಿ ಗನಿ-ಲೋಪದಿ೦ದ ಔಡುವವಾದ ಉಪಾ೦ಗಜನ್ಯವಾಗಿ ರೂಢಿಯಲ್ಲಿದೆ; 
ಒಮ್ಮೊಮ್ಮೆ ಧೀರಶ೦ಕರಾಭರಣಮೇಳ(29)ದಲ್ಲಿ ಜನ್ಯವೆ೦ದು ಇದೇ ಲಕ್ಷಣಗಳೊಡನೆ 
ವರ್ಣಿತವಾಗಿರುವುದೂ ಉಂಟು. ಇದರಲ್ಲಿ ಗನಿ-ಗಳ ಅನುಸ್ವರ ಪ್ರಯೋಗವಿಲ್ಲದಿರು 
ವುದರಿಂದ ಈ ಮೇಳಭೇದವು ಅಷ್ಟೇನೂ ಮುಖ್ಯವಲ್ಲ. ಈ ರಾಗದ ಲಕ್ಷಣವನ್ನೂ 
ಇತಿಹಾಸವನ್ನೂ ಬೇರೆಡೆಯಲ್ಲಿ ಸಾಕಷ್ಟು ವಿಸ್ತಾರವಾಗಿ ವಿವೇಚಿಸಿದ್ದೇನೆ. 

ಆದರೆ ಶುದ್ಧ ಸಾವೇ೦ರಿಯು ಮೊದಲು ಮಾಯಾಮಾಲವಗೌಲಮೇಳ(15)ದಲ್ಲಿ ಜನ್ಯ 
ವಾಗಿದ್ದುದು ಕ೦ಡುಬರುತ್ತದೆ. ಹೀಗೆ ತುಳಜನು ಅದನ್ನು ಮಾಲವಗೌಡ(15)ಜನ್ಯ, 
ಗನಿ-ಹೀನವಾದ ಔಡುವ, ಸ-ಗ್ರಹ, ಪ್ರಾತರ್ಗೇಯ ಎಂದು ನಿರೂಪಿಸಿದ್ದಾನೆ. ಮುದ್ದು 
ವೆ೦ಂಕಟಮಖಿಯು ಇದನ್ನು ಇದೇ ಲಕ್ಷಣಗಳೊಡನೆ ಮುಖಾರಿಮೇಳ(1)ದಲ್ಲಿ ಸೇರಿಸಿ 
ದ್ದಾನೆ. ಗನಿ-ಲೋಪದಿ೦ದಲೂ, ಇವುಗಳ ಅನುಸ್ವರಪ್ರಯುಕ್ತಿಯ ಅಭಾವದಿಂದಲೂ ಈ 
ಮೇಳಾನ್ವಯ ವ್ಯತ್ಯಾಸವು ಕೇವಲ ಗೌಣವಾದುದು. ಈ ಲಕ್ಷಣಕ್ಕೆ ಆರೋಹದಲ್ಲಿ 
(ಆಧುನಿಕ) ಅಂತರಗಾಂಧಾರವು ಸೇರಿಕೊಂಡರೆ ಈ ಶುದ್ಧಸಾವೇರಿಯು ಮಲಹರಿಯಾಗು 
ತ್ತದೆ; ಅವರೋಹದಲ್ಲಿ (ಆಧುನಿಕ) ಅ೦ತರಗಾ೦ಧಾರ-ಕಾಕಲಿನಿಷಾದಗಳನ್ನು ಸೇರಿಸಿ 
ಕೊ೦ಡರೆ ಸಾವೇರಿಯಾಗುತ್ತದೆ. ಅ೦ತರಗಾ೦ಧಾರಕ್ಕೆ ಉತ್ತರಾ೦ಗದಲ್ಲಿ ಸಮತೋಲನ 
ವನ್ನು೦ಟುಮಾಡಲು ಕಾಕಲಿನಿಷಾದವು ಸೇರಿಕೊಳ್ಳುವುದು ಉಚಿತವೇ ಆಗಿದೆ. 

ಮಲಹರಿರಾಗವು ಪ್ರಾಚೀನ ಭಾರತೀಯಸಂಗೀತದಲ್ಲಿ ಮಲ್ಲಾರೀ ಎಂಬ ಹೆಸರಿ 
ನೊಡನೆ ಬಹುಹಿಂದಿನ ಕಾಲದಿಂದಲೂ ಪ್ರಚಾರದಲ್ಲಿದೆ. ಇದೂ ಮಲ್ಲಾರವೂ 


೧೯ 


೨೯೦ ಕರ್ಣಾಟಕಸ೦ಗೀತವಾಹಿನಿ 


ಸಾವೇರಿಯೂ ಈಗಿನ ಧೀರಶ೦ಕರಾಭರಣ(೨೯)ಕ್ಕೆ ಪರಸ್ಪರವಾಗುವ ಸ್ವರಸ೦ಪತ್ತಿಯನ್ನೇ 
ಹೊಂದಿದ್ದವು. ಮಧ್ಯಂತರ ಯುಗದಲ್ಲಿ ಇವು ರಿಧ-ಗಳನ್ನು ಶುದ್ಧಸ್ಥಾನಕ್ಕೆ ಇಳಿಸಿಕೊಂಡು 
ಮಾಲವಗೌಡ(೧೫)ದಲ್ಲಿ ಜನ್ಯವಾದವು ; ಈಗಲೂ ಹಾಗೆಯೇ ಉಳಿದಿವೆ. ಹೀಗೆ ಮಲಹರಿ 
ಮತ್ತು ಸಾವೇರಿಗಳಲ್ಲಿ ನಿಕಟವಾದ ಸಂಬಂಧವು ಪ್ರಾಚೀನಕಾಲದಿಂದಲೂ ಅನುಸ್ಯೂತ 
ವಾಗಿದೆ. 

ಇಲ್ಲಿ 'ಅನಲೇಕರ' ಗೀತೆಯನ್ನು ಪ್ರಸ್ತಾಪಿಸಲು ಒದಗಿರುವ ಸಂದರ್ಭಗಳು ಎರ್ನಡು: 
ಇಂದು ಉಪಲಬ್ಧವಾಗಿರುವ ಸಕಲ ಗ್ರ೦ಥರಾಶಿಯಲ್ಲಿಯೂ ಈ ಗೀತೆಯನ್ನು ಪಿಳ್ಳಾರಿ 
ಗೀತೆಗಳಾದ ನಂತರ ಅವ್ಯವಹಿತವಾಗಿ ಕೊಡಲಾಗಿದೆ; ಇದರ ರಾಗವನ್ನು ಶುದ್ಧಸಾವೇರಿ 
ಯೆಂದೇ ನಿರ್ದೇಶಿಸಿದೆ. ಮೇಲೆ ಹೇಳಿರುವ ಬೆ೦ಗೇರಿಹಸ್ತಪ್ರತಿಯು ಇನ್ನೂ ಒಂದು ಹೆಜ್ಜೆ 
ಮುಂದೆ ಹೋಗಿ ಇದನ್ನು ಮಲಹರಿರಾಗದ ಗೀತೆಯೆಂದೇ ಹೇಳುತ್ತದೆ ; ಮಲಹರಿರಾಗದ 
ಧಾತುವನ್ನೇ ಕೊಡುತ್ತದೆ. ಆದುದರಿಂದ ಈ ವಾಡಿಕೆಯು ೨೦೦-೨೫೦ ವರ್ಷಗಳಷ್ಟು 
ಪ್ರಾಚೀನವಿರಬೇಕು. ಲ೦ಬೋದರವು ಪಿಳ್ಳಾರಿಗೀತೆಗಳ ಪ್ರಾರಂಭವಾಗಿರುವಂತೆ ಇದು 
ಅ೦ತ್ಯಗೀತೆಯಾಗಿರಬಹುದೆ ; ಕಾಲ ಕ್ರಮದಲ್ಲಿ ಇದರಲ್ಲಿ ಗಾಂಧಾರವು ಶಿಥಿಲವಾಗಿ, 
ಲಯಿಸಿಹೋಗಿ ಶುದ್ಧಸಾವೇರಿಯೆ೦ಬ ವ್ಯವಹಾರವು ಬಂದಿರಬಹುದೆ, ಎಂಬುದು ವಿಚಾರ 
ಯೋಗ್ಯವಾಗಿದೆ. ಇದರ ಭಾಷೆಯು ಭಾಂಡೀರ ; ಇದರಲ್ಲಿ ಲಂಬೋದರಪಿತನಾದ 
ಜಟಾಜೂಟ(ಶಿವ)ನನ್ನು ಸ್ತುತಿಸಿರುವಂತೆ ಕಾಣುತ್ತದೆ. 

ಪುರಂದರದಾಸರು (ಅಥವಾ ನಂತರದ ಹರಿದಾಸರು) ಭಾ೦ಡೀರಭಾಷೆಯಲ್ಲಿಯೂ 
ಕೃತಿರಚನೆ ಮಾಡಿದ್ದರು ಎ೦ಬ ಅನುಮಿತಿಯು ಇದರಿ೦ದ ಹೊರಡುತ್ತದೆ, ಅಲ್ಲವೆ ? 
ಇದಕ್ಕೆ ಇನ್ನೇನಾದರೂ ಆಧಾರವಿದೆಯೆ ? ಇದೆ ಎ೦ದೇ ಹೇಳಬೇಕು. ಇದೇ ನಾಲ್ಕನೆಯ 
ಟಿಪ್ಪಣಿ. ಪುರಂದರದಾಸರದೇ ಅಂಕಿತವಿರುವ ದೇಶಾಕ್ಸಿರಾಗದ ಗೀತೆಯೊಂದಿದೆ ; ಅತ್ಯಂತ 
ಅಪರೂಪ ಬಳಕೆಯಲ್ಲಿದೆ. “ಭಯಸಮಯದೇವ, ಉನಿದೇವ, ಶ್ರೀ ವೆ೦ಕಟಾಚಲದೇವ 
ನಲರೆ ಶ್ರೀ ಪುರಂದರವಿಠಲರಾಯ ಶ್ರೀ ವೆ೦ಕಟಾಚಲದೇವನಲರೆ ಕೇರಳಮಣಿ ದಣಿಸು 
ವರೆ' ಎಂಬುದು ಇದರ ಮಾತು. ಇದರಲ್ಲಿನ 'ದಣಿಸುವರೆ' ಎಂಬ ದೈನ್ಯಭಾವದ 
ಪ್ರಶ್ನೆಯು ಕನ್ನಡದಲ್ಲಿದೆಯಷ್ಟೆ. ಪಿಳ್ಳಾರಿಗೀತೆಗಳನ್ನೇ ಅಲ್ಲದೆ ಬೇರೆ ಗೀತಗಳನ್ನೂ 
ಪುರಂದರದಾಸರು ರಚಿಸಿದ್ದರು ಎನ್ನಲು ಇದು ಒಂದು ರುಜುವಾತು. 


ರಚನಾವಿನ್ಯಾಸ 

ಪಿಳ್ಳಾರಿಗೀತೆಗಳು, ಅನಲೇಕರ ಮತ್ತು ಭಯಸಮಯದೇವ--ಇವುಗಳ ರಚನೆಯನ್ನು 
ಗಮನಿಸಿದಾಗ ಕೆಲವು ಸ್ವಾರಸ್ಯಗಳು ಹೊರಪಡುತ್ತವೆ. ಇವು ಯಥಾಕ್ಷರ ಪ್ರಬಂಧಗಳು; 
ಎಂದರೆ ಮಾತುವಿನ ಪ್ರತಿಯೊಂದು ಅಕ್ಷರಕ್ಕೂ ಒ೦ದೇ ಸ್ವರ. ಈ. ಸ್ವರವೂ ಆಯಾ 
ಅಕ್ಬರದಷ್ಟೇ ಕಾಲಪ್ರಮಾಣವನ್ನುಳ್ಳದ್ದು. ಒಂದೆರಡು ಅಪವಾದಗಳನ್ನು ಬಿಟ್ಟರೆ ಇದೇ 
ಸಾಮಾನ್ಯ ನಿಯಮ. ಮಲಹರಿರಾಗದ ಗೀತೆಗಳಲ್ಲಿ ಮ೦ದ್ರಧೈವತದಿ೦ದ ತಾರರಿಷಭದ 


ಕರ್ಣಾಟಕಸಂಗೀತಪಥದಲ್ಲಿ ಹರಿದಾಸಪಂಥ ೨೯೧ 


ವರೆಗೆ ಸಂಚಾರವಿದೆ. ಈ ಎಲ್ಲ ಗೀತೆಗಳೂ ಚತುರಶ್ರರೂಪಕ ಮತ್ತು ತ್ರಿಶ್ರತ್ರಿಪುಟವೆ೦ಬ 
ಎರಡೇ ತಾಳಗಳಲ್ಲಿ ನಿಬದ್ಧವಾಗಿವೆ. ಪ್ರತಿಯೊಂದೂ ದ್ವಿಧಾತುಕವಾದ ತಾರಾವಲೀ 
ಪ್ರಬಂಧ. ಉದ್ದಾ್ರ್‌ಹ, ಧ್ರುವಗಳು ಮಾತ್ರ ಇವುಗಳಲ್ಲಿ ಕಂಡುಬರುತ್ತವೆ ಇವೆಲ್ಲದ 
ರಲ್ಲಿಯೂ ಕೇವಲ ಒಂದು ಧಾತುಖಂಡವು ತನ್ನ ಅದೇ ಮಾತುವಿನೊಡನೆ ಪುನರುಕ್ತ 
ವಾಗುತ್ತದೆ. ಇದು ಲಂಬೋದರ ಗೀತೆಯೊಂದರಲ್ಲಿ ಕೃತಿಯಲ್ಲಿರುವಂತೆ ಪಲ್ಲವಿಯ 
ಸ್ಥಾನಮಾನಗಳನ್ನು ಹೊಂದಿದೆ. ಅದರಲ್ಲಿ ಉಳಿದ ಮಾತುವು ಏಕಧಾತುಕವಾದ ಮೂರು 
ಚರಣಗಳಲ್ಲಿ ಏರ್ಪಟ್ಟಿದೆ. ಇದು ಅನುಪಲ್ಲವಿಯಿಲ್ಲದ ಕೃತಿಯ ಸಂಕ್ಷಿಪ್ತ, ಪೂರ್ವ 
ರೂಪವಲ್ಲದೆ ಮತ್ತೇನು ? ಅನುಪಲ್ಲವಿಯು ಇದರಲ್ಲಿ ಇಲ್ಲ ಎಂದು ಖಚಿತವಾಗಿ 
ಹೇಳಲೂ ಬರುವಂತಿಲ್ಲ. ಏಕೆಂದರೆ "ಲ೦ಬೋದರಲಕುಮಿಕರ' ಎಂಬುದು ಎರಡು 
ತಾಳಾವರ್ತಗಳ ಪ್ರಮಾಣದಲ್ಲಿದ್ದು ಮಧ್ಯಷಡ್ಡದಲ್ಲಿ ಸ್ವಾಭಾವಿಕವಾಗಿ ನ್ಯಾಸಗೊಳ್ಳುತ್ತದೆ, 
ವಿರಮಿಸುತ್ತದೆ. ಇಷ್ಟು ಮಾತ್ರವನ್ನು ಪಲ್ಲವಿಯೆ೦ದಿಟ್ಟುಕೊ೦ಡರೆ, ಇದೇ ಚರಣಗಳ 
ನಂತರ ಪುನರುಕ್ತವಾಗುತ್ತದೆ, ಉಳಿದ ಮಾತುವು ಆಗುವುದಿಲ್ಲ. ಉಳಿದ ಮಾತುವಾದ 
"ಅ೦ಬಾಸುತ ಅಮರವಿನುತ' ಎ೦ಬುದು ಅದೇ ಪ್ರಮಾಣದ್ದಾಗಿದ್ದು ಅನುಪಲ್ಲವಿಗೆ ಅನು 
ರೂಪವಾಗಿದೆಯೆ೦ದು ಭಾಸವಾಗುತ್ತದೆ. ಇನ್ನೂ ಸಂದೇಹವು ಉಳಿದಿದ್ದರೆ, ಪ್ರತಿ 
ಚರಣದ ಉತ್ತರಾರ್ಧವೂ ಇದರ ಧಾತುವಿನಲ್ಲಿಯೇ ಪುನರುಕ್ತವಾಗುವುದನ್ನು ಗಮನಿಸ 
ಬೇಕು. ಇದು ತ್ಕಾಗರಾಜರೂ ಅವರ ವಾಗ್ಗೇಯಪರ೦ಪರೆಯವರೂ ಕೃತಿಯ ರಚನೆಗೆ 
ಇಟ್ಟುಕೊ೦ಡ ಧಾತುಮಾತೃಕೆಗೆ ಬೀಜರೂಪವಲ್ಲದೆ ಮತ್ತೇನು? ಈ ಪ್ರಭಾವಕ್ಕೆ ಮಣಿದೇ 
ಇರಬೇಕು, ವಾಸ್ತವಿಕವಾಗಿ "ಶ್ರೀ ಗಣನಾಥ' ಎಂದು ಪ್ರಾರಂಭವಾಗುವ ಈ ಗೀತೆಯನ್ನು 
ಲಂಬೋದರ ಲಕುಮಿಕರ ಎಂದು ಮೊದಲು ಮಾಡುವ ಪ್ರವೃತ್ತಿ ಇಂದು ಸಾರ್ವತ್ರಿಕ 
ವಾಗಿದೆ. 

ಉಳಿದ ಗೀತೆಗಳಲ್ಲಿ ಪುನರುಕ್ತವಾಗುವ ಧಾತುಮಾತುವಿನ ಅಂಶವು, ಎಂದರೆ ಧ್ರುವ 
ಖಂಡವು, ಹೀಗಿಲ್ಲ. ಹಾಡಿನ ಮಧ್ಯದಲ್ಲಿ ಇದು ಒಮ್ಮೆ ಕಾಣಿಸಿಕೊ೦ಡು ಅದರ 
ಅ೦ತ್ಯದಲ್ಲಿ ಪುನರುಕ್ತವಾಗುತ್ತದೆ; ಗೀತೆಯು ಸಾಮಾನ್ಯವಾಗಿ ಇದರಲ್ಲಿಯೇ ಮುಗಿಯು 
ತ್ತದೆ; ಎಂದರೆ ಧ್ರುವವೇ ಆಭೋಗದ ಕರ್ತವ್ಯವನ್ನೂ ನಿರ್ವಹಿಸುತ್ತದೆ. ಗೀತೆಯು 
ಪಿಳ್ಳಾರಿಯಾಗಿರಲಿ ಆಗದಿರಲಿ, ದ್ವಿಧಾತುಕವಾಗಿದ್ದರೆ ಇದೇ ನಿಯಮವನ್ನು ವಾಗ್ಗೇಯ 
ಕಾರರು ಇಟ್ಟುಕೊಂಡಿರುವ ಹಾಗೆ ಕಾಣಿಸುತ್ತದೆ. ಕಲ್ಯಾಣಿಯ "ಕಮಲಜದಳನಯನ' 
ಗೀತೆಯು ಇದಕ್ಕೆ ಒಂದು ನಿದರ್ಶನ. “ಕು೦ದಗೌರ'ದಲ್ಲಿ ಒಂದೇ ಧಾತುವು ಎರಡು 
ನುಡಿಗಳಲ್ಲಿಯೂ ಬಂದಿದ್ದು "ಮಂದಿರಾಯ ಮಾನಮಕಟ ಮಂದಾರಕುಸುಮಾಕರ ಮಕ 
ರಂದಂ ವಾಸಿತುವಾ(-ರೇ?)' ಎಂಬಲ್ಲಿ ಈ ನಿಯಮವು ಸಾರ್ಥಕವಾಗಿದೆ. “ಕೆರೆಯ ನೀರನು 
ಕೆರೆಗೆ ಚೆಲ್ಲಿ' ಗೀತೆಯಲ್ಲಿಯೂ ಇದೇ ರಚನಾ ತಂತ್ರವು'ಕಂಡುಬರುತ್ತದೆ ; ಇದರಲ್ಲಿ 
“ಹರಿಯ ಕರುಣದಲಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ' ಎ೦ಬ ಗೀತ 
ಖಂಡವು ಮರಳಿ ಬರುತ್ತದೆ. ದೇಶಾಕ್ಸಿರಾಗದ "ಭಯಸಮಯದೇವ' ಗೀತೆಯಲ್ಲಿ `ಶ್ರೀ 


೨೯೨ ಕರ್ಣಾಟಕಸ೦ಗೀತವಾಹಿನಿ 


ವೆ೦ಕಟಾಚಲದೇವನಲರೆ' ಎ೦ಬ ಭಾಗವು ಧ್ರುವಖಂಡ. "ಆನಲೇಕರ'ದಲ್ಲಿ "ಧಿನ್ನ೦ತಾಳ, 
ಪರಿಘತು' ಎಂಬ ಮಾತು ಭಾಗಗಳೂ “ಪಪಧ ಸರಿಸರಿ' ಎಂಬ ಧಾತುಖಂಡವೂ 
ಪುನರುಕ್ತವಾಗಿವೆ. ಇಲ್ಲಿನ ಧ್ರುವಖ೦ಡದ ಪುನರುಕ್ತಿಯು ಹೊಸ ಜಾಡನ್ನು ಹಿಡಿದಿರು 
ವುದು ಸ್ವಾರಸ್ಯವಾಗಿದೆ ; ಏಕೆಂದರೆ ಇದರಲ್ಲಿ ಪಾಟಾಕ್ಷರ ಸಹಿತವಾದ ಧಾತುವೂ 
ಮಾತುರಹಿತವಾದ ಧಾತುವೂ ಮಾತ್ರ ಮರಳಿಬರುತ್ತವೆ. ಈ ಗೀತೆಯಲ್ಲಿ ತೆನ್ನ ಪಾಟ, 
ಸ್ವರಗಳೂ ಇವೆ ; ಸ್ವರವು ತಾಲಸಹಿತವಾದ ಪ್ರಾ೦ಜಲಾಲಪ್ತಿಯಲ್ಲಿ ಬರುತ್ತದೆ. ಇದು 
ಪ್ರಾಚೀನವಾದ ಮಿಶ್ರಕರಣ ಪ್ರಬಂಧವನ್ನು ನೆನಪಿಗೆ ತರುತ್ತದೆ. 

ಈ ಎಲ್ಲ ಗೀತೆಗಳಲ್ಲಿಯೂ ಮಾತುವು ಅಖಂಡವಾಗಿಲ್ಲ. ಅವುಗಳ ಧಾತುವಿನಲ್ಲಿ 
ಸಾಮಾನ್ಯವಾಗಿ ಎರಡು ಖಂಡಗಳಿರುತ್ತವೆ. ಪ್ರಾಚೀನ ಪದ್ಧತಿಯನ್ನು ಅನುಸರಿಸಿ ಇವು 
ಗಳನ್ನು ಜಾವಡ, ಅ೦ತರಿ ಎಂದು ವಿಭಾಗಿಸಬಹುದು. ಪಲ್ಲವಿಯ ಅಂಶವಿರುವ 
ಗೀತೆಯನ್ನು ಬಿಟ್ಟು ಉಳಿದವುಗಳು ಉದ್ಲಾ್‌ಹ ಮತ್ತು ಧ್ರುವಗಳನ್ನು ಹೊಂದಿದ್ದು, 
ಧ್ರುವದ ಒಂದು ಅಂಶದಲ್ಲಿಯೇ ಮುಗಿಯುತ್ತವೆ. ರಾಗತಾಳಛಂದೋನಿಯಮಗಳು 
ಇಲ್ಲವಾದುದರಿಂದ ಅನಿರ್ಯುಕ್ತಪ್ರಬ೦ಧಗಳು. ಪಿಳ್ಳಾರಿಗೀತೆಗಳನ್ನು ಮಲಹರಿರಾಗದಲ್ಲಿ 
ಮಾತ್ರ ರಚಿಸಬೇಕೆಂಬ ನಿಯಮವೇನಾದರೂ ಸಾಂಪ್ರದಾಯಿಕವಾಗಿ ವಾಡಿಕೆಯಲ್ಲಿ ಇದ್ದಿ 
ದ್ದರೆ ಅವು ರಾಗನಿರ್ಭುಕ್ತಪ್ರಬಂಧಗಳು. ಪದತಾಲಗಳು ಮಾತ್ರ ಇರುವ ಗೀತೆಗಳು 
ತಾರಾವಲೀ ಜಾತಿಯವು. ಸ್ವರ, ಪದ, ಬಿರುದ, ಪಾಟ, ತೆನ್ನ ತಾಲ ಈ ಆರೂ ಅಂಗ 
ಗಳನ್ನುಳ್ಳ "ಆನಲೇಕರ' ಗೀತೆಯು ಮೇದಿನೀ ಜಾತಿಯದು. ಇವುಗಳನ್ನು ಇ೦ತಹ ಕ್ರಮ 
ದಲ್ಲಿಯೇ ಹಾಡಬೇಕೆ೦ಬ ವಾಡಿಕೆಯಿರುವುದರಿ೦ದ ಇವನ್ನು ಆಲಿಕ್ರಮ ಪ್ರಬಂಧಗಳೆನ್ನ 
ಬಹುದು. 


ಠಾಯೆ-ಪ್ರ ಬಂಧ 
ಪುರಂದರದಾಸರು ರಚಿಸಿದ ಗೇಯಕೃತಿರೀತಿಗಳನ್ನು ಸುಮಾರು ನೂರೈವತ್ತು ವರ್ಷಗಳ 
ನಂತಠದಲ್ಲಿ ಪ್ರಸನ್ನವೆ೦ಕಟದಾಸರು "ತಂದೆ ಪುರಂದರದಾಸರ ಸ್ಮರಿಸುವೆ' ಎಂಬ 
ಹಾಡಿನಲ್ಲಿ ಹೀಗೆ ಪಟ್ಟಿ ಮಾಡಿದ್ದಾರೆ : 
ಗೀತಠಾಯೆಸುಳಾದ್ಯುಗಾಭೋಗಪದಪದ್ಯ- 
` ವ್ರಾತ ಪ್ರಬ೦ಧರಚಿಸಿ ವಿಟ್ಕಲನ | 
ಪ್ರೀತಿಪಡಿಸಿ ಪ್ರತ್ಯಕ್ಷಕ೦ಡು ನಲಿವ ವೈಷ್ಣವಾಗ್ರ 
ನಾಥ ಪ್ರಸನ್ನವೆ೦ಕಟಕೃಷ್ಣಪ್ರಿಯನ ॥ 
ಇವುಗಳ ಪೈಕಿ ಗೀತೆಗಳನ್ನು ಈಗತಾನೇ ಪ್ರಸ್ತಾಪಿಸಿದೆ. ಅವರ ಸುಳಾದಿ, ಉಗಾ 
ಭೋಗಗಳನ್ನು ಕುರಿತ ವಿವೇಚನೆಯನ್ನು ವಿಸ್ತಾರವಾಗಿ ಬೇರೆಡೆಯಲ್ಲಿ ಮಾಡಿದ್ದೇನೆ. 
ಅವರು ರಚಿಸಿರಬಹುದಾದ ಠಾಯೆಗಳು ಒಂದೂ ಇಂದು ದೊರೆಯುವುದಿಲ್ಲ, ಎಂದರೆ 
ಇಲ್ಲಿ ಸಾಕು. ಠಾಯೆಯೆನ್ನುವುದು ಸಂಸ್ಕೃತದ ಸ್ಥಾಯಾಶಬ್ದದ ಅಪಭ್ರಂಶ. ಪಾರ್ಶ್ವದೇವ 


`ಕರ್ಣಾಟಕಸ೦ಗೀತಪಥದಲ್ಲಿ ಹರಿದಾಸಪ೦ಂಥ ೨೯೩ 


ನಿ೦ದ ಮೊದಲುಮಾಡಿಕೊ೦ಡು ಪ್ರಾಚೀನ ಶಾಸ್ತ್ರಕಾರರೆಲ್ಲರೂ ೯೬ ಠಾಯೆಗಳನ್ನು 
ರಾಗಲಕ್ಷಣದ ಪ್ರಸಕ್ತಿಯಲ್ಲಿ ಅಥವಾ ಪೀಠಿಕೆಯಲ್ಲಿ ನಿರೂಪಿಸಿದ್ದರೂ ಠಾಯೆಗೆ ಲಕ್ಷ್ಯ, 
ಪ್ರಪಂಚದ ಚತುರ್ದ೦ಡೀಗಳಲ್ಲಿ ಒಂದೆಂಬ ಪ್ರಾಶಸ್ತ್ಯವು ದೊರೆತುದು ಗೋಪಾಲ 
ನಾಯಕನಿಂದ, ಅದು ಉದ್ಭೃತವಾದುದು ಕಲ್ಲಿನಾಥನಿ೦ದ, ಅದಕ್ಕೆ ಲಕ್ಷ್ಯನಿರ್ಮಿತಿಯ 
ಸಮೃದ್ಧಿಯು ದೊರೆತದ್ದು ತಾನಪ್ಪಾಚಾರ್ಯನಿ೦ದ, ಅದು ಶಾಸ್ತ್ರದಲ್ಲಿ ಪ್ರತ್ಯೇಕಪ್ರಕರಣದ 
ಸ್ಥಾನಮಾನಗಳನ್ನು ಪಡೆದು ಪ್ರಕಾಶಿಸಿದ್ದು ವೆಂಕಟಿಮಖಿಯಿಂದ. ಠಾಯೆಯೆಂದರೆ 
ರಾಗದ ಅವಯವ. ಆದರೆ ರಾಗಾಲಪ್ತಿ ಸಂದರ್ಭದಲ್ಲಿ ಮಾತ್ರವಲ್ಲದೆ ಇದನ್ನು ಪ್ರತ್ಯೇಕ 
ವಾಗಿಯೇ ಸ್ಪತ೦ತ್ರಗೇಯ ರೀತಿಯನ್ನಾಗಿ ಹಾಡುವ ಪದ್ದತಿಯು ಇತ್ತೆಂದು ತೋರುತ್ತದೆ. 
ಇವುಗಳನ್ನು ಹಾಡುವುದು ಹೇಗೆ ಎಂಬುದನ್ನು ವೆ೦ಕಟಮಖಿಯು ಚತುರ್ದಂಡೀಪ್ರಕಾ 
ಶಿಕೆಯ ಸಪ್ತಮಪ್ರಕರಣದಲ್ಲಿ ವಿವರಿಸಿದ್ದಾನೆ. 

ಪುರಂದರದಾಸರೋ ಇತರ ಹರಿದಾಸರೋ ಠಾಯೆಗಳನ್ನು ರಚಿಸಿದ್ದರು ಎಂಬುದು 
ಅಸ೦ಭಾವ್ಯವಲ್ಲ. ಮೇಲೆ ಪ್ರಸ್ತಾಪಿಸಿರುವ ಕನ್ನಡ ಅಧ್ಯಯನ ಸಂಸ್ಥೆಯ 8೫೭೦ ಎಂಬ 
ಹಸ್ತಪ್ರತಿಯ ಕಟ್ಟೆಗೆ ಆಯತಸುಳಾದಿಗಳು ಎ೦ಬ ಹೆಸರನ್ನು ಕೊಟ್ಟಿದೆ. ಆಯಿತ್ತ ಎಂಬ 
(ತನಗೆ ತಿಳಿಯದ ಕಠಿಣ) ಶಬ್ದದ ಬದಲು ಲಿಪಿಕಾರನು ಆಯತ ಎ೦ಬ ಶಬ್ದವನ್ನು 
ಬಳಸಿದ್ದಾನೆ. ಆಯಿತ್ತ ಎನ್ನುವುದು ಆಕ್ಷಿಪ್ತಿಕಾ ಎನ್ನುವುದರ ತದ್ಭವ, ಸ್ವಸಮಯದಲ್ಲಿ 
ಕನ್ನಡಿಗರು ನಿರ್ಮಿಸಿಕೊ೦ಡ ಪರಿಭಾಷಾಸ೦ಜ್ಞೆ ಆಕ್ಸಿಪ್ತಿಕಾ ಎಂದರೆ ರಾಗದಲ್ಲಿ ಬರುವ 
ಒಂದು ಸ್ವಾಭಾವಿಕ ಖಂಡ, "ಸಂಗತಿ'. ವಿವಿಧ ಹರಿದಾಸವಾಗ್ಸೇಯಕಾರರು ರಚಿಸಿರುವ 
ಸುಳಾದಿಗಳನ್ನೂ ಇವುಗಳಿಗೆ ಅನ್ವಯವಾಗಿರುವ ರಾಗಗಳಿಗೆ ಆಯಿತ್ತಗಳನ್ನೂ (ಪ್ರತ್ಯೇಕ 
ವಾಗಿ) ಒಳಗೊ೦ಡಿರುವುದರಿ೦ದ ಆಯಿತ್ತ ಸುಳಾದಿಗಳು ಎ೦ಬ ಹೆಸರು ಈ ಹಸ್ತಪ್ರತಿಗೆ 
ಅನ್ವರ್ಥವಾಗಿದೆ. ಸುಳಾದಿಗಳಿಗೆ ನಿರ್ದಿಷ್ಟಧಾತುಗಳಲ್ಲಿ ಪ್ರಯೋಗವಿತ್ತೆ೦ಬುದು ಇದ 
ರಿಂದ ಸಿದ್ಧವಾಗುತ್ತದೆ. ಹೀಗೆ ವಾಗ್ಗೇಯಕಾರತ್ವವನ್ನು ಮೆರೆದ ಹರಿದಾಸರು ಠಾಯೆ 
ಗಳನ್ನು ರಚಿಸಿರಬಹುದೆ೦ಬುದು ಅಸ೦ಭಾವ್ಯವೇನಲ್ಲ. 

ವ್ಯಾಸರಾಯರು ರಚಿಸಿರುವ ಶಾಸ್ತ್ರೀಯಸ೦ಗೀತದ ಪ್ರಾಚೀನಪ್ರಬಂಧಗಳು ಕೆಲವು 
ದೊರೆತಿವೆ. ಆದರೆ ಪುರಂದರದಾಸರು ರಚಿಸಿದ್ದರೆ೦ದು ಪ್ರಸನ್ನವೆ೦ಕಟದಾಸರು ಹೇಳುವ 
ಪ್ರಬಂಧಗಳಲ್ಲಿ ಯಾವುದೂ ಇಲ್ಲಿಯವರೆಗೆ ದೊರೆತಿಲ್ಲ. ಅವರ ಗದ್ಯ, ಶ್ರೀಪಾದರಾಜರ 
ದಂಡಕ, ವಾದಿರಾಜರ ಭ್ರಮರಗೀತೆ ಮುಂತಾದ ಗೇಯಕೃತಿಗಳು ದೊರೆತಿದ್ದರೂ, 
ಪ್ರಾಚೀನಲಕ್ಷಣಲಕ್ಷಿತವಾದ ಪ್ರಬಂಧಗಳು ಉಪಲಬ್ದ್ಬವಿಲ್ಲ. ಇವರುಗಳ ಪದಗಳಲ್ಲಿ 
ತೆನ್ನ, ಪಾಟ, ಸ್ವರ ಮು೦ತಾದ ಪ್ರಬಂಧಾಂಗಗಳು ಅಲ್ಲಲ್ಲಿ ಗೋಚರಿಸುತ್ತವೆ ; ಆದರೂ 
ಸೂಡ, ಆಲಿಕ್ರಮ ಮತ್ತು ವಿಪ್ರಕೀರ್ಣಗಳೆ೦ಬ ವಿಂಗಡನೆಯಲ್ಲಿ ಪೂರ್ವಾಚಾರ್ಕರು 
ವರ್ಣಿಸಿರುವ ಪ್ರಬಂಧಗಳು ಮೇಲಿನ ಅಪವಾದಗಳನ್ನು ಬಿಟ್ಟರೆ--ಎಲ್ಲಿಯೂ ಕಾಣ 
ಸಿಗುವುದಿಲ್ಲ. ಅಂತೆಯೇ ಪುರಂದರದಾಸರು ಸ್ವರಜತಿಗಳನ್ನೂ ವರ್ಣಗಳನ್ನೂ ರಚಿಸಿ 
ದ್ಹಾರೆ೦ಬ ಪೊಳ್ಳು ಪ್ರಶಸ್ತಿಯು ಆಗಾಗ ಕೇಳಿಬರುವುದು೦ಟು. ನನಗೆ ತಿಳಿದಮಟ್ಟಿಗೆ ಈ 


೨೯೪ ಕರ್ಣಾಟಕಸ೦ಗೀತವಾಹಿನಿ 


ಮಾತಿನಲ್ಲಿ ಸತ್ಕಾ೦ಶವಿಲ್ಲ. ಈ ಎರಡು ರಚನೆಗಳೂ ಹುಟ್ಟಿಕೊ೦ಡಿದ್ದು ಹದಿನೆ೦ಟನೆಯ 
ಶತಮಾನದ ಸುಮಾರಿಗೆ ; ವರ್ಣದ ಪ್ರಥಮೋಲ್ಲೇಖವು ವೆ೦ಕಟಮಖಿಯ ಕಾಲದಲ್ಲಿ, 
ವಿಜಯರಾಘವಭೂಪಾಲನ ಆಸ್ಥಾನವಿದ್ವಾ೦ಸನಾಗಿದ್ದ ಲಿಂಗನಮಖಿ ತಿರುಕಾಮಯ್ಯನ 
"ಸತ್ಯಭಾಮಸಾ೦ತ್ಚನ'ದಲ್ಲಿ ಮೊದಲಬಾರಿಗೆ ಕಂಡುಬರುತ್ತದೆ. ವರ್ಣದ ಉತ್ಪತ್ತಿ ಮತ್ತು 
ವಿಕಾಸಗಳಲ್ಲಿ ಕನ್ನಡಿಗನಾದ ಪಚ್ಚಿಮಿರಿಯಂ ಆದಿಪ್ಪಯ್ಯನು ಪ್ರಮುಖಪಾತ್ರವನ್ನು ವಹಿಸಿ 
ದ್ವನೆ೦ದು ಇಲ್ಲಿ ಸೂಚಿಸಿದರೆ ಸಾಕು. ~ 


ಕೃತಿ-ಪದ 

ಕ್ಷೇತ್ರಯ್ಯನು ಪದಗಳ ಮೂಲಪುರುಷನೆ೦ದು ಸರ್ವೇಸಾಮಾನ್ಯವಾಗಿ ನಂಬಿಕೆ ಇದೆ. 
ಇವನು ವೆ೦ಕಟಮಖಿಯ ಸಮಕಾಲೀನನಾಗಿದ್ದು ಅವನಂತೆಯೇ ತಂಜಾವೂರಿನ ವಿಜಯ 
ರಾಘವಭೂಪಾಲನ ಆಶ್ರಯದಲ್ಲಿ ಕೃತಿರಚನೆಯನ್ನು ಮಾಡಿದವನು ; ಈ ಕೃತಿರೀತಿಗೆ 
ಪದವೆ೦ಬ ಹೆಸರನ್ನು ತನ್ನ ರಚನೆಯೊ೦ದರಲ್ಲಿಯೇ ಹೇಳಿಯೂ ಇದ್ದಾನೆ. ಇಂತಹ 
ರಚನೆಗೆ ಈ ಹೆಸರಿನ ಅನ್ವಯವು ಇದೇ ಮೊದಲೆಂದು ತೋರುತ್ತದೆ. ಅವನಿಗಿಂತ 
ಮುಂಚೆಯೇ ಘನ೦ ಸೀನಯ್ಯನು ಮಧುರೆಯ ಚೊಕ್ಕನಾಥನ ಆಶ್ರಯದಲ್ಲಿ ಹಲವು 
ಪದಗಳನ್ನು ರಚಿಸಿದ್ದನು. ಹದಿನೇಳನೆಯ ಶತಮಾನದ ಉತ್ತರಾರ್ಧದಲ್ಲಿ ಮೈಸೂರಿನ 
ಚಿಕ್ಕದೇವರಾಜನ ಆಶ್ರಿತನಾದ ತಿರುಮಲಾರ್ಯನು ಚಿಕ್ಕದೇವರಾಯ ಸಪ್ತಪದಿ ಮತ್ತು 
ಗೀತಗೋಪಾಲಗಳನ್ನು ರಚಿಸಿ ಅವುಗಳಲ್ಲಿನ ಹಾಡುಗಳನ್ನು ಪದ, ಪದಿ ಎಂದು ಕರೆದಿ 
ದ್ದನು. 

ಹರಿದಾಸರ ರಚನೆಗಳನ್ನು ದಾಸರ “ಪದ'ಗಳೆ೦ದು ಕರೆಯುವ ವಾಡಿಕೆಯು ಹಿಂದಿ 
ನಿ೦ದಲೂ ಇದೆಯಷ್ಟೆ. ದೇವರನಾಮ ಎಂದು ಈಗ ಪ್ರಸಿದ್ಧವಾಗಿರುವ ಹೆಸರಿನಿಂದ ಈ 
ಗೇಯರಚನಾರೀತಿಯೂ ಕ್ಷೇತ್ರಯ್ಯನ ಪದಗಳನ್ನು ಹೋಲುವ ರಚನಾ ರೀತಿಯೂ 
ಒಟ್ಟಿಗೇ ಇಂಗಿತವಾಗುತ್ತವೆ. ಹಳ್ಳಿಯ ಮಾತಿನಲ್ಲಿ ಎಲ್ಲ ಹಾಡುಗಳನ್ನು ಪದವೆಂದೇ 
ವ್ಯವಹರಿಸುವುದು ಸುಪರಿಚಿತವೇ ಆಗಿದೆ. ಪದವೆ೦ಬುದು ಹಾಡು ಎನ್ನುವ ಅರ್ಥದಲ್ಲಿ 
ಬಹಳ ಕಾಲದಿಂದ ಸ೦ಸ್ಕೃತಭಾಷೆಯಲ್ಲಿಯೂ : ರೂಢಿಯಲ್ಲಿದೆ. ಅಷ್ಟೇಕೆ, ಭರತ 
ಮುನಿಯೇ ಗಾ೦ಧರ್ವವನ್ನು ಸ್ವರ, ಪದ, ತಾಲಗಳನ್ನು ಒಳಗೊ೦ಡ ಮೂರು ಬಗೆ ಎಂದು 
ವರ್ಣಿಸಲಿಲ್ಲವೆ ? 

ಗಾ೦ಧರ್ವಂ ತ್ರಿವಿಧಂ ವಿದ್ಯಾತ್‌ ಸ್ವರತಾಲಪದಾತ್ಮಕಮ್‌ | 
: -  ನಿಬಡ್ಡಂ ಚಾನಿಬದ್ಧ೦ ಚ ದ್ವಿವಿಧಂ ತತ್‌ ಪದಂ ಸ್ಮೃತಮ್‌! 

i , (ನಾಟ್ಯಶಾಸ್ತ್ರ೦, ೨೮.೧೧) 
ವಿಶಾಖಿಲಾಚಾರ್ಯನೂ “ಸ್ಪರಪದತಾಲಸಮವಾಯೇ ತು ಗಾ೦ಧರ್ವಮ್‌' ಎಂದು ಹೇಳಿ 
ಈ ಲಕ್ಷಣವನ್ನು ಸಮರ್ಥಿಸಿದ್ದಾನೆ. (ಉದ್ಭ್ಯತಿ. ಅಭಿನವಗುಪ್ತ, ನಾಟ್ಯಶಾಸ್ತ್ರ ೨೮.೧೧ರ 
ವ್ಯಾಖ್ಯಾನ, ಪುಟ ೭) ಇಲ್ಲಿ ಪದ ಎಂಬುದಕ್ಕೆ ಮಾತು ಎ೦ಬ ಸಾಮಾನ್ಯಾರ್ಥವಿದ್ದಂತೆ 


ಕರ್ಣಾಟಕಸಂಗೀತಪಥದಲ್ಲಿ ಹರಿದಾಸಪಂಥ ೨೯೫ 


ತೋರಿದರೂ ಗಾಂಧರ್ವದ ಅಂಗಗಳನ್ನು ಭರತನು ಮುಂದೆ ವಿವರಿಸುವಾಗ ಹಾಡು 
ಎಂಬ ಅರ್ಥವೇ ಮುಖ್ಯವಾಗುತ್ತದೆ. ಹೀಗೆ ಹದಿನೇಳನೆಯ ಶತಮಾನದ ತಮಿಳು. 
ನಾಡಿನಲ್ಲಿ ತೆಲುಗು ಭಾಷೆಯ ಈ ಗೇಯಪ್ರಬಂಧಕ್ಕೆ ಪದ ಎ೦ಬ ಹೆಸರು ಸ್ಥಿರಪಟ್ಟಂತೆ 
ಭಾವಿಸಬಹುದಾದರೂ ಅದರ ಮೂಲವು ತುಂಬಾ ಪ್ರಾಚೀನವಾದುದೇ. ಇದೇ ಬಗೆಯ 
ಹಾಡುಗಳಿಗೆ ಇದೇ ಅರ್ಥದಲ್ಲಿ ಇದೇ ಹೆಸರು ಇದೇ ಕಾಲದಲ್ಲಿ ಸ್ವತಂತ್ರವಾಗಿಯೇ 
ಕನ್ನಡನಾಡಿನಲ್ಲಿ ಬಳೆಕೆಯಿದ್ದುದನ್ನು ಗಮನಿಸಬೇಕು. 

ಹೆಸರಿನ ಬಳಕೆಯನ್ನು ಒತ್ತಟ್ಟಿಗಿಟ್ಟು ಈ ಗೇಯ ಪ್ರಬಂಧದ ರಚನೆಯನ್ನು ಪರಿಶೀಲಿಸ 
ಬಹುದು. ಶೃ೦ಗಾರರಸಭೂಯಿಷ್ಯವಾಗಿ ವಿಪ್ರಲ೦ಭಶೃ೦ಗಾರಭಾವ, ಚೇಷ್ಟೆ, ಸಂದರ್ಭ 
ಮೊದಲಾದವುಗಳನ್ನು ಪ್ರಾಯಿಕವಾಗಿ ಒಳಗೊಂಡು ಪ್ರತೀತಗೊಳಿಸುವ ಆದರೆ ಭಗವ 
ದೃಕ್ತಿಯಲ್ಲಿಯೂ ಆತ್ಮಸಮರ್ಪಣಭಾವದಲ್ಲಿಯೂ ಸಂಕೇತಾರ್ಥವನ್ನು ಹೊಂದಿರುವ. 
ವಿಳಂಬಲಯದಲ್ಲಿ ಚೌಕಗಮಕಗಳ ಪ್ರಯೋಗದಲ್ಲಿ ರಚಿತವಾದ ಹಾಡಿಗೆ ಪದವೆ೦ಬ 
ಸಂ೦ಜ್ಞೆಯಿದೆಯಷ್ಟೆ. ಇದನ್ನು ಧಾತುಮಾತುಗಳ ದೃಷ್ಟಿಯಿಂದ ವಿಶ್ಲೇಷಿಸಿದಾಗ ಕೆಲವು 
ಸ್ವಾರಸ್ಯಗಳು ಹೊರಪಡುತ್ತವೆ. ಹಾಡುಗಳಲ್ಲಿ ಶೃ೦ಗಾರರಸದ ಪ್ರತೀಶಿಯು ಅತ್ಯ೦ತ 
ಪ್ರಾಚೀನವೇ ಆಗಿದೆ. ನಾಟಕಗಳಲ್ಲಿ ಪ್ರಯೋಗವಾಗುತ್ತಿದ್ದ ಅದೆಷ್ಟೋ ಧ್ರುವಾಗೀತೆಗಳು 
ಈ ರಸಪೃತೀತಿಗೆ೦ದು ನಿರ್ಮಿತವಾಗುತ್ತಿದ್ದವು. ಶಾಸ್ತ್ರೀಯ ಸಂಗೀತದಲ್ಲಿ ಹೇಳಿದ 
ಶುದ್ಧಸಾಲಗಸೂಡಗಳೂ, ಕೆಲವು ಆಲಿಕ್ರಮ ವಿಪ್ರಕೀರ್ಣ ಪ್ರಬ೦ಧಗಳೂ ತಮ್ಮ ಕೆಲವು 
ಪ್ರಭೇದಗಳಲ್ಲಿ ಈ ರಸದ ಪೋಷಣೆ, ಪ್ರತೀತಿಗಳಿಗಾಗಿಯೇ ಮೀಸಲಾಗಿದ್ದವು. 

ಕ್ಷೇತ್ರಯ್ಯನು ರಚಿಸಿದ೦ತಹ ಮಾತುವು ಅದೇ ಕಾಲದಲ್ಲಿಯೂ ಅದಕ್ಕೆ ಮುಂಚೆಯೂ 
ಬೇರೆಡೆ ದೊರೆಯುತ್ತದೆ. ಮೇಲೆ ಹೇಳಿದ ಚಿಕದೇವರಾಯ ಸಪ್ತಪದಿ. ಗೀತಗೋಪಾಲಗಳೇ 
ಅಲ್ಲದೆ ಶೃ೦ಗಾರದ ಹಾಡುಗಳು, ಶೃ೦ಗಾರದ ಪದಗಳು ಎ೦ಬ ಹೆಸರುಗಳಲ್ಲಿ ಹಾಡಿನ 
ಸಂಗ್ರಹಗಳು ಹದಿನೇಳನೆಯ ಶತಮಾನದಲ್ಲಿಯೂ ರಾತ್ರಿಯ ನಲ್ಲನಪದಗಳು ಇತ್ಯಾದಿ 
ಹಾಡುಗಳು ಹದಿನೆಂಟನೆಯ ಶತಮಾನದಲ್ಲಿಯೂ ಹಸ್ತಪ್ರತಿಯಲ್ಲಿ ದೊರೆಯುತ್ತವೆ. 
ಹದಿನೈದನೆಯ ಶತಮಾನದಲ್ಲಿ ತಾಳ್ಳಪಾಕ೦ ಅನ್ನಮಾಚಾರ್ಯನು "ಶೃ೦ಗಾರಕೀರ್ತನಾಲು' 
ಎ೦ಬ ಹೆಸರಿನಲ್ಲಿ ಶೃ೦ಗಾರರಸಸನ್ನಿವಿಷ್ಟವಾದ ಹಾಡುಗಳನ್ನು ತೆಲುಗಿನಲ್ಲಿ ಉದ್ಭಾಟಿಸಿ 
ದ್ದನು. ಅದನ್ನು ಪೆದ್ದತಿರುಮಲ, ಚಿನ್ನ ತಿರುಮಲರು ಮುಂದುವರಿಸಿದರು. ಇವರಿ೦ದಲೂ 
ಮಧುರೆಯ ಘನ೦ ಸೀನಯ್ಯನಿ೦ದಲೂ ಕ್ಷೇತ್ರಯ್ಯನು ಸ್ಫೂರ್ತಿಯನ್ನು ಪಡೆದಿರಬಹುದೆ? 

ಮಾತುವಿನ ಲೆಕ್ಕದಲ್ಲಿ ಪದದ ಮೂಲವು ಇನ್ನೂ ತು೦ಬಾ ಹಳೆಯದೇ. ಏಕೆಂದರೆ ಕ್ರಿ. 
ಶ. ೧೪೫೦ರ ಸುಮಾರಿನಲ್ಲಿ ಶ್ರೀಪಾದರಾಯರು ರಚಿಸಿರುವ ಹಲವು ಹಾಡುಗಳಲ್ಲಿ ಪದ- 
ಜಾವಳಿಗಳ ವಸ್ತು, ಶೈಲಿಗಳೇ ಇವೆ. ಅವರ “ಒಲ್ಲೆನವ್ವ ನಮ್ಮ ನಲ್ಲ', "ಕೊ೦ಬುಕೊಳಲ 
ನೂದುತ್ತ', "ಚಿ೦ತೆಯನು ಮಾಡದಿರು', "ಮಾನನಿಧಿ ಸಿರಿಕೃಷ್ಣ' ಎ೦ಬ ಶೃ೦ಗಾರಪಾರಿ 
ಜಾತಕಾವ್ಯ, "ರಂಗ ಕೊಳಲನೂದುತಾರಂಭಿಸಿ', "ಸದ್ದುಮಾಡಲಿಬ್ಕಾಡವೋ' ಮತ್ತು 
“ಭೃಂಗ ನಿನ್ನಟ್ಟೆದನೇ' ಎ೦ಬ ಭ್ರಮರಗೀತಕಾವ್ಯ--ಇವು ನಿಃಸಂದೇಹವಾಗಿ ಪದ. ಜಾವಳಿ 


೨೯೬ ಕರ್ಣಾಟಕಸ೦ಗೀತವಾಹಿನಿ 


ಗಳಿಗೆ ಮಾತೃಸ್ಥಾನದಲ್ಲಿದ್ದ ಕನ್ನಡದ ಹಾಡುಗಳೆ೦ದು ತಿಳಿಯಬಹುದು. ಅವರ ಗೋಪಿಕಾ 
ಗೀತೆಯೂ ಇಂತಹದೇ. ನ೦ತರದವರಲ್ಲಿ ಪುರಂದರದಾಸ, ಕನಕದಾಸ, ವಾದಿರಾಜ, 
ವಿಜಯದಾಸ, ಗೋಪಾಲದಾಸ, ಮಹೀಪತಿದಾಸ ಮುಂತಾದವರ ಅದೆಷ್ಟೋ ಹಾಡುಗಳು. 
ಈ ಜಾತಿಗೆ ಸೇರಿದವು. ಅವುಗಳನ್ನೆಲ್ಲ ಇಲ್ಲಿ ಹೆಸರಿಸಬೇಕಾಗಿಲ್ಲ. ಕೃಷ್ಣ-ಗೋಪಿ ಇವರ 
ನಡುವೆ ಉಂಟಾದ ಪ್ರೇಮದ, ಶೃಂಗಾರಭಾವದ ವಿಪ್ರಲ೦ಭ-ಸ೦ಭೋಗಗಳ, ನಾಯಕ- 
ನಾಯಿಕಾ ಭಾವಗಳ ಸಹಸ್ರಮುಖಗಳ ಅದ್ಭುತ ದರ್ಶನವು ಇಲ್ಲಿ ದೊರೆಯುತ್ತದೆ. 
ಇವುಗಳು ಪದ, ಜಾವಳಿಗಳಲ್ಲದ್ದರೆ ಮತ್ತೇನು ? ದಾಸಸಾಹಿತ್ಯದ ಹಳೆಯ ಹಸ್ತಪ್ರತಿ 
ಗಳಲ್ಲಿ ಇಂತಹ ಹಾಡುಗಳಿಗೆ ಪದ, ಜಾವಳಿ ಎಂಬ ಶೀರ್ಷಿಕೆಗಳು ಕಂಡುಬರುವುಜಿಕ್ಕೆ 
ಇದೇ ಕಾರಣ `ಇರಬೇಕು. ಇ೦ತಹ ನಿರ್ದಿಷ್ಟಾಕೃತಿಯ ಹಾಡುಗಳು ಹದಿನೈದನೆಯ 
ಶತಮಾನಕ್ಕಿಂತ ಹಿಂದೆ ಬೇರೆ ದ್ರಾವಿಡಭಾಷೆಗಳಲ್ಲಿ ಮೈತಳೆದಿದ್ದವೆ ಎಂಬುದು ತಿಳಿ 
ಯದು. ಪದ, ಜಾವಳಿ ಎ೦ಬ ಹೆಸರುಗಳು ಕರ್ಣಾಟಕಸ೦ಗೀತದ ಆಯಾ ರಚನಾಪ್ರಕಾರ 
ಗಳಿಗೆ ಎಂದೇ ಬಂದಿರಲಿ, ಹರಿದಾಸರ ಇಂತಹ ಹಲವು ರಚನೆಗಳು ಅವುಗಳಿಗೆ 
ಕೈಮರವಾಗಿದ್ದವು, ಕೈದೀಪವಾಗಿದ್ದವು ಎನ್ನುವುದಂತೂ ನಿರ್ವಿವಾದ. 

ಧಾತುವಿನ ದೃಷ್ಟಿಯಲ್ಲಿ ಪದಕ್ಕೂ ಕೃತಿಗೂ ಏನೂ ವ್ಯತ್ಯಾಸವಿಲ್ಲವಷ್ಟೆ. ಇವೆರಡರ 
ಲ್ಲಿಯೂ ಉದ್ದಾಾಹರೂಪದ ಪಲ್ಲವಿಯಿಂದ ಧಾತುವಿನ ಪ್ರವೇಶವಾಗುತ್ತದೆ ; ಇದನ್ನು 
ಮೇಲಾಪಕರೂಪದ ಅನುಪಲ್ಲವಿಯು ಅನುಸರಿಸುತ್ತದೆ ; ಒಂದು ಅಥವಾ ಹೆಚ್ಚು 
ಚರಣಗಳು; ಐಚ್ಛಿಕವಾಗಿ ಆಭೋಗರೂಪದ ಮಧ್ಯಮಕಾಲ, ಚಿಟ್ಟೆ ಸ್ವರ ಇತ್ಯಾದಿ ; ಪುನಃ 
ಉದ್ದಾಹದಲ್ಲಿ ನ್ಯಾಸ. ಪದದಲ್ಲಿ ವಿಳಂಬಲಯವು ಕಡ್ಡಾಯ; ಕೃತಿಗಳಲ್ಲಿ ಈ ಲಯವು 
ವಿಶೇಷಾನ್ವಯದಿಂದ ಇರುತ್ತದೆ ; ಕೃತಿಯಲ್ಲಿ ಮಧ್ಯಮಕಾಲ, ಚಿಟ್ಟೆಸ್ಟರ ಮೊದಲಾದ 
ಅಲಂ೦ಕಾರಗಳು--ಐಚ್ಛಿಕವಾಗಿ--ಇರುತ್ತವೆ ; ಪದಗಳಲ್ಲಿ ಇರುವುದಿಲ್ಲ. 

ಒಂದು ಗೇಯಪ್ರಬಂಧದ ಧಾತುವನ್ನು ಪಲ್ಲವಿ, ಅನುಪಲ್ಲವಿ ಮತ್ತು ಚರಣಗಳ೦ಬ 
ಮೂರು ಖಂಡಗಳಾಗಿ ವಿಂಗಡಿಸಲು ಪ್ರಾರಂಭವಾದುದು ಯಾವಾಗ ಎಂಬುದನ್ನು 
ತಿಳಿಯಲು ಸಾಕ್ಸ್ಯಗಳು ಸಾಲದು. ತ್ಯಾಗರಾಜರಿಗಿ೦ತ ಹಿ೦ದಿನ ತಲೆಮಾರಿನ ಮಾರ್ಗದರ್ಶಿ 
ಶೇಷಯ್ಯಂಗಾರ್‌ (ಕೋಸಲ), ಶ್ರೀನಿವಾಸ (ವಿಜಯಗೋಪಾಲ), ಘನ೦ ಸೀನಯ್ಯ 
(ಮನ್ನಾರುರಂಗ) ಮುಂತಾದವರು ಕೃತಿಯ ಪ್ರವರ್ತಕರೆಂದು ಕರ್ಣಾಟಕ ಸಂಗೀತದ 
ಪ್ರಥಮ ಇತಿಹಾಸಕಾರನಾದ ಸುಬ್ಬರಾಮದೀಕ್ಷಿತನೇನೋ ಸೂಚಿಸುತ್ತಾನೆ. ತ್ಯಾಗರಾಜರ 
ಪಿತಾಮಹನಾದ ಗಿರಿರಾಜಕವಿಯೇ ಹದಿನೇಳನೆಯ ಶತಮಾನದ ಅಂತ್ಯದಲ್ಲಿ ಕೃತಿಗಳನ್ನು 
ರಚಿಸಿದ್ದನಷ್ಟೆ. 

ಕರ್ಣಾಟಕ ದೇಶದಲ್ಲ೦ತೂ ಕಡೆಯಪಕ್ಷ ಹದಿನಾಲ್ಕನೆಯ ಶತಮಾನದಿಂದಲೂ ಈ 
ಬಗೆಯ ರಚನೆಯು ಬಳಕೆಯಲ್ಲಿದೆ ಎಂಬುದು ನಿಃಸಂದಿಗ್ವವಾಗಿ ಸಿದ್ಧವಾಗುತ್ತದೆ. ನಮಗೆ 
ತಿಳಿದಮಟ್ಟಿಗೆ ನರಹರಿತೀರ್ಥರೇ ಮೊದಲು ಈ ರಚನೆಗಳನ್ನು ಮಾಡಿದವರು. ಆದ್ಯರು, 
ಪುರಾತನರು ಎಂದು ದ್ವೈತಮತದಲ್ಲಿ ಪ್ರಸಿದ್ಧರಾಗಿರುವ ಅರವತ್ತುಮೂವರು ವಾಗ್ಗೇಯ 


ಕರ್ಣಾಟಕಸ೦ಗೀತಪಥದಲ್ಲಿ ಹರಿದಾಸಪಂಥ ೨೯೭ 


ಕಾರರ ಸಮುದಾಯವೊಂದು ಇದರ ಅನತಿಕಾಲಾನ೦ತರದಲ್ಲಿಯೇ ಕೃತಿಗಳನ್ನು ರಚಿಸಿ 
ದ್ದರು. ಶ್ರೀಪಾದರಾಯರ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಹರಿದಾಸರು ಹಾಗೂ 
ಇತರರು ರಚಿಸಿದ ಕೃತಿಗಳ ಪ್ರವಾಹವು ಉಕ್ಕಿ ಹರಿಯುತ್ತಲೇ ಇದೆ. ಶಿವಶರಣರು 
ಹನ್ನೊ೦ದು ಹನ್ನೆರಡನೆಯ ಶತಮಾನಗಳಿಂದಲೂ, ಎ೦ದರೆ ಹರಿದಾಸರಿಗಿ೦ತ ಹಿ೦ದಿನಿ೦. 
ದಲೂ ಕೃತಿಗಳನ್ನು ರಚಿಸಿ ಹಾಡುತ್ತಿದ್ದರು ಎನ್ನುವ ಮಾತು ಈಗೀಗ ಕೇಳಿಬರುತ್ತಿದೆ ; 
ಇದಕ್ಕೆ ಯಾವ ಐತಿಹಾಸಿಕ ಆಧಾರವೂ ಇದ್ದಂತಿಲ್ಲ. ಹರಿಶರಣರು ಹರಿಯಜಿಟ್ಟ ಈ 
ನದಿಗೆ ನಿಜಗುಣ; ಸರ್ಪಭೂಷಣರಂತಹ ಶಿವಶರಣರೂ ರತ್ನಾಕರವರ್ಣಿಯಂತಹ ಜಿನ 
ಶರಣರೂ ಹದಿನಾರು ಹದಿನೇಳನೆಯ ಶತಮಾನಗಳಲ್ಲಿ ಸದೃಶ ರಚನೆಗಳ ಉಪನದಿ 
ಗಳನ್ನು ಸೇರಿಸಿದರು. 

ತ್ಯಾಗರಾಜರು "ಸೊಗಸುಗ ಮೃದ೦ಗತಾಳಮು' ಎ೦ಬ ಕೃತಿಯಲ್ಲಿ ಕೃತಿ ಎ೦ಬ ಹೆಸ 
ರನ್ನು ಮೊತ್ತಮೊದಲನೆಯ ಬಾರಿಗೆ ಉಪಯೋಗಿಸಿದ್ದಾರೆ ಎಂದು ಕೆಲವರು ಭಾವಿಸಿ 
ದ್ದಾರೆ. ಇದು ಸರಿಯಲ್ಲ. ಹದಿನಾರನೆಯ ಶತಮಾನದಲ್ಲಿಯೇ ಪುರ೦ದರದಾಸರು "ಸತತ 
ಗಣನಾಥ ಸಿದ್ಧಿಯನೀವ' ಮತ್ತು "ವಾಸುದೇವ ನಾಮಾವಳಿಯ ಕ್ಲುಪ್ತಿಯನು' ಎಂಬ 
ದೇವರನಾಮಗಳಲ್ಲಿ ಕೃತಿಯೆ೦ಬ ಗೇಯರಚನೆಯನ್ನೂ ಅನ್ಯತ್ರ ಕೀರ್ತನೆಯೆ೦ಬ ಶಬ್ದ 
ವನ್ನೂ ಪ್ರಪ್ರಥಮವಾಗಿ ಬಳಸಿದ್ದಾರೆ. ಇದಕ್ಕಿ೦ತ ಮೊದಲು ಈ ಹೆಸರನ್ನು ಈ ರಚನೆಗಳಿಗೆ 
ಅನ್ವಯಿಸಲಾಗುತ್ತಿತ್ತೆ ಎಂಬುದು ಸ೦ದೇಹಾಸ್ಪದವಾಗಿದೆ. 

ಪದ ಎ೦ಬ ಶಬ್ದವು ಹಾಡಿಗೆ ಸಾಮಾನ್ಯವಾಚಕವಾಗಿ ಪ್ರಯುಕ್ತವಾಗಲು ಪ್ರಾರಂಭ 
ವಾಗಿರಬೇಕು. ಪಲ್ಲವಿ, ಅನುಪಲ್ಲವಿ, ಒಂದು ಅಥವಾ ಹೆಚ್ಚು ಚರಣಗಳು ಎಂಬ 
ಅ೦ಗರಚನೆಯುಳ್ಳ ಗೇಯಪ್ರಬಂಧಕ್ಕೆ ಸಾಧಾರಣವಾಗಿದ್ದ ಈ ಶಬ್ದವು ಶೃಂಗಾರರಸ 
ಪ್ರಧಾನವೂ ಇತರ ಲಕ್ಷಣರಲಕ್ಷಿತವೂ ಆದ ಹಾಡಿಗೆ ಮಾತ್ರ ಸೀಮಿತವಾಗಿ, ಉಳಿದ 
ಭಕ್ತಿ-ಸ್ತುತಿ-ಮುಕ್ತಿ ಮು೦ತಾದವುಗಳನ್ನೂ ನೀತಿಯನ್ನೂ ಬೋಧಿಸುವ ಇದೇ ರೀತಿಯ 
ಧಾತುಪ್ರಯುಕ್ತಿಯುಳ್ಳ ರಚನೆಗಳಿಗೆ ಕೃತಿ, ಕೀರ್ತನೆ ಎ೦ಬ ಹೆಸರು ಬಂದು ನಿಂತಿರಬೇಕು. 
ಶ್ರೀಪಾದರಾಯ, ವ್ಯಾಸರಾಯ, ಪುರಂದರದಾಸ, ಕನಕದಾಸ ಮೊದಲಾದವರ ದೇವರ 
ನಾಮಗಳಲ್ಲಿ ಪಲ್ಲವಿ, ಅನುಪಲ್ಲವಿ ಮತ್ತು ಚರಣಗಳ ವಿ೦ಗಡನೆಯು ಸ್ಪಷ್ಟವಾಗಿ 
ಕಾಣುತ್ತದೆ ; ಇವು ಉತ್ತರೋತ್ತರವಾಗಿ ದ್ವಿಗುಣಪ್ರಮಾಣದಲ್ಲಿಯೇ ಇವೆ. ನಿಜಗುಣರ 
ಕೆಲವು ಹಾಡುಗಳಲ್ಲಿಯೂ ಇದು ಕಾಣುತ್ತದೆ. ಹೀಗೆ ಹದಿನೈದು ಹದಿನಾರನೆಯ ಶತಮಾನ 
ಗಳಲ್ಲಿ ಕೃತಿಯ ಆವಿಷ್ಕಾರವು ಕನ್ನಡದಲ್ಲಿ ಪ್ರಾರಂಭವಾಯಿತೆನ್ನಲು, ಕಡೆಯಪಕ್ಷ ಪ್ರಚಾರ 
ಬಾಹುಳ್ಯದಿಂದ ಸ್ಥಿರಪಟ್ಟಿತೆನ್ನಲು, ಇದಕ್ಕೆ ಹರಿದಾಸರು ಬಹುಮಟ್ಟಿಗೆ ಕಾರಣರೆನ್ನಲು 
ಯಾವ ಅಡ್ಡಿಯೂ ಇರದು. ಹರಿದಾಸರ ಕೃತಿಗಳಲ್ಲಿ ಧಾತುವು ಇಬ್ಬಗೆಯಾಗಿ ಏರ್ಪಟ್ಟಿದೆ. 
ಪಲ್ಲವಿ, ಅನುಪಲ್ಲವಿ, ಚರಣದ ಪ್ರಥಮಾರ್ಧಗಳಿಗೆ ಸ್ವತಂತ್ರವೂ ಪ್ರತ್ಯೇಕವೂ ಆದ 
ಧಾತುಖಂಡಗಳಿದ್ದು ಅನುಪಲ್ಲವಿಯ ಧಾತುವೇ ಚರಣದ ಉತ್ತರಾರ್ಧದಲ್ಲಿ ಪುನರುಕ್ತ 
ವಾಗುವುದು ಒಂದು. ಇದು ತ್ಯಾಗರಾಜರ ಹಾಗೂ ಅವರ ಶಿಷ್ಕಪರ೦ಪರೆಯವರ 


೨೯೮ ಕರ್ಣಾಟಕಸ೦ಗೀತವಾಹಿನಿ 


ಕೃತಿಗಳಲ್ಲಿ ಧಾತುನಿರ್ಮಿತಿಗೆ ಸ್ಫೂರ್ತಿಯನ್ನಿತ್ತಿ ರಬೇಕು ; ಅಥವಾ ಮೂರು ಖಂಡಗಳ 
ಧಾತುಗಳು ಸಂಪೂರ್ಣವಾಗಿ ಬೇರೆ ಬೇರೆಯಾಗಿರುವುದೂ ಉಂಟು ; ಅನುಪಲ್ಲವಿಯು, 
ಇಲ್ಲದಿರುವುದೂ ಉಂಟು. ಮುದ್ದುಸ್ವಾಮಿದೀಕ್ಷಿತರ ರಚನೆಗಳಿಗೆ ಇವು ಮಾತೃಪ್ರಾಯ 
ವಾಗಿರುವಂತೆ ತೋರುತ್ತದೆ. ಹರಿದಾಸರ ರಚನೆಗಳ ಮೂಲಧಾತುವು- ಕೆಲವೇ ಕೆಲವು 
ಅಪವಾದಗಳನ್ನು ಬಿಟ್ಟರೆ ಇಂದು ದೊರೆಯುವುದಿಲ್ಲ. ಸ೦ಗೀತವಿದ್ವಾ೦ಸರು ತಮ್ಮದೇ 
ಧಾತುಗಳನ್ನು ರಚಿಸಿಕೊಳ್ಳುವುದೇ ಹೆಚ್ಚು. ತ್ಯಾಗರಾಜರಿಂದ ಅಥವಾ ಮುದ್ದುಸ್ವಾಮಿ 
ದೀಕ್ಷಿತರಿಂದ ಪ್ರಭಾವಿತರಾದ ಸಂಗೀತ ವಿದ್ವಾಂಸರುಗಳು ಆಯಾ ಧಾತುಮಾದರಿಗಳಳ್ನು 
ದಾಸರ ಪದಗಳಿಗೆ ಅನ್ವಯಿಸಿಕೊ೦ಡಿರಬಹುದೆ೦ಬ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. 

ಕರ್ಣಾಟಕಸಂಗೀತದ ಪ್ರಬ೦ಧಭಾ೦ಡಾಗಾರದಲ್ಲಿ ಹರಿದಾಸರು ತುಂಬಿದ ರತ್ನಗಳ 
ಭಾಗಶಃ ನೋಟ, ಇದು. ಪ್ರಬಂಧಗಳ ವಿಷಯದಲ್ಲಿಯೇ ಅವರು ಮಾಡಿದ ಸಾಧನೆಗಳನ್ನು 
ಇಲ್ಲಿ ಹೇಳದೆ ಬಿಟ್ಟಿದ್ದೇ ಅದೆಷ್ಟೋ ಇದೆ. ಇನ್ನು ರಾಗ, ತಾಳಗಳ ಕ್ರಾಂತಿಯಲ್ಲಿ ಅವರು 
ಸಾಧಿಸಿದ್ದು ಅದ್ಭುತವಾಗಿದೆ, ಅತ್ಯುನ್ನತವಾಗಿದೆ. ಇದರಲ್ಲಿ ತಾಳ ವಿಷಯಕವಾದ ಅವರ 
ಶಾಶ್ವತ ಕೊಡುಗೆಯನ್ನು ಬೇರೆಡೆಯಲ್ಲಿ ವಿವರಿಸಿದ್ದೇನೆ. 

ಅಭ್ಯಾಸ ಮಾಡಿದರೆ ಕರ್ಣಾಟಕಸ೦ಗೀತದಲ್ಲಿ ಚಿಂತನೆಗೂ ಸಂಶೋಧನೆಗೂ ದೊರೆ 
ಯುವ ಸಾಮಗ್ರಿಗೆ ಕೊನೆಯೇ ಇಲ್ಲ. ಈ ಅಭ್ಯಾಸದ ಫಲವಾಗಿ ಒಂದು ಮಾತು 
ನಿರ್ವಿವಾದವಾಗಿ ಸಿದ್ಧವಾಗುತ್ತದೆ : ಕರ್ಣಾಟಕಸ೦ಗೀತಪಥದಲ್ಲಿ ಹರಿದಾಸಪ೦ಥವು 
ಬೃಹತ್ತಾದುದು, ಮಹತ್ತಾದುದು, ಭವ್ಯವಾದುದು, ದಿವ್ಯವಾದುದು. 


೯. ಕರ್ಣಾಟಕ ಸ೦ಗೀತದ ನೆಲೆ : ತಾಲ 





೧. ತಾಲವಿಲಾಸ 

ನಾದಬ್ರಹ್ಮಕ್ಕೆ ನಮಸ್ಕಾರ, ಅದು ಸೃಷ್ಟಿಯಾದ ಸರ್ವಭೂತಗಳ ಚೈತನ್ಯ, ತಾನೇ 
ವಿವರ್ತವಾಗಿ ನಾನಾ ನಾಮರೂಪಗಳ ಜಗತ್ತಾಗಿ, ಅದರ ಆತ್ಮವಾಗಿದೆ. ತಾನಲ್ಲದೆ ಎರಡ 
ನೆಯದಿಲ್ಲವಾಗಿ ಆನ೦ದಮಯವಾಗಿದೆ. ಅದು ಅಸ್ತಿ-ಸರ್ವಭೂತಸಮಾಮ್ನಾಯದಲ್ಲಿ 
ಸತ್‌-ಸ್ವರೂಪ; ಅದು ಭಾತಿ--ಈ ಭೂತಸಮಸ್ತದಲ್ಲಿ ನಾನು, ನಾನು ಎಂದು ಪ್ರಕಾಶಿ 
ಸುವ ಚಿತ್‌-ರೂಪ, ಅದು ಪ್ರಿಯಂ--ತಾನೇ ತಾನಾಗಿ, ತಾನಲ್ಲದೆ ಇನ್ನೊ೦ದಿಲ್ಲವಾಗಿ 
ತನ್ನಲ್ಲಿ ತಾನು ರಮಿಸುತ್ತದೆ--ಆನ೦ದಮಯ. ಹೀಗೆ ಅಸ್ತಿ, ಭಾತಿ, ಪ್ರಿಯಂ; ಸತ್‌-ಚಿತ್‌- 
ಆನಂದ. ಶ್ರುತಿರೂಪದಲ್ಲಿ ಅಸ್ತಿ, ಸ್ವ್ಪರರೂಪದಲ್ಲಿ ಭಾತಿ, ಸ್ವತೋರ೦ಜಯತಿ, ಪ್ರಿಯಂ, 
ಆನ೦ದ. 

ನಾದಬ್ರಹ್ಮಕ್ಕೆ ನಮಸ್ಕಾರ. ಏಕೆ೦ದರೆ ಅದು ಶ೦-ಕರ. ಸದ್ದಿಲ್ಲದೆ ನಿರಾಕಾರ-ನಿರ್ಗುಣ 
ವಾದಾಗ ಅನಾಹತ, ಒ೦ದೇ ಒ೦ದಾದ ಓ೦, ಯೋಗಿಹೃದಯದಲ್ಲಿ ಮಾತ್ರ ಗೋಚರ. 
ಸಾಕಾರ ಸಗುಣವಾಗಿ ಕಿವಿಗೂ ಗೋಚರಿಸಿದರೆ ಆಹತ, ನಾಮರೂಪಗಳ ವೈವಿಧ್ಯದಲ್ಲಿ 
ಅದು ಜಗತ್‌ಪ್ರಿಯ, ಜಗತ್‌ಸೇವ್ಯ, ನಾದತನುವಾದ, ಮುದವನ್ನು ಕೊಡುವ ಗೀತ- 
ಸಂಗೀತ, ಶ೦-ಕರ, ಶಿವಸ್ಪರೂಪ. 

ತಾಲಬ್ರಹ್ಮಕ್ಕೆ ನಮಸ್ಕಾರ. ಏಕೆಂದರೆ ಅದು ಶಿವಸ್ತರೂಪವಾದುದು, ಸಕಲ ಭೂತ 
ಪ್ರಪ೦ಚವು ತನ್ನ ತನ್ನ ಧರ್ಮದಲ್ಲಿ ಮಗ್ನವಾಗಿ ನಾನಾ ಮಾರ್ಗಗಳಲ್ಲಿ ನಾನಾ ಛಂದೋ 
ಲಯಗಳ ಗತಿಗಳಲ್ಲಿ ಆರಾಧಿತವಾದುದು. ಈ ಲಯಗಳಲ್ಲಿ ಮನಸ್ಸು ಲಯವಾದಾಗ 
ಲಯಯೋಗದಿ೦ದ ಮೋಕ್ಷವನ್ನು ಅನುಗ್ರಹಿಸುವಂತಹದು. ಪರಶಿವನ ನಿವೃತ್ತಿ, 
ಪ್ರತಿಷ್ಠಾ, ವಿದ್ಯಾ, ಶಾಂತಿ ಮತ್ತು ಶಾಂತ್ಯತೀತಾ ಎ೦ಬ ಐದು ಕಲೆಗಳಂತೆ, ಪರಶಿವನ 
ಜಟಾಜೂಟದಲ್ಲಿರುವ ಚಂದ್ರಕಲೆಯಂತೆ ಉತ್ತರೋತ್ತರವಾಗಿ ವರ್ಧಿಸುವ ಕಲೆಗಳನ್ನು 
ಉಳ್ಳದ್ದು. ದಕ್ಷಿಣಾಮೂರ್ತಿಯಾಗಿ, ದಾಕ್ಲಿಣ್ಯಮಯವಾಗಿ, ಜ್ಞಾನಪ್ರಧಾನವಾಗಿ ಮಾಡಿ 
ಸಲಹುವಂತಹದು. ಚಿತ್ರವಿಚಿತ್ರವಾದ ನಾಮರೂಪಗಳ ವೈವಿಧ್ಯದಿಂದ ಅದ್ಭುತ ರಮ 
ಣೀಯವಾದುದು. ಇವುಗಳಿಂದ ಉಂಟಾದ ವಿಷಯಜ್ಞಾನದ ರೂಪನ್ನು ತಳೆದು ಜೀವನಿಗೆ 
ಭೋಗಪ್ರದಾನವನ್ನು ಮಾಡುವಂತಹದು. ಚಿತ್ತವೃತ್ತಿಯಲ್ಲಿ ಎಂದರೆ ವ್ಯಾಪಾರದಲ್ಲಿ 
ಧ್ರುವವಾಗಿದ್ದುಕೊ೦ಡು ನಿತ್ಯಪ್ರಯತ್ನಶೀಲವಾದುದು. ಕಾಲದೇಶಗಳ ಮಾಯಾಜಾಲ 
ದಿಂದ ವಿಚಿತ್ರವಾದ ಜಗತ್ತನ್ನೂ ಗೀತಪ್ರಪ೦ಚವನ್ನೂ ಸೃಷ್ಟಿಸುವ೦ತಹದು. 

ತಾಲವೇ ಕಾಲ, ಕಾಲವೇ ಶಂಭು, ಶ೦ಭುವಿನಿ೦ದ ಹುಟ್ಟುತ್ತದೆ ನಾದ ; ನಾದದಿಂದ 


೩೦೦ ಕರ್ಣಾಟಕಸ೦ಗೀತವಾಹಿನಿ 


ಮನಸ್ಸು ; ಮನಸ್ಸಿನಿ೦ದ ಕಾಲ ; ಈ ಕಾಲವೇ ತಾಲ. 

ಇಂತಹ ಕಾಲವು ಮಹತ್ತಿಗಿಂತ ಮಹತ್ತು, ಅಣುವಿಗಿ೦ತ ಅಣು; ಕರಣ, ಯೋಗ, 
ತಿಥಿ ಪಕ್ಷ, ಮಾಸ, ಯತು, ಅಯನ, ಸಂವತ್ಸರ, ಯುಗ, ಮನ್ವಂತರ, ಕಲ್ಪ, ಪರಾರ್ಧ, 
ಬ್ರಹ್ಮಣ--ಹೀಗೆ ಅದು ಬೃಹತ್ತು; ಶಿವನ ಪ೦ಚಕೃತ್ಯಗೀತೆಗೆ ಛಂದೋಲಯ; ತಾ೦ಡವಕ್ಕೆ 
ತಾಲ. ಆಗಲೆ ನಟರಾಜನ ಢಕ್ಕೆಯ ಹದಿನಾಲ್ಕು ನಿನಾದ, ಅದರಿ೦ದಲೆ ಸಕಲಶಬ್ದ 
ಸಮಾಮ್ನಾಯ, ಅದರಿ೦ದಲೆ ಸಮಸ್ತ ಅರ್ಥದ ಉದಯ, ಅದೇ ಜಗತ್ತು, ಅಂತೆಯೆ 
ಕಾಲವು ಅಣು ; ನಿಃಶಬ್ದ, ಪ್ಲುತ, ಗುರು, ಲಘು, ದ್ರುತ, ಅನುದ್ರುತ, ಚತುರ್ಭಾಗ, ಕಲೆ, 
ನಿಮೇಷ, ಕಾಷ್ಠ, ಲವ, ಕ್ಷಣ ಎಂದು ಉತ್ತರೋತ್ತರವಾಗಿ ಸೂಕ್ಶ್ಮಸೂಕ್ಷ್ಮತರವೌಗಿ 
ಸೊರಗಿ ಲಯಿಸುತ್ತದೆ. ಮನಸ್ಸು ಅಣುವಿಗಿಂತ ಅಣುವಾಗಿ ಅದರಲ್ಲಿ ಲಯಿಸುವುದೆ 
ಮೋಕ್ಟ. ಹೀಗೆ ಕಾಲಕು೦ಡಲಿನಿಗೆ ಒ೦ದು ಅಗ್ರವು ಸ್ಥೂಲ ಇನ್ನೊ೦ದು ಸೂಕ್ಷ್ಮ, ಮನಸ್ಸು 
ಮಾತುಗಳನ್ನು ಮೀರಿದ ಮಹದದ್ಭುತ. ತನ್ನ ಬಾಲವನ್ನು ಕಚ್ಚಿಕೊ೦ಡ ಸರ್ಪದಂತೆ 
ಅನಂತ. ಇದೇ ಕಾಲದ ಮಹತ್ತು, ತಾಲದ ಬೇರು. ಅದರ ನಿಗೂಢ ತತ್ತ್ವ. 

ತಾಲವೆ೦ಬುದು ಶಿವಶಕ್ತಿಮಿಥುನದಿಂದ ಹುಟ್ಟುವ ಕಾಲ, "ತ' ಎಂದರೆ ಶಿವ, "ಲ' 
ಎಂದರೆ ಶಕ್ತಿ. ಶಿವಶಕ್ತಿಯರ ಸ೦ಯೋಗವಿಯೋಗಗಳಿ೦ದ ಕಾಲದೇಶಗಳ ಸ೦ಕೋಚ, 
ವಿಕಾಸ, ಬೆರೆಯುವುದು, ಚಿಡುವುದು--ಈ ಶಿವಶಕ್ತಿಲೀಲೆಯಿ೦ದಲೆ ಬ್ರಹ್ಮಾ೦ಡಗಳು 
ಹುಟ್ಟಿ, ಇದ್ದು, ಅಡಗುತ್ತವೆ. ಇವುಗಳ ಸ೦ಯೋಗವೆ ನಾದ, ಓ೦ಕಾರ; ಕಾಲದೇಶಗಳ 
ಕ್ಷೋಭೆ, ಸಂಕೋಚ. ವಿಯೋಗವೆ ವಿಕಾಸ, ವಿಸ್ತಾರ, ಸೂಕ್ಷ್ಮಾತಿಸೂಕ್ಷ್ಮ ರೂಪದ ಮುನ್ನಡೆ, 
ಅಖಂಡತೆ ಅವಿಚ್ಛಿನ್ನತೆಗಳ ಭಾಸ. ಮನಸ್ಸು ಇದರೊಡನೆ ಕೂಡಿ ನಡೆದಾಗಲೆ ಖಂಡವು 
ಅಖಂಡವಾಗುತ್ತದೆ, ತೈಲಧಾರೆಯಂತೆ ಅವಿಚ್ಛಿನ್ನವಾಗುತ್ತದೆ; ಸಾ೦ತವು ಅನಂತವಾಗು 
ತ್ತದೆ. 

ಆದುದರಿಂದ ತಾಲವು ಯಶಸ್ಕರವಾದುದು, ಪುಣ್ಯಪ್ರದವಾದುದು. ಸ್ಥೂಲ ಸಗುಣ 
ರೂಪದಲ್ಲಿ ಭುಕ್ತಿಯನ್ನೂ ಸೂಕ್ಷ್ಮ ನಿರ್ಗುಣಸ್ಥಿತಿಯಲ್ಲಿ ಮುಕ್ತಿಯನ್ನೂ ಕೊಡುತ್ತದೆ. 
ಪ್ರಾಣಿದೇಹಕ್ಕೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, 
ದೇವದತ್ತ, ಧನಂಜಯ ಎಂಬ ಹತ್ತು ಪ್ರಾಣಗಳು, ದೇಹದಲ್ಲಿ ಎಲ್ಲೆಲ್ಲಿ ಏನೇನು 
ಯಾವಾಗ ನಡೆಯುತ್ತದೆ೦ಬುದನ್ನು ಇವು ನಿರ್ಣಯಿಸಿ ನಿಯಂತ್ರಿಸುತ್ತವೆ. ಅಂತೆಯೆ ತಾಲ 
ದೇಹಕ್ಕೂ ಕಾಲ, ಮಾರ್ಗ, ಕ್ರಿಯಾ, ಅಂಗ, ಗ್ರಹ, ಜಾತಿ, ಕಲಾ, ಲಯ, ಯತಿ, ಪ್ರಸ್ತಾರ 
ಎ೦ಬ ಹತ್ತು ಪ್ರಾಣಗಳು. ಗೀತವಾದನ ನರ್ತನ ವ್ಯಾಪಾರಗಳಲ್ಲಿ ಯಾವಾಗ ಏನೇನು 
ನಡೆಯುತ್ತದೆ೦ಬುದನ್ನು ಇವು ಅತ್ಯಂತ ಸೂಕ್ಷ್ಮವಾಗಿ ನಿರ್ಣಯಿಸಿ ನಿಯಂತ್ರಿಸುತ್ತವೆ. 

ತಾಲ ಎಂಬ ಮಾತು "ತಲ್‌' ಎಂಬ ಧಾತುವಿನಿಂದ ಆದುದು. “ತಲ್‌' ಎಂದರೆ ನೆಲೆ 
ಯನ್ನು ಒದಗಿಸುವುದು, ಪ್ರತಿಷ್ಠಿಸುವುದು, ಅಧಿಷ್ಕಾನವನ್ನು ಉ೦ಟುಮಾಡುವುಡು. ತಲ 
ವನ್ನು ಒದಗಿಸುವುದೆ ತಾಲ. ಗೀತ, ವಾದನ, ನರ್ತನಗಳು ನಡೆಯುತ್ತಿರುವಾಗ ಯಾರು 
ಯಾವಾಗ ಏನನ್ನು ಮಾಡಬೇಕೆಂದು ನಿರ್ಣಯಿಸಲು ಸಾಧ್ಯವಾಗುವುದು ತಾಲದಿಂದ, 


ಕರ್ಣಾಟಕ ಸಂಗೀತದ ನೆಲೆ: ತಾಲ ೩೦೧ 


ಏಕೆ೦ದರೆ ಈ ಮೂರರಲ್ಲಿ ತಾಲವು ಕಾಲಸಾಮ್ಯವನ್ನು ಉ೦ಟುಮಾಡುತ್ತದೆ. ಒಂದೆ 
ಕ್ಷಣದಲ್ಲಿ ನಡೆಯುವ ವಿವಿಧ ಘಟನೆಗಳನ್ನು ಏಕಸೂತ್ರದಲ್ಲಿ ಜಿಗಿದು, ಅವುಗಳ ಅರ್ಥ 
ದಲ್ಲಿ ಐಕ್ಯವನ್ನು ಭಾಸಗೊಳಿಸುವುದೂ ತಾಲವೆ. ಇದರಿಂದ ಗೀತವಾದನನರ್ತನಗಳಲ್ಲಿ 
ವ್ಯವಸ್ಥೆ, ಸಂಘಟನೆಗಳು ಸಾಧ್ಯವಾಗುತ್ತವೆ. ಅವುಗಳಲ್ಲಿ ಕ್ಷಣಕ್ಷಣದಲ್ಲಿಯೂ ಜರುಗುವ 
ಘಟನೆಗಳನ್ನು ಕೂಡಿಸಿ, ಇ೦ತಹ ಕ್ಷಣಗಳ ಸರಮಾಲೆಯಿ೦ದ ಕಲಾನುಭವದಲ್ಲಿ ಅವಿ 
ಚ್ಛಿನ್ನತೆಯನ್ನೂ ಐಕ್ಕವನ್ನೂ ತಾಲವು ಉಂಟುಮಾಡುತ್ತದೆ. 

ತಾಲವೆ೦ದರೆ ಪ್ರಮಾಣ, ಅಳತೆ; ಗೀತವಾದನನರ್ತನಗಳಿಗೆ ಶಯ್ಕೆಯಾಗಿರುವ ಕಾಲವು 
ಅಖಂಡವಲ್ಲವೆ? ಅದನ್ನು ಸಮಪ್ರಮಾಣದ ಸಣ್ಣಸಣ್ಣ ಖಂಡಗಳನ್ನಾಗಿ ವಿಂಗಡಿಸಿ 
ಕೊಂಡು, ಅ೦ತಹ ಖಂಡಗಳನ್ನು ಎಡೆಬಿಡದೆ ಒ೦ದಾದನ೦ತರ ಒಂದನ್ನು ಮರುಕೊಳಿ 
ಸಿದರೆ ಅದೆ ತಾಲಾವರ್ತ. ಆವರ್ತದ ಒಟ್ಟು ವಿಸ್ತಾರವನ್ನು ವಿವಿಧ ಪ್ರಮಾಣಗಳಿರುವ 
ಒಳವಿ೦ಗಡನೆಯನ್ನು ಮಾಡಿಕೊಂಡರೆ ಅದೆ ಅಂಗರಚನೆ. ಇದು ನಡೆಯುವ ವೇಗವೇ 
ಲಯ, ಲಯವನ್ನು ಎರಡೆರಡಷ್ಟು ಹೆಚ್ಚಿಸುತ್ತ ಅಥವಾ ತಗ್ಗಿಸುತ್ತ ಹೋಗುವುದೆ ಕಾಲ. 
ಆವರ್ತದಲ್ಲಿರುವ ಪ್ರತಿಯೊದು ಕ್ರಿಯೆಯನ್ನೂ ಮೂರು, ನಾಲ್ಕು, ಐದು, ಏಳು ಅಥವಾ 
ಒಂಭತ್ತು ಸಮಭಾಗಗಳನ್ನಾಗಿ ಮಾಡಿಕೊಳ್ಳುವುದೆ ಗತಿ, ಇದೆ ನಡೆ. | 

ತಾಲವು ಸರ್ವಾಂತರ್ಯಾಮಿ. ಏಕೆಂದರೆ ನಿಯತಕಾಲಿಕವಾಗಿ ಪುನರಾವರ್ತನಗೊಳ್ಳುವ 
ಛ೦ದಸ್ಸೆ ತಾಳ. ಜಗತ್ತೆಲ್ಲ ಛಂದೋಮಯ. ನಮ್ಮ ಉಸಿರಾಟ, ನಾಡಿಯ ಮಿಡಿತ, ನಡೆ, 
ಓಟ, ಜೈವಿಕ ವ್ಯಾಪಾರಗಳು, ಹಗಲು.ರಾತ್ರಿ, ಯತುಮಾನ, ಭೂಮಿಯ ಪರಿಭ್ರಮಣ, 
ಚಂದ್ರಸೂರ್ಯನಕ್ಷತ್ರಗಳ ಚಲನೆಇವೆಲ್ಲ ಛಂದೋಮಯ. ಗೀತವಾದನನರ್ತನಗಳಿ 
ಗಂತೂ ಅದು ಜೀವಾಳವೆ. ಅದಿಲ್ಲದಿದ್ದರೆ ಹಾಡು ಸ್ವಚ್ಛಂದ, ಶಿಥಿಲ. ಅದು ಅನಿಬದ್ಧ 
ಎಂದರೆ ತಾಳದ ಕಟ್ಟುಪಾಡಿಲ್ಲದ್ದು. ಹಾಡನ್ನು ತಾಳದಲ್ಲಿ ಕಟ್ಟಿದರೆ ನಿಬದ್ಧ, ಸಂಘಟಿತ. 
ಹಾಡಿನ ಅಕ್ಬರಗಳು ತಾಳಾವರ್ತದಲ್ಲಿ ಮೈಚಾಚಿಕೊ೦ಡು ವಿನ್ಯಾಸಗೊಳ್ಳುವುದೆ ಒಂದು 
ಸೊಗಸು. ಭಾರತೀಯ ಸಂಗೀತದ ವೈಶಿಷ್ಟ್ಯಗಳಲ್ಲಿ ಇದು ಮುಖ್ಯವಾದುದು. ಮಾತುಗಳಿಗೆ 
ಅಳವಟ್ಟ ಸ್ವರಗಳು ತಮ್ಮ ವಿವಿಧ ಕಾಲಪ್ರಮಾಣಗಳಿ೦ದಲೂ ಸಮುಚ್ಚಯಗೊಳ್ಳುವುದ 
ರಿಂದಲೂ ಒಂದು ರೀತಿಯ ಛಂದಸ್ಸನ್ನು ಸಹಜವಾಗಿಯೆ ತಾಳದ ಆವರ್ತದಲ್ಲಿ 
ಅಳವಡಿಸುತ್ತವೆ. ಈ ಗೇಯ ಛಂದಸ್ಸನ್ನು ತಾಳಾವರ್ತದಲ್ಲಿ ಜತಿಗಳು ಯಥಾವತ್ತಾಗಿ 
ಅನುಸರಿಸುವುದರಿಂದ ಸದೃಶಭಾವದಲ್ಲಿ, ಸೌಂದರ್ಯವು ಉದಯಿಸುತ್ತದೆ. ಇಂತಹ ಅನು 
ಸರಣೆಗೆ ಸಮಗತಿ ಎ೦ದು ಹೆಸರು. ಗೇಯಛಂದಸ್ಸನ್ನು ಯಥಾವತ್ತಾಗಿ, ನೆರಳಿನಂತೆ 
ಅನುಸರಿಸದೆ 'ಅದಕ್ಕೆ ಬೆಸದಲ್ಲಿ ನಡೆಸಿಕೊ೦ಡರೆ ಈ ಚೌಕಟ್ಟಿನಲ್ಲಿ ವಿಸದೃಶಭಾವದಲ್ಲಿ 
ಸೌಂದರ್ಯವು ಭಾಸವಾಗುತ್ತದೆ. ಇದು ವಿಷಮಗತಿ. 

ಹಾಡನ್ನು ಹಾಡಿದರೇನು. ನುಡಿಸಿದರೇನು, ಮಾತಿನಲ್ಲಿರುವ ಅಕ್ಷರಗಳನ್ನು ಅ೦ತ೦ 
ತೆಯೆ ಯಥಾವತ್ತಾಗಿ ತಾಳಾವರ್ತದಲ್ಲಿ ವಿನ್ಯಾಸ ಮಾಡಿಕೊಂಡರೆ ಗೇಯಛಂ೦ದಸ್ಸು ಅದೆ 
ಆಗುತ್ತದೆ. ಈ ವಿನ್ಯಾಸವು ಸಡಿಲವಾದರೆ ಛ೦ದಸ್ಸು ಮಸಕಾಗುತ್ತದೆ. ಅಥವಾ ಬೇರೆ 


೩೦೨ ಕರ್ಣಾಟಕಸ೦ಗೀತವಾಹಿನಿ 


ರೀತಿಯಲ್ಲಿ ಗೋಚರಿಸುತ್ತದೆ. ಇಲ್ಲಿಯೂ ತಾಲದ ಶಯ್ಕೆ ಸಮಗತಿಯಲ್ಲಿರಬಹುದು 
ಅಥವಾ ವಿಷಮಗತಿಯಲ್ಲಿರಬಹುದು. 

ಹಾಡಿದ್ದು; ನುಡಿಸಿದ್ದು ನಿಬದ್ಧವಾದರೆ ಅದಕ್ಕೆ ತಾಲಶಯ್ಯೆ. ಅನಿಬದ್ಧವಾದರೆ ? ಆಗ 
ಅದರಲ್ಲಿ ಸ್ಪರಸ೦ಚಾರವು ಸ್ರೈರ, ಸ್ವಚ್ಛಂದ, ಕಾಮಚಾರ. ಅದು ಛ೦ದಸ್ಸಿಗೆ ಅಳವಟ್ಟರೆ 
ತಾಲಶಯ್ಕೆಯಿಲ್ಲದಿದ್ದರೂ ಅದೆ ಒಂಡು ಬಗೆಯ ಸೊಗಸು, ಸ್ವಚ್ಛ೦ದತೆಗೂ ತಾಲ 
ಶಯ್ಕೆಗೂ ಅದು ಮಧ್ಯವರ್ತಿ, ಇದಕ್ಕೆ ಕರ್ಣಾಟಕ ಸಂಗೀತದಲ್ಲಿ. ತಾನ ಅಥವಾ 
"ಮಧ್ಯಮಕಾಲ' ಎಂದು ಹೆಸರು. 

ಹಾಗೆಂದು ರಾಗಾಲಾಪನೆಯಂತಹ ಅನಿಬದ್ಧ ಪ್ರಕಾರವನ್ನು ತಾಲವು ಬಿಟ್ಟಿದೆ 
ಎಂದಲ್ಲ. ಅದು ಸರ್ವಾಂತರ್ಯಾಮಿ ಎಂದೆನಲ್ಲವೆ ? ನಾಗಸ್ವರವಾದನದೊಡನೆ ರಾಗಾ 
ಲಾಪನದ ಸಮಯದಲ್ಲೂ ಡೋಲಿನ ವಾದನವು ತ್ರಿಕೋಣದ ತಾಳಾಘಾತಗಳಿಗೆ ಅನು 
ಸಾರವಾಗಿ ಇರುವುದಲ್ಲವೆ ? ಇ೦ತಹ ತಾಲಶಯ್ಯೆ ನಾಗಸ್ವರಕ್ಕೆ ಮಾತ್ರ ಸೀಮಿತವೆ೦ದಲ್ಲ. 
ಅದು ಕಡೆಯ ಪಕ್ಷ ಸಾವಿರ ವರ್ಷಗಳಷ್ಟು ಪ್ರಾಚೀನ, ವಿಷಮ ಪ್ರಾ೦ಜಲಾಲಪ್ತಿ ಎಂಬ 
ಹೆಸರಿನಿಂದ ಶಾಸ್ತ್ರಪ್ಪಸಿದ್ಧವಾಗಿದೆ. 

ಇದು ಗೀತವಾದನಗಳ ಮಾತಾಯಿತು. ನರ್ತನವಂತೂ ತಾಲವಿಲ್ಲದೆ ನಡೆಯು, 
ವಂತೆಯೆ ಇಲ್ಲ. ನಡೆಯುವಂತೆ ಎಂದಿದ್ದು ಇಲ್ಲಿ ಪೂರ್ಣವಾಗಿ ಅರ್ಥವತ್ತಾದುದು, 
ಹೆಜ್ಜೆಹೆಜ್ಜೆಗೆ ಇಲ್ಲಿ ತಾಲವು ಬೇಕು--ಎರಡು ಅರ್ಥಗಳಲ್ಲಿಯೂ. ಕೈಗಳಲ್ಲಿ ಕಂಚಿನ ತಾಲ, 
ಅದರಲ್ಲಿ ತಾಲದ ಶಯ್ಯೆ; ಅದೆ ತಾಳಶಯ್ಕ್ಯೆ ಹೆಜ್ಜೆಯಲ್ಲಿ, ಮೈಯಲ್ಲಿ. 

ಭಾರತೀಯ ಸಂಗೀತದಲ್ಲಿ ತಾಲದ ಪಾತ್ರವು ವೈಶಿಷ್ಟ್ಯಪೂರ್ಣ, ಮುಖ್ಯ. ಸ೦ಗೀತ 
ಎ೦ದರೆ ಗೀತವಾದನ ನರ್ತನಗಳ ಸಮುಚ್ಚಯ. ಈ ಮೂರರಲ್ಲಿಯೂ ಗೀತವೆ ಪ್ರಧಾನ. 
ಲೋಕದಲ್ಲಿ ಪ್ರಸಿದ್ಧವಾಗಿ ರೂಢಿಸಿರುವ ಈ ಪ್ರಾಧಾನ್ಯವನ್ನು ಸನಾತನಿಗಳು, ಚತು 
ರ್ಮುಖ ಬ್ರಹ್ಮನು ಸಾಮವೇದದಿಂದಲೆ ಗೀತವನ್ನು ಎತ್ತಿಕೊಂಡು ಸೃಷ್ಟಿಸಿದನೆ೦ದು ಹೇಳಿ 
ವೇದೋಪವಸತಿಯನ್ನೂ ಶಾಸ್ತ್ರಸಮ್ಮತಿಯನ್ನೂ ದೊರಕಿಸಿಕೊಟ್ಟರು. "ಸಾಮವೇದಾದಿದ೦ 
ಗೀತ೦ ಸ೦ಜಗ್ರಾಹ ಪಿತಾಮಹಃ' ತಾಲವು ಕರ್ಣಾಟಕ ಸ೦ಗೀತದಲ್ಲಿ ಪ್ರೌಢ, ಪರ೦ 
ಪರಾಶುದ್ಧ. ಅದರ ಎಲ್ಲ ಗೇಯ ಪ್ರಕಾರಗಳಲ್ಲೂ ಪ್ರೌಢಿಮ ಪಾಂಡಿತ್ಯಗಳು ಪರಾ 
ಕಾಷ್ಠೆಯನ್ನು ಮುಟ್ಟುವುದು ಪಲ್ಲವಿ ಎಂಬ ಪ್ರಕಾರದಲ್ಲಿ. ಪಲ್ಲವವೆಂದರೆ ಚಿಗುರು. 
ಪಲ್ಲವಿಯೆ೦ದರೆ ಚಿಗುರನ್ನು ಉಳ್ಳದ್ದು. ಚಿಗುರುವಂತಹದು, ಚಿಗುರಿಸುವ೦ತಹದು. 
ಪಲ್ಲವಿಗೆ ಇನ್ನೂ ಒಂದು ಅರ್ಥವಿದೆ. ಕರ್ಣಾಟಕ ಸಂಗೀತದ ಯಾವುದೇ ಹಾಡಿನ 
ಪ್ರಕಾರದಲ್ಲಿ ಪ್ರಾರಂಭದ ಖಂಡವು ಉಳಿದ ಒಂದೊಂದು ಖಂಡದ ನಂತರವೂ 
ಪುನರುಚ್ಚಾರಗೊ೦ಡರೆ ಅಂತಹ ಮೊದಲನೆಯ ಖಂಡಕ್ಕೂ ಪಲ್ಲವಿಯೆಂದೆ ಹೆಸರು. 
ಗಾಯಕವಾದಕರ ಸ್ವಂತಸೃಷ್ಟಿಯ ಮನೋಧರ್ಮವನ್ನು ಚಿರನೂತನವಾಗಿ ಚಿಗುರಿಸಲು 
ಪಾಂಡಿತ್ಯ ಪ್ರೌಢಿಮೆಗಳು ದೀರ್ಪವಾಗಿ ದಾ೦ಗುಡಿಯಿಡಲು ಅದು ಅತ್ಯುತ್ತಮ ಸಾಧನ. 
ಒಂದು ತಾಲಾವರ್ತದ ಒಳಗೆ ನಿರ್ದಿಷ್ಟ ಸ್ಥಾನಗಳಲ್ಲಿ ಮಿತವಾದ ಸಾಹಿತ್ಕಾಕ್ಷರಗಳನ್ನು 


ಕರ್ಣಾಟಕ ಸಂಗೀತದ ನೆಲೆ: ತಾಲ ೩೦೩ 


ಸ್ವಲ್ಪವೂ ಜಾರದಂತೆ ಸ್ಥಿರವಾಗಿ ನೆಟ್ಟು, ಇದನ್ನು ರಾಗಕ್ಕೆ ಅಳವಡಿಸಿ, ಈ ಸ್ಥಿರಾಂಶಗಳ 
ನಡುವೆ ರಾಗತಾಲಗಳ ಕಲ್ಪನಾಸಿರಿಯನ್ನು ಹೊಸಹೊಸದಾಗಿ ಪ್ರೌಢವಾಗಿ ಚಿಗುರಿಸುವುದೆ 
ಪಲ್ಲವಿಯ ಜೀವಾಳ. ಅದರಲ್ಲಿಯೂ ಅವಧಾನತಾಲ ಪಲ್ಲವಿಯು ಕಠಿನತಮ, ಅಪ 
ರೂಪ, ಅತ್ಯ೦ತವಾದ ಅವಧಾನವನ್ನು ಎ೦ದರೆ ಚಿತ್ರೈಕಾಗ್ರತೆಯನ್ನು ಅಪೇಕ್ಬ್ಷಿಸುವ೦ತ 
ಹದು. 

ಹಾಗಾದರೆ ತಾಲದ ಪಾತ್ರವು ಹಾಡಿಗೆ ಮಾತ್ರ ಸೀಮಿತವೆ ? ಮಾತಿನ ಹಂಗಿಲ್ಲದೆಯೆ 
ತಾಲವು ಬರಿಯ ಛಂದೋಲಯಗಳ ವಿನ್ಯಾಸದಲ್ಲಿ ಶೋಭಿಸದೆ ? ಕರ್ಣಾಟಕ ಸ೦ಗೀತದ 
ಕಛೇರಿಗಳಲ್ಲಿ “ತನಿ ಆವರ್ತನ'ದಲ್ಲಿ ಅಥವಾ ತಾಲವಾದ್ಯಕಛೇರಿಯಲ್ಲಿ ಇಂತಹ 
ಸೌಂದರ್ಯವು ಸಾಕ್ಟಾತ್ಕರಿಸುತ್ತದೆ. ಪ್ರಯೋಕ್ಕಗಳಾದ ತಾಲವಾದ್ಯ ವಿದ್ವಾಂಸರಿಗೆ ಇದು 
ಒ೦ದು ಅಸಿಧಾರಾವ್ರತ. ಒಲಿದು ಬಂದು ಹುಡುಕುವವರನ್ನು ಮಾತ್ರ ಅದು ವರಿಸು 
ತ್ತದೆ "ಯಂ ಏವೈಕ ವೃಣುತೇ ತೇನ ಲಭ್ಯಃ ತಸ್ಕೈಷ ಆತ್ಮಾ ವಿವ್ಯಣುತೇ ತನೂ೦ ಸ್ಟಾ೦' 
ಎಂದು ಶ್ರುತಿಯು ಸಾರುವಂತೆ. ಎಂದೇ ಸ್ಮೃತಿಯು ಸಾರುತ್ತದೆ--ವೀಣಾವಾದನದ 
ತತ್ತ್ವವನ್ನು ಬಲ್ಲವನಿಗೆ, ಶ್ರುತಿಜ್ಞಾನವಿಶಾರದನಿಗೆ ತಾಲಜ್ಜನಿಗೆ ಬೇರೆ ತಪಸ್ಸೆ ಬೇಡ, ವ್ರತ, 
ನೇಮ, ನಿಷ್ಠೆ, ಮಂತ್ರ, ತಂತ್ರಗಳ ಹಂಗಿಲ್ಲದೆ ಮೋಕ್ಸವು ಸಿದ್ಧಿಸುತ್ತದೆ. ಇದೆ ನಾದ 
ಯೋಗ, ಲಯಯೋಗ. 


೨. ಕರ್ಣಾಟಕ ಸ೦ಗೀತದಲ್ಲಿ ತಾಲವಿಕಾಸ 

ಕರ್ಣಾಟಕ ಸ೦ಗೀತದ ಇತಿಹಾಸದಲ್ಲಿ ಕ್ರಿ. ಶ. ಹದಿನಾಲ್ಕನೆಯ ಶತಮಾನದಿ೦ದ 
ಹದಿನಾರನೆಯ ಶತಮಾನದವರೆಗೆ ನಡೆದ ಒಂದು ಸಂಕ್ರಮಣಾವಸ್ಥೆಯು ತಾಲಕ್ಷೇತ್ರಕ್ಕೂ 
ವಿಸ್ತರಿಸಿ ಅದರಲ್ಲಿ ಗಹನವೂ ಮಹತ್ತ್ವಪೂರ್ಣವೂ ಆದ ಬದಲಾವಣೆಗಳನ್ನು ತಂದು 
ಕೊಟ್ಟಿತು. ಈ ಸ೦ಗೀತದ ಚರಿತ್ರೆಯಲ್ಲಿ ಇದು ಒ೦ದು ಪ್ರಮುಖವಾದ ಮೈಲಿಗಲ್ಲು. 

ಕ್ರಿ.ಶ. ಹದಿನಾಲ್ಕನೆಯ ಶತಮಾನಕ್ಕಿಂತ ಮುಂಚೆ ಇಡೀ ಭಾರತೀಯ ಸಂಗೀತದಲ್ಲಿ 
ಏಕರೀತಿಯಾದ ತಾಳಪದ್ಧತಿಯು ಇತ್ತೆಂಬುದು ಆಯಾ ಕಾಲದ ಸಂಗೀತಶಾಸ್ತ್ರಗಳಿ೦ದ 
ತಿಳಿಯುತ್ತದೆ. ತಾಲವೆ೦ದರೆ ಏನು ? ಅದು ಯಾವ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ ? 
(1) ಅದು ಗೀತವಾದನ ನರ್ತನಗಳಲ್ಲಿ ಕಾಲಸಾಮ್ಯವನ್ನು ಸ್ಥಾಪಿಸುತ್ತದೆ. (11) ಅವುಗಳಿಗೆ 
ಕಾಲದಲ್ಲಿ ಪ್ರತಿಷ್ಠಾನವನ್ನು ಒದಗಿಸಿ ನಡೆಸುತ್ತದೆ. (11) ಅವುಗಳ ಕಾಲವನ್ನು ಅಳೆಯು 
ತ್ತದೆ. (11) ಅದಕ್ಕೆ ನಿಗದಿಯಾಗಿ ಗೊತ್ತುಮಾಡಿದ ಅ೦ಗರಚನೆಯಿರುತ್ತದೆ. (೪) ಇದರಿಂ 
ದಾಗಿ ಅದಕ್ಕೆ ನಿಯತವಾದ ಪ್ರಮಾಣವಿರುತ್ತದೆ..(೪1 ಈ ಪ್ರಮಾಣವು ನಾತಿದೀರ್ಧವೂ 
ನಾತಿಹ್ರಸ್ವವೂ ಆಗಿರುತ್ತದೆ. ಇದಕ್ಕೆ ಆಯಾ ತಾಲದ ಆವರ್ತವೆಂದು ಹೆಸರು. (೪॥) 
ತಾಲಾವರ್ತವನ್ನು ತಾಲದ ಅಂಗಗಳು ತಮ್ಮ ಘಾತಗಳಿ೦ದ ಬೇರೆ ಬೇರೆ ಖಂಡಗಳನ್ನಾಗಿ 
ವಿಭಾಗಿಸುತ್ತವೆ. ಇವು ಆಯಾ ತಾಲಕ್ಕೆ ನಿರ್ದಿಷ್ಟವೂ ಏಕೈಕವೂ ಆದ ವಿಶಿಷ್ಟ ರಚನಾ 
ವಿನ್ಯಾಸವನ್ನು ಉಂಟುಮಾಡುತ್ತವೆ. (1೪1) ತಾಲಾವರ್ತವನ್ನು ಎಡೆಬಿಡದೆ ಮತ್ತೆ ಮತ್ತೆ 


೩೦೪ ಕರ್ಣಾಟಕಸ೦ಗೀತವಾಹಿನಿ 


ನಡೆಸುವುದರಿ೦ದ ಗೀತವಾದನ ನರ್ತನಗಳ ಕಾಲವನ್ನು ಏಕಕಾಲದಲ್ಲಿ ಅಳೆಯಬಹುದು 
ಮತ್ತು ಆವರ್ತದ ಯಾವ ಭಾಗದಲ್ಲಿ ಯಾವ ಘಟನೆಯು ನಡೆಯಿತು. ನಡೆಯುತ್ತಿದೆ: 
ಅಥವಾ ನಡೆಯಬಹುದು ಎಂಬುದನ್ನು ನಿಷ್ಕೃಷ್ಟವಾಗಿ ಗೊತ್ತುಪಡಿಸಬಹುದು. ಅಲ್ಲದೆ 
ಒಂದೇ ಕ್ಷಣದಲ್ಲಿ ಯಾವ ಯಾವ ಬೇರೆ ಘಟನೆಗಳು ನಡೆಯುತ್ತವೆ ಎಂಬ 
ಸಂಘಟನೆಯೂ ತಿಳಿಯುತ್ತದೆ. ಆದುದರಿಂದ ಗಾನಕ್ರಿಯೆಯ ಚಲನಶೀಲವಾದ ಸ್ವರ 
ದೇಹಕ್ಕೂ ನೃತ್ತದ ಚಲನಶೀಲವಾದ ಅಂಗಪ್ರತ್ಯಂಗೋಪಾಂಗ ವಿಕ್ಷೇಪಗಳಿ೦ದ ನಿರಂತರ 
ವಾಗಿ ನಡೆಯುವ ಘಟನಾದೇಹಕ್ಕೂ ಕಾಲದೇಶಗಳಲ್ಲಿ ಐಕ್ಕವನ್ನೂ ಸಂಸಕ್ತಿಯನ್ನೂ 
ತಾಲವು ಏರ್ಪಡಿಸುತ್ತದೆ. 

ಪ್ರಾಚೀನ ಭಾರತೀಯ ಸಂಗೀತದಲ್ಲಿ ಮಾರ್ಗ ಮತ್ತು ದೇಶೀ ಎ೦ಬ ಎರಡು ಬಗೆಯ 
ತಾಲಗಳು ಬಳಕೆಯಲ್ಲಿದ್ದವು. ಚಚ್ಚತ್ತುಟ, ಚಾಚಪುಟ, ಉದ್ಭಟ್ಟ, ಷಟ್ಟಿತಾಪುತ್ರ ಮತ್ತು 
ಸಂಪಕ್ಟೇಷ್ಟಾಕ ಎ೦ಬ ಐದು ತಾಳಗಳು ಶಿವನ. ಐದು ಮುಖಗಳಿ೦ದ ಹುಟ್ಟಿದವುಗಳು, 
ಉಳಿದೆಲ್ಲ ತಾಲಗಳಿಗೆ ಮಾತೃಕೆಗಳಾಗಿದ್ದವು ಎ೦ಬ ನ೦ಬುಗೆಯು ಬಹಳ ಹಿ೦ದಿನಿ೦ದಲೂ 
ಇತ್ತು. ಇವಕ್ಕೆ ಮಾರ್ಗತಾಲಗಳೆಂದು ಹೆಸರು. ಇವನ್ನು ಗಾ೦ಧರ್ವ/ಮಾರ್ಗಸಂಗೀತದಲ್ಲಿ 
ಮಾತ್ರ ಉಪಯೋಗಿಸಲಾಗುತ್ತಿತ್ತು. ಉಳಿದೆಲ್ಲ ತಾಲಗಳನ್ನು ದೇಶೀಸ೦ಗೀತದಲ್ಲಿ 
ಪ್ರಯೋಗಿಸುತ್ತಿದ್ದುದರಿ೦ದ ಅವಕ್ಕೆ ದೇಶೀತಾಲಗಳೆ೦ದು ಹೆಸರಾಯಿತು. ಮಾರ್ಗತಾಲ 
ಗಳಲ್ಲಿ ಲಘು, ಗುರು ಮತ್ತು ಪ್ಲುತವೆಂಬ ಮೂರು ಅಂಗಗಳನ್ನು ಮಾತ್ರವೂ ದೇಶೀ 
ತಾಲಗಳಲ್ಲಿ ದ್ರುತ, ಲಘು, ಗುರು, ಪ್ಲುತ, ಕಾಕಪಾದ (ಇಹ೦ಸಪಾದ -ನಿಃಶಬ್ದ) ಎಂಬ 
ಐದು ಅ೦ಗಗಳನ್ನೂ ವಿರಾಮ ಎ೦ಬ ಮತ್ತೊಂದು ತಾಲೋಪಾಯವನ್ನೂ ಬಳಸು 
ತ್ತಿದ್ದರು. ಇವುಗಳ ಪೈಕಿ ದ್ರುತ ಮತ್ತು ಲಘುಗಳನ್ನು ಛ೦ದಃಶಾಸ್ತ್ರದಿ೦ದ ತೆಗೆದು 
ಕೊಂಡಿದ್ದು ಅದೇ ಅನುಪಾತವನ್ನು ಉಳಿಸಿಕೊಂಡು ಗೀತವಾದನ ನರ್ತನಗಳಿಗೆ ಪ್ರಯೋ 
ಜನವಾಗುವಂತೆ ಅಳವಡಿಸಲಾಗುತ್ತಿತ್ತು. ತಾಲಾ೦ಗವಾದ ದ್ರುತಕ್ಕೆ ಎರಡು, ಲಘುವಿಗೆ 
ಐದು ಹೃಸ್ವ ಲಫ್ಟ್‌ಕ್ಷರಗಳ ಉಚ್ಚಾರಣಾಕಾಲದಷ್ಟು ಪ್ರಮಾಣವನ್ನು ಗೊತ್ತುಮಾಡ 
ಲಾಗಿತ್ತು. ಉಳಿದ ಅಂಗಗಳ ಪ್ರಮಾಣಗಳು ಲಘುವಿನ ಪ್ರಮಾಣಕ್ಕೆ ಸಾಪೇಕ್ಟವಾಗಿದ್ದು 
ಗುರವಿಗೆ ಲಘುವಿನ ಎರಡರಷ್ಟು, ಪ್ಲುತಕ್ಕೆ ಮೂರರಷ್ಟು ಮತ್ತು ಕಾಕಪಾದಕ್ಕೆ ನಾಲ್ಕ 
ರಷ್ಟು ಕಾಲಪ್ರಮಾಣವನ್ನು ವಿಧಿಸಿದ್ದರು. ಕ್ರಿ. ಶ. ಸು ೧೫-೧೬ನೆಯ ಶತಮಾನದ ವೇಳೆಗೆ 
ಲಘುವಿನಲ್ಲಿ ನಾಲ್ಕು ಅಕ್ಬರ ಪ್ರಮಾಣವುಳ್ಳ ಮಾನುಷೀ, ಐದು ಅಕ್ಬರಪ್ರಮಾಣದ ದೇಶೀ 
ಮತ್ತು ಆರು. ಅಕ್ಬರ ಪ್ರಮಾಣವಿರುವ ದಿವ್ಯ ಎಂಬ ಮೂರು ಭೇದಗಳು ಉಂಟಾದವು. 
ಮೇಲೆ ಹೇಳಿದ ಅಂಗಗಳ ಪೈಕಿ ಕೆಲವನ್ನು ಅಥವಾ ಹಲವನ್ನು ಬೇರೆ ಬೇರೆ ಸಂಖ್ಯೆಗಳಲ್ಲಿ 
ಬೇರೆ ಬೇರೆ: ಅನುಕ್ರಮಗಳಲ್ಲಿ ಸಂಯೋಜಿಸುವುದರಿಂದ ದೇಶೀತಾಳಗಳು ಹುಟ್ಟಿದವು. 
ಇವುಗಳಲ್ಲಿ ಪಾದಭಾಗವನ್ನು : ಮೂರು, ನಾಲ್ಕು ಅಥವಾ ಐದು ' ಸಮಪಾಲುಗಳನ್ನಾಗಿ 
ವಿಭಾಗಿಸುವ ತ್ರ್ಯಶ್ರ, ಚತುರಶ್ರ ಮತ್ತು ಖಂಡ ಎಂಬ ವರ್ಗೀಕರಣವನ್ನೂ ಮಾಡಲಾ 
ಯಿತು. ತಾಲಾವರ್ತದ ಒಟ್ಟು ವಿಸ್ತಾರವನ್ನು ಗಾಯಕವಾದಕನರ್ತಕರು ತಮ್ಮ ಇಚ್ಚೆ 


ಕರ್ಣಾಟಕ ಸ೦ಗೀತದ ನೆಲೆ : ತಾಲ ೩೦೫ 


ಮತ್ತು ಆವಶ್ಯಕತೆಗಳಿಗೆ ಅನುಸಾರವಾಗಿ ಕುಗ್ಗಿಸಿಕೊಳ್ಳಲು ಮತ್ತು ಹಿಗ್ಗಿಸಿಕೊಳ್ಳಲು ಕಾಲ, 
ಕಲಾ ಮತ್ತು ಮಾರ್ಗಗಳೆಂಬ ತಾಲಪ್ರಾಣಗಳನ್ನು ಏರ್ಪಡಿಸಲಾಗಿತ್ತು. ತಾಲದಲ್ಲಿರುವ 
ಬೇರೆ ಬೇರೆ ಅಂಗಗಳನ್ನು ವಿವಿಕ್ತಗೊಳಿಸಿ ನಿರ್ದೇಶಿಸಲು ಅನುವಾಗುವಂತೆ ಸಶಬ್ದ ಮತ್ತು 
ನಿಃಶಬ್ದ ಕ್ರಿಯೆಗಳನ್ನು ಮಾರ್ಗತಾಲಗಳಿಗೂ ದೇಶೀತಾಲಗಳಿಗೂ ಪ್ರತ್ಯೇಕವಾಗಿ ನಿರ್ಮಿಸ 
ಲಾಯಿತು. ತಾಲಾವರ್ತದ ಒಟ್ಟು ಪ್ರಮಾಣವನ್ನು ನಿಯತವಾಗಿ ಇಟ್ಟುಕೊ೦ಡು ಅದರ 
ಅಂಗಗಳನ್ನು ಸಮಾನ ಕಾಲಪ್ರಮಾಣವುಳ್ಳ ಹ್ರಸ್ವತರ ಅ೦ಗಗಳನ್ನಾಗಿ ವಿಶ್ಲೇಷಿಸಿದರೆ 
ಅವುಗಳಿಂದ ವಿವಿಧ ಸಂಯೋಜನೆಗಳು ದೊರೆಯುತ್ತವೆ. ಇಂತಹ ಸಂಯೋಜನೆಗಳನ್ನು 
ಸುವ್ಯವಸ್ಥೆಯಿ೦ದ ವೈಜ್ಞಾನಿಕವಾಗಿ ಪಡೆದುಕೊಂಡು ಬೋಧಿಸುವ ವಿಧಾನಕ್ಕೆ ಪ್ರಸ್ತಾರ 
ವೆಂದು ಹೆಸರು. ಇದೂ ಒಂದು ತಾಲಪ್ರಾಣ. ಮಾರ್ಗತಾಲಗಳಲ್ಲಿ ಲಘುವಿನ 
ಪ್ರಮಾಣವು ಕಚಟತಪ ಎ೦ಬ ಹ್ರಸ್ಟಾಕ್ಟರಗಳ ಉಚ್ಚಾರಕ್ಕೆ ಬೇಕಾಗುವ ಕಾಲ. ಇಲ್ಲಿ ಇದು 
ಕಟ್ಟುನಿಟ್ಟಾದ ನಿಯಮ. ದೇಶೀತಾಲಗಳಲ್ಲಿ ಲಘುವಿನ ಪ್ರಮಾಣವು ನಾಲ್ಕು, ಐದು 
ಅಥವಾ ಆರು ಎಂಬ ಅಕ್ಬರಕಾಲಪ್ರಮಾಣದ ಕಾಮಚಾರದಲ್ಲಿತ್ತು. 

ಮೇಲೆ ಹೇಳಿದ ಸಂಕ್ರಮಣಕಾಲಕ್ಕೆ ಈ ಪದ್ಧತಿಯಲ್ಲಿ ಮೌಲಿಕ ವ್ಯತ್ಕಾಸಗಳಾದವು. 
ಎಣಿಸಲಾಗದಷ್ಟು ಸ೦ಯೋಜನೆಗಳೂ ವಿಪುಲವಾದ ಪ್ರಯೋಗವೂ ದೇಶೀತಾಲಗಳ 
ಹುಲುಸು ಸುಗ್ಗಿಯನ್ನೇನೋ ತ೦ದವು. ಆದರೆ ಇವೇ ಈ ತಾಲಗಳು ಕರ್ಣಾಟಕ ಸ೦ಗೀತ 
ರಂಗದಿ೦ದ ಮರೆಯಾಗಲೂ ಕಾರಣವಾದವು. ಏಕೆ೦ದರೆ ಅತಿಸ೦ಖ್ಯೆ, ಅತಿಪ್ರಯೋಗಗಳು 
ಅತಿಸ್ಟಾತ೦ತ್ರ್ಯವನ್ನೂ ಉಂಟುಮಾಡುತ್ತವೆ, ಪದ್ಧತಿಯಲ್ಲಿ ಶೈಥಿಲ್ಯವನ್ನೂ ಅರಾಜಕತೆ 
ಯನ್ನೂ ಅನಿಯಂತ್ರಣವನ್ನೂ ಮೂಡಿಸುತ್ತವೆ. ಇಂತಹ ಪರ್ವಕಾಲದಲ್ಲಿ ಕರ್ಣಾಟಕದ 
ಹರಿದಾಸರು ಈ ತಾಲಪದ್ಧತಿಯನ್ನು ಪ್ರತಿಭೆ, ವಿವೇಕ, ದೂರದೃಷ್ಟಿ ಮತ್ತು ಸಮೀಚೀನತೆ 
_ ಗಳಿಂದ ಕೈಹಿಡಿದು ನಡೆಸಿ ಅದಕ್ಕೆ ದಿಕ್ಕು ಮತ್ತು ಗುರಿಗಳನ್ನು ಲಕ್ಷ್ಯದಲ್ಲಿ ಕಲ್ಪಿಸಿಕೊಟ್ಟರು. 
ಕರ್ಣಾಟಕದ ಹಾಗೂ ಕನ್ನಡಿಗ ಸಂಗೀತಲಾಕ್ಷಣಿಕರು ಇದನ್ನು ಶಾಸ್ತ್ರದಲ್ಲಿ ನೆಲೆಗೊಳಿಸಿ 
ದರು. ಈ ಕಾಲದಲ್ಲಿ ಇವರು ನಮ್ಮ ತಾಲಪದ್ಧತಿಯಲ್ಲಿ ಮಾಡಿದ ಮಾರ್ಪಾಟುಗಳಲ್ಲಿ 
ಮುಖ್ಯವಾದವುಗಳನ್ನು ಹೀಗೆ ಸ೦ಗ್ರಹಿಸಬಹುದು. 

೧. ಸಂಘಟನೆ : ರೂಢಿಯಲ್ಲಿದ್ದ ಅನೇಕ ಸಹಸ್ರ ಸಂಖ್ಯೆಯ ದೇಶೀತಾಲಗಳನ್ನು 
ಲಕ್ಷ್ಯವ್ಯಪದೇಶದಿ೦ದ ಮರೆಯಾಗಿಸಿ ಅವುಗಳ ಬದಲು ಕೇವಲ ಏಳೇ ತಾಲಗಳನ್ನು ಬಳಕೆಗೆ 
ತಂದರು. ಇದರಲ್ಲಿ ಅವರು ತೋರಿಸಿದ ಪ್ರತಿಭೆಯೆ೦ದರೆ ಈ ಏಳನ್ನು ತಾವೇ ಸೃಷ್ಟಿಸದೆ 

"ಹಿಂದಿನಿಂದ ಬಂದವುಗಳನ್ನೇ ಪ್ರಮೇಯ ಶುದ್ಧಿಯಿಂದ ಪರಿಷ್ಕರಿಸಿ ಹೊಸ ಹೆಸರು 
ಗಳನ್ನೂ ಹೊಸರೂಪಗಳನ್ನೂ ಕೊಟ್ಟರು. ಇದಕ್ಕಾಗಿ ಅವರು ಬಳಸಿದ ಆಕರಗಳು ಮೂರು: 
(1) ಸ೦ಗೀತಶಾಸ್ತ್ರಕ್ಕೆ ಇವು ಪರಿಚಿತವಾಗಿದ್ದರೂ ಅಪ್ಪಸಿದ್ಧಗಳಾಗಿಯೇ ಉಳಿದಿದ್ದವು. 
ಕ್ರಿ.ಶ. ಹನ್ನೆರಡನೆಯ ಶತಮಾನಕ್ಕಿ೦ತ ಮು೦ಚೆಯೇ ಹರಿಪಾಲದೇವನು ತನ್ನ ಸ೦ಗೀತ 
ಸುಧಾಕರದಲ್ಲಿ ಇವುಗಳನ್ನು ಸ್ಮರಿಸಿ ಉಲ್ಲೇಖಿಸಿದ್ದಾನೆ. ಆಗಿನಿ೦ದಲೂ ಇವು ಕರ್ಣಾಟಕ 
ದಲ್ಲಿ ರೂಢಿಸಿದ್ದವೆ೦ಬುದಕ್ಕೆ ಅಗ್ಗಳ, ಪಾಲ್ಕುರಿಕೆ ಸೋಮನಾಥ. ಚಂದ್ರಶೇಖರ, ಬಾಹು 


೨೦ 


೩೦೬ ಕರ್ಣಾಟಕಸ೦ಗೀತವಾಹಿನಿ 


ಬಲಿ ಮುಂತಾದ ಕವಿಗಳ ಉಲ್ಲೇಖಗಳು ದೊರೆಯುತ್ತವೆ. (1) ಜಾನಪದ ಸಂಗೀತ 
ದಲ್ಲಿಯೂ ಛ೦ದಃಶಾಸ್ತ್ರದಲ್ಲಿಯೂ ತ್ರಿವುಡೆ, ರಗಣಮಟ್ಟೆ, ಕುರುರುಂಪೆ ಮುಂತಾದ 
ತಾಲಪ್ರಕಾರಗಳು ಇದ್ದೇ ಇದ್ದವು. ಇವುಗಳನ್ನು ಶಾಸ್ತ್ರೀಯವಾಗಿ ಪರಿಷ್ಕರಿಸಿ ಸೂಳಾದಿ 
ತಾಳಗಳ ರೂಪಕ್ಕೆ ಹರಿದಾಸರು ಪರಿವರ್ತಿಸಿದರು. (111) ಸಾಲಗಸೂಡ ಪ್ರಬಂಧಗಳು ಈ 
ತಾಲಗಳಿ೦ದ ನಿರ್ಭುಕ್ತವಾಗಿದ್ದವು. ಈ ಪ್ರಬಂಧಗಳನ್ನು ಸೂಳಾದಿಯೆಂಬ ಗೇಯ 
ಪ್ರಕಾರಕ್ಕೂ ಅವುಗಳಿಗೆ ಅನ್ವಯಗೊಂಡು ರೂಡಿಸಿದ್ದ ದೇಶೀತಾಲಗಳನ್ನು ಸೂಳಾದಿತಾಲ” 
ಗಳ ರೂಪಕ್ಕೂ ಅವರು ಮಾರ್ಪಡಿಸಿದರು. ಹೀಗೆ ಮಾಡಲು ಅವರು ರೂಢಿಯಲ್ಲಿದ್ದ 
ಕೆಲವು ಪ್ರಮುಖವೂ ಚಿರಪರಿಚಿತವೂ ಆಗಿದ್ದ ಪ್ರತಿಮಠ್ಕ. ಬದ್ಧಾಪಣ - ಅಡ್ಡ - ತ್ರಿಪುಟ, 
ಯತಿಲಗ್ನ, ರು೦ಪಾ, ದ್ವಿತೀಯ -ತುರಂಗ, ಕುಡುಕ್ಕ - ಪ್ರತಿ - ವರ್ಣಯತಿ ಮತ್ತು 
ಏಕ ಎ ಆದಿ ಎ೦ಬ ತಾಲಗಳನ್ನೇ ತೆಗೆದುಕೊಂಡು ಅವುಗಳಲ್ಲಿ ಅಲ್ಪಸ್ವಲ್ಪ ವ್ಯತ್ಯಾಸಮ್ಹಾಡಿ 
ರೂಪಾ೦ತರ-ನಾಮಾ೦ತರಗಳನ್ನು ಮಾಡಿಕೊಂಡರು. ಈ ಸಮೀಕರಣಗಳನ್ನು ಮಾಡು 
ವಾಗ ರೂಪಗಳನ್ನೂ ನಾಮಗಳನ್ನೂ (ಕೆಲವು ವೇಳೆ ಅದಲುಬದಲು ಮಾಡಿ) ಉಳಿಸಿಕೊಳ್ಳ 
ಲಾಯಿತೆಂಬುದನ್ನಿಲ್ಲಿ ಗಮನಿಸಬೇಕು. ಇದರ ಜೊತೆಗೆ ಅವರು ರೂಢಿಯಲ್ಲಿದ್ದ 
ಧೊಂಪಟ, ತುರುಪು (-ಕುರು-, ಅರೆ-) ರುಂಪೆ, ರಗಣಮಠ್ಯ ಎಂಬ ಮೂರನ್ನು 
ಸೇರಿಸಿದರು. 

೨. ಶಾಸ್ತ್ರೀಯ ಸ್ಥಾನಮಾನಗಳ ಗಳಿಕೆ : ಹೀಗೆ ಮಾಡಬೇಕಾದರೆ ಅವರು ದೇಶೀತ್ವದ 
ಬಗೆಗೂ ತಾಳದ ತಂತ್ರ, ಅಂಗ ಮತ್ತು ವಿಧಾನಗಳ ಬಗೆಗೂ ಹೊಸ ಆವಿಷ್ಕಾರಗಳನ್ನು 
ಸಾಧಿಸಬೇಕಾಯಿತು. ದೇಶೀ ಎ೦ಬ ಹೆಸರಿದ್ದರೂ ವಿಜಯ, ದರ್ಪಣ, ಚಚ್ಚರೀ 
ಮುಂತಾದ ತಾಲಗಳು ಜನಸಾಮಾನ್ಯದ ಸೊತ್ತು ಯಾವಾಗಲೂ ಆಗಿರಲಿಲ್ಲ. ಚಚ್ಚ 
ತ್ಪುಟವೇ ಮೊದಲಾದ ಮಾರ್ಗತಾಲಗಳಿ೦ದ ಭಿನ್ನ ಎ೦ಬಷ್ಟೆ ಅರ್ಥದಲ್ಲಿ ಇವು ದೇಶೀ 
ಆಗಿದ್ದವು--ಈಗ ನಾವು "ಶಾಸ್ತ್ರೀಯ' ಎಂದು ಪರಿಭಾವಿಸುವ ಕಲಾಸಾಮಗ್ರಿಸರ್ವಸ್ವವನ್ನು 
ಮತ೦ಗಮುನಿಯ ದೇಶೀ ಎ೦ಬ ಕಲ್ಪನೆಯು ಒಳಗೊಂಡಿದ್ದ೦ತೆ. ಆದರೆ ಹರಿದಾಸರು 
ಎಬ್ಬಿಸಿ ನಿಲ್ಲಿಸಿದ ಈ ತಾಲಗಳು ನಿಜವಾಗಿಯೂ ಸೂಳಾದಿ ತಾಲಗಳೇ ಆಗಿದ್ದರೂ 
ಅವುಗಳಿಗೆ ಶಾಸ್ತ್ರೀಯ ಕಲೆಯಲ್ಲಿ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟುದು ಮಹತ್ವದ 
ಸ೦ಗತಿ. 

ತಮ್ಮ ಮತ್ತು ತಮ್ಮ ಹಿ೦ದಿನ ಕಾಲದಲ್ಲಿ ದೇಶೀತಾಳಗಳಲ್ಲಿ ಪ್ರಯುಕ್ತವಾಗುತ್ತಿದ್ದ 
ದ್ರುತ; ಲಘು, ಗುರು, ಪ್ಲುತ ಮತ್ತು ಕಾಕಪಾದ ಎಂಬ ಅಂಗಗಳ ಪೈಕಿ ಈ ಯುಗದ 
ಪ್ರಯೋಕ್ಕಗಳೂ ಲಾಕ್ಟಣಿಕರೂ ಕಡೆಯ ಮೂರನ್ನು ತಾಲ ಪ್ರಯೋಗದಿಂದ ಕಿತ್ತುಹಾಕಿ 
ದ್ರುತಲಘುಗಳನ್ನು ಮಾತ್ರ ಉಳಿಸಿಕೊ೦ಡರು. ಗುರುಪ್ಲುತಗಳು ಒಂದೇ ಒಂದು ಸಶಬ್ದ 
ಕ್ರಿಯೆಯಿಂದ ಪ್ರಾರಂಭವಾಗಿ ಉಳಿದ ದೀರ್ಥವಾದ ಕಾಲವನ್ನು ನಿಃಶಬ್ದವಾಗಿಯೆ 
ನಿರ್ವಹಿಸಬೇಕಾಗಿತ್ತು. ಕಾಕಪಾದವ೦ತೂ ಒಂದು ಸಶಬ್ದಕ್ರಿಯೆಯೂ ಇಲ್ಲದೆ ನಾಲ್ಕು 
ಲಘುಗಳಷ್ಟು ದೀರ್ಫಕಾಲ ಪ್ರಮಾಣವನ್ನು ನಿಃಶಬ್ದಕ್ರಿಯೆಗಳಿ೦ದಲೆ ಲೆಕ್ಕವಿಡಬೇಕಾಗು 


ಕರ್ಣಾಟಕ ಸ೦ಗೀತದ ನೆಲೆ : ತಾಲ ೩೦೭ 


ತ್ತಿತ್ತು. ದಿನನಿತ್ಯದ ಸಾಮಾನ್ಯವಾದ ಗೀತವ್ಯವಹಾರಕ್ಕೆ ಇವು ನಿಷ್ಟಯೋಜಕವೂ ಅಸ೦ 
ಗತವೂ ಆಗಿದ್ದವು. ಆದರೆ ಲಘುವಿನ ಎರಡಷ್ಟು ಪ್ರಮಾಣದವಿದ್ದ ಗುರುವನ್ನು ಒಮ್ಮೆಗೇ 
ಕೈಬಿಡದೆ ನಾಟ್ಯದ೦ಡೀಧ್ರುವತಾಲದಲ್ಲಿ ಕೆಲವು ಕಾಲ ಉಳಿಸಿಕೊಳ್ಳಲಾಗಿತ್ತು. ಲಘುವಿ 
ಗಿ೦ತ ದೊಡ್ಡದಾದ ಯಾವ ಅ೦ಗವನ್ನೂ ಇಟ್ಟುಕೊಳ್ಳದೆ ತಾಲಗಳನ್ನು ಪರಿಷ್ಕರಿಸಿ ಅವರು 
ರೂಢಿಸಿದ್ದರಿ೦ದ ಅವು ಸಾರ್ವತ್ರಿಕ ಸುಲಭಪ್ರಯೋಗಕ್ಕೆ ದೊರೆಯುವಂತಾಯಿತು. 

೩. ಲಘುವಿನ ಪರಿಷ್ಕಾರ : ಈ ಸನ್ನಿವೇಶದಲ್ಲಿ ಲಘುವಿನ ಬಗೆಗೆ ವಿಶೇಷ ಪ್ರಯೋಗ 
ಸಂಶೋಧನೆಯು ನಡೆಯಿತು. ಮಾರ್ಗತಾಲಗಳ ಲಘುವಿಗೆ ವಿಧಿಸಲಾಗಿದ್ದ ಐದು 
ಮಾತ್ರೆಗಳ ಪ್ರಮಾಣವು ದೇಶೀ ತಾಲಗಳ ಲಘುವಿನಲ್ಲಿ ನಾಲ್ಕು, ಐದು ಅಥವಾ ಆರು 
ಅಕ್ಷರಗಳ ಐಚ್ಛಿಕ ಪ್ರಮಾಣವಾಗಿತ್ತಷ್ಟೆ. ಇವುಗಳ ಪೈಕಿ ನಾಲ್ಕು ಅಕ್ಷರಪ್ರಮಾಣದ 
ಲಘುವನ್ನು ಮಾತ್ರ: ಪುರಸ್ಕರಿಸಿ ಅದನ್ನೇ ಎಲ್ಲೆಡೆಯಲ್ಲಿಯೂ ಪ್ರಮಾಣಭೂತವೆಂದು 
ನಿಲ್ಲಿಸಲಾಯಿತು. ಈ ಪದ್ಧತಿಯು ಇಂದಿಗೂ ರೂಢಿಯಲ್ಲಿ ಉಳಿದುಕೊಂಡಿದೆ. ಹೀಗೆ 
ಮಾಡಿದುದರಿಂದ ಗೀತಗತಿಗೆ ಸ್ವಾಭಾವಿಕವೂ ಸುಲಭವೂ ಸಹಜವೂ ಆದ ಲಯ 
ಭೂಮಿಕೆಯು ಲಭಿಸಿ ಗೀತದ ಲಯದೇಹಕ್ಕೆ ಏಕಾಗ್ರತೆ, ಸೌಷ್ಠವ, ಸಮರೂಪತೆ ಮತ್ತು 
ಸಮತೂಕಗಳು ದೊರೆತವು. 

೪. ಭ್ರಾಂತಿ ನಿರಸನ : ಈ ರೀತಿಯಲ್ಲಿ, ಲಘುವಿನ ಕಾಲ ಪ್ರಮಾಣವು ನಿಯತವಾಗು 
ವುದರ ಮುನ್ನ ದೇಶೀತಾಲ ಪ್ರಪಂಚದಲ್ಲಿ ಭ್ರಾಂತಿ, ಅಸಮ೦ಜಸತೆಗಳು ತು೦ಬಿಹೋಗಿ 
ದವು. ಉದಾಹರಣೆಗೆ ಕೇವಲ ಲಕ್ಷಣೋಕ್ತಿಯಿ೦ದ ನೋಡಿದಾಗ ರುಂಟುಕ, ಅಡ್ಡ, 

ಃಸಾರು ಪ್ರಭೇದವಾದ ವೈಕು೦ದ--ಇವೆಲ್ಲಕ್ಕೂ ಎರಡು ದ್ರುತ, ಎರಡು ಲಘು ಎಂಬ 
ಒಂದೆ ಲಕ್ಷಣವು ಕಂಡುಬರುತ್ತಿತ್ತು. ಅಂತೆಯೇ ದರ್ಪಣ-ಮದನ-ಮಕರಂ೦ದಗಳಲ್ಲಿ, 

ಸಾರು-ಹ೦ಸಲೀಲ-ಹ೦ಸಗಳಲ್ಲಿ, ಜಯಶೀಲ-ಕಮಲಗಳಲ್ಲಿ, ಉದೀಕ್ಷಣ-ಸೌಂದರ- 
ಸಗಣಪ್ರತಿಮ೦ಠಗಳಲ್ಲಿ, ಢೇ೦ಕೀ-ವರ್ಣಮಂ೦ಠಗಳಲ್ಲಿ, ಕರುಣಾ-ಅಮರಗಳಲ್ಲಿ, 
ತ್ರಿಭಂಗಿ-ರತಿಲೀಲಗಳಲ್ಲಿ ಕ್ರೀಡಾ-ನಂದಗಳಲ್ಲಿ, ಶಂಖ-ಪ್ರತಿಗಳಲ್ಲಿ, ಮಂಗಲಾಭರಣ- 
ಪ್ರತಿಮಟ್ಕಗಳಲ್ಲಿ, ಕಾ೦ತಾ-ರತಿಗಳಲ್ಲಿ, ಕಲಾಪ-ವಿಚಾರಗಳಲ್ಲಿ, ತೃತೀಯ-ಅ೦ತರ ಕ್ರೀಡಾ 
ಗಳಲ್ಲಿ, ವರ್ಣವಿಭಿನ್ನ-ರಾಜಮೃಗಾ೦ಕಗಳಲ್ಲಿ, ಅಭ೦ಗ-ಉತ್ಸವಗಳಲ್ಲಿ, ವಿಜಯ- 
ದ್ವಿತೀಯಗಳಲ್ಲಿ ಹೆಸರಿನಲ್ಲಿ ವ್ಯತ್ಯಾಸವೇ ಹೊರತು ಸ್ವರೂಪದಲ್ಲಿ ಭೇದವೇನೂ ಕಾಣು 
ವುದಿಲ್ಲ. ಆದರೆ ಇವುಗಳಲ್ಲಿ ಲಘುವು ನಾಲ್ಕು ಅಥವಾ ಐದು ಅಕ್ಬರ ಪ್ರಮಾಣಗಳಲ್ಲಿ 
ಪ್ರಯುಕ್ತವಾಗುತ್ತಿದ್ದುದರಿ೦ದ ಈ ಪ್ರಮಾಣಕ್ಕೆ ಅನುಗುಣವಾಗಿ ದ್ರುತ ಗುರ ಪ್ಲುತಾದಿ 
ಗಳ ಪ್ರಮಾಣಗಳು ಬದಲಾಯಿಸಿ ಪ್ರಯೋಗಗೊಳ್ಳುತ್ತಿದ್ದವು. ಆದುದರಿಂದ ತಾಲಾ 
ವರ್ತದ ಕಾಲಪ್ರಮಾಣವು ಬೇರೆಯಾಗುತ್ತಿತ್ತು. ಹೀಗಾಗಿ ಈ ತಾಲಗಳಲ್ಲಿ ಸ್ವರೂಪ 
ಭೇದವು ಉಂಟಾಗುತ್ತಿತ್ತು. ಆದರೆ ಮಾರ್ಗತಾಲಗಳು ರೂಢಿಯಿಂದ ತಪ್ಪಿಹೋದ 
ಹಾಗೆಲ್ಲ ಅವುಗಳ ಲಘುವಿಗೆ ಇದ್ದ ಐದು ಅಕ್ಷರಗಳ ಕಾಲಪ್ರಮಾಣವೂ ಮಾಯವಾಗುತ್ತ 
ಬಂತು; ದೇಶೀತಾಲಗಳಲ್ಲಿ ಲಘು ಪ್ರಮಾಣಕ್ಕೆ ಕಾಮಚಾರವು ತಪ್ಪಿತು. ಹೀಗಾಗಿ 


೩೦೮ ಕರ್ಣಾಟಕಸ೦ಗೀತವಾಹಿನಿ 


ಮೇಲ್ಕಂಡ ತಾಲಗಳಲ್ಲಿ ಸ್ವರೂಪಭೇದವು ನಾಶವಾಗಿ ನಾಮಭೇದಗಳು ಮಾತ್ರ ಉಳಿದು 
ಕೊಂಡವು. ಇಂತಹ ಭ್ರಾಂತಿಮಯ ಪರಿಸ್ಥಿತಿಯಲ್ಲಿ ಈ ಪರ್ಯಾಯ ತಾಲಗಳನ್ನು ಲಕ್ಷ್ಯ 
ದಿಂದ ಸಂಪೂರ್ಣವಾಗಿ ಕಿತ್ತೊಗೆದು ಸಂದಿಗ್ದತೆಯನ್ನು ನಿವಾರಿಸಿ, ಸರಳವೂ ಸರ್ವ 
ಗ್ರಾಹಕವೂ ಸಮೀಚೀನವೂ ಸಂಕ್ಲಿಪ್ತವೂ ಆದ ತಾಲಪದ್ಧತಿಯೊ೦ದನ್ನು ಕರ್ಣಾಟಕದ, 
ಹರಿದಾಸರು ನಿರ್ಮಿಸಿದರು ಮತ್ತು ಸ್ಥಾಪಿಸಿದರು. 

೫. ದ್ರುತ ಪರಿಷ್ಕಾರ : ಲಘು ಪ್ರಮಾಣವನ್ನು ಪರಿಷ್ಕರಿಸಿದ್ದರಿ೦ದ ದ್ರುತಲಕ್ಷಣಕ್ಕೆ 
ವಿಶೇಷವಾಗಿ ಪ್ರಯೋಜನವಾಯಿತು. ಏಕೆ೦ದರೆ ದ್ರುತದ ಪ್ರಮಾಣವು ಲಘುವಿನದಕ್ಕೆ 
ಸಾಪೇಕ್ಷವಾಗಿದ್ದು ಅದರ ಅರ್ಧದಷ್ಟು ಎ೦ಬ ನಿಯಮವಿತ್ತು. ಲಘುವಿಗೆ ಐದು ಹೃಸ್ಟಾ 
ಕ್ಷರಗಳ ಉಚ್ಚಾರಣೆಯೆ೦ದಾದರೆ ದ್ರುತಕ್ಕೆ ಎರಡೂವರೆ ಅಕ್ಷರಕಾಲದ ಪ್ರಮಾಣವೆಲಿಜಾ 
ಯಿತು. ಇದು ಜಟಿಲವೂ ವ್ಯಹಾರಕ್ಷಮವಲ್ಲದುದೂ ಆದ ಪ್ರಮಾಣ. ಆದರೆ ಈ ಸ೦ಕ್ರ 
ಮಣಾವಸ್ಥೆಯಲ್ಲಿ ದ್ರುತವನ್ನು ಲಘುವಿನಿ೦ದ ನಿರಪೇಕ್ಸವಾದ ಸ್ವತಂತ್ರ ಅಂಗವೆಂದೂ 
ಅದರ ಕಾಲ ಪ್ರಮಾಣವು ಎರಡು ಲಪಫ್ಸ್‌ಕ್ಷರ ಕಾಲವೆ೦ದೂ ನಿರ್ಧಾರವಾದಾಗ ಅದು 
ಲಕ್ಷ್ಯವಿದರಿಗೆ ಪ್ರಯೋಗಸುಲಭವೂ ಸುತಾರ್ಕಿಕವೂ ಆಕರ್ಷಕವೂ ಆಯಿತು. ದೇಶೀ 
ತಾಲಗಳಲ್ಲಿ ಲಘುದ್ರುತಗಳ ಸ೦ಖ್ಯೆಯು ಅತಿರೇಕವಾಗಿದ್ದುದನ್ನು ತಪ್ಪಿಸಿ, ಸೂಳಾದಿ 
ತಾಲಗಳ ಅ೦ಗಗಳಲ್ಲಿ ಲಘುವಾಗಲಿ ದ್ರುತವಾಗಲಿ ಮೂರನ್ನು ಮೀರಬಾರದೆ೦ಬ 
ತೀರ್ಮಾನವಾಯಿತು. ಇದರಿಂದ ತಾಲಾವರ್ತದ ಕಾಲಪ್ರಮಾಣವು ಮಿತವಾದುದು 
ಮಾತ್ರವಲ್ಲದೆ ಸರಳವೂ ಆಯಿತು. 

೬. ವಿರಾಮಪರಿಷ್ಕಾರ : ದೇಶೀತಾಲಗಳಲ್ಲಿ ವಿರಾಮವೆ೦ಬ ಒಂದು ಸಾಧನವಿತ್ತೆ೦ದು 
ಈಗಾಗಲೇ ಸೂಚಿಸಿದೆ. ಅದರ ಸ್ಥಾನ ಮತ್ತು ವ್ಯಾಪ್ತಿಗಳು ಅನಿರ್ದಿಷ್ಟವಾಗಿಯೂ 
ಅಸಮಂ೦ಜಸವಾಗಿಯೂ ಇತ್ತು. ಪ್ರಾಚೀನಾಚಾರ್ಕರೆಲ್ಲರೂ ವಿರಾಮವನ್ನು ಹೇಳಿದ್ದರು. 
ಅದಕ್ಕೆ ತಾಲಾ೦ಗದ ಸ್ಥಾನಮಾನಗಳನ್ನು ಕೊಟ್ಟಿರಲಿಲ್ಲ. ಅದನ್ನು ದೇಶೀತಾಲಗಳಲ್ಲಿ 
ಯಾವುದಾದರೊಂದು ಅಂಗದ ಕ್ರಿಯೆಯ ನಂತರ ಇರುವ ವಿಶ್ರಾ೦ತಿಯೆ೦ದು ತಿಳಿಯ 
ಲಾಗುತ್ತಿತ್ತು--'ಕ್ರಿಯಾನ೦ತರವಿಶ್ರಾ೦ತಿರೂಪತ್ವಾತ್‌'. ಅದಕ್ಕೆ ಘಾತವಾಗಲಿ ಆವಾಪಾದಿ 
ನಿಃಶಬ್ದ ಕ್ರಿಯೆಯಾಗಲಿ ಇರಲಿಲ್ಲ ; ಆದುದರಿಂದ ಸ್ವತಂತ್ರವಾದ ಅಸ್ತಿತ್ವವೂ ಇರಲಿಲ್ಲ. 
ಪ್ರತಿಯೊಂದು ತಾಲಾ೦ಗಕ್ಕೂ ಅದರ ಕೊನೆಯಲ್ಲಿ ವಿರಾಮವನ್ನು ಸೇರಿಸಲು ಅವಕಾಶ 
ವಿತ್ತು. ಆದುದರಿ೦ದ ಯಾವುದಾದರೊ೦ದು ತಾಲದ ಆವರ್ತಕ್ಕೆ ಅದರ ಅ೦ಗಗಳ 
ಮತ್ತಿತರ ಪ್ರಾಣಗಳ ಸಮಷ್ಟಿಯಿ೦ದ ಲಭಿಸುತ್ತಿದ್ದ ಕಾಲಪ್ರಮಾಣವಷ್ಟೆ ಅಲ್ಲದೆ ವಿರಾಮ 
ವನ್ನು ಬೇರೆ ಬೇರೆ ಅಂಗಗಳಿಗೆ ಜೋಡಿಸುವುದರಿಂದ ಬಹು ವೈವಿಧ್ಯಮಯವಾದ ಇತರ 
ಕಾಲಪ್ರಮಾಣಗಳೂ ಉಂಟಾಗುತ್ತಿದ್ದವು. ಹೀಗಾಗಿ ಒ೦ದು ತಾಲದ ಅ೦ಗಗಳು ನಿಯತ 
ವಾಗಿ ಸಿದ್ಧವಾದರೂ ಅದರ ವಿವಿಧ ಅಂಗಗಳಿಗೆ ವಿರಾಮವನ್ನು ಯಥೋಚಿತವಾಗಿ 
ಅಥವಾ ಯಥೇಚ್ಛವಾಗಿ ಸೇರಿಸುವುದರಿಂದ ಸದೃಶತಾಲಗಳನ್ನು ಬೇರ್ಪಡಿಸಿ ಹೇಳಲು 
ಇದರಿಂದ ಸಾಧ್ಯವಾಗುತ್ತಿತ್ತು. ವಿರಾಮದ ಪ್ರಮಾಣವು ನಿಯತವಾಗಿರಲಿಲ್ಲ. ಆದರೆ 


ಕರ್ಣಾಟಕ ಸ೦ಗೀತದ ನೆಲೆ : ತಾಲ ೩೦೯ 


ಯಾವ ಅಂಗಕ್ಕೆ ಅನುಬ೦ಧವಾಗಿತ್ತೋ ಅದರ ಪ್ರಮಾಣದ ಅರ್ಧದಷ್ಟಾಗಿರುತ್ತಿತ್ತು. 
ದ್ರುತ. ಗುರು, ಪ್ಲುತ, ಕಾಕಪಾದಗಳನ್ನು ಲಘುವಿನ ಅರ್ಧದಷ್ಟು, ಎರಡರಷ್ಟು ಮೂರ 
ರಷ್ಟು ಮತ್ತು ನಾಲ್ಕರಷ್ಟು ಎಂದು ತೀರ್ಮಾನಿಸಿದ್ದಾಗ ಅವುಗಳ ವಿರಾಮಕ್ಕೆ ಲಘುವಿನ 
ಪ್ರಮಾಣದ ಚತುರ್ಥಾಂಶವಾಗಿ ಒಂದು, ಒಂದೂವರೆ ಮತ್ತು ಎರಡರಷ್ಟು ಕಾಲ 
ಪ್ರಮಾಣವು ಲಭಿಸುತ್ತಿತ್ತು. ಲಘುವಿಗೆ ನಾಲ್ಕು ಅಕ್ಷರಗಳ ಕಾಲಪ್ರಮಾಣವು ಉಂಟಾ 
ದಾಗ ಆಯಾ ವಿರಾಮಗಳಿಗೆ ಒ೦ದು, ನಾಲ್ಕು, ಆರು ಮತ್ತು ಎಂಟು ಅಕ್ಷರಗಳ 
ಪ್ರಮಾಣವು ಸಿದ್ಧಿಸಿತು. 

ಈ ರೀತಿಯಲ್ಲಿ ವಿರಾಮದ ಪ್ರಯೋಗದಿ೦ದ ಕಾಲಕ್ಕೆ ವಿವಿಧ ಕಾಲ ಪ್ರಮಾಣಗಳ 
ಆವರ್ತವೂ ವೈವಿಧ್ಯವೂ ಸದೃಶ ತಾಲಗಳಿ೦ದ ಪೃಥಕ್ಕರಣವೂ ದೊರೆತವು. ಆದರೆ 
ದೇಶೀತಾಲಗಳ ಸಂಖ್ಯೆಯು ಲಂಗುಲಗಾಮಿಲ್ಲದೆ ಬೆಳೆಯತೊಡಗಿದಾಗ, ಅವುಗಳಲ್ಲಿ 
ಬರುತ್ತಿದ್ದ ಅಂಗಗಳ ಸ೦ಖ್ಯೆ ಮತ್ತು ಅನುಕ್ರಮಗಳಲ್ಲಿ ನಿಯಂತ್ರಣವು ತಪ್ಪಿಹೋದಾಗ, 
ವಿರಾಮದ ಕಲ್ಪನೆಯಿಂದ ಪ್ರಯೋಜನದ ಬದಲು ಹಾನಿಯೇ ಆಗತೊಡಗಿತು. ಏಕೆಂದರೆ 
ಗಣಿತಪ್ರಕ್ರಿಯೆಯಿ೦ದ ಮಾತ್ರ ದೊರೆತ ಪ್ರಸ್ತಾರವನ್ನೇ ಮುಖ್ಯವೆಂದುಕೊಂಡು ವ್ಯವ 
ಹಾರಕ್ಷಮವಲ್ಲದ ನೂರಾರು ದೇಶೀತಾಲಗಳು ಅಣಬೆಗಳಂತೆ ಹುಟ್ಟಿಕೊಂಡವು. ಇದನ್ನು 
ಶಾಸ್ತ್ರಸಮ್ಮತನನ್ನಾಗಿ ಮಾಡಲೆ೦ದು ವಿರಾಮವನ್ನು ತಾಲಾ೦ಗವನ್ನಾಗಿ ಎಣಿಸಿಕೊಳ್ಳುವ 
ಪ್ರಯತ್ನಗಳೂ ನಡೆದವು. 

ಇಂತಹ ಸಂಕ್ರಮಣ ಸ್ಥಿತಿಯಲ್ಲಿ ಕರ್ಣಾಟಕ ಸಂಗೀತದ ಗಾಯಕವಾದಕರೂ 
ಶಾಸ್ತ್ರಜ್ಞರೂ ಮೆರೆದ ಪ್ರತಿಭೆಯು ಮೆಚ್ಚುವಂತಹದು. ಲಘುವಿಗೆ ನಾಲ್ಕು ಅಕ್ಷರದ 
ಪ್ರಮಾಣವೆಂದು ನಿಶ್ಚಯಿಸಿದರೆ ದ್ರುತವಿರಾಮಕ್ಕೆ ಒ೦ದು ಅಕ್ಷರ ಕಾಲದ ಪ್ರಮಾಣವು 
ಸಿದ್ಧಿಸುತ್ತದಷ್ಟೆ. ಇದಕ್ಕೆ ತಾಲಾ೦ಗವೆ೦ಬ ಸ್ವತಂತ್ರ ಸ್ಥಾನವನ್ನು ನಿರ್ಮಿಸಿ, ಅದಕ್ಕೆ ಒ೦ದು 
ಘಾತದ ಸಶಬ್ದಕ್ರಿಯೆಯನ್ನು ಒದಗಿಸಿ, ಅಣುದ್ರುತ ಅಥವಾ ಅನುದ್ರುತ ಎ೦ಬ ಹೆಸರನ್ನಿಡ 
ಲಾಯಿತು. ಹೀಗೆ ಮಾಡಿದ್ದರಿ೦ದ ದೇಶೀತಾಲಗಳ ಗುರು, ಪ್ಲುತ ಮತ್ತು ಕಾಕಪಾದಗಳ 
ನ೦ತರ ವಿರಾಮದ ಪ್ರಯೋಗವು ತಾನಾಗಿಯೇ ನಿ೦ತುಹೋಯಿತು. ಏಕೆ೦ದರೆ, ವಿರಾಮ 
ವನ್ನು ಉಳಿಸಿಕೊ೦ಡಿದ್ದರೆ ಎರಡನೆಯ ಮತ್ತು ಮೂರನೆಯ ಕಾಲಗಳಲ್ಲಿ ಜಟಿಲವಾದ 
ಭಿನ್ನಾ೦ಶದಲ್ಲಿ ಕಾಲದ ಶೇಷಾ೦ಶವು ಉಳಿದು ತಾಲನಿರ್ವಾಹವು ದುಸ್ಸಾಧ್ಯವಾಗುತ್ತಿತ್ತು. 
ತಾಲಾವರ್ತದಲ್ಲಿ ಸಮತೋಲವು ತಪ್ಪುತ್ತಿತ್ತು. ವಿಷಮಯತಿಯು ಏರ್ಪಡುತ್ತಿತ್ತು. 
ಆದುದರಿ೦ದ ಲಘು ಮತ್ತು ದ್ರುತದ ನ೦ತರದಲ್ಲಿ ಮಾತ್ರ. ವಿರಾಮವನ್ನು ಪ್ರಯೋಗಿಸ 
ಬೇಕಾಯಿತು. ತ್ರಿಪುಟತಾಲದ ಕಲ್ಪನೆಯು ಹುಟ್ಟಿದ್ದಾದರೂ ಹೀಗೆಯೆ. ಅದರ ಲಕ್ಷಣವು 
ದ್ರುತವಿರಾಮ, ದ್ರುತ, ದ್ರುತ ಎಂದು ಪ್ರಾರಂಭವಾಯಿತು. ಈ ದ್ರುತವಿರಾಮವನ್ನು 
ಅನುದ್ರುತಕ್ಕೆ ಸಮೀಕರಿಸಿಕೊ೦ಡ ಮೇಲೆ ೨, ೧, ೨, ೨--ಈ ಅಕ್ಬರ ಕಾಲಗಳಿಗೆ ಘಾತವು 
ಬೀಳುತ್ತಿತ್ತು. ಲಘುವಿಗೆ ನಾಲ್ಕು ಅಕ್ಷರದ ಪ್ರಮಾಣವನ್ನು ಮಾತ್ರ ವಿಧಿಸಿದ್ದರಿ೦ದ ಹೀಗೆ 
ಮಾಡದೆ ವಿಧಿಯಿರಲಿಲ್ಲ. ರುಂಪೆತಾಲದಲ್ಲಿ ಸಹ ಅ೦ಗರಚನೆಯು ದ್ರುತವಿರಾಮ, 


೩೧೦ ಕರ್ಣಾಟಕಸ೦ಗೀತವಾಹಿನಿ 


ಲಘು ಅಥವಾ ದ್ರುತ. ಅನುದ್ರುತ. ಲಘು ಎಂದೆ ಮೊದಲಾಯಿತು. ಆದರೆ (ರೂಪಕ 
ತಾಲವನ್ನು ಬಿಟ್ಟು ಉಳಿದ)ತಾಲಗಳು ಲಘುವಿನೊಡನೆ ಪ್ರಾರ೦ಭವಾಗಬೇಕೆ೦ಬ ಅನುಕ್ತ 
ನಿಯಮವನ್ನು ಹರಿದಾಸರು ಸೂಳಾದಿ ತಾಲಗಳಲ್ಲಿ ಪಾಲಿಸಿದ್ದರು. ಆದುದರಿ೦ದ ತ್ರಿಪುಟ 
ತಾಲದ ಮೊದಲಿಗೆ ಇದ್ದ ದ್ರುತವಿರಾಮವು ಮೂರು ಅಕ್ಬರ ಕಾಲ ಪ್ರಮಾಣದ. 
ಲಘುವಾಗಿ ಮಾರ್ಪಡುವುದು ಅನಿವಾರ್ಯವಾಯಿತು. ರುಂಪೆತಾಲದ ಲಕ್ಷಣವು ಲಘು, 
ಅನುದ್ರುತ, ದ್ರುತ ಎಂದು ಬದಲಾಯಿಸಲೇಬೇಕಾಯಿತು. ಅನುದ್ರುತದಿ೦ದ ತಾಲಾ 
ವರ್ತವು ಪ್ರಾರಂಭವಾಗಬಾರದೆ೦ಬ ಇನ್ನೊ೦ದು ಅನುಕ್ತನಿಯಮವನ್ನೂ ತಾಲ 
ಪದ್ಧತಿಯಲ್ಲಿ ಲಕ್ಸ್ಯವಿದ್ವಾಂಸರು ಪಾಲಿಸುತ್ತಿದ್ದರು. ತ್ರಿಪುಟ ಮತ್ತು ರುಂಪೆತಾಲಗಳಲ್ಲಿ 
ಮೊದಲು ದ್ರುತದ ನಂತರವೆ ವಿರಾಮವು ಬರುತ್ತಿತ್ತೆ೦ಬುದನ್ನು ಗಮನಿಸಿದರೆ ದ್ರೌತ 
ವಿರಾಮವಾಗಿ ಪ್ರಾರಂಭವಾದ ಅಂಗವು ದ್ರುತ, ಅನುದ್ರುತಗಳಾಗಿ ಒಡೆದುದು ಸ್ಪಷ್ಟ 
ವಾಗುತ್ತದೆ. ಹಿ೦ದಿದ್ದ ದೇಶೀತಾಲಗಳಲ್ಲಿ ಹೇಗೇ ಇರಲಿ, ಸೂಳಾದಿತಾಲಗಳಲ್ಲ೦ತೂ 
ಅನುದ್ರುತಕ್ಕೆ ಬೇರೆ ರೀತಿಯ ಪ್ರಯೋಗವು ಸಾಧ್ಯವೇ ಇರಲಿಲ್ಲ. ಏಕೆ೦ದರೆ ವಿರಾಮವೆ೦ಬ 
ಸ್ವರೂಪದಲ್ಲಿ, ಎ೦ದರೆ ತಾನು ಅನುಬ೦ಧವಾಗಿರುವ ಅಂಗದ ಕಾಲುಪ್ರಮಾಣದ ಅರ್ಧ 
ದಷ್ಟನ್ನು ಪಡೆದಿದ್ದಾಗ ಅದು ತ್ರಿಶ್ರ, ಖಂಡ, ಮಿಶ್ರ ಮತ್ತು ಸ೦ಕೀರ್ಣಜಾತಿಯ ಲಘು 
ಗಳಿಗೆ ಅನುಬ೦ಧವಾಗಿರಲು ಅಸಾಧ್ಯವಾಗಿತ್ತು. ಏಕೆಂದರೆ ಆಗ ಆಯಾ ಲಘುಗಳಿಗೆ 
ನಾಲ್ಕೂವರೆ, ಏಳೂವರೆ, ಹತ್ತೂವರೆ, ಮತ್ತು ಹದಿಮೂರೂವರೆ ಅಕ್ಬರಕಾಲಗಳ ವಿಸ್ತಾರ 
ಗಳು ಉಂಟಾಗುತ್ತಿದ್ದವು. ಅಳತೆಯ ಯಾವುದೇ ಮೂಲಘಟಕವು ಇನ್ನೂ ವಿಭಾಗಿಸಲಾಗ 
ದಷ್ಟು ಕನಿಷ್ಠತಮವಾದುದು ಎಂಬ ಪ್ರಾಥಮಿಕ ಶಾಸ್ತ್ರಪ್ರಮೇಯದ ಉಲ್ಲ೦ಘನೆಯಾಗು 
ತ್ತಿತ್ತು. ಚತುರಶ್ರಜಾತಿಯ ಲಘುವಿಗೂ ವಿರಾಮವು ಅನುಬ೦ಧವಾಗಿರಲು ಸಾಧ್ಯವಿರ 
ಲಿಲ್ಲ. ಏಕೆಂದರೆ ಈ ಲಘುವಿರಾಮದ ಪ್ರಮಾಣವು ಆರು ಅಕ್ಷರಗಳ ಕಾಲದಷ್ಟು. ಇದು 
ದೇಶೀತಾಲಗಳಲ್ಲಿ ನಿಷಿದ್ಧ ಪ್ರಮಾಣವಾಗಿತ್ತು ; ಮತ್ತು ಸೂಳಾದಿತಾಲಗಳ ತ್ರಿಶ್ರಜಾತಿ 
ಲಘುವಿನ ಪುನರುಕ್ತಿಯಾಗಿತ್ತು. ಆದರೆ ಅನುದ್ರುತದ ಪ್ರಮಾಣದಲ್ಲಿ ಈ ದೋಷಗಳು 
ಉಂಟಾಗುತ್ತಿರಲಿಲ್ಲ. ಆದುದರಿಂದ ರುಂಪೆತಾಲದಲ್ಲಿ ಸ೦ದಿಗ್ದವೇ ಅಲ್ಲದ ಸ್ವತಂತ್ರ 
ತಾಲಾ೦ಗವಾಗಿ ಸೇರಿಕೊಂಡಿತು. ಸಿಂಹಭೂಪಾಲನ ಸಂಗೀತಸುಧಾನಿಧಿಯ ಕಾಲದ 
ಕ್ರಿ.ಶ, ಸು. ೧೩೩೦) ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನಿಸಿದ ಅನುದ್ರುತವು ಅಚ್ಯುತರಾಯನ 
ತಾಲಕಲಾ ವಿಲಾಸದಲ್ಲಿ (ಕ್ರಿ. ಶ. ಸು. ೧೫೨೦) ಸ್ವತ೦ತ್ರವೂ ನಿರ್ದಿಷ್ಟವೂ ಆದ ಅಂಗದ 
ಸ್ಥಾನಮಾನಗಳನ್ನು ಪಡೆಯಿತು. ಪ್ರಸ್ತಾರದಲ್ಲಿ ಶಾಸ್ತ್ರಪ್ರಮೇಯಾನುಸಾರವಾದ ಪಾತ್ರ 
ವನ್ನು ವಹಿಸಿತು. 

೭. ಲಘುಜಾತಿ ಪ್ರಮೇಯ : ಲಘು, ದ್ರುತ ಮತ್ತು ಅನುದ್ರುತಗಳ ಸ್ವರೂಪಗಳು 
ಹೀಗೆ ನಿಸ್ಸ೦ದಿಗ್ಹವಾಗಿ ನಿರ್ಧಾರವಾದಾಗೆ, ಲಘುವಿಗೆ ನಾಲ್ಕು ಅಕ್ಬರಕಾಲದ ಪ್ರಮಾಣ 
ವೆಂದೇ ತೀರ್ಮಾನವಾದರೂ ತ್ರಿಪುಟ ತಾಲದಲ್ಲಿ ಅದು ಮೂರೇ ಅಕ್ಬರ: ಪ್ರಮಾಣ 
ದ್ಹಾಗಿತ್ತಷ್ಟೆ. ಈಗ ಹರಿದಾಸರೂ ಇತರ ಲಕ್ಷ್ಯಕೋವಿದರೂ ಲಘು ಪ್ರಮಾಣದ ಕಲ್ಪನೆ 


ಕರ್ಣಾಟಕ ಸ೦ಗೀತದ ನೆಲೆ : ತಾಲ ೩೧೧ 


ಯನ್ನು ವಿಸ್ತರಿಸುವುದರಲ್ಲಿ ತೊಡಗಿದರು. ಲಘುವು ಆಯಾ ತಾಲದ ಆವರ್ತಪ್ರಮಾಣ 
ವನ್ನು ನಿಶ್ಚಯಿಸುವುದರಲ್ಲಿ ಮತ್ತು ವೈಶಿಷ್ಟ್ಯಪೂರ್ಣ ಏಕೈಕ ಸ್ವರೂಪದ್ದನ್ನಾಗಿ ಮಾಡು 
ವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿತ್ತಷ್ಟೆ. ಅದು ಈಗಲೂ ಮುಂದುವರೆಯಿತು. 
ಪ್ರಾಚೀನ ಕಾಲದ ತ್ರ್ಯಶ್ರವೆ೦ಬ ದೇಶೀತಾಲಗಳ ಜಾತಿಯೊಂದಿತ್ತು. ಅದರಲ್ಲಿ ಆಯಾ 
ತಾಲವು ತ್ರಿಶ್ರಗತಿಯದಾಗಿರುತ್ತಿತ್ತು. ಅದರ ಲಘುವನ್ನು ಆರು ಅಕ್ಬರ ಕಾಲ ಪ್ರಮಾಣ 
ದಿಂದ ಅದರ ಅರ್ಧಕ್ಕೆ ಇಳಿಸಿ ಅದನ್ನು ಸೂಳಾದಿತಾಲದ ತ್ರಿಶ್ರಜಾತಿಲಘುವನ್ನಾಗಿ 
ಮಾರ್ಪಡಿಸಲಾಯಿತು. ಅಂತೆಯೇ ದೇಶೀತಾಲಗಳ ಖಂಡ, ಮಿಶ್ರ ಮತ್ತು ಸಂಕೀರ್ಣ 
ಜಾತಿಗಳ ಸ್ಫೂರ್ತಿಯಿಂದ ಸೂಳಾದಿತಾಲಗಳಲ್ಲಿ ನಾಲ್ಕು, ಐದು, ಏಳು ಮತ್ತು ಒಂಭತ್ತು 
ಅಕ್ಷರಕಾಲ ಪ್ರಮಾಣಗಳ ಲಘು ಜಾತಿಗಳನ್ನು ನಿರ್ಮಿಸಿ ಲಘುವಿನ ಉದ್ದೇಶ ಮತ್ತು 
ವ್ಯಾಪ್ತಿಗಳನ್ನು ಹರಿದಾಸರು ವಿಸ್ತರಿಸಿದರು. 

ಶಾಸ್ತ್ರದಲ್ಲಿ ಇದು ಮೊದಲಿಗೆ ಕಂಡುಬರುವುದು ಅಚ್ಯುತರಾಯ ಪ್ರಭುವಿನ ತಾಲಕಲಾ 
ವಿಲಾಸದಲ್ಲಿ. ಆದರೆ ಮೊದಮೊದಲು ತ್ರಿಶ್ರಜಾತಿ ಲಘುವನ್ನು ತ್ರಿಪುಟತಾಲದಲ್ಲಿ 
ಮಾತ್ರವೂ ಚತುರಶ್ರಜಾತಿಯ ಲಘುವನ್ನು ಧ್ರುವ, ಮಠ್ಯ, ರೂಪಕ ಮತ್ತು ಏಕ ತಾಲ 
ಗಳಲ್ಲಿ ಮಾತ್ರವೂ ಖಂಡಜಾತಿ ಲಘುವನ್ನು ಅಟ್ಟತಾಲದಲ್ಲಿ ಮಾತ್ರವೂ, ಮಿಶ್ರಜಾತಿ 
ಲಘುವನ್ನು ರುಂಪೆತಾಲದಲ್ಲಿ ಮಾತ್ರವೂ ವಿಧಿಸಿ ಸಂಕೀರ್ಣಜಾತಿಗೆ ಅನ್ವಯವನ್ನು 
ಹೇಳದೆಯೆ ಬಿಡಲಾಗಿತ್ತು. ಈ ನಿರ್ದಿಷ್ಟ, ವಿಶೇಷ ವಿಧಿಗಳ ಫಲವಾಗಿ ಆಯಾ ಜಾತಿಯ 
ಲಘುವು ಆಯಾ ತಾಲದ ಸಮಗ್ರ ಸ್ವರೂಪದ ಅವಿಭಾಜ್ಯ ಅಂಶವಾಗಿಯೆ ಸೇರಿ 
ಹೋಗಿತ್ತು. ಇದು ಬಹಳ ಕಾಲ ಹದಿನೆಂಟನೆಯ ಶತಮಾನದವರೆಗೂ--ಹೀಗೆಯೇ 
ನಿಂತಿತ್ತು. ಇದಕ್ಕೆ ಏಕೈಕ ಕಾರಣವೆಂದರೆ ಕರ್ಣಾಟಕದ ಹರಿದಾಸರು ಈ ತಾಲಗಳನ್ನು ಈ 
ನಿರ್ದಿಷ್ಟ ಲಘುಜಾತಿಗಳಲ್ಲಿ ಮತ್ತು ಆಯಾ ತಾಲಾವರ್ತದ ಸಮಷ್ಟಿ ಪ್ರಮಾಣದಲ್ಲಿ 
ಮಾತ್ರ ರೂಢಿಸಿ ಸೂಳಾದಿಗಳಲ್ಲಿಯೂ ತಮ್ಮ ಇತರ ರಚನೆಗಳಲ್ಲಿಯೂ ಉಳಿಸಿ ಬೆಳೆಸಿ 
ದರು. ಹೀಗಾಗಿ ಅಟ್ಟತಾಲವೆ೦ದರೆ ಖಂಡಜಾತಿ ಲಘುಸಮೇತವೆಂದೆ, ಧ್ರುವ, ಮಠ್ಯ, 
ರೂಪಕ, ಏಕತಾಲಗಳೆಂದರೆ ಚತುರಶ್ರಜಾತಿಯ ಲಘುವನ್ನುಳ್ಳವುಗಳೆ ಎಂದೂ ರುಂಪೆ 
 ತಾಲವೆಂದರೆ ಮಿಶ್ರಜಾತಿಲಘುವನ್ನು ಉಳ್ಳದ್ದು ಮಾತ್ರವೆ೦ದೂ ತ್ರಿಪುಟಿತಾಲವೆಂದರೆ 
ತ್ರಿಶ್ರಜಾತಿಲಘುಸಹಿತ ಮಾತ್ರವೆ೦ದೂ ವಿವಕ್ಸೆಯು ನಮ್ಮ ಸಂಗೀತದಲ್ಲಿ ಹುಟ್ಟಿತು. 
ಇವುಗಳ ಪೈಕಿ ಪ್ರತಿಯೊ೦ದನ್ನು ಬೇರೆಬೇರೆ ಪ್ರಭೇದಗಳನ್ನಾಗಿ ಮಾಡಲು ಸಾಧ್ಯವಿಲ್ಲದ, 
ಏಕೈಕ ಸ್ವರೂಪದ ತಾಲವೆ೦ದು ತಿಳಿಯುವ ಪರಿಭಾಷೆಯು--ಇದನ್ನು ಪರಿಸ೦ಖ್ಯೆ ಎನ್ನಲು 
ಅಡ್ಡಿಯಿಲ್ಲ--ನಮ್ಮ ಸ೦ಗೀತಪದ್ಭತಿಯಲ್ಲಿ ಬೆಳೆದು ಬಂದಿತು. 

ಕಾಲಕ್ರಮೇಣ ಎಲ್ಲ ಲಘುಜಾತಿಗಳನ್ನೂ ಎಲ್ಲ ತಾಲಗಳಿಗೂ ಅನ್ವಯಿಸಬಹುದೆಂಬ 
ಕಲ್ಪನಾವಿಸ್ತಾರವನ್ನು ಹರಿದಾಸರು ಕೈಗೊಂಡರು. ಆದರೆ ಇದು ತ್ಕಾಗರಾಜಾದಿ ಸಂಗೀತ 
ತ್ರಿಮೂರ್ತಿಗಳಲ್ಲಾಗಲಿ ಅವರ ಶಿಷ್ಕ-ಪ್ರಶಿಷ್ಯಪರ೦ಪರೆಯಲ್ಲಾಗಲಿ ಕೃತಿ ರಚನೆಗೆ ಒದಗ 
ಲಿಲ್ಲ. ಏಕೆ೦ದರೆ ಈ ವಾಗ್ಗೇಯಕಾರರೂ ಆಧುನಿಕ ವಾಗ್ಗೇಯಕಾರರಲ್ಲಿ ಒ೦ದೆರಡು 


೩೧೨ ಕರ್ಣಾಟಕಸ೦ಗೀತವಾಹಿನಿ 


ಅಪವಾದಗಳನ್ನು ಬಿಟ್ಟರೆ ಎಲ್ಲರೂ, ಮೇಲ್ಕಂಡ ಪರಿಭಾಷೆಯನ್ನು ಲಕ್ಷಿಸಿಕೊ೦ಡೇ 
ತಾಲಾನ್ಪಯಮಾಡುತ್ತ ಬಂದಿದ್ದಾರೆ--ಹರಿದಾಸರ ಮೇಲ್ಪಜ್‌ಯಲ್ಲಿ. ಬೇರೆ ಬೇರೆ 
ಲಘುಜಾತಿಗಳನ್ನು ಅನ್ಪಯಿಸಿರುವುದು ಸ್ವರಜತಿ, ವರ್ಣ ಮತ್ತು ಪಲ್ಲವಿಗಳಲ್ಲಿ--ಅದೂ 
ಪಾಂಡಿತ್ಯ ಪ್ರದರ್ಶನಕ್ಕಾಗಿ. ಈ ಹಾಡುಗಳ ಪ್ರಕಾರಗಳು ಕರ್ಣಾಟಕ ಸಂಗೀತದಲ್ಲಿ 
ಉದಯಿಸಿದ್ದು ಸುಮಾರು ಇನ್ನೂರು ವರ್ಷಗಳಿ೦ದ ಈಚೆಗೆ ಮಾತ್ರ. 

೮. ರೊಂಪಟಪರಿವರ್ತನೆ : ಸುಳಾದಿತಾಲಗಳ ನಿರ್ಮಾಣದಲ್ಲಿ ಹರಿದಾಸರು ತೋರಿದ 
ಇನ್ನೂ ಒಂದು ಕೌಶಲವನ್ನು ಇಲ್ಲಿ ಉಲ್ಲೇಖಿಸಬಹುದು. ರೊಂಪಟವೆಂದು ಪ್ರಸಿದ್ಧ 
ವಾಗಿದ್ದ ತಾಲಕ್ಕೆ ದ್ರುತ, ದ್ರುತ, ಚತುರಶ್ರಜಾತಿಯ ಲಘು ಎಂದಿದ್ದ ಅ೦ಗರಚನೆಯನ್ನು 
ತಲೆಕೆಳಗು ಮಾಡಿ ಚತುರಶ್ರಜಾತಿಯ ಲಘು, ದ್ರುತ, ದ್ರುತ ಎ೦ದು ಅವರು ಪರಿವರ್ತಿಸಿ 
ದರು. ಹಿ೦ದೆ ರೂಢಿಯಲ್ಲಿದ್ದ ಆದಿತಾಲಕ್ಕೆ ಒ೦ದು ಲಘುವೆ೦ದೂ ಏಕತಾಲಕ್ಕೆ ಒ೦ದು 
ದ್ರುತವೆ೦ದೂ ರಚನೆಯಿತ್ತು. ಹಿಂದಿನ ಆದಿತಾಲದ ಒಂದು ಲಘುವಿಗೆ ಹಿಂದಿನ ಎರಡು 
ಏಕತಾಳಾವರ್ತಗಳ ಎರಡು ದ್ರುತಗಳನ್ನು ಜೋಡಿಸಿ ಅನುಕ್ರಮಪಡಿಸಿ ಅದನ್ನು ಆದಿತಾಲ 
ವೆಂದು ಕರೆದರು. ಇದು ಹದಿನೈದು ಹದಿನಾರನೆಯ ಶತಮಾನಗಳಲ್ಲೇ ಪ್ರತ್ಯೇಕವಾದ 
ಅಸ್ತಿತ್ವವನ್ನು ಪಡೆದಿತ್ತು. ಏಕೆಂದರೆ ತ್ರಿಪುಟತಾಲಕ್ಕೆ ಚತುರಶ್ರಜಾತಿಯ ಲಘುವು ಅನ್ವಯ 
ಗೊಂಡು ಅದು ಆಧುನಿಕ ಆದಿತಾಲಕ್ಕೆ ಸಮವೆಂದಾದುದು ನಮ್ಮ ಸಂಗೀತದಲ್ಲಿ 
ಇತ್ತೀಚೆಗೆ--ಬಹುಶಃ ಹತ್ತೊಂಬತ್ತನೆಯ ಶತಮಾನಕ್ಕಿಂತ ಮುಂಚೆ ಅಲ್ಲ. ಎಂಟು. 
ಅಕ್ಬರ ಕಾಲಪ್ರಮಾಣದ, ಸುಲಭವಾದ ಅ೦ಗರಚನೆಯುಳ್ಳ, ಸಮರೂಪ, ಸಮತೋಲಗಳ 
ನ್ನುಳ್ಳ ಈ ವಿಪರ್ಯಸ್ತ ರೊ೦ಪಟತಾಲವನ್ನು ಅಭ್ಯಾಸಗಾನದ. ಆದಿಯಲ್ಲಿ ಅಳವಡಿಸಿದು 
ದರಿಂದ ಅದನ್ನು ಆದಿತಾಲವೆ೦ದು ಕರೆಯಲಾಯಿತು. ಇಂದಿಗೂ ಈ ತಾಲವು ನಮ್ಮ 
ಸಂಗೀತದ ಲಕ್ಷದಲ್ಲಿ ಪ್ರಮುಖವಾಗಿದ್ದು ಬಹು ಪ್ರಯುಕ್ತಿಯನ್ನೂ ಸಾರ್ವತ್ರಿಕ ಜನ 
ಪ್ರಿಯತೆಯನ್ನೂ ಸ್ವತಂತ್ರ ಸ್ಥಾನಮಾನಗಳನ್ನೂ ಉಳಿಸಿಕೊಂಡಿದೆ. 

೯. ಛಾಪುತಾಲನಿರ್ಮಾಣ : ಇ೦ತಿ೦ತಹದೇ ಲಘುಜಾತಿಯಿರಬೇಕೆ೦ಬ ನಿಯಮವಿದ್ದ 
ಆಯಾ. ಸೂಳಾದಿತಾಲವನ್ನು ಅಖಂಡವಾಗಿ, ಎಂದರೆ ಬೇರೆ ಲಘುಜಾತಿಗಳ ಅನ್ವಯ 
ವಿಲ್ಲದೆ, ಪರಿಭಾವಿಸಿಕೊ೦ಡಿದ್ದರ ಮತ್ತೊಂದು ಫಲಿತಾಂಶವು ಇದೇ ಸ್ತರದಲ್ಲಿ .ಲಕ್ಷ್ಯ 
ಸ೦ಬ೦ಧಿತವಾಗಿ ಗೋಚರಿಸಿತು. ಹರಿದಾಸರು ಸೂಳಾದಿತಾಲಗಳನ್ನು ಪುನಾರಚಿಸಿ ರೂಢಿ 
ಸಿದ್ದು ಬಹುಸಹಸ್ರಸ೦ಖ್ಯೆಯ ತಮ್ಮ ದೇವರನಾಮ, ಸುಳಾದಿ, ವೃತ್ತನಾಮ, ಕೊರವಂಜಿ, 
ದಂಡಕ ಮುಂತಾದ ರಚನೆಗಳನ್ನು ಪ್ರಚುರಪಡಿಸಲೆಂದು. ಅವರ ರಚನೆಗಳು ಗೇಯತೆ 
ಅಥವಾ ಸೌಂದರ್ಯಾರ್ಥಸಾಕ್ಷಾತ್ಕಾರವನ್ನು ಪರಮಾರ್ಥವಾಗಿ ಇಟ್ಟುಕೊಳ್ಳುವುದರ ಬದಲು 
ಸಾಹಿತ್ಯಾರ್ಥಬೋಧನೆಯನ್ನು ಸಾಮಾಜಿಕ, ಧಾರ್ಮಿಕ, ಮತೀಯ ಹಾಗೂ ಆಧ್ಯಾತ್ಮಿಕ 
ಮೌಲ್ಯಗಳ ಸಂವಹನವನ್ನು 'ಉದ್ದೇಶಿಸಿದ್ದವು. ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷ ಅಭಿ 
ರುಚಿ, ಆಸಕ್ತಿ ಪೂರ್ವಸಿದ್ಧತೆ--ಇವುಗಳಿಲ್ಲದಿರುವ : ಶ್ರೀಸಾಮಾನ್ಯನ ಮಟ್ಟದಲ್ಲಿ ಈ 
ಮೌಲ್ಯಗಳ ಪ್ರಸಾರವಾಗುವುದು ಅವರ ಉದ್ದೇಶವೂ ಸಾಧನೆಯೂ ಸಿದ್ಧಿಯೂ ಆಗಿದ್ದವು. 


ಕರ್ಣಾಟಕ ಸ೦ಗೀತದ ನೆಲೆ : ತಾಲ ೩೧೩ 


ಇಂತಹ ಮೌಲ್ಯಗಳ ಸಂವಹನ ಮಟ್ಟದಲ್ಲಿ. ಈ ಮೌಲ್ಯಗಳ ಸಂವಹನವು ಸಾಮಾನ್ಯ 
ಗೃಹಸ್ಥನ ಕುಟುಂಬದ ಮಟ್ಟದಲ್ಲಿ, ಎ೦ದರೆ ಪಾಮರರು, ಹೆಂಗಸರು, ಮಕ್ಕಳು ಮುಂತಾ 
ದವರಲ್ಲಿ ಅಧಿಕವಾಗಿ ನಡೆಯಬೇಕಾಗಿತ್ತು. ಆದುದರಿಂದ ಬಾರತೀಯ ಸಂಸ್ಕೃತಿಯ 
ಮುಖ್ಯ ಆಕರಗಳಾದ ವೇದೋಪನಿಷತ್ತುಗಳು, ಪುರಾಣ, ಇತಿಹಾಸ, ಸ್ಮೃತಿಗಳು, ಧರ್ಮ 
ಶಾಸ್ತ್ರ, ನೀತಿಶಾಸ್ತ್ರ ಮು೦ತಾದವುಗಳ ಸಾರವನ್ನು ತಿಳಿಯಾದ ನೇರವಾದ, ಹೃದ್ಯವಾದ 
ಮಾತುಗಳಲ್ಲಿ ಸ್ವಂತಕ್ಕೆ, “ಆತ್ಮೀಯವಾಗಿ ಹಾಡಿಕೊಳ್ಳಲು ಬೇಕಾಗುವಷ್ಟು ಸಂಗೀತವು 
ಮಾತ್ರ ಅವರ ರಚನೆಗಳ ಬಹುಪಾಲಿಗೆ ಪ್ರಸಕ್ತವಾಯಿತು. ಒಟ್ಟಿನಲ್ಲಿ, ಮಾತುಪ್ರಧಾನ 
ವಾದ, ಧಾತುಗೌಣವಾದ ರಚನೆಗಳಿಗೆ ಈ ತಾಲಗಳನ್ನು ಅನ್ವಯಿಸುವ ಅಗತ್ಯವು ಅವರಿಗೆ 
ಕಂಡುಬಂದಿತು. ಆದರೆ ಈ ರಚನೆಗಳು ಛಂದೋಬದ್ಧ ಪದ್ಯರೂಪದ ರಚನೆಗಳಾಗಿ 
ದ್ದಿದ್ದರೆ ಹಾಡುಗಳ ಸ್ವರೂಪವೂ ಸರ್ವಗ್ರಾಹೃತೆಯೂ ಲಭಿಸುತ್ತಿರಲಿಲ್ಲ. ಹೀಗಾಗಿ, 
ಇವುಗಳಲ್ಲಿ ಶಿಥಿಲವಾದ ಛಂದಸ್ಸು, ಪಾದದೈರ್ಫ್ಯದಲ್ಲಿ ಹೆಚ್ಚುಕಡಿಮೆಯ ಸಮಾನತೆ, 
ಕೇವಲ ಸ್ಥೂಲವಾದ ಗಣವಿನ್ಯಾಸ ಇತ್ಯಾದಿಗಳು ದೋಷವಾಗುವುದರ ಬದಲು ಗುಣಗಳೇ 
ಆಗಿ ಪರಿಣಮಿಸಿದವು. ಆದ ಕಾರಣ ಮೇಲೆ ಹೇಳಿದ ಅವರ ರಚನೆಗಳು ಗೇಯತಾ 
ದೃಷ್ಟಿಯಿ೦ದ ಹೆಚ್ಚು ಕಡಿಮೆ ಯಥಾಕ್ಬರ ಪ್ರಬ೦ಧಗಳೇ ಆದವು. ಹೀಗಾಗಿ, ವಿಸ್ತಾರವಾದ 
ಮಾತ್ರಾಪ್ರಮಾಣವುಳ್ಳ, ಎ೦ದರೆ ವಿಲಂಬಲಯ ಮಧ್ಯಲಯಗಳ ತಾಲಗಳು ಅವರ 
ರಚನೆಗಳಿಗೆ ಅಪ್ರಸಕ್ತವೂ ಅನಪೇಕ್ಷಣೀಯವೂ ಆದವು. ಆದುದರಿಂದ ಈ ತಾಲಗಳಲ್ಲಿನ 
ಪಾದಭಾಗದ ಮಾತ್ರಾಪ್ರಮಾಣವನ್ನು ಕುಗ್ಗಿಸಿ, ಎ೦ದರೆ ತಾಲಾವರ್ತವನ್ನು ದ್ರುತಲಯಕ್ಕೆ 
ಅನುಗೊಳಿಸಿ, ಇಂತು ವೇಗವಾಗಿ ನಡೆಯುತ್ತಿರುವ ತಾಲಕ್ರಿಯೆಯಲ್ಲಿ ಆಯಾ ಅಂಗ 
ಗಳನ್ನು ಅವುಗಳ ಪ್ರಥಮ ಘಾತಗಳಿ೦ದ ಮಾತ್ರ ನಿರ್ದೇಶಿಸುವುದು ಆವಶ್ಯಕವಾಯಿತು. 
ಇದರ ಫಲವಾಗಿ ಇದೇ ತಾಲವು ಕೇವಲ ಛಾಪು-ಎಂದರೆ ಸಶಬ್ದಘಾತ--ಗಳಿ೦ದಲೆ 
ನಿರ್ವಾಹಗೊಳ್ಳಬೇಕಾಯಿತು. ಇಂತಹ ತಾಲಗಳಿಗೆ ಛಾಪುತಾಲಗಳೆಂದೆ ಹೆಸರಾಯಿತು. 
ಇ೦ತಹ ಹ್ರಸ್ವಕರಣವು ರೂಪಕ ಛಾಪು, ಖಂಡಛಾಪು ಮತ್ತು ಮಿಶ್ರಛಾಪು ತಾಲಗಳು 
ಎಂಬ ಹೆಸರಿನಲ್ಲಿ ಇಂದಿಗೂ ನಮ್ಮ ಸಂಗೀತ ಲಕ್ಷದಲ್ಲಿ ಉಳಿದಿವೆ. ಈ ತಾಲಗಳಲ್ಲಿ 
ನಿಃಶಬ್ದಕ್ರಿಯೆಗಳು ಪೂರ್ತಿಯಾಗಿಯೆ ಮಾಯವಾಗಿವೆ, ವೇಗವಾಗಿಯೆ ನಡೆಯುವ ಗಾನ 
ಕ್ರಿಯೆಗೆಂದೆ ಮೂಲತಃ ನಿರ್ಮಾಣಗೊಂಡ ಇವುಗಳಲ್ಲಿ ಇಂದು ಮಧ್ಯವಿಲಂಬಲಯಗಳ 
ನಿರ್ವಹಣೆಯೂ ನಡೆಯುತ್ತಿದೆ ಎ೦ದು ಇಲ್ಲಿ ಗಮನಿಸಿದರೆ ಸಾಕು. 

೧೦. ಪ್ರಾ ಣಪರಿಷ್ಕಾರ : ಸೂಳಾದಿತಾಲಗಳ ಪುನನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿ 
ಕೊಂಡ ಹರಿದಾಸರು ಅದರ ಅಂಗವಾಗಿ ತಾಲಗಳ ದಶಪ್ರಾಣಗಳ ಪರಿಷ್ಕಾರವನ್ನು 
ಕೈಗೆತ್ತಿಕೊಂಡರು. ಇವುಗಳ ಪೈಕಿ ಮಾರ್ಗ, ಯತಿ ಮತ್ತು ಪ್ರಸ್ತಾರಗಳೆಂಬ ಪ್ರಾಣಗಳು 
ಅತಿ ಜಟಿಲವಾಗಿಬಿಟ್ಟು ತಮ್ಮ ಉಪಯುಕ್ತತೆಯನ್ನು ಕಳೆದುಕೊಂಡಿದ್ದವು. ಹರಿದಾಸರು 
ಇವುಗಳನ್ನು ಸೂಳಾದಿತಾಲಗಳ ಬಳಕೆಯಿಂದ ಕಿತ್ತು ಹಾಕಿದರು. ಕ್ರಿಯಾಪ್ರಾಣದ ವ್ಯಾಪ್ತಿ 
ಯನ್ನು ಮಿತಗೊಳಿಸಿ ನಿರ್ದಿಷ್ಟಮಾಡಿದರು. ಅವರಿಗಿಂತ ಪೂರ್ವದಲ್ಲಿ ಕಾಲವೆಂಬ 


೩೧೪ ಕರ್ಣಾಟಕಸ೦ಗೀತವಾಹಿನಿ 


ಪ್ರಾಣವು ಅಸ್ಪಷ್ಟವಾಗಿತ್ತು. ಉತ್ತರೋತ್ತರವಾಗಿ ಎರಡೆರಡರಷ್ಟು ವೇಗವಾಗಿ ನಡೆಯುವ 
ಪ್ರಥಮ, ದ್ವಿತೀಯ, ತೃತೀಯ 'ಕಾಲ'ವೆಂಬ ಕಲ್ಪನೆಯಲ್ಲಿ ಹೊಸತನ್ನು ತುಂಬಿದರು. 
ಹಾಗೆಯೆ, ದ್ವಿಕಲೆ, ಚತುಷ್ಕಲೆ ಮು೦ತಾದ ತ೦ತ್ರಗಳ ಮೂಲಕ ತಾಲಾವರ್ತವಿಸ್ತಾರವು 
ಎರಡರಷ್ಟು ನಾಲ್ಕರಷ್ಟು ಇತ್ಯಾದಿಯಾಗಿ ಆಗುತ್ತಿದ್ದುದನ್ನು ತಪ್ಪಿಸಿ ಲಯ ಪ್ರಾಣವನ್ನು 
ಬಲಪಡಿಸಿ ಬಿಗಿಮಾಡಿದರು; ಇದರ ದ್ರುತ, ಮಧ್ಯ, ವಿಲಂಬಿತವೆಂಬ ಮೂರು ವಿಧ 
ಗಳಲ್ಲಿಯೆ ತಾಲಾವರ್ತವಿಸ್ತಾರವನ್ನು ಮಾಡುವುದು ಸಾಧ್ಯವಾಯಿತು. 

ಪ್ರಾಚೀನ ಶಾಸ್ತ್ರಮರ್ಯಾದೆಯಲ್ಲಿ ತ್ರ್ಯಶ್ರ, ಚತುರಶ್ರ ಎಂದು ಮುಂತಾಗಿ ದೇಶೀತಾಲ 
ಗಳಲ್ಲಿ ರೂಢಿಸಿದ್ದವು. ಇವು ಆಯಾ ತಾಲಗಳಲ್ಲಿ ಇರುತ್ತಿದ್ದ ವಿವಿಧ ಅಂಗಗಳಲ್ಲಿ ಆಧು 
ಮತ್ತು ನಾಲ್ಕು: ಸಮಪಾಲುಗಳಿರುವ೦ತಹ ಕಾಲಪ್ರಮಾಣಗಳನ್ನು ಸೂಚಿಸುತ್ತಿದ್ದವು. 
ನಮ್ಮ ಪ್ರಾಚೀನ ಸಂಗೀತ ಶಾಸ್ತ್ರ ಗ್ರಂಥಗಳಲ್ಲಿ ಇಂತಿಂತಹ ದೇಶೀತಾಲಗಳು ತ್ರ್ಯಶ್ರಗಳು, 
ಇಂತಿಂತಹವು ಚತುರಶ್ರಗಳು ಎಂದು ವಿಂಗಡಿಸುವುದು ಅಲ್ಲಲ್ಲಿ ಕಂಡು ಬರುತ್ತದೆ. 
ಆದರೆ ದೇಶೀತಾಲಗಳು “ಸ್ವರ್ಗಲೋಕಕ್ಕೆ” ಹೊರಟುಹೋದಮೇಲೆ, ಬಹುಮುಖ್ಯವಾಗಿದ್ದ 
ಈ ಕಲ್ಪನೆಯನ್ನು ಉಳಿಸಿಕೊಳ್ಳುವುದು ಅಗತ್ಯವಾಗಿತ್ತು. ಆ ಕಾಲದ ಕಲಾವಿದರು ಮತ್ತು 
ಶಾಸ್ತ್ರಕಾರರು ತ್ರ್ಯಶ್ಚ ಚತುರಶ್ರ ಮುಂತಾದವುಗಳ ಕಲ್ಪನೆಯನ್ನು ತಾಲಾವರ್ತದಿ೦ದ 
ತಖ್ಬಿಸಿ ಅದನ್ನು ಇಡೀ ತಾಲದ ಮೂಲ ಘಟಕವಾದ ಪಾದಭಾಗಕ್ಕೆ ಅನ್ವಯಿಸಿದರು. 
ಉದಾಹರಣೆಗೆ, ಒ೦ದು ಪಾದಭಾಗವನ್ನು ಮೂರು ಸಮಪಾಲುಗಳನ್ನಾಗಿ ವಿ೦ಗಡಿಸಿ 
ಕೊ೦ಡು ಗೀತವಾದ್ಯನರ್ತನಗಳ ಘಟನೆಗಳನ್ನು ಈ ಸಮಪಾಲುಗಳಲ್ಲಿ ಹ೦ಚಿದರೆ ಅದಕ್ಕೆ 
ತ್ರ್ಯಶ್ರಗತಿ ಅಥವಾ ತ್ರ್ಯಶ್ರನಡೆಯೆ೦ದು ಹೆಸರು. ಪಾದಭಾಗದಲ್ಲಿ ನಾಲ್ಕು ಸಮಪಾಲು 
ಗಳನ್ನು ಮಾಡಿಕೊ೦ಡು ಅವುಗಳಲ್ಲಿ ಈ ಕಲೆಗಳ ಘಟನೆಗಳು ಏರ್ಪಟ್ಟರೆ ಅದಕ್ಕೆ 
ಚತುರಶ್ರನಡೆ ಅಥವಾ ಚತುರಶ್ರಗತಿಯೆ೦ದು ಹೆಸರು. ಇದು ಹರಿದಾಸರ ಸುಳಾದಿಗಳಲ್ಲಿ, 
ಕೆಲವೊಮ್ಮೆ ಅವುಗಳ ಇಡೀ ನುಡಿಗಳಲ್ಲಿ ಕಂಡುಬರುತ್ತದೆ. ಲಘುಜಾತಿಯ ಕಲ್ಪನೆಯು 
ನ೦ತರದ ಕಾಲದಲ್ಲಿ ಪಾದಭಾಗಕ್ಕೂ ವಿಸ್ತರಿಸಿ ಅಲ್ಲಿ ಕ್ರಮೇಣ ಖ೦ಡ, ಮಿಶ್ರ, ಸ೦ಕೀರ್ಣ 
ಎಂಬ ನಡೆಗಳು ಏರ್ಪಟ್ಟವು. ಗೀತಚಲನೆಯ ವೈಶಿಷ್ಟ್ಯವನ್ನು ಸೂಚಿಸಿ ನಿರ್ವಹಿಸುವ 
ಅಂಶಗಳ ಪೈಕಿ "ನಡೆ' ಅಥವಾ "ಗತಿ' ಬಹು ಮುಖ್ಯಪಾತ್ರವನ್ನು ವಹಿಸುತ್ತದೆ. 

ಇದು: ತಾಲವು ನಡೆದು ಬಂದ ಹಾದಿ; ಇದು ಅದನ್ನು ಕರ್ಣಾಟಕದ ಹರಿದಾಸರು 
ಕೈಹಿಡಿದು ನಡೆಸಿದ ರೀತಿ. 


೧೦. ನಾದಯಜ್ಞದೀಕ್ಸಿತ ವೆಂಕಟಮಖಿ 


ಗೋವಿಂದಪುರವೆಂದು ಪ್ರಸಿದ್ಧವಾದ ಮಧ್ಯ್ಮಾರ್ಜುನದಿಂದ ತಂಜಾವೂರು 
ವರೆಗಿನ ಹೆದ್ದಾರಿಯ ಇಕ್ಕೆಲಗಳಲ್ಲಿಯೂ ಧಾವನ”ವಾಹಿನಿಯ ಎರಡು ದಡ 
ಗಳಂತೆ ಸಹಸ್ರಸಹಸ್ರ ಸಂಖೆಯಲ್ಲಿ ಸಾಲುಗಟ್ಟಿ ಜನರು ಕೌತುಕದಿಂದ ಉಸಿರು 
ಹಿಡಿದು ತವಕಿಸಿ ಪ್ರತೀಕ್ಷಿಸುತ್ತಿದ್ದಾರೆ... 

ಅಗೋ, ಕೇಳಿಸುತ್ತಿದೆ ಕುದುರೆಗಳ ಖುರಪುಟಧ್ವನಿ! ಮೊದಮೊದಲು ಮೃದು 
ಮೃದಂಗ ಗ೦ಭೀರಧ್ವಾನದ೦ತೆ, ಬರಬರುತ್ತ ಘನನಿಬಿಡಮೇಘನಿರ್ಫೋಷ 
ದಂತೆ... | 

ಇಗೋ, ಇಲ್ಲಿಯೇ ಕೇಳಿಸುತ್ತಿದೆ. ಭೂಮಿ ಅದಿರುವಂತೆ ಬೊಬ್ಬಿರಿದು, 
ಅಂತರಿಕ್ಷವು ತುಂಬಿ ಗಾಳಿ ನಡುಗುವಂತೆ ಕಿವಿ ಗಡಚಿಕ್ಕಿ . . . 

ಕಾರ್ಮುಗಿಲಿನಂತೆ ಕಡುಕಪ್ಪಾದ ಶ್ರೇಷ್ಠವಾಜಿ ; ಕೋಲ್ಮಿಂ೦ಚಿನಲತೆ ಬೆಳಗಿ 
ಅಡಗುವ ಚಾಟಿ, ಚಿನ್ನಬೆಳ್ಳಿಗಳಿಂದಾದ ರಥ, ಅದರ ಮೇಲೆ ವೈದಿಕಸಂಸ್ಕೃತಿಯ, 
ಸನಾತನಧರ್ಮದ ಹೆಮ್ಮೆಯ ಲಾಂಛನ : ಯಜ್ಞನಾರಾಯಣನ ಧ್ವಜ : ನಾಗಾ 
ಲೋಟದ, ಮನೋವೇಗದ ಅಬ್ಬರ, ವಾಜಿಗಳ ಹೇಷಾರವದ ಕೋಲಾಹಲ, 
ಜನಜ೦ಗುಳಿಯ ಜಯಜಯಕಾರದ ಕಲಕಲರವ ! 

ಒ೦ದು, ಎರಡು, ಮೂರು . . . ಹದಿನೇಳು ! ಹದಿನೇಳು ಕುದುರೆಗಳು, 
ಹದಿನೇಳು ರಥಗಳು! 

ಏನಿದು ಜಯದುಂದುಭಿ ? ಸಮರ ವಿಜಯೋತ್ಸವವೆ ? ಹೌದು. ಆರ್ಷ 
ಸ೦ಸ್ಕೃತಿಯ ವಿಜಯ. ವೇದಪುರುಷನು ವಾಜಪೇಯಯಜ್ಞದ ವಾಜಿಯನ್ನೇರಿ ಅಸ್ತಿ 
ಅಸ್ತಿ ಎನ್ನುವವರಿಗೆಲ್ಲ ವಾಜವನ್ನು” ಕೊಟ್ಟು ಅನುಗ್ರ ಹಿಸುತ್ತ ನಾಸ್ತಿನಾಸ್ತಿ ಎನ್ನು 
ವವರಿಗೆಲ್ಲ ಅ೦ಧಸ್ತಮ ಲೋಕವನ್ನು ಕೊಟ್ಟು ನಿಗ್ರಹಿಸುತ್ತ ಭಾರತದ ಕರ್ಮ 
ಭೂಮಿಯಲ್ಲಿ ಮೊಳಗಿಸಿದ ಜಯ ದುಂದುಭಿ, ವಿಜಯಗಾಳೆ ! 

ಈ ಸಪ್ತದಶರಥಪಜ್ಮಿಯಲ್ಲಿ ವಾಯುವನ್ನೇ ಸೋಲಿಸಿ ಹಿಂದೆ ಹಾಕಿ ಧಾವಿಸು 
ತ್ತಿದೆ, ಮೊದಲನೆಯ ರಥ. ಕುದುರೆಯ ಮೈಯೆಲ್ಲ ಬೆವರಿನಿಂದ ತೊಯ್ದಿರಲು, 
ಬಾಯೆಲ್ಲ ನೊರೆಗಟ್ಟಿ ತೆರೆದಿರಲು, ನಾಲ್ಕೂ ಗೊರಸುಗಳು ನೆಲವನ್ನು ಮುಟ್ಟ 
೧. ಧಾವನ : ವಾಜಪೇಯಯಾಗದಲ್ಲಿ ಕುದುರೆಗಳ ಓಟದ ಪಂ೦ದ್ಯಕ್ಕೆ೦ಧು ಏರ್ಪಡಿಸಿದ ಅಶ್ವವೀಧಿ. 


೨. ವಾಜ : ಸೋಮರಸ ಮತ್ತು ಸುರೆಗಳ ಮಿಶ್ರಣದಿ೦ದ ಆದ ಪೇಯ ; ಬಲಸ೦ವರ್ಧಕ. 
ಸ್ವಾರಾಜ್ಯ ಪ್ರದಾಯಕ. 


೩೧೬ ಕರ್ಣಾಟಕಸ೦ಗೀತವಾಹಿನಿ 


ದೆಯೇ ಎಂಬಂತೆ ಧಾವಿಸುತ್ತಿರಲು--ಯಾರಿವನು, ಚಾಟಿಯನ್ನು ಮೈಗೆ ಸೋಕಿ 
ಸದೆಯೇ ಕುದುರೆಯ ಮೈಯಲ್ಲಿ ಬಲವನ್ನು ತು೦ಬಿ ಮನದಲ್ಲಿ ಉತ್ಸಾಹವನ್ನು 
ತುಳುಕಾಡಿಸುತ್ತಿರುಪವನು ? 

ಮಹಾಬ್ರಾಹ್ಮಣ ! ಗೌರವರ್ಣದ ದೀರ್ಫ್ಥಕಾಯ, ಆಜಾನುಬಾಹು, ಅರ 
ವಿಂದ ದಳಾಯತಾಕ್ಷ ; ಸ್ಮಿತಪ್ರಸನ್ನವದನ ; ವಿಸ್ತಾರವಾದ ಹಣೆಯಲ್ಲಿ ಹಂಸದ 
ಗರಿಯಂತೆ ಯಜ್ಞವಿಭೂತಿಯ ಭಸ್ಮ, ಭ್ರೂಮಧ್ಯದಲ್ಲಿ ಮೂರನೆಯ ಕಣ್ಣಿನಂತ್ರೆ 
ಕಡುಕೆಂಪು ಬಣ್ಣದ ಕುಂಕುಮರಾಗ, ಬೆರಳಲ್ಲಿ ಪವಿತ್ರದ ಉಂಗುರ, ಕಿವಿಯಲ್ಲಿ 
ಕುಂಡಲ ; ಹೆಗಲಲ್ಲಿ ಗಾಳಿಗೆ ಹಾರಾಡುವ ಉತ್ತರೀಯ, ಮೈಯಲ್ಲಿ ವಲ್ಕಲವಸ್ತ್ರ! 
ಯಾರಿವನು, ಯಜ್ಞನಾರಾಯಣನೆ? 

ಈ ರಥವು ಚತುರ್ದ೦ಡೀಮಂಟಪ"ವನ್ನು ಮಿಂಚಿನವೇಗದಲ್ಲಿ ಹಾಯ್ದು 
ಸ್ಪರ್ಧೆಯಲ್ಲಿ ಗೆದ್ದು ನಿಂತ ಎಷ್ಟೋ ಹೊತ್ತಿನಮೇಲೆ ನಾಡಪ್ರಭುವಾದ ವಿಜಯ 
ರಾಘವನಾಯಕನ ರಥವು ಎರಡನೆಯದಾಗಿ ಬಂದಿತು; ನ೦ತರ ಇತರ ಕ್ಷತ್ರಿಯರ, 
ಬ್ರಾಹ್ಮಣ ವೀರರ ರಥಗಳು. ಎಲ್ಲರೂ ರಥಗಳಿ೦ದ ಇಳಿದು ಸಾಲುಗಟ್ಟಿ ವಿಜಯೀ ' 
ಮಹಾಬ್ರಾ ಹ್ಮಣನನ್ನು ಪೂರ್ಣಕು೦ಭದ ವೇದಘೋಷದೊಡನೆ, ಸುಮಂಗಲಿ 
ಯರ ಆರತಿಯೊಡನೆ ಯಜ್ಞವೇದಿಕೆಯ ಬಳಿ ಕರೆತ೦ದರು. 

ಎಂದಿನಂತೆ ಚತುರಶ್ರವಲ್ಲದ" ವಿಶೇಷ 'ಚಿತ್‌' ರೂಪೀ ಆಹವನೀಯ 
ಕುಂಡದಲ್ಲಿ ಅಗ್ನಿದೇವನು ಸಪ್ತಜಿಹ್ವನಾಗಿ ಹವ್ಮವಾಹನನಾಗಿ ದಿವ್ಕದೆಡೆಗೆ ಧಾವಿ 
ಸುತ್ತಿದ್ದಾನೆ. ಹದಿನೇಳು ಪ್ರಜಾಪತಿಗ್ರಹಗಳಿ೦ದ ಸೋಮರಸ-ಸುರಾಮಿಥುನ 
ರೂಪವಾದ ವಾಜವು ಹವಿಸ್ಸಾಗಿ ಸಿದ್ಧಪಟ್ಟು ನಿ೦ತಿದೆ ; ಹದಿನೇಳು ಮೊಳಗಳಷ್ಟು 
ಎತ್ತರವಾದ, ಚತುರಶ್ರವಾದ, ಮೊಂಡು ತಲೆಯ ಔದುಂಬರೀ" ಯೂಪವು£ ಹದಿ 
ನೇಳು ವಸ್ತ್ರಗಳಿ೦ದ ಅಲಂಕೃತವಾಗಿ ನಿಂತಿದೆ ; ಹದಿನೇಳು ಸವನೀಯ ಯಜ್ಞಪಶು 
ಗಳು" ಅಗ್ನಿ, ಇಂದ್ರ, ಸರಸ್ವತೀ ಮರುದ್ದೇವತೆಗಳ ವಿಶೇಷ ಪಶುಗಳೊಡನೆ 


"೩." ಚತುರ್ದಂಡೀಮ೦ಟಪ : ಸರ್ವತೋಮುಖಯಜ್ಞವನ್ನು ತಾನು ಮಾಡಿದುದರ ಸ್ಮಾರಕವಾಗಿ 
ಗೋವಿಂದ ದೀಕ್ಷಿತನು ಮಧ್ಯಾರ್ಜುನದಲ್ಲಿ ಸ್ಥಾಪಿಸಿದ ನಾಲ್ಕು ಕಲ್ಲು ಕಂಬಗಳ ಮಂಟಪ. ' 

೪. ಚತುರಶ್ರ, ಚಿತ್‌ : ಯಜ್ಞಯಾಗಾದಿಗಳಲ್ಲಿ ಆಹವನೀಯಾಗ್ನಿಯ ವೇದಿಕೆಯು ಸಾಮಾನ್ಯವಾಗಿ 
ಚೌಕಾಕಾರವಾಗಿರುತ್ತದೆ. ಹೀಗಲ್ಲದೆ ವಿಶೇಷವಿಧಿಗಳಿಂದ ವಿಶೇಷ ಫಲಗಳಿಗಾಗಿ ಬೇರೆ ವಿಶಿಷ್ಟ 
ಆಕಾರದಲ್ಲಿ ಕಟ್ಟಿದಾಗ ಅದು “ಚಿತ್‌' ಆಗುತ್ತದೆ. 

೫. ಗ್ರಹ : ವಾಜವನ್ನು ಭಾಂಡದಿಂದ ಚಮಸವೆಂಬ ಪಾನಪಾತ್ರೆಗಳಿಗೆ ತುಂಬಿಕೊಳ್ಳಲು 
ಉಪಯೋಗಿಸುವ ಸೌಟಿನ೦ತಹ ಪಾತ್ರೆ. . | 

೬. ಔದುಂಬರ : ಅತ್ತಿಯ ಮರ. 

೭. ಯೂಪ : ಯಜ್ಞಪಶುವನ್ನು ಕಟ್ಟಲು ಸ್ಥಾಪಿಸಿದ ಮರದ ಕಂಬ. 

೮. ಸವನೀಯ ಪಶು : ವಾಜಪೇಯಯಾಗದಲ್ಲಿ ಹದಿನೇಳು ಪ್ರಜಾಪತಿಗಳಿಗಾಗಿ ಸೋಮ 
ರಸಸವನ(ಹಿ೦ಡುವಿಕೆ)ದೊಡನೆ ಅರ್ಪಿಸಬೇಕಾದ ಹದಿನೇಳು ಪಶುಗಳು. 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೧೭ 


ಸಗುಣಬ್ರಹ್ಮವೆ೦ಬ ಅನಾದಿನಿರಂತರ ಪ್ರಾಣಪ್ರವಾಹದಲ್ಲಿ ಕರಗಿ ನಾಮರೂಪ 
ಗಳನ್ನು ಕಳೆದುಕೊ೦ಡು ಅಮೃತತತ್ವವನ್ನು ಪಡೆಯಲು ಸಿದ್ಧವಾಗಿ, ಅಗ್ನಿ 
ಷ್ಟೋಮ, ಉಕ್ತ, ಅತಿರಾತ್ರಾದಿ ಸಠಲಯಜ್ಞಗಳ ಸಕಲ ಫಲವನ್ನೂ ಲೋಕ 
» ಮಂಗಳದಲ್ಲಿ ವಿನಿಯೋಗಿಸಲು ಸಿದ್ಧವಾಗಿ, ಯಜಮಾನನಿಗೆ ಸ್ಟಾರಾಜ್ಕವನ್ನು* 
ಕೊಡಲೆಂದು ಸಿದ್ಧವಾಗಿ, ನಿಂತಿವೆ. 
ಇದೇಕೆ, ಹೀಗೆ ? ಹದಿನೇಳು, ಹದಿನೇಳು, ಎಲ್ಲ ಹದಿನೇಳೆ ! ಆಶ್ಚರ್ಯವೇಕೆ ! 
ಈ ವಾಜಪೇಯವು ಎಲ್ಲ ಯಜ್ಞಗಳ ಸಾರರೂಪವಲ್ಲವೆ ? ಪ್ರಜಾಪತಿಪ್ರ ತೀಕವಾದ 
ಪ೦ಚವ್ಕಾ ಹೃತಿಗಳ”” ಸಮಷ್ಟಿರೂಪವಾದ ಸಂಖ್ಯೆಯಲ್ಲವೆ ? 
ಪ್ರಾಯಶ್ಚಿತ್ತ ಹೋಮಗಳೆಲ್ಲ ಮುಗಿದು, ಸಭೆಯೆಲ್ಲ ಸ್ತಬ್ಧವಾಗಿರಲು, 
ದೇವತೆಗಳೆಲ್ಲ ಕೈಚಾಚಿ ಕಾದಿರಲು ಅಧ್ವರ್ಕುವಾಣಿ ಆಶ್ರಾವಣವ್ಮಾಹೃತಿಯನ್ನು 
ಮೊಳಗಿತು : “ಆಶ್ರಾ ವಯ!'. ಬ್ರಹ್ಮಗಣದ ಅಗ್ನೀಧನು ಅಗ್ನಿಯನ್ನು ವೇದಿ 
ಗಳಲ್ಲಿ ಸರಿಪಡಿಸಿ ದೇವತಾ ಆಹ್ವಾನಕ್ಕೆ ಸಜ್ಜುಗೊಳಿಸಿದನು ; ಹೋತೃವು ಕೂಡಲೇ 
ದೇವತೆಗಳನ್ನು ಹೆಸರು ಹಿಡಿದು ಕೂಗಿ ಕೂಗಿ ಕರೆದನು ; "ಅಸ್ತು ಶ್ರೌಷಟ್‌ !' 
ಉದ್ಗಾತೃವು ಆಯಾ ದೇವತಾಕವಾದ ಯಕ್ಕುಗಳನ್ನು ಸಾಮಗಳನ್ನಾಗಿ ಮಾಡಿ 
ವಿಸ್ತರಿಸಿ ಹಾಡಿದನು ; ದೇವತೆಗಳು ಅಗ್ನಿ ಮುಖವಾಗಿ ಯಜ್ಞಭೂಮಿಯಲ್ಲಿ 
ಪ್ರಸನ್ನರಾಗಿ ಸಿದ್ಧವಾಗಿರಲು, ಪಶುವಪೆಗಳು ಆಹುತಿಗೆಂದು ಸಿದ್ಧವಾಗಿರಲು, 
ಔದುಂಬರೀಸ್ರುವಗಳಲ್ಲಿ ವಾಜವು ಸಿದ್ಧವಾಗಿರಲು, ಪ್ರೈಷವು”” ಮೊಳಗಿತು : 
"ಯಜ !' ಬ್ರಹ್ಮನ ಅನುಜ್ಞೆಯನ್ನು ಪಡೆದ ಯಜಮಾನನು ಪತ್ನೀ ಸಮೇತನಾಗಿ 


೯. ಸ್ಟಾರಾಜ್ಯ : ಭೂಮತ್ವ, ಸ್ಟಾತ್ಮರತಿ. 

೧೦. ಪಂಚವ್ಯಾಹೃತಿ : ವ್ಯಾಹೃತಿಯೆ೦ದರೆ ಕೂಗಿ ಕರೆಯುವುದು ; ಯಜ್ಞಕಾಲದಲ್ಲಿ ಮಾಡುವ 
ಐದು ಘೋಷಣೆಗಳು : ಆಶ್ರಾವಣವ್ಯಾಹೃತಿಯಲ್ಲಿ "ಆಶ್ರಾವಯ' (ಕೇಳಿಸು!) ಎಂದು ಅಧ್ವರ್ಳುವು 
'ಕೂಗಿ ಕರೆಯುತ್ತಾನೆ ; ಇದಕ್ಕೆ ಉತ್ತರರೂಪವಾಗಿ ಪ್ರತ್ಯಾಶ್ರಾವಣ ವ್ಯಾಹೃತಿಯನ್ನು "ಅಸ್ತು ಶ್ರೌಷಟ್‌' 
(ಅವನು, ಎಂದರೆ ಇಂತಹ ದೇವತೆಯು, ಇದನ್ನು ಕೇಳಿಸಿಕೊಳ್ಳಲಿ' ಎಂದು ಹೋತೃವು ಉದ್ಭೋಷಿ 
`ಸುತ್ತಾನೆ. ಅಧ್ಬರ್ಯುವು ಹವಿಸ್ಸನ್ನು ಅರ್ಪಿಸಬೇಕಾದ ಕಾಲದಲ್ಲಿ ಪ್ರೈಷವ್ಯಾಹೃತಿಯನ್ನು “ಯಜ !' 
("ಯಜ್ಞಮಾಡು-ಹವಿಸ್ಸನ್ನು ಅರ್ಪಿಸು !') ಎ೦ದು ಕೂಗಿ ಹೇಳುತ್ತಾನೆ. ಇದಕ್ಕೆ ಉತ್ತರರೂಪವಾಗಿ 
ಯಾಜ್ಯವ್ಯಾಹೃತಿಯನ್ನು "ಯೇ ಯಜಾಮಹೇ' ( "ಹವಿಸ್ಸನ್ನು ಅರ್ಪಿಸುತ್ತಿದ್ದೇವೆ !' ಎಂದು ಘೋಷಿಸು 
"ತ್ತಾನೆ. ಹೋತೃವು "ವೌಷಟ್‌' ಎಂಬ ಐದನೆಯ ವಷಟ್‌ಕಾರವ್ಯಾಹೃತಿಯನ್ನು ಉಚ್ಚವಾಗಿ ಹೇಳು 
ಶ್ತಿರುವಾಗಲೇ ಯಜಮಾನನು ಹವಿಸ್ಸನ್ನು ಅರ್ಪಿಸುತ್ತಾನೆ. ಈ ಐದು ವ್ಯಾಹೃತಿಗಳನ್ನೂ ಒಟ್ಟು 
ಗೊಡಿಸಿದರೆ ಹದಿನೇಳು ಅಕ್ಬರಗಳಾಗುತ್ತವೆ. ಇವು ಹದಿನೇಳು ಪ್ರಜಾಪತಿಗಳ ಪ್ರತೀಕಗಳು. 

೧೧. ಪ್ರೈಷ : ದೇವತೆಗಳನ್ನು ಆಹ್ವಾನಿಸಿ ಅವರುಗಳಿಗೆ ಹವಿಸ್ಸನ್ನು ಒಯ್ಯುವ ಮಂತ್ರ. ಅಧ್ವರ್ಯುವು 
ಸಹಾಯಕ ಯಜ್ಞಕರ್ಮಿಗೆ ಹೀಗೆ ಮಾಡಲು ಕೊಡುವ ಆದೇಶ. “ಯಜ್ಮೋ ವೈ ದೇವೇಭ್ಯ ಉದಕ್ರಾ 
ಮತ್ತಂ ಪೈಷ್ಠೆಃ ಪ್ರೈಷಮೈಛನ್ಯತ್‌ ಪ್ರೈಷೈಃ ಪ್ರೈಷಮೈಛನ್‌ ತತ್‌ ಪ್ರೈಷಾಣಾ೦ ಪ್ರೈಷತ್ಟಮ್‌ ' 
(ಐತರೇಯಬ್ರಾಹ್ಮಣ, ೧, ೩. ೯) 


೩೧೮ ಕರ್ಣಾಟಕಸ೦ಗೀತವಾಹಿನಿ 


ಪೂರ್ಣಾಹುತಿಯನ್ನು ಕೊಡಲು ಉದ್ಯುಕ್ತನಾಗಿ ಘೋಷಿಸಿದನು--"ಯೇ ಯಜಾ 
ಮಹೇ!' 

ಯಜ್ಞವಿಧಿಗಳು ಸಾಂಗವಾಗಿ ನೆರವೇರಿರಲು, ಖುತ್ವಿಕ್ಕುಗಳು ಒಂದುಗೂಡಿ 
ಬ್ರಹ್ಮಮುಖರಾಗಿ ಸಪತ್ನೀಕನಾದ ಯಜಮಾನನಿಗೆ ಸಪ್ತಾನ್ನಗಳಿ೦ದ, ಸಪ್ತಗ್ರಾಮ 
ಗಳ ಓಷಧಿಗಳಿ೦ದ, ಸಪ್ತಾರಣ್ಕವಾರಿಗಳಿ೦ದ, ಹಿಂದಿನಿಂದ, ಮುಂದಿನಿಂದ, 
ಎಡಬಲಗಳಿ೦ದ ತಲೆಯಲ್ಲಿ, ಮುಖದಲ್ಲಿ, ಅಭಿಷೇಕ ಮಾಡಿದರು 'ಇಂದ್ರಸ್ಮ 
ತ್ವಾ ಸಾಮ್ರಾಜ್ಕೇನ ಅಭಿಷಿ೦ ಚಾಮಿ . . .' 

ಹದಿನೇಳು ದಿನಗಳ ದೀಕ್ಷೆಯು ಅದೃಷ್ಟಫಲಸಮೃದ್ಧಿಯಲ್ಲಿ ಹೀಗೆ ಪರ್ಕವಸಿತ 
ವಾಗಿರಲು, ಯಜಮಾನನು ಎದ್ದುನಿ೦ತು ಸಭೆಯನ್ನೊಮ್ಮೆ ನೋಡಿದನು ; ಎರಡ 

. ನೆಯ ಅಗ್ನಿದೇವನಂತೆ ಆನಂದತುಂದಲಿತನಾಗಿ ಬ್ರಹ್ಮಸ್ಥಾನದಲ್ಲಿ ಕುಳಿತ ಸ್ವಂತ 

ತಂದೆ : ಅದ್ವೈತಾಚಾರ್ಕ, ಗೋವಿ೦ದದೀಕ್ಷಿತ; ಸ್ವತಃ ಸರ್ವತೋಮುಖ, ಅತಿ 
ರಾತ್ರ, ವಾಜಪೇಯಾದಿ ಸಕಲ ಯಜ್ಞಗಳನ್ನೂ ಸಾಗ್ನಿಚಿತ್ಶನಾಗಿ ಮಾಡಿ ದೇವತೆಗಳ 
ಯಣವನ್ನು ತೀರಿಸಿದವನು; ನವಸತ್‌ಸ೦ತಾನದಿ೦ದ, ವೇದಸಂಸ್ಕೃತಿಯ ಅಷ್ಟ 
ದಿಗ್ಗಜಗಳ೦ತಹ ಪುತ್ರರಿಂದ ಪಿತೃಯಣವನ್ನು ತೀರಿಸಿದವನು; ಶ್ರೌತಸ್ಮಾರ್ತ 
ವಿದ್ಕಾಪರಿಪೂರ್ಣತೆಯಿ೦ದ ಯಷಿಯಣವನ್ನು ತೀರಿಸಿದವನು. ತಾನೇ ಪ್ರತಿಷ್ಠಾಪಿ 
ಸಿದ ಚೋಳಸಿ೦ಹಾಸನದಲ್ಲಿ ಮೂರು ತಲೆಮಾರು ದೊರೆಗಳ ಪ್ರಧಾನಿಯಾಗಿ, 
ಗುರುವಾಗಿ, ಮಾರ್ಗದರ್ಶಕನಾಗಿ ಲೋಕಕ್ಷೇಮ ಶಾ೦ತಿಸಮೃದ್ದಿಗಳನ್ನು ಸಾಧಿಸಿ 
ನೆಲದ ಬಣವನ್ನು ತೀರಿಸಿದ ಪರಮಾದ್ಭುತ ಮಹಾನುಭಾವ ; ಸಾಕ್ಷಾತ್‌ ಪರಮೇ 
ಶ್ವರನಂತೆ, ವಸಿಷ್ಠನಂತೆ, ಪ್ರಸನ್ನತೇಜಃಪು೦ಜನಾಗಿ ಬೆಳಗುವ ಗೋವಿಂದಾಧ್ಯರಿ; 
ಅವನ ಪಕ್ಕದಲ್ಲಿ ಸಾಕ್ಷಾತ್‌ ಪಾರ್ವತಿಯಂತೆ, ಅರುಂಧತಿಯಂತೆ ತನ್ನ ತಾಯಿ 
ನಾಗಾಂಬಿಕೆ, ಸರ್ವಕ್ರತುಯಜ್ಞದ ಅವಭೃತ ಸ್ನಾನದಿಂದ ಪವಿತ್ರ ಳಾದವಳು. ಇವರ 
ಹಿ೦ದೆ ವೇದವಿದ್ಕಾಫಲಗಳಿ೦ದ ನಮ್ರನಾಗಿ ವಿನೀತನಾಗಿ ನಿಂತಿರುವ ಸ್ವಂತ ಅಣ್ಣ, 
ಗುಠು, ಶ್ರೌತವಿದ್ಮಾಸಾಗರಪಾರಂಗತ, ಪಾತ೦ಜಲಭಾಟ್ಟಮತತರ್ಕಮೀಮಾ೦ಸಾ 
ದ್ವೈತ ರಾದ್ಧಾ೦ತಗಳಲ್ಲಿ ಅದ್ಬಿತೀಯನಾದ ಕವಿಶ್ರೇಷ್ಠ ಯಜ್ಞನಾರಾಯಣದೀಕ್ಷಿತ; 
ಮತ್ತೊಂದೆಡೆ ಸಪತ್ನೀಕನಾದ ಮಹಾಶ್ರೌತವಿದ್ಕಾಪ್ರಯೋಕ್ಸ ನಾರಾಯಣಮಖಿ, 
ತನ್ನ ಮಾತಾಮಹ. ಓವ್ಮದ ತುಂಬ ಸುರವರರು, ಸಭೆಯ ತುಂಬ ಭೂಸುರ: 
ವರರು. ಈ ಸ್ಮರಣೀಯ ಸಂದರ್ಭದಲ್ಲಿ ಮಾತೃದೇವತೆಯನ್ನು ಪೂಜಿಸಬೇಕೆನ್ನಿ 
ಸಿತು, ಈ ಮಹಾಶ್ರೌ ತಿಗೆ ; ಪುನರಾಧಾನ ಸಂದರ್ಭಕ್ಕಾಗಿ ಅಗ್ನಿಯಷಿಯು ಹೇಳಿದ್ದ 
ಮಂತ್ರವು ಅ೦ತಃಶ್ಚಕ್ಷುಸ್ಸಿನ ಮುಂದೆ ಪುನಃ ರೂಪವೆತ್ತು ನಿಂತಿತು : `ಅರು೦ಧ 
ತ್ತೇವ ತತ್‌ಭವತಿ ಸಂಭೃತಿಸ೦ಭಾರ ಇತ್ಮಾಹುರಿಚ್ಛತಿ ಪತ್ನೀಸ೦ಯಾಜಾ ನವ ಚ!' 

ಪೂಜಾಭಾವವು ಉಕ್ಕೇರಿಬರುತ್ತಿರಲು, ಕಣ್ಣುಗಳಲ್ಲಿ ಆನ೦ದವು ಕೋಡಿಗಟ್ಟಿ 
ಹರಿಯುತ್ತಿರಲು, ಸೆರೆಗಳುಬ್ಬಿ ಕಂಠವು ಗದ್ದದವಾಗಿರಲು, ವಾಗ್ಗೇಯಗಳ 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೧೯ 


ಸ್ಫೂರ್ತಿಯು ಮತಿಯಲ್ಲಿ ಮಿಂಚುತ್ತಿರಲು, ತಾನೇ ಸೃಷ್ಟಿಸಿದ ಹೊಸಬಗೆಯ 
ವೀಣೆಯನ್ನೆತ್ತಿಕೊ೦ಡು ಈ ಮಹಾಬ್ರಾ ಹ್ಮಣನು ಹೀಗೆ ಹಾಡಿದನು-- 

“ಅರು೦ಧತೀ ಕೀರಿತಿಯ೦ ಬುಧಿತೇ ನಿರುಂಧತಿ ಇಯ ರೇರೇ | ಸರುವ 
ತ್ತೋಮುಖ ಮುಖ್ಯಕ್ರತುಪಾವನಿ ನಾಗಾ೦ಬಾ ರೇ । ನಾರಾಯಣಮಖಿಪ್ರಾಲೇ 
ಯಾಚಲ ಪಸವು ಸಂಜಾತ ಚಿನ್ನ೦ವ ಪಾರ್ವತ್ರಿದೇವಿ ಶ೦ಕರಾವತಾರು 
ಗೋವಿಂದಾಧ್ಯರಿರಾಣಿ ನಾಗಾಂಬಾ ರೇ. . .' 

. ಇವನೇ ಯಜ್ಞಪಂಡಿತ ವೆ೦ಕಟಾಧ್ವರಿ, ನಾದಯಜ್ಞಪ೦ಡಿತ ವೆಂಕಟಮಖಿ. 

ಶೇ x ತ್ಯೇ 

ತಂಜಾವೂರು. ವಿಜಯರಾಘವನಾಯಕಪ್ರಭುವಿನ ಆಸ್ಥಾನ. ಸಮಯ ಸುಮಾರು ಕ್ರಿ. 
ಶ. ೧೬೫೦. ವಿಜಯರಾಘವನು ಸಾಹಿತ್ಯರತ್ನಪೆ೦ಡೇರವೆ೦ಬ ನವರತ್ನಖಚಿತವಾದ ಚಿನ್ನದ 
ತೊಡರನ್ನು ಬಲಗಾಲಿನಲ್ಲಿ ತೊಟ್ಟು ವಿಜಯರಾಘವವಿಲಾಸವೆ೦ಬ ವಿದ್ವದ್‌ಪರಿಷ 
ನ್ಮ೦ಟಪದಲ್ಲಿ ಶಾರದಾಧ್ವಜದ ಕೆಳಗೆ ಸಿ೦ಹಾಸನಾಸೀನನಾಗಿದ್ದಾನೆ ; ಅವನು ಹಲವು 
ಅಧ್ಯಾತ್ಮ ಸ೦ಕೀರ್ತನೆ, ಶೃ೦ಗಾರಪದ, ದರು, ಏಳೆ, ವಾಲ್ವಿಜಿ, ಗುಜ್ಜರಿ, ಹ೦ಡಲಾಸ್ಕಕ, 
ಅಲ್ಲಿಕ, ಕೊರವಂಜಿ, ಕೋಪು, ದೇಶೀ, ಚೌಪದ, ಜಕ್ಕಿಣಿ ಮುಂತಾದ ಅದೆಷ್ಟೋ ಹಾಡು 
ಗಳನ್ನು ರಚಿಸಿದ ವಾಗ್ಗೇಯಕಾರ, ಹಾಡಿದ ಗಾನಚತುರ ; ದ್ವಿಪದಿ, ಭ್ರಮರಗೀತೆ, 
ಗೋಪಿಕಾಗೀತೆಗಳನ್ನು ಭಾಗವತದಿ೦ದ ಅನುವಾದ ಮಾಡಿದ ಭಾಗವತ. ದ೦ಡಕ, ರಗಳೆ 
ಗಳನ್ನು ಸೃಷ್ಟಿಸಿದ ಸುಕವಿವ೦ದ್ಯ, ಕಲ್ಪನಾಧುರೀಣ; ವಚನ, ಸಾ೦ಗತ್ಯ, ಪ್ರಬ೦ಧಾದಿಗಳನ್ನು 
ರಚಿಸಿದ ವಾಗ್ವಿಶೇಷಶೇಷ, ಅಷ್ಟಭಾಷಾಧುರೀಣ ; ನಾಟ್ಯಕೃತಿ, ನಾಟಕಗಳನ್ನು ಬರೆದ 
ನವರಸಜ್ಞ, ನೆರೆಜಾಣ. 

ವಿಜಯರಾಘವವಿಲಾಸವು ನಿಜಕ್ಕೂ ಶಾರದಾವಿಲಾಸವೇ ಆಗಿದೆ : ಒಂದೆಡೆ ಕವಿ 
ಸ೦ದೋಹ : ಆಂಧ್ರಸಾಹಿತ್ಯವನ್ನು ಪುನರುಜ್ಜೀವಿಸಿದ ಚೇಮಕೂರು ವೆಂಕಟ, ಚೆ೦ಗಲ್ಪ, 
ಕಾಳಕವಿ, ಕೊನೇಟಿ ದೀಕ್ಷಿತಚ೦ದ್ರ, ಪುರುಷೋತ್ತಮದೀಕ್ಷಿತ, ಕಾಮರಸು ವೆಂಕಟಪತಿ 
ಸೋಮಯಾಜಿ, ಕವಯಿತ್ರಿಯರಾದ ರಾಮಭದ್ರೆ, ಮಧುರವಾಣಿ, ರಂಗಾಜಿ, ಕೃಷ್ಣಾಜಿ 
ಮತ್ತು ಲೀಲಾವತಿ, ಹಾಗೂ ಯುವರಾಜನಾದ ಮನ್ನಾರುದಾಸ ಮುಂತಾದವರು 
ವಾಗ್ದೇವಿಯ ಚ೦ದ್ರಹಾರದ ನಕ್ಷತ್ರಗಳಂತೆ ಶೋಭಿಸುತ್ತಿದ್ದಾರೆ. ಒಂದೆಡೆ ಕರ್ಣಾಟಕ 
ಸಂಗೀತಕ್ಕೆ ಹೊಸ ಆಯಾಮವನ್ನು ನೀಡಿದ ಮುವ್ವಪುರಿ ಕ್ಷೇತ್ರಜ್ಞನಿದ್ದಾನೆ ; ಇನ್ನೊಂದು 
ನವೋನ್ಮೇಷ ಸೃಷ್ಟಿಯಿಂದ ಅಮರನಾದ ಲಿಂಗನಮಖಿ ತಿರುಕಾಮಯ್ಯನಿದ್ದಾನೆ; ಮಹಾ 
ಭಕ್ತಾಗ್ರೇಸರ ಪೆದ್ದದಾಸರಿಯಿದ್ದಾನೆ. ಇನ್ನೊ೦ದೆಡೆ ವೀಣಾಪಾಣಿಯಾದ ಶುಕವಾಣಿಯ 
ನಾಯಕತ್ವದಲ್ಲಿ ದಂಡಿ, ತ೦ಬೂರಿ, ಸ್ವರಮ೦ಡಲ, ರಬಾಬು, ಮುಖವೀಣೆ, ಡಕ್ಕೆ, ಚೆ೦ಗು, 
ಕಮಾಂಚಿ, ಉಪಾಂಗ, ಕಿನ್ನರಿ, ಪಿಳ್ಳಂಗೋವಿ, ತಾಳ, ರಾವಣಹಸ್ತ, ಜ೦ತ್ರ, ಮುರಜ, 
ಆವಜಗಳ ವಾದ್ಯಮೇಳದೊಡನೆ ಗಾನಮೇಳವು ಜರುಗಿದೆ. ಮತ್ತೊಂದೆಡೆ ಭರತನಾಟ್ಯ 
ಮಕುಟಮಣಿಯಾದ, ವಿಜಯರಾಘವಪ್ರೇಮಚೂಡಾಮಣಿಯಾದ ಚಂದ್ರರೇಖೆಯ 


೩೨೦ ಕರ್ಣಾಟಕಸ೦ಗೀತವಾಹಿನಿ 


ನೃತ್ಯವಿಲಾಸ, ಇನ್ನೊ೦ದೆಡೆ ರೂಪವತಿಯ ಚೌಪದ ನೃತ್ಯ, ಚ೦ಪಕವಲ್ಲಿಯ ಶಬ್ದನೃತ್ತ. 

ಮೂರ್ತಿಯ ಜಕ್ಕಿಣಿ, ಭಾಗೀರಥಿಯ ಪೇರಣಿ, ಕೋಮಲವಲ್ಲಿಯ ಕೊರವಂಜಿ, ಶಶಿ 

ರೇಖೆಯ ದೇಶೀನೃತ್ತ, ರತ್ನಗಿರಿಯ ದರುಪದ ನೃತ್ಯ--ಇವುಗಳ ಗೆಜ್ಜೆಯ ಇಂಚರ. . 

ನಟ್ಟುವಾಂಗದ ಮಂಜುಳ ಛ೦ದೋವಿಲಾಸ. ಹೀಗೆ ದೃಶ್ಯ ಸರಸ್ಪತಿಯೂ ಶ್ರವ್ಯ 

ಸರಸ್ಪತಿಯೂ ಸಹಸ್ರಮುಖರಾಗಿ ಸಹಸ್ರಪಾದರಾಗಿ ರಾರಾಜಿಸುತ್ತಿರಲು.... 
ವಂದಿಮಾಗಧರ ಯಮಳತಾರಧ್ವನಿಯ ಸ್ತುತಿ ! 
“ಸಾವಧಾನ ! ಸಾವಧಾನ ! ಶ್ರೀಮದದ್ವೈತಾಚಾರ್ಯ. ಶ೦ಕರಮುನಿಮತಪ್ಪತಿಷ್ಠಾಪಿತ, ಪದ 
ವಾಕ್ಯಪ್ರಮಾಣಪಾರಾವಾರಪಾರೀಣ, ಚೋಳಮಂಡಲಭೂಪತಿಪ್ರತಿಷ್ಮಾಪಿತ, ಸಾಗ್ನಿಚಿತ್ತ್ಯಾಪ್ತ”” 
ವಾಜಪೇಯಯಾಜಿ. ಸರ್ವಕ್ರೃತು ಕೃತಪಾವನ, ಸರ್ವತಂತ್ರಸ್ವತಂತ್ರ, ಶ್ರೌತತ೦ತ್ರ ರಚನಾ 
ಧುರೀಣ, ಜೈಮಿನೀತಂತ್ರವ್ಯಾಖ್ಯಾನಚತುರ, ಅಭಿನವಭರತಾಚಾರ್ಯ, ವಾಗ್ಗೇಯ ಕಲ್ಪನಾ 
ಚತುರಾಸ್ಯ, ಶ್ರೀಮದ್‌ `ಗೋವಿ೦ದಾಧ್ಬರಿನಾಗಾ೦ಬಾವರನ೦ದನ, ಶ್ರೀಮದದ್ವೈತ ವಿದ್ಯಾ 

. ಚಾರ್ಯಯಜ್ಞನಾರಾಯಣದೀಕ್ಷಿತಾನುಜ, ಶ್ರೀಮದ್ವೇ೦ಕಟೇಶ್ವ್ಚರದೀಕ್ಷಿತ ಉಘೇ ಉಘೇ !'' 


ಆಸ್ಥಾನವೆಲ್ಲ ಎದ್ದುನಿಂತು ಗೌರವಿಸಿ ಸ್ವಾಗತಿಸಿತು. ವಿಜಯರಾಘವಭೂಪಾಲನು 
ವೆ೦ಕಟಮಖಿಗೆ ಹಸ್ತಲಾಘವವನ್ನಿತ್ತು, ಕರೆತಂದು ಅರ್ಧಾಸನವಿತ್ತು, ಸು 
ಕೈಮುಗಿದು ಹೀಗೆ೦ದನು : 

“ವೇದಮೂರ್ತಿ ಬ್ರಹ್ಮನ್‌, ಇದೋ, ಅಭಿವ೦ದನೆ ! ತಮ್ಮ ಪೂಜ್ಯ ಪಿತೃವರ್ಕ 
ಶ್ರೀಮದ್‌ ಗೋವಿ೦ದದೀಕ್ಷಿತರು ಸಾಕ್ಷಾತ್‌ ಚಾಣಕ್ಕರ೦ತೆ ನಮ್ಮ ಮುತ್ತಾತ ಚೆವ್ಚಯ್ಯ 
ನಾಯಕರನ್ನು ಈ ಸಿ೦ಹಾಸನದಲ್ಲಿ ಸ್ಥಾಪಿಸಿದರು ; ನಮ್ಮೀ ಮೂರುತಲೆಮಾರುಗಳ 
ಚೋಳ ಪ್ರಭುಗಳಿಗೆ ಪ್ರಧಾನಿಯಾಗಿ ಆಡಳಿತ ಸೂತ್ರಗಳನ್ನು ಕೈಗೊ೦ಡು ನಮ್ಮ ವ೦ಶ 
ವನ್ನೂ ನಮ್ಮ ನೆಲವನ್ನೂ ಪಾವನಗೊಳಿಸಿದರು ; ದೇಶಕ್ಕೆ ದೇವತೆಗಳು ಅನುಗ್ರಹವನ್ನು 
ಸ೦ಪಾದಿಸಿ ಶಾ೦ತಿಸಮೃದ್ಧಿ ಬಲಗಳನ್ನು ತಂದುಕೊಟ್ಟರು. ಕನ್ನಡಿಗರಾದ ಅವರು ಈ 
ಚೋಳಪ್ರಭುವಂಶದ ನಿರ್ಮಾಪಕರಾದರು ; ನಮ್ಮ ತಂದೆ ` ರಘುನಾಥಭೂಪಾಲರ 
ಅಂಕಿತದಲ್ಲಿ ತಮಿಳುನಾಡಿನಲ್ಲಿ ಅವರು ರಚಿಸಿದ ಸ೦ಗೀತಸುಧಾನಿಧಿ ಗ್ರಂಥವೂ ರಘು 
ನಾಥೇಂದ್ರಮೇಲವೀಣೆಯೂ ನಿಜಕ್ಕೂ ಕರ್ಣಾಟಕದ ಸಂಗೀತಸುಧಾನಿಧಿಯೇ ; 
ಕರ್ಣಾಟಕಸಂಗೀತ ದೇವಾಲಯದ ಗೋಪುರವೇ. ತಾವು ಎಲ್ಲ ರೀತಿಯಲ್ಲಿಯೂ ಅವರಿಗೆ 
ಸರಿಯಾದ ಪುತ್ರರತ್ನ. ಅಬರಂತೆ ನಮ್ಮನ್ನು ಈ ಸಿಂಹಾಸನದಲ್ಲಿ ಪುನಃ ಸ್ಥಿರವಾಗಿ ಸ್ಥಾಪಿಸಿ 
ದಿರಿ ; ಅವರಂತೆ ಸಾಕ್ಷಾತ್‌ ವೇದಪುರುಷ. ಸಾಕ್ಷಾತ್‌ ಯಜ್ಞನಾರಾಯಣನ ಭೂಲೋಕ 
ಪ್ರತೀಕ ; ಅವರಂತೆ ಶ್ರೌತಸೂತ್ರಭಾಷ್ಯಕಾರ ; ಅವರಂತೆ ಸಂಗೀತಾಗಮರಹಸ್ಯವೇದಿ ; 
ಅವರಂತೆಯೇ ನನ್ನ ಅಂಕಿತದಲ್ಲಿ ವಿಜಯರಾಘವಮೇಲವೀಣೆಯನ್ನಷ್ಟೇ ಅಲ್ಲದೆ 
ತಮ್ಮದೇ ಅಂಕಿತದ ವೆಂಕಟಾಧ್ವರಿ ವೀಣೆಯನ್ನು ನಿರ್ಮಿಸಿದ್ದೀರಿ.. . 

“ರಾಜನ್‌ ! ಪೃಥ್ವೀವಲ್ಲಭರು ಲಕ್ಷ್ಮೀವಲ್ಲಭನಾದ ವಿಷ್ಣುವೇ ಅಲ್ಲವೆ ? ನರಪತಿಗಳು 
ನರಸ್ತುತಿಯಲ್ಲಿ ತೊಡಗಬಾರದು; ತಮ್ಮೀ ಸ್ತುತಿಕ್ಕೆ೦ಕರ್ಯವು ತಮ್ಮ ಇಷ್ಟದೈವದಲ್ಲಿ ನ್ಯಾಸ 


ನಾದಯಜ್ನ್ಞದೀಕ್ಷಿತ ವೆಂಕಟಮಖಿ ೩೨೧ 


ವಾಗಲಿ. ಈಗ ನಮ್ಮಿಂದ ಆಗಬೇಕಾದುದನ್ನು ಅಪ್ಪಣೆ ಕೊಡಿಸಬೇಕು.” 

“ಭಗವನ್‌, ಇದೇನು ಪರಿಹಾಸ ! ಆಜ್ಞಾಧಾರಕರಾದ ನಾವು ತಮಗೆ ಆಜ್ಞೆ ಮಾಡುವುದೆ? 
ತಮ್ಮತಂದೆಯಲ್ಲದೆ, ತಾವಲ್ಲದೆ ನಮ್ಮ ಕುಲಕ್ಕೆ ಬೇರೆ ದೈವವುಂಟೆ ? ಕರ್ಣಾಟಕ 
ಸಾಮ್ರಾಜ್ಯಸ್ಥಾಪಕರಾದ ಶ್ರೀವಿದ್ಯಾರಣ್ಯ ಶ್ರೀಚರಣರು ಕರ್ಣಾಟಕಸ೦ಗೀತ ಸಾಮ್ರಾಜ್ಯ 
ವನ್ನು ಸ್ಥಾಪಿಸಿದಂತೆ, ತಮ್ಮ ತಂದೆ ಗೋವಿ೦ದಾಧ್ವರಿಗಳು ಈ ನಾಡಿನಲ್ಲಿ ಕರ್ಣಾಟಕ 
ಸ೦ಗೀತಸುಧಾನಿಧಿಯನ್ನು ಹರಡಿದರು. ಕಾಲಚಕ್ರ ಉರುಳುತ್ತಿದೆ; ನಮ್ಮ ಸಂಗೀತೋ 
ದ್ಯಾನದ ಚೈತ್ರದಲ್ಲಿ ಅದೇನೆಲ್ಲ ಹೊಸತು ಕಂಪುಬೀರುತ್ತಿದೆ. ಪೆಂಪು ಮೆರೆಯುತ್ತಿದೆ ! 
ಸ೦ಗೀತಲಕ್ಷ್ಯವಾಹಿನಿ ಶಾಸ್ತ್ರದ ದಡಗಳನ್ನು ಕೊಚ್ಚಿ ಉಕ್ಕೇರಿ ಹರಿಯುತ್ತಿದೆ. ತಾವೀಗ, ಈ 
ಹುಚ್ಚು ಹೊಳೆಯ ಅಬ್ಬರವನ್ನು ಶಾಸ್ತ್ರದ ಸುದೃಢ ದಡಗಳಲ್ಲಿ ಅಡಗಿಸಿ ಅಣೆಯನ್ನು 
ಕಟ್ಟಬೇಕು.” 

“ಪ್ರಭು, ನಮ್ಮ ವಿಚಾರಧಾರೆ, ನಮ್ಮ ಸ೦ಕಲ್ಪವು ದೈವಪ್ರೇರಣೆಯಿ೦ದ ನಿಮ್ಮ 
ಶುದ್ಧಾ೦ತಃಕರಣದಲ್ಲಿ ಪ್ರತಿಫಲಿಸಿ ಆಡಿಸಿತು ; ಸಂತೋಷ. ಹಾಗೆಯೇ ಆಗಲಿ. ಕರ್ಣಾಟಕ 
ಸಂಗೀತದ ಹೊಸ ಇಂಪಿನ ಸೊಂಪು ನಮ್ಮೀ ಸಂಕಲ್ಪದಲ್ಲಿ ಅಡಕವಾಗಿ ಆಶ್ರಯ 
ಪಡೆಯಲಿ. ನಮ್ಮ ತ೦ದೆ ಮಾಡಿದುದರ ಸ೦ಸ್ಮರಣೆಗೆ೦ದು ಮಧ್ಯಾರ್ಜುನದಲ್ಲಿ ನಾಲ್ಕು 
ವಿಜಯಸ್ತಂಭಗಳನ್ನು ನಿಲ್ಲಿಸಿದರು ; ಇವು ಈ ರಾಜ್ಯಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ಧರ್ಮ, 
ನೀತಿ, ಸಂಸ್ಕೃತಿ ಮತ್ತು ಸಮೃದ್ಧಿಗಳ ಪ್ರತೀಕಗಳಾಗಿ, ಎಲ್ಲೆಗಳಾಗಿ ತಲೆಯೆತ್ತಿ ನಿಂತಿವೆ. 
ಅಂತೆಯೇ ನನ್ನ ಕನ್ನಡನಾಡು ಬಹುಕಾಲದಿಂದಲೂ ಸ೦ಗೀತವಿಷಯಕವಾಗಿ ಚತು 
ರ್ದ೦ಡಿಯ ಮೌಲಿಕ ಕಲ್ಪನೆಯನ್ನು ಬೆಳೆಸಿ ಉಳಿಸಿಕೊಟ್ಟಿದೆ. ನಮ್ಮ ಪರಮ ಗುರುಗಳಾದ 
ತಾನಪ್ಪಶೇಖರರೂ ಕನ್ನಡಿಗರೇ ; ಅವರು ಗೀತ, ಆಲಾಪ, ಠಾಯ, ಪ್ರಬಂಧಗಳೆಂಬ ಈ 
ನಾಲ್ಕು ದಂಡಿಗಳನ್ನು ಲಕ್ಷ್ಯನಿರ್ಮಿತಿಯ ಮೂಲಕ ಈ ರಾಜ್ಯದಲ್ಲಿಯೂ ಸ್ಥಾಪಿಸಿದ್ದಾರೆ; 
ಅವುಗಳ ಪ್ರಸಾರಕ್ಕೆ೦ದು ನನ್ನನ್ನು ನಿಯೋಜಿಸಿದ್ದಾರೆ. ಇದೆಲ್ಲದರ ನೆನಪನ್ನು ಮು೦ದಿನ 
ಪೀಳಿಗೆಗಳಿಗೆ ಉಳಿಸಿಕೊಡಲೆ೦ದು ನಾವು ಬರೆಯಲಿರುವ ಶಾಸ್ತ್ರಗ್ರ೦ಥಕ್ಕೂ ಚತುರ್ದ೦ಡೀ 
ಪ್ರಕಾಶಿಕಾ ಎಂದೇ ಹೆಸರಿಡುತ್ತೇವೆ. ಇದೋ, ಜೀವರುಗಳ ಭೋಗಕ್ಕೆ೦ದು ನಾಲ್ಕು 
ಪುರುಷಾರ್ಥಗಳನ್ನು ತ್ಯಾಗಮಾಡುವುದರಲ್ಲಿ ವಿರಾಜಮಾನನಾದ ನಮ್ಮ ಉಪಾಸ್ಯದೇವತೆ 
ತ್ಕಾಗರಾಜನನ್ನು ವಂದಿಸಿ ಈ ಗ್ರಂಥವನ್ನು ಬರೆಯುತ್ತಿದ್ದೇವೆ ; ವೀಣೆ, ಶ್ರುತಿ. ಸ್ವರ, 
ಮೇಳ, ರಾಗ, ಆಲಾಪ, ಠಾಯ, ಗೀತ, ಪ್ರಬಂಧ ಮತ್ತು ತಾಳಗಳ ವರ್ಣನೆಗೆ೦ದು ಹತ್ತು 
ಪ್ರಕರಣಗಳು ; ಮೊದಲನೆಯ ಈ ವೀಣಾಪ್ರಕರಣದಲ್ಲಿ . . . ” 

“ಭಗವಾನ್‌ ! ನಾವೂ ನಮ್ಮ ಸಂಗೀತವೂ ಧನ್ಯರಾದೆವು. ತಮ್ಮೀ ಗ್ರಂಥವು 
ಪ್ರಾಮಾಣಿಕವಾಗಿ ಚಿರಕಾಲ ಲಕ್ಷ್ಯದ ಬುನಾದಿಯಾಗಿ, ಶಾಸ್ತ್ರದ ಅಣೆಕಟ್ಟಾಗಿ, ಗೇಯ 
ನಿರ್ಮಿತಿಯ ಸ್ಫೂರ್ತಿಯ ನೆಲೆಯಾಗಿ, ಭೂತಭವಿಷ್ಯತ್ತುಗಳ ಸ್ವರ್ಣಸೇತುವೆಯಾಗಿ ಇರು 
ವುದರಲ್ಲಿ ಸಂಶಯವಿಲ್ಲ. ತಮ್ಮ ತಂದೆಯವರ ಪುಣ್ಯಸ್ಮರಣೆಗೆ೦ದು ಗೋವಿಂದಪುರ, 
ದೀಕ್ಷಿತರಪುರಗಳು ಎದ್ದುನಿ೦ತಿರುವ೦ತೆ ಈ ಶುಭಸ೦ದರ್ಭದ ಚಿರಸ್ಮರಣೆಯಲ್ಲಿ ತಮ್ಮ 


೩೨೨ ಕರ್ಣಾಟಕಸಂಗೀತವಾಹಿನಿ 
ಅಂಕಿತದ ವೆ೦ಕಟಸಮುದ್ರವೆ೦ಬ ಊರು ಇದೀಗಲೇ ನಿರ್ಮಾಣವಾಗಲು ತೊಡಗಲಿ !'' 


ಗುರುತ್ರಯ 

ರಕ್ಕಸತ೦ಗಡಿಯ ಔತಣದಲ್ಲಿ ರಣಮಾರಿಯು ವಿಜಯನಗರವನ್ನು ಕಬಳಿಸಿದ ಮೇಲೆ 
ಈ ಸಾಮ್ರಾಜ್ಯದ ಸಂಸ್ಕೃತಿ, ಕಲೆ, ರಾಜಕೀಯ ಪ್ರಭಾವಗಳು ದಕ್ಷಿಣಭಾರತದ ಹಲವು 
ಪ್ರಮುಖ ರಾಜಕೀಯ ಕೇಂದ್ರಗಳಲ್ಲಿ ಗರಣೆಕಟ್ಟಿ ನಿಂತವು. ಇವು ತಮಿಳುನಾಡಿನಲ್ಲಿ 
ಉಳಿದು ಹರಡಿದ್ದು ತಂಜಾವೂರಿನಲ್ಲಿ. ಇದು ಪ್ರಾರಂಭವಾದುದು ಹದಿನಾರನೆಯ ಶತ 
ಮಾನದ ಮೂರನೆಯ ಪಾದದಲ್ಲಿ, ಚೆವ್ವಪ್ಪನಾಯಕನ ಆಳ್ವಿಕೆಯಿಂದ. ನಾಯಕಪ್ರೆಭು 
ವಂಶದ ೧೪೦ ವರ್ಷಗಳ ಆಳ್ವಿಕೆಯನ್ನು ಸ್ಥಾಪಿಸಿದವನು ಗೋವಿಂದದೀಕ್ಷಿತ ; ಇವನು 
ಕನ್ನಡಿಗ, ಕರ್ಣಾಟಕಸ್ಮಾರ್ತಬ್ರಾಹ್ಮಣ ; ಹೊಯ್ಸಳ ಕರ್ಣಾಟಕನೆಂದೂ ಕರ್ಣಾಟಕದ 
ಶಿವಮೊಗ್ಗ ಜಿಲ್ಲೆಯವನೆ೦ದೂ ಬಲವಾದ ಐತಿಹ್ಯವಿದೆ. ಇವನು ವಸಿಷ್ಠಗೋತ್ರದವ 
ನೆಂದೂ ಆಶ್ವಲಾಯನ ಸೂತ್ರೀಯನೆಂದೂ ಸಂಗೀತಸ೦ಪ್ರದಾಯ ಪ್ರದರ್ಶಿನಿಯ ಕರ್ತೃ 
ಸುಬ್ಬರಾಮದೀಕ್ಷಿತನು ಹೇಳುತ್ತಾನೆ. 

ವೇದಾಧ್ಯಯನಸಂಪನ್ನನಾದ ಗೋವಿಂದದೀಕ್ಷಿತನು ತನ್ನ ಪಶುಸಂಪತ್ತನ್ನು ಕಾಯ್ದು 
ಕೊಂಡಿದ್ದ ಚೆವ್ವಯ್ಯನಾಯಕನಲ್ಲಿ ರಾಜಲಕ್ಷಣಗಳನ್ನು ಗುರುತಿಸಿ ವಿಜಯನಗರಕ್ಕೆ 
ಒಯ್ದು, ಅಲ್ಲಿನ ಚಕ್ರವರ್ತಿಯಾದ ಅಚ್ಛುತದೇವರಾಯನ ಅನುಗ್ರಹಕ್ಕೆ ಪಾತ್ರನನ್ನಾಗಿಸಿ 
ದನು. ಚೆವ್ವಯ್ಯನಾಯಕನು ತನ್ನ ನಾಯಕಲಕ್ಟಣದಿ೦ದ ಪ್ರವರ್ಧಿಸಿ ಸ್ವಲ್ಪಕಾಲದಲ್ಲಿಯೇ. 
ಪಟ್ಟದರಾಣಿ ತಿರುಮಲಾ೦ಬಿಕೆಯ ತಂಗಿ ಮೂರ್ತಿಮಾ೦ಬೆಯನ್ನು ಮದುವೆಯಾದನು. 
ಇದರ ಬಳುವಳಿಗಾಗಿ ಭೂಮಿಯನ್ನು ಹುಡುಕಿಕೊಡುವ ಕೆಲಸ ಗೋವಿಂದದೀಕ್ಷಿತನ 
ದಾಯಿತು. ಅವನು ಸಮೃದ್ಧರಿತವಾದ ಚೋಳಮಂಡಲವನ್ನು ಗೊತ್ತುಮಾಡಿಕೊಟ್ಟು 
ಅದರಲ್ಲಿ ಚೆವ್ಚಯ್ಯನಿಗೆ ರಾಜ್ಕಾಭಿಷೇಕ ಮಾಡಿ ಅವನ ಪ್ರಾರ್ಥನೆಯಂತೆ ಪ್ರಧಾನಿಯಾಗಿ 
ನಿಂತು ರಾಜ್ಯಾಡಳಿತಸೂತ್ರಗಳನ್ನು ವಹಿಸಿಕೊ೦ಡನು. ನ೦ತರ ಚೆವ್ಚಯ್ಯನ ಮಗ ಅಚ್ಯುತ 
ನಾಯಕನಲ್ಲಿಯೂ ಅವನ ಮಗ ರಘುನಾಥನಾಯಕನಲ್ಲಿಯೂ ಪ್ರಧಾನಿಯಾಗಿ ಉಳಿದು 
ಸುಮಾರು ಮುಕ್ಕಾಲು ಶತಮಾನದ ತನ್ನ ಅಧಿಕಾರದಲ್ಲಿ ಪ್ರತಿಭಾಪೂರ್ಣ ರಾಜನೀತಿ 
ಸಾಮರ್ಥ್ಯ, ಬ್ರಹ್ಮತೇಜಸ್ಸು, ಸಂಪೂರ್ಣ ನಿಸ್ಬೃಹತೆ ಮತ್ತು ಸನಾತನ ಧರ್ಮ 
ಸ೦ಸ್ಥಾಪನೆಯ ಗುರಿಗಳಿ೦ದ ತ೦ಜಾವೂರು ರಾಜ್ಯವು ಕ್ರಿ. ಶ. ಹದಿನಾರು ಹದಿನೇಳನೆಯ 
ಶತಮಾನಗಳಲ್ಲಿ ರಾಜಕೀಯ, ಆರ್ಥಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ 
ಮುಂತಾದ-ಸಕಲಕ್ಷೇತ್ರಗಳಲ್ಲಿಯೂ ಉತ್ಕರ್ಷಹೊಂದಿ ದಕ್ಷಿಣಾಪಥದ ನಾಯಕತ್ವವನ್ನು 
ವಹಿಸಲು ಅವನು ಮುಖ್ಯಕಾರಣನಾಗಿದ್ದನು. ಅವನು ಸ್ವತಃ ವೇದಸಾಗರದ ಆಚೆಯ 
ದಡವನ್ನು `ಮುಟ್ಟಿದವನು. ಶ್ರೌತವಿದ್ಯೆಯು ವಿಧಿಸುವ ಎಲ್ಲ ಯಜ್ಞ ಯಾಗಾದಿಗಳನ್ನೂ 
ಮಾಡಿ ಧನ್ಯನಾದವನು ; ಅಪಾರವಾದ ದಾನಧರ್ಮಗಳನ್ನೂ ಪ್ರಜಾಹಿತಕಾರ್ಯಗಳನ್ನೂ, 
ಸಮಾಜಸ೦ವರ್ಧಕ ಸೇವೆಯನ್ನೂ ಮಾಡಿ, ಮಾಡಿಸಿದವನು ; ಸನಾತನಧರ್ಮದ. ಆರ್ಷ 


ನಾದಯಜ್ನ್ಞದೀಕ್ಷಿತ ವೆಂಕಟಮಖಿ ೩೨೩ 


ಸಂಸ್ಕೃತಿಯ ಪುನರುತ್ಮಾಪಕನಾದವನು. ಅವನು ಸ್ವತಃ ಕೌಮಾರಿಲದರ್ಶನಕ್ಕೆ ವ್ಯಾಖ್ಯಾನ 
ಬರೆದು, ಪ್ರಸ್ಥಾನತ್ರಯದ ಶಾ೦ಕರಭಾಷ್ಯದಲ್ಲಿ ಆಚಾರ್ಯನಾಗಿದ್ದು, ಶ೦ಕರಮುನಿಮತಪ್ಪತಿ 
ಷ್ಮಾಪನಾಚಾರ್ಯ, ಅದ್ವೈತಾಚಾರ್ಯ ಎಂದು ಪ್ರಸಿದ್ಧನಾದವನು: ಷಡ್ಡರ್ಶನತೀರ್ಥಸ್ನಾತಕ 
ನಾಗಿದ್ದವನು. ಜ್ಯೋತಿಷಶಾಸ್ತ್ರದಲ್ಲಿ ಪ್ರಗಲ್ಪನಾಗಿದ್ದವನು. ನಾಯಕ ದೊರೆಗಳಲ್ಲಿ ಮೂರ 
ನೆಯವನಾದ ರಘುನಾಥನ ಹೆಸರಿನಲ್ಲಿ ಸ೦ಗೀತಸುಧಾನಿಧಿ ಶಾಸ್ತ್ರಗ್ರ೦ಥವನ್ನೂ ಒಂದು 
ಹೊಸ ವೀಣಾ ಪ್ರಕಾರವನ್ನೂ ರಚಿಸಿದ್ದಾನೆ. 

ಗೋವಿಂದದೀಕ್ಷಿತನ ಮೊದಲನೆಯ ಮಗನೂ ವೆ೦ಕಟಮಖಿಗೆ ಆಚಾರ್ಯನೂ ಆಗಿದ್ದ 
ಯಜ್ಞನಾರಾಯಣದೀಕ್ಲಿತನೂ ಅನ್ವರ್ಥನಾಮಕ, ಹದಿನೇಳನೆಯ ಶತಮಾನದ ಗರಿಷ್ಠ 
ಅದ್ವೈತಾಚಾರ್ಯ, ಶ್ರೇಷ್ಠಸಾಹಿತಿ. ಇವನು ಸಾಹಿತ್ಯರತ್ನಾಕರ, ರಘುನಾಥ ವಿಲಾಸನಾಟಕ, 
ರಘುನಾಥವಿಜಯಚ೦ಪೂ, ಮುಂತಾದ ಪ್ರೌಢಗ್ರ೦ಥಗಳನ್ನು ರಚಿಸಿದ್ದಾನೆ. 

ಗೋವಿ೦ದದೀಕ್ಬಿತನ ಎರಡನೆಯ ಮಗನಾದ ವೆ೦ಕಟೇಶ್ಚರದೀಕ್ಷಿತನು ವೆ೦ಕಟಾದ್ದರಿ 
ಯೆಂದೂ ವೆಂಕಟಮಖಿಯೆಂದೂ ಪ್ರಸಿದ್ಧನಾಗಿದ್ದಾನೆ. ಅವನು ತನ್ನ ಅಣ್ಣನಲ್ಲಿ ವೇದ, 
ವೇದಾಂತ, ಪೂರ್ವಮೀಮಾಂಸೆ, ಉತ್ತರಮೀಮಾಂಸೆ, ವ್ಯಾಕರಣ, ನಾಟಕ, ಕಾವ್ಯ, ಅಲ೦ 
ಕಾರ ಮುಂತಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪಂಡಿತನಾದನು, ತಾನೂ ಅದ್ವೈತಾ 
ಚಾರ್ಯ, ಸರ್ವತಂತ್ರಸ್ವತಂತ್ರ, ಪದವಾಕ್ಕಪ್ರಮಾಣಪಾರಾವಾರ ಪಾರೀಣ ಮೊದಲಾದ 
ಬಿರುದುಗಳನ್ನು ಗಳಿಸಿಕೊ೦ಡನು. ಮೇಲ್ಕಂಡ ಶಾಸ್ತ್ರಗಳೇ ಅಲ್ಲದೆ ಶ್ರೌತಪ್ರಯೋಗ, 
ಸಂಗೀತ, ಛಂದಸ್ಸು, ನ್ಯಾಯ ಇತ್ಯಾದಿ ಇತರ ಶಾಸ್ತ್ರಗಳಲ್ಲಿಯೂ ಪ್ರಗಲ್ಪನೆನಿಸಿ ಬಹುಶ್ರುತ 
ನಾಗಿದ್ದನು. ಬೌಧಾಯನಸೂತ್ರದ ಶಾಸ್ತ್ರ ಮತ್ತು ಪ್ರಯೋಗಗಳಲ್ಲಿ ಇವನು ಪ್ರಮಾಣ 
ಪುರುಷನೆನಿಸಿಕೊ೦ಡ ಆಚಾರ್ಯ. ಈ ಸೂತ್ರದಲ್ಲಿ ಯಜ್ಜಕರ್ಮ ಪ್ರಯೋಜಕಗಳಾದ 
ಅಗ್ನೀಧ್ರಪ್ರಯೋಗ, ಕರ್ಮಾಂತಸೂತ್ರಮೀಮಾಂಸಾ, ಶುಲ್ಪಮೀಮಾಂಸಾ, ದರ್ಶ 
ಪೂರ್ಣಮಾಸಪ್ರಯೋಗ, ಅಗ್ನಿಷ್ಟೋಮಪ್ಪಯೋಗ, ಸೋಮಪ್ರಯೋಗ, ಮಹಾಗ್ನಿ 
ಚಯನ ಪ್ರಯೋಗ, ಚಯನಮಂತ್ರಾನುಕ್ರಮಣಿ, ಮಹಾಗ್ನಿಚಯನ ಮಂತ್ರಾನುಕ್ರಮಣೀ 
ಎಂಬ ಗ್ರಂಥಗಳು ವೆ೦ಕಟೇಶ್ವರದೀಕ್ಷಿತನಿ೦ದ ರಚಿತವಾದವು ಗಳೆ೦ದು ತಂಜಾವೂರು 
ಸರಸ್ವತಿಮಹಲ್‌ ಹಸ್ತಪ್ರತಿ ಗ್ರಂಥಾಲಯದಲ್ಲಿ ದೊರೆಯುತ್ತವೆ. ಇವುಗಳ ಪೈಕಿ ಮೊದಲ 
ನೆಯ ಮೂರು ಮಾತ್ರ ವೆಂಕಟಮಖಿಕೃತಗಳೆಂಬುದನ್ನು ಬೇರೆಡೆ ತೋರಿಸಿದ್ದೇನೆ. ಪೂರ್ವ 
ಮೀಮಾಂಸಾಶಾಸ್ತ್ರದಲ್ಲಿ ಪರಮಪ್ರಮಾಣಭೂತನಾಗಿದ್ದ ಕುಮಾರಿಲಭಟ್ಟನು ಬರೆದ 
ಲಘುವಾರ್ತ್ತಿಕಾ (-ಟುಪ್‌ ಟೀಕಾ) ಗ್ರಂಥಕ್ಕೆ ವಾರ್ತಿಕಾಭರಣವೆ೦ಬ ಪ್ರೌಢವ್ಯಾಖ್ಯಾನ 
ವನ್ನೂ ವೆ೦ಕಟಮಖಿಯು ರಚಿಸಿದ್ದಾನೆ. ಅಷ್ಟೇ ಅಲ್ಲದೆ ಸ೦ಗೀತಸಾಮ್ರಾಜ್ಯ, ಸಾಹಿತ್ಯ 
ಸಾಮ್ರಾಜ್ಯ ಮತ್ತು ತ್ಕಾಗರಾಜಾಷ್ಟಪದಿಗಳೆ೦ಬ ಮೂರು ಗ್ರ೦ಥಗಳನ್ನೂ ಅವನು ಬರೆದಿ 
ದ್ಲಾನೆಂಬ ನಂಬಿಕೆ ಇದೆ. ಇವು ಇದುವರೆಗೆ ದೊರೆತಿಲ್ಲ. ಇವುಗಳನ್ನೂ ಅನ್ಯತ್ರ 
ವಿವೇಚಿಸಿದ್ದೇನೆ. 

ವೆ೦ಕಟಮಖಿಯ ಪರಮಗುರುವಿನ ನಿಜವಾದ ಹೆಸರು ವೆ೦ಕಟಮಂತ್ರಿ. ಮಂತ್ರಿ 


೩೨೪ ಕರ್ಣಾಟಕಸ೦ಗೀತವಾಹಿನಿ 


ಎಂಬುದು ಇಲ್ಲಿ ಆಸ್ಥಾನಗೌರವದ ಬಿರುದೋ ಅಥವಾ ಸಚಿವಪದಸೂಚಕವೋ ಎಂಬು 
ದನ್ನು ಹೇಳಲು ಬರುವಂತಿಲ್ಲ. ಅಂತೂ ಇವನಿಗೆ ತಾನಪ್ಪನೆಂಬ ನಾಮಾ೦ತರವೋ 
ಬಿರುದೋ ಇದ್ದುದ೦ತೂ ನಿಜ. ಇವನೂ ಕನ್ನಡಿಗನೇ. ಇವನ ತಂದೆ ಹೊನ್ನಯ್ಯ. ತಾನಪ್ಪ 
ನನ್ನು ತಾನಪ್ಪಾಚಾರ್ಯ, ತಾನಪ್ಪಾರ್ಯ, ತಾನಪ್ಪಶೇಖರ ಎಂದೆಲ್ಲ ಚತುರ್ದ೦ಡೀ ಪ್ರಕಾಶಿಕೆ 
ಯಲ್ಲಿ ಪೂಜಿಸಿ ಸ್ತುತಿಸಿರುವ ವೆ೦ಕಟಮಖಿಯು ತನ್ನ 'ಗ೦ಧರ್ವಖರ್ವಜನ ದುರ್ವಾರ 
ಗರ್ವಭ೦ಜನುರೇ'.ಎ೦ಬ ಆರಭಿರಾಗದ ಗೀತದಲ್ಲಿ ಸ್ತುತಿಸಿದ್ದಾನೆ. ಗೋವಿಂದ ದೀಕ್ಷಿತನ 
ಅಧಿಕಾರಾವಧಿಯಲ್ಲಿ ಯಾವಾಗಲೋ ಒಮ್ಮೆ ಈ ವೆ೦ಕಟಮಂತ್ರಿಯು ಕನ್ನಡ ನಾಡಿನಿಂದ 
ಬಂದು ಅವನ ಆಶ್ರಯದಲ್ಲಿ ವೆ೦ಕಟಮಖಿಗೆ ಸಂಗೀತಾಧ್ಯಾಪನವನ್ನು ಮಾಡಿರಬೇಕು. 
ಕನ್ನಡದೇಶದಲ್ಲಿ ಸುಮಾರು ಹದಿನಾಲ್ಕನೆಯ ಶತಮಾನದಿಂದಲೂ ಬಲಿತು ನಿಂತಿದ್ದ 
ಚತುರ್ದ೦ಡೀಕಲ್ಪನೆಯನ್ನು ಲಕ್ಷ್ಯನಿರ್ಮಿತಿಯ ಮೂಲಕ ಅವನು ಸ್ಥಿರಗೊಳಿಸಿದನು. 
ಅವನು ರಚಿಸಿದ ಆಲಾಪ ಠಾಯಗಳನ್ನು ವೆ೦ಕಟಮಖಿಯು ಪೂಜ್ಯಬುದ್ಧಿಯಿ೦ದ ಸ್ಮರಿಸು 
ತ್ತಾನೆ. ಹೀಗೆ ತಾನಪ್ಪಾಚಾರ್ಯನು ಕರ್ಣಾಟಕಸ೦ಗೀತದ ಲಕ್ಷ್ಯಮಾರ್ಗಪ್ರವರ್ತಕರಲ್ಲಿ 
ಪ್ರಮುಖ. 


ವಾಗ್ಗೇಯ ವೈಭವ 

ಗೋವಿಂದದೀಕ್ಷಿತನು ಗಾಯತ್ರೀ ಉಪಾಸನೆಯಿಂದ ಸಿದ್ಧಿಪಡೆದ ಮಹಾಪುರುಷನಾಗಿ 
ದ್ಹನೆಂದು ಅವನ ಜೀವನವೃತ್ತಾಂತದಿಂದ ತಿಳಿದುಬರುತ್ತದೆ. ವೆ೦ಕಟಾಧ್ವರಿಯೂ 
ಅಂತೆಯೇ ಮಂತ್ರಸಿದ್ಧ; ವೈಷ್ಣವಮತಾವಲ೦ಬಿಯಾದ ವಿಜಯರಾಘವಭೂಪಾಲನು 
ಒಮ್ಮೆ ಸ್ವಮತಪ್ಪಚಾರದ ದುರಭಿಮಾನದಿಂದ ತನ್ನ ಪ್ರಜೆಗಳೆಲ್ಲರೂ ವೈಷ್ಣವಮತವನ್ನೇ 
ಸ್ವೀಕರಿಸಬೇಕೆಂದು ಬಲಾತ್ಮರಿಸಿ ಅವರಿಗೆ ಶಂಖಚಕ್ರಗಳ ತಪ್ತಮುದ್ರೆಯನ್ನು ಒತ್ತಿಸಲು 
ಪ್ರಾರಂಭಿಸಿದನ೦ತೆ. ಪ್ರಜೆಗಳ ಗೋಳನ್ನು ಸಹಿಸಲಾರದೆ ಮಧ್ಯಾರ್ಜುನ ಕ್ಷೇತ್ರಕ್ಕೆ ಬಂದು 
ಅಲ್ಲಿಯ ಮಹಾಲಿಂಗದೇವನನ್ನು ಉಪಾಸನೆಮಾಡಿ ರೀತಿಗೌಲರಾಗದಲ್ಲಿ "ಶಂಖ 
ಚಕ್ರಾ೦ಕನ ತ್ಯಜ ರೇರೇ' ಎ೦ದು ವೆ೦ಕಟಮಖಿಯು ಹಾಡಲಾಗಿ ದೊರೆಗೆ ನಿವಾರಿಸಲ್ದಾಗದ 
ಉದರಶೂಲೆಯು ಪ್ರಾರಂಭವಾಯಿತು. ಯಾವ ಚಿಕಿತ್ಸೆಗೂ ಬಗ್ಗದ ಈ ರೋಗದ 
ಮೂಲವನ್ನು ದೊರೆಯು ಹುಡುಕಿ ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟು, ವೆ೦ಕಟಮಖಿಯಲ್ಲಿ 
ಕ್ಷಮೆಕೋರಿ, ಆಜ್ಞೆಯನ್ನು ವಾಪಸುಪಡೆದನು. ಕೂಡಲೇ ಅವನ ಬೇನೆ ನೀಗಿತು. ಅಂತೆಯೇ 
ಒಮ್ಮೆ ವೆಂಕಟಮಖಿಯು ಸೇತುಯಾತ್ರೆಯಲ್ಲಿ ತೊಡಗಿರುವಾಗ ಘನಘೋರಾರಣ್ಯದಲ್ಲಿ 
ದರೋಡೆಗಾರರು ಮುತ್ತಿ ಹಿಂಸಿಸಿದರು. ಆಗ ಆತನು ಶ್ರೀರಾಮಚಂದ್ರನನ್ನು ಧ್ಯಾನಿಸಿ 
ಲಲಿತರಾಗದಲ್ಲಿ “ಅರೇ ನಿಬಿಡಕ೦ಟಕ ದುಷ್ಟ್ರದೇಶ' ಎಂಬ ಗೀತವನ್ನು ಹಾಡಲಾಗಿ 
ಸ್ವಯಂ ಶ್ರೀರಾಮಚ೦ದ್ರಲಕ್ಷ್ಮಣರೇ ಬಂದು ಧನುರ್ಧಾರಿಗಳಾಗಿ ಅವರನ್ನು ರಕ್ಷಿಸಿದರು 
ಎ೦ಬ ಐತಿಹ್ಯವೂ ಇದೆ. 

ತಂಜಾವೂರು ಸಂಸ್ಥಾನವು ಹದಿನೇಳನೆಯ ಶತಮಾನದಲ್ಲಿ ತನ್ನ ಗರಿಷ್ಠ ಉತ್ಕರ್ಷಾ 


ನಾದಯಜ್ನದೀಕ್ಷಿತ ವೆಂಕಟಮಖಿ ೩೨೫ 


ವಸ್ಥೆಯನ್ನು ಮುಟ್ಟಿತೆ೦ದು ಈಗಾಗಲೇ ಸೂಚಿಸಿದೆ. ಸಂಗೀತವು ಈ ಕಾಲದಲ್ಲಿ ತನ್ನ 
ಅತ್ಯುಚ್ಛ್ರಾಯವನ್ನು ಸಾಧಿಸಿತ್ತು. ವೆಂಕಟೇಶ್ವರದೀಕ್ಷಿತನು ಸಂಗೀತ ಶಾಸ್ತ್ರಪ್ರವರ್ತಕ 
ನಾಗಿದ್ದುದು ಮಾತ್ರವಲ್ಲದೆ ಮಹಾವಾಗ್ಲೇಯಕಾರನೂ ಗಾಯಕನೂ ವೈಣಿಕನೂ ಆಗಿ 
ದ್ಹನು. ಅವನ ಹಲವು ಗೀತಗಳೂ ಉಮಾತಿಲಕ, ಸುದರ್ಶನ, ಕೈವಾಡ ಮೊದಲಾದ 
ಪ್ರಾಚೀನಗೇಯಪ್ರಬ೦ಧಗಳೂ ಇಂದಿಗೂ ಮೂಲವರ್ಣಮಟ್ಟಿನಲ್ಲಿ ದೊರೆಯುತ್ತವೆ. 
ಜಯದೇವಸರಸ್ವತಿಯ ಗೀತಗೋವಿ೦ದವನ್ನು ಹೋಲುವಂತೆ ವೆ೦ಕಟಮಖಿಯು ತಿರು 
ವಾರೂರು ಕ್ಷೇತ್ರದ ಅಧಿದೇವತೆಯಾದ ತ್ಕಾಗರಾಜನನ್ನು ಕುರಿತು ತ್ಯಾಗರಾಜಾಷ್ಟಪದಿ 
ಯನ್ನು ರಚಿಸಿದ್ದಾನೆ. ವೆಂಕಟಿಮಂತ್ರಿಯಂತೆ ವೆಂಕಟಮಖಿಯೂ ಆಲಾಪಗಳನ್ನೂ ಠಾಯ 
ಗಳನ್ನೂ ರಚಿಸಿದ್ದರೂ ಇರಬಹುದು. ಹೀಗಿದ್ದರೆ ಅವನು ಸಂಗೀತದ ಚತುರ್ದ೦ಡಿಗಳನ್ನು 
ಲಕ್ಷ್ಯದಲ್ಲಿಯೂ ಲಕ್ಷಣದಲ್ಲಿಯೂ ಪ್ರಕಾಶಪಡಿಸಿದ೦ತಾಗುತ್ತದೆ. ಕರ್ಣಾಟಕ ಸಂಗೀತವು 
ಇದೇ ಕಾಲದಲ್ಲಿ ಒಂದು ನೂತನ ಆಯಾಮವನ್ನು ಪಡೆದುಕೊಳ್ಳುತ್ತಿತ್ತು. ವರ್ಣವೆ೦ಬ 
ಗೇಯಪ್ರಕಾರವು ಮೊದಲು ಅಂಕುರಿಸಿದ್ದು ಈ ಆಸ್ಥಾನದಲ್ಲಿ. ಶೃ೦ಗಾರರಸದ ವಿಶ್ವಕೋಶ 
ದ೦ತಿರುವ, ಕೃತಿಯ ರಚನಾವಿನ್ಯಾಸವನ್ನು ಪಡೆದಿರುವ, ವಿಳ೦ಂಬಲಯಗಾನ ಯೋಗ್ಯವಾದ 
"ಪದ' ಎ೦ಬ ಪ್ರಕಾರವು ಹುಟ್ಟಿಬಲಿತಿದ್ದು ಈ ಯುಗದಲ್ಲಿಯೇ. ಇದರಲ್ಲಿ ಅಗ್ರ 
ಪೂಜೆಯು ಕ್ಷೇತ್ರಜ್ನನಿಗೆ ಸಲ್ಲುತ್ತದೆ. ತಮಿಳುನಾಡಿನಲ್ಲಿ ವಿಜಯರಾಘವಭೂಪಾಲ, 
ರಾಮಭದ್ಭಾ೦ಬ, ರಂಗಾಜಮ್ಮ, ಪೆದ್ದದಾಸರಿ, ಕರ್ಣಾಟಕದಲ್ಲಿ ಚಿಕ್ಕದೇವರಾಜ, ತಿರುಮ 
ಲಾರ್ಯ ಮು೦ತಾದವರೂ ಇದನ್ನು ಪ್ರವರ್ತಿಸಿದರು. 


ಚತುರ್ದಂ೦ಡೀ ಪ್ರಕಾಶಿಕಾ 

ಚತುರ್ದಂಡೀಪ್ರಕಾಶಿಕೆಯು ಆಧುನಿಕ ಕರ್ಣಾಟಕಸ೦ಗೀತಕ್ಕೆ ನಾಂದೀ ಪಾಠಕವಾದ, 
ಆಧಾರಭೂತವಾದ, ಪ್ರಾಮಾಣಿಕಗ್ರಂಥ. ಪೂರ್ವಾಚಾರ್ಯರನ್ನು ಸ್ಮರಿಸದೆಯೇ ಅವರ 
ಗ್ರಂಥಗಳಿಂದ ಒಡಲು ತುಂಬಿಸಿಕೊಳ್ಳುವುದರಿಂದಾಗಲಿ ಕೇವಲ ಗ್ರ೦ಥಗೌರವಕ್ಕಾಗಿ 
ಸ್ವಮತ ಪ್ರಚಾರಕ್ಕಾಗಿ ಪೂರ್ವಾಚಾರ್ಯರನ್ನು ಸುಳ್ಳೇ ಉಲ್ಲೇಖಿಸಿಕೊಳ್ಳುವುದರಿಂದಾಗಲಿ 
ಈ ಗ್ರ೦ಥವು ಇತರ ಹಲವು ಶಾಸ್ತ್ರ ಗ್ರ೦ಥಗಳ೦ತೆಯೇ ಹೊರತೇನೂ ಅಲ್ಲ. ಆದರೆ ನಮ್ಮ 
ಸಂಗೀತವು ತರ್ಕಶುದ್ಧಿ ಮತ್ತು ಪ್ರಮೇಯಶುದ್ಧಿಗಳ ರಾಜಜೀದಿಯಲ್ಲಿ ನಡೆದು ವಿಕಾಸ 
ಗೊಂಡು ತನ್ನತನವನ್ನು ಸೃಷ್ಟಿಸಿ ಸ್ಥಾಪಿಸಿಕೊ೦ಡ ಮೈಲಿಗಲ್ಲುಗಳನ್ನು ಚತುರ್ದ೦ಡೀ 
ಪ್ರಕಾಶಿಕೆಯಲ್ಲಿ ಗುರುತಿಸಬಹುದು. ಚತುರ್ದ೦ಡೀ ಕಲ್ಪನೆಯಿ೦ದಾಗಿ ಈ ಗ್ರ೦ಥವು 
ಪೂರ್ವಪೃಸಿದ್ಧವಾಧ ಬೃಹದ್ದೇಶೀ, ಸ೦ಗೀತರತ್ನಾಕರ ಮುಂತಾದ ಮೌಲಿಕಗ್ರ೦ಥಗಳ 
ಪ್ರಮೇಯಮಂಡನ ವಿಧಾನದಿಂದ ಬೇರೆಯೇ ಆದ ಜಾಡನ್ನು ನಿರ್ಮಿಸಿಕೊಂಡಿದೆ. 

ಚತುರ್ದ೦ಡೀಪ್ರಕಾಶಿಕೆಯು ಹತ್ತು ಪ್ರಕರಣಗಳ ಗ್ರಂಥ ; ಮೊದಲನೆಯ ಐದು 
ಪ್ರಕರಣಗಳಲ್ಲಿ ಗೀತವನ್ನೂ ಅದರ ಧಾತುದ್ರವ್ಯವಾದ ಶ್ರುತಿ, ಸ್ವರ, ಗಮಕ, ಮೇಳ, ರಾಗ 
ಮುಂತಾದವುಗಳನ್ನೂ, ಆರನೆಯದರಲ್ಲಿ ಆಲಾಪವನ್ನೂ ಏಳನೆಯದರಲ್ಲಿ ಠಾಯವನ್ನೂ 


೩೨೬ ಕರ್ಣಾಟಕಸ೦ಗೀತವಾಹಿನಿ 


ಎ೦ಟನೆಯದರಲ್ಲಿ ಗೀತವನ್ನೂ ಒ೦ಬತ್ತನೆಯದರಲ್ಲಿ ಪ್ರಬ೦ಧವನ್ನೂ ನಿರೂಪಿಸಿ ತನ್ನ 
ಹೆಸರನ್ನು ಸಾರ್ಥಕಪಡಿಸಿಕೊಂಡಿದೆ. ಹತ್ತನೆಯ ಪ್ರಕರಣವು ಇವೆಲ್ಲಕ್ಕೂ ತಲಪ್ರತಿಷ್ಠೆ 
ಯನ್ನು, ಎಂದರೆ ಸಾಮ್ಯವನ್ನು, ಅಧಿಷ್ಠಾನವನ್ನು ಒದಗಿಸುವ ಕಾಲವನ್ನು ನಿರೂಪಿಸ 
ಲೆಳಸುತ್ತದೆ. ಇದರ ಭಾಷೆ ಸಂಸ್ಕೃತ, ಶೈಲಿ ಸರಳ, ಛ೦ದಸ್ಪ್ಸು ಅನುಷ್ಟುಪ್‌. 

ಮೊದಲನೆಯ ವೀಣಾಪ್ರಕರಣವು ಹಿಂದಿನ ಗ್ರಂಥಗಳು ಮಾಡುವಂತೆ ವೀಣೆಯ 
ರಚನೆ, ವೈವಿಧ್ಯ, ಅದರ ಅಂಗಪ್ರತ್ಯ೦ಗಗಳ ಅಧಿದೇವತೆಗಳು, ವಾದನಕ್ರಮ, ವಾದನ 
ತಂತ್ರ, ಹಸ್ತವ್ಯಾಪಾರಗಳು, ಅದರಲ್ಲಿ ವಿವಿಧರಾಗಗಳ ಆಲಾಪ--ಮು೦ತಾದ ವಿಷಯ 
ಗಳನ್ನು ನಿರೂಪಿಸುವುದಿಲ್ಲ. ಇದೂ ಹನ್ನೆರಡು ವಿಧದ ವೀಣೆಗಳನ್ನೇನೋ ವರ್ಣಿಸುತ್ತದೆ. 
ಆದರೆ ಇವುಗಳಲ್ಲಿನ ಭೇದವು ತಂತಿಗಳ ಸಂಖ್ಯೆಯಲ್ಲಿ ಹಾಗೂ ಅವುಗಳನ್ನು ಶ್ರುತಿಮಾಔೌ 
ಕೊಳ್ಳುವುದರಲ್ಲಿ “ಮಾತ್ರವಿದೆ. ಹೀಗೆ ಶುದ್ಧಮೇಲ, ಮಧ್ಯಮೇಲ ಮತ್ತು ರಘುನಾಥ 
ಮೇಲವೆ೦ಬ ಮೂರು ಬಗೆಯ ವೀಣೆಗಳಲ್ಲಿ ಪ್ರತಿಯೊ೦ದೂ ಏಕರಾಗಮೇಲ ಮತ್ತು 
ಸರ್ವರಾಗಮೇಲವೆಂದು ಎರಡು ವಿಧ. ಇವಲ್ಲದೆ ವೆಂಕಟಾಧ್ವರಿಯೇ ಕಲ್ಪಿಸಿದ ಎರಡು 
ಬಗೆಯ ದ್ವಿತಂತ್ರಿಕಾ, ಏಕತ೦ತ್ರಿಕಾ ಎಂಬ ಎರಡು ವೀಣೆಗಳಲ್ಲಿಯೂ ಇವೇ ಪ್ರಭೇದ 
ಗಳಿವೆ. ಹೀಗೆ ಒಟ್ಟು ಹನ್ನೆರಡು ಪ್ರಕಾರದ ವೀಣಾಪ್ರಭೇದಗಳು ಉಂಟಾಗುತ್ತವೆ. ಇವು 
ಗಳಲ್ಲಿ ಯಾವ ಯಾವ ತಂತಿಯಲ್ಲಿ ಯಾವ ಸ್ವರವನ್ನು ನಿಯೋಜಿಸಬೇಕು, ಯಾವ ತಂತಿ 
ಯಲ್ಲಿ ಎಷ್ಟು ಮೆಟ್ಟುಗಳನ್ನಿಡಬೇಕು. ಅವುಗಳಲ್ಲಿ ಯಾವ ಸ್ವರಗಳನ್ನು ಇಟ್ಟುಕೊಂಡು - 
ಯಾವ ಸ್ವರಗಳನ್ನು ಬಿಡಬೇಕು ; ಮ೦ದ್ರಸ್ಥಾಯಿ ಸ್ವರಗಳು ವಿಫಲವಾಗದೆ ಅವುಗಳನ್ನು 
ಉಳಿಸಿಕೊಳ್ಳಬೇಕಾದರೆ ಪಕ್ಕಸಾರಣಿ ಮಾರ್ಗವನ್ನು ಹೇಗೆ ಬಳಸಬೇಕು, ಎ೦ಬ ವಿಷಯ 
ಗಳನ್ನು ಈ ಪ್ರಕರಣವು ನಿರೂಪಿಸುತ್ತದೆ. ಭಾರತೀಯಸಂಗೀತದ ಸಮಗ್ರ ಗ್ರ೦ಥರಾಶಿ 
ಯಲ್ಲಿ ಇದೊಂದೇ ಗ್ರಂಥವು ಹೀಗೆ ಮಾಡುತ್ತದೆ. ಲಕ್ಷ್ಯಸಮ್ಮತಿಯನ್ನೇ ಗ್ರಂಥರಚನೆಯ 
ಉದ್ದೇಶವೆಂದು ಅಡಿಗಡಿಗೆ ಪ್ರತಿಜ್ಞೆ ಮಾಡುವಲ್ಲಿ ಅದನ್ನು ಚೆನ್ನಾಗಿ ಸಾರ್ಥಕಪಡಿಸಿ 
ಕೊಳ್ಳುತ್ತದೆ. 

ಎರಡನೆಯದು ಶ್ರುತಿಪ್ರಕರಣ. ಒ೦ದು ಸ ಸ್ಥಾಯಿಯ ವ್ಯಾಪ್ತಿ ಇಪ್ಪತ್ತೆರಡು ಶ್ರುತಿಗಳು: 
ಎನ್ನುವ ಸವರಿನಮುನ್ನ ್ಯ ಸಿದ್ದಾಂತವನ್ನು ಸ್ಟೀಕರಿಸುವುದರಲ್ಲಿ ಮಾತ್ರ ಇದು ಸಂಪ್ರದಾಯ 
ಬದ್ಧವಾಗಿದೆ ; ಉಳಿದಿದ್ದೆಲ್ಲ ಹೊಸದೇ. ಸ್ಥಾಯಿಯಲ್ಲಿ ಸ್ವರಸ್ಥಾನಗಳು ಹದಿನಾಲ್ಕು ಎಂಬ 
ಪ್ರಾಚೀನಸಿದ್ಧಾ೦ತಕ್ಕೆ ಇತಿಶ್ರೀಯನ್ನು ಹಾಡಿ ಅವುಗಳನ್ನು ಹನ್ನೆರಡೆ೦ದೇ ಸ್ಪಷ್ಟವಾಗಿ, 
ನಿರ್ದಾಕ್ಷಿಣ್ಯವಾಗಿ ವೆಂಕಟಮಖಿಯು ಇಲ್ಲಿ ಹೇಳುತ್ತಾನೆ. ಕರ್ಣಾಟಕಸ೦ಗೀತವು ಇಂದು 
ಪ್ರಯೋಗಿಸುತ್ತಿರುವ ಹನ್ನೆರಡು ಸ್ವರಸ್ಥಾನಗಳು ಇಲ್ಲಿ ಉದ್ಭಾಟಿತವಾಗಿವೆ ; ಅವುಗಳ 
ಲಕ್ಷ್ಮನಾಮಗಳನ್ನೂ ಶಾಸ್ತ್ರೀಯ ನಾಮಗಳನ್ನೂ ಮೇಳ ಪ್ರಸ್ತಾರ ಪ್ರಯೋಜನಕ್ಕಾಗಿ ಅವು 
ಗಳ ಸಂಕೇತಗಳನ್ನೂ ಕೊಡುವುದು ಈ ಪ್ರಕರಣದ ವೈಶಿಷ್ಟ್ಯ. ವಾದಿ-ಸ೦ವಾದಿ-ವಿವಾದಿ 
ಗಳಿಗೆ ಪೂರ್ವಾಚಾರ್ಯರು ಹೇಳಿದ್ದ ಶ್ರುತಿವಿನಿಯೋಗವಿಧಿಯೂ ಇಲ್ಲಿ ತಿರಸ್ಕೃತ.; ಇದ 
ರಿಂದಾಗಿ ಗ್ರಾಮವ್ಯ ಪದೇಶನಷ್ಟ ದಿಂದಲೂ ಗ ಗ್ರಹಾ೦ಶನ್ಯಾಸಸ್ವರಗಳು ಎಲ್ಲ' ರಾಗಗಳ 


ನಾದಯಜ್ನದೀಕ್ಷಿತ ವೆಂಕಟಮಖಿ ೩೨೭ 


ಲ್ಲಿಯೂ ಪಡೆಯುವ ಸಾಧಾರಣ್ಯದಿ೦ದಲೂ ವಾದಿಯೇ ಮೊದಲಾದ ಸ್ವರಚಾತುರ್ವಿಧ್ಯದ 
ಕಲ್ಪನೆಗೆ ನವಚೈತನ್ಯವೂ ನವಸ್ವರೂಪವೂ ಸಿದ್ಧಿಸಿದುದು ಇಲ್ಲಿ ಮೊದಲಬಾರಿಗೆ ಕಾಣ 
ಸಿಗುತ್ತದೆ. ಇಪ್ಪತ್ತೆರಡು ಶ್ರುತಿಗಳನ್ನು ಏಳು ಸ್ವರಗಳಲ್ಲಿಯೂ ಹನ್ನೆರಡು ಸ್ವರಸ್ಥಾನ 
ಗಳಲ್ಲಿಯೂ ಸ್ಪಷ್ಟವಾಗಿ ವಿ೦ಗಡಿಸಿ ಅವುಗಳನ್ನು ವೀಣಾಮೇಳದಲ್ಲಿ ಪಡೆಯುವುದು 
ಹೇಗೆ೦ಬುದನ್ನೂ ಈ ಪ್ರಕರಣವು ಮೊದಲಬಾರಿಗೆ ನಿರೂಪಿಸುತ್ತದೆ. ಇದರ ಕೊನೆಯಲ್ಲಿ 
“ಸರಳೆವರಸೆ ಮುಂತಾದವುಗಳಲ್ಲಿ ಸಹ ಇಪ್ಪತ್ತೆರಡು ಶ್ರುತಿಗಳು ತೋರಿಬರುತ್ತವೆ. ಅದು 
ಹೇಗೆಂಬುದನ್ನು ಹೇಳಬಲ್ಲವನು ನಾನೊಬ್ಬನೇ' ಎಂದು ಗೋಪಾಲನಾಯಕನು ಹೇಳು 
ತ್ತಾನೆ : ಅವನ ಅಹಂಕಾರವು ಇಂದಿಗೆ ಮುರಿಯಿತು. ಇನ್ನು ಮುಂದೆ ನಾನು ಹೇಳಿರುವ 
ಈ ಕ್ರಮದಿ೦ದ ಎಲ್ಲ ಪಂಡಿತರೂ ಶ್ರುತಿಗಳನ್ನು ತಿಳಿದುಕೊಳ್ಳಲಿ--ಎ೦ದು ವೆ೦ಕಟಾ 
ಧ್ವರಿಯು ಹೇಳಿದ ಮಾತು ಅಹಂಕಾರದಿಂದ ಹುಟ್ಟಿದ್ದಲ್ಲ. ವಿದ್ಯಾಹಿತದ ದೃಷ್ಟಿಯಿಂದ 
ಉಪಕರಿಸಿದ್ದು. 

ಸ್ವರಪ್ರಕರಣವು ಮೂರನೆಯದು. ಇದರ ಕಡೆಯಲ್ಲಿ ಹೇಳಿರುವ ಗ್ರಾಮ ಮೂರ್ಛನಾ 
ತಾನಗಮಕಗಳ ನಿರೂಪಣೆಯಲ್ಲಿ ಮಾತ್ರ ಚತುರ್ದ೦ಡೀಪ್ರಕಾಶಿಕೆಯು ಪೂರ್ವಾಚಾರ್ಯ 
ರನ್ನು ಅನುಸರಿಸಿದೆ. ಶ್ರುತಿವಿನಿಯೋಗದ ಮೂಲಕ ಇದರ ಶುದ್ಧವಿಕೃತಿ ಸ್ಪರನಿರ್ಣಯವು 
ಇಂದಿನ ಸಂಗೀತದ ಸ್ವರವ್ಯವಸ್ಥಯನ್ನು ಸ್ಪಷ್ಟವಾಗಿ ಮುಂಗಾಣುತ್ತದೆ. ಸ್ಪರಪರ್ಯಾಯ 
ತತ್ತ್ವವನ್ನೂ ಏಳು ಸ್ವರಗಳಿಗೆ ಹನ್ನೆರಡು ಸ್ಥಾನಗಳನ್ನೂ ಪೂರ್ವಾಚಾರ್ಯರೇ ಹೇಳಿದ್ದರು; 
ಇವುಗಳಿಂದ ಮೇಳಪ್ರಸ್ತಾರಗಳನ್ನೂ ಲೆಕ್ಕಿಸಿದ್ದರು. ಈ ಪ್ರಸ್ತಾರಗಳ ಪರಿಚಯವಿಲ್ಲ 
ದೆಯೇ ವೆಂಕಟಮಖಿಯು ಇವುಗಳಿಂದ ಪ್ರಭಾವಶಾಲಿಯಾದ ತನ್ನದೇ ಯೋಜನೆಯನ್ನು 
ಏರ್ಪಡಿಸಿದನು. ಪರ್ಯಾಯತತ್ತ್ವವೆ೦ದರೆ ಒ೦ದೇ ಸ್ವರಸ್ಥಾನವು ಹಿಂದುಮುಂದಿನ ಸ್ವರ 
ಗಳ ಹೆಸರುಗಳನ್ನು ಅವಲಂಬಿಸಿ ನೆರೆಹೊರೆಯ ಎರಡು ಸ್ವರಗಳ ಪದವಿ ಮತ್ತು ಕರ್ತವ್ಯ 
ಗಳನ್ನು ಪಡೆಯುವುದು. ಇದು ಕರ್ಣಾಟಕ ಸಂಗೀತಕ್ಕೆ ಮಾತ್ರ ವಿಶಿಷ್ಟವಾದುದು. ರಾಮಾ 
ಮಾತ್ಯನ ಸ್ವರಮೇಳಕಳಾನಿಧಿಯಲ್ಲಿ ಇದರ ಪ್ರವೇಶವು ಸುಮಾರು ನೂರುವರ್ಷಗಳಷ್ಟು 
ಮುಂಚೆಯೇ ಆಗಿದ್ದರೂ ಅದು ಆಧುನಿಕ ಕರ್ಣಾಟಕಸ೦ಗೀತದ ನಿರ್ಮಾಪಕತತ್ತ್ವಗಳಲ್ಲಿ 
ಒಂದಾದುದು ಚತುರ್ದ೦ಡೀ ಪ್ರಕಾಶಿಕೆಯಲ್ಲಿ ಮಾತ್ರ. 

ಈ ಪ್ರಕರಣದಲ್ಲಿ ಹೇಳಿರುವ ಸ್ವರಾಲಂಕಾರಗಳು ನಮ್ಮ ಸಂಗೀತಶಾಸ್ತ್ರಗ್ರ೦ಥ 
ರಾಶಿಯಲ್ಲಿ ಪ್ರವೇಶ ಮಾಡಿರುವುದು ಇದೊ೦ದೇ ಎಡೆಯಲ್ಲಿ. ಹಿ೦ದಿನ ಶಾಸ್ತ್ರಕಾರರು 
ವರ್ಣಿಸಿದ ವರ್ಣಾಲಂಕಾರಗಳನ್ನು ಕೈಬಿಟ್ಟು ಈಗ ನಾವು ಕರ್ಣಾಟಕಸ೦ಗೀತದ ಅಭ್ಯಾಸ 
ಗಾನದಲ್ಲಿ ಅಲ೦ಕಾರಗಳೆ೦ದೇ ವ್ಯವಹರಿಸುತ್ತಿರುವ ಇವನ್ನು ನಿಃಸಂದಿಗ್ವವಾಗಿ ನಿರೂಪಿಸಿ 
`ಇವುಗಳನ್ನು ಸೂಳಾದಿತಾಳಗಳೆ೦ದು ಸ್ಪಷ್ಟವಾಗಿ ಕರೆದಿದ್ದಾನೆ. ಈ ತಾಳಗಳ ಐತಿಹಾಸಿಕ 
ಬೆಳವಣಿಗೆಯ ದೃಷ್ಟಿಯಿ೦ದ ಇಲ್ಲಿ ಹೇಳಿರುವ ರೂಪಗಳು ತು೦ಬಾ ಮುಖ್ಯವೂ 
ಸ್ವಾರಸ್ಕಕರವೂ ಆಗಿವೆ ; ಅದರಲ್ಲಿಯೂ ವೀಣಾದ೦ಡೀ ಮತ್ತು ನಾಟ್ಯದ೦ಡೀ ಎಂಬ 
ಎರಡು ಪ್ರಯೋಗಪ್ರಕಾರಗಳನ್ನು ಧ್ರುವ ಮತ್ತು ರುಂಪೆತಾಳಗಳಲ್ಲಿ ಹೇಳಿರುವುದೂ 


೩೨೮ ಕರ್ಣಾಟಕಸ೦ಗೀತವಾಹಿನಿ 


ರೊಂಪಟತಾಳದ ಲಕ್ಷಣವೂ ವಿಶೇಷ ಅಭ್ಯಾಸಕ್ಕೆ ಅರ್ಹವಾಗಿದೆ. ಈ ಸುಳಾದಿ ತಾಳ 
ಗಳನ್ನು ಕರ್ಣಾಟಕಸ೦ಗೀತಕ್ಕೆ ಕೊಟ್ಟು ಲಕ್ಷ್ಯದಲ್ಲಿ ಸ್ಥಿರೀಕರಿಸಿದುದು ಕರ್ಣಾಟಕದ 
ಹರಿದಾಸರೆ೦ಬುದನ್ನು ನೆನೆದಾಗ, ಕನ್ನಡಿಗನಾದ ವೆ೦ಕಟಮಖಿಯು ಇವುಗಳನ್ನು ಶಾಸ್ತ್ರ 
ಪರಿಧಿಯಲ್ಲಿ ಸೇರಿಸುವ ಪ್ರಯತ್ನವನ್ನು ಮಾಡಿದುದು ನಮ್ಮ ಹೆಮ್ಮೆಗೆ ಕಾರಣವಾಗುತ್ತದೆ. 
ಆಧುನಿಕ ಕರ್ಣಾಟಕಸರೆಗೀತದಲ್ಲಿ ಈ ತಾಳಗಳು "ಯದಿಹಾಸ್ತಿ ತದನ್ಯತ್ರ, ಯನ್ನೇಹಾಸ್ತಿ 
ತನ್ನ ಕ್ವಚಿತ್‌' ಆಗಿವೆಯೆ೦ಬುದನ್ನು ಗಮನಿಸಿದರೆ ಕನ್ನಡಿಗರಾದ ಹರಿದಾಸರು ಮತ್ತು 
ವೆ೦ಕಟಮಖಿಗಳ ಕೊಡುಗೆಯ ಮಹತ್ವವು ಸ್ಪಷ್ಟವಾಗದಿರದು. | 


ಮೇಳಪ್ರಕರಣ 

ಚತುರ್ದ೦ಡೀ ಪ್ರಕಾಶಿಕೆಯು ಕರ್ಣಾಟಕಸ೦ಗೀತದಲ್ಲಿ ಅಜರಾಮರ ಸ್ಥಾನವನ್ನು ಪಡೆ 
ದಿರುವುದು ನಾಲ್ಕನೆಯ ಮೇಳಪ್ರಕರಣದಿ೦ದ. ಪರ್ಯಾಯತತ್ತ್ವ, ಪ್ರತಿನಿಧಿತತ್ತ್ವಗಳನ್ನು 
ಅನ್ವಯಿಸಿ ಹನ್ನೆರಡು ಸ್ಪರಸ್ಥಾನಗಳಲ್ಲಿ ಏಳನ್ನು ಇಟ್ಟುಕೊಂಡು ಎಪ್ಪತ್ತೆರಡು ಮೇಳ 
ಗಳನ್ನು ಪಡೆಯುವುದು ಹೇಗೆ ಎಂಬುದನ್ನು ವೆಂಕಟಿಮಖಿಯು ಆತ್ಮ ಪ್ರತ್ಯಯದಿಂದ 
ನಿರೂಪಿಸಿದ್ದಾನೆ. ಸ್ವರಾಷ್ಟಕವನ್ನು ಸ-ರಿ-ಗ ಎ೦ಬ ತ್ರೈಸ್ಟರ್ಯದ ಪೂರ್ವಾ೦ಗವನ್ನಾಗಿಯೂ 
ಪ-ಧ-ನಿ ಎಂಬ ಉತ್ತರಾ೦ಗವನ್ನಾಗಿಯೂ ಮಧ್ಯಮಸ್ವರವನ್ನು ಮಧ್ಯಸ್ವರವನ್ನಾಗಿಯೂ 
ಇಟ್ಟುಕೊಳ್ಳಬೇಕು. ಇವುಗಳಲ್ಲಿ ಸ ಮತ್ತು ಪ ಗಳು ಪ್ರಕೃತಿಗಳು ; ಎಲ್ಲ ರಾಗಮೂರ್ಛನೆ 
ಗಳಲ್ಲಿಯೂ ಸಾರ್ವತ್ರಿಕವಾಗಿ, ಕಡ್ಡಾಯವಾಗಿ ಬ೦ದೇ ಬರುತ್ತವೆ. 

ಮೇಲ್ಕಂಡ ತತ್ತ್ವಗಳನ್ನು ಅನ್ವಯಿಸಿದಾಗ ಪೂರ್ವಾಂಗದಲ್ಲಿ ಶುದ್ಧರಿಷಭ-ಶುದ್ಧ 
ಗಾಂಧಾರ, ಶುದ್ಧರಿಷಭ-ಸಾಧಾರಣಗಾ೦ಧಾರ, ಶುದ್ಧರಿಷಭ-ಅ೦ತರಗಾ೦ಧಾರ, ಪಂಚ 
ಶ್ರುತಿರಿಷಭ-ಸಾಧಾರಣಗಾ೦ಧಾರ, ಪ೦ಚಶ್ರುತಿರಿಷಭ-ಅ೦ತರಗಾ೦ಧಾರ, ಷಟ್‌ಶ್ರುತಿ 
ರಿಷಭ-ಅ೦ತರಗಾ೦ಧಾರ ಎ೦ಬ ಆರು ಭೇದಗಳು ವ್ಯುತ್ಕಮ-ಸ೦ಯೋಜನಾ ವಿಧಾನ 
ದಿ೦ದ ದೊರೆಯುತ್ತವೆ. ಇದೇ ರೀತಿಯಲ್ಲಿ ಉತ್ತರಾ೦ಗದಲ್ಲಿಯೂ ಶುದ್ಧ ಧೈವತ-ಶುದ್ಧ 
ನಿಷಾದ, ಶುದ್ಧಧೈವತ-ಕೈಶಿಕಿನಿಷಾದ, ಶುದ್ಧಧೈವತ-ಕಾಕಲಿನಿಷಾದ, ಪಂಚಶ್ರುತಿಧೈವತ- 
ಕೈಶಿಕಿನಿಷಾದ, ಪಂಚಶ್ರುತಿಧೈವತ-ಕಾಕಲಿನಿಷಾದ, ಷಟ್‌ಶ್ರುತಿ ಧೈವತ-ಕಾಕಲಿನಿಷಾದ 
ಎಂಬ” ಆರು ಭೇದಗಳು ಉಂಟಾಗುತ್ತವೆ. ಪೂರ್ವಾ೦ಗದ ಪ್ರತಿಯೊಂದು ಭೇದಕ್ಕೂ 
ಉತ್ತರಾ೦ಗದ ಆರಾರು ಭೇದಗಳನ್ನು ಕೂಡಿಸಿದರೆ ಒಟ್ಟು ಮೂವತ್ತಾರು ಇಂತಹ 
ಸ-ರಿ-ಗ-ಪ-ಧ-ನಿ ಎಂಬ . ಮೇಳಗಳು ಸಿದ್ಧಿಸುತ್ತವೆ. ಇವುಗಳಿಗೆ ಪ್ರತಿಯೊ೦ ದಕ್ಕೂ 
ಶುದ್ಧಮಧ್ಯಮವನ್ನು' ಲಗತ್ತಿಸಿದರೆ ಮೂವತ್ತಾರು ಪೂರ್ವಮೇಳಗಳು (ಅಥವಾ ಶುದ್ಧ 
ಮಧ್ಯಮಮೇಳಗಳು) ಜನಿಸುತ್ತವೆ. ಇದರ ಬದಲು ಪ್ರತಿಮಧ್ಯಮವನ್ನು ಲಗತ್ತಿಸಿದರೆ 
ಮೂವತ್ತಾರು ಉತ್ತರಮೇಳಗಳು (ಅಥವಾ ಪ್ರತಿಮಧ್ಯಮಮೇಳಗಳು) ಉಂಟಾಗುತ್ತವೆ. 
ಹೀಗೆ ಒಟ್ಟಿನಲ್ಲಿ ಎಪ್ಪತ್ತೆರಡು ಮೇಳಗಳು ಲಭಿಸುತ್ತವೆ. 


ವೆ೦ಕಟಮಖಿಗೆ ತನ್ನ ಈ ಪ್ರಸ್ತಾರಯೋಜನೆಯಲ್ಲಿ ಎಷ್ಟು ಆತ್ಮವಿಶ್ವಾಸವಿದೆ ಎ೦ದರೆ 


ನಾದಯಜ್ನ್ಞದೀಕ್ಷಿತ ವೆಂಕಟಮಖಿ ೩೨೯ 


“ನಾನು ಎತ್ತಿ ನಿಲ್ಲಿಸಿದ ಈ ಎಪ್ಪತ್ತೆರಡು ಮೇಳಗಳಲ್ಲಿ ಪ್ರಸಿದ್ದವಾದ ಇದೇ ಹನ್ನೆರಡು 
ಸ್ವರಗಳಿಂದ ಕಡಿಮೆಯಾಗಿ ಆಗಲಿ ಹೆಚ್ಚಾಗಿ ಆಗಲಿ ಮೇಳಗಳನ್ನು ಕಲ್ಪಿಸಲು ಸಾಧ್ಯವಾಗು 
ವುದಾದರೆ ಆಗ ನಾನು ಮಾಡಿದ ಪರಿಶ್ರಮವು ವ್ಯರ್ಥವಾಗುತ್ತದೆ. ಹಾಗೆ ಕಲ್ಪಿಸಲು ಫಾಲ 
ಲೋಚನನೂ (ತನ್ನ ಮೂರನೆಯ ಕಣ್ಣಿನಿಂದ ಮೂರು ಲೋಕಗಳನ್ನೆಲ್ಲ ಹುಡುಕಿದರೂ!) 
ಸಾಹಸಮಾಡಲಾರನು !' ಎನ್ನುತ್ತಾನೆ. ಈ ಎಪ್ಪತ್ತೆರಡು ಮೇಳಕರ್ತಗಳ ಯೋಜನೆಯು 
ವ್ಯಾಪಕವೂ ಪ್ರಭಾವಶಾಲಿಯೂ ಆಗಿದೆಯೆನ್ನುವುದೇನೋ ನಿಜವೇ. ಏಕೆ೦ದರೆ ಅದು 
ಮಂಡಿತವಾಗಿ ಮುನ್ನೂರುವರ್ಷಗಳು ಕಳೆದಿದ್ದರೂ ಅದರ ಸತ್ವವು ಕಡಿಮೆಯಾಗು 
ವುದರ ಬದಲು ಹೆಚ್ಚುತ್ತಲೇ ಇದೆ ; ಇನ್ನೂ ಬಹುಕಾಲ ಕರ್ಣಾಟಕಸ೦ಗೀತವು ಇದರ 
ಚೌಕಟ್ಟಿನಲ್ಲಿಯೇ ಬೆಳೆಯುವ ಸೂಚನೆಗಳಿವೆ. 

ವೆಂಕಟಿಮಖಿಯು ತನ್ನ ಪ್ರಸ್ತಾರಕ್ರಮವನ್ನೂ ಮೇಳಗಳ ಸಂಖ್ಯೆಯು ನಿಯತವಾಗಿ 
ಎಪ್ಪತ್ತೆರಡೇ ಎ೦ದೂ ಅದೆಷ್ಟಲ್ಲ ಎದೆತಟ್ಟಿಕೊ೦ಡು ಹೇಳಿದ್ದರೂ ಅದು ಈ ದಿಕ್ಕಿನಲ್ಲಿ 
ಅವನ ಹಿ೦ದಿನವರು ಯಶಸ್ವಿಯಾಗಿ ಮಾಡಿದ ಪ್ರಯತ್ನಗಳ ಬಗೆಗೆ ಇವನಿಗೆ ಅರಿವಿಲ್ಲದು 
ದನ್ನು ಮಾತ್ರ ಸೂಚಿಸುತ್ತದೆ. ಏಕೆ೦ದರೆ ಅವನಿಗಿ೦ತ ನೂರು ವರ್ಷಗಳಷ್ಟು ಹಿ೦ದೆಯೇ 
ಕನ್ನಡಿಗನಾದ ಪು೦ಡರೀಕವಿಠಲನು ತನ್ನ ರಾಗಚ೦ದ್ರೋದಯದಲ್ಲಿ ಇದೇ ದ್ವಾದಶಸ್ವರ 
ಸ್ಥಾನಗಳ ವ್ಯುತ್ಕಮ-ಸ೦ಯೋಜನಾವಿಧಾನದಿಂದ ತೊ೦ಬತ್ತು ಮೇಳಗಳನ್ನು ಪಡೆಯು 
ವುದು ಹೇಗೆಂಬುದನ್ನು ತೋರಿಸಿದ್ದಾನೆ. ಶುದ್ಧಮಧ್ಯಮಸ್ಥಾನಕ್ಕೂ ಪರ್ಕಾಯತತ್ತ್ವವನ್ನು 
ಅವನು ವಿಸ್ತರಿಸಿ ಮುಂದಿನ ಸ್ವರಸ್ಥಾನವು ಮಧ್ಯಮವೂ ಹಿಂದಿನದು ರಿಷಭವೂ ಆಗಿರು 
ವಾಗ ಅದು ಊರ್ಧ್ವಗಾಂಧಾರವೆ೦ಬ ಸ೦ಜ್ಞೆಯನ್ನೂ ವ್ಯವಹಾರವನ್ನೂ ಪಡೆಯುತ್ತ 
ದೆಂದು ಅವನು ಹೇಳಿ ಹೀಗೆ ಪೂರ್ವಾಂಗದಲ್ಲಿ ಶುದ್ಧ ರಿಷಭ-ಊರ್ಧ್ವಗಾಂಧಾರ- 
ಪ್ರತಿಮಧ್ಯಮ, ಪಂಚಶ್ರುತಿರಿಷಭ-ಊರ್ದ್ವಗಾ೦ಧಾರ-ಪೃತಿಮಧ್ಯಮ, ಷಟ್‌ಶ್ರುತಿರಿಷಭ- 
ಊರ್ಧ್ವಗಾ೦ಧಾರ-ಪ್ರತಿಮಧ್ಯಮ ಎಂಬ ಮೂರು ಹೆಚ್ಚಿನ ಭೇದಗಳನ್ನು ನಿರೂಪಿಸು 
ತ್ತಾನೆ; ಇವುಗಳಲ್ಲಿ ಪ್ರತಿಯೊ೦ದಕ್ಕೂ ಉತ್ತರಾ೦ಗದ ಮೇಲೆ ಹೇಳಿರುವ ಆರು ಭೇದ 
ಗಳನ್ನು ಯೋಜಿಸಿದರೆ ಹದಿನೆಂಟು ಮೇಳಗಳು ಅಧಿಕವಾಗಿ ದೊರೆಯುತ್ತವೆ. ಮೇಲ್ಕಂಡ 
ಎಪ್ಪತ್ತೆರಡಕ್ಕೆ ಈ ಹದಿನೆ೦ಟನ್ನು ಕೂಡಿಸಿದರೆ ಮೇಳಕರ್ತಗಳ ಸ೦ಖ್ಯೆಯು ತೊ೦ಭತ್ತಾಗು 
ತ್ತದೆ. ಈ ಪ್ರಸ್ತಾರ ಕ್ರಮವು ಹೆಚ್ಚು ತಾರ್ಕಿಕವೂ ಪ್ರಮೇಯಶುದ್ಧವೂ ಪ್ರಯೋಗ 
ಸಾಧ್ಯವೂ ಆಗಿದೆ. 

ಸೋಮನಾಥನು ಕ್ರಿ. ಶ. ೧೬೦೯ರಲ್ಲಿ ರಚಿಸಿದ ತನ್ನ ರಾಗವಿಬೋಧದಲ್ಲಿ ಇರುವ 
ಹೆಚ್ಚು ತರ್ಕಶುದ್ಧವಾದ ಗಣಿತಪ್ರಕ್ರಿಯೆಯಿಂದ ಈ ವ್ಯತ್ಯಮ--ಸಂಯೋಜನಾವಿಧಾನ 
ವನ್ನು ವಿಸ್ತರಿಸಿದ್ದಾನೆ. ಅವನು ಷಡ್ಡಪಂಚಮಗಳನ್ನು ಪ್ರಕೃತಿಗಳೆ೦ದು ಇಟ್ಟುಕೊಂಡು 
ಉಳಿದ ಸ್ವರಗಳಿಗೆ ೭, ೯, ೧೩. ೨೦ ಮತ್ತು ೨೨ನೆಯ ಶ್ರುತಿಸ್ಥಾನಗಳಲ್ಲಿ ಶುದ್ಧತ್ವವನ್ನು 
ಹೇಳುತ್ತಾನೆ. ಇದಲ್ಲದೆ ರಿಷಭದಲ್ಲಿ ೮, ೯ ಮತ್ತು ೧೦ನೆಯ ಶ್ರುತಿಸ್ಥಾನಗಳಲ್ಲಿ ತೀವ್ರ, 
ತೀವ್ರತರ, ತೀವ್ರತಮ ಎ೦ಬ ಮೂರು ವಿಕೃತಿಗಳನ್ನೂ ಗಾ೦ಧಾರದಲ್ಲಿ ೧೦, ೧೧ ಮತ್ತು 


೩೩೦ ಕರ್ಣಾಟಕಸ೦ಗೀತವಾಹಿನಿ 


೧೨ನೆಯ ಶ್ರುತಿಸ್ಥಾನಗಳಲ್ಲಿ ಸಾಧಾರಣ, ಅ೦ತರ, ಮೃದುಮಧ್ಯಮ ಎ೦ಬ ಮೂರು 
ವಿಕೃತಿಗಳನ್ನೂ ೧೩ನೆಯದರಲ್ಲಿ ತೀವ್ರತಮಗಾ೦ಧಾರವೆ೦ಬ ನಾಲ್ಕನೆಯದನ್ನೂ ನಿರೂಪ 
ಸುತ್ತಾನೆ. ಅಂತೆಯೇ ಮಧ್ಯಮದಲ್ಲಿ ೧೪ನೆಯ ಶ್ರುತಿಸ್ಥಾನದಲ್ಲಿ ತೀವ್ರತಮ ಮಧ್ಯಮ 
ವೆಂಬ, ಹದಿನಾರನೆಯದರಲ್ಲಿ ಮೃದುಪ೦ಚಮವೆ೦ಬ ಎರಡು ವಿಕೃತಿಗಳನ್ನೂ ಧೈವತದಲ್ಲಿ 
೨೦, ೨೧ ಮತ್ತು ೧ನೆಯ ಶ್ರುತಿಸ್ಥಾನಗಳಲ್ಲಿ ಕ್ರಮವಾಗಿ ತೀವ್ರ, ತೀವ್ರತರ ಮತ್ತು 
ತೀವ್ರತಮವೆ೦ಬ ವಿಕೃತಿಗಳನ್ನೂ ನಿಷಾದದಲ್ಲಿ ೧, ೨ ಮತ್ತು ೩ನೆಯ ಶ್ರುತಿಸ್ಥಾನಗಳಲ್ಲಿ 
ಕ್ರಮವಾಗಿ ಕೈಶಿಕಿನಿಷಾದ, ಕಾಕಲಿನಿಷಾದ ಮತ್ತು ಮೃದುಷಡ್ಡವೆ೦ಬ ಮೂರು ವಿಕೃತಿ 
ಗಳನ್ನೂ ಏರ್ಪಡಿಸುತ್ತಾನೆ. ತ್‌ 

ಹೀಗೆ ಪ್ರಾಚೀನರು ೧, ೨, ೩, ೧೦, ೧೧, ೧೨, ೧೬ ಎ೦ಬ ಶ್ರುತಿ ಸ್ಥಾನಗಳಲ್ಲಿ ಕ್ರಮ 
ವಾಗಿ ಹೇಳಿದ ಕೈಶಿಕಿನಿಷಾದ, ಕಾಕಲಿನಿಷಾದ, ಮೃದುಷಡ್ಡ, ಸಾಧಾರಣಗಾ೦ಧಾರ, ಅ೦ತರ 
ಗಾಂಧಾರ, ಮೃದುಮಧ್ಯಮ, ಮೃದುಪ೦ಚಮ ಎಂಬ ವಿಕೃತಿಸ್ವರಸ್ಥಾನಗಳ ಜೊತೆಗೆ 
ಸೋಮನಾಥನು ೮, ೯, ೧೪, ೨೧--ಈ ನಾಲ್ಕು ಶ್ರುತಿಸ್ಥಾನಗಳಲ್ಲಿ ತೀವ್ರರಿಷಭ, ತೀವ್ರ 
ತರರಿಷಭ, ತೀವ್ರತಮಮಧ್ಯಮ, ತೀವ್ರತರಧೈವತ ಎಂಬ ನಾಲ್ಕು ಸ್ವತಂತ್ರ ವಿಕೃತಿಸ್ಟರ 
ಸ್ಥಾನಗಳನ್ನು ಲಕ್ಷಿಸುತ್ತಾನೆ. ಇವಲ್ಲದೆ ಕೈಶಿಕಿನಿಷಾದಸ್ಥಾನದಲ್ಲಿ ತೀವ್ರತಮಧೈವತ. 
ಸಾಧಾರಣಗಾ೦ಧಾರಸ್ಥಾನದಲ್ಲಿ ತೀವ್ರತಮರಿಷಭ ಎ೦ಬ ಪರ್ಯಾಯ ಸ್ವರಗಳನ್ನೂ ಅವನು 
ಲಕ್ಷಿಸುತ್ತಾನೆ. ಇವುಗಳನ್ನು ರಾಮಾಮಾತ್ಮ, ಪ೦ಡರೀಕವಿಠಲರು ಷಟ್‌ಶ್ರುತಿರಿಷಭಧೈವತ 
ಗಳೆ೦ದು ಹೆಸರಿಸುತ್ತಾರೆ. ಸೋಮನಾಥನು ಶುದ್ಧಮಧ್ಯಮಸ್ಥಾನದಲ್ಲಿ ಹೇಳುವ ತೀವ್ರ 
ತಮ ಗಾ೦ಧಾರವನ್ನು ಪ೦ಡರೀಕವಿಠಲನು ಊರ್ದ್ವಗಾ೦ಧಾರವೆ೦ದು ಕರೆದಿದ್ದಾನೆ. ಈ 
ಶುದ್ಧವಿಕೃತಸ್ಪರಸ್ಥಾನಗಳೆಲ್ಲವನ್ನೂ ಬಳಸಿಕೊಂಡು, ಷಡ್ಡಪ೦ಚಮ ಪ್ರಕೃತಿಗಳನ್ನು ಉಳಿಸಿ 
ಕೊಂಡು ಇತರ ಐದು ಸ್ವರಗಳಲ್ಲಿ ಒಂದೇ ವಿಕೃತಿಯು ಬರುವ, ಎಂದರೆ ಉಳಿದ ಎಲ್ಲ 
ಸ್ಪರಗಳೂ ಶುದ್ಧವಾಗಿರುವ ೧೫, ಎರಡು ಸ್ವರಗಳು ಮಾತ್ರ ವಿಕೃತವಾಗಿ ಉಳಿದವು 
ಶುದ್ಧವಾಗಿರುವ ೮೯, ಮೂರು ವಿಕೃತಿಗಳೂ ನಾಲ್ಕು ಶುದ್ಧಸ್ಪರಗಳೂ ಇರುವ ೨೬೧, 
ನಾಲ್ಕು ವಿಕೃತಸ್ಟರಗಳೂ ಮೂರು ಶುದ್ಧಸ್ವರಗಳೂ ಇರುವ ೩೭೮, ಐದು ವಿಕೃತಸ್ವರಗಳೂ 
ಎರಡು ಪೃಕೃತಿಸ್ಟರಗಳೂ ಇರುವ ೨೧೬, ಶುದ್ಧಸ್ಟರಸಪ್ತಕದಿ೦ದಾದ ೧. ಹೀಗೆ ಒಟ್ಟು 
೯೬೦ ಭೇದಗಳನ್ನು ಅವನು ಪ್ರಸ್ತಾರದಿ೦ದ ಪಡೆಯುತ್ತಾನೆ. 

ಈ ಮೇಳಗಳು ಗಣಿತಪ್ರಸ್ತಾರದ ದೃಷ್ಟಿಯಿ೦ದ ತರ್ಕಶುದ್ಧವಾಗಿವೆಯೇ ಹೊರತು 
ಬಹುಪಾಲು ಪ್ರಯೋಗಸಾಧುವೂ ಪ್ರಯೋಗಸಾಧ್ಯವೂ ಅಲ್ಲ. ಏಕೆ೦ದರೆ ಇ೦ತಹ ಅನೇಕ 
ಸ೦ಯೋಜನೆಗಳಲ್ಲಿ ನೆರೆಹೊರೆಯ ಸ್ವರಸ್ಥಾನಗಳು ಅತಿ ಸಮೀಪವೂ ಅತಿ ದೂರವೂ 
ಆಗಿಬಿಟ್ಟು ಅವು ಪ್ರಯೋಗಕ್ಷಮತೆಯನ್ನೂ ಶ್ರವಣರಮ್ಯತೆಯನ್ನೂ ಕಳೆದುಕೊಳ್ಳುತ್ತವೆ. 
ತೀವ್ರತಮ ಗ-ತೀವ್ರತಮ ಮ; ಮೃದು. ಪ-ಪ ಇತ್ಯಾದಿ ಸ್ಪರಸ೦ಯೋಜನೆಗಳು ಲಕ್ಷ್ಯ 
ಪ್ರಯುಕ್ತಿಯಲ್ಲಿ ಅನರ್ಹಗಳಾಗುತ್ತವೆ. ಅಂತೆಯೇ ಸ-ತೀವ್ರತಮ ರಿ-ಅ೦ತರ ಗ-ತೀವ್ರ 
ತಮ ಮ-ಪ-ತೀವ್ರತಮ ಧ-ಮೃದು'ಸ-ಸ ಎಂಬಂತಹ ಮೇಳಗಳೂ ವಿಕಟಶ್ರಾವ್ಯವಾಗಿರು 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೩೧ 


ತ್ತವೆ. ಸೋಮನಾಥನು ಹೇಳುವ ೯೬೦ ಸ೦ಪೂರ್ಣ ಮೇಳಗಳಲ್ಲಿ ನಿಜವಾಗಿಯೂ 
ವ್ಯವಹಾರಯೋಗ್ಯವಾದವುಗಳು ಸುಮಾರು ನೂರರಷ್ಟು ದೊರೆಯಬಹುದು, ಅಷ್ಟೆ. 
ಪ೦ಡರೀಕವಿಠಲನು ಮಂಡಿಸುವ ೯೦ ಮೇಳಗಳಲ್ಲಿ ಎಲ್ಲವೂ ಪ್ರಯೋಗಸಾಧ್ಯಗಳೇ 
ಆಗಿವೆ. ಆದುದರಿಂದ ಹನ್ನೆರಡು ಸ್ವರಸ್ಥಾನಗಳಲ್ಲಿ ಪರ್ಯಾಯತತ್ತ್ವವನ್ನು ಅನ್ವಯಿಸಿ 
ಪಡೆಯಲು ಸಾಧ್ಯವಾಗುವ ಮೇಳಗಳ ಸ೦ಖ್ಯೆಯು ಅನನ್ಯವಾಗಿ ಎಪ್ಪತ್ತೆರಡೇ ಎಂದು 
ವೆಂಕಟಮಖಿಯು ಕೊಚ್ಚಿಕೊಳ್ಳುವುದು ಅನುಪಪನ್ನವಾಗುತ್ತದೆ. 

ಚತುರ್ದಂಡೀಪ್ರಕಾಶಿಕೆಯಲ್ಲಿ ಹೇಳಿರುವ ಈ ಎಪ್ಪತ್ತೆರಡು ಮೇಳಗಳೂ ಆ ಕಾಲದ 
ಸಂಗೀತಲಕ್ಷ್ಯದಲ್ಲಿ ರೂಢಿಸಿದ್ದವುಗಳಲ್ಲ. ಅದರ ಮಾತಿನಲ್ಲಿಯೇ ಹೇಳಬೇಕೆಂದರೆ "ದೇಶ 
ಗಳು ಅನ೦ತವಾಗಿವೆ ; ಅವುಗಳಲ್ಲಿರುವ ಜನಗಳಾದರೂ ಅಷ್ಟೆ. ಅವರಲ್ಲಿ ಹಿರಿಯ ಕಿರಿಯ 
ಸ೦ಗೀತವಿದ್ವಾ೦ಸರುಗಳಿ೦ದ ಸಂಗೀತಕಚೇರಿಗಳಲ್ಲಿ ಕಲ್ಪ್ಬಿತವಾಗುವ, ಕಲ್ಪಿತವಾಗು 
ತ್ತಿರುವ, ಕಲ್ಪಿತವಾದ, ನಮಗೂ ತಿಳಿಯದಿದ್ದು ಶಾಸ್ತ್ರದಲ್ಲಿ ಮಾತ್ರ ಹೇಳಿದಂತಹ ಯಾವ 
ದೇಶೀಯರಾಗಗಳೂ ಅವುಗಳಿಗೆ ಪರಸ್ಪರವಾದ ಮೇಳಗಳೂ ಇವೆಯೋ ಅವುಗಳನ್ನೂ 
ಪಂತುವರಾಲೀ, ಕಲ್ಯಾಣಿ ಮೊದಲಾದ ನಾನಾ ದೇಶೀಯರಾಗಗಳನ್ನೂ ಅವುಗಳಿಗೆ ಪರ 
ಸ್ಪರವಾದ ಮೇಳಗಳನ್ನೂ ಒಳಗೊಳ್ಳುವುದಕ್ಕಾಗಿ ಈ ಎಪ್ಪತ್ತೆರಡು ಮೇಳಗಳನ್ನು ನಿರ್ಮಿಸ 
ಲಾಯಿತು.' ಸಮಕಾಲೀನ ಸಂಗೀತದಲ್ಲಿ ರೂಢಿಸಿದ್ದ ಹತ್ತೊಂಬತ್ತು ಮೇಳಗಳನ್ನು 
ವೆ೦ಕಟಮಖಿಯು ವರ್ಣಿಸಿ ಅವುಗಳು ಮೇಲ್ಕಂಡ ಎಪ್ಪತ್ತೆರಡರಲ್ಲಿ ಎಷ್ಟನೆಯವಾಗು 
ತ್ತವೆ ಎ೦ಬುದನ್ನು ಸಮೀಕರಿಸುತ್ತಾನೆ. ಅವುಗಳು ಹೀಗಿವೆ : 


೧. ಮುಖಾರಿ (1) ೨. ಸಾಮವರಾಲೀ (3), ೩. ಭೂಪಾಲ (8) 

೪. ಹೆಜ್ಜುಜ್ಜಿ (13) ೫. ವಸಂತಭೈರವೀ (14) ೬. ಗೌಲ (15) 

೭. ಭೈರವೀ (20) ೮. ಆಹರೀ (21) ೯. ಶ್ರೀ (22) 

೧೦. ಕಾ೦ಭೋಜೀ (28) ೧೧. ಶಂಕರಾಭರಣ (29) ೧೨. ಸಾಮಂತ (30) 
"೧೩. ದೇಶಾಕ್ಷೀ (35) ೧೪. ನಾಟ (36) ೧೫. ಶುದ್ಧವರಾಲೀ (39) 


೧೬. ಪ೦ತುವರಾಲೀ (45) ೧೭. ಶುದ್ಧರಾಮಕ್ರಿಯಾ (51) ೧೮. ಸಿ೦ಹರವ (58) 
೧೯. ಕಲ್ಯಾಣೀ (65) 

ಮೇಳ ಎಂದರೆ ಇಲ್ಲಿ ರಾಗಗಳ ಗುಂಪು ; ಅಂತಹ ಗುಂಪಿನಲ್ಲಿರುವ ಎಲ್ಲಾ ಸ್ವರ 
ಸ್ಥಾನಗಳನ್ನೂ ಒಳಗೊ೦ಡ ಸ್ವರಸಪ್ತಕ. ಈ ಕಲ್ಪನೆಯಿ೦ದಲೇ ಹಿ೦ದೂಸ್ಥಾನೀ ಸಂಗೀತದ 
"ಥಾಟ್‌' ಜನ್ಮತಾಳಿ ರೂಪುಗೊಂಡಿದ್ದು. ಈ ಸ್ವರಸಪ್ತಕವನ್ನು ಮೇಳಕರ್ತವೆ೦ಬ ಹೆಸರಿ 
ನಿಂದ ನಂತರದ ಶಾಸ್ತ್ರಕಾರರು ವ್ಯವಹರಿಸಿದರು. ಮೇಳಕ್ಕಾಗಲಿ ಮೇಳಕರ್ತಕ್ಕಾಗಲಿ 
ರಾಗತ್ವವು, ಎ೦ದರೆ ಗ್ರಹಾ೦ಶನ್ಯಾಸಾದಿ ಹತ್ತು ಲಕ್ಷೆಣಗಳುಳ್ಳ ಆಲಾಪ, ಗೇಯಪ್ರಬಂಧ 
ರಚನಾಕ್ಬಮತೆ ಮುಂತಾದವುಗಳಿಲ್ಲ. ಅದು "ಸ್ವರವರ್ಣವಿಶೇಷೇಣ ಧ್ವನಿಭೇದೇನ ವಾ 
ಪುನಃ ರಜ್ಯತೇ ಯೇನ ಸಚ್ಚಿತ್ತ೦ ಸ ರಾಗಃ ಸಮ್ಮತಃ ಸತಾಮ್‌' ಅಲ್ಲ. ಆದರೆ ಇದು ಈ 
ಲಕ್ಷಣಗಳನ್ನು ಪಡೆದುಕೊ೦ಡು ರಾಗವೂ ಆಗಬಲ್ಲದು, ಆಗಿದೆ. ಮೇಳದ ಕಲ್ಪನೆಯು 


೩೩೨ ಕರ್ಣಾಟಕಸ೦ಗೀತವಾಹಿನಿ 


ಶ್ರೀವಿದ್ಯಾರಣ್ಯರ ಕಾಲದಿಂದಲೇ, ಎ೦ದರೆ ಕ್ರಿ. ಶ. ಹದಿನಾಲ್ಕನೆಯ ಶತಮಾನದ ಮಧ್ಯ 
ದಷ್ಟು ಹಿಂದೆಯೇ ಮೂಡಿಬಂದು ಕಲ್ಲಿನಾಥ, ರಾಮಾಮಾತ್ಯ, ಪೋಲೂರಿಗೋವಿ೦ದ, 
ಪ೦ಡರೀಕವಿಠಲ, ಸೋಮನಾಥ ಮೊದಲಾದ ಶಾಸ್ತ್ರಪ್ರವರ್ತಕರಿಂದ ಇಂಬುಗೊಂಡು 
ವೆ೦ಕಟಮಖಿಯಲ್ಲಿ ಶಾಶ್ವತವೂ ಸ್ಥಿರವೂ ಆದ ನಿರ್ಣಾಯಕ ಕಲ್ಪನೆಯಾಗಿ ತನ್ನ ಪೂರ್ಣ 
ವಿಕಾಸವನ್ನು ಸಾಕ್ಷಾತ್ಕರಿಸಿಕೊ೦ಡಿತು. ಕರ್ಣಾಟಕಸ೦ಗೀತಕ್ಕೆ ನಿರ್ದಿಷ್ಟವಾದ ಸ್ವರೂಪ 
ವನ್ನೂ ಅ೦ತಃಸತ್ತ್ವವನ್ನೂ ತಂದುಕೊಟ್ಟ ಮೂಲಭೂತ ಕಲ್ಪನೆಗಳಲ್ಲಿ ಮೇಳವೂ 
ಒಂದು. '` 

ಲಕ್ಷ್ಯಪ್ರಸಿದ್ಧವಾದ ರಾಗಗಳನ್ನು ಅವುಗಳಲ್ಲಿರುವ ಸ್ವರದ್ರವ್ಯ, ಸಂಚಾರ, ಮೊದಲಾದ 
ಭೌತಿಕತತ್ತ್ವ, ಭಾವವೇ ಮೊದಲಾದ ಆಂತರಿಕಸಂಗತಿ-ಇತ್ಕಾದಿಗಳ ಸಾದೃಶ್ಯ, ಸಾಮೀಪ್ಯ, 
ಸಾಹಚರ್ಯಗಳನ್ನು ಅವಲಂಬಿಸಿ ಬೇರೆಬೇರೆ ರಾಶಿಗಳನ್ನಾಗಿ ವಿಂಗಡಿಸಿ, ಅವುಗಳನ್ನು 
ಮೇಳಗಳೆ೦ದು ` ಕರೆದು, ಇವುಗಳಲ್ಲಿ ಪ್ರತಿಯೊಂದರಲ್ಲೂ ಅತ್ಯಂತ ಪ್ರಾತಿನಿಧಿಕವಾದ 
ರಾಗವನ್ನು ಆಯಾ ಗು೦ಪಿನ ನಾಯಕನೆ೦ದೂ ಆಯಾ ಮೇಳದ ಕರ್ತನೆ೦ದೂ ಪರಿಗಣಿ 
ಸುವುದು ಇಲ್ಲಿ ಶಾಸ್ತ್ರಮರ್ಯಾದೆ. ಈ ಯೋಜನೆಯ ಮೂಲಕ ಭೂತಭವಿಷ್ಯದ್ವರ್ತಮಾನ 
ಗಳ ರಾಗಪ್ರಪ೦ಚವನ್ನು ವೈಜ್ಞಾನಿಕವಾಗಿ ವರ್ಗೀಕರಿಸುವುದರ ವ್ಯಾಪಕ ಚೌಕಟ್ಟನ್ನು 
ವೆಂಕಟಾಧ್ವರಿಯು ಒದಗಿಸಿದ್ದಾನೆ. ಅಷ್ಟೇ ಅಲ್ಲದೆ ಪ್ರತಿಯೊ೦ದು ಮೇಳಕರ್ತಕ್ಕೂ 
ಅದರಲ್ಲಿರುವ ಎಲ್ಲ ಸ್ವರಗಳಿಗೂ ಶ್ರುತಿ ಸಂಖ್ಯೆಗಳನ್ನು ನಿಸ್ಪಂದಿಗ್ನವಾಗಿ, ಇಯತ್ತಾ 
ಪೂರ್ವಕವಾಗಿ ಹೇಳಿ ಅವುಗಳಿಗೆ ಸ್ಪಷ್ಟ ಸ್ವರೂಪವನ್ನು ವಿಧಿಸಿದ್ದಾನೆ. ಇದರಲ್ಲಿ ಅವನು 
ರಾಮಾಮಾತ್ಕ ಮತ್ತು ಪ೦ಡರೀಕವಿಠಲರ ಪ್ರಯತ್ನಗಳನ್ನು ಮುಂದುವರೆಸಿದ್ದಾನೆ. 

ಈ ಪ್ರಕರಣದ ಅ೦ತ್ಯದಲ್ಲಿ ಚತುರ್ದ೦ಡೀಪ್ರಕಾಶಿಕೆಯು ರಾಮಾಮಾತ್ಯನ ಸ್ವರಮೇಳ 
ಕಲಾನಿಧಿಯಲ್ಲಿ ಲಕ್ಷಿತವಾದ ಕೆಲವು ಮೇಳಗಳನ್ನೂ ಅವುಗಳ ಜನ್ಯರಾಗಗಳನ್ನೂ ಚರ್ಚಿಸಿ 
ಖಂಡಿಸುತ್ತದೆ. ರಾಮಾಮಾತ್ಯನು ಹೇಳಿರುವ ಇಪ್ಪತ್ತು ಮೇಳಗಳಲ್ಲಿ ಚ್ಯುತಮಧ್ಯಮ 
ಗಾ೦ಧಾರ-ಅ೦ತರಗಾ೦ಧಾರ, ಚ್ಯುತಷಡ್ಡನಿಷಾದ-ಕಾಕಲಿ ನಿಷಾದ ಎ೦ಬ ಯುಗ್ಮಗಳಲ್ಲಿ 
ಪ್ರತಿನಿಧಿತತ್ತ್ಯದಿಂದ ಸಮಾನತೆಯನ್ನು ಹೇಳಿ ಸಾರ೦ಗನಾಟ-ಕೇದಾರಗೌಲ ಮುಂತಾದ 
ಐದು ಯಮಳಗಳಲ್ಲಿ ಅ೦ತರ್ಭಾವವನ್ನೇ ವಿಧಿಸಿ ಅವನ ಮೇಳಗಳ ಸ೦ಖ್ಯೆಯನ್ನು ಹದಿ 
ನೈದಕ್ಕೆ ಇಳಿಸುತ್ತಾನೆ. ರಾಮಾಮಾತ್ಯನ ಕಾಲದಲ್ಲಿ ಈ ಸ್ವರಯುಗ್ಮಗಳಲ್ಲಿ ಪ್ರತಿನಿಧಿ 
ತತ್ತ್ವವು ಆಗತಾನೇ ರೂಢಿಸಲು ಪ್ರಾರ೦ಭವಾಗುತ್ತಿತ್ತೆ೦ಬುದನ್ನೂ ಅವುಗಳು ಪ್ರತ್ಯೇಕವೂ 
ಸ್ಪತಂತ್ರವೂ ಆದ ಪ್ರಯುಕ್ತಿಯನ್ನು ಪಡೆಯುತ್ತಿದ್ದವೆ೦ಬುದನ್ನೂ ಅವನು ಗಮನಿಸಿಲ್ಲ. 
ಮೇಲ್ಕಂಡ ಸಾರಂಗನಾಟ-ಕೇದಾರ ಗೌಲಗಳಲ್ಲಿ ರಾಗಲಕ್ಷಣಗಳು ಉಪಲಬ್ಧ ಸ್ಥ ಸೈರಮೇಲ 
ಕಲಾನಿಧಿಯಲ್ಲಿ ಸಂಪೂರ್ಣಸಾಮ್ಯವಿರುವಂತೆಯೇ ದೊರೆಯುತ್ತವೆ. ಇದು ತಪ್ಪೇನೋ 
ನಿಜ; ಆದರೆ ಇದರಲ್ಲಿ ಹಸ್ತಪ್ರತಿಯನ್ನು ಪ್ರತಿಮಾಡಿದವರ ದೋಷವಿಲ್ಲವೆ೦ದು ಹೇಳು 
ವುದು ಕಷ್ಟ. 

ಭೈರವಿಯಲ್ಲಿ ಶುದ್ಧಧೈವತಪ್ಪಯೋಗವು ಇರುವುದರಿಂದಲೂ ಶಂಕರಾಭರಣದಲ್ಲಿ 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೩೩ 


ಅ೦ತರಗಾ೦ಧಾರ ಕಾಕಲಿನಿಷಾದಗಳಿರುವುದರಿ೦ದಲೂ ಅವುಗಳನ್ನು ಶ್ರೀರಾಗ ಜನ್ಯ 
ಗಳೆಂದು ರಾಮಾಮಾತ್ಯನು ಹೇಳುವುದನ್ನು ವೆ೦ಕಟಮಖಿಯು ಖಂಡಿಸುತ್ತಾನೆ. ಹಾಗೆಯೇ 
ಗೌಲೀರಾಗವು ಶ್ರೀರಾಗಜನ್ಯವೆ೦ಬುದನ್ನೂ ಪಾಡೀ ಮತ್ತು ಆರ್ದ್ವದೇಶಿಗಳ ಶುದ್ಧ 
ರಾಮಕ್ರೀಜನ್ಯತ್ವವನ್ನೂ ಕರ್ಣಾಟಕಗೌಲದ ಜನಕತ್ವವನ್ನೂ ಘಂಟಾರವ ಕನ್ನಡಗೌಲ 
ಜನ್ಯತ್ಚವನ್ನೂ ಅವನು ಅಲ್ಲಗಳೆಯುತ್ತಾನೆ. ಇದೇ ರೀತಿಯಲ್ಲಿ ನಾದರಾಮಕ್ರಿಯೆಗೆ 
ಸಾಧಾರಣಗಾ೦ಧಾರದ ಬದಲು ಅ೦ತರಗಾ೦ಧಾರವು ಪ್ರಯೋಗವಾಗಬೇಕೆಂದೂ ರೀತಿ 
ಗೌಲವು ಸ್ವತ೦ತ್ರ ಮೇಳವಾಗದೆ ಭೈರವಿಯಲ್ಲಿ ಜನ್ಯವಾಗುತ್ತದೆ೦ದೂ ಕೇದಾರಗೌಲದಲ್ಲಿ 
ಚ್ಯುತಷಡ್ಡನಿಷಾದದ ಬದಲು ಕೈಶಿಕಿನಿಷಾದವು ಬರುತ್ತದೆ೦ದೂ ಹೆಜ್ಜುಜ್ಜೀರಾಗದಲ್ಲಿ 
ಕಾಕಲಿನಿಷಾದದ ಬದಲು ಶುದ್ದನಿಷಾದವಿರಬೇಕೆ೦ದೂ ಕಾ೦ಭೋಜಿ ರಾಗಕ್ಕೆ ಕಾಕಲಿ 
ನಿಷಾದವು ಬರದೆ ಕೈಶಿಕಿನಿಷಾಧವಿರುತ್ತದೆ೦ದೂ ತುಂಬಾ ಘಾಟು ಇರುವ ಶೈಲಿಯಿಂದ 
ವಾದಿಸುತ್ತಾನೆ. ಇದರಲ್ಲಿ ಬಹುಪಾಲು ಕಾಲದೇಶಗಳ ವ್ಯತ್ಯಾಸದಿಂದ ಆದ ರಾಗಲಕ್ಷಣ 
ಭೇದಗಳು ; ಇದರಲ್ಲಿ ಸರಿತಪ್ಪಿನ ಪ್ರಶ್ನೆ ಏಳುವುದಿಲ್ಲ. ರಾಮಾಮಾತ್ಯನು ಹೇಳಿರುವ 
ಮೇಲ್ಕಂಡ ರಾಗಲಕ್ಷಣಗಳು ಸ್ವರಮೇಲಕಲಾನಿಧಿಯ ಕಾಲದೇಶಗಳಲ್ಲಿ ಸಮಂಜಸ 
ವಾಗಿಯೇ ಇದ್ದಿರಬೇಕು. ಏಕೆಂದರೆ ಹೆಚ್ಚುಕಡಿಮೆ ಇದೇ ಕಾಲದಲ್ಲಿ ಪೋಲೂರಿ 
ಗೋವಿಂದಕವಿಯ ರಾಗತಾಳಚಿ೦ತಾಮಣಿಯಲ್ಲಿ ಈ ಎಲ್ಲ ರಾಗಲಕ್ಷಣಗಳಿಗೂ 
ಸ೦ಪೂರ್ಣ ಸಮ್ಮತಿಯು ದೊರೆಯುತ್ತದೆ. 

ರಾಗವರ್ಗೀಕರಣದಲ್ಲಿ ನಮ್ಮ ಲಾಕ್ಟಣಿಕರು ಬಹು ಸಮರ್ಪಕವಾದ ಪದ್ಧತಿ ಒ೦ದನ್ನು 
ಬೆಳೆಸಿದ್ದಾರೆ. ಮೇಳಕರ್ತರಾಗದಲ್ಲಿನ ರಾಗವು ಪ್ರಧಾನತಮವೆ೦ದೋ ಸ್ವಯಂಪೂರ್ಣ 
ವೆ೦ದೋ ಭಾವಿಸಿ ಅದನ್ನು ರಾಗಾ೦ಗವೆ೦ದು ಕರೆಯಲಾಗುತ್ತದೆ. ಇದನ್ನು ಜನಕಸ್ಥಾನ 
ದಲ್ಲಿದೆ ಎಂದು ಎಣಿಸಿಕೊಂಡು ಆಯಾ ಮೇಳದ ಉಳಿದೆಲ್ಲ ರಾಗಗಳನ್ನು ಅದರ 
ಜನ್ಯರಾಗಗಳೆ೦ದು ವ್ಯವಹರಿಸಲಾಗುತ್ತದೆ. ಜನಕ-ಜನ್ಯ ಸಂಬಂಧವನ್ನು ಎರಡು ದೃಷ್ಟಿ 
ಕೋನಗಳಿಂದ ನಿರ್ಣಯಿಸಿ ರಾಗಗಳನ್ನು ವರ್ಗೀಕರಿಸಲಾಗುವುದು. ಮೊದಲನೆಯದು 
- ಅಂಗ-ತತ್ತ್ವ, ಇದರಲ್ಲಿ ಜನಕವು ಅಂಗಿ, ಜನ್ಯವು ಅಂಗ. ರಾಗಾ೦ಗದ (-ಮೇಳಕರ್ತದ 
= ಜನಕರಾಗದ) ಭಾವವನ್ನು ಆಂಶಿಕವಾಗಿಯೋ ಸದೃಶವಾಗಿಯೋ ಪಡೆದುಕೊಂಡ 
ಜನ್ಯರಾಗವು ಉಪಾಂಗ ; ಇದನ್ನು ಕ್ರಿಯಾಪ್ರ ಚೋದಿತ ಅಥವಾ ಕ್ರಿಯಾಪ್ರಚೋದಕ 
ಸನ್ನಿವೇಶದಲ್ಲಿ ಅಭಿವ್ಯಕ್ತಗೊಳಿಸುವ ಜನ್ಯರಾಗವು ಕ್ರಿಯಾ೦ಗ ; ಎರಡು ಅಥವಾ ಹೆಚ್ಚು 
ಮೇಳಗಳ ರಾಗಭಾವಗಳನ್ನು ಮಿಶ್ರಿತವಾಗಿ ಆದರೆ ಆಂಶಿಕವಾಗಿ ಪಡೆದುಕೊಂಡ ಜನ್ಯ 
ರಾಗಕ್ಕೆ ಭಾಷಾ೦ಗವೆ೦ದು ಸಂಜ್ಞೆ ಈ ರಾಗವರ್ಗಗಳ ಸಂಜ್ಯೆಗಳನ್ನು ವೆಂಕಟಮಖಿಯು 
 ಅರ್ಥೈಸದೆಯೇ ಐದನೆಯ ಪ್ರಕರಣದಲ್ಲಿ ಬಳಸಿಕೊಳ್ಳುತ್ತಾನೆ. 

ಎರಡನೆಯ ದೃಷ್ಟಿಯಲ್ಲಿ ಆಯಾ ರಾಗವು, ಬಳಸತಕ್ಕ ಸ್ವರಗಳ ಸಂಖ್ಯೆಯಿಂದ 
ರಾಗಗಳನ್ನು ವರ್ಗೀಕರಿಸಲಾಗುತ್ತದೆ. ಏಳೂ ಸ್ವರಗಳು (ಆರೋಹಣ ಮತ್ತು ಅವ 
ರೋಹಣಗಳಲ್ಲಿ ಪ್ರತ್ಯೇಕವಾಗಿ ಅಥವಾ ಒಟ್ಟಿನಲ್ಲಿ) ಇರುವುದು ಸಂಪೂರ್ಣ. ಆರು 


೩೩೪ ಕರ್ಣಾಟಕಸ೦ಗೀತವಾಹಿನಿ 


ಸ್ವರಗಳಿರುವುದು ಷಾಡವ. ಔಡುವದಲ್ಲಿ ಐದು ಸ್ವರಗಳಿರುತ್ತವೆ. ಸ್ವರಾ೦ತರದಲ್ಲಿ ನಾಲ್ಕೇ 
ಸ್ವರಗಳಿರುತ್ತವೆ ; ಇದರಲ್ಲಿ ರಾಗತ್ವವು ಅಲ್ಪವಾಗಿರುತ್ತದೆ. ಮೂರು, ಎರಡು ಅಥವಾ 
ಒ೦ದು ಸ್ವರಗಳು ರಾಗವನ್ನು ಉ೦ಟುಮಾಡಲಾರವು (ಮೂರು ಸ್ವರಗಳ ಸ್ವಯಂಭೂ 
ಸ್ವರರಾಗ ಮುಂತಾದವು ಸ೦ಗೀತವಸ್ತುಸ೦ಗ್ರಹಾಲಯಕ್ಕೆ ಸೇರಲು ಯೋಗ್ಯವಾದ ಅಪ 
ರೂಪ ರಾಗಗಳು ; ಆದರೆ ರೂಢಿಯಲ್ಲಿ ನಿಲ್ಲಲು ಅಸಮರ್ಥವಾದವುಗಳು). ಮೇಳಕರ್ತ 
ಗಳಿಗೆ ಶುದ್ಧಸಂಪೂರ್ಣತ್ವದ ಎಂದರೆ ಆರೋಹಣಾವರೋಹಣಗಳಲ್ಲಿ ಎರಡರಲ್ಲಿಯೂ 
ಸಪ್ತಸ್ವರಗಳು ಕ್ರಮವಾಗಿ ಇರುವುದರ ವಿವಶ್ಸೆಯು ವೆ೦ಕಟಮಖಿಯಲ್ಲಿ ಇದ್ದಂತೆ 
ತೋರುವುದಿಲ್ಲ. ಈ ಮೇಳಕರ್ತವು ರಾಗಾ೦ಗವೂ ಶುದ್ಧಸ೦ಪೂರ್ಣವೂ ಆಗಿರಬೇಕೆ೦ಬ 
ಸಮೀಕರಣವು ನಮ್ಮ ಸಂಗೀತದಲ್ಲಿ ಬಂದುದು ಹತ್ತೊಂಬತ್ತನೆಯ ಶತಮಾನದ 
ಮಧ್ಯದ ಸುಮಾರಿಗೆ. wu 


ರಾಗಪ್ರಕರಣ 

ಚತುರ್ದ೦ಡೀಪ್ರಕಾಶಿಕೆಯ ಐದನೆಯ ಪ್ರಕರಣದ ಪ್ರಾರಂಭದಲ್ಲಿ ರಾಗದ ದಶಲಕ್ಷಣ 
ಗಳನ್ನು ಸಂಗ್ರಹವಾಗಿ ಆದರೆ ಸ್ಪಷ್ಟವಾಗಿ ಕೊಟ್ಟಿದೆ. ಇದರ ನಂತರ ಒಂದೊಂದೇ ಸ್ವರವು 
ಗ್ರಹಾ೦ಶನ್ಯಾಸವಾಗಿರುವ ರಾಗಗಳನ್ನೆಲ್ಲ ರಾಶಿಮಾಡಿ, ಅವುಗಳನ್ನು ಉಪಾಂಗ ಭಾಷಾಂಗ 
ಗಳನ್ನಾಗಿ ವಿಂಗಡಿಸಿ, ಅವುಗಳಲ್ಲಿರುವ ವಾದಿ-ಸ೦ವಾದಿ-ಅನುವಾದಿ-ವಿವಾದಿಗಳನ್ನು ನಿರೂ 
ಪಿಸುತ್ತ ವೆ೦ಕಟಮಖಿಯು ಐವತ್ತೈದು ಜನ್ಯರಾಗಗಳನ್ನು ನಿರೂಪಿಸಿದ್ದಾನೆ. ಈ ಜನ್ಯ 
ರಾಗಗಳನ್ನು ದಿವಸದ ಯಾವ ಯಾವ ಭಾಗದಲ್ಲಿ ಹಾಡಬೇಕೆಂದು ಇಲ್ಲಿ ವಿಧಿಸಿದೆ. 
ಉಪಾ೦ಗರಾಗಗಳ ಆರೋಹಣದಲ್ಲಿ ಅಥವಾ ಅವರೋಹಣದಲ್ಲಿ ಯಾವ ಸ್ವರಗಳನ್ನು 
ಬಿಡಬೇಕೆಂಬುದರ ನಿರ್ದೇಶವೂ ಇಲ್ಲಿದೆ. 

ರಾಗಾ೦ಗವು ಅ೦ದು ಜನಕರಾಗವಾಗಿರಬೇಕಾಗಿರಲಿಲ್ಲವೆ೦ಜುದಕ್ಕೆ ಧನ್ಯಾಸಿಯನ್ನು 
ಶ್ರೀರಾಗಜನ್ಯವಾದ ರಾಗಾ೦ಗವೆ೦ದು ಲಕ್ಷಿಸುವದು ಒ೦ದು ಉದಾಹರಣೆ. ಅ೦ತೆಯೇ 
ಸ೦ಪೂರ್ಣರಾಗವೂ ಮೇಳಕರ್ತೃ್ಯವೂ ಆಗಿರಬೇಕಾಗಿರಲಿಲ್ಲವೆ೦ಬುದಕ್ಕೆ ದೇವಾಗಾ೦ಧಾರಿ, 
ನಾಗಧ್ದನಿ, ಗುರ್ಜರಿ, ನಾರಾಯಣ ದೇಶಾಕ್ಷಿ ಮುಂತಾದ ರಾಗಗಳು ನಿದರ್ಶನ. ಕೆಲವು 
ರಾಗಗಳ ಮೇಳಕರ್ತೃ್ಯತ್ವದ ವಿಷಯದಲ್ಲಿ ಈ ಕಾಲದಲ್ಲಿ ಸ೦ದಿಗ್ಬತೆಯೂ ಇತ್ತೆಂದು 
ತೋರುತ್ತದೆ..ಏಕೆ೦ದರೆ, ಗಾಲ, ಭೈರವಿ: ಮತ್ತು ಕೇದಾರಗೌಲಗಳನ್ನು ಈ ಪ್ರಕರಣದಲ್ಲಿ 
ಮೇಳಕೆರ್ತಗಳನ್ನಾಗಿಯೂ ಜನ್ಯರಾಗಗಳನ್ನಾಗಿಯೂ ವ್ವವಹರಿಸಲಾಗಿದೆ. ಮೇಲ್ಕಂಡ ೫೫ 
ಜನ್ಯರಾಗಗಳಲ್ಲಿ ಹೆಚ್ಚಿನ ಸ೦ಖ್ಯೆಯವು ಗೌಲ, ಶ್ರೀ ಮತ್ತು ಶಂಕರಾಭರಣ ಮೇಳಗಳಲ್ಲಿ 
ಅಡಕವಾಗಿವೆ. ಇದು ಇಂದಿಗೂ ಹಾಗೆಯೇ ಇದೆ ಎಂಬುವುದು ಗಮನಾರ್ಹವಾಗಿದೆ. 
ವೆಂಕಟಿಮಖಿಯು ವರ್ಣಿಸುವ ಜನ್ಯರಾಗಗಳಲ್ಲಿ ಎರಡು : ವಿಶೇಷವಾಗಿ ಗಮನಾರ್ಹ 
ವಾಗಿವೆ. ಸಿಂಹರವವೆ೦ಬ ರಾಗವೊಂದನ್ನು ತಾನೇ ಎತ್ತಿ ಹಿಡಿದುದಾಗಿಯೂ, ಈ ಹೆಸರಿನ 
ಮೇಳವನ್ನು ತಾನೇ ಕಲ್ಪಿಸಿದ್ದಾಗಿಯೂ ಅವನು ಹೇಳುತ್ತಾನೆ. ಇ೦ದು ಪ್ರಸಿದ್ಧವಾಗಿರುವ 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೩೫ 


ಸಿಂಹೇಂದ್ರಮಧ್ಯಮವೆಂಬ ರಾಗವೂ ಮೇಳವೂ ಇದೇ. ಇದೇ ರೀತಿಯಲ್ಲಿ ಜಯಂತ 
ಸೇನೆಯನ್ನು ರಘುನಾಥಭೂಪಾಲನು ಸೃಷ್ಟಿಸಿದ್ದೆ೦ದು ಸ೦ಗೀತಸುಧೆಯಲ್ಲಿದೆ. ಈ ರಾಗವು 
ಈಗಲೂ ರೂಢಿಯಲ್ಲಿದೆಯಷ್ಟೆ. ಇಲ್ಲಿ ಸ್ವಾರಸ್ಯದ ಸಂಗತಿಯೆಂದರೆ ಕ್ರಿ. ಶ. ೧೨.೨೨ರಷ್ಟು 
ಹಿಂದೆಯೇ ಸೋಮರಾಜದೇವನು ಸಿಂಹರವವನ್ನೂ "ಜಯ೦ತ'ವನ್ನೂ ತನ್ನ ಉದ್ಭಟ 
ಕಾವ್ಯದಲ್ಲಿ ಉಲ್ಲೇಖಿಸುತ್ತಾನೆ. ಈ ರಾಗಗಳು ಕನ್ನಡ ನಾಡಿನಿ೦ದ ನೆರೆಹೊರೆಯ ಸೀಮೆ 
ಗಳಿಗೆ ಹರಡಿದವು ಎಂಬುದು ಸ್ಪಷ್ಟವಾಗಿದೆ. ಇವುಗಳನ್ನು ತಮಿಳುನಾಡಿನಲ್ಲಿ ಹೊಸದಾಗಿ 
ಸ್ಥಾಪಿಸಿದವು ಎಂಬ ಅರ್ಥದಲ್ಲಿ ಇವರು ಹೀಗೆ ಹೇಳಿಕೊಂಡಿರಬಹುದು ; ಸಿ೦ಹರವಕ್ಕೆ 
ಮೇಳತ್ವವನ್ನು ಹೊಸದಾಗಿ ಕಲ್ಪಿಸಿದೆನೆಂಬ ಅರ್ಥದಲ್ಲಿ ವೆ೦ಕಟಮಖಿಯು ಹೀಗೆ ಹೇಳಿ 
ದ್ಲಾನೆಂದು ತೋರುತ್ತದೆ. 


ದೇಶೀರಾಗಗಳು 

ಈ ಪ್ರಕರಣದಲ್ಲಿ ಕಂಡುಬರುವ ಇನ್ನೂ ಕೆಲವು ಸ್ವಾರಸ್ಯವಾದ ಸಂಗತಿಗಳನ್ನಿಲ್ಲಿ 
ಪ್ರಸ್ತಾಪಿಸಬಹುದು. ಕಲ್ಯಾಣಿ ಮತ್ತು ಪಂತುವರಾಳಿಗಳೆರಡೂ ತಂಜಾವೂರಿನಲ್ಲಿ ಆಗ 
ತಾನೇ ಪ್ರವೇಶಿಸುತ್ತಿದ್ದ ಹಾಗೆ ಕಾಣುತ್ತದೆ. ಕಲ್ಯಾಣಿ ಮೊದಲಾದವುಗಳು ದೇಶೀಯ 
ರಾಗಗಳೆಂದು ವೆ೦ಕಟಮಖಿಯೆನ್ನುತ್ತಾನೆ. ರಾಮಾಮಾತ್ಯನಲ್ಲಿ ಈ ರಾಗದ ಉಲ್ಲೇಖ 
ವಿಲ್ಲ. ಪ೦ಡರೀಕವಿಠಲನು “ಕಲ್ಕಾಣ'ವನ್ನು ತನ್ನ ರಾಗಚಂದ್ರೋದಯದಲ್ಲಿ ಷಣ್ಮುಖ 
ಪ್ರಿಯ(೫೬)ಕ್ಕೆ ಪರಸ್ಪರವಾಗಿಯೂ ರಾಗಮ೦ಜರೀ, ರಾಗಮಾಲಾಗಳಲ್ಲಿ ಮೇಚಕಲ್ಯಾಣಿ 
(೬೫)ಗೆ ಪರಸ್ಪರವಾಗಿಯೂ ವರ್ಣಿಸುತ್ತಾನೆ. ಸೋಮನಾಥನು ಕಲ್ಯಾಣಿಯನ್ನು 
ಸಿ೦ಂಹೇದ್ರಮಧ್ಯಮ(೫೭)ಕ್ಕೆ ಪರಸ್ಪರವಾಗಿ ತನ್ನ ರಾಗವಿಬೋಧದಲ್ಲಿ ನಿರೂಪಿಸುತ್ತಾನೆ. 
ಈ ನಾಲ್ಕು ಗ್ರ೦ಥಗಳು ರಚಿತವಾದುದು ಉತ್ತರ ಭಾರತದಲ್ಲಿ, ಹಿ೦ದೂಸ್ಥಾನೀಸ೦ಗೀತದ 
ಪ್ರಭಾವವು ಹೆಚ್ಚಾಗಿದ್ದಾಗ. ರಾಗಚಂದ್ರೋದಯ, ರಾಗಮಾಲಾಗಳು ಮುಸಲ್ಮಾನ ದೊರೆ 
ಗಳ ಆಶ್ರಯದಲ್ಲಿ ರಚಿತವಾದವುಗಳು. ಹೀಗಾಗಿ ವೆ೦ಕಟಮಖಿಯು ಕಲ್ಕಾಣಿಯನ್ನು 
"ತುರುಷ್ಕಾಣಾಮತಿಪ್ರಿಯಃ' ಎ೦ದು ವಿಶೇಷಿಸಿರುವುದು ಸಮರ್ಥನೀಯವಾಗಿದೆ. ಅವನ 
ಕಾಲದಲ್ಲಿ ಕಲ್ಯಾಣಿಯು ಹೊಸದಾಗಿದ್ದರೂ ತುಂಬ ಜನಪ್ರಿಯವಾಗಿದ್ದಿರಬೇಕು. ಎಂದೇ 
ಅದಕ್ಕೆ ಒಂದು ಸ್ವತಂತ್ರಮೇಳತ್ವವನ್ನೇ ಕಲ್ಪಿಸಿದ್ದಾನೆ. ಆದರೆ ಸಂಪ್ರದಾಯವಾದಿಗಳು 
ಅದನ್ನಿನ್ನೂ ಪೂರ್ತಿ ಒಪ್ಪಿಕೊಂಡಿರಲಿಲ್ಲ ಎಂದು ತೋರುತ್ತದೆ. ಇದರಿಂದಾಗಿಯೇ 
ಅವನು ಅದನ್ನೂ ಅ೦ತಹ ಇತರ ಹಲವು ದೇಶೀರಾಗಗಳನ್ನೂ ಕುರಿತು 

ದೇಶೀಯರಾಗಾಃ ಕಲ್ಯಾಣೀಪ್ರಮುಖಾಃ ಸಂತಿ ಕೋಟಿಶಃ | 
ಗೀತಠಾಯಪ್ರಬಂಧೇಷು ನೈತೇ ಯೋಗ್ಯಾಃ ಕದಾಚನ ॥ 
(ಚತುರ್ದ೦ಡೀಪ್ರಕಾಶಿಕಾ ೫.೧೦೬) 

ಎನ್ನುತ್ತಾನೆ. "ಕೋಟಿಶಃ' ಎನ್ನುವುದ೦ತೂ ಉತ್ಪ್ರೇಕ್ಷೆಯ ಪರಮಾವಧಿಯೇ ಸರಿ. 

ಅವನು ಉಲ್ಲೇಖಿಸಿರುವ ಇನ್ನೊ೦ದೇ ದೇಶೀರಾಗವೆ೦ದರೆ ಪಂತುವರಾಲೀ. ಇದು 


೩೩೬ ಕರ್ಣಾಟಕಸ೦ಗೀತವಾಹಿನಿ 


ಆಗಿನ ಕಾಲದಲ್ಲಿ 'ಪಾಮರಪ್ರಿಯ'ವಂತೆ ; 'ಗೀತಠತಾಯಪ್ರಬಂ೦ಧಾನಾ೦ ದೂರಾದ್‌ ದೂರ 
ತರಃ ಸ್ಮೃತಃ' ಅಂತೆ. ಈ ರಾಗವು ಆಂಧ್ರದೇಶದ ಜಾನಪದ ಪ್ರಭಾವದಿಂದ ಬಂದು 
ಸೇರಿಕೊ೦ಡು ಶ್ರೀಸಾಮಾನ್ಯರಿಗೆ ಎ೦ದರೆ "ಪಾಮರ'ರಿಗೆ ಹೆಚ್ಚು ರ೦ಜನಾಸ್ಪದವಾಗಿ 
ದ್ವಿರಬೇಕು. ಶುದ್ಧಸ್ಪರಸಪ್ತಕದಲ್ಲಿ ಶುದ್ಧ ಮಧ್ಯಮಸ್ವರಸ್ಥಾನವನ್ನು ಪ್ರತಿಮಧ್ಯಮಕ್ಕೆ 
ಏರಿಸಿ, ಶುದ್ಧನಿಷಾದವನ್ನು ಕಾಕಲಿಗೇರಿಸಿ ಪ್ರಾಚೀನರು ಇದನ್ನು ವರಾಟೀ, ವರಾಲೀ 
ಎಂದು ವ್ಯವಹರಿಸುತ್ತಿದ್ದರು. ಇದನ್ನು ಶ್ರೀವಿದ್ಯಾರಣ್ಕರು ವರಾಟಿಯೆ೦ದೂ ರಾಮಾ 
ಮಾತ್ಯ, ಪಂಡರೀಕವಿಠಲ, ವೆ೦ಕಟಮಖಿಗಳು ಶುದ್ಧವರಾಟಿಯೆಂದೂ ಕರೆದಿದ್ದಾರೆ. 
ಇದರಲ್ಲಿನ ಶುದ್ಧಗಾ೦ಧಾರವು ಸಾಮಾನ್ಯ ಜನರಿಗೆ ("ಪಾಮರ'ರಿಗೆ) ಕ೦ಠದುಸ್ಸಾಧ್ಯವಾಗಿ 
ದ್ಹುದರಿ೦ದ ಅದನ್ನು ಸಾಧಾರಣಗಾ೦ಧಾರಸ್ಥಾನಕ್ಕೆ ಏರಿಸಿ ಹಾಡುತ್ತಿದ್ದಿರಬೇಕು. ಹೀಗೆ 
"ಶುದ್ಧ' ವರಾಲಿಯು "ಪಂತು'ವರಾಲಿ ಆಯಿತು. ಪ೦ತು ಎಂದರೆ ತೆಲುಗಿನಲ್ಲಿ ಶ್ರೇಷ್ಠ, 
ಉತ್ತಮ ಎಂದು ಅರ್ಥವಿರುವಂತೆಯೇ ಒಂದು ಜಾತಿಯನ್ನು ಸೂಚಿಸುವ ಶಬ್ದವೂ 
ಹೌದಷ್ಟೆ. ಇದೆಷ್ಟೇ ಪಾಮರಪ್ರಿಯವಾಗಿದ್ದರೂ, ಅಥವಾ ಇದೇ ಕಾರಣದಿ೦ದ, ಅದಕ್ಕೆ 
ಮೇಳ ಕರ್ತೃತ್ವದ ಗೌರವಸ್ಥಾನವನ್ನು ವೆ೦ಕಟಮಖಿಯು ಕಲ್ಪಿಸಿಕೊಟ್ಟಿದ್ದಾನೆ. ಪುನಃ 
ಸುಮಾರು ನೂರುವರ್ಷಗಳ ನ೦ತರದಲ್ಲಿ ಇದರ ಗಾ೦ಧಾರವು ಮತ್ತಷ್ಟು ಏರಿ ಅ೦ತರ 
ಸ್ವರವಾಗಿ ಮಾರ್ಪಟ್ಟು ವೆ೦ಕಟಮಖಿಯು ಲಕ್ಷಿಸಿದ ಶುದ್ಧರಾಮಕ್ರಿಯೆಯೊಡನೆ ಅಥವಾ 
ಇ೦ದಿನ ಕಾಮವರ್ಧಿನಿ(೫೧)ಯೊಡನೆ ಸಾಮ್ಯಗೊಂಡಿತು. 


ಪೂರ್ವಾಚಾರ್ಯ ಪ್ರ ಭಾವ 

ಚತುರ್ದ೦ಡೀಪ್ರಕಾಶಿಕೆಯು ರಾಮಾಮಾತ್ಯನನ್ನು ಮುಕ್ತಕಂಠದಿಂದ ಖಂಡಿಸಿ ತೆಗಳಿ 
ದ್ದರೂ ಅವನು ಹೇಳಿದ ಒಂದು ರಾಗವರ್ಗೀಕರಣವನ್ನು ಆಕರಸ್ಮರಣೆಯಿಲ್ಲದೆ ಎರವಲು 
ತೆಗೆದುಕೊ೦ಡಿರುವುದನ್ನು ಈ ಪ್ರಕರಣಾಂತ್ಕದಲ್ಲಿ ಗಮನಿಸಬಹುದು. ರಾಮಾಮಾತ್ಯನು 
ಗೀತಪ್ರಬ೦ಧಠಾಯಾಲಾಪಗಳ ರಚನೆಗೆ ಯೋಗ್ಯತಾದೃಷ್ಟಿಯಿ೦ದ ರಾಗಗಳನ್ನು ಉತ್ತಮ, 
ಮಧ್ಯಮ ಮತ್ತು ಅಧಮವೆಂದು ವಿಂಗಡಿಸಿದ್ದಾನೆ. ಪೋಲೂರಿಗೋವಿ೦ದಕವಿಯು ರಾಗ 
ತಾಳಚಿ೦ತಾಮಣಿಯಲ್ಲಿ ಇದನ್ನು ಅನುಸರಿಸಿದ್ದಾನೆ. ವೆಂಕಟಮಖಿಯು "ಈ ಐವತ್ತೈದು 
ಜನ್ಯರಾಗಗಳನ್ನು ನನ್ನ ಗುರುವಾದ ತಾನಪ್ಪಾರ್ಯರು ಗೀತರಾಯಪ್ರಬಂಧಗಳಿಗೆ ಅರ್ಹ 
ವೆಂದು ಪ್ರವರ್ತಿಸಿದರು ; ಇವನ್ನು ನಾನು ಸ್ಫುಟವಾಗಿ ಲಕ್ಷಿಸಿದ್ದೇನೆ (ಅಷ್ಟೆ)' ಎ೦ದು 
ಹೇಳಿದ್ದಾನೆ. ಈ ಪ್ರಕರಣದ ಕಡೆಯ ನಾಲ್ಕು ಶ್ಲೋಕಗಳಲ್ಲಿ ಪ್ರತಿಯೊ೦ದರಲ್ಲಿಯೂ 
ರಾಗಗಳು ಪ್ರಬಂಧಗೀತಠಾಯಗಳಿಗೆ ಯೋಗ್ಯವಾದವುಗಳು, ಅಯೋಗ್ಯವಾದವುಗಳು 
ಎಂಬ ರೀತಿಯಲ್ಲಿ ಸ್ಪಷ್ಟವಾಗಿ ವಿಂಗಡಿಸಿದ್ದಾನೆ ; ಇವುಗಳನ್ನು ಉತ್ತಮಮಧ್ಯಮಾಧಮ 
ಗಳೆಂದು ಕರೆಯದಿದ್ದರೂ ಇಲ್ಲಿ ಈ ವಿವಕ್ಸೆಯು ಧ್ವನಿತವಾಗಿಯೇ ಇದೆ. ಅಲ್ಲದೆ ಪ್ರಬಂಧ 
ಗೀತಠಾಯಾಲಾಪಗಳನ್ನು ಚತುರ್ದ೦ಡೀಗಳಿ೦ದು ತಾನಪ್ಪನೂ'ವೆಂಕಟಮಖಿಯೂ ಸ್ಪಷ್ಟ 
ವಾಗಿ ಕರೆದಿದ್ದಾರೆ, ನಿಜ. ಆದರೆ ಇವುಗಳೇ ಸ೦ಗೀತದ ನಾಲ್ಕು ಆಧಾರಸಾಮಗ್ರಿಯೆ೦ಬ 


ನಾದಯಜ್ಞದೀಕ್ಬಿತ ವೆಂಕಟಮಖಿ ೩೩೭ 


ಇಂಗಿತವು ರಾಮಾಮಾತ್ಯನ ಸ್ವರಮೇಳಕಳಾನಿಧಿಯ ರಾಗಪ್ರಕರಣದಲ್ಲಿ ಸ್ಫುಟವಾಗಿ 
ಗೋಚರಿಸುತ್ತದೆ. ಅಲ್ಲಿ ಚತುರ್ದ೦ಡಿಯೆ೦ಬ ಹೆಸರೇನೂ ಇಲ್ಲ. ಆದರೆ ಸ್ವತಃ ಕನ್ನಡಿಗನೇ 
ಆಗಿದ್ದ ರಾಮಾಮಾತ್ಯನಿಗೆ ಈ ಕಲ್ಪನೆಯ ಪರಿಚಯವು ಚೆನ್ನಾಗಿಯೆ ಇದ್ದಿರಬೇಕು. 

ವೆಂಕಟಿಮಖಿಯು ತನ್ನ ಆಕರವಾದ ಮೂಲಗ್ರಂಥಗಳನ್ನೂ ಅವುಗಳ ಕರ್ತರನ್ನೂ 
ಸ್ಮರಿಸಿಕೊಳ್ಳುವುದು ಹೆಚ್ಚಾಗಿ ರಾಗಪ್ರಕರಣದಲ್ಲಿ ಮತ್ತು ಪ್ರಬ೦ಧಾಧ್ಕಾಯದಲ್ಲಿ. ಈ 
ರಾಗಪ್ರಕರಣದಲ್ಲಿ ಅವನು ಭರತ, ಮತಂಗ, ಶಾರ್ಜ್ಜ್ಣದೇವ, ವಾತಾತ್ಮಜನ್ಮ (ಆ೦ಜ 
ನೇಯ), ಮತ್ತು ತಾನಪ್ಪ--ಇವರುಗಳನ್ನು ಸ್ಮರಿಸಿಕೊಳ್ಳುತ್ತಾನೆ, ಅಥವಾ ಲಕ್ಷಣಕ್ಕಾಗಿ 
ಆಶ್ರಯಿಸುತ್ತಾನೆ. ಶಾರ್ಜ್ಣದೇವನು ಇನ್ನೂರ ಅರವತ್ತನಾಲ್ಕು ರಾಗಗಳನ್ನು ವರ್ಣಿಸು 
ತ್ತಾನೆಂಬ ಉಲ್ಲೇಖವೊಂ೦ದನ್ನು ಬಿಟ್ಟರೆ ಉಳಿದ ಉಲ್ಲೇಖಗಳೆಲ್ಲವೂ ಸುಳ್ಳು. ಉದಾ 
ಹರಣೆಗೆ, ಶಾರ್ಜ್ಣದೇವನು ಭೂಪಾಲರಾಗವನ್ನು ಹೇಳುವುದೇ ಇಲ್ಲ ; ಇನ್ನು ಅದನ್ನು 
ರಾಗಾಂಗವೆಂದು ವರ್ಗೀಕರಿಸುವುದು ದೂರವೇ ಉಳಿಯಿತು. ಭರತನು ರಾಗಗಳನ್ನೇ 
ವರ್ಣಿಸುವುದಿಲ್ಲ ; ಅವನಿಗೆ ಶುದ್ಧರಾಮಕ್ರೀ, ಕೇದಾರಗೌಳಗಳ ಪರಿಚಯವು ಖಂಡಿತ 
ವಾಗಿಯೂ ಇದ್ದಿರಲಾರದು. ಮತ೦ಗನು ರಾಗದಶಲಕ್ಟಣಗಳನ್ನು ಹೇಳುತ್ತಾನೆಂದು 
ವೆ೦ಕಟಮಖಿಯು ಉಲ್ಲೇಖಿಸುತ್ತಾನಾದರೂ ಮತಂ೦ಗನು ಜಾತಿಗಳಿಗೆ ಇವುಗಳನ್ನು ಹೇಳಿ 
ದ್ಹಾನೆಯೇ ಹೊರತು ರಾಗಲಕ್ಷಣಸಂದರ್ಭದಲ್ಲಿ ಪ್ರಸ್ತಾಪಿಸಿಯೇ ಇಲ್ಲ. ಮತ೦ಗನಾಗಲಿ 
ಭರತನಾಗಲಿ ಗುರ್ಜರಿ, ಭಿನ್ನಷಡ್ಡ ಮತ್ತು ರೇವಗುಪ್ತಿಗಳನ್ನು ರಿ-ನ್ಯಾಸಗ್ರಹಾ೦ಶಗಳೆ೦ದು 
ಎಲ್ಲಿಯೂ ಹೇಳಿಲ್ಲ. ಹೀಗೆಯೇ ವಸ೦ತಭೈರವಿಯನ್ನು ಆ೦ಜನೇಯನಿಗೆ ಆರೋಪಿ 
ಸುವುದಕ್ಕೆ ಯಾವ ಆಧಾರವೂ ಇಲ್ಲ. ತನ್ನ ಗ್ರ೦ಥಗೌರವವನ್ನು ಪಾಮರರಲ್ಲಿ ಅಥವಾ 
ಪ್ರಸಿದ್ಧನಾಮಗಳ ಉಲ್ಲೇಖದಿಂದ ಬೆರಗುಭಕ್ತಿಗಳನ್ನು ಭಾವಿಸುವ ಲಕ್ಷ್ಯಕಾರರಲ್ಲಿ 
ಉಂಟುಮಾಡಲು ಮಾತ್ರ ಈ ಯುಕ್ತಿಯನ್ನು ವೆ೦ಕಟಮಖಿಯು ಬಳಸಿದ್ದಾನೆಂದು 
ತಿಳಿಯಬೇಕಾಗುತ್ತದೆ. ಅವನ ತಂದೆ ಗೋವಿ೦ದದೀಕ್ಷಿತನೂ ಈ ದೋಷದಿಂದ ಮುಕ್ತ 
ನಲ್ಲ. ಸ್ವಮತದಿ೦ದ ಅಥವಾ ಲಕ್ಷ್ಯ ಸಮ್ಮತಿಯಿ೦ದ ಈ ಸ೦ಗತಿಯನ್ನು ಅವರು ಹೇಳಿ 
ದ್ದರೆ ಸಾಕಾಗಿತ್ತು. 


'ಆಲಾಪಪ್ರ ಕರಣ 

ಚತುರ್ದ೦ಡೀಪ್ರಕಾಶಿಕೆಯಲ್ಲಿ ಆರನೆಯ ಪ್ರಕರಣವು ಆಲಾಪವನ್ನು ನಿರೂಪಿಸುತ್ತದೆ. 
ರಾಗಾಲಾಪನೆಯ ವಿವಿಧ ಅವಯವಗಳಾದ ಆಕ್ಷಿಪ್ತಿಕಾ, ರಾಗವರ್ಧನೀ, ವಿದಾರೀಗಳನ್ನು 
ವಿವರಿಸುತ್ತ ಅವುಗಳಿಗೆ ಸ೦ಗೀತವಿದ್ವಾ೦ಸರು ಸ್ವಸಮಯದಲ್ಲಿಇಟ್ಟ ಆಯಿತ್ತ, ಯಡುಪು 
ಅಥವಾ ಕರಣ, ಮುಕ್ತಾಯಿ ಎ೦ಬ ಪರ೦ಪರಾಗನುಗತ ಹೆಸರುಗಳನ್ನು ಅದು ಕೊಡುತ್ತದೆ. 
ರಾಗವರ್ಧನಿಯಲ್ಲಿ ಸ್ಥಾಯಿಗಳನ್ನು ಇಟ್ಟು ರಾಗವನ್ನು ಬೆಳೆಸುವುದು ಹೇಗೆ ಎಂಬುದನ್ನೂ 
ಇಲ್ಲಿ ವಿವರಿಸಿದೆ. ಈ ಸಂದರ್ಭದಲ್ಲಿಯೇ ಮಕರಿಣೀ ಎ೦ದು ನಾಮಾ೦ತರವುಳ್ಳ. ವರ್ತನೀ 
ಎಂಬ ಆಲಾಪಾವಯವವನ್ನೂ ನಿರೂಪಿಸಿದೆ. ಐವತ್ತು ರಾಗಗಳ ಆಲಾಪಕ್ರಮವನ್ನು 


೨೨ 


೩೩೮ ಕರ್ಣಾಟಕಸ೦ಗೀತವಾಹಿನಿ 


ತಾನಪ್ಪನು ಸಂಗೀತಲಕ್ಸ್ಯದಲ್ಲಿ: ಪ್ರವರ್ತನೆ ಮಾಡಿ. ಸ್ತಿರಗೊಳಿಸಿದ್ದನ್ನು ವೆ೦ಕಟಮಖಿಯು 
ಗ್ರ೦ಥಸ್ಥಗೊಳಿಸಿ ಶಾಸ್ತ್ರಪ್ರಾಚುರ್ಯವನ್ನು ಗಳಿಸಿಕೊಟ್ಟಿದ್ದಾನೆ. ಇಲ್ಲಿ ಹೇಳಿರುವ ಆಲಾಪ - 


ವಿಧಿಯು ಪೂರ್ವಾಚಾರ್ಯರು ಲಕ್ಷಿಸಿರುವುದಕ್ಕಿಂತ ಕೆಲವ೦ಶಗಳಲ್ಲಿ ಭಿನ್ನವಾಗಿದೆ. ಆಧುನಿಕ 
ಪದ್ಧತಿಗೆ ಹೆಚ್ಚು ಸಮೀಪವಾಗಿದ್ದು ಅಭ್ಯಾಸಾರ್ಹವಾಗಿದೆ. 


ಠಾಯಪ್ರ ಕರಣ 


ಏಳನೆಯ ಠಾಯಪ್ರಕರಣವು ಕೇವಲ ಏಳು ಶ್ಲೋಕಗಳಷ್ಟು ಮಾತ್ರ ವಿಸ್ತಾರವಾಗಿದ್ದು ” 


ಇಡೀ ಗ್ರಂಥದಲ್ಲಿ ಹೃಸ್ವತಮ ಪ್ರಕರಣವಾಗಿದೆ. ಪೂರ್ವಾಚಾರ್ಕರು ಸ್ಥಾಯಾ ಎಂಬ 
ಹೆಸರಿನಲ್ಲಿ ಲಕ್ಷಿಸಿರಿವುದು ಅಪಭ್ರ೦ಶಗೊ೦ಡು ಠಾಯವೆಂದಾಗಿದೆ. ಶಾರ್ಜ್ಣದೇವನು 


ಇಂತಹ ೯೬ ಸ್ಥಾಯಗಳನ್ನು ವರ್ಣಿಸಿದ್ದಾನೆ. ಕನ್ನಡ ಕವಿಗಳು ಸುಮಾರು ಒಂದು ಸಾವಿರ. 


ವರ್ಷಗಳಿಂದ ಸ೦ಗೀತವರ್ಣನ ಸಂದರ್ಭದಲ್ಲಿ ಠಾಯೆಯನ್ನು ಹೇಳುತ್ತಲೇ ಬಂದಿದ್ದಾರೆ. 
ಹೀಗೆ ಪಾಲ್ಕುರಿಕಿ ಸೋಮನಾಥನು ಇಂದಿಗೂ ಲಕ್ಷಣವು ಉಪಲಬ್ಧವಲ್ಲದ ಹಲವು 


ಠಾಯಗಳನ್ನು ಹೆಸರಿಸುತ್ತಾನೆ. ಸ್ಥಾಯಾ ಎಂದರೆ ರಾಗದ ಅವಯವ ; ರಾಗತ್ವವನ್ನು : 


ಆಂಶಿಕವಾಗಿ ಒಳಗೊ೦ಡ, ಸಮಷ್ಟಿಯಲ್ಲಿ ರಾಗತ್ವವನ್ನು ಉಂಟುಮಾಡುವ ಸ್ವರ 
ಸಂದರ್ಭ. ವಾಗ ಎ೦ದರೆ ಗಮಕ. ಇವುಗಳೆರಡರಲ್ಲೂ ಸಂಪೂರ್ಣವಾದ ಅನ್ಯೋನ್ಶ್ಕಾ 
ಶ್ರಯವಿರುತ್ತದೆ. ಆದುದರಿಂದಲೇ ಪ್ರಾಚೀನಾಚಾರ್ಯರು ಇವುಗಳನ್ನು ಸ್ಥಾಯಾವಾಗ 
ಗಳೆಂಬ ಸಮಷ್ಟಿನಾಮದಿ೦ದ ವ್ಯವಹರಿಸಿ ಒಟ್ಟಿಗೇ ವರ್ಣಿಸುತ್ತಿದ್ದರು. 


ಸ್ಥಾಯಗಳನ್ನು ಪೂರ್ವಾಚಾರ್ಯರು ವರ್ಣಿಸಿದ್ದಾರೆಯೇ ಹೊರತು ಅವುಗಳನ್ನು ಹಾಡು : 


ವುದು ಹೇಗೆಂದು ಯಾರೂ ಹೇಳಿರಲಿಲ್ಲ. ಅದನ್ನು ಮಾಡಿರುವುದು ವೆಂಕಟಮಖಿ 
ಯೊಬ್ಬನೇ. ರಾಗೋಚಿತವಾದ ಯಾವುದಾದರೊಂದು ಸ್ವರವನ್ನು ಸ್ಥಾಯಿಯನ್ನಾಗಿ ಮಾಡಿ 
ಕೊ೦ಡು ಅದರ ಮುಂದಿನ ನಾಲ್ಕು ಸ್ವರಗಳಲ್ಲಿ ಪ್ರತಿಯೊಂದರಲ್ಲಿಯೂ ಒಂದೊಂದ 
ರಂತೆ ನಾಲ್ಕು ತಾನಗಳನ್ನು ಆರೋಹಣದಲ್ಲಿ ಹಾಡಬೇಕು. ನ೦ತರ ಇವೇ ಸ್ವರಗಳಲ್ಲಿ 
ಅವರೋಹಣದಲ್ಲಿಯೂ ಹೀಗೆಯೇ ನಾಲ್ಕು ತಾನಗಳನ್ನು ಹಾಡಬೇಕು. ಈ ಎಂಟು ತಾನ 
ಗಳಲ್ಲಿ ಬರುವ ಯಾವುದಾದರೊಂದು ಸ್ವರವನ್ನು ಸ್ಥಾಯಿಯನ್ನಾಗಿ ಕಲ್ಪಿಸಿಕೊಂಡು 
ಅದರಲ್ಲಿ ತಾನವನ್ನು ಮಾಡಿ ಮಂದ್ರಷಡ್ಡದಲ್ಲಿ ನ್ಯಾಸಮಾಡಬೇಕು. ಇದಾದ ನಂತರ 
ಮುಕ್ತಾಯಿಯನ್ನು ಹಾಡಬೇಕು. ಹೀಗೆ ಠಾಯವನ್ನು ಹಾಡುವ ಕ್ರಮವನ್ನು ಎಲ್ಲ 
ಪ್ರಸಿದ್ಧರಾಗಗಳಲ್ಲಿಯೂ ನಿರ್ಮಿಸಿ ಲಕ್ಷದಲ್ಲಿ ಸ್ಥಾಪಿಸಿದ್ದು ವೆಂಕಟಮಖಿಯ ಗುರುವಾದ 
ತಾನಪ್ಪಶೇಖರನೇ. ಈ ಪದ್ಧತಿಯು ಬೆಳೆದು, ಮುಂದೆ ಕ್ರಿ. ಶ. ೧೭೩೦ರ ಸುಮಾರಿನಲ್ಲಿ 
ತುಳಜೇರಿದ್ರನು ತಂಜಾವೂರು ಪ್ರಾಂತ್ಯದಲ್ಲಿ ಪ್ರಸಿದ್ದಿಪಡೆದು ರೂಢಿಸಿದ್ದ ಠಾಯಗಳನ್ನು 
ಲಕ್ಷ್ಮೋದಾಹರಣೆಗಾಗಿ ವಿಪುಲವಾಗಿ ಉದಾಹರಿಸಿಕೊಂಡಿದ್ದಾನೆ. ಶ್ರೀಪುರಂದರದಾಸರು 
ಠಾಯೆಗಳನ್ನು ರಚಿಸಿದ್ದರೆ೦ದು ಪ್ರಸನ್ನವೆ೦ಕಟದಾಸರು ೧೭ನೆಯ ಶತಮಾನದಲ್ಲಿ ತಮ್ಮ 
ಒ೦ದು ಹಾಡಿನಲ್ಲಿ ಹೇಳಿದ್ದಾರೆ. ` 


ನಾದಯಜ್ನ್ಞದೀಕ್ಷಿತ ವೆಂಕಟಮಖಿ ೩೩೯ 


ಗೀತಪ್ರಕರಣ 

ಗೀತಪ್ರಕರಣವು ಎ೦ಟನೆಯದು. ಹಾಡಿದ್ದೆಲ್ಲ ಗೀತವೇ ಎ೦ಬ ನಿಷ್ಟತ್ಮೈರ್ಥ ಇರು 
ವಲ್ಲಿ ಗೀತಕ್ಕೆ ಪ್ರತ್ಯೇಕವಾದ ಪ್ರಕರಣವೊಂದು ಬೇಕಾಗಿತ್ತೆ ಎ೦ಬ ಆಕ್ಷೇಪಣೆಗೆ ಸಮಾಧಾನ 
ನೀಡುತ್ತಾ ವೆ೦ಂಕಟಮಖಿಯು ಗೀತವೆಂಬುದು ಎಲ್ಲ ಹಾಡಿಗೂ ಸಾಮಾನ್ಯ ವಾಚಕವಾಗಿ 
ದ್ದರೂ ಅದು ಸ೦ಗೀತಶಾಸ್ತ್ರಮರ್ಕಾದೆಯಲ್ಲಿ ಸಾಲಗಸೂಡ ಪ್ರಬಂಧಗಳಿಗೆ ಪರ೦ಪರಾನು 
ಗತವಾಗಿ ವ್ಯವಹೃತವಾದ ವಿಶೇಷನಾಮವೂ ಆಗಿದೆ ; ಚತುರ್ದ೦ಡೀಗಳಲ್ಲಿ ಒಂದಾದ 
ಗೀತವೆ೦ದು ಎಣಿಸಿರುವುದು ಈ ಸಾಲಗಸೂಡ ಪ್ರಬ೦ಧವನ್ನೇ; ಆದುದರಿಂದಲೇ ಇದರ 
ನಿರೂಪಣೆಗೆ ಪ್ರತ್ಯೇಕವಾದ ಪ್ರಕರಣವು ಬೇಕಾಯಿತು, ಎನ್ನುತ್ತಾನೆ. ಸಾಲಗಸೂಡವೆ೦ಬ 
ಪ್ರಬಂಧಗಳು ಸೂಳಾದಿಗಳಿಗೆ ಮಾತೃಸ್ಥಾನದಲ್ಲಿದ್ದ ಪ್ರಾಚೀನ ಪ್ರೌಢ ಪ್ರಬಂಧಗಳು. 
ಧ್ರುವ, ಮಂಠ, ಪ್ರತಿಮಂಠ, ನಿಃಸಾರುಕ, ಅಟ್ಟತಾಲ, ರಾಸ ಮತ್ತು ಏಕತಾಲೀ ಎಂಬ 
ಏಳು ಹಾಡಿನ ರೀತಿಗಳು ಒಂದೇ ಪ್ರಬ೦ಧವೆ೦ದು ಸಮಷ್ಟಿಯಲ್ಲಿ ಪ್ರಯೋಗವನ್ನೂ 
ವ್ಯವಹಾರವನ್ನೂ ಪಡೆದಿದ್ದವು. ಇವುಗಳನ್ನು ನಿರ್ದಿಷ್ಟವಾದ ಅನುಕ್ರಮದಲ್ಲಿ, ಶಾಸ್ತ್ರದಲ್ಲಿ 
ನಿಗದಿಮಾಡಿದ ರಾಗತಾಳರಸಗಳಲ್ಲಿ, ನಿಯತವಾದ ಅದೃಷ್ಟಫಲಗಳಿಗಾಗಿ ಹಾಡಲಾಗು 
ತ್ತಿತ್ತು. 

ಇವುಗಳಲ್ಲಿ ಪ್ರಯುಕ್ತವಾಗುತ್ತಿದ್ದ ತಾಳಗಳನ್ನು ಸೂಕ್ತವಾಗಿ ಮಾರ್ಪಡಿಸಿ ಗುರು, 
ಪ್ಲುತ, ಹ೦ಸಪಾದಗಳೆ೦ಬ ಅಂಗಗಳನ್ನು ಕಳೆದು ಲಘು, ದ್ರುತ. ಅನುದ್ರುತಗಳೆಂಬ 
ಮೂರೇ ಅಂಗಗಳನ್ನು ಉಳಿಸಿಕೊಂಡು, ವಿರಾಮದ ಕಲ್ಪನೆಯನ್ನು ಮಾರ್ಪಡಿಸಿ, ಲಘು 
ಜಾತಿಗಳ ಕಲ್ಪನೆಯನ್ನು ಸಾರ್ವತ್ರಿಕಗೊಳಿಸಿ, ಏಳು ತಾಳಗಳನ್ನು ಮಾತ್ರ ಇವುಗಳಲ್ಲಿ 
ಪ್ರಯೋಗಿಸಿ ಕರ್ಣಾಟಕದ ಹರಿದಾಸರು ಲಕ್ಷದಲ್ಲಿ ಸ್ಥಿರಪಡಿಸಿದ್ದರಿ೦ದ ಇವುಗಳಿಗೆ 
ಸೂಳಾದಿತಾಳಗಳೆ೦ಬ ಸ೦ಜ್ಮೆಯು೦ಟಾಯಿತು. ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಪ್ರಚುರ 
ವಾಗಿದ್ದ ನೂರಾರು ದೇಶೀತಾಳಗಳನ್ನು ರೂಢಿಯಿ೦ದ ಕಿತ್ತು ಅವುಗಳ ಎಡೆಯಲ್ಲಿ ಎಲ್ಲ 
ಬಗೆಯ ಹಾಡುಗಳಿಗೂ ಇವೇ ಸೂಳಾದಿತಾಳಗಳನ್ನು ಸ್ಥಾಪಿಸಿ ಸುಮಾರು ನೂರೈವತ್ತು 
ವರ್ಷಗಳ ಅವಧಿಯಲ್ಲಿ ಅವುಗಳನ್ನು ಸಾರ್ವತ್ರಿಕಗೊಳಿಸಿದ ಕೀರ್ತಿಯು ಅವರಿಗೆ ಸಲ್ಲು 
ತ್ತದೆ. ಈ ಸೂಳಾದಿ ತಾಳಗಳನ್ನು ಶಾಸ್ತ್ರದ ಪರಿಧಿಯೊಳಗೆ ಪೋಲೂರಿ ಗೋವಿಂದ 
ಕವಿಯೂ ನಂತರ ವೆ೦ಕಟಮಖಿಯೂ ವರ್ಣಿಸಿ ಯಶೋಭಾಜನರಾಗಿದ್ದಾರೆ. 

_ ಈ ಪ್ರಕರಣದಲ್ಲಿ ವೆಂಕಟಮಖಿಯು ಪೂರ್ವಾಚಾರ್ಯರನ್ನು ಆಕರಖುಣಸ್ಮರಣೆ ಇಲ್ಲದೆ 
ಸಂಪೂರ್ಣವಾಗಿ ಅನುಸರಿಸಿದ್ದಾನೆ ; ಈ ಪ್ರಕರಣವು ಶಾರ್ಜ್ಣದೇವನ ಸಂಗೀತ ರತ್ನಾಕರದ 
ಪ್ರಬಂಧಾಧ್ಯಾಯದಲ್ಲಿರುವ ಸಾಲಗಸೂಡ ಪ್ರಬಂಧವರ್ಣನದೊಡನೆ ಅತ್ಯ೦ತವಾದ ಪರ 
ಸ್ಪರತೆಯನ್ನು ಹೊಂದಿದೆ. ಈ ಕಾಲದಲ್ಲಿ ಸುಳಾದಿಗಳು ಮಹತ್ತರವಾದ, ಕ್ರಾಂತಿಕಾರಕ 
ವಾದ ಮಾರ್ಪಾಡುಗಳನ್ನು ಪಡೆಯುತ್ತಿದ್ದವು. ಈ ಕ್ರಾ೦ತಿಯ ಅಲೆಯು ತ೦ಜಾವೂರಿನಲ್ಲಿ 
ಚೆನ್ನಾಗಿ ಹರಿದಿತ್ತೆ೦ಬುದು ನಿರ್ವಿವಾದವಾಗಿದೆ, ಸೂಲಾದಿ ಶಬ್ದವನ್ನೂ ಸೂಲಾದಿತಾಲ 


೩೪೦ ಕರ್ಣಾಟಕಸ೦ಗೀತವಾಹಿನಿ 


ಗಳನ್ನೂ ವೆಂಕಟಮಖಿಯೇ ಸ್ವರಪ್ರಕರಣದಲ್ಲಿ ಉಲ್ಲೇಖಿಸುತ್ತಾನಷ್ಟೆ. ಅನೇಕ ಹೊಸ 
ಕಲ್ಪನೆಗಳನ್ನೂ ಪ್ರಮೇಯಗಳನ್ನೂ ಮಂಡಿಸುವ ವೆ೦ಕಟಮಖಿಯು ಈ ವ್ಯತ್ಯಾಸನ್ನು 
ಉಲ್ಲೇಖಿಸದೆಯೇ ಇರುವುದು ಆಶ್ಚರ್ಯಕರವಾಗಿದೆ. ಸುಮಾರು ಎಪ್ಪತ್ತೈದು ವರ್ಷಗಳ 
ನಂತರ ತುಳಜನು ತನ್ನ ಪ್ರಬ೦ಧಾಧ್ಕಾಯದಲ್ಲಿ ಈ ಸಾಲಗಸೂಡಗಳನ್ನು ನಿರೂಪಿಸುವಾಗ 
ಜಯಂತಾದಿ ಧ್ರುವಸಾಲಗಸೂಡಗಳು ಶಾಸ್ತ್ರನಿಯಮಗಳನ್ನು ಉಲ್ಲಂಘಿಸುತ್ತಿದ್ದುದನ್ನು 
ಗಮನಿಸಿ, ಲಕ್ಷ್ಯಲಕ್ಷಣಸ೦ಗತಿಗೆ೦ದು ಪುರಂದರದಾಸರ "ಹಸುಗಳು ಕರೆವ ಧ್ವನಿ' ಎಂಬ 
ಸುಳಾದಿಯನ್ನು ಉದ್ದರಿಸಿಕೊಳ್ಳುತ್ತಾನೆ. ಆದುದರಿಂದ ಈ ಮಾರ್ಪಾಟಿನ ಅಲೆಯ 
ಪ್ರಾರಂಭದ ಅಂಚು -ವ್ಯಾಸರಾಯ-ಪುರಂದರದಾಸರ ಕಾಲದಲ್ಲಿ ಇದ್ದು ಮುಕ್ತಾಯದ 
ಅಂಚು ತುಳಜನ ನಂತರವೂ ಸ್ವಲ್ಪಕಾಲದವರೆಗೆ ಇತ್ತೆಂದು ಕಾಣಿಸುತ್ತದೆ. ಹೀಗಾಗಿ ಹರಿ 
ದಾಸರುಗಳು ನಮ್ಮ ಸಂಗೀತದಲ್ಲಿ ಮಾಡುತ್ತಿದ್ದ ಮಾರ್ಪಾಟು ಇನ್ನೂ ನವೀನತೆಯ ಹಸಿ 
ಯಲ್ಲೇ ಇದ್ದುದರಿಂದ . ಶಾಸ್ತ್ರವರ್ಣನೆಯ ಅಧಿಕಾರ, ಗೌರವಗಳನ್ನು ಕಲ್ಪಿಸಿಕೊಡಲು 
ಪೋಲೂರಿ ಗೋವಿಂದಕವಿಯೂ ವೆಂಕಟಮಖಿಯೂ ಹಿ೦ಜರಿದರೆ೦ದು ಭಾವಿಸಬೇಕಾ 
ಗಿದೆ. 


ಪ್ರಬಂಧ ಪ್ರಕರಣ 

ವೆ೦ಕಟಮಖಿಯು ಒಂಬತ್ತನೆಯ ಪ್ರಕರಣದಲ್ಲಿ ಪ್ರಬಂಧಗಳನ್ನು ವರ್ಣಿಸಿದ್ದಾನೆ. 
ಇದರಲ್ಲಿಯೂ ಹೊಸದೆನ್ನಿಸುವಂತಹುದು ಏನೂ ಇಲ್ಲವೆ೦ದರೂ ಸರಿಯೇ. ಈ 
ಪ್ರಕರಣದ ವಸ್ತುವಿಗೆ ಅವನಿಗೆ ಆಕರ ಸ೦ಗೀತರತ್ನಾಕರ ; ವಿಶೇಷವಾಗಿ, ಇದರ ಮೇಲೆ 
ಕಲ್ಲಿನಾಥನು ರಚಿಸಿದ ಸಂಗೀತಕಲಾನಿಧಿ ವ್ಯಾಖ್ಯಾನ ; ಸಂಗೀತರತ್ನಾಕರವನ್ನು ಹೆಚ್ಚು 
ಕಡಿಮೆ ಬೇರೆ ಮಾತುಗಳಲ್ಲಿ ಅನುವಾದ ಮಾಡಿದ್ದಾನೆ೦ದರೂ ಸಲ್ಲುತ್ತದೆ. ಜಗದೇಕ 
ಮಲ್ಲ, ಶಾರ್ಜ್ಣದೇವ ಮೊದಲಾದ ಪೂರ್ವಾಚಾರ್ಯ್ಕರು ಪ್ರಬಂಧಗಳನ್ನು ಸೂಡ (ಶುದ್ಧ 
ಮತ್ತು ಸಾಲಗ), ಆಲಿಕ್ರಮ ಮತ್ತು ವಿಪ್ರಕೀರ್ಣಗಳೆಂದು ಮೂರು ವಿಧಗಳಲ್ಲಿ ವರ್ಗೀ 
ಕರಿಸಿ ಒಟ್ಟು ೭೫ ಪ್ರಬ೦ಧರೀತಿಗಳನ್ನೂ ಅವುಗಳು ಒಳಗೊಳ್ಳುವ ಅನೇಕ ಅವಾ೦ತರ 
ಭೇದಗಳನ್ನೂ ಲಕ್ಷಿಸುತ್ತಾರೆ. ಸೂಡವೆನ್ನುವುದು ವಿಶೇಷವಾದ ಗೀತಸಮೂಹಕ್ಕೆ ಪರಂಪರೆ 
ಯಿಂದ ಬಂದ ದೇಶೀ ಹೆಸರು. ಇವುಗಳಲ್ಲಿ ತಮ್ಮ ಮೂಲರೂಪದಲ್ಲಿಯೇ ಉಳಿದು 
ಕೊಂಡು ಬ೦ದವುಗಳನ್ನು ಶುದ್ಧ ಸೂಡಗಳೆ೦ದೂ ದೇಶಕಾಲಬೇದಗಳಿಂದಲೂ ಲೋಕದ 
ರುಚಿವ್ಯತ್ಕಾಸದಿ೦ದಲೂ ಮಾರ್ಪಾಟಾದವುಗಳನ್ನು ಛಾಯಾಲಗಸೂಡ(-ಸಾಲಗಸೂಡ) 
ಗಳೆ೦ದೂ ಸೂಡಪ್ರಬಂಧಗಳನ್ನು ನಿರ್ದಿಷ್ಟ ಅನುಕ್ರಮದಲ್ಲಿ ಹಾಡುವುದರ `ನಡುವೆ 
ವರ್ಣ, ವರ್ಣ ಸ್ವರ ಮುಂತಾದ ೨೪ ಪ್ರಬಂಧಗಳಲ್ಲಿ ಯಾವುದಾದರೂ ಒಂದನ್ನು ಸೇರಿಸಿ 
ಹಾಡುವುದಕ್ಕೆ ಆಲಿಕ್ರಮವೆ೦ದೂ, ಉಳಿದ ಪ್ರಬಂಧಗಳನ್ನು ವಿಪ್ಪಕೀರ್ಣಗಳೆ೦ದೂ ವ್ಯವ 
ಹರಿಸಲಾಗುತ್ತಿತ್ತು: 

ವೆ೦ಕಟಮಖಿಯು ಈ ಪ್ರಾಚೀನಗೌರವಿತ ವರ್ಗೀಕರಣದ ಹೆಸರನ್ನು ಸಹ ಎತ್ತುವು 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೪೧ 


ದಿಲ್ಲ. ಅದರ ಬದಲು ಪ್ರಾಚೀನಾಚಾರ್ಯರು ಪ್ರಬಂಧಗಳ ವರ್ಗೀಕರಣಕ್ಕೆ ಬಳಸುತ್ತಿದ್ದ 
ಬೇರೊಂದು ವಿಧಾನವನ್ನು ಅವನು ಉಪಯೋಗಿಸಿದ್ದಾನೆ. ಸ್ವರ, ಪದ, ಪಾಟ, ಬಿರುದ, 
ತೇನಕ, ತಾಲ ಎ೦ಬ ಆರೂ ಅಂಗಗಳನ್ನುಳ್ಳ ಪ್ರಬಂಧಗಳನ್ನು ಮೇದಿನೀ, ಅವುಗಳಲ್ಲಿ 
ಐದನ್ನು ಉಳ್ಳವುಗಳನ್ನು ಆನ೦ದಿನೀ, ನಾಲ್ಕು ಅ೦ಗಗಳಿರುವವುಗಳನ್ನು ದೀಪನೀ, ಮೂರು 
ಅ೦ಗಗಳಿದ್ದರೆ ಭಾವನೀ ಮತ್ತು ಎರಡು 'ಅಂಗಗಳಿದ್ದರೆ ತಾರಾವಲೀ ಎಂಬ ಜಾತಿ 
ಗಳನ್ನಾಗಿ ಪ್ರಾಚೀನಶಾಸ್ತ್ರಗ್ರ೦ಥಗಳಲ್ಲಿ ವಿಂಗಡಿಸಿದೆ. ಆದರೆ ಅಲ್ಲಿ ಸಾಮಾನ್ಯೋಕ್ತಿಯಿ೦ದ 
ಪ್ರಬಂಧವರ್ಣನೆಯ ಮೊದಲೇ ಈ ಜಾತಿನಿರ್ದೇಶನವಿದೆ ; ಪ್ರತಿಯೊ೦ದು ಪ್ರಬಂಧ 
ವನ್ನು ನಿರೂಪಿಸುವಾಗಲೂ ಅದರ ಜಾತಿಯನ್ನು ಹೇಳಿಲ್ಲ. ಯಾವುದಾದರೊಂದು 
ಪ್ರಬಂಧದಲ್ಲಿ ಬರುವ ಅಂಗಗಳ ಸಂಖ್ಯೆಯಲ್ಲಿ ಸಂದಿಗ್ದ ತೆಯು ಇರುವಾಗ ಮಾತ್ರ ಅದರ 
ಜಾತಿಯನ್ನು ವಿಶೇಷೋಕ್ತಿಯಿ೦ದ ಹೇಳಲಾಗುತ್ತದೆ. ಕಲ್ಲಿನಾಥನು ಸ೦ಗೀತರತ್ನಾಕರ 
ಪ್ರಣೀತವಾದ ಆಯಾ ಪ್ರಬಂಧದ ವ್ಯಾಖ್ಯಾನಪ್ರಸಕ್ತಿಯಲ್ಲಿ ಅದರ ಜಾತಿಯನ್ನು 
ಸ್ಪಷ್ಟೋಕ್ತಿಯಲ್ಲಿ ಬೇರೆ ಬೇರೆಯಾಗಿ ಹೇಳುತ್ತಾನೆ. 


ಪ್ರ ಬ೦ಧವರ್ಣನ ವಿಧಾನ 

ವೆ೦ಕಟಮಖಿಯು ಇದನ್ನು ಕೈಬಿಟ್ಟು ಮೇಲೆ ಹೇಳಿದ ಮೇದಿನೀ, ಆನ೦ದಿನೀ, ದೀಪನೀ, 
ಭಾವನೀ ಮತ್ತು ತಾರಾವಲೀ ಜಾತಿಗಳ ಅಡಿಯಲ್ಲಿ ಪ್ರತ್ಯೇಕವಾಗಿ ಪ್ರಬಂಧಗಳನ್ನು 
ರಾಶಿಮಾಡಿದ್ದಾನೆ. ಉದಾಹರಣೆಗೆ, ಬೇರೆ ಸ೦ಗೀತಲಕ್ಷಣಗ್ರ೦ಥಗಳಲ್ಲಿ ಬೇರೆ ಬೇರೆ 
ಕಡೆಗಳಲ್ಲಿ ಚೆದರಿಹೋಗಿರುವ ಶ್ರೀರಂಗ, ಶ್ರೀವಿಲಾಸ, ಪಂಚಭಂಗಿ, ಪ೦ಚಾನನ, 
ಉಮಾತಿಲಕ, ಕರಣ, ಸಿ೦ಹಲೀಲಾ--ಈ ಏಳು ಮೇದಿನೀಜಾತಿಯ ಪ್ರಬಂಧಗಳನ್ನು 
ಪ್ರಾರಂಭದಲ್ಲಿ ಇದೇ ಅನುಕ್ರಮವನ್ನು ಅನುಸರಿಸಿ ನಿರೂಪಿಸುತ್ತಾನೆ. ಎಲ್ಲೆಲ್ಲಿ ಸಾಧ್ಯವೋ 
ಅಲ್ಲೆಲ್ಲ ಒಂದನ್ನು ಪ್ರಕೃತಿಯಾಗಿ ಇಟ್ಟುಕೊಂಡು ಅದನ್ನು ಮೊದಲು ವರ್ಣಿಸಿ ಉಳಿದವು 
ಗಳನ್ನು ಅದರ ವಿಕೃತಿಯನ್ನಾಗಿ ವಿಶೇಷ ಲಕ್ಷಣೋಕ್ತಿಗಳಿ೦ದ ಲಕ್ಷಿಸುತ್ತಾನೆ. 

ಈ ರೀತಿಯಲ್ಲಿ ಅವನು ಮೇದಿನೀ ಜಾತಿಯ ಶ್ರೀರಂಗ, ಶ್ರೀವಿಲಾಸ, ಪಂಚಭಂಗಿ, 
ಪಂಚಾನನ, ಉಮಾತಿಲಕ, ಕರಣ, ಸಿಂಹಲೀಲಾ ಎ೦ಬ ಏಳು ಪ್ರಬಂಧಗಳನ್ನೂ ; 
. ಆನ೦ದಿನೀ ಜಾತಿಯ ಪ೦ಚತಾಲೇಶ್ವರ, ವರ್ಣಸ್ವರ, ವಸ್ತು, ವಿಜಯ, ತ್ರಿಪದ, ಹರ 
ವಿಲಾಸ, ಚತುರ್ಮುಖ, ಪದ್ಧಡೀ, ಶ್ರೀವರ್ಧನ, ಹರ್ಷವರ್ಧನ ಎ೦ಬ ಹತ್ತನ್ನೂ ; 
ದೀಪನೀ ಜಾತಿಯ ಸುದರ್ಶನ, ಸ್ವರಾ೦ಕ, ತ್ರಿಭಂಗಿ, ಕಂದುಕ, ವದನ ಎ೦ಬ ಐದನ್ನೂ 
ವರ್ಣ, ಗದ್ಯ, ಕಂದ, ಕೈವಾಡ, ಅ೦ಕಚಾರಿಣೀ, ವರ್ತನೀ, ಆರ್ಕಾ, ಗಾಥಾ, ಕ್ರೌಂಚಪದ, 
ಕಲಹ೦ಸ, ತೋಟಕ, ಹ೦ಸಲೀಲಾ, ಚತುಷ್ಪದೀ, ವೀರಶ್ರೀ, ಮ೦ಗಲಾಚಾರ, ದಂಡಕ 
ಎಂಬ ಹದಿನಾರನ್ನೂ, ತಾರಾವಲೀ ಜಾತಿಯ ಏಲಾ, ಢೇ೦ಕೀ, ರೊ೦ಬಡ, ಲ೦ಭಕ. 
ರಾಸಕ, ಏಕತಾಲೀ, ಚಕ್ರವಾಕ, ಸ್ವರಾರ್ಧ. ಮಾತೃಕಾ, ಧ್ವನಿಕುಟ್ಟನೀ, ತ್ರಿಪದೀ, ಷಟ್‌ಪದೀ. 
`ರು೦ಪಟ, ಚಚ್ಚರೀ, ಚರ್ಯಾ. ರಾಹಡೀ, ಧವಲ, ಮಂಗಲ, ಓವೀ, ಲೋಲೀ. ಢೊಲ್ಲರೀ 


೩೪೨ ಕರ್ಣಾಟಕಸ೦ಗೀತವಾಹಿನಿ 


ಮತ್ತು ದ೦ತೀ ಎ೦ಬ ಇಪ್ಪತ್ತೆರಡು ಪ್ರಬ೦ಧಗಳನ್ನೂ ಹೆಸರಿಸಿ ಇದೇ ಕ್ರಮದಲ್ಲಿ ವರ್ಣಿ 
ಸಲು ತೊಡಗುತ್ತಾನೆ. 

ವೆ೦ಂಕಟಿಮಖಿಯು ಇವುಗಳನ್ನಷ್ಟೇ ಅಲ್ಲದೆ ಸ೦ದಿಗ್ಹಜಾತಿಯ ಈ ಎಂಟು ಪ್ರಬಂಧ 
ಗಳನ್ನು ವರ್ಣಿಸುವುದಾಗಿ ಪ್ರತಿಜ್ಞೆ ಮಾಡಿ ಉದ್ದೇಶಕ್ರಮದಲ್ಲಿ ಸೇರಿಸಿಕೊಂಡಿದ್ದಾನೆ : 
ತಾರಾವಲೀ ಅಥವಾ ದೀಪನೀ ಜಾತಿಯಲ್ಲಿ ವರ್ಗೀಕರಿಸಬಹುದಾದ ಹಯಲೀಲಾ ಮತ್ತು' 
ಗಜಲೀಲಾ ; ಭಾವನೀ ಆಥವಾ ತಾರಾವಲೀ ಜಾತಿಗೆ ಸೇರುವ ದ್ವಿಪದೀ, ದ್ವಿಪದ (7ದ್ವಿಪಥ) 
ಮತ್ತು ವೃತ್ತ; ದೀಪನಿಯಲ್ಲಿಯೂ ಭಾವನಿಯಲ್ಲಿಯೂ ಎಣಿಸಿಕೊಳ್ಳಬಹುದಾದ ಘಟ; 
ಮೇದಿನಿಯೇ ಮೊದಲಾದ ಐದೂ ಜಾತಿಗಳಲ್ಲಿ ಸೇರಿಸಬಹುದಾದ ತಾಲಾರ್ಣವ ಮತ್ತು 
ರಾಗಕದ೦ಬ. ಸ್ವರ, ಪದ, ಪಾಟ, ತಾಲ ಬಿರುದ ಮತ್ತು ತೆನ್ನವೆ೦ಬ ಆರು ಅ೦ಗಗಳ್ಳಲ್ಲಿ 
ಕೆಲವು ಈ ಪ್ರಬಂಧಗಳಲ್ಲಿ ಕೆಲವು ವೇಳೆ ಇದ್ದೂ ಕೆಲವು ವೇಳೆ ಇಲ್ಲದೆಯೂ ಲಕ್ಷದಲ್ಲಿ 
ಪ್ರಯುಕ್ತವಾಗುತ್ತಿದ್ದವು. ಕಲ್ಲಿನಾಥನನ್ನುಳಿದು ಇತರ ಪೂರ್ವಾಚಾರ್ಯರಲ್ಲಿ ಈ ವಿಕಲ್ಪ 
ಪ್ರಯೋಗಗಳು ಕ೦ಡುಬರುವುದಿಲ್ಲ. ಈ ಪ್ರಬ೦ಧಗಳು ಪ್ರಾಚೀನ ಲಕ್ಷಣೋಕ್ತಿಯನ್ನು 
ಅನುಸರಿಸುವುದು ಜಿಟ್ಟು ತನ್ನ ಕಾಲದಲ್ಲಿ ಕಾಮಚಾರವನ್ನು ಪಡೆದಿದ್ದವು ಎ೦ಬ ಮಾತನ್ನು 
ವೆ೦ಕಟಮಖಿಯು ಇಲ್ಲಿ ಧ್ವನಿಸುತ್ತಿದ್ದಾನೆ. ಪ್ರಬಂಧಗಳ ವಿಕಾಸದ ಇತಿಹಾಸದಲ್ಲಿ ಇದು 
ಒ೦ದು ಪರ್ವಕಾಲವಾಗಿತ್ತು ಎ೦ಬ ಅನುಮಿತಿಯು ಇದರಿ೦ದ ಹೊರಡುತ್ತದೆ. 

ಹೀಗೆ ಪ್ರಾಚೀನಾಚಾರ್ಯರು ವರ್ಣಿಸಿರುವ ಎಲ್ಲ ಪ್ರಬ೦ಧಗಳನ್ನೂ ತಾನೂ ವರ್ಣಿಸು 
ವುದಾಗಿ ವೆ೦ಕಟಮಖಿಯು ಪ್ರತಿಜ್ಞೆಮಾಡಿ ಅವುಗಳನ್ನು ಉದ್ದೇಶಕ್ರಮದಲ್ಲಿ ಉಲ್ಲೇಖಿಸು 
ತ್ತಾನೆ. ಇವುಗಳಲ್ಲಿ ಏಳು ಸಾಲಗಸೂಡಪ್ರಬ೦ಧಗಳನ್ನು ಗೀತಪ್ರಕರಣದಲ್ಲಿ ಈಗಾಗಲೇ 
ವರ್ಣಿಸಲಾಗಿದೆಯಷ್ಟೆ. ಉಳಿದ ಎ೦ಟು ಶುದ್ಧ ಸೂಡಗಳು, ಇಪ್ಪತ್ತನಾಲ್ಕು ಆಲಿಕ್ರಮಗಳು 
ಮತ್ತು ಮೂವತ್ತಾರು ವಿಪ್ರಕೀರ್ಣಗಳು ಈ ಅರವತ್ತೆಂಟು, ಪ್ರಬಂಧಗಳನ್ನು ಈ 
ಪ್ರಕರಣದಲ್ಲಿ ವರ್ಣಿಸುವ ಉದ್ದೇಶವನ್ನು ಅವನು ಇಟ್ಟುಕೊಂಡಿದ್ದಾನೆ. ಆದರೆ ತಾರಾ 
ವಲೀ ಜಾತಿಯ ಢೇ೦ಕೀ ಪ್ರಬಂಧವರ್ಣನೆಯ ಪೂರ್ತಿಯವರೆಗೆ ಮಾತ್ರ, ಎಂದರೆ 
ನಲವತ್ತು ಪ್ರಬ೦ಧಗಳಷ್ಟು ಮಾತ್ರ, ಚತುರ್ದ೦ಡೀ ಪ್ರಕಾಶಿಕೆಯ ಗ್ರ೦ಥವು ದೊರೆತಿದೆ. 
ಉಳಿದ ಇಪ್ಪತ್ತೆಂಟು ಪ್ರಬ೦ಧಗಳನ್ನೂ ವೆಂಕಟಮಖಿಯು ಉದ್ದೇಶಾನುಸಾರವಾಗಿ 
ವರ್ಣಿಸಿರುವುದು ಸ೦ಭಾವ್ಯವಾಗಿದೆ. 

ಮೇಲ್ಕಂಡ ವರ್ಣನೆಗಳು. ಸರಳವಾಗಿಯೂ ಲಲಿತವಾಗಿಯೂ ಇವೆ. ಇವುಗಳಲ್ಲಿ 
ಸ೦ಗೀತರತ್ನಾಕರದಲ್ಲಿ ಇಲ್ಲದ ಭಾಗಗಳನ್ನು ಕಲ್ಲಿನಾಥನಿ೦ದ ಪ್ರಾಥಮಿಕೋದ್ಧ ಪತಿಯ 
ಲ್ಲಿಯೂ ಕಲ್ಲಿನಾಥನ ಆಕರಗಳನ್ನು ಉಪೋದ್ಧ ತಿಯಲ್ಲಿಯೂ ವೆ೦ಕಟಮಖಿಯು ಸೇರಿಸಿ 
ಕೊಂಡಿದ್ದಾನೆ. ಇಂತಹ ಉಪೋದ್ಭೃತಿಯು ಮುಖ್ಯವಾಗಿ, ಕೇದಾರಭಟ್ಟನ. ವೃತ್ತರತ್ನಾ 
ಕರಕ್ಕೂ ಸಂಸ್ಕೃತ ಕಾವ್ಯಗಳಿಂದ ಆಯ್ದ ಲಕ್ಷೊ $£ದಾಹರಣೆಗಳಿಗೂ ಸಂಬಂಧಿಸಿವೆ. ಆದರೆ 
ಅವನು ಸ೦ಗೀತರತ್ನಾಕರವನ್ನು ಸ೦ಪೂರ್ಣವಾಗಿಯಾಗಲಿ ನಿರ್ದುಷ್ಟವಾಗಿಯಾಗಲಿ ಅನು 
ಸರಿಸಿಲ್ಲವೆನ್ನಬೇಕು. ಕೆಲವೆಡೆ ವಿಷಯವನ್ನು ಅತಿಸರಳವಾಗಿಸುವ ಪ್ರಯತ್ನಗಳು ಕ೦ಡು 


ನಾದಯಜ್ಞದೀಕ್ಲಿತ ವೆಂಕಟಮಖಿ ೩೪೩ 


ಬರುತ್ತವೆ, ಇನ್ನು ಕೆಲವೆಡೆಗಳಲ್ಲಿ ಲಕ್ಷಣೋದ್ಬೃತಿಯಲ್ಲಿ ದೋಷಗಳು ಉಳಿದಿವೆ. 
ಸ೦ಗೀತರತ್ನಾಕರದಲ್ಲಿ ಕಾಣಸಿಗದ ವಿಷಯಗಳನ್ನು ವೆ೦ಕಟಮಖಿಯು ಉಲ್ಲೇಖಿಸಿಲ್ಲ 
ವೆ೦ದಲ್ಲ. ಉದಾಹರಣೆಗೆ ಪ೦ಚತಾಲೇಶ್ವರದಲ್ಲಿ ಅ೦ತರವೆ೦ಬ ಧಾತುವು ಪ್ರಯೋಗ 
ವಾಗುತ್ತದೆ೦ಬ ವಿಧಿಯು ರತ್ನಾಕರದಲ್ಲಿಯೇ ಇದ್ದರೂ ಇದಕ್ಕೆ ಸಮರ್ಥನೆಯನ್ನು 
ಕಲ್ಲಿನಾಥನ “ವಚನಸಾಮರ್ಥ್ಯಾದ್‌ ಭವತಿ' ಎಂಬುದನ್ನು ವಿಸ್ತರಿಸಿ ಅವನು ನಿಷಾದ 
ಸ್ಮಪತಿನ್ಯಾಯದ ಮೂಲಕ ಮಂಡಿಸಿದ್ದಾನೆ. ಬಿರುದವೆ೦ಬ ಅಂಗದಲ್ಲಿ ಕ್ರಿಯಾಕಾರಕ 
ಸ೦ಬ೦ಧವನ್ನು ಹೇಳಿದ್ದಾನೆ. ತೇನ ಶಬ್ದವು ಭಾ೦ಡೀರ ಭಾಷೆಯಲ್ಲಿ ಪಡೆಯುವ ವಿಕೃತಿ 
ಯಿಂದ ತೇನಕವು ಹುಟ್ಟಿತು ಎನ್ನುತ್ತಾನೆ. ಬೇರೆ ಶಾಸ್ತ್ರಗ್ರ೦ಥಗಳಲ್ಲಿ ದೊರೆಯದಿರುವ, 
ಸ೦ಪ್ರದಾಯದಲ್ಲಿ ಮಾತ್ರ ಉಳಿದುಬ೦ದ ವಿಶೇಷಾ೦ಶವೊ೦ದನ್ನು, ಬಹುಶಃ ತನ್ನ ಗುರು 
ವಾದ ತಾನಪ್ಪನಿ೦ದ ಸ೦ಗ್ರಹಿಸಿ, ಆಭೋಗವಿರುವ ಪ್ರಬ೦ಧಗಳ ವಿಷಯದಲ್ಲಿ ಉಲ್ಲೇಖಿ 
ಸುತ್ತಾನೆ : ಇ೦ತಹ ಪ್ರಬ೦ಧಗಳಲ್ಲಿ ಆಭೋಗವನ್ನು ಎರಡು ಅರ್ಧಗಳಾಗಿ ಒಡೆಯ 
ಬೇಕು. ಇದರಲ್ಲಿ ಮೊದಲನೆಯ ಅರ್ಧವನ್ನು ತಾಳರಹಿತವಾಗಿ ಆಲಾಪ ರೂಪದಲ್ಲಿಯೇ 
ಹಾಡಬೇಕು. ಇದಕ್ಕೆ ವಾಕ್ಕವೆಲಬ ಹೆಸರು ಲೋಕರೂಢಿಯಲ್ಲಿದೆ. ಈ ಭಾಗದಲ್ಲಿ ಪ್ರಬಂಧ 
ವನ್ನು ಹಾಡುವವನ (ಅಥವಾ ವಾಗ್ಗೇಯಕಾರನ 7?) ಅಂಕಿತವನ್ನು ಸೇರಿಸಬೇಕು. ಎರಡ 
ನೆಯ ಅರ್ಧವನ್ನು ತಾಳಸಹಿತವಾಗಿ ಹಾಡಬೇಕು. ಇದರಲ್ಲಿ ಪ್ರಬ೦ಧವು ಯಾರನ್ನು 
ಸ್ತುತಿಸುತ್ತದೆಯೋ ಅವನ ಹೆಸರನ್ನು ಸೇರಿಸಿರಬೇಕು. ಮೊದಲನೆಯ ಅರ್ಥಕ್ಕೆ ವಾಕ್ಕ 
ವೆಂದು ಹೆಸರಿರುವಂತೆಯೇ ಆಲಾಪರೂಪಖಂಡವೆ೦ದೂ ಸಂಜ್ಞೆಯಿದೆ. ಇದು ಕೈವಾಡವೇ 
ಮೊದಲಾದ ಪ್ರಬಂಧಗಳ ಆಭೋಗಧಾತುವಿನಲ್ಲಿ ಕ೦ಡುಬರುತ್ತದೆ೦ದು ವೆಂಕಟ 
ಮಖಿಯು ಹೇಳುತ್ತಾನೆ. ಅಭೋಗ ವಿಷಯಕವಾದ ಈ ನಿಯಮವು ಸಾರ್ವತ್ರಿಕವಾದುದು. 
ಹಿಂದಿನ ಪ್ರಕರಣಗಳಲ್ಲಿ ಕರ್ಣಾಟಕಸಂಗೀತಮಾರ್ಗಪ್ರವರ್ತಕವಾದ ಹೊಸ ಕಲ್ಪನೆ 
ಗಳನ್ನು ಮಂಡಿಸಿದ ವೆ೦ಕಟೇಶ್ವರದೀಕ್ಷಿತನು ಗೀತ ಮತ್ತು ಪ್ರಬಂಧ ಪ್ರಕರಣಗಳಲ್ಲಿ 
ಕೇವಲ ಪೂರ್ವಾಚಾರ್ಯಾನುಸರಣದಿ೦ದ ತೃಪ್ತನಾದುದು ಆಶ್ಚರ್ಯಕರವಾಗಿದೆ. ಏಕೆಂದರೆ 
`ಅವನ ಕಾಲದಲ್ಲಿ ನಮ್ಮ ಸಂಗೀತದ ಶ್ರುತಿ, ಸ್ವರ, ಸ್ವರಸಪ್ತಕ, ರಾಗ, ತಾಳ, ಪ್ರಬಂಧ 
ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ವಿಪ್ಲವವು ನಡೆಯುತ್ತಿತ್ತು. ಗೀತವೆ೦ದು ನಾಮಾ೦ತರ 
ವಿದ್ದ ಸುಳಾದಿಗಳು ಈ ಯುಗದಲ್ಲಿ ಹೊಸರೂಪವನ್ನು ತಳೆದು ಇಂದಿನ ಸುಳಾದಿಗಳಿಗೆ 
ಮಾತೃಕೆಗಳಾಗಿದ್ದುದು ನಿಃಸ೦ದೇಹ. ಅ೦ತೆಯೇ ಈಗಿನ ಕೃತಿ ಮತ್ತು ಪದಗಳು ಸ೦ಖ್ಕಾ 
ಬಾಹುಳ್ಯದಿ೦ದಲೂ ಸೃಷ್ಟಿಯ ಹುರುಪಿನಲ್ಲಿಯೂ ಜನಪ್ರಿಯತೆಯನ್ನೂ ಬಲವಾದ 
ರೂಢಿಯನ್ನೂ ಸಾಧಿಸಿಕೊ೦ಡಿದ್ದವು. ಕನ್ನಡಿಗರೇ ಆಗಿದ್ದ ಅವನಿಗೂ ಅವನ ತಂದೆಗೂ 
ಕರ್ಣಾಟಕದ ಹರಿದಾಸರ ದೇವರನಾಮ, ಉಗಾಭೋಗ, ಸುಳಾದಿಗಳ ಪರಿಚಯವು 
ಚೆನ್ನಾಗಿ ಇದ್ದಿರಬೇಕು. "ಕೃತಿ ಮತ್ತು ಪದಗಳು "ಅವನ ಪ್ರಭುವಾದ ವಿಜಯರಾಘವ 
ನಾಯಕನ ಆಸ್ಥಾನದಲ್ಲಿಯೇ ಪ್ರಸಿದ್ಧಿ ಪಡೆದವುಗಳಲ್ಲವೆ ? ಹೀಗಿದ್ದರೂ ಇವುಗಳ 
ಸೊಲ್ಲನ್ನೇ ಅವನು ಎತ್ತುವುದಿಲ್ಲ. ಪ್ರಬ೦ಧಪ್ರಕರಣವು ಪೂರ್ತಿಯಾಗಿ ದೊರೆತಿಲ್ಲವಷ್ಟೆ. 


೩೪೪ ಕರ್ಣಾಟಕಸ೦ಗೀತವಾಹಿನಿ 


ಪ್ರಕರಣಾ೦ತ್ಯದಲ್ಲಿ, ಈಗ ಉಪಲಬ್ಧವಲ್ಲದ ಅಂಶದಲ್ಲಿ ಇವುಗಳ ಪ್ರಸ್ತಾಪವನ್ನೇ 
ನಾದರೂ ಅವನು ಮಾಡಿರಬಹುದೆ ? ಇದರ ಸಾಧ್ಯತೆಯನ್ನು ಪೂರ್ತಿಯಾಗಿ ತಳ್ಳಿಹಾಕ 
ಲಾಗದಿದ್ದರೂ, ಈ ಪ್ರಕರಣದಲ್ಲಿರುವ ಗ್ರ೦ಥದ ಧಾಟಿಯಿ೦ದಲೂ ಪ್ರಕರಣದ ಉದ್ದೇಶ 
ಪ್ರಪಂಚದಲ್ಲಿ ಇವುಗಳ ಉಲ್ಲೇಖವಿಲ್ಲದಿರುವುದರಿಂದಲೂ ಇದು ಅಷ್ಟು ಸಂಭವ 
ನೀಯವಾಗಿ ಕಾಣುವುದಿಲ್ಲ. 


ತಾಳ ಪ್ರಕರಣ 

ಚತುರ್ದ೦ಡೀಪ್ರಕಾಶಿಕೆಯ ಹತ್ತನೆಯ ಪ್ರಕರಣದಲ್ಲಿ ತಾಳವನ್ನು ಹೇಳುವುದಾಗಿ 
ಗ್ರ೦ಥಪೀಠಿಕೆಯಲ್ಲಿ ಪ್ರತಿಜ್ಞೆಯಿದೆ. ಆದರೆ ಈ ಪ್ರಕರಣವು ಈವರೆಗೆ ದೊರೆತಿಲ್ಲ. ಆದರೂ 
ಸಮಸಾಮಯಿಕವಾದ ಲಕ್ಷ್ಯವನ್ನು ತಿಳಿಸುವಂತಹ ಏನನ್ನಾಗಲಿ, ತನ್ನ ಸ್ವಂತ ಸೃಷ್ಟಿಯ 
ಕಲ್ಪನೆಯನ್ನಾಗಲಿ ಅವನು ಅದರಲ್ಲಿ ಹೇಳಿರುವುದು ಹೆಚ್ಚು ಸ೦ಭವನೀಯವಲ್ಲ. ಏಕೆಂ 
ದರೆ ಈ ಪ್ರಕರಣದಲ್ಲಿ ಹೇಳಿರಬಹುದಾದ ತಾಳಗಳ ಬಗೆಯನ್ನು ಪ್ರಬಂಧಾಧ್ಯಾಯದಲ್ಲಿ 
ಅವನು ಸೂಚಿಸುತ್ತಾನೆ. ಇವು ರತ್ನಾಕರಾದಿ ಪ್ರಾಚೀನ ಪ್ರಸಿದ್ಧ ಗ್ರ೦ಥಗಳಲ್ಲಿ ಹೇಳಿದ 
`ದೇಶೀತಾಳಗಳೇ. ಇವು ಈ ವೇಳೆಗಾಗಲೇ ಲಕ್ಷವಿಧುರವಾಗಲು ತೊಡಗಿದ್ದವೆಂದು ಬೇರೆ 
ಮೂಲಗಳಿಂದ ತಿಳಿಯುತ್ತದೆ. ನಮ್ಮ ಸಂಗೀತಶಾಸ್ತ್ರಕಾರರಲ್ಲಿ ಹೆಚ್ಚಿನವರು “ಪುರಾಣ 
ಮಿತ್ಯೇವ ಸಾಧು ಸರ್ವ೦' ಎನ್ನುವ ಗುಂಪಿಗೆ ಸೇರಿದವರು. ವರ್ತಮಾನ ಸಂಗೀತಲಕ್ಷ್ಯದ 
ಬಗ್ಗೆ ಕಣ್ಣುಮುಚ್ಚಿ ಹಿ೦ದಿನ ಆಚಾರ್ಯರನ್ನು ವಿವೇಚನೆಯಿಲ್ಲದೆ ವಿವರಪೂರ್ಣವಾಗಿ 
ಉದ್ಭರಿಸಿಕೊಳ್ಳುವವರೇ ಹೆಚ್ಚು. ಇವರಲ್ಲಿ ಹೆಚ್ಚುಕಡಿಮೆ 'ಎಲ್ಲರೂ, ಸಮಕಾಲೀನ 
ಲಕ್ಸ್ಯದಿಂದ ಬಹುಹಿ೦ದೆ ಸರಿದು ಬಳಕೆತವ್ಪಿದ ಶಾಸ್ತ್ರವನ್ನು ಸರಿಪಡಿಸಿ ಸಮನ್ವಯ ಮಾಡು 
ತ್ತೇನೆ೦ದು ಪ್ರತಿಜ್ಞೆಮಾಡಿ ಇದೇ ತಮ್ಮ ಗ್ರಂಥರಚನೆಯ ಉದ್ದೇಶವೆಂದು ಹೇಳಿದವರು 
ಎ೦ಬುದನ್ನು ಸ್ಮರಿಸಿದರೆ ಮಾನವನ ಅನುಕರಣಶೀಲತೆಯ ಪೂರ್ವಗ್ರಹದ ಕುಳಿರ್ಗಾಳಿಗೆ 
ನಿಜವಾದ ಸೃಜನಶೀಲತೆಯ ಕಿಡಿಯನ್ನು ಆರಿಸಿಬಿಡುವುದು ಎಷ್ಟು ಸುಲಭ, ಸ್ವಂತ ಕಲ್ಪನೆ 
ಗಳ ಮೂಲಕ ಭವಿಷ್ಯದ ಕನಸನ್ನು ನನಸಾಗಿಸಲು ಸಂದರ್ಭವು ಒದಗಿದರೂ ನಿರ್ದಾಕ್ಷಿಣ್ಯ, 
ದಿಟ್ಟತನ, ಬೌದ್ಧಿಕ ಪ್ರಾಮಾಣಿಕತೆಗಳು ಎಷ್ಟೊಂದು ಅಪರೂಪವಾಗಿಬಿಡುತ್ತವೆ. ಎಂದು 
ನೆನೆದರೆ ವಿಸ್ಮಯವೂ ವ್ಯಸನವೂ ಏಕಕಾಲದಲ್ಲಿ ಉಂಟಾಗುತ್ತವೆ. 

ಇದು ಒತ್ತಟ್ಟಿಗಿರಲಿ. ವೆಂಕಟಮಖಿಯು ಹೇಳಬಹುದಾಗಿದ್ದ ಹೊಸತನ್ನು ಹೇಳಿಲ್ಲ. 
ತಾಲದ ವಿಷಯದಲ್ಲಿಯೂ ಹೀಗೆಯೇ ಆಗಿದ್ದಿರಬಹುದು. ಆದುದರಿಂದ ಅವನ 
ಪ್ರಬಂಧಾಧ್ಯಾಯವು ನಮಗೆ ದೊರೆಯದೆ ಉಳಿದುಹೋಗಿದ್ದರೆ ಹೇಗೆ ತುಂಬಲು ಆಗದ 
ನಷ್ಟವಾಗುತ್ತಿರಲಿಲ್ಲವೋ ತಾಳಾಧ್ಯಾಯವು ದೊರೆಯದಿರುವುದರಿ೦ದಲೂ ಹಾಗೆಯೇ 
ಅತಿಶಯವಾದ ನಷ್ಟವಾಗಿರಲಾರದು, ನಮ್ಮ ಸ೦ಗೀತದ ಇತಿಹಾಸವನ್ನು ಬರೆಯುವುದಕ್ಕೆ 
ಈ ಅನುಪಲಬ್ಬಿಯಿ೦ದ ಹೆಚ್ಚಿನ ಹಾನಿತಟ್ಟಿರಲಾರದು, ಎಂದು ಸಮಾಧಾನಪಟ್ಟುಕೊಳ್ಳ 
ಬಹುದು. 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೪೫ 


೫ ಜೇ ತ 

ಮುದ್ದುವೆ೦ಂಕಟಮಖಿಯ "ರಾಗಲಕ್ಷಣ' ಗ್ರಂಥ 

ವೆಂಕಟಿಮಖಿಯ ನಂತರ ಅವನ ವಂಶಸ್ಥರು ಸಂಗೀತಲಕ್ಷ್ಯಲಕ್ಷಣ ಪ್ರವರ್ತನ 
ಕೈಂಕರ್ಯವನ್ನು ಮುಂದುವರಿಸಿದರು ; ಮುಖ್ಯವಾಗಿ ಮಖಿಯ ಮೇಳಪ್ರಸ್ತಾರಯೋಜನೆಗೆ 
ವಿಸ್ತಾರವಾದ ಪ್ರಚಾರವನ್ನು ದೊರಕಿಸಿಕೊಟ್ಟರು. ಅವನ ಸೋದರಮಾವನ ಪೌತ್ರನಾದ 
ವೆಂಕಟವೈದ್ಯನಾಥದೀಕ್ಟಿತನು ವೆಂಕಟಮಖಿಯಂತೆಯೇ ಸಂಗೀತದ ಲಕ್ಷ್ಯಲಕ್ಷಣಮಾರ್ಗ 
ಗಳಲ್ಲಿ ಪ್ರತಿಭಾವಂತ ಪಂಡಿತ, ಪ್ರಭಾವಶಾಲೀ ಲೇಖಕ. ಅವನು ಮುದ್ದುವೆಂಕಟಮಖಿ 
ಎ೦ಬ ಅಂಕಿತದಲ್ಲಿ ಹಲವಾರು ಗೀತಗಳನ್ನೂ ಪ್ರಬ೦ಧಗಳನ್ನೂ ಭಾ೦ಡೀರಭಾಷೆಯಲ್ಲಿ 
ರಚಿಸಿದ್ದಾನೆ. ಇವುಗಳಲ್ಲಿ ರಾಗಲಕ್ಷಣಬೋಧಕಗಳಾದ ಗೀತಗಳೂ ಪ್ರಾಚೀನಲಕ್ಟಣ 
ಯುಕ್ತವಾದ ಪ್ರೌಢಪ್ರಬ೦ಧಗಳೂ ಸೇರಿವೆ. ಗು೦ಡಕ್ರಿಯಾರಾಗದ ಲಕ್ಷಣಗೀತವೊಂದ 
ರಲ್ಲಿ ಎಪ್ಪತ್ತೆರಡು ಮೇಳಕರ್ತಗಳ ಹೆಸರುಗಳನ್ನೂ ಉಲ್ಲೇಖಿಸಿದ್ದಾನೆ ಮತ್ತು ಶ್ರುತಿಗಳು 
ಇಪ್ಪತ್ತನಾಲ್ಕೆ೦ದಿದ್ದಾನೆ. ಎಪ್ಪತ್ತೆರಡು ಮೇಳಕರ್ತಗಳಿಗೆ ಹೆಸರುಗಳನ್ನು ಇಟ್ಟು ಅವು 
ಗಳನ್ನು ಪ್ರಚಾರ ಮಾಡಿದವನು ಇವನೇ, ವೆ೦ಂಕಟಮಖಿಯಲ್ಲ. ಅವನು ತನ್ನ ಕಾಲದಲ್ಲಿ 
ರೂಢಿಸಿದ್ದ ಜನ್ಯರಾಗಗಳನ್ನು ಉಪಾ೦ಗ ಭಾಷಾ೦ಗ ಕ್ರಿಯಾ೦ಗ ರಾಗಗಳನ್ನಾಗಿ ವಿಂಗಡಿಸಿ 
ಅವುಗಳ ಲಕ್ಷಣಗಳನ್ನು ಸಂಕ್ಷೇಪವಾಗಿ ವಿವರಿಸಿ ಅವುಗಳನ್ನು ಆಯಾ ಎಪ್ಪತ್ತೆರಡು 
ಮೇಳಕರ್ತಗಳಲ್ಲಿ ಅಡಕಗೊಳಿಸಿದ್ದಾನೆ. 

ಅಲ್ಲದೆ ನಮ್ಮ ಸಂಗೀತದಲ್ಲಿ ಮೊಟ್ಟ ಮೊದಲಬಾರಿಗೆ ರಾಗಗಳನ್ನು ಘನ, ರಕ್ತಿ 
(ಅಥವಾ ನಯ), ದೇಶ್ಯಗಳೆ೦ದು ತ್ರಿವಿಧವಾಗಿ ವರ್ಗೀಕರಿಸಿರುವುದರ ಪ್ರಥಮ ಶಾಸ್ತ್ರೋ 
ಲ್ಲೇಖವು ಇವನಲ್ಲಿ ಕಂಡುಬರುತ್ತದೆ. ಆಗತಾನೇ ನಮ್ಮ ಸಂಗೀತದಲ್ಲಿ ಪದಾರ್ಪಣ 
ಮಾಡುತ್ತಿದ್ದ ಅನೇಕ ದೇಶ್ಕರಾಗಗಳನ್ನೂ ಇವನು ಹೆಸರಿಸುತ್ತಾನೆ. ಸುರಟಿ, ದರ್ಬಾರು, 
ನಾಯಕೀ, ಯಮುನಾ, ಪೂರ್ವಿಕಲ್ಯಾಣಿ, ಅಡಾಣಾ, ಬೃ೦ದಾವನೀ, ಜುಜಾವತೀ, ದೇವ 
ಗಾಂಧಾರಿ, ಫರಜು, ರಾಮಕಲಿ, ಶಹನಾ, ಭೈರವ, ವಸಂತ, ಗೌರಿ, ತೋಡಿ, ಬಿಬಾಸು, 
ಹ೦ಜೀರು (ಹಮೀರ್‌ ಕಲ್ಯಾಣಿ), ಜಿಲಾವಲು, ಧನಾಶ್ರೀ, ಮಲ್ಲಾರು, ಕಕುಭ, ಮಾಂಜಿ, 
ಪೂರ್ವಿ--ಇವು ದೇಶೀಯರಾಗಗಳಾಗಿದ್ದು, ಲಕ್ಷಣಸ್ಥೈರ್ಯವನ್ನು ಇನ್ನೂ ಪಡೆದಿರಲಿಲ್ಲ. 
ತಾನು ಹೇಳುವ ರಾಗಗಳಿಗೆ ಪ್ರತಿಯೊಂದಕ್ಕೂ ಲಕ್ಷಣಗೀತೆಯೊ೦ದನ್ನು ರಚಿಸಿ, ತನ್ನ 
ಲಕ್ಷಣಗ್ರ೦ಥಕ್ಕೆ ಲಕ್ಷ್ಯಭಾಷ್ಯವನ್ನು ನಿರ್ಮಿಸಿಕೊಟ್ಟಿರುವುದು ಇವನ ಮಹತ್‌ಸಾಧನೆ. 
ಮೇಳಕರ್ತರಾಗಗಳಿಗೆ ಲಕ್ಷ್ಯಗಳನ್ನು ನಿರ್ಮಿಸುವಾಗ ಆಯಾ ರಾಗದಲ್ಲಿ ಬರುವ ವಿಕೃತಿಸ್ಟರ 
ಗಳನ್ನು ರ, ರಿ, ರು, ಗ, ಗಿ, ಗು, ಮುಂತಾದ ವೆಂಕಟಮಖಿಪ್ರಣೀತ ಸಂಕೇತಗಳನ್ನು ಅದರ 
ಮಾತುವಿನಿಂದ ಪ್ರತಿಯೊಂದು ತಾಳಾವರ್ತದ ಮೊದಲಿನಲ್ಲಿ ಅರ್ಥಸಾಮಂ೦ಜಸ್ಯವನ್ನು 
ಉಳಿಸಿಕೊಂಡು ಪ್ರಕ್ಷೇಪಮಾಡಿ ರಾಗಲಕ್ಷಣವನ್ನು ಚಮತ್ಕಾರದಿಂದ ಅಂತರ್ಭೂತ 
ಗೊಳಿಸಿದ್ದಾನೆ ; ಗೀತಮಾತುವಿನಲ್ಲಿ ಆಯಾ ಮೇಳಕರ್ತದ ಮುಖ್ಯ ಜನ್ಯರಾಗಗಳನ್ನು 
ಹೆಸರಿಸಿಯೂ ಇದ್ದಾನೆ. 


೩೪೬ ಕರ್ಣಾಟಕಸ೦ಗೀತವಾಹಿನಿ 


ಮುದ್ದುವೆ೦ಕಟಮಖಿಯು ತನ್ನೀ ಗ್ರ೦ಥಕ್ಕೆ ಹೆಸರನ್ನಿಟ್ಟಹಾಗೆ ಕಾಣುವುದಿಲ್ಲ ; ಅದಕ್ಕೆ 
ಪೀಠಿಕೆ, ಉಪಸಂಹಾರ, ಸಮಾಪ್ತಿವಾಕ್ಕ ಮೊದಲಾದವುಗಳು (ಇದ್ದರೆ.) ದೊರೆತಿಲ್ಲ. 
ಮುದ್ದುಸ್ಟಾಮಿದೀಕ್ಷಿತರ ಮನೆತನದವರೋ, ಅದನ್ನು ಸ೦ಪಾದಿಸಿದವರೋ ಪ್ರಚಾರ 
ಮಾಡಿದವರೋ ಅದಕ್ಕೆ ರಾಗಲಕ್ಷಣವೆ೦ಬ ಹೆಸರನ್ನು ಕೊಟ್ಟಿ೦ತೆ ತೋರುತ್ತದೆ. ಇದನ್ನೂ 
ಚತುರ್ದ೦ಡೀಪ್ರಕಾಶಿಕೆಯನ್ನೂ ಜೋಪಾನವಾಗಿ ಕಾಯ್ದುಕೊಂಡು ಪ್ರಸಾರಮಾಡಿದ 
ಮುದ್ದುಸ್ವಾಮಿದೀಕ್ಷಿತನ ವ೦ಶಪರ೦ಪರೆಯವರು ಇದನ್ನು ವೆ೦ಕಟಮಖಿಕೃತವೆ೦ದೇ 
ಭಾವಿಸಿದ್ದರು. ಮುದ್ದುಸ್ವಾಮಿದೀಕ್ಷಿತನು ರಚಿಸಿರುವ ಗೇಯಪ್ರಬಂಧಗಳು ಈ ರಾಗ 
ಲಕ್ಷಣದ ಶಾಸ್ತ್ರಸ೦ಹಿತೆಯನ್ನು ಲಕ್ಷ್ಯದ ಮೂಲಕ ಹರಡಿ ನಿಲ್ಲಿಸಲು ರಚಿತವಾದ ಸಂಗೀತ 
ಭಾಷ್ಯವೇ. ಸುಬ್ಬರಾಮದೀಕ್ಷಿತನು ತನ್ನ ಸ೦ಗೀತಸ೦ಪ್ರದಾಯ ಪ್ರದರ್ಶಿನಿಯಲ್ಲಿ ಮುದ್ದು 
ವೆಂಕಟಮಖಿರಚಿತವಾದ ರಾಗಲಕ್ಷಣದ ಶ್ಲೋಕಗಳನ್ನು ವೆಂಕಟಿಮಖಿಯವೆಂದು ಗ್ರಹಿಸ್ತಿ 
ಉದ್ಧರಿಸಿಕೊ೦ಡು, ವಿವರಿಸಿ, ವಿಸ್ತರಿಸಿ, ಲಕ್ಷ್ಯೋದಾಹರಣೆಗಳನ್ನು ಕೊಟ್ಟಿದ್ದಾನೆ. ವೆಂಕಟ 
ವೈದ್ಯನಾಥದೀಕ್ಬಿತನು ಈ ಗ್ರಂಥವನ್ನು ನಿರ್ಮಿಸಿದ ಕಾಲವು ಗೊತ್ತಿಲ್ಲ ; ಆದರೆ ಅವನು 
ತಂಜಾವೂರಿನ ದೊರೆ ಏಕೋಜಿಯ ಮಗ ಶಾಹಜಿಯನ್ನು ತನ್ನ ಗೀತವೊ೦ದರಲ್ಲಿ 
ಸ್ತುತಿಸಿದ್ದಾನೆ. ಈ ಶಾಹಜಿಯು ತ೦ಜಾವೂರನ್ನು ಕ್ರಿ. ಶ. ೧೬೮೫ರಿ೦ದ ೧೭೧೨ರವರೆಗೂ 
ಆಳಿದನು. ಆದುದರಿಂದ ವೆ೦ಕಟವೈದ್ಯನಾಥದೀಕ್ಷಿತನು ತನ್ನ ಗ್ರಂಥವನ್ನು ಈ ಅವಧಿ 
ಯಲ್ಲಿ ರಚಿಸಿರಬಹುದು. 


ಐತಿಹಾಸಿಕ ಸ್ವಾರಸ್ಯ 

ಈ ರಾಗಲಕ್ಷಣವು ಕರ್ಣಾಟಕಸ೦ಗೀತದ ಪ್ರಮುಖ ಐತಿಹಾಸಿಕ ದಾಖಲೆ ಆಗಿದೆ. 
ರಾಗಗಳ ಬೆಳವಣಿಗೆಯನ್ನು ಗುರುತಿಸಲು ಬಹು ಉಪಕಾರಕವಾಗಿದೆ. ಇದರಲ್ಲಿ ಅಭ್ಯಾಸಿಗೆ 
ಐತಿಹಾಸಿಕ ಸ್ವಾರಸ್ಯಗಳು ಅಡಿಗಡಿಗೆ ಗೋಚರಿಸುತ್ತವೆ. ಇವು ಪ್ರತ್ಯೇಕವಾದ ಅಭ್ಯಾಸಕ್ಕೆ 
ಅರ್ಹವಾದ ವಿಷಯವಾಗಿವೆ. ಅಂತಹ ಸ್ವಾರಸ್ಯಗಳಲ್ಲಿ ಒ೦ದನ್ನು ಮಾತ್ರ ಇಲ್ಲಿ ಸೂಚಿಸ 
ಬಹುದು. ಈಗ ಕರ್ಣಾಟಕಸಂಗೀತದಲ್ಲಿ ಪ್ರಸಿದ್ಧವಾಗಿರುವ ಹ೦ಸಧ್ವನಿರಾಗವನ್ನು 
ಮುದ್ದುಸ್ಟಾಮಿದೀಕ್ಷಿತನ ತಂದೆ ರಾಮಸ್ವಾಮಿದೀಕ್ಷಿತನು ಸೃಷ್ಟಿಸಿದ್ದೆ೦ದು ಸುಬ್ಬರಾಮ 
ದೀಕ್ಷಿತನು ತನ್ನ ಸ೦ಗೀತಸ೦ಪ್ರದಾಯ ಪ್ರದರ್ಶಿನಿಯಲ್ಲಿ ಹೇಳಿದ್ದಾನೆ; ರಾಮಸ್ವಾಮಿ 
ದೀಕ್ಷಿತನು ಕ್ರಿ. ಶ. ೧೭೩೮ರಲ್ಲಿ ಜನಿಸಿ ೧೮೧೭ರಲ್ಲಿ ಕಾಲವಾದನು. ರಾಮಸ್ವಾಮಿದೀಕ್ಷಿತನ 
ಒಂದು ಕೃತಿಯನ್ನು ಈ ರಾಗದಲ್ಲಿ ಅವನು ಸಂಗ ಸಹಿಸಿ ಕೊಡುತ್ತಾನೆ. ಇದಕ್ಕಿ೦ತ ಪ್ರಾಚೀನ 
ತರವಾದ ಲಕ್ಷ್ಯವು ಹ೦ಸಧ್ವನಿಗೆ ಇಲ್ಲಿಯವರೆಗೆ ದೊರೆತಿಲ್ಲ. 

ಆದರೆ ಹ೦ಸಧ್ವನಿಯ ಹೆಸರೂ ಲಕ್ಷಣವರ್ಣನೆಯೂ ಮುದ್ದುವೆ೦ಕಟಮಖಿಯ ರಾಗ 
ಲಕ್ಷಣದಲ್ಲಿಯೇ ದೊರೆಯುತ್ತವೆಂಬುದು ಸ್ವಾರಸ್ಯವಾಗಿದೆ. ಮುದ್ದುವೆ೦ಕಟಮಖಿಯು. 
ಹೆಂಸಧ್ವನಿಯನ್ನು ಹೆಸರಿಸಿ ನಿರೂಪಿಸಿದಾಗ ರಾಮಸ್ಪಾಮಿದೀಕ್ಷಿತನು ಇನ್ನೂ ಹುಟ್ಟಿಯೇ 
ಇರಲಿಲ್ಲ ; ಅಥವಾ ಹುಟ್ಟಿದ್ದರೆ ತೀರ ಎಳೆಯನಾಗಿದ್ದಿರಬೇಕು. ಆದುದರಿಂದ ಅವನು 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೪೭ 


ಈ ರಾಗವನ್ನು ಸೃಷ್ಟಿಸಿರುವುದು ಸ೦ಭವವಲ್ಲ. ಮುದ್ದುವೆ೦ಕಟಮಖಿಯು ಹೇಳಿದ ಹಂಸ 
ಧ್ವನಿ ರಾಗಲಕ್ಷಣ ಶ್ಲೋಕವನ್ನು ಸುಬ್ಬರಾಮದೀಕ್ಟಿತನು ಉದ್ದರಿಸಿಕೊಂಡಿಲ್ಲ. ಈ ರಾಗ 
ದಲ್ಲಿ ಮುದ್ದುವೆಂಕಟಮಖಿಯ ರಾಗಲಕ್ಷಣವು ಲೋಪವಾಗಿದ್ದಿರಬೇಕು. ಎಂದೇ ಈ 
ರಾಗದ ಕರ್ತೃತ್ವವನ್ನು ಅವನು ರಾಮಸ್ವಾಮಿದೀಕ್ಷಿತನಿಗೆ ಆರೋಪಿಸಿದ್ದಾನೆ. ರಾಮಸ್ವಾಮಿ 
ದೀಕ್ಷಿತನು ಈ ರಾಗದಲ್ಲಿ ಪ್ರಥಮ ಲಕ್ಷ್ಯವನ್ನು ನಿರ್ಮಿಸಿದ್ದಿರಬಹುದು. 


ಕಾಲನಿರ್ಣಯ 

ವೆಂಕಟಮಖಿ ಮತ್ತು ಮುದ್ದುವೆ೦ಕಟಮಖಿಗಳ ಜೀವಿತಕಾಲವನ್ನು ನಿರ್ಣಯಿಸುವಲ್ಲಿ 
ಹಲವು ಸಮಸ್ಯೆಗಳು ಎದುರು ನಿಲ್ಲುತ್ತವೆ. 

ಗೋವಿಂದದೀಕ್ಷಿತನು ಸ೦ಗೀತಸುಧೆಯನ್ನು ರಚಿಸಿದ್ದು ರಘುನಾಥನಾಯಕನಾಳ್ಪಿಕೆ 
ಯಲ್ಲಿ, ಕ್ರಿ. ಶ. ೧೬೧೪ರಿ೦ದ ೧೬೩೦ರ ಅವಧಿಯಲ್ಲಿ. ವೆ೦ಕಟಮಖಿಯು ಚತುರ್ದ೦ಡೀ 
ಪ್ರಕಾಶಿಕೆಯನ್ನು ರಚಿಸಿದ್ದು ವಿಜಯರಾಘವನಾಯಕ ಆಳ್ವಿಕೆಯಲ್ಲಿ, ಎಂದರೆ ೧೬೩೩ 
ರಿಂದ ೧೬೭೪ರ ಅವಧಿಯಲ್ಲಿ. ಈ ಇಬ್ಬರು ದೊರೆಗಳ ಆಳ್ವಿಕೆಯ ನಡುವೆ ಇರುವ 
ಮೂರು ವರ್ಷಗಳ ವಿಷಯದಲ್ಲಿ ಇತಿಹಾಸಕಾರರಲ್ಲಿ ಐಕಮತ್ಯವಿರುವ೦ತೆ ತೋರುವು 
ದಿಲ್ಲ. ರಘುನಾಥನಿಗೆ ಅಚ್ಯುತನಾಯಕ, ಅಚ್ಯುತರಾಮಭದ್ರ, ಅಚ್ಯುತವಿಜಯರಾಘವ 
ನಾಯಕ ಎ೦ಬ ಮೂವರು ಗ೦ಡುಮಕ್ಕಳಿದ್ದ೦ತೆಯೂ ಅವರಲ್ಲಿ ಅಚ್ಯುತರಾಮಭದ್ರನು 
೧೬೩೧ರಿ೦ದ ೧೬೩೩ರ ವರೆಗೆ ರಾಜ್ಯವನ್ನಾಳಿದ೦ತೆಯೂ ಎನ್‌. ವೆ೦ಕಟರಾಯರು ತಮ್ಮ 
ದಕ್ಷಿಣದೇಶೀಯಾ೦ಧ್ರಚರಿತ್ರಮುದಲ್ಲಿ ಹೇಳುತ್ತಾರೆ. ವಿಜಯರಾಘವನು ಸ್ವತಃ ತನ್ನ 
ತಂದೆ ರಘುನಾಥನೇ ತನಗೆ ಪಟ್ಟಕಟ್ಟಿದನೆಂದು ತನ್ನ ರಘುನಾಥಾಭ್ಯುದಯದಲ್ಲಿ ಹೇಳಿ 
ಕೊ೦ಡಿದ್ದಾನೆ; ಇವನನ್ನು ಅನುಸರಿಸಿ ಅವನ ಆಶ್ರಿತಳಾದ ರಂಗಾಜಮ್ಮನು ತನ್ನ ಮನ್ನಾರು 
ದಾಸವಿಲಾಸದಲ್ಲಿ ಹೀಗೆಯೇ ಹೇಳಿದ್ದಾಳೆ. ಇದು ಅಷ್ಟು ಸ೦ಭವನೀಯವಾಗಿ ಕಾಣುವು 
ದಿಲ್ಲ. ವಿಜಯರಾಘವನು ಪಟ್ಟಾಜ»ಿಷಿಕ್ತಿನಾದುದು ಕ್ರಿ. ಶ. ೧೬೩೩ಕ್ಕೆ ಸರಿಯಾಗುವ 
ಶ್ರೀಮುಖಸ೦ವತ್ಸರದ ಶ್ರಾವಣ ಶುದ್ಧ ದ್ವಾದಶಿ ಬುಧವಾರ. ಆಗ ಅವನಿಗೆ ಸುಮಾರು 
೧೫-೧೬ ವರ್ಷವಾಗಿದ್ದಿರಬಹುದೆ೦ದು ಪಾಶ್ಚಿಮಾತ್ಕವಿದ್ಹಾ೦ಸರು ಅಭಿಪ್ರಾಯಪಡು 
ತ್ತಾರೆ. ಅವನಿಗೆ ಆಗ ಸುಮಾರು ೨೫ ವರ್ಷ ವಯಸ್ಸಾಗಿದ್ದಿರಬಹುದೆ೦ದೂ ತನ್ನ ಇಬ್ಬರು 
ಸೋದರರನ್ನು ಸೆರೆಯಿಕ್ಕಿ ಕಣ್ಣು ಕೀಳಿಸಿ ತಾನು ಪಟ್ಟಾಭಿಷಿಕ್ತನಾದನೆ೦ದೂ ಆರುದ್ರರು 
ತಮ್ಮ ಸಮಗ್ರಾ೦ಧ್ರಸಾಹಿತ್ಯ(11)ದಲ್ಲಿ ಹೇಳುತ್ತಾರೆ. 

ಇದು ಹೇಗೇ ಇದ್ದರೂ ವಿಜಯರಾಘವನು ಪಟ್ಟಕ್ಕೆ ಏರಿದ್ದು ೧೬೩೩ರಲ್ಲಿ ಎಂದು 
ಒಮ್ಮತವಿದೆಯಷ್ಟೆ. ಅವನೂ ಅವನ ಸೋದರರೂ ರಾಜ್ಯಕ್ಕಾಗಿ ಪರಸ್ಪರ-ಹೋರಾಡಿದ್ದು 
ಸ೦ಭಾವ್ಯವೆನಿಸುತ್ತದೆ. ವೆ೦ಕಟಮಖಿಗೆ "ಪ್ರತಿಷ್ಠಿತ ಚೋಳಕ್ಷ್ಮಾಜ' ಎ೦ಬ ಬಿರುದನ್ನು 
ಅವನ ಶಿಷ್ಯನಾದ ರಾಜಚೂಡಾಮಣಿದೀಕ್ಷಿತನು ತನ್ನ ತ೦ತ್ರಶಿಖಾಮಣಿಯಲ್ಲಿ ಕೊಡು 
ತ್ತಾನೆ. ವಿಜಯರಾಘವನಿಗೆ ರಾಜ್ಯಪ್ರಾಪ್ತಿಗಾಗಿ ನೆರವು ನೀಡಿದ್ದರಿ೦ದ ವೆಂಕಟಮಖಿಗೆ ಈ 


೩೪೮ ಕರ್ಣಾಟಕಸ೦ಗೀತವಾಹಿನಿ 


ಬಿರುದು ಬಂದಿರಬೇಕು. ಆದುದರಿಂದ ೧೬೩೩ರಲ್ಲಿ ವೆಂಕಟಮಖಿಗೆ ಕಡೆಯಪಕ್ಷ ೩೦-೩೫ 
ವರ್ಷವಾದರೂ ಆಗಿತ್ತೆ೦ದರೆ ಅವನು ಹುಟ್ಟಿದ್ದು ಕ್ರಿ. ಶ. ೧೬೦೦ ಅಥವಾ ಅದಕ್ಕಿಂತ 
ಮುಂಚೆ. ಗೋವಿ೦ದದೀಕ್ಷಿತನು, ಚೆವ್ಹಯ್ಕನಾಯಕನಿಗೆ ಕ್ರಿ. ಶ. ೧೫೫೦ರಲ್ಲಿ ರಾಜ್ಯಾಭಿ 
ಷೇಕಮಾಡಿ ಅವನ ಪ್ರಧಾನಿಯಾದಾಗ ಅವನಿಗೆ ಕಡೆಯಪಕ್ಷ ೨೫ ವರ್ಷ ವಯಸ್ಸಾದರೂ 
ಆಗಿದ್ದಿರಬೇಕು. ಹೀಗಾಗಿ ಅವನ ೭೦-೭೫ನೆಯ ವಯಸ್ಸಿನಲ್ಲಿ ವೆ೦ಂಕಟಮಖಿಯೂ ನಂತರ 
ಇದ್ದರೆನ್ನಲಾಗುವ ಅವನ ಇತರ ಏಳು ಸಹೋದರರೂ ಸಹೋದರಿಯೂ ಜನಿಸಿದರೆ೦ದು 
ಲೆಕ್ಕಿಸಬೇಕಾಗುತ್ತದೆ. ಇದು ತೀರ ಅಸ೦ಭವವಾದ ಮಾತು. 

ಆದುದರಿಂದ ವೆ೦ಕಟಪುಖಿಯ ಹುಟ್ಟನ್ನು ಕಡೆಯ ಪಕ್ಷ ೨೫ ವರ್ಷವಾದರೂ ಹಿಂದೆ 
ತಳ್ಳಬೇಕಾಗುತ್ತದೆ. ಎಂದರೆ ವಿಜಯರಾಘವನ ರಾಜ್ಯಾಜಿಷೇಕದ ವೇಳೆಗೆ ವೆ೦ಕಟಮಖಿಗೆ 
: ಸುಮಾರು ೫೦ ವರ್ಷವೂ ಚತುರ್ದ೦ಡೀಪ್ರಕಾಶಿಕೆಯ ರಚನೆಯ ವೇಳೆಗೆ ೫೦ರಿ೦ದ ೭೫ 
ವರ್ಷವೂ ವಯಸ್ಸಾಗಿರಬೇಕು. ಪಟ್ಟಕ್ಕೇರಿದಾಗ ವಿಜಯರಾಘವನು ಕೇವಲ ಬಾಲಕನ್ನೋೊ 
ಹಸಿಯ ತರುಣನೋ ಆಗಿದ್ದುದರಿ೦ದ ಅವನಿಗೆ ಹಿತಚಿ೦ತಕ-ಪೋಷಕನ ಸ್ಥಾನದಲ್ಲಿ 
ವೆ೦ಕಟಮಖಿಯು ನಿಂತು ರಾಜ್ಯಪ್ರಾಪ್ತಿಗಾಗಿ ಶ್ರಮಿಸಿ ದೊರೆತನವನ್ನು ಕೊಡಿಸಿದ್ದರೆ 
ಆಶ್ಚರ್ಯವಿಲ್ಲ. ಈ ಕಾರಣದಿ೦ದಲೋ ಏನೋ, ಅವನು ವಿಜಯರಾಘವನಾಯಕನನ್ನು 
ಅತಿಶಯವಾಗಿ ಹೊಗಳಿ ಪೂಜಿಸದೆ ಇದ್ದಾನೆ ; ತನ್ನ ತ೦ದೆ ಮತ್ತು ಅಣ್ಣನ ಸಾಧನೆಗಳನ್ನು 
ಹಿಗ್ಗಿಸಿ ವರ್ಣಿಸಿದರೂ "ಅಚ್ಯುತವಿಜಯರಾಘವಭೂಪಾಲಪ್ರೇರಿತಸ್ಯ' ಎಂದು ಮಾತ್ರ 
ಚತುರ್ದಂಡೀಪ್ರಕಾಶಿಕೆಯ ಪ್ರಕರಣ ಸಮಾಪ್ತಿ ವಾಕ್ಯಗಳಲ್ಲಿ ಹೇಳಿ ಮುಗಿಸಿದ್ದಾನೆ. 
ಗ್ರ೦ಥಪೀಠಿಕೆಯಲ್ಲಿ ಇದರ ಸೊಲ್ಲನ್ನೂ ಎತ್ತದೆ ಇದ್ದಾನೆ. 

ವೆಂಕಟವೈದ್ಯನಾಥದೀಕ್ಷಿತನು ವೆಂಕಟೇಶ್ವರದೀಕ್ಷಿತನಿಗೆ ಸೋದರಮಾವನ ಮೊಮ್ಮಗ, 
ಎಂದರೆ ನಾಗಾ೦ಜಿಕೆಯ ಸೋದರ ಮೊಮ್ಮಗ, ನಾರಾಯಣಮಖಿಯ ಮರಿಮಗ ; 
ಗೋವಿ೦ದದೀಕ್ಷಿತ-ನಾಗಾ೦ಜಿಕೆಯರಿಗೆ ಮೊಮ್ಮಗನ ಪೀಳಿಗೆಯಲ್ಲಿ ನಿಲ್ಲುತ್ತಾನೆ; ಆದುದ 
ರಿಂದ' ವೆಂಕಟಮಖಿಯ ನಂತರದ ತಲೆಮಾರಿನವನು. ಇವರಿಬ್ಬರಿಗೂ ಸುಮಾರು ೩೦ 
ವರ್ಷಗಳ ಕನಿಷ್ಠ, ೬೦ ವರ್ಷಗಳ ಗರಿಷ್ಠ ಅಂತರವನ್ನು ಕಲ್ಪಿಸಿಕೊ೦ಡರೆ, ವೆ೦ಕಟವೈದ್ಯ 
ನಾಥನು ವೆ೦ಕಟಮಖಿಯಲ್ಲಿಯೇ ಪ್ರತ್ಯಕ್ಷವಾಗಿ ಸಂಗೀತ ಲಕ್ಷ್ಯಲಕ್ಷಣಗಳನ್ನು ಅಭ್ಯಾಸ 
ಮಾಡಿ ಅವನ ಯೋಜನೆ, ಸಿದ್ಧಾ೦ತ, ಕಲ್ಪನೆಗಳನ್ನು ಹರಡಿ ನಿಲ್ಲಿಸಲು ಶ್ರಮಪಟ್ಟಿರಬೇಕು. 
, ಮುದ್ದುವೆಂಕಟಮಖಿ ಎಂದು ಅವನು ಅಂಕಿತವನ್ನು ಇಟ್ಟುಕೊಂಡಿರುವುದೂ ಈ 
ಸ್ಫೂರ್ತಿ, ಪ್ರಭಾವಗಳನ್ನೇ ಸೂಚಿಸುತ್ತದೆ. . 'ಮುದ್ದು' ಎಂಬ ನಾಮವಿಶೇಷಣವು ಈ 
ಯುಗದಲ್ಲಿ `ಪ್ರೀತ್ಕಾಸ್ಪದ' ಎಂಬ ಅರ್ಥದಲ್ಲಿ ಬಹುವಾಗಿ ರೂಢಿಯಲ್ಲಿದ್ದ ಹಾಗೆ ಕಾಣು 
ತ್ತದೆ. ಮುದ್ದು ಚ೦ದ್ರರೇಖ, ಮುದ್ದುಕುಮಾರ, ಮುದ್ದುಪಳನಿ ಮುಂತಾದ ಹೆಸರುಗಳು 
ನಾಯಕಪ್ರಭುಗಳ ಕಾಲದಲ್ಲಿ ಹೇರಳವಾಗಿ ದೊರೆಯುತ್ತವೆ. 

ಮುದ್ದುವೆ೦ಕಟಮಖಿಯು ಕ್ರಿ. ಶ. ೧೬೦೦ ರಿಂದ ೧೬೩೦ರ ಅವಧಿಯಲ್ಲಿ. ಜನಿಸಿ 
ದ್ದಾನೆ, ಎಂದಿಟ್ಟುಕೊಳ್ಳೋಣ. ಅವನು ತನ್ನ ಗೀತವೊ೦ದರಲ್ಲಿ ತಂಜಾವೂರಿನ 


ನಾದಯಜ್ಞದೀಕ್ಷಿತ ವೆ೦ಕಟಮಖಿ ೩೪೯ 


ಏಕೋಜಿಯ ಮಗ ಶಾಹಜಿಯನ್ನು ಅಭಿನವಭೋಜನೆಂದು ಸ್ತುತಿಸಿದ್ದಾನೆ ಎಂದು ಮೇಲೆ 
ಸೂಚಿಸಿದೆ. ಇದು ಶಾಹಜಿಯ ಆಳ್ವಿಕೆಯ ಪೂರ್ವಾರ್ಧದಲ್ಲಿ ಆಗಿರುವುದು--ಮುದ್ದು 
ವೆ೦ಕಟಮಖಿಯ ವಯಸ್ಸಿನ ದೃಷ್ಟಿಯಿ೦ದ--ಹೆಚ್ಚು ಸಂಭವ. ಆದುದರಿ೦ದ ರಾಲಕ್ಷಣ 
ಗ್ರ೦ಥವನ್ನು ಕ್ರಿ. ಶ. ೧೬೮೫-೧೭೦೦ರ ಅವಧಿಯಲ್ಲಿ ಅವನು ರಚಿಸಿದ್ದರೂ ಇರಬಹುದು; 
ಅಥವಾ ಅದನ್ನು ಇನ್ನೂ ಸ್ವಲ್ಪ ಮುಂಚೆಯೇ ಬರೆದಿದ್ದು ಮೇಲ್ಕಂಡ ಗೀತವನ್ನು ಈ 
ಅವಧಿಯಲ್ಲಿ ರಚಿಸಿರುವುದೂ ಸಾಧ್ಯವಿದೆ. ಒಟ್ಟಿನಲ್ಲಿ ಅವನ ಜೀವಿತದ ಕನಿಷ್ಠಮಿತಿ ಕ್ರಿ.ಶ. 
೧೬೦೦, ಗರಿಷ್ಠಮಿತಿ ಕ್ರಿ. ಶ. ೧೭೧೨ ಎಂದಾಗುತ್ತದೆ. ಕ 

ಇದು ಇಲ್ಲಿ ಏಕೆ ಪ್ರಸಕ್ತವೆ೦ದರೆ ರಾಮಸ್ವಾಮಿದೀಕ್ಷಿತನು ವೆ೦ಕಟವೈದ್ಯನಾಥ ದೀಕ್ಷಿತ 
ನಲ್ಲಿ ಒ೦ದು ವರ್ಷಕಾಲ ವೀಣೆಯನ್ನು ಅಭ್ಯಾಸಮಾಡಿ, ರಾಗಾ೦ಗ ಉಪಾ೦ಗ ಭಾಷಾ೦ಗ 
ರಾಗಗಳ ಗೀತೆಗಳನ್ನು ಕಲಿತು, ಚತುರ್ದ೦ಡೀಪ್ರಕಾಶಿಕೆಯನ್ನು ಅಧ್ಯಯನ ಮಾಡಿದನೆಂದು 
ಸುಬ್ಬರಾಮದೀಕ್ಬಿತನು ಹೇಳುತ್ತಾನೆ. ಅವನೇ ರಾಮಸ್ಪಾಮಿದೀಕ್ಷಿತನ ಜೀವಿತ ಕಾಲವನ್ನು 
ಕ್ರಿ. ಶ. ೧೭೩೫-೧೮೧೭ ಎಂದು ಕೊಡುತ್ತಾನೆ. ಆದುದರಿಂದ ರಾಮಸ್ಥಾಮಿದೀಕ್ಷಿತನು 
ವೆಂಕಟವೈದ್ಯನಾಥದೀಕ್ಷಿತನ ಬಳಿ ಮಧ್ಯಾರ್ಜುನದಲ್ಲಿ ಶಿಷ್ಕನಾಗಿದ್ದುದು ಸಾಧ್ಯವಾಗುವು 
ದಿಲ್ಲ. ತಮ್ಮ ಸ೦ಗೀತಪರ೦ಪರೆಯು ವೆ೦ಕಟಮಖಿಯದೇ ಎಂದು ದೃಢವಾಗಿ ಸ್ಥಾಪಿಸಿ 
ಕೊಳ್ಳಲು ಬಯಸಿದ ಅವನ ಪೂರ್ವಜರು ಯಾರೋ ಹೇಳಿ ಬೇರೂರಿಸಿದ್ದ ಕೇಳಿಕೆಯ 
ಮಾತನ್ನು ಅವನು ಹೇಳಿರಬೇಕು. ಹಾಗಲ್ಲದೆ ಈ ಮಾತು ನಿಜವಾಗಿದ್ದರೆ ರಾಮಸ್ವಾಮಿ 
ದೀಕ್ಷಿತನು ಮುದ್ದುವೆ೦ಕಟಮಖಿಯಲ್ಲಿ ಶಿಷ್ಯನಾದುದು ೧೭೪೫-೫೦ಕ್ಕಿ೦ತ ಮುಂಚೆ 
ಇರಲಾರದು. ಅವನು ಒಂದೇ ವರ್ಷದಲ್ಲಿ ತನ್ನ ಶಿಕ್ಷಣವನ್ನೆಲ್ಲ ಪೂರೈಸಿದ್ದರಿ೦ದ ಈ 
ವಿದ್ಯೆಯಲ್ಲಿ ಸಾಕಷ್ಟು ಪ್ರೌಢನಾಗಿಯೇ ಈ ಗುರುವಿನ ಬಳಿಗೆ ಹೋಗಿರಬೇಕು. ಅದಕ್ಕಿ೦ತ 
ಮುಂಚೆ ಅವನು ಮೆರಟ್ಟೂರು ವೀರಭದ್ರಯ್ಯನ ಬಳಿ ಸಂಗೀತ ಲಕ್ಷ್ಯಲಕ್ಷಣಗಳನ್ನು 
ಸಾಂಗವಾಗಿ ಅಧ್ಯಯನ ಮಾಡಿದ್ದನು. ಇದಕ್ಕಾಗಿ ಅವನು ಕನಿಷ್ಠಪಕ್ಷ ಐದು ವರ್ಷಗಳನ್ನಾ 
ದರೂ ತೆಗೆದುಕೊಂಡಿದ್ದಿರಬೇಕು. ಆದುದರಿಂದ ಮುದ್ದುವೆ೦ಕಟಮಖಿಯನ್ನು ಬಳಿಸಾರಿ 
ದ್ದರೆ ಅದು ಕ್ರಿ. ಶ. ೧೭೫೦-೧೭೫೫ರಷ್ಟು ಮುಂದಕ್ಕೆ ಹೋಗುತ್ತದೆ; ಹೀಗೆ ಮುದ್ದು 
ವೆಂಕಟಮಖಿಯ ಜೀವಿತಕಾಲದ ಅವಧಿಯು ೧೬೦೦ರಿಂದ ೧೭೫೫ರಷ್ಟು ದೀರ್ಫ್ಥವಾಗಿ 
ಬಿಟ್ಟು, ಅನುಪಪನ್ನವಾಗುತ್ತದೆ ; ಇಲ್ಲವೆ ಅವನ ಹುಟ್ಟನ್ನು ೧೬೩೦ಕ್ಕೆ ಏರಿಸಿಕೊ೦ಡರೆ 
ಆಗಲೂ ಗರಿಷ್ಠಮಿತಿಯು ೧೭೬೦ರಷ್ಟಾದರೂ ಆಗುತ್ತದೆ. ಅಲ್ಲದೆ ಅವನು ರಾಮಸ್ವಾಮಿ 
ದೀಕ್ಷಿತನನ್ನು ತಂಜಾವೂರು ಪ್ರಭು ಪ್ರತಾಪಸಿಂಹನ ಆಶ್ರಯವನ್ನು ಪಡೆಯಲು 
ಪ್ರೇರಿಸಿದ್ದು ನಿಜವಾದರೆ ಅವನೂ ಪ್ರತಾಪಸಿ೦ಹನ ಸಮಕಾಲೀನವಾಗಿ (೧೭೩೯-೧೭೬೩) 
ಇದ್ದಿರಬೇಕು. ರಾಮಸ್ವಾಮಿದೀಕ್ಷಿತನು ಈ ರಾಜಾಶ್ರಯವನ್ನು ಪಡೆದಿದ್ದು ಅವನ ೨೦-೨೫ 
ನೆಯ ವಯಸ್ಸಿನಲ್ಲಿ ಎಂದರೂ ಇದು ೧೭೪೫-೬೦ರಲ್ಲಿ ಆಗುತ್ತದೆ. ಇದು ಮುದ್ದುವೆ೦ಕಟ 
ಮಖಿಯಲ್ಲಿ ಶಿಕ್ಷಣವಾದ ಸರಿಸುಮಾರಿನಲ್ಲಿಯೇ ನಡೆಯಿತೆ೦ದಾದರೆ ಮಖಿಯ ಜೀವಿತದ 
ಗರಿಷ್ಠಮಿತಿಯನ್ನು ಈ ಅವಧಿಗೆ ಏರಿಸಬೇಕಾಗುತ್ತದೆ. ವೆಂಕಟಮಖಿಗೂ ಮುದ್ದುವೆ೦ಕಟ 


೩೫೦ ಕರ್ಣಾಟಕಸ೦ಗೀತವಾಹಿನಿ 


ಮಖಿಗೂ ೬೦ ವರ್ಷಗಳ ಗರಿಷ್ಠ ಅಂತರವನ್ನು ಕಲ್ಪಿಸಿಕೊಂಡರೂ ವೆ೦ಕಟಮಖಿಯ 
ಗರಿಷ್ಠಕಾಲವು ೧೭೦೦ ಎಂದಾಗುತ್ತದೆ. ಹಾಗಾದಲ್ಲಿ ಅವನು ಗೋವಿಂದದೀಕ್ಷಿತನಲ್ಲಿ 
ಜನಿಸಿದುದು ಯಾವಾಗ ? 

ವೆ೦ಕಟಮಖಿಯ ಇನ್ನಿಬ್ಬರು ವಂಶೀಯರನ್ನೂ ಇಲ್ಲಿ ಉಲ್ಲೇಖಿಸಬಹುದು. ವೆಂಕಟ 
ಮಖಿಯ ಮರಿಮಗ ಗೋವಿಂದದೀಕ್ಷಿತನೂ ಸಂಗೀತದ ಲಕ್ಷ್ಯಲಕ್ಷಣಗಳಲ್ಲಿ ಪರಿಣತ : 
ಅವನು ಮೇಳಕರ್ತಯೋಜನೆಯ ಪ್ರಸಾರದಲ್ಲಿ ತೊಡಗಿದ್ದವನು. ಇವನು ಮುದ್ದು 
ವೆ೦ಕಟಮಖಿಯಿ೦ದ ಸಂಗೀತ ಶಿಕ್ಷಣವನ್ನು ಪಡೆದಿರುವುದು ಸಂಭಾವ್ಯವಾಗಿದೆ. ಇವನ 
ವಿಷಯದಲ್ಲಿಯೂ ಸುಬ್ಬರಾಮದೀಕ್ಷಿತನು ಒ೦ದು ಮಾಹಿತಿಯನ್ನು ಒದಗಿಸುತ್ತಾನೆ. 
ಮಣಲಿಯ ವೆ೦ಕಟಕೃಷ್ಣಮುದಲಿಯಾರನಲ್ಲಿ ರಾಮಸ್ವಾಮಿದೀಕ್ಷಿತನು ಆಶ್ರಿತನಾಗಿದ್ದಾಗ 
ಗೋವಿಂದದೀಕ್ಷಿತನು ಅಲ್ಲಿಗೆ ಬಂದನು. ಅವನಲ್ಲಿದ್ದ ಚತುರ್ದ೦ಡೀ ಪ್ರಕಾಶಿಕೆಯ 
ಪ್ರತಿಯೊಂದನ್ನು ಬೇಡಿ ಪಡೆದುಕೊಳ್ಳುವಂತೆ ಸ್ವತಃ ಸಂಗೀತವಿದ್ವಾಂಸನಾಗಿದ್ದು ಮುದ್ದು 
ಕೃಷ್ಣ ಎ೦ಬ ಅಂಕಿತದಲ್ಲಿ ಕೃತಿರಚನೆ ಮಾಡುತ್ತಿದ್ದ ವೆಂಕಟಕೃಷ್ಣ ಮುದಲಿಯಾರನನ್ನು 
ರಾಮಸ್ವಾಮಿದೀಕ್ಷಿತನು ಪ್ರೇರಿಸಿದನು. 

ಆಗ ಗೋವಿ೦ದದೀಕ್ಷಿತನು ವೆಂಕಟಿಮಖಿಯ ಸಂಗೀತಪರಂಪರೆಗೆ ನಿಜವಾಗಿ ಸೇರಿ 
ದವರಿಗೆ ಮಾತ್ರ ಈ ಗ್ರಂಥವನ್ನು ಕೊಡುವುದಾಗಿ ಹೇಳಿ ಒ೦ದು ಪರೀಕ್ಷೆಯನ್ನು ಏರ್ಪಡಿ 
ಸಿದನು. ಈಗ ತನುಕೀರ್ತಿ ಎ೦ದು ಪ್ರಸಿದ್ಧವಾಗಿರುವ ಸ೦ಪೂರ್ಣರಾಗದ ಮೂರ್ಛನೆ 
ಯನ್ನು ಕೊಟ್ಟು ಅದನ್ನು ಗುರುತಿಸುವಂತೆ ಅವನು ಕೇಳಲಾಗಿ ಮುದಲಿಯಾರನು ಕೂಡಲೇ 
ಈ ರಾಗದಲ್ಲಿ “ನನು ಪರೀಕ್ಷಿಂಚನೇಲ' ಎ೦ಬ ಕೃತಿಯನ್ನು ರಚಿಸಿದನು. ಅದರ ಕೊನೆ 
ಯಲ್ಲಿ ರಾಗಮೂರ್ಛನೆಯನ್ನೂ ರಾಗಾ೦ಕಿತವನ್ನೂ ರಾಮಸ್ಪಾಮಿದೀಕ್ಷಿತನು ರಚಿಸಿ ತನ್ನ 
ಮಕ್ಕಳಾದ ಚಿನ್ನಸ್ವಾಮಿ ಮತ್ತು ಬಾಲುಸ್ವಾಮಿಗಳಿಗೆ ಅಭ್ಯಾಸ ಮಾಡಿಸಿ ಅವರಿಂದ 
ಕೂಡಲೇ ಹಾಡಿಸಿದನು. ಈ ಕೃತಿಯನ್ನು ರಾಮಸ್ಪಾಮಿದೀಕ್ಷಿತನೇ ರಚಿಸಿದನೆ೦ಬ ತಪ್ಪು 
ಗ್ರಹಿಕೆಯು ಸರ್ವಸಾಮಾನ್ಯವಾಗಿ ಹರಡಿದೆ. ಈ ಕೃತಿಯನ್ನು ಕೇಳಿ ಸ೦ತುಷ್ಟನಾದ 
ಗೋವಿಂದದೀಕ್ಲಿತನು ಚತುರ್ದ೦ಡೀ ಪ್ರಕಾಶಿಕೆಯ ಪ್ರತಿಯನ್ನು ಮಣಲಿಯ ಪ್ರಭು 
ವೆಂಕಟಕೃಷ್ಣ (ಚಿನ್ನಯ್ಯ) ಮುದಲಿಯಾರನಿಗೆ ಕೊಟ್ಟನು. ಮಖಿಯ ಮೇಳಕರ್ತ 
ಯೋಜನೆಯೂ ಚತುರ್ದ೦ಡೀ ಪ್ರಕಾಶಿಕೆಯೂ ಸಾಕಷ್ಟು ಪ್ರಸಾರ, ಪ್ರಚಾರಗಳನ್ನು 
೧೮ನೆಯ ಶತಮಾನದ ಮರನೆಯ ಪಾದದಲ್ಲಿ ಪಡೆದಿದ್ದವು, ರಾಮಸ್ವಾಮಿದೀಕ್ಷಿತನಿಂದ 
ಬಹುಶಃ ಇವುಗಳನ್ನು ಚಿನ್ನಯ್ಯಮುದಲಿಯಾರನೂ ತಿಳಿದಿದ್ದನು, ರಾಮಸ್ಪಾಮಿದೀಕ್ಷಿತನಿಗೆ 
ಈಗಾಗಲೇ ಇವುಗಳ ಪರಿಚಯ ಚೆನ್ನಾಗಿಯೇ ಇತ್ತು, ಎ೦ದು ಇದರಿಂದ ಸಿದ್ಧವಾಗುತ್ತದೆ. 

ಈ ವಂಶದ ಇನ್ನೊಬ್ಬ ವ್ಯಕ್ತಿಯೆಂದರೆ ವೆ೦ಕಟಸುಬ್ರಹ್ಮಣ್ಯದೀಕ್ಷಿತ. ಈತನು ಕುಂಭ 
ಕೋಣದಲ್ಲಿ ಕ೦ಚಿ ಕಾಮಕೋಟಿಪೀಠದ ಜಗದ್ಗುರು ಶ೦ಕರಾಚಾರ್ಯ ಪೀಠಕ್ಕೆ ೬೪ನೆಯ 
ಪೀಠಾಧಿಪತಿಯಾಗಿ ಕ್ರಿ. ಶ. ೧೮೧೨ರಲ್ಲಿ ಆಭಿಷಿಕ್ತನಾಗಿ ೧೮೪೯ರಲ್ಲಿ ಸಿದ್ಧಿ ಪಡೆದನು. 
ಈತನಿಗೆ ಶ್ರೀಚ೦ದ್ರಶೇಖರೇ೦ದ್ರ ಸರಸ್ವತೀ ಸ೦ಯಮೀ೦ದ್ರನೆ೦ಬ ಆಶ್ರಮನಾಮವಿತ್ತು. 


ನಾದಯಜ್ನ್ಞದೀಕ್ಷಿತ ವೆಂಕಟಮಖಿ ೩೫೧ 


ಕನ್ನಡಿಗನಾದ ಈತನು ಶ್ರೀವಿದ್ಯೆಯಲ್ಲಿ ಸಿದ್ಧನಾದ ಮಹಿಮಾಪುರುಷ : ಯೋಗ ತಂತ್ರ 
ಮಂತ್ರ ಶಾಸ್ತ್ರಗಳಲ್ಲಿ ಅದ್ವಿತೀಯ ಪಂಡಿತನೂ ಸಿದ್ಧನೂ ಆಗಿದ್ದನು; ಅದ್ವೈತಮತ 
ಪ್ರವರ್ತಕನಾಗಿದ್ದನು. ಈ ಯತಿಗೂ ಸಂಗೀತಕ್ಕೂ ನಿಕಟವಾದ ಸಂಬಂಧ ಇದ್ದಿರಬೇಕು. 
ಏಕೆಂದರೆ ಈ ಕಾಲದಲ್ಲಿ ಕುಂಭಕೋಣದ ಮಠಕ್ಕೆ ಚತುರ್ದ೦ಡೀ ಪ್ರಕಾಶಿಕೆ ಮತ್ತು ರಾಗ 
ಲಕ್ಷಣಗಳ ಹಸ್ತಪ್ರತಿಯೂ ವೆಂಕಟಮಖಿ, ಮುದ್ದುವೆಂಕಟಮಖಿಗಳು ರಚಿಸಿದ ಗೀತ 
ಪ್ರಬಂಧಗಳ ಸಂಗ್ರಹವೂ ಸೇರಿತೆ೦ದು ಕಾಣುತ್ತದೆ. 

ಕಾಮಕೋಟಿಪೀಠದ ೬೫ನೆಯ ಜಗದ್ಗುರುವಾದ ಮಹಾದೇವ ಸರಸ್ವತೀ ಸ೦ಯ 
ಮೀ೦ದ್ರನು ಪೀಠಸ್ಥನಾಗಿರುವಾಗ ಕು೦ಭಕೋಣದಲ್ಲಿ ಆತನನ್ನು ಸುಬ್ಬರಾಮದೀಕ್ಬಿತನು 
೧೮೬೨ರಲ್ಲಿ ಸಂದರ್ಶಿಸಿ ಆತನನ್ನು ಕುರಿತು ಶಂಕರಾಭರಣ ರಾಗದ ಶ್ರೀಶ೦ಕರಾಚಾರ್ಕ೦ 
ಎಂಬ ಕೃತಿಯನ್ನೂ ರಾಮಕ್ರಿಯಾರಾಗದ ಶ್ರೀಕಾ೦ಚೀ ಕಾಮಕೋಟಿಪೀಠಾಭಿಷಿಕ್ತ ಶ್ರೀ 
ಶ೦ಕರಾಚಾರ್ಯವರ್ಯ ಎ೦ಬ ಅಟ್ಟತಾಳವರ್ಣವನ್ನೂ ರಚಿಸಿ ಪಚ್ಚಿಮಿರಿಯಂ ಸುಬ್ಬುಕುಟ್ಟಿ, 
ತಿರುಕ್ಕಡಯೂರು ಭಾರತಿ, ಪಟ್ಟಣಂ ರಾಮುಡು ಭಾಗವತ ಮುಂತಾದ ಘನವಿದ್ವಾಂಸರು 
ಉಪಸ್ಥಿತರಿದ್ದ ಸಭೆಯಲ್ಲಿ ಸ್ವಾಮಿಗಳಿಗೆ ಸಮರ್ಪಿಸಿದನು. ಈ ಸ೦ದರ್ಭದಲ್ಲಿ ಸ್ವಾಮಿಗಳು 
ಮುದ್ದುವೆ೦ಕಟಮಖಿ ರಚಿತವಾದ ರಾಗಾ೦ಗರಾಗ ಲಕ್ಷಣಗೀತೆಗಳ ಸ೦ಗ್ರಹವಿದ್ದ ಪುಸ್ತಕ 
ಒಂದನ್ನು ಸುಬ್ಬರಾಮದೀಕ್ಬಿತನಿಗೆ ಅನುಗ್ರಹಿಸಿದುದಾಗಿ ತಿಳಿದುಬರುತ್ತದೆ. ಹೀಗೆ ವೆಂಕಟ 
ಮಖಿಯ ವಂಶದವರಿಗೂ ಮುದ್ದುಸ್ವಾಮಿದೀಕ್ಷಿತನ ವ೦ಶದವರಿಗೂ ಆಗಾಗ ನಿಕಟ 
ಸ೦ಬ೦ಧವಿದ್ದುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ವೆಂಕಟಕೃಷ್ಣಮುದಲಿಯಾರ್‌, ರಾಮ 
ಸ್ವಾಮಿದೀಕ್ಷಿತ, ಮುದ್ದುಸ್ವಾಮಿದೀಕ್ಷಿತ, ಚಿನ್ನಸ್ಟಾಮಿದೀಕ್ಷಿತ, ಬಾಲುಸ್ಟಾಮಿದೀಕ್ಬಿತ, 
ಸುಬ್ಬರಾಮ ದೀಕ್ಷಿತ ಇವರುಗಳೂ ಮುದ್ದು ಸ್ವಾಮಿ ದೀಕ್ಷಿತನ ಶಿಷ್ಯರೂ ಪ್ರಶಿಷ್ಕರೂ 
ವೆಂಕಟಿಮಖಿಯ ಸ೦ಗೀಶಲಕ್ಷಣಪರ೦ಪರೆಯನ್ನು ಲಕ್ಷ್ಯನಿರ್ಮಿತಿಯ ಮೂಲಕ ಜೀವಂತ 
ವಾಗಿಯೂ ಶುದ್ಧವಾಗಿಯೂ ಉಳಿಸಿ ಹರಡಿದರು. 


ಮಖಿಪರಂಪರೆಗೆ ಅಪವಾದಗಳು 

ಆದರೆ ಮಖಿಪರ೦ಪರೆಯನ್ನು ಉಳಿಸಿ ಬೆಳೆಸಿದ್ದು ಮೇಲ್ಕಂಡ ಸಮೂಹ ಮಾತ್ರ 
ಎಂದು ಭಾವಿಸುವುದು ತಪ್ಪಾಗುತ್ತದೆ. ವೆಂಕಟಮಖಿಯ ವಂಶದವರು ಎಪ್ಪತ್ತೆರಡು 
ಮೇಳಕರ್ತಗಳ ಯೋಜನೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಪ್ರಚಾರಮಾಡಿದರೆಂದರೆ 
ಹದಿನೆಂಟನೆಯ ಶತಮಾನದ ಉತ್ತರಾರ್ಧದ ನಂತರ ರಚಿತವಾದ ಸ೦ಂಗೀತಲಕ್ಷಣ ಗ್ರಂಥ 
ಗಳೆಲ್ಲ ಕರ್ಣಾಟಕಸ೦ಗೀತದಲ್ಲಿ ಈ ಯೋಜನೆಯನ್ನೇ ಒಪ್ಪಿಕೊಂಡಿವೆ. ಇದಕ್ಕೆ ಮುಖ್ಯ 
ವಾದ ಮೂರು ಅಪವಾದಗಳಿವೆ : ಕ್ರಿ. ಶ. ೧೭೩೦ರ ಸುಮಾರಿನಲ್ಲಿ ತ೦ಜಾವೂರಿನ ಪ್ರಭು 
ತುಳಜೇ೦ದ್ರನು ರಚಿಸಿದ ಸ೦ಗೀತಸಾರಾಮೃತದಲ್ಲಿ ವೆ೦ಕಟಮಖಿಯನ್ನು ಧಾರಾಳವಾಗಿ 
ಉದ್ದ್ಭರಿಸಿಕೊ೦ಡಿದ್ದರೂ ಚತುರ್ದ೦ಡೀಕಲ್ಪನೆಯನ್ನು ಸ್ವೀಕರಿಸಿ, ಗೀತ. ಠಾಯ, ಆಲಾಪ, 
ಪ್ರಬಂಧಗಳ ಲಕ್ಷ್ಮೋದಾಹರಣೆಗಳನ್ನು ಸಮಸಾಮಯಿಕ ಲಕ್ಷ್ಯದಿ೦ದ ವಿಪುಲವಾಗಿ ಎತ್ತಿ 


೩೫೨ ಕರ್ಣಾಟಕಸ೦ಗೀತವಾಹಿನಿ 


ಕೊಟ್ಟಿದ್ದರೂ, ಎಪ್ಪತ್ತೆರಡು ಮೇಳಕರ್ತಗಳ ಯೋಜನೆಯನ್ನು ಅವನು ಬಪ್ಪಿಯೂ ಇಲ್ಲ, 
ಸ್ವೀಕರಿಸಿಯೂ ಇಲ್ಲ. ಅವನ ಹಿಂದಿನ ಪ್ರಭುವಾದ ಶಾಹಜಿಯ ಕಾಲದಲ್ಲಿ--ಬಹುಶಃ 
ಆಸ್ಥಾನದಲ್ಲಿ-ಮುದ್ದುವೆ೦ಕಟಮಖಿಯು ಪ್ರಭಾವಶಾಲಿಯೂ ಪ್ರಮುಖನೂ ಆಗಿದ್ದ 
ಲಾಕ್ಷಣಿಕನಾಗಿದ್ದರೂ ಅವನು ಪುನಃ ಮಂಡಿಸಿದ ಈ ಯೋಜನೆಯನ್ನು ಮತ್ತು ೭೨ 
ಮೇಳಕರ್ತಗಳ ಹೆಸರುಗಳನ್ನು ತುಳಜನು ಉಪೇಕ್ಬಿಸಿರುವುದು ಚಿ೦ತ್ಯವಾಗಿದೆ. 

ಎರಡನೆಯದಾಗಿ. ವೀಣಾಲಕ್ಷಣದ ಕರ್ತೃವಾದ ಪರಮೇಶ್ವರನೂ ಈ ಯೋಜನೆ 
ಯನ್ನು ಹೇಳಿಲ್ಲ. ಅವನು ಗ್ರಂಥರಚನೆ ಮಾಡಿದ್ದು ಬಹುಶಃ ಹದಿನೆಂಟನೆಯ ಶತಮಾನದ 
ನಾಲ್ಕನೆಯ ಪಾದದಲ್ಲಿ; ಆದರೆ ಅವನು ಇದ್ದುದು ಬಹುಶಃ ದೂರದೇಶದಲ್ಲಿ ; ಆದುದ 
ರಿಂದ ಈ ಯೋಜನೆಯ ಪರಿಚಯವು ಅವನಿಗೆ ಇಲ್ಲದೆ ಇದ್ದಿರಬಹುದು. ಮೂರನೆಯ 
ದಾಗಿ ಮೈಸೂರಿನ ಅಭಿನವಭೋಜನೆಂದು ಪ್ರಸಿದ್ಧನಾಗಿದ್ದ ಮುಮ್ಮಡಿಕೃಷ್ಣರಾಜಪ್ರಭುವ್ನು 
(ಕ್ರಿ. ಶ. ೧೭೯೪-೧೮೬೮) ತನ್ನ ಶ್ರೀತತ್ತ್ವ ನಿಧಿಯಲ್ಲಿ ಈ ಯೋಜನೆಯನ್ನು ಹೇಳದಿದ್ದರೂ 
ಆತನು ಕೊಡುವ ಅಪರೂಪ ರಾಗಗಳ ಪಟ್ಟಿಯಲ್ಲಿ ಈ ಎಪ್ಪತ್ತೆರಡು ಮೇಳಕರ್ತಗಳ 
ಹಲವು ಹೆಸರುಗಳು ನುಸುಳಿ ಬಂದಿವೆ. ಮುದ್ದುಸ್ಟಾಮಿದೀಕ್ಷಿತ ಮತ್ತು ತ್ಯಾಗರಾಜರ 
ಶಿಷ್ಕರಲ್ಲಿ ಕೆಲವರು ಆತನ ಆಶ್ರಯವನ್ನು ಕೋರಿ ಬ೦ದು, ನೆಲೆಸಿ ಇವುಗಳನ್ನು ಪ್ರಚಾರ 
ಮಾಡಿರಬಹುದು. 


ಎರಡು ಪರಂಪರೆಗಳು 

ಈ ಅಪವಾದಗಳನ್ನು ಜಿಟ್ಟರೆ ಮಖಿಯೋಜನೆಯ ಪ್ರಚಾರವು ದಕ್ಷಿಣಭಾರತದಲ್ಲಿ 
ಚೆನ್ನಾಗಿ ನಡೆಯಿತೆನ್ನಬಹುದು. ಮಖಿಯ ಯೋಜನೆಯನ್ನು ಒಪ್ಪ ತೆಗೆದುಕೊಂಡು, 
ಮುದ್ದುವೆ೦ಕಟಮಖಿಯು ಮೇಳಕರ್ತಗಳಿಗೆ ಇಟ್ಟ ಕನಕಾಂಬರಿ ಫೇನಚ್ಛುತಿಗಾನಸಾಮ 
ವರಾಲೀ . . . . ರಸಮ೦ಜರೀ ಎ೦ಬ ಹೆಸರುಗಳನ್ನೂ ಇವುಗಳಲ್ಲಿ ನೀನು ವರ್ಣಿಸುವ 
ಜನ್ಯರಾಗಗಳನ್ನೂ ಲಕ್ಬ್ಯನಿರ್ಮಿತಿಗೆ೦ದು ಬಳಸಿಕೊ೦ಡುದು ರಾಸ್ವಾಮಿದೀಕ್ಷಿತ ಅಥವಾ 
ಮುದ್ದುಸ್ವಾಮಿದೀಕ್ಷಿತನ ವಂಶಸ್ಥರು ಮಾತ್ರ. ಉಳಿದೆಲ್ಲ ಅರ್ವಾಚೀನ ಲಾಕ್ಟಣಿಕರೂ 
ಮೇಳಕರ್ತಗಳಿಗೆ ಕನಕಾಂಗಿ, ರತ್ನಾಂಗಿ, ಗಾನಮೂದ್ತಿ . . ._ ರಸಿಕಪ್ಪಿಯ ಎಂಬ 
ನಾಮಾ೦ತರಗಳನ್ನು ಬಳಸಿ ಅವುಗಳಲ್ಲಿ ಬೇರೆಯೇ ಆದ ಜನ್ಯರಾಗಗಳನ್ನು ಅಲ್ಲಲ್ಲಿ ಭಿನ್ನ 
ಲಕ್ಷಣಗಳೊಡನೆ ವರ್ಣಿಸಿಬರು. 

ಎರಡೂ ಮತಗಳಲ್ಲಿ ಹೇಳಿರುವ ಈ ಹೆಸರುಗಳು ವರರುಚಿ ಪ್ರಣೀತವಾದ ಕಟಪ 
ಯಾದಿ ನಿಯಮವನ್ನು ಅನುಸರಿಸುತ್ತವೆ. ಹೀಗೆ ಹೆಸರಿನಿಂದ ಆಯಾ ಮೇಳಕರ್ತದ 
ಸಂಖ್ಯೆಯನ್ನೂ, ಸಂಖ್ಯೆಯಿಂದ ಅದರ ಲಕ್ಷಣವನ್ನೂ ಪಡೆಯಬಹುದು. ಪ್ರಪಂಚದ 
ಬೇರೆ ಯಾವುದೇ ಸ೦ಗೀತಪದ್ದತಿಯಲ್ಲೂ ಇಲ್ಲದ ಈ ಬಗೆಯ ವೈಶಿಷ್ಟ್ಯವನ್ನು ಕರ್ಣಾಟಕ 
ಸ೦ಗೀತಶಾಸ್ತ್ರವು ಪಡೆದುಕೊಂಡಿದೆ. ವೆಂಕಟಮಖಿಯ ಮೇಳಕರ್ತ ಯೋಜನೆಯನ್ನು 
ಸ್ಟೀಕರಿಸಿರುವುದರಲ್ಲಿ ಗೋವಿ೦ದಾಚಾರ್ಯನ ಸಂಗ್ರಹಚೂಡಾಮಣಿ (ಅಥವಾ ಸಂಗೀತ 


ನಾದಯಜ್ಞದೀಕ್ಷಿತ ವೆ೦ಕಟಮಖಿ ೩೫೩ 


ಶಾಸ್ತ್ರಸ೦ಕ್ಸೇಪು, ತಿರುವೆ೦ಕಟಕವಿಯ (ತಲುಗು ಭಾಷೆಯ) ಸ೦ಗೀತ ಸಾರಸ೦ಗ್ರಹಮು, 
ಆಜ್ಞಾತಕರ್ತೃವಿನ ರಾಗಲಕ್ಷ್ಮಣ೦, ಅಜ್ಞಾತ ಕರ್ತೃವಿನ (ಕನ್ನಡ ಭಾಷೆಯ) ಸ೦ಗೀತರತ್ನಾಕರ, 
ಅಜ್ಞಾತಕರ್ತೃವಿನ (ತಮಿಳು ಭಾಷೆಯ) ಮಹಾಭರತ ಚೂಡಾಮಣಿ-ಇವುಗಳನ್ನು ಮುಖ್ಯ 
ವಾಗಿ ಹೆಸರಿಸಬಹುದು. ಇವೆಲ್ಲ ರಚಿತವಾದುದು ಪ್ರಾಯಶಃ ಹದಿನೆ೦ಟನೆಯ 
ಶತಮಾನದ ಉತ್ತರಾರ್ಧದಲ್ಲಿ ಅಥವಾ ಹತ್ತೊ೦ಬತ್ತನೆಯ ಶತಮಾನದ ಮೊದಲಿನಲ್ಲಿ. 
ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಅಂಕಾಜಿ ಶಾಸ್ತ್ರಿಯು ಸಂಪಾದಿಸಿದ 
ಭರತಕಲ್ಪಲತಾಮ೦ಜರಿಯನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಇಪ್ಪತ್ತನೆಯ 
ಶತಮಾನದ ಆದಿಯಲ್ಲಿ ಈ ಗುಂಪಿಗೆ ಸೇರಿದ ಪ್ರಮುಖವಾದ ಗ್ರಂಥಗಳೆಂದರೆ 
ಸುಬ್ಬರಾಮದೀಕ್ಷಿತನ ಸ೦ಗೀತಸ೦ಪ್ರದಾಯ ಪ್ರದರ್ಶಿನೀ, ಕೆ. ವಿ. ಶ್ರೀನಿವಾಸಯ್ಯಂಗಾ 
ರೃನ ಗಾನಭಾಸ್ಕರಮು, ತಚ್ಚೂರು ಸಿ೦ಗ್ರಾಚಾರ್ನ ಸಹೋದರರ ಸಂಗೀತಕಳಾನಿಧಿ, 
ನಾದಮುನಿಪಂಡಿತನ ಸ್ವರಪ್ಪಸ್ತಾರಸಾಗರಮು ಇತ್ಯಾದಿ. 

ಇವುಗಳಲ್ಲಿ ಸಂಗ್ರಹಚೂಡಾಮಣಿಯು ಏಳು ಶುದ್ಧಸ್ಟರಗಳೊಡನೆ ಅಶಾಸ್ತ್ರೀಯವಾದ 
೨೩ ವಿಕೃತಿಸ್ಟರಗಳನ್ನು ಹೇಳಿ ಇದರ ಹಿನ್ನೆಲೆಯಲ್ಲಿ, ಆದರೆ ವೆ೦ಕಟಮಖಿಯ ಯೋಜನೆ 
ಯನ್ನು ಆಕರಸ್ಮರಣೆಯ ಸೌಜನ್ಯವಿಲ್ಲದೆ ಬಳಸಿಕೊಂಡು, ೭೨ ಮೇಳಕರ್ತಗಳನ್ನು ನಿರೂಪ 
ಸುತ್ತದೆ. ಮುದ್ದುವೆ೦ಕಟಮಖಿಪ್ರಣೀತವಾದ ಹೆಸರುಗಳನ್ನೇ ಅಲ್ಪಸ್ವಲ್ಪ ಮಾರ್ಪಾಡು 
ಗಳೊಡನೆ ಮೊದಲು ಹೇಳಿ, ಕೂಡಲೇ ಮೇಲೆ ಹೇಳಿದ ಕನಕಾಂಗಿ-ರಸಿಕಪ್ರಿಯ ಹೆಸರು 
ಗಳನ್ನೂ ನಿರೂಪಿಸುತ್ತದೆ. ಈ ಕನಕಾ೦ಗಿ ಮೊದಲಾದ ಹೆಸರುಗಳ ಅಡಿಯಲ್ಲಿಯೇ ಅನೇಕ 
ಜನ್ಯರಾಗಗಳನ್ನು, ಮುದ್ದುವೆ೦ಕಟಮಖಿಯು ಹೇಳದಿದ್ದ ಬೇರೆ ಹಲವನ್ನು ಒಳಗೊಂಡು, 
ವರ್ಣಿಸುತ್ತದೆ. ಹೀಗೆ ೭೨ ಮೇಳಕರ್ತಗಳಲ್ಲಿ ಅದು ಒಟ್ಟು ೨೯೪ ಜನ್ಯರಾಗಗಳನ್ನು 
ನಿರೂಪಿಸುತ್ತದೆ. ಮುದ್ದುವೆ೦ಕಟಮಖಿಯು ೭೨ ಮೇಳಕರ್ತಗಳ ಜೊತೆಗೆ ಸುಮಾರು 
೧೧೦ ಜನ್ಯರಾಗಗಳನ್ನು ವರ್ಣಿಸುತ್ತಾನೆ ಮುದ್ದುವೆಂಕಟಿಮಖಿಯಂತೆಯೇ ಗೋವಿಂದಾ 
ಚಾರ್ಯನೂ ಇವೆಲ್ಲಕ್ಕೂ ಲಕ್ಷ್ಯಗಳನ್ನು ನಿರ್ಮಿಸಿದ್ದಾನೆ ಈ ಎಲ್ಲ ೩೬೬ ರಾಗಗಳ ಪೈಕಿ 
ಪ್ರತಿಯೊಂದರಲ್ಲೂ ಇವನು ತ್ರಿಶ್ರತ್ರಿಪುಟತಾಳದಲ್ಲಿ ಆಯಾ ರಾಗದ ಲಕ್ಷಣವನ್ನೊಳ 
`ಗೊ೦ಡ ಗೀತೆಯನ್ನು ರಚಿಸಿದ್ದಾನೆ. ಇವನ್ನು ತಚ್ಚೂರು ಸಿ೦ಗ್ರಾಚಾರ್ಯ ಸಹೋದರರು 
ತಮ್ಮ ಗಾನೇ೦ದುಶೇಖರದಲ್ಲಿ ಆಕರಸ್ಮರಣೆಯಿಲ್ಲದೆ ಉದ್ದರಿಸಿಕೊಂಡಿದ್ದಾರೆ. ಇವುಗಳು 
ಇಂದಿಗೂ ಬಳಕೆಯಲ್ಲಿವೆ. 

ಅಜ್ಞಾತಕರ್ತ್ಯವಿನ ರಾಗಲಕ್ಷಣ೦ ಗ್ರಂಥವು ಕನಕಾ೦ಗಿ-ರಸಿಕಪ್ರಿಯ ಹೆಸರುಗಳನ್ನೇ 
ಪುನರುಚ್ಚರಿಸಿ ಅವುಗಳಲ್ಲಿ ಬಹುವಾದ ಜನ್ಯರಾಗಗಳನ್ನು ಹೇಳುತ್ತದೆ. ಇದರಲ್ಲಿ ಸ್ಟಾರಸ್ಯ 
ವಾದ ಅಂಶವೆಂದರೆ ಹಲವು ಜನ್ಯರಾಗಗಳಿಗೆ ಆರೋಹಣ-ಅವರೋಹಣಗಳಲ್ಲಿ ಆಂಧ್ರ 
ದ್ವೆನ್ನಲಾಗುವ ಪಾಠಾ೦ತರಗಳನ್ನೂ ,ಅದು ಕೊಡುತ್ತದೆ. ತಿರುವೆ೦ಕಟಕವಿಯು ತನ್ನ 
ಪೂರ್ವಾಚಾರ್ಯನೊಬ್ಬನಿಂದ ಪ್ರಣೀತವಾದ ಮೇಳಾಧಿಕಾರಲಕ್ಷಣವನ್ನು ಅನುಸರಿಸಿ ೩೪ 
ಶ್ರುತಿಗಳನ್ನು ಒ೦ದೇ ಸ್ಥಾಯಿಯಲ್ಲಿ ಹೇಳಿ ಗೋವಿಂದಾಚಾರ್ಯನ ವಿಕೃತಿಸ್ವರ ಪದ್ಧತಿಯ 


೨೩ 


೩೫೪ ಕರ್ಣಾಟಕಸ೦ಗೀತವಾಹಿನಿ 


ಬೆ೦ಬಿಡಿದು ಕನಕಾ೦ಗಿ-ರಸಿಕಪ್ರಿಯ ಹೆಸರುಗಳನ್ನೇ ಪುನರುಚ್ಚರಿಸಿ ಅವುಗಳಲ್ಲಿ ಇನ್ನೂ 
ಹೆಚ್ಚಿನ ಜನ್ಯರಾಗಗಳನ್ನು ಲಕ್ಷಿಸುತ್ತಾನೆ. 

ಕನ್ನಡಸ೦ಗೀತರತ್ನಾಕರವೂ ಎಪ್ಪತ್ತೆರಡು ಮೇಳಕರ್ತಗಳಿಗೆ ಕನಕಾಂಗಿ-ರಸಿಕಪ್ರಿಯ 
ಹೆಸರುಗಳನ್ನು ಕೊಡುತ್ತದೆ. ಅವುಗಳಲ್ಲಿ ಬಹುಸಂಖ್ಯೆಯ ಜನ್ಯರಾಗಗಳನ್ನು ಲಕ್ಷಿಸುವಾಗ, 
ಹಲವು ವೇಳೆ ಆಯಾ ಸ್ವರಗಳಲ್ಲಿ ಪ್ರಯುಕ್ತವಾಗುವ ಗಮಕಗಳನ್ನು ಸೂಚಿಸುವುದು 
ಅದರ ವೈಶಿಷ್ಟ್ಯ. ಮಹಾಭರತಚೂಡಾಮಣಿಯೂ ಕನಕಾಂಗಿ-ರಸಿಕಪ್ರಿಯ ಪದ್ಧತಿಯ 
ನಾಮಗಳಲ್ಲಿ ೩೩೪ ಜನ್ಯರಾಗಗಳನ್ನು ನಿರೂಪಿಸುತ್ತದೆ. ಅಷ್ಟೇ ಅಲ್ಲದೆ ಭೈರವಿ, ಭೂಪಾಳ, 
ಶ್ರೀ, ಫಲಮಂಜರಿ, ವಸಂತ, ಮಾಳವಿ, ಬ೦ಗಾಳ, ನಾಟ ಎಂಬ ಎಂಟು 
ಪುರುಷರಾಗಗಳನ್ನೂ ಅವುಗಳಲ್ಲಿ ಪ್ರತಿಯೊಂದರಲ್ಲಿಯೂ ಮೂರು ಮೂರಂತೆ ಸ್ತ್ರೀರೌಗ 
ಗಳನ್ನೂ ದೂತೀ ಮತ್ತು ಪುತ್ರರಾಗಗಳನ್ನೂ, ಹೀಗೆ ಒಟ್ಟು ೬೫ ರಾಗಗಳನ್ನು ಎಣಿಸಿ 
ವರ್ಣಿಸುತ್ತದೆ. ಈ ಪುರುಷರಾಗಗಳಿಗೆ ವೇದ, ದ್ವೀಪ, ಜಾತಿ, ಗಾ೦ಧರ್ವಕಿನ್ನರಾದಿ ವ೦ಶ, 
ದೇವಮಾನವಾದಿ ಜನ್ಮ, ಗೋತ್ರ, ಖುಷಿ, ದೇಹ, ಮುಖ, ಕಣ್ಣು, ಕಿವಿ, ತೋಳು, ಬಣ್ಣ, 
ವಸ್ತ್ರ, ಆಭರಣ, ಗಂಧ, ಪುಷ್ಪ, ಆಹಾರ, ವಾಹನ, ರಸ, ವಾರ, ನಕ್ಷತ್ರ, ಲಗ್ನ. ವೃಕ್ಷ 
ಅಧಿದೇವತೆ, ಅಯುಧ-ಈ ರಾಗಮೂರ್ತೀಕರಣಸಾಧನಗಳನ್ನೂ ವರ್ಣಿಸುತ್ತದೆ. ಈ 
ಬಗೆಯ ವಿವರಗಳು ಭರತ ಕಲ್ಪಲತಾಮ೦ಜರೀ, ರಸಿಕಜನಮನೋಲ್ಲಾಸಿನೀ, ಶಿ ತತ್ತ್ವ 
ನಿಧಿ ಇತ್ಯಾದಿ ೧೯ನೆಯ ಶತಮಾನದ ಗ್ರ೦ಥಗಳಲ್ಲೂ ದೊರೆಯುತ್ತವೆ. 


ಲಕ್ಷ್ಯದಲ್ಲಿ ರೂಢಿಸಿದ ಬಗೆ 

ವೆ೦ಕಟಮಖಿಯು ಸಿದ್ಧಪಡಿಸಿದ ಎಪ್ಪತ್ತೆರಡು ಮೇಳಕರ್ತಗಳು ನಮ್ಮ ಸಂಗೀತದ 
ಲಕ್ಷ್ಯದಲ್ಲಿ ರೂಢಿಸಿದ ಬಗೆಯನ್ನು ಈಗ ಸ್ಥೂಲವಾಗಿ ಪರಿಶೀಲಿಸಿ ಈ ಪ್ರಕರಣವನ್ನು 
ಮುಗಿಸಬಹುದು. ಈ ಮೇಳಕರ್ತಗಳನ್ನು ಗಣಿತ ಪ್ರಕ್ರಿಯೆಯಿಂದ ರಾಗತ್ವಕ್ಕೆ ಏರಿಸಿದ 
ಯಶಸ್ಸು ಮೊದಲನೆಯದಾಗಿ ಮುದ್ದುವೆ೦ಕಟಮಖಿಗೆ ಸಲ್ಲಬೇಕು. ಏಕೆ೦ದರೆ ಅವನು 
ತನ್ನ ರಾಗಲಕ್ಷಣದಲ್ಲಿ ಹೆಸರಿಸಿ ವರ್ಣಿಸಿದ ಈ ಎಪ್ಪತ್ತೆರಡು: ಮೇಳಕರ್ತಗಳಲ್ಲಿಯೂ 
ಅವುಗಳ ಜನ್ಯರಾಗಗಳಲ್ಲಿಯೂ ಲಕ್ಷಣಗೀತೆ ಮತ್ತು ಪ್ರಬಂಧಗಳನ್ನು ರಚಿಸಿದ ಪ್ರಥಮ 
ವಾಗ್ಗೇಯಕಾರ ; ಇವನ ನಂತರ ಗೋವಿಂ೦ದಾಚಾರ್ಯನು ಸಂಗ್ರಹಚೂಡಾಮಣಿಯಲ್ಲಿ 
ಪ್ರತಿಯೊಂದು ಮೇಳಕರ್ತಕ್ಕೂ ಅದರ ಎಲ್ಲ ಜನ್ಯರಾಗಗಳಿಗೂ ಲಕ್ಷಣಗೀತೆಗಳನ್ನು 
ನಿರ್ಮಿಸಿದನು. ಆದರೆ ಇವುಗಳಿಗೆ ಸ೦ಗೀತದಲ್ಲಿ ವಿಸ್ತಾರವೂ ಶಾಶ್ಚತವೂ ಆದ 
ವ್ಯಾಪ್ತಿಯು: ದೊರೆತುದು ಮುದ್ದುಸ್ವಾಮಿದೀಕ್ಷಿತ ಹಾಗೂ ತ್ಯಾಗರಾಜರಿಂದ. ಮುದ್ದು 
ಸ್ವಾಮಿದೀಕ್ಷಿತನು ಮುದ್ದುವೆ೦ಕಟಮಖಿಯ ರಾಗಲಕ್ಷಣಗೃ೦ಥವನ್ನು: ಲಕ್ಷಣ-ಸೂತ್ರ 
ಪ್ರಾಯವಾದ ಮಾತೃಕೆಯೆಂದು ಇಟ್ಟುಕೊಂಡು ಅದಕ್ಕೆ ಸಮಗ್ರವೂ, ವಿವರಪೂರ್ಣವೂ. 
ವ್ಯಾಪಕವೂ ಆದ ಸಂಗೀತಭಾಷ್ಯವನ್ನು ರಚಿಸಿದನು. ಹಲವು ರಾಗಗಳ ಪೈಕಿ ಒಂದೊಂದ 
ರಲ್ಲಿಯೂ ಹಲವು ಕೃತಿಗಳನ್ನು ರಚಿಸಿ ಆಯಾ ರಾಗದ ವಿವಿಧ ದೃಷ್ಟಿಕೋನಗಳನ್ನೂ 


ನಾದಯಜ್ಞದೀಕ್ಷಿತ ವೆಂಕಟಮಖಿ ೩೫೫ 


ವಿನ್ಯಾಸವಿಕಾಸಗಳನ್ನೂ ಸಮ್ಯಗ್‌ ದರ್ಶನವನ್ನೂ ಸಾಧ್ಯಗೊಳಿಸಿದ್ದಾನೆ. ಈ ಕೆಲಸವು ಆತನ 
ವ೦ಶೀಯರಿ೦ದಲೂ ಶಿಷ್ಯಪ್ರಶಿಷ್ಯರಿಂದಲೂ ಸ್ತುತ್ಯವಾಗಿ ಮುಂದುವರೆಯಿತು. 

ತ್ಯಾಗರಾಜನು ಕೃತಿರಚನೆ ಮಾಡಿದ್ದು ವೆಂಕಟಮಖಿಯೋಜನೆಯ ಪ್ರಭಾವದ ನೆರಳಿ 
ನಲ್ಲಿಯೇ ಎ೦ಬುದು ನಿಃಸ೦ಶಯ. ಆದರೆ ಅವನು ಮುದ್ದುವೆ೦ಕಟಮಖಿಯ ಪರಂಪರೆ 
ಯನ್ನು ಅನುಸರಿಸಲಿಲ್ಲ. ಇದಕ್ಕೆ ಕಾರಣವೆಂದರೆ ಆತನೂ ಆತನ ಗುರುವಾದ (ಸೊಂಟಿ) 
ವೆಂಕಟರಮಣಯ್ಯನೂ ಮಖಿಯೋಜನೆಯ ಆಂಧ್ರಶಾಖೆಯ ಪ ಭಾವಕ್ಕೆ ಒಳಗಾದುದು. 
ಸೊ೦ಟಿವೆ೦ಕಟರಮಣಯ್ಯನೂ ಅವನ ತಂದೆ ಸೊ೦ಟಿವೆ೦ಕಟಸುಬ್ಬಯ್ಯನೂ ತ೦ಜಾ 
ವೂರು ಶರಭೋಜಿ ಮಹಾರಾಜನ ಆಸ್ಥಾನ ವಿದ್ವಾ೦ಸರಾಗಿದ್ದವರು, ಸ್ವತಃ ವಾಗ್ಗೇಯ 
ಕಾರರಾಗಿದ್ದು ಹಲವಾರು ರಾಗಗಳಲ್ಲಿ ತಾನ, ಗೀತೆಗಳನ್ನು ರಚಿಸಿದ್ದವರು. ತ್ಕಾಗರಾಜನು 
ತನ್ನ ಕೃತಿರಚನೆಯಲ್ಲಿ ಬಳಸಿಕೊ೦ಡಿರುವ ರಾಗಲಕ್ಷಣಗಳು ಸ೦ಗ್ರಹಚೂಡಾಮಣಿ, 
ಅಜ್ಞಾತ ಕರ್ತೃವಿನ ರಾಗಲಕ್ಷಣ೦, ಸ೦ಗೀತಸಾರಸ೦ಗ್ರಹಮು--ಈ ಗ್ರಂಥಗಳ ಪ್ರಭಾವ 
ವನ್ನು ಪ್ರತಿಬಿಂಬಿಸುತ್ತವೆ. ಇವು ಮಖಿಯೋಜನೆಯ ಆಂಧ್ರಶಾಖೆಯ ಪ್ರತೀಕಗಳು. ಈ 
ರಾಗ ಲಕ್ಷಣಗ್ರ೦ಥವು ಕೆಲವು ರಾಗಗಳ ಲಕ್ಷಣಗಳಿಗಾಗಿ ಆಂಧ್ರಸಂಪ್ರದಾಯದಿಂದ 
ಉದ್ದರಿಸಿಕೊಳ್ಳುವುದೆಂಬುದನ್ನು ಈಗಾಗಲೇ ಸೂಚಿಸಿದೆ ; ಸಂಗೀತಸಾರಸಂಗ್ರಹಮು 
ತೆಲುಗಿನಲ್ಲಿಯೇ ಬರೆದ ಲಕ್ಷಣಗ್ರ೦ಥವಷ್ಟೆ; ಸ೦ಗ್ರಹಚೂಡಾಮಣಿಯ ತೆಲುಗು 
ಅನುವಾದವೊಂದು ಹತ್ತೊಂಬತ್ತನೆಯ ಶತಮಾನದಲ್ಲೇ ಸಿದ್ಧವಾಗಿತ್ತು. ' 

ಸಂಗ್ರಹಚೂಡಾಮಣಿಯ ಹಸ್ತಪ್ರತಿಯು ತ್ಕಾಗರಾಜನ ಜ್ಯೇಷ್ಠ ಶಿಷ್ಯನೂ, ಪ್ರಥಮ 
ಶಿಷ್ಯನೂ ಆಗಿದ್ದ ಮಾನ೦ಬುಚ್ಚಾವಡಿ ವೆ೦ಕಟಸುಬ್ಬಯ್ಯನಲ್ಲಿದ್ದು ಅವನು ಅದನ್ನು 
ಅಧ್ಯಯನ ಮಾಡಿದ್ದನು. ಇದರ ಪ್ರತಿಗಳು: ಅವನ ಶಿಷ್ಯರಾದ ಮಹಾವೈದ್ಯನಾಥಶಿವನ್‌ 
ಮತ್ತು ಪಟ್ಟಣಂ ಸುಬ್ರಹ್ಮಣ್ಯಯ್ಯರ್‌ರವರುಗಳ ಬಳಿಯೂ ಪಟ್ಟಣ೦ ಸುಬ್ರಹ್ಮಣ್ಯಯ್ಯ 
ರನ ಶಿಷ್ಯನಾದ ಪಲಮಾರ್ನೇರಿ ಸ್ವಾಮಿನಾಥಯ್ಯರ್‌ ಬಳಿಯೂ ಇದ್ದವು ; ತ್ಯಾಗರಾಜನು 
ಸ್ವಂತ ಉಪಯೋಗಕ್ಕೆ೦ದು ಇಟ್ಟುಕೊಂಡಿದ್ದ ಹಸ್ತಪ್ರತಿಗಳಲ್ಲಿರುವ ರಾಗಲಕ್ಷಣಗಳು 
ಇದೇ ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಹೀಗಾಗಿ ತ್ಯಾಗರಾಜನು ವೆಂಕಟ 
ಮಖಿಯ ಪರಂಪರೆಗೇ, ಆದರೆ ಅದರ ಆಂಧ್ರ ಶಾಖೆಗೆ, ಸೇರಿದವನು. ತ್ಯಾಗರಾಜನ 
ಶಿಷ್ಯರಲ್ಲಿ ಕೆಲವು ಅವನ ಬಳಸಿದ (ಆಗಿನ ಕಾಲಕ್ಕೆ) ಅಪರೂಪವೆನ್ನಿಸಿದ್ದ ರಾಗಗಳ ಹೆಸರು 
ಗಳನ್ನು ವಿಕೃತಗೊಳಿಸಿ, ಬದಲಾಯಿಸಿ, ಪರ೦ಪರೆಯನ್ನು ಅಶುದ್ಧಗೊಳಿಸಲು ಯತ್ನಿಸಿ 
ದರು; ಇದರ ಅವಶೇಷಗಳು ಇಂದಿಗೂ ಉಳಿದಿವೆ. ಶ್ಯಾಮಾಶಾಸ್ತ್ರಿಯು ಎಪ್ಪತ್ತೆರಡು 
ಮೇಳಕರ್ತಗಳ ಯೋಜನೆಯನ್ನು ಪ್ರತ್ಯಕ್ಷವಾಗಿ ಅ೦ಗೀಕರಿಸಿರುವುದು ಕ೦ಡುಬರದಿ 
ದ್ಹರೂ ಅವನ ಕೃತಿಗಳಲ್ಲಿರುವ ರಾಗಲಕ್ಷಣಗಳನ್ನು ಈ ಯೋಜನೆಯಲ್ಲಿ ಅಡಕಗೊಳಿಸ 
ಬಹುದು. | 

ವೆಂಕಟಮಖಿಯ ಮೇಳಕರ್ತಯೋಜನೆಯು ನಮ್ಮ ಸಂಗೀತದಲ್ಲಿ ಸ್ಥಿರವಾಗಿ 
ನಿಂತುದು ಒಂದು ಚಾರಿತ್ರಕ ಕಾಕತಾಳೀಯದಿಂದಾಗಿ ; ಪ್ರಬಲವಾದ ರಾಜಾಶ್ರಯವನ್ನು 


೩೫೬ ಕರ್ಣಾಟಕಸ೦ಗೀತವಾಹಿನಿ 


ಪಡೆದಿದ್ದ ಅವನ ಪ್ರಭಾವವು ವಿಸ್ತಾರವಾಗಿ ಬೆಳೆದಿತ್ತು ; ಅವನ ವ೦ಶೀಯರೂ 
ಸ೦ಗೀತಶಾಸ್ತ್ರವಿದಗ್ಹರಾಗಿ ಅದೇ ಯೋಜನೆಯನ್ನು ಪ್ರಸಾರಮಾಡುವ ದೀಕ್ಷೆಯನ್ನು 
ತೊಟ್ಟಿದ್ದರು ; ಇವರಿಗೂ ಪ್ರಬಲವಾದ ರಾಜಾಶ್ರಯವು ದೊರೆಯಿತಷ್ಟೇ ಅಲ್ಲ, ಪ್ರಭಾವ, 
ಶಾಲಿಗಳಾದ ಶಿಷ್ಯರೂ ದೊರೆತರು. ತ೦ಜಾವೂರಿನ ನಾಯಕಪ್ರಭುಗಳ೦ತೆಯೇ ಮರಾಠಾ 
ದೊರೆಗಳು ಸ್ವತಃ ಸಂಗೀತ ವಿದ್ವಾಂಸರೂ ಶಾಸ್ತ್ರಪ್ರವರ್ತಕರೂ ಕಲಾಪೋಷಕರೂ ಆಗಿ 
ದ್ದರು. ವೆ೦ಕಟಮಖಿಯು ಜನಿಸಿದ ತರಿಜಾವೂರಿನಲ್ಲಿಯೇ, ಅವನ ಪ್ರಭಾವವು ಮಾಸುವು 
ದರ ಮುನ್ನವೇ, ಕೇವಲ ನೂರು ವರ್ಷಗಳ ಅಂತರದಲ್ಲಿ ಮಹಾಪ್ರತಿಭಾವ೦ತರಾದ 
ಸಂಗೀತ ತ್ರಿಮೂರ್ತಿಗಳು ಉದಯಿಸಿದರು. ಇವರು ರಾಜಾಶ್ರಯವನ್ನು ಒಲ್ಲದೆ ಸ್ಟಳಿತ 
ವಾಗಿ ಸಂತಜೀವನವನ್ನು ನಡೆಸಿ ಸಮಸಾಮಯಿಕ ಸಮಾಜದ ಮೇಲೂ ನಂತರದ 
ಪೀಳಿಗೆಗಳ ಮೇಲೂ ಮಹತ್ತರವಾದ ಪ್ರಭಾವವನ್ನು ಬೀರಿದರು. 

ಅವರು ಸಂಗೀತವನ್ನು ಸಮಾಜೋದ್ಧಾರದ ಸಾಧನವನ್ನಾಗಿಯೂ ಮೋಕ್ಷೋಪಾಯ 
ವನ್ನಾಗಿಯೂ ಬಳಸಿ, ಸಂಗೀತದ ಮೂಲಕ ಆಕರ್ಷಕವಾಗಿ, ಸರಳವಾಗಿ ಭಕ್ತಿಮಾರ್ಗವನ್ನು 
ಬೋಧಿಸಿದರು: -ಆದುದರಿ೦ದ ಅವರ ಮಹತ್ತ್ವಪೂರ್ಣವ್ಯಕ್ತಿತ್ವಗಳ ಪವಿತ್ರ ಪರಿಮಳವು 
ಅಂಟಿಕೊಂಡು ನಮ್ಮ ಸಂಗೀತಕ್ಕೆ ಒಂದು ಹೊಸ ಆಯಾಮವು ದೊರೆತಂತಾಯಿತು. 
ಇದರಿಂದಾಗಿ ಅವರು ಬಳಸಿದ ವೆ೦ಕಟಮಖಿಯೋಜನೆಗೆ ಬಲವೂ ಸ್ಟೈರೃವೂ ದೀರ್ಫಾ 
ಯುಷ್ಯವೂ ಲಭಿಸಿದವು. ತ್ರಿಮೂರ್ತಿಗಳ ಶಿಷ್ಯಪ್ರಶಿಷ್ಠರು ಬಹುಸಂಖ್ಯೆಯಲ್ಲಿ ದಕ್ಷಿಣ 
ಭಾರತದ ಪ್ರಮುಖ ಸಂಸ್ಕೃತಿ ಕೇಂದ್ರಗಳಲ್ಲಿಯೂ ರಾಜಾಸ್ಥಾನಗಳಲ್ಲಿಯೂ ಸೇರಿ ತಮ್ಮ 
ಗುರುಪರಂಪರೆಯ ರಚನೆಗಳ ಪ್ರಸಾರದಿಂದಲೂ ಸ್ವಂತ ಲಕ್ಷ್ಯನಿರ್ಮಿತಿಯಿ೦ದಲೂ 
ಇದನ್ನು ಹರಡಿ ನಿಲ್ಲಿಸಿದರು. ಪ೦ಡರೀಕವಿಠಲನು ಕರ್ಣಾಟಕ ಸಂಗೀತ ಪರಿಸರಕ್ಕೆ 
ದೂರವಾದ ದೇಶದಲ್ಲಿ ತನ್ನ ಯೋಜನೆಯನ್ನು ಮಂಡಿಸಿದ್ದರಿ೦ದ ಅದಕ್ಕೆ ಈ ಪ್ರಯೋಗ, 
ಪ್ರಸಾರಗಳ ಪ್ರಯೋಜನ, ಪುರಸ್ಕಾರಗಳು ದೊರೆಯದೆ ಹೋದವು. ಸೋಮನಾಥನ 
ಮೇಳಕರ್ತಯೋಜನೆಯು ವ್ಯವಹಾರಕ್ಷಮವಲ್ಲದಷ್ಟು ವ್ಯಾಪಕಪಾದುದರಿ೦ದ ಲಕ್ಷ್ಯದಲ್ಲಿ 
ನಿಲ್ಲದೆಹೋಯಿತು. 


ಮೇಳರಾಗ ಮಾಲಿಕಾಪ್ರ ಬಂಧ 

ಎಪ್ಪತ್ತೆರಡು ಮೇಳಕರ್ತಗಳೂ ತಮ್ಮತಮ್ಮ ರಾಗಸ್ವರೂಪಗಳನ್ನು ಒಂದೇ ರಾಗ 
ಮಾಲಿಕಾಪ್ರಬ೦ಧದಲ್ಲಿ ನಿಲ್ಲಿಸಿಕೊ೦ಡಿರುವ ಏಕೈಕ ನಿದರ್ಶನವನ್ನಿಲ್ಲಿ ಸೂಚಿಸಬಹುದು. 
ಇದರ ಮಾತುವು "ಶ್ರೀಮಾನ್‌ ಜೋಕರಿರಾಜ್ಯ ವಿಷ್ಣುಸಮ. ಚವ್ಹಾನವ೦ಶಜ ಭೂಪ 
ಮಣೀ ರಘುವರ ಸುಕೃಪಾಕಟಾಕ್ಟಲಬ್ಧ ತ್ರಿದಶಾಧಿಪಸಮವಿಭವ ಧಣೀ, ಶ್ರೀಸಮ 
ಕನಕಾ೦ಗೀ. ಶಿವನೃಪಪುತ್ರೀ ಪತಿವಿಲಸೇಸದರೀ೦' ಎಂದು ಪ್ರಾರಂಭವಾಗುತ್ತದೆ. ಪ್ರತಿ 
ಯೊಂದು ಖಂಡಿಕೆಯಲ್ಲೂ ಕನಕಾ೦ಗೀ ನಾಮಪದ್ಧತಿಯ ಆಯಾ 'ಮೇಳಕರ್ತದ 
ರಾಗಾಂಕಿತವು ಬರುತ್ತದೆ. ಇದು ಮರಾಠೀ ಭಾಷೆಯಲ್ಲಿದೆ. ಇದನ್ನು ತಂಜಾವೂರಿನ ಕಟ್ಟ 


ನಾದಯಜ್ನ್ಞದೀಕ್ಷಿತ ವೆಂಕಟಮಖಿ ೩೫೭ 


ಕಡೆಯ ದೊರೆಯಾದ ಶಿವಾಜಿಯ ಅಳಿಯ ಸಖಾರಾಮನ ಆಸ್ಥಾನಕವಿ ವೆ೦ಕಟರಾಯನು 
ವೆಂಕಟರಾಮನೆಂಬೊಬ್ಬ ವಿದ್ವಾಂಸನ ನೆರವಿನಿಂದ ಕ್ರಿ. ಶ. ೧೮೮೩ರಲ್ಲಿ ರಚಿಸಿದನು. 
ಇದನ್ನು ಲಾವಣಿಯ ಶೈಲಿಯಲ್ಲಿ, ಎ೦ದರೆ ಪ್ರತಿಯೊ೦ದು ನುಡಿಯ ನ೦ತರವೂ 
ಪ್ರಾರಂಭದ ಅಂಶವನ್ನು ಧ್ರುವಪದವನ್ನಾಗಿ, ಎ೦ದರೆ ಪಲ್ಲವಿಯಂತೆ, ಹಾಡಿಕೊಳ್ಳ ಬೇಕು. 
ಎ೦ಬ ನಿರ್ದೇಶವು ಇದರಲ್ಲಿದೆ. ಇದರ ಧಾತುವನ್ನು ಮಹಾವೈದ್ಯನಾಥ ಶಿವನು ರಚಿಸಿ 
ದನು. ಇದು ಪ್ರಪ್ರಥಮವಾಗಿ ತ೦ಜಾವೂರು ರಾಜಾಸ್ಥಾನದಲ್ಲಿ ಪ್ರಯುಕ್ತವಾಯಿತು. 
ಆದರೆ ಸ್ವಲ್ಪ ಕಾಲಾನಂತರದಲ್ಲಿ ಮಹಾವೈದ್ಯನಾಥಶಿವನೇ ತನ್ನ ಧಾತುವಿಗೆ ಸ್ವಂತ 
ಮಾತುವೊಂದನ್ನು ನಿರ್ಮಿಸಿದನು. ಇದು "ಪ್ರಣತಾರ್ತಿಹರ ಪ್ರಭೋ ಪುರಾರೇ ಪ್ರಣವ 
ರೂಪ ಸಂಪದೇ ಪದೇ' ಎ೦ಬ ಮಾತುವಿನ ಶ್ರೀರಾಗದ ಪಲ್ಲವಿಯಿಂದ ಪ್ರಾರಂಭವಾಗಿ 
"ಕನಕಾ೦ಗ್ಕಾ ರಮಯಾ ಪೂಜಿತ ಸನಕಾದಿಪ್ರಿಯ ಕೃಪಾಲಯ' ಎ೦ಬ ಪ್ರಥಮಮೇಳಕರ್ತ 
ಖಂಡಿಕೆಯೊಡನೆ ಮುಂದುವರೆಯುತ್ತದೆ. ಇದರ ಪಲ್ಲವಿಯಲ್ಲಿ ನಾಲ್ಕು ಧಾತುಮಾತು 
ಪಜ್ತ್‌ಗಳೂ, ನಾಲ್ಕು ಚಿಟ್ಟಸ್ಟರದ ಪಜ್ತ್‌ಗಳೂ, ಕಡೆಯಲ್ಲಿ ಜತಿಯೂ ಇವೆ. ಪ್ರತಿ 
ಮೇಳಕರ್ತಖಂಡಿಕೆಯಲ್ಲೂ ಎರಡು ಪಜ್ತ್‌ಯ ಧಾತುಮಾತುಗಳೂ ಒ೦ದು ಪಜ್ತ್‌ಯಷ್ಟು 
ಚಿಟ್ಟಸ್ಟರವೂ ಇವೆ. ಈ ಕೃತಿಯು ರಚನೆಯಾದ ಸ್ವಲ್ಪಕಾಲದ ನಂತರ ಮಹಾವೈದ್ಯನಾಥ 
ಶಿವನ ಸೋದರನಾದ ರಾಮಸ್ವಾಮಿಶಿವನು ಈ ಚಿಟ್ಟಸ್ಟರಕ್ಕೆ ಇನ್ನೊಂದು ಪಜ್ತ್‌ಯನ್ನು 
ಸೇರಿಸಿ, ಅದು ಪಲ್ಲವಿಯಲ್ಲಿ ಪ್ರವೇಶಿಸುವಂತೆ ಮಾಡಿ ಇಡೀ ಪ್ರಬಂಧಕ್ಕೆ ಅವಿಚ್ಛಿನ್ನತೆ 
ಯನ್ನೂ ಏಕಾ೦ಡತೆಯನ್ನೂ ತಂದುಕೊಟ್ಟನು. ಇದರಲ್ಲಿ ಪ್ರಥಮಾರ್ಧವು ಪ್ರಸ್ತುತ 
ರಾಗದ್ದೂ ಉತ್ತರಾರ್ಧವು ಮುಂದಿನ ರಾಗದ್ದೂ ಆಗಿದ್ದು ರಚನೆಯಲ್ಲಿ ಹಿನ್ನೋಟ- 
ಮುನ್ನೋಟಗಳನ್ನೂ ವೈವಿಧ್ಯವನ್ನೂ ಉಂಟುಮಾಡಿತು. ಈ ಕೃತಿಯು ಇಂದೂ ಪ್ರಚಾರ 
ದಲ್ಲಿದೆ. ತ್ಯಾಗರಾಜ ಪರಂಪರೆಗೆ ಸೇರಿದ ಮಹಾವೈದ್ಯನಾಥಶಿವಮ ತ್ಕಾಗರಾಜನ ಕಾರ್ಯ 
ಕ್ಷೇತ್ರವಾದ ತಿರುವಯ್ಯಾರಿನ ಅಧಿದೇವತೆಗಳಲ್ಲಿ ಒಬ್ಬನಾದ ಪ್ರಣತಾರ್ತಿಹರಸ್ಪಾಮಿಯ 
ಮೇಲೆ ಇದನ್ನು ರಚಿಸಿದನೆ೦ಬುದು ಒ೦ದು ಕುತೂಹಲಕರವಾದ ಕಾಕತಾಳೀಯ. 
ವೆ೦ಕಟಮಖಿಪ್ರಣೀತವಾದ ೭೨ ಮೇಳಕರ್ತಗಳನ್ನು ಇಂದಿನ ಲಕ್ಷ್ಮ ಮಾರ್ಗದ 
ಏಕಸ೦ಹಿತೆಯಲ್ಲಿ ನೆಲೆಸಲು ನಡೆದಿರುವ ಇನ್ನೊಂದು ಪ್ರಯತ್ನವನ್ನೂ ಇಲ್ಲಿ ಸ್ಮರಿಸ 
ಬಹುದು. ಇದೆ೦ದರೆ ಪ್ರಖ್ಯಾತ ವೈಣಿಕ ಎಸ್‌. ಬಾಲಚ೦ದರ್‌ ವೀಣೆಯಲ್ಲಿ ನುಡಿಸಿರುವ 
ರಾಗಾಲಾಪನೆಗಳು. ಒಂದೊಂದು ಧ್ವನಿಮುದ್ರಣದಲ್ಲಿಯೂ ಬೇರೆ 'ಬೇರೆ ಚಕ್ರಗಳಿಗೆ 
ಸೇರಿದ ಮೇಳಕರ್ತಗಳನ್ನು ಸ೦ಕಲಿಸಿಕೊಳ್ಳಲಾಗಿದೆ ; ಹ್ರಸ್ವವಾದರೂ ತುಂಬಾ ರಸವತ್ತಾದ 
ರಾಗನಿರೂಪಣೆಯು ಇಲ್ಲಿದೆ. ಪ್ರಸಿದ್ಧವಾಗಿರುವ ಮೇಳಕರ್ತಗಳಿಗೆ ಹೊಸ ಆಯಾಮ 
ಗಳನ್ನೂ ಅಪ್ಪಸಿದ್ಧವಾದವುಗಳಿಗೆ ರೂಪದಿಗ್ವರ್ಶನವನ್ನೂ ವ್ಯವಹಾರಕ್ಷಮತೆಯನ್ನೂ ಈ 
ಧ್ವನಿಮುದ್ರಣಸ೦ಹಿತೆಯು ನೀಡುತ್ತದೆ. ಇದು ನಮ್ಮ ಸಂಗೀತದಲ್ಲಿ ಒಂದು ನವ್ಯ 
ಪ್ರಯೋಗ; ನಮ್ಮ ಇಂದಿನ ಮತ್ತು ಮುಂದಿನ ಸಂಗೀತಗಳಿಗೆ ಸಹಾಯಕವಾಗಬಲ್ಲದು. 
ಇದೇ ಸ೦ದರ್ಭದಲ್ಲಿ ಮೇಳಕರ್ತಲಕ್ಷ್ಯಪ್ರಯುಕ್ತಿ ವಿಷಯಕವಾದ ಇನ್ನೂ ಒಂದು 


೩೫೮ ಕರ್ಣಾಟಕಸ೦ಗೀತವಾಹಿನಿ 


ಸಂಗತಿಯನ್ನು ಇಲ್ಲಿ ಪ್ರಸ್ತಾಪಿಸಬಹುದು. ಸುಮಾರು ೪೫ ವರ್ಷಗಳಿಂದ ಈಚೆಗೆ 
ಕರ್ಣಾಟಕಸ೦ಗೀತದಲ್ಲಿ “ಮೇಳಕರ್ತಗಳಲ್ಲಿ ವಿವಾದಿದೋಷ' ಎ೦ಬ ಒ೦ದು ವಿವಾದವು 
ತಲೆದೋರಿದೆ. ಇದನ್ನು: ಮೊದಲು ಹೇಳಿದ್ದು ಮಧುರೆಯ ಪೊನ್ನುಸ್ಟಾಮಿ ಪಿಳ್ಳೆ. ಅವನ 
ಮತದಂತೆ ದ್ವಾದಶಸ್ವರಸ್ಥಾನಗಳಲ್ಲಿ ಮೂರು ಅನುಕ್ರಮವಾಗಿ ಅವ್ಯವಹಿತವಾಗಿ ಬಂದರೆ 
ಅಂತಹ ಮೇಳಕರ್ತಗಳಲ್ಲಿ ವಿವಾದಿದೋಷವುಂಟಾಗುತ್ತದೆ. ೩೨ ಮೇಳಗಳು ಮಾತ್ರ ಈ. 
ದೋಷವಿಲ್ಲದೆ ಪ್ರಯುಕ್ತಿಸಿಂಧುತ್ವವನ್ನು ಪಡೆಯುತ್ತವೆ; ಉಳಿದವುಗಳು ವ್ಯವಪಾರ 
ಯೋಗ್ಯವಲ್ಲ. 

ಪೊನ್ನುಸ್ಟಾಮಿಪಿಳ್ಳೆಯು ಆರೋಪಿಸುವ ಆ ದೋಷವನ್ನು ಸ೦ಪ್ರದಾಯಜ್ಞರು ಹೇಗೆ 
ನಿವಾರಿಸುತ್ತಿದ್ದರೆ೦ಬುದನ್ನು ಸುಬ್ಬರಾಮದೀಕ್ಷಿತನು ತನ್ನ ಸ೦ಗೀತಸ೦ಪ್ರದಾಯ ಪ್ರದ 
ರ್ಶನಿಯ ಸಂಗೀತಲಕ್ಷಣಸಂಗ್ರಹಮು ಎಂಬ ಪ್ರಕರಣದಲ್ಲಿ (ಪು. ೩೪,೩೫) ವಿವರಿಸಿ 
ದ್ದಾನೆ. ಇದನ್ನು ಹೀಗೆ ತಾತ್ಪರ್ಯಗೊಳಿಸಬಹುದು. 


ವಿವಾದಿಸ್ಪರದೋಹನಿವಾರಣ ಮಾರ್ಗನಿರ್ಣಯ 
ಈಗಾಗಲೇ ಹೇಳಿರುವಂತೆ ಶುದ್ಧ ಮತ್ತು ವಿಕೃತಿ ಸ್ವರಗಳ ಪ್ರಸ್ತಾರದಿ೦ದ ದೊರೆಯುವ 
ಪೂರ್ವಮೇಳ ಮತ್ತು ಉತ್ತರಮೇಳಗಳಲ್ಲಿ ಒಟ್ಟು ಹನ್ನೆರಡು ಚಕ್ರಗಳಿವೆ. ಇವುಗಳ ಪೈಕಿ 
ಮೊದಲನೆಯ ಚಕ್ರದಲ್ಲಿರುವ ಆರು ಮೇಳಗಳಲ್ಲಿಯೂ ಏಳನೆಯ ಚಕ್ರದಲ್ಲಿರುವ ಆರು 
ಮೇಳಗಳಲ್ಲಿಯೂ ಶುದ್ಧರಿಷಭ-ಶುದ್ಧ ಗಾ೦ಧಾರಗಳಿವೆ. ಇದರ೦ತೆಯೇ ಹನ್ನೆರಡೂ 
ಚಕ್ರಗಳಲ್ಲಿರುವ ಮೊದಲನೆಯ ಮೇಳಗಳಲ್ಲಿ ಶುದ್ಧಧೈವತ-ಶುದ್ಧ ನಿಷಾದಗಳಿವೆ. ಇವು 
ಎರಡು ಯಮಲಗಳಲ್ಲಿರುವ ಸ್ವರಗಳು ಪರಸ್ಪರ ವಿವಾದಿಗಳು. ಈ ದೋಷವನ್ನು 
ಕಳೆಯಲು ಹೀಗೆ ಮಾಡಬೇಕು. ಆರೋಹಣದಲ್ಲಿ ಗಾ೦ಧಾರವನ್ನು ಲೋಪ ಮಾಡಿ 
ಅವರೋಹಣದಲ್ಲಿ ಅದನ್ನು ಉಲ್ಲಸಿತ ಗಮಕದ ಎರಡನೆಯ ಭೇದವಾದ ದಿಗುಜಾರು 
ಮತ್ತು ಕುರುಳ ಗಮಕದ ಎರಡನೆಯ ಭೇದವಾದ ಒರಯಿಕ ಇವುಗಳನ್ನು ಸೇರಿಸಿ ಪ್ರಯೋ 
ಗಿಸಬೇಕು. a 


ಉದಾ. ಅವರೋಹಣ ಸ \ಥೀಧಪಮಗಗರಿಸ 


ಆರನೆಯ ಚಕ್ರದಲ್ಲಿರುವ ಆರು ಮೇಳಗಳಲ್ಲಿ ಮತ್ತು ಹನ್ನೆರಡನೆಯ ಚಕ್ರದ ಆರು 
ಮೇಳಗಳಲ್ಲಿ ಷಟ್‌ಶ್ರುತಿ ರಿಷಭ-ಅಂತರಗಾಂಧಾರಗಳಿವೆ. ಇವೆರಡೂ ಪರಸ್ಪರ ವಿವಾದಿ 
ಗಳು. ಅಂತೆಯೇ ಹನ್ನೆರಡೂ ಚಕ್ರಗಳಲ್ಲಿರುವ ಪ್ರತಿಯೊಂದು ಕೊನೆಯ ಮೇಳದಲ್ಲಿ 
ಷಟ್‌ಶ್ರುತಿಧೈವತ-ಕಾಕಲಿನಿಷಾದಗಳಿವೆ. ಇವೆರಡೂ ಪರಸ್ಪರ ವಿವಾದಿಗಳು. ಈ ದೋಷ 
ವನ್ನು ಹೀಗೆ ನಿವಾರಿಸಬೇಕು : “ಆರೋಹಣದಲ್ಲಿ ಷಟ್‌ಶ್ರುತಿರಿಷಭ-ಧೈವತಗಳನ್ನು 
ತಿರುಪುಗಮಕದಲ್ಲಿ ನೊಕ್ಕುವಿನೊಡನೆ ಪ್ರಯೋಗಿಸಬೇಕು. 


ನಾದಯಜ್ನದೀಕ್ಷಿತ ವೆಂಕಟಮಖಿ ೩೫೯ 
[ಗ ತ 
ಉದಾ : ಸರಿಗಮಪಧನಿಸ 


ಅವರೋಹಣದಲ್ಲಿ ಷಟ್‌ಶ್ರುತಿರಿಷಭಧೈವತಗಳನ್ನು ಲೋಪಮಾಡಬೇಕು. ಇಲ್ಲ 
ದಿದ್ದರೆ ಅವುಗಳೊಡನೆ ಗಾ೦ಧಾರನಿಷಾದಗಳನ್ನು ವಕ್ರಸ೦ಚಾರದಲ್ಲಿ ಸೇರಿಸಬೇಕು. ಹೀಗೆ 
ನಲವತ್ತು ಮೇಳಗಳಲ್ಲಿ ಬರುವ ವಿವಾದಿದೋಷಗಳನ್ನು ನಿಗ್ರಹಿಸುವುದೇ ಸಂಪ್ರದಾಯ 
ವಾಗಿದೆ. ಕೆಲವೆಡೆ ಸ ಗೆ ರಿಮ (-ಸಗರಮ), ಸರಿಗೆರಿಮ (ಸರಗರಮ) ಶನಿ 
ಧಸೆ(ಇಪನಧಸ) ಪಧಸನಿಧಸ(ಪಧನಧಸುಸಮಥಿಗಮ (“ಸಮ 
ರುಗುಮ), ಪನಿಧನಿಸ(-ಪನುಧುನುಸ)) ಪಧಸೆಧಪ(-ಪಧನಧ 
ಸು ಸಮಹಔ ಗಮ (ಸಮರುಗುಮ) ಪನಿಡಿನಿಸ(-ಪನುಧುನುಸು,ಸ 
ನಿಧೆನಿಪ(-ಸನುಧುನು ಪು ಎಂಬ ಸ್ವರ ಪ್ರಯೋಗಗಳಲ್ಲಿ ಗಮಕಪ್ರಯೋಗ 
ದಿಂದಾಗಿ ವಿವಾದಿದೋಷವು ನೀಗುತ್ತದೆ. (ಸ್ವರಸ್ಥಾನಗಳನ್ನು ವೆ೦ಕಟಮಖಿಯ ಲಿಪಿ 
ಸಂಕೇತಪದ್ಧತಿ ಯೊಡನೆ ಕ೦ಸಗಳ ಒಳಗೆ ತೋರಿಸಿದೆ.) 


ಪೊನ್ನುಸ್ವಾಮಿ ಪಿಳ್ಳೆಯ ಮತವನ್ನು ಸವಿಸ್ತಾರವಾಗಿ ಖಂಡಿಸಿ, ೭೨ ಮೇಳಕರ್ತಗಳಲ್ಲಿ 
ಪ್ರತಿಯೊಂದೂ ಪ್ರಯೋಗಾರ್ಹವೆಂದು ಬೇರೆಡೆಯಲ್ಲಿ ವಾದಿಸಿದ್ದೇನೆ. ಅದನ್ನಿಲ್ಲಿ ಪುನಃ 
ಪ್ರಸ್ತಾಪಿಸ ಬೇಕಾದುದಿಲ್ಲ. ಆಧರೆ ಈ ಮತವು ಇಂದು ಕಣ್ಮರೆಯಾಗಿ “ವಿವಾದಿ 
ದೋಷಯುಕ್ತ'ಗಳೆ೦ದು ಮಡಿವ೦ತರು ದೂರಮಾಡಿದ್ದ ಮೇಳಕರ್ತಗಳೂ ಅವುಗಳ 
ಜನ್ಯರಾಗಗಳೂ ನಮ್ಮಸ೦ಗೀತದಲ್ಲಿ ರೂಢಿಸುತ್ತಿವೆ ; ಮಹಾನ್‌ ವಾಗ್ಗೇಯಕಾರರು ಈ 
ರಾಗಗಳಲ್ಲಿ ಮಾಡಿದ ರಚನೆಗಳೂ ಆಧುನಿಕರ ರಚನೆಗಳೂ ಸೇರಿಕೊ೦ಡು ನಮ್ಮ 
ಸ೦ಗೀತವನ್ನು ಸಮೃದ್ಧಗೊಳಿಸುತಿವೆ ; ವೆ೦ಕಟಮಖಿಗೆ ಸಲ್ಲಬೇಕಾದ ನ್ಯಾಯವನ್ನು 
ದೊರಕಿಸುತ್ತಿವೆ. 

ಎಪ್ಪತ್ತೆರಡು ಮೇಳಕರ್ತಗಳ ಕಲ್ಪನೆಯು ಪ್ರಾರಂಭವಾದುದು ಒಂದು ಚಿಲುಮೆ 
ಯಂತೆ ; ಅದು ನಂತರದವರ ನಿರಂತರ ಪ್ರಯತ್ನಪ್ರವಾಹದಿಂದಾಗಿ ದಡತುಂಬಿ 
ಹರಿಯುವ ಜೀವನದಿಯಾಗಿದೆ. ಮುದ್ದುವೆಂಕಟಮಖಿಯು ನಿರೂಪಿಸಿದ ನೂರ ಹತ್ತು 
ಜನ್ಯರಾಗಗಳಲ್ಲಿ, ಸಂಗ್ರಹಚೂಡಾಮಣಿ, ಸ೦ಗೀತಸಾರಸ೦ಗ್ರಹಮು, ಸ೦ಗೀತರತ್ನಾಕರ, 
ರಾಗಲಕ್ಷಣ೦, ಭರತಕಲ್ಪಲತಾಮ೦ಜರೀ, ಸ್ವರಪ್ರಸ್ತಾರಸಾಗರಮು, ಗಾನಭಾಸ್ಕರಮು, 
ಸ೦ಗೀತಕಳಾನಿಧಿ ಇತ್ಯಾದಿಯಾಗಿ ಅರ್ವಾಚೀನದ ಶಾಸ್ತ್ರಗ್ರಂಥಗಳು ಇದೇ ಎಪ್ಪತ್ತೆರಡು 
ಮೇಳಕರ್ತಗಳ ಚೌಕಟ್ಟಿನಲ್ಲಿ ವರ್ಣಿಸುವ ಸಾವಿರಗಟ್ಟಲೆಯ ಜನ್ಯರಾಗಗಳಲ್ಲಿ ! ಮುದ್ದು 
ವೆ೦ಕಟಮಖಿಯು ರಚಿಸಿದ ಕೇವಲ ಇನ್ನೂರರ ಸುಮಾರಿನಷ್ಟು, ಮುದ್ದುಸ್ಟಾಮಿದೀಕ್ಷಿತನು 


೩೬೦ ಕರ್ಣಾಟಕಸ೦ಗೀತವಾಹಿನಿ 


ಸೃಷ್ಟಿಸಿದ ಸುಮಾರು ನಾಲ್ಕು ನೂರರಷ್ಟು, ತ್ಯಾಗರಾಜನು ರಚಿಸಿದ ಸುಮಾರು ಏಳುನೂರ 
ರಷ್ಟು ಕೃತಿಗಳೆಲ್ಲಿ ಇಂದು ಕರ್ಣಾಟಕಸ೦ಗೀತದಲ್ಲಿ ಹತ್ತುಸಾವಿರವನ್ನೂ ಮೀರಿ ಪ್ರಸಿದ್ಧ 
ವಾಗಿರುವ ಗೇಯಪ್ರಬಂಧಸ೦ಪದವೆಲ್ಲಿ ! 

“ನೀನು ಎಪ್ಪತ್ತೆರಡು ಮೇಳಗಳನ್ನೇನೋ ಕಲ್ಪಿಸಿದೆ ; ಆದರೆ ಅವುಗಳಲ್ಲಿ ಪ್ರಸಿದ್ದವಾಗಿ 
ರುವವು ಕೆಲವು ಮಾತ್ರವಷ್ಟೆ. ಎಲ್ಲವೂ ಪ್ರಯೋಗದಲ್ಲಿ ಕಾಣುವುದಿಲ್ಲವಲ್ಲ ? ಆದುದ 
ರಿಂದ ಈ ಕಲ್ಪನೆಯು ವ್ಯರ್ಥವೇ ಸರಿ ; ಕಲ್ಪನೆಗಾಗಿ ಮಾತ್ರ ಕಲ್ಪನೆ ಮಾಡಿದ೦ತಾಯಿತು' 
ಎಂದು ಆಕ್ಷೇಪಿಸಿದರೆ, ಡಿ 

“ದೇಶಗಳು ಅನ೦ತವಾಗಿವೆ ; ಅವುಗಳಲ್ಲಿರುವ ಜನಗಳಾದರೂ ಅಷ್ಟೆ. ಅವರಲ್ಲಿ 
ಹಿರಿಯ, ಕಿರಿಯ ಸಂಗೀತವಿದ್ವಾ೦ಸರುಗಳಿ೦ದ ಸಂಗೀತಕಚೇರಿಗಳಲ್ಲಿ ಕಲ್ಪಿತವಾಗುವ, 
ಕಲ್ಪಿತವಾಗುತ್ತಿರುವ, ಕಲ್ಪಿತವಾದ, ನಮಗೂ ತಿಳಿಯದಿದ್ದು ಶಾಸ್ತ್ರದಲ್ಲಿ ಮಾತ್ರ ಹೇಳಿ 
ದ೦ತಹ ಯಾವ ದೇಶೀಯರಾಗಗಳೂ ಅವುಗಳಿಗೆ ಪರಸ್ಪರವಾದ ಮೇಳಗಳೂ ಇವೆಯೋ, 
ಅವುಗಳನ್ನೂ ಪಂತುವರಾಲಿ, ಕಲ್ಯಾಣಿ ಮೊದಲಾದ ನಾನಾ ದೇಶೀಯ ರಾಗಗಳನ್ನೂ 
ಅವುಗಳಿಗೆ ಪರಸ್ಪರವಾದ ಮೇಳಗಳನ್ನೂ ಒಳಗೊಳ್ಳುವುದಕ್ಕಾಗಿ ಈ ಎಪ್ಪತ್ತೆರಡು 
ಮೇಳಗಳನ್ನು ನಿರ್ಮಿಸಲಾಯಿತು.' 

ಮುನ್ನೂರು ವರ್ಷಗಳಿಗೂ ಮುಂಚೆ ಈ ಕನಸನ್ನು ಕ೦ಡವನು ನಾದಯಜ್ಞ ದೀಕ್ಷಿತ 
ವೆಂಕಟಮಖಿ. ಅವನ ಕನಸು ಇಂದು ನನಸಾಗಿದೆ. 


೩೬೧ 


೧೧. ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ 


ಕನ್ನಡ ದೇಶದ ಶಾರ್ಜ್ಸದೇವನು ರಚಿಸಿದ ಸಂಗೀತರತ್ನಾಕರದ ಬಗೆಗೆ ಕನ್ನಡಿಗರು 
ಸಹಜವಾಗಿ ಹೆಮ್ಮೆಪಡುತ್ತಾರೆ. ಅಂಥದೇ ಇನ್ನೊಂದು ಕೃತಿ, ತುಳಜನು ಬರೆದ ಸಂಗೀತ 
ಸಾರಾಮೃತ. 

ದಕ್ಷಿಣಭಾರತದ ಶಾಸ್ತ್ರೀಯಸಂಗೀತಕ್ಕೆ ಕರ್ಣಾಟಕಸ೦ಗೀತವೆ೦ಬ ಹೆಸರು ಯಾವಾಗ 
ಪ್ರಯುಕ್ತವಾಯಿತು ಎಂದು ಪ್ರಶ್ನಿಸಿದರೆ ಕ್ರಿ. ಶ. ಇಪ್ಪತ್ತನೆಯ ಶತಮಾನ ಎರಡನೆಯ 
ದಶಕದಷ್ಟು ಈಚೆಗೆ ಎ೦ದು ಉತ್ತರಿಸಬೇಕಾಗುತ್ತದೆ. ಆದರೆ ಏಕೆ ಈ ಹೆಸರು ಬ೦ದಿತು 
ಎಂಬ ಪ್ರಶ್ನೆಗೆ ಉತ್ತರವು ಸಿದ್ಧ, ಸುಲಭ: ಕನ್ನಡನಾಡು ಮತ್ತು ಕನ್ನಡಿಗರು ಈ ಸಂಗೀತವು 
ಬೆಳೆಯಲು ಮಾಡಿದ ಸೇವೆ, ಮಹತ್ತು ಬೃಹತ್ತುಗಳಲ್ಲಿ ಅನನ್ಯಸದೃಶವಾದುದು. ಆಂಧ್ರರು, 
ತಮಿಳರು, ಕೇರಳೀಯರು ಏನೂ ಮಾಡಲಿಲ್ಲವೆ೦ದಲ್ಲ; ಅವರು ಮಾಡಿದುದರ ಗುಣ 
ಗಾತ್ರಗಳೆರಡೂ ಹಿರಿದೇ. ಸ೦ಗೀತದ೦ತಹ ಕಲೆ ಒಬ್ಬರ, ಒ೦ದು ಪ್ರಾಂತ್ಯದ, ಒಂದು 
ಭಾಷೆಯ ಸ್ವತ್ತು ಹೇಗಾದೀತು ? ಆದರೂ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚುಕಾಲದ 
ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಅದರ ಸರ್ವತೋಮುಖವಾದ ಸಂವರ್ಧನಕ್ಕೆ 
ಉಳಿದವರಿಗಿ೦ತ ಹೆಚ್ಚು ಕಾರಣರಾಗಿ. ಅದನ್ನು ಸರ್ವಾ೦ಗಸು೦ದರವಾಗಿಸಿದವರು 
ಕನ್ನಡಿಗರು. ಪ್ರಮೇಯ, ಪ್ರಬಂಧ, ಪ್ರಸಾರ, ಪರಿಶೋಧನೆ--ಹೀಗೆ ಸಂಗೀತದ ಎಲ್ಲ 
ಅ೦ಗಗಳಲ್ಲಿಯೂ, ಎಲ್ಲ ಕಾಲದಲ್ಲಿಯೂ ಅವರು ಶ್ರಮಿಸಿ ಸಂಗೀತಸರಸ್ವತಿಯ 
ಮಡಿಲನ್ನು ಸಿರಿಯಿಂದ ತುಂಬಿದ್ದಾರೆ; ಈ ಸ೦ಗೀತವಾಹಿನಿಯು ವಿಕಾಸಪಥದಲ್ಲಿ 
ಮುನ್ನಡೆದು ಸುಳಿಯಾದಾಗ, ಸೀಳು ಹಾದಿಗೆ ಬಂದಾಗ, ಅದರಲ್ಲಿ ಸಂದಿಗ್ದತೆ, ಸಂದೇಹ 
ಗಳನ್ನು ಪರಿಹರಿಸಿ ಸರಿಯಾದ ಪಾತ್ರದಲ್ಲಿ ಹರಿಸಿದ್ದಾರೆ; ಅದರ ದಂಡೆಗಳಲ್ಲಿಯೇ ಏಕೆ, 
ಕಣ್ಣು ಹರಿಯುವವರೆಗೂ ವಸುಂಧರೆ ಯನ್ನು ಹಸಿರಿನಿಂದ ತುಂಬಿ ಚಿನ್ನದ ಬೆಳೆಯನ್ನು 
ಬೆಳಸಿದ್ದಾರೆ. 

ಉತ್ಪ್ರೇಕ್ಷೆಯ ಮಾತು, ಅಭಿಮಾನದ ಮಾತು ಎಂದೆನಿಸುತ್ತದೆಯೆ ? 

ಅಭಿಮಾನದ ಮಾತು ನಿಜ ; ದುರಭಿಮಾನವಲ್ಲ ; ಆತ್ಮಾಭಿಮಾನ, ಸ್ವಾಭಿಮಾನ, 
ಉತ್ಪ್ರೇಕ್ಷೆಯಲ್ಲ ಎ೦ಬುದನ್ನು ಕಳೆದ ನಲವತ್ತು ವರ್ಷಗಳಿಂದ ಹಲವು ಬಾರಿ, ಹಲವು 
ರೀತಿ ತೋರಿಸಲೆಳಸುತ್ತಿದ್ದೇನೆ. ಸಂಗೀತಕ್ಕೆ ಭಾಷೆಯ ಬಂಧನ ಸಲ್ಲದು, ಜಾತಿಯ ಜಾಡ್ಯ 
ಇರಬಾರದು, ಪ್ರಾಂತ್ಯದ ಪ್ರಾಕಾರ ಕಟ್ಟಬಾರದು ಎಂಬ ಮಾತು ನಿಜ ; ಆದರೆ ನಮ್ಮ 
ಆಸ್ತಿ ಏನಿದೆ, ಅದರ ವಿಸ್ತಾರವೇನು, ಮೌಲ್ಯವೇನು ಎ೦ಬುದನ್ನು ಅರಿಯದಿದ್ದರೆ ಅದನ್ನು 
ರೂಢಿಸಿ ಬೆಳೆಸುವುದು ಹೇಗೆ ? ನಿರುತ್ಸಾಹ, ದಾಕ್ಷಿಣ್ಯ, ಅಲಸಿಕೆ, ನೆರೆಯವರ ಅಬ್ಬರ 


೩೬೨ ಕರ್ಣಾಟಕಸ೦ಗೀತವಾಹಿನಿ 


ಆಟಾಟೋಪಗಳಿ೦ದ ಮೆತ್ತಗಾಗುವುದು--ಇವುಗಳು ನಮಗೆ ಅಡ್ಡಿಯಾಗಬೇಕೇನು ? 
ನಮ್ಮ ಮುಂದಿನ ಪೀಳಿಗೆಗೆ ಸಲ್ಲಬೇಕಾದ ಕರ್ತವ್ಯವನ್ನು ಏನು ಮಾಡಿದ೦ತಾದೀತು ? 
ನೆರೆಮನೆಯವರು ತಮ್ಮ ಉತ್ಕರ್ಷವನ್ನು ಚೆನ್ನಾಗಿಯೇ ಸಾಧಿಸುತ್ತಿದ್ದಾರೆ --ಬಾಯಿದ್ದ 
ವರು ಬದುಕಿದರು ; ಅವರು ಅಬ್ಬರಿಸುವುದಕ್ಕಿ೦ತಲೂ ಹೆಚ್ಚಾಗಿ ನಮ್ಮವರೇ ತು೦ಬಾ 
ದೀನರಾಗಿ, ಭಕ್ತರಾಗಿ, ನೈಚ್ಯಾನುಸ೦ಧಾನನಿರತರಾಗಿ ಜೀಯ, ಹಸಾದವೆನ್ನಬೇಕೇಕೆ ? 
ನೆರೆಮನೆಯವರಿ೦ದ ಕಲಿತುಕೊಳ್ಳಬೇಕಾದುದು ಬೇಕಾದಷ್ಟಿದೆ ; ಅವರ ಗಳಿಕೆ. ಸಾಧನೆ. 
ದೊಡ್ಡದು, ನಿಜ ; ಇದರಿಂದ ನಮಗೆ ಬ೦ದದ್ದೇನು ? ನಮ್ಮತನವನ್ನು ನಾವು ಬೆಳೆಸಿಕೊಳ್ಳ 
ಬೇಕಷ್ಟೆ ; ನಾವು ಚೆನ್ನಾಗಿ ವೈಭವದಿಂದ, ಸಮೃದ್ಧಿಯಿ೦ದ ಬಾಳಬೇಡವೆ ; ಮುಂದಿನವರಿ 
ಗಾಗಿ ಗಳಿಸಿ, ಉಳಿಸಿ, ಇಡಬೇಡವೆ ? 


ಅಭಿಮಾನದ ಸವಾಲು 

ನಮ್ಮನ್ನು ಹೊರಗಿನ ಜನ ಪ್ರಾಕ್ಕಾಲವಿಹಾರಶೂರರು ಎ೦ದು ಒಮ್ಮೊಮ್ಮೆ ನಗೆ 
ಯಾಡುವುದುಂಟು. ಇದು ಸ್ವಲ್ಪ ನಿಜವೂ ಹೌದು. ಕೇವಲ ಗತವೈಭವದೆಡೆಗೇ ಹೆಮ್ಮೆ 
ಯಿಂದ ಬೆಟ್ಟುಮಾಡಿ ತೋರಿಸಿ ಸ್ಪಸ್ಥಮಾನಸರಾಗಿ, ಕೈಕಟ್ಟಿ ಕುಳಿತುಕೊಳ್ಳುವ ಪ್ರವೃತ್ತಿ 
ನಮ್ಮಲ್ಲಿ ಇಲ್ಲವೆ೦ದಲ್ಲ. ಆದರೆ ಇತಿಹಾಸದ ಅಭ್ಯಾಸಕ್ಕೆ ಮುಖ್ಯವಾದ ಒ೦ದು ಪ್ರಯೋ 
ಜನವಿದೆ. ಹೇಗಿತ್ತು ಮತ್ತು ಹೇಗಿದೆ ಎ೦ಬುದನ್ನು ತಿಳಿದುಕೊ೦ಡರೆ ಹೇಗಾಗಬಹುದು, 
ಹೇಗಾಗಬಲ್ಲದು, ಹೇಗಾಗಬೇಕು ಎಂಬುದು ತಿಳಿಯುತ್ತದೆ; ಅಡಿಪಾಯ ಎಂತಹುದು 
ಎಂದು ತಿಳಿದುಕೊಂಡರೆ ಈಗಿನ ಕಟ್ಟಡದ ಮೇಲೆ ಮೇಲಂ೦ತಸ್ತು ಕಟ್ಟಲು ಸಾಧ್ಯವೆ ಎಂದು 
ತಿಳಿಯುತ್ತದೆ. 

ಎಂದೇ ಈ ಲೇಖನವು ಪ್ರಾಗವಲೋಕನದ ಪ್ರಯತ್ನವಾಗಿದೆ. ಸ್ವಾಭಿಮಾನಪ್ರೇರಿತ 
ರಾಗಿ ತಮಿಳರು ಕರ್ಣಾಟಕಸ೦ಗೀತವೆ೦ಬ ಮಾತಿನಲ್ಲಿರುವ ಕರ್ಣಾಟಕ ಶಬ್ದವನ್ನು ತೆಗೆದು 
ದಾಕ್ಸಿಣಾತ್ಯವೆ೦ಬ ಶಬ್ದವನ್ನು ತು೦ಬಲು ಎಳಸಿದರು ; ಕರ್ಣಾಟಕ ಶಬ್ದಕ್ಕೆ ಭೌಗೋಳಿಕ 
ಅರ್ಥವೇ ಇಲ್ಲ ; ಶುದ್ಧವಾದುದು. ಸ೦ಪ್ರಧಾಯನಿಷ್ಠವಾದುದು ಎಂಬ ನುಡಿಗಟ್ಟಿನ 
ವಿಶೇಷಾರ್ಥವು ತಮಿಳಿನಲ್ಲಿದೆ, ಎನ್ನಲು ಪ್ರಯತ್ನಿಸಿದರು ; ತಮ್ಮ ಸ೦ಗೀತವನ್ನು 
ತಮಿಳಿಶೈ ಎಂದು ಕರೆದುಕೊಂಡರು. 

ಸಂತೋಷ ; ನಾವೂ ಈ ಸ್ವಾಭಿಮಾನವನ್ನು ಕಲಿಯಬೇಕಾದುದೇ ಪ್ರತ್ಯೇಕತೆಯ 
ಭಾವ ಬಲಿಯದಂತೆ ಎಚ್ಚರವಹಿಸಿ. ಆದರೆ ತಮಿಳರು ಯಾವಾಗಲೂ ಹೀಗೆಯೇ ಇರ 
ಲಿಲ್ಲ. ಕರ್ಣಾಟಕದ ಸಂಗೀತವನ್ನು, ಕನ್ನಡಿಗಸ೦ಗೀತವಿಭೂತಿಗಳನ್ನು ಈ ಸಂಗೀತದ 
ಲಕ್ಸ್ಯಲಕ್ಷಣಗಳಿಗೆ ಪ್ರಮಾಣಭೂತವೆ೦ದೂ, ಪೂಜ್ಯವೆ೦ದೂ ಗೌರವಿಸಿ ಉಪಕಾರಸ್ಮರಣೆ 
ಮಾಡುತ್ತಿದ್ದುದು ಉಂಟು. ಹೀಗೆ ಮಾಡಿದವರು ಶಾಸ್ತ್ರಪಾಮರರೇನಲ್ಲ --ಸ೦ಗೀತಲಕ್ಷ್ಯ 
ಲಕ್ಷಣಗಳಲ್ಲಿ ನಿಃಸ೦ದೇಹವಾದ ಪ್ರೌಢಿಮೆ, ಪರಿಣತಿಗಳನ್ನು ಗಳಿಸಿದ ಮಹಾವಿದ್ವಾ೦ಸರು; 
ಮತ್ತೊಬ್ಬರ ಆಶ್ರಯ, ದಾಕ್ಷಿಣ್ಯ ಪ್ರಭಾವಗಳಿಗೊಳಗಾಗಿ ಅವರು ಹಾಗೆ ಬರೆದುದೂ 


ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ೩೬೩ 


ಅಲ್ಲ. ದಕ್ಷಿಣಭಾರತದ ಬಹುಭಾಗವನ್ನು ಆಳುತ್ತಿದ್ದ ತಮಿಳುನಾಡಿನ ದೊರೆಯೊಬ್ಬನು 
ಹೀಗೆ ಮಾಡಿ ಬರೆದುದರ ನಿದರ್ಶನವೊ೦ದನ್ನು ಒದಗಿಸುವ ಸಲುವಾಗಿ ಈ ಲೇಖನ. 
ಅ೦ತಹ ನಿದರ್ಶನ : "ಸ೦ಗೀತಸಾರಾಮೃತ'. 


ಗ್ರ೦ಥ ಮತ್ತು ಕರ್ತೃ 

ಇದನ್ನು ಬರೆದವನು ಮರಾಠರ ಭೋಸಲೆ ವಂಶದ ತುಳಜ ; ಬರೆದುದು ತಮಿಳು 
ನಾಡಿನ ಕೇಂದ್ರವಾಗಿದ್ದ ತಂಜಾವೂರಿನಲ್ಲಿ ; ಭಾಷೆ ಸ೦ಸ್ಕೃತ--ಹೀಗೆ ಈ ಗ್ರಂಥಕ್ಕೆ 
ಕನ್ನಡದ ಯಾವ ದಾಕ್ಸಿಣ್ಯವೂ ಇಲ್ಲ. 

ಗ್ರ೦ಥಕರ್ತನು ಈ ಶಾಸ್ತ್ರ ದಲ್ಲಿ ಅಧಿಕಾರಿಯೆ ? ಅವನ ಮಾತು ಪ್ರಮಾಣವೆ ? 

ನಿಃಸಂದೇಹವಾಗಿ ಹೌದು. ಇದನ್ನು ತೋರಿಸಬೇಕಾದರೆ ಚರಿತ್ರೆಯ ಸ್ಥೂಲಾವ 
ಲೋಕನವು ಸ್ವಲ್ಪ ಅಗತ್ಯ. ರಕ್ಕಸತಂಗಡಿಯ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು 
ಮುರಿದುಬಿದ್ದಮೇಲೆ: ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ ರಾಜ್ಯಗಳಲ್ಲಿ 
ತಂಜಾವೂರು ಮುಖ್ಯವಾದುದು. ಕನ್ನಡಿಗ ದೊರೆಗಳಾದ ನಾಯಕ ದೊರೆಗಳು ಇಲ್ಲಿ 
ವಿಜಯನಗರದ ಸಾಮಂತರಾಗಿ ಕ್ರಿ. ಶ. ೧೫೩೨ರಿಂದ ೧೬೭೩ರವರೆಗೆ ಆಳಿದರು. 
ಇವರಲ್ಲಿ ಅಚ್ಯುತನಾಯಕ, ರಘುನಾಥನಾಯಕ ಮತ್ತು ವಿಜಯರಾಘವನಾಯಕರು 
ಸ೦ಗೀತಪ್ರೇಮಿಗಳಾಗಿದ್ದು ಸ೦ಗೀತಕಲೆಯ ಉತ್ಕರ್ಷವನ್ನು ತಮ್ಮ ಆಸ್ಥಾನಗಳಲ್ಲಿ 
ಸಾಧಿಸಿದ್ದರು. ಇವರ ಪ್ರಧಾನಿಯೂ, ವೇದಪಾರ೦ಗತನೂ, ಷಟ್‌ಶಾಸ್ತ್ರ ಪಂಡಿತನೂ. 
ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದವನೂ ಆಗಿದ್ದ ಕನ್ನಡಿಗ ಗೋವಿ೦ದದೀಕ್ಷಿತನು 
ತಂಜಾವೂರಿನ ನಿರ್ಮಾಪಕನಾಗಿದ್ದುದಷ್ಟೇ ಅಲ್ಲ; ಸ೦ಗೀತಶಾಸ್ತ್ರದಲ್ಲಿ ಮಹಾಮೇಧಾವಿ 
ಯಾದ ಪಂಡಿತ. ಅವನೂ ಅವನ ಮಗನಾದ ವೆಂಕಟೇಶ್ವರದೀಕ್ಷಿತನೂ ನಮ್ಮ ಇಂದಿನ 
ಸಂಗೀತಕ್ಕೆ ತಳಹದಿ ಹಾಕಿಕೊಟ್ಟವರು. ಇದೇ ಕಾಲದಲ್ಲಿ ಕ್ಷೇತ್ರಯ್ಕನು ಪದವೆಂಬ 
ಗೇಯಪ್ರಕಾರವನ್ನು ನಮ್ಮಸಂಗೀತದಲ್ಲಿ ಎತ್ತಿ ನಿಲ್ಲಿಸಿದನು. 

ವಿಜಯರಾಘವನ ಆಳ್ವಿಕೆ ಕ್ರಿ. ಶ. ೧೬೭೩ರಲ್ಲಿ ಮುಗಿದು ಮಧುರೆಯ ಚೊಕ್ಕನಾಥ 
ನಾಯಕ ಭೂಪಾಲನೊಡನೆ ಆದ ಯುದ್ಧದಲ್ಲಿ ಅವನೂ ಅವನ ಮಗನಾದ ಮನ್ನಾರು 
ದಾಸನೂ ಮಡಿಯಲು ಕ್ರಿ. ಶ. ೧೬೭೬ರಲ್ಲಿ ಮರಾಠರ ಎಕ್ಕೋಜಿಯು ತಂಜಾವೂರನ್ನು 
ಆಳಲು ಪ್ರಾರಂಭಿಸಿದನು. ಇವನಿಗೆ ಶಾಹಜಿ, ಶರಭೋಜಿ, ತುಕ್ಕೋಜಿ ಎ೦ಬ ಮೂವರು 
ಮಕ್ಕಳು. ಕ್ರಿ. ಶ. ೧೬೮೩ರಲ್ಲಿ ಎಕ್ಕೋಜಿಯ ಆಳ್ವಿಕೆ ಮುಗಿಯಲು ಶಾಹಜಿಯು ಕ್ರಿ. ಶ. 
೧೬೮೪ರಿಂದ ೧೭೧ರರ ವರೆಗೂ,ಆತನ ತಮ್ಮನಾದ ಶರಭೋಜಿಯು ಕ್ರಿ. ಶ. ೧೭೧೧ 
ರಿಂದ ೧೭೨೮ರ ವರೆಗೂ ತ೦ಜಾವೂರನ್ನು ಆಳಿದರು. ಈ ಕಾಲದಲ್ಲಿ ತುಕ್ಕೋಜಿ ಎಂಬ 
ನಾಮಾ೦ತರವುಳ್ಳ ತುಳಜನು ಮಹಾದೇವ ಪಟ್ಟಣದಲ್ಲಿ ರಾಜಪ್ರತಿನಿಧಿಯಾಗಿ ಆಳುತ್ತಿ 
ದ್ವನು. ಶರಭೋಜಿಯ ನಂತರ ತುಳಜನು ತ೦ಜಾವೂರನ್ನು ಕ್ರಿ. ಶ. ೧೭೨೯ರಿಂದ 
೧೭೩೫ರ ವರೆಗೂ, ಅವನ ಎರಡನೆಯ ಮಗನಾದ, ಬಾವಾಜಿ ಎ೦ಬ ನಾಮಾ೦ತರವುಳ್ಳ 


೩೬೪ ಕರ್ಣಾಟಕಸ೦ಗೀತವಾಹಿನಿ 


ಎಕ್ಕೋಜಿಯು ಕ್ರಿ. ಶ. ೧೭೩೫ರಿಂದ ೧೭೩೬ ರವರೆಗೂ ನಂತರದ ಪ್ರತಾಪಸಿಂಹ" 
ಭೋಸಲೆಯು ಕ್ರಿ. ಶ. ೧೭೪೧ರಿಂದ ೧೭೬೪ರವರೆಗೂ, ಎರಡನೆಯ ತುಳಜನು ಕ್ರಿ. ಶ. 
೧೭೬೫ರಿಂದ ೧೭೮೭ರವರೆಗೂ, ಪ್ರತಾಪಸಿ೦ಹನ ಮಗನಾದ ಅಮರಸಿ೦ಹನು ಕ್ರಿ. ಶ. 
೧೭೮೮ರಿಂದ ೧೭೯೯ರವರೆಗೂ, ಎರಡನೆಯ ಶರಭೋಜಿಯು ಕ್ರಿ. ಶ. ೧೮೦೦ರಿಂದ 
೧೮೩೨ರವರೆಗೂ, ಕಡೆಯದಾಗಿ ಶಿವಾಜಿಯು ಕ್ರಿ. ಶ. ೧೮೩೩ರಿಂದ ೧೮೫೫ರವರೆಗೂ 
ತ೦ಜಾವೂರನ್ನಾಳಿದರು. ಇಲ್ಲಿ೦ದ ಮುಂದಕ್ಕೆ ಬ್ರಿಟಿಷ್‌ ಸರ್ಕಾರವು ತ೦ಜಾವೂರಿನ 
ಆಡಳಿತವನ್ನು ವಹಿಸಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯವು ದೊರೆಯುವವರೆಗೂ ತನ್ನ 
ಆಳ್ವಿಕೆಯನ್ನು ಮುಂದುವರೆಸಿತು. 

. ಮೊದಲನೆಯ ತುಕ್ಕೋಜಿಯಿ೦ದ ಹಿಡಿದು ಎರಡನೆಯ ಶರಭೋಜಿಯವರೆಗೆ ಇದ್ದ 
ಸುಮಾರು ನೂರು ವರ್ಷಗಳ ಕಾಲವು ಕರ್ಣಾಟಕಸಂಗೀತದ ಸುವರ್ಣಯುಗ. ಈ 
ಕಾಲದಲ್ಲಿ ತ೦ಜಾವೂರನ್ನಾಳಿದ ಪ್ರತಿಯೊಬ್ಬ ರಾಜನೂ ಸ್ವತಃ ಸ೦ಗೀತವಿದ್ಬಾ೦ಸನೂ 
ವಾಗ್ಗೇಯಕಾರನೂ ಆಗಿದ್ದನು. ಇವರ ಕಾಲದಲ್ಲಿ ಲೆಕ್ಕವಿಲ್ಲದಷ್ಟು ಸಂಗೀತ ವಿದ್ವಾಂಸ 
ಶ್ರೇಷ್ಠರುಗಳು ತಮಿಳುನಾಡಿನಿ೦ದಲೂ ಆಂಧ್ರ, ಕೇರಳ, ಕನ್ನಡನಾಡುಗಳಿ೦ದಲೂ ಬಂದು 
ನೆಲೆಸಿ ತಂಜಾವೂರು ಸಂಸ್ಕೃತಿ ಕೇಂದ್ರವೂ ಸ೦ಗೀತಪೀಠವೂ ಆಗುವಂತೆ ಮಾಡಿದರು. 
ಸ೦ಗೀತತ್ರಿಮೂರ್ತಿಗಳಾದ ತ್ಯಾಗರಾಜ, ಮುದ್ದುಸ್ವಾಮಿದೀಕ್ಲಿತ, ಶ್ಯಾಮಾಶಾಸ್ತ್ರಿಗಳು ಉದ 
ಯಿಸಿ ವಿರಾಜಮಾನರಾದುದೂ ಈಗಲೇ, ಇಲ್ಲಿಯೇ. ಸ೦ಗೀತ ಸಾರಾಮೃತವನ್ನು ಬರೆದ 
ಮೊದಲನೆಯ ತುಳಜನನ್ನು ಕುರಿತು ಮುಂದೆ ಪ್ರತ್ಯೇಕವಾಗಿ ಪ್ರಸ್ತಾಪಿಸಲಾಗುವುದು. 

ತುಳಜನ ಅಣ್ಣನಾದ ಶಾಹಜಿಯೂ ಸ್ವತಃ ಸ೦ಗೀತವಿದ್ಬಾ೦ಸನೇ ; ಅವನು ಸಂಸ್ಕೃತ, 
ತೆಲಗು, ಮರಾಠೀ, ಹಿ೦ದೀ ಮೊದಲಾದ ಭಾಷೆಗಳಲ್ಲಿ ದೇವತಾಸ್ತುತಿಪರವೂ ಭಕ್ತಿ 
ಬೋಧಕವೂ ಆಗಿರುವ ಹಲವು ರಚನೆಗಳನ್ನು ತ್ಯಾಗೇಶ ಎ೦ಬ ಅಂಕಿತದಲ್ಲಿ ಮಾಡಿದ್ದಾನೆ; 
ಅಲ್ಲದೆ ತಿರುವಾರೂರಿನ ಶ್ರೀತ್ಯಾಗರಾಜಸ್ವಾಮಿಯನ್ನು ಕುರಿತು ಅವನ ತೆಲಗು ಪಲ್ಲಕ್ಕಿ 
ಸೇವಾಪ್ರಬಂಧವು ಉತ್ಸವ ಸಂಪ್ರದಾಯದಲ್ಲಿ ನಿರ್ಮಿತವಾದ ಪ್ರೌಢಸಂಗೀತಪ್ರಬಂಧ. 
ತುಳಜನ ಮಗನಾದ ಎರಡನೆಯ ಎಕ್ಕೋಜಿಯು ಮರಾಠಿಯಲ್ಲಿ ಕಮಲಾಂಬಾ ತ್ಯಾಗೇಶ 
ಪರಿಣಯ, ಶಾಕುಂತಲಾ ಮತ್ತು ಅನಸೂಯಾ ಉಪಾಖ್ಯಾನವೆ೦ಬ ಗೇಯ ನಾಟಕಗಳನ್ನೂ 
ತೆಲುಗಿನಲ್ಲಿ ವಿಘ್ನೇಶ್ವರ ಕಲ್ಕಾಣವೆ೦ಬ ಗೇಯನಾಟಕವನ್ನೂ ರಚಿಸಿದ್ದಾನೆ. ಪ್ರತಾಪಸಿಂಹ 
ಭೋಸಲೆಯು ಸ್ವತಃ ಮೃದ೦ಗವಾದನ ಪಟುವಾಗಿದ್ದು ಹಲವು ಕೃತಿಗಳನ್ನೂ ನವರತ್ನ 
ಮಾಲಿಕೆಯೆಂಬ ತಾಳರಾಗ ಮಾಲಿಕೆಯನ್ನೂ ರಚಿಸಿದ್ದಾನೆ. ಅವನ ಮಗನಾದ ಅಮರ 
ಸಿಂಹನೂ ಸಂಗೀತ ವಿದ್ವಾ೦ಸನಾಗಿದ್ದು ಬಹುಮಂದಿ ಸಂಗೀತ ವಿದ್ವಾಂಸರುಗಳಿಗೆ 
ಆಶ್ರಯವನ್ನಿತ್ತನು. ಎರಡನೆಯ ಶರಭೋಜಿಯ೦ತೂ ಅಭಿನವ ಭೋಜರಾಜನೇ ಆಗಿದ್ದ 
ನೆನ್ನಬಹುದು. ನೂರಾರು ಗಾಯಕ ವಾದಕ ನರ್ತಕರಿಗೆ ಆಶ್ರಯದಾತನಾಗಿದ್ದ ಅವನು 
ಮೂವತ್ತು ಸಾವಿರಕ್ಕೂ ಮಿಕ್ಕಿದ ಹಸ್ತಪ್ರತಿಗಳ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯ 
ಅಚ್ಚಾದ ಪುಸ್ತಕಗಳ ಭ೦ಡಾರವನ್ನೇ ಸ್ಥಾಪಿಸಿದನು. ಇದರಲ್ಲಿ ಸ೦ಗೀತ ಮತ್ತು ನೃತ್ಯ 


ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ೩೬೫ 


ಗಳನ್ನು ಕುರಿತ ನೂರಾರು ಅಮೂಲ್ಯ ಹಸ್ತಪ್ರತಿಗಳಿವೆ. 


ತುಳಜನ ಬಹುಮುಖ ಪ್ರತಿಭೆ 
. ಸ೦ಗೀತಸಾರಾಮೃತವನ್ನು ಮೊದಲನೆಯ ತುಳಜನು ಬರೆದುದು ಕ್ರಿ. ಶ. ೧೭೩೦ರ 

ಸುಮಾರಿಗೆ. ಎರಡನೆಯ ಶರಭೋಜಿಯನ್ನು ಬಿಟ್ಟರೆ ಇವನ೦ತಹ ಪ್ರತಿಭಾವಂತ 
ಪಂಡಿತನೂ ಪಾಂಡಿತ್ಯ ಪಕ್ಷಪಾತಿಯೂ ಇಡೀ ಭೋಸಲೆ ವಂಶದಲ್ಲಿಯೇ ದೊರೆಯುವು 
ದಿಲ್ಲ. ಅವನ ಪಾಂಡಿತ್ಯ ಪ್ರತಿಭೆಗಳು ಬಹುಮುಖವಾದವು. ಗೀತ, ವಾದನ, ನರ್ತನ, 
ನಾಟ್ಯ, ವೈದ್ಯ, ಜ್ಯೋತಿಷ, ಧರ್ಮಶಾಸ್ತ್ರ, ಮಂತ್ರಶಾಸ್ತ್ರ, ರಾಜನೀತಿ ಮು೦ತಾದ ಹತ್ತು 
ಹಲವು ಶಾಸ್ತ್ರಗಳಲ್ಲಿ ಅವನದು ಸ್ವಯಂಸಿದ್ಧವಾದ ವೈದಗ್ಹ್ಯ. ಹೀಗೆ ಗೀತವಾದನನರ್ತನ 
ಗಳಲ್ಲಿ ಸಂಗೀತ ಸಾರಾಮೃತವನ್ನೂ, ವೈದ್ಯರಲ್ಲಿ ಧನ್ವಂತರಿ ವಿಲಾಸ, ಧನ್ವಂತರಿಸಾರನಿಧಿ 
ಮೊದಲಾದವನ್ನೂ ಜ್ಯೋತಿಷದಲ್ಲಿ ಇನಕುಲರಾಜ ತೇಜೋನಿಧಿ ಮತ್ತು ವಾಕ್ಕಾಮೃತ 
ಗಳನ್ನೂ, ಧರ್ಮ ಶಾಸ್ತ್ರದಲ್ಲಿ ಆದಿಧರ್ಮಸಾರ ಸಂಗ್ರಹವನ್ನೂ, ರಾಜನೀತಿಯಲ್ಲಿ ರಾಜ 
ಧರ್ಮಸಾರಸಂಗ್ರಹವನ್ನೂ, ಮಂತ್ರಶಾಸ್ತ್ರ ಸಂಗ್ರಹವನ್ನೂ ರಚಿಸಿದ್ದಾನೆ. 

ಇದಲ್ಲದೆ ರಾಮಧ್ಯಾನಪದ್ಭತಿಯೆ೦ಬ ಗೇಯಶ್ಲೋಕಮಾಲಿಕೆಯನ್ನೂ ಮರಾಠಿಯಲ್ಲಿ 
ಬಹುಲಾಕಥಾ ಎಂಬ ಚೂರ್ಣಿಕೆಯನ್ನೂ, ಪದಗಳನ್ನೂ, ಹಿಂದೂಸ್ಥಾನಿ ಸಂಗೀತಶೈಲಿ 
ಯಲ್ಲಿ ಕರ್ಣಾಟಕ ಸಂಗೀತದ ಶ೦ಕರಾಭರಣದಲ್ಲಿ ಒ೦ದು ಖ್ಯಾಲ್‌ ಅನ್ನೂ ತುಳಜನು 
ರಚಿಸಿದ್ದಾನೆ. ಮಹಾದೇವಪಟ್ಟಣದ ಆದಿವರಾಹಸ್ವಾಮಿಯನ್ನು ಕುರಿತು ತೆಲುಗಿನಲ್ಲಿ 
ಶಿವಕಾಮಸು೦ದರೀ ಪರಿಣಯವೆ೦ಬ ಯಕ್ಷಗಾನವನ್ನು ರಚಿಸಿ ಅವನು ಆಡಿಸಿದ್ದು೦ಟು. 
ಸ೦ಗೀತದಲ್ಲಿಯ೦ತೂ ಆತನದು ಅಸಾಧಾರಣ ಪ್ರತಿಭೆ. ಆಧುನಿಕ ವೀಣೆಯ ಆದ್ಯಾ 
ಚಾರ್ಯನಾಗಿ ಆತನು ರಚಿಸಿದ ತುಲಜೇಂದ್ರ ವೀಣೆಯು ನಮ್ಮ ಸಂಗೀತದ ಸ್ವರಮೇಳ, 
- ರಾಗಮೇಳ ಮತ್ತು ವೀಣಾಮೇಳಗಳಲ್ಲಿ ಕ್ರಾಂತಿಕಾರಕವಾದ ಒಂದು ಹೊಸ ಅಧ್ಯಾಯ 
ವನ್ನು ಪ್ರಾರ೦ಭಿಸಿತು. ಅವನೊಬ್ಬನೇ ವೀಣಾವಾದನ ಚತುರನಲ್ಲ. ತುಳಜನ ರಾಣಿ 
ಅಮ್ಮನೀಬಾಯಿಯೂ ವೀಣಾವಾದನಕುಶಲಳು. 

ಹೀಗೆ ತುಳಜನು ಸಂಗೀತಶಾಸ್ತ್ರವನ್ನು ಅಧಿಕಾರದಿಂದ ಹೇಳಬಲ್ಲವನು, ಅವನ ಮಾತಿಗೆ 
ಈ ಶಾಸ್ತ್ರದಲ್ಲಿ ಪ್ರಾಮಾಣ್ಯವು೦ಟು. 

ಸ೦ಗೀತಸಾರಾಮೃತವು ಅನೇಕ ವೈಶಿಷ್ಟ್ಯಗಳ ಶಾಸ್ತ್ರಗ್ರ೦ಥ. ತುಳಜನು ಅದನ್ನು ಸರಳ 
ಸುಂದರ ಸಂಸ್ಕೃತದಲ್ಲಿ, ಚ೦ಪೂಶೈಲಿಯಲ್ಲಿ ಬರೆದಿದ್ದಾನೆ. ಪ್ರಮೇಯ ಮಂಡನದ 
ಲ್ಲಿಯೂ ಪ್ರಮಾಣವಿಶ್ಲೇಷಣೆಯಲ್ಲಿಯೂ ವಸ್ತುವಿನ ವಿನ್ಯಾಸ, ವ್ಯವಸ್ಥೆಯಲ್ಲಿಯೂ ಅವ 
ನದು ವೈಜ್ಞಾನಿಕವೂ ಪ್ರೌಢವೂ ಆದ ಕ್ರಮ. ಸ್ವತಂತ್ರ ವೈಚಾರಿಕ ಪ್ರಜ್ಞೆ ವಿಮರ್ಶೆ, 
ವೈಜ್ಞಾನಿಕತೆಗಳು ಅವನ ಗ್ರ೦ಥದಲ್ಲಿ ಪುನಃ ಪುನಃ ಒಡೆದು ಕಾಣುತ್ತವೆ. 


ಕೃತಿಯ ಹಿರಿಮೆ 
ಲಕ್ಷ್ಯಪ್ರಧಾನವೂ ಬದಲಾವಣೆಯೇ ಮುಖ್ಯ ಸ್ವಭಾವ, ತಂತ್ರಗಳೂ ಆಗಿರುವ 


೩೬೬ ಕರ್ಣಾಟಕಸಂಗೀತವಾಹಿನಿ 


ಸಂಗೀತದಂತಹ ಕಲೆಯು ಕಾಲಕಾಲಕ್ಕೂ ಲಕ್ಬ್ಯದಲ್ಲಿ ವ್ಯತ್ಕಾಸಹೊ೦ದಿ ಮುನ್ನಡೆದಾಗ 
ಅದನ್ನು ಸ್ಪಪರ೦ಪರೆಯ ಚೌಕಟ್ಟಿನಲ್ಲಿ ಪ್ರಮೇಯಶುದ್ದಿ ಮತ್ತು ಅವಿಚ್ಛಿನ್ನತೆಗಳಿಗೆ ಭಂಗ 
ಬಾರದಂತೆ ಲಕ್ಷಣದಲ್ಲಿ ಅಡಗಿಸುವ ಪ್ರಯತ್ನವು ಮತ್ತೆ ಮತ್ತೆ ಅನಿವಾರ್ಯವಾಗುತ್ತದೆ. 
ಹೀಗೆ ಶಾಸ್ತ್ರವು ಅತಿ ಹಳೆಯದಾದುದನ್ನು ಸ್ವಲ್ಪ ಸ್ವಲ್ಪ ಬಿಟ್ಟು ಹೊಸದಾದುದನ್ನು ಸ್ವಲ್ಪ 
ಸ್ವಲ್ಪ ಸೇರಿಸಿಕೊಂಡು ಹಿಗ್ಗಿ ಬೆಳೆಯುತ್ತದೆ. ಇದು ಕಲೆಯೂ ಶಾಸ್ತ್ರವೂ ಜೀವಂತವಾಗಿದ್ದು 
ಬೆಳೆಯುತ್ತಿರುವುದರ ಗುರುತು. ಹೀಗೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಎಲ್ಲ ಸ೦ಗೀತಶಾಸ್ತ್ರ: 
ಗ್ರಂಥಗಳೂ ಸಮಸಾಮಯಿಕ ಲಕ್ಷ್ಯಲಕ್ಷಣಗಳಲ್ಲಿದ್ದ ವಿರೋಧವನ್ನು ಸಮ೦ಜಸಗೊಳಿಸಿ 
ಸಮನ್ವಯಮಾಡಲೆಂದೇ ಹುಟ್ಟಿಕೊ೦ಡವುಗಳು. ಆದರೆ ಅವು ತಮ್ಮ ಕಾಲದಲ್ಲಿ ಚಿರ 
ಪರಿಚಿತವಾಗಿದ್ದ ಲಕ್ಷ್ಯವನ್ನು ಹೇಳದೆ ಲಕ್ಷಣವನ್ನೂ ಸಮನ್ವಯ ಭಾಗವನ್ನೂ ಮಾತ್ರ 
ಹೇಳುವುದೇ ಹೆಚ್ಚು. ಉಪಲಬ್ಧ ಸಂಗೀತಶಾಸ್ತ್ರಗ್ರ೦ಥಗಳಲ್ಲಿ ಮತ೦ಗಮುನಿಯ ಬೃಹ 
ದೇಶೀ, ನಾನ್ಯದೇವನ ಸರಸ್ವತೀ ಹೃದಯಾಲಂಕಾರಹಾರ, ಶಾರ್ಜ್ಣದೇವನ ಸಂಗೀತ 
ರತ್ನಾಕರ ಈ ಮೂರು ಮಾತ್ರ ತಮ್ಮ ಕಾಲದ ಹಾಗೂ ಪ್ರಾಚೀನ ಕಾಲದ ಸಂಗೀತ 
ಲಕ್ಷ್ಮೋದಾಹರಣೆಗಳನ್ನು ಒಳಗೊಂಡಿವೆ. ಚಾಳುಕ್ಕ ಸರ್ವಜ್ಞ ಸೋಮೇಶ್ವರನ ಮಾನಸೋ : 
ಲ್ಲಾಸವು ತನ್ನ ಕಾಲದ ಹಾಡುಗಳ ಸಾಹಿತ್ಯವನ್ನು ಒಳಗೊಂಡಿದೆ. ಆದರೆ ಈ ಕಾಲದ 
ಶಾಸ್ತ್ರಪ್ರಮೇಯಗಳು ಸ್ಪುಟವಾಗಿ ತಿಳಿದಹೊರತು ಇವುಗಳಲ್ಲಿನ ಲಕ್ಷೋೋದಾಹರಣೆಗಳ 
ಪೂರ್ಣಜ್ಞಾನವು ನಮಗೆ ಆಗುವುದಿಲ್ಲ. 

ಸ೦ಗೀತಸಾರಾಮೃತವು ಈ ದೃಷ್ಟಿಯಿಂದ ಇವೆಲ್ಲಕ್ಕಿಂತಲೂ ಹೆಚ್ಚು ಮುಖ್ಯವಾಗಿದೆ. 
ಕ್ರಿ. ಶ. ಹದಿನೆಂಟನೆಯ ಶತಮಾನದ ಮೊದಲಲ್ಲಿ ಕರ್ಣಾಟಕ ಸಂಗೀತದ ಲಕ್ಷ್ಯವು 
ಹೇಗಿತ್ತು ಎಂಬುದಕ್ಕೆ ಇಂದು ಉಳಿದಿರುವುದು ಇದೊಂದೇ ಆಧಾರ. ರತ್ನಾಕರಾದಿ 
ಪ್ರಾಚೀನ ಆಕರಗಳಿಂದ ಜಾತಿ, ಗೀತಿ, ಪ್ರಬಂಧ, ತಾಳ ಮೊದಲಾದ ಸಾಮಗ್ರಿಯನ್ನು 
ಅದು ಪುನರುದ್ದರಿಸಿಕೊ೦ಡಿದ್ದರೂ ತನ್ನ ಕಾಲದ ಲಕ್ಷ್ಯದ ವರ್ಣನೆಯ. ಮೂಲಕ 
ಶಾಸ್ತ್ರವನ್ನು ನಿರೂಪಿಸುವುದೇ ಅದರ ಉದ್ದೇಶ. ಮತ್ತು ವೈಶಿಷ್ಟ್ಯ. ಸ೦ಸ್ಕೃತೀಕರಣದಿ೦ದ 
ವಿಕೃತ ವಾಗಿದ್ದು ಸಂಗೀತ ವಿದ್ವಾಂಸರು ಸ್ವಸಮಯದಲ್ಲಿ ಬಳಸಿಕೊಳ್ಳುತ್ತಿದ್ದ ಹಲವಾರು 
ಪಾರಿಭಾಷಿಕ ಶಬ್ದಗಳನ್ನು ಅವುಗಳ ನೈಜರೂಪದಲ್ಲಿಯೇ ಹೇಳುವುದು ಅದರ ಇನ್ನೊಂದು 
ಪ್ರಯೋಜನ. ರಾಗಲಕ್ಷಣನಿರೂಪಣೆಯಲ್ಲಿ ಅದು ಇಂದಿನ ಮೇಳಕರ್ತಪದ್ಧತಿಯನ್ನು 
ಅನುಸರಿಸುವುದಿಲ್ಲ ನಿಜ. ಆದರೆ ಅದು ಹೇಳುವ ರಾಗಗಳಲ್ಲಿ' ಇಂದಿನ ರಾಗಲಕ್ಷಣಗಳ 
ಬೇರು, ನೆರಳು ಕಾಣುತ್ತವೆ. ಆಧುನಿಕ ಗಾನ ಪ್ರಪಂಚದ ಅಡಿಪಾಯವನ್ನು ಬಹುಮಟ್ಟಿಗೆ 
ಇಲ್ಲಿ ಕಾಣಬಹುದು. ನಮ್ಮ ಸಂಗೀತ ಸಂಪ್ರದಾಯದ ಪ್ರವರ್ತನ-ಪರಿವರ್ತನಗಳಲ್ಲಿ 
ಅದು ವಹಿಸಿದ ಪಾತ್ರ ದೊಡ್ಡದು ; ಹಳತು, ಹೊಸತರ ನಡುವೆ ಸುವರ್ಣಸೇತುವೆ, 
ಸಂಗೀತಸಾರಾಮೃತ. 


ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ೩೬೭ 


ಗ್ರಲಥಾದರ್ಶ ; ಉದ್ಭೃತಿ 

ಸ೦ಗೀತಸಾರಾಮೃತವು ಸ್ವತಂತ್ರ ವಿಚಾರವನ್ನೂ ವಿಮರ್ಶೆಯನ್ನೂ ಒಳಗೊಂಡ ಕೃತಿ 
ಯೇನೋ ಹೌದು ; ಆದರೆ ಗ್ರ೦ಥರಚನೆಯ ಆದರ್ಶಕ್ಕೆ ತುಳಜನು ಆರಿಸಿಕೊ೦ಡಿರುವು 
ದಾದರೂ ಕನ್ನಡ ದೇಶದಲ್ಲಿ ರಚಿತವಾದ ಶಾಸ್ತ್ರಗ್ರ೦ಥವನ್ನು--ಸ೦ಗೀತರತ್ನಾಕರವನ್ನು. 
ಯಾದವರ ದೊರೆ ಸಿ೦ಂಘಣದೇವನ ಆಳ್ವಿಕೆಯಲ್ಲಿ ಅವನ ಕೋಶಾಧ್ಯಕ್ಬನಾಗಿದ್ದ ಶ್ರೀ 
ಶಾರ್ಜ್ಣದೇವನು ಕ್ರಿ. ಶ. ೧೨೩೦ರ ಸುಮಾರಿಗೆ ಸ೦ಗೀತರತ್ನಾಕರವನ್ನು ರಚಿಸಿದನು. ಶ್ರೀ 
ನಿಃಶ೦ಕ ಶಾರ್ಜ್ಣದೇವಸೂರಿಯ ವಿದ್ವತ್‌ವಿಭೂತಿ ದಿಗ್ಬ ಮೆಗೊಳಿಸುವಷ್ಟು ಬಹುಮುಖ 
ವಾದುದು, ಆಳವಾದುದು, ಅದ್ಭುತವಾದುದು. ಪೂರ್ವಾಚಾರ್ಯಮತೋಪಯೋನಿಧಿ 
ಯನ್ನು ಕಡೆದು ಅದರ ಸಾರವನ್ನು ಅವನು ಈ ಗ್ರ೦ಥದಲ್ಲಿ ಕೊಟ್ಟಿದ್ದಾನೆ ; ತನ್ನ ಕಾಲದಲ್ಲಿ 
ಪ್ರಸಿದ್ಧ ಪ್ರಾಚುರ್ಯಗಳನ್ನು ಪಡೆದಿದ್ದ ಸಂಗೀತ ಲಕ್ಷ್ಯವನ್ನು ವಿವರವಾಗಿ ವರ್ಣಿಸುತ್ತಾನೆ. 
ಇದು ಚಾರಿತ್ರಕ ಪ್ರಯೋಜನ ಮಾತ್ರ ಅಷ್ಟೆ. ಆದರೆ ಸ೦ಗೀತರತ್ನಾಕರದಲ್ಲಿ ಹೇಳಿರುವ 
ಉಳಿದ ವಿಷಯಗಳು ಕಾಲದೇಶಗಳ ಎಲ್ಲೆಯನ್ನು ಮೀರಿದ೦ತಹವುಗಳು. ಭಾರತೀಯ 
ಸಂಗೀತದ ಸರ್ವತೋಮುಖವಾದ, ಸಾರ್ವಕಾಲಿಕವಾದ, ಸಮಗ್ರವಾದ, ಸ್ವರೂಪ 
ಬೋಧಕವಾದ ತತ್ತ್ವಗಳ ಸ೦ಪೂರ್ಣವೂ ಸಮೀಚೀನವೂ ಸುಸ೦ಬದ್ಧವೂ ಸ೦ಕ್ಸಿಪ್ತವೂ 
ಆದ ವಿವೇಚನೆಯನ್ನು ಸ೦ಗೀತರತ್ನಾಕರವು ಒಳಗೊಂಡಿದೆ. ಭಾರತೀಯ ಸಂಸ್ಕೃತಿಗೆ 
ಮಹಾಭಾರತವು ಹೇಗೋ ಭಾರತೀಯ ಸಂಗೀತಕ್ಕೆ ಸ೦ಗೀತರತ್ನಾಕರವು ಹಾಗೆ : "ಯದಿ 
ಹಾಸ್ತಿ ತದನ್ಯತ್ರ ; ಯನ್ನೇಹಾಸ್ತಿ ತನ್ನ ಕ್ವಚಿತ್‌.' 

ಆದುದರಿ೦ದ ವಿಷಯ, ವಿವರ, ವಿವೇಚನೆ ಮತ್ತು ಆದರ್ಶಗಳಿಗಾಗಿ ಸ೦ಗೀತರತ್ನಾಕರ 
ವನ್ನು ಆಶ್ರಯಿಸದೆ ಮುಂದಿನವರಿಗೆ ಗತ್ಯ೦ತರವಿರಲಿಲ್ಲ. ಸ್ಪಷ್ಟೋಕ್ತಿಯಲ್ಲಿ ಸ್ಮರಿಸಿ 
ಆಶ್ರಯಿಸಿದವರು ಹಲವರು ; ಹಾಗೆ ಮಾಡದೆ ಮೊರೆಹೊಕ್ಕವರು ಅನೇಕರು. ತಮ್ಮ 
ಕಾಲದ ಲಕ್ಷ್ಯದೊಡನೆ ವಿರೋಧವಿದೆ ಅಥವಾ ತಮ್ಮ ಕಾಲದ ಲಕ್ಷ್ಯದಲ್ಲಿ ದೊರೆಯು 
ವುದಿಲ್ಲ ಎ೦ಬ ಕಾರಣಗಳನ್ನು ಮುಂದೆ ಮಾಡಿಕೊಂಡು ಅದರಲ್ಲಿನ ಕೆಲವ೦ಶಗಳನ್ನು 
ಖಂಡಿಸುತ್ತೇವೆ೦ದು ಪ್ರತಿಜ್ಞೆ ಮಾಡಿಕೊ೦ಡವರೂ ಅಲ್ಲಲ್ಲಿ ಉಂಟು. ಆವರೂ ಸಹ 
ಸ೦ಗೀತರತ್ನಾಕರದ ವಿಧಾನ, ತ೦ತ್ರ, ಆದರ್ಶಗಳನ್ನು ಅನುಸರಿಸಲೇಬೇಕಾಯಿತು. 


ಕನ್ನಡಿಗ ಶಾರ್ಜದೇವ 

ಶ್ರೀಶಾರ್ಜ್ಣದೇವನು ಕಾಶ್ಮೀರಿ, ಕನ್ನಡಿಗನಲ್ಲ ಎಂದು ಕೆಲವರು ಅರಿಯದೆ ಅಥವಾ 
ಅಸೂಯೆಯಿಂದ ಆಗಾಗ ಹೇಳುವುದುಂಟು. ಅವನ ಪಿತಾಮಹನು ಕಾಶ್ಮೀರದಿಂದ 
ವಲಸೆಬ೦ದು ದೇವಗಿರಿಯ ದೊರೆಗಳಲ್ಲಿ ಆಶ್ರಯಪಡೆದಿದ್ದು ನಿಜ ; ಶಾರ್ಜ್ಣದೇವನು 
ತನ್ನ ವಂಶವು ಕಾಶ್ಮೀರದಲ್ಲಿದೆ ಎ೦ದಿರುವುದೂ ನಿಜ ; ಇಷ್ಟರಿಂದಲೇ ಅವನು ಕಾಶ್ಮೀರಿ 
ಆಗಿಬಿಡುವುದಿಲ್ಲವಷ್ಟೆ. ಮೂರು ತಲೆಮಾರಿನಿಂದ ಕನ್ನಡನಾಡಿನಲ್ಲಿ ನೆಲೆಸಿದ ಜನ ಇವರು; 
ಶಾರ್ಜ್ಣದೇವನ ತಂದೆಯ ಹೆಸರು ಸೋಢಲವೆಂದು ಸಂಸ್ಕೃತೀಕರಣವಾದ ಸೊಡ್ಡಳ : 


೩೬೮ ಕರ್ಣಾಟಕಸ೦ಗೀತವಾಹಿನಿ 


ಅವನ ಹೆಸರೂ ಶಾರ್ಜ್ಸ್ಣದೇವನೆ೦ದು ಸಂಸ್ಕೃತೀಕರಣವಾದ ಚಾ೦ಗದೇವ ಎಂದಿರ 
ಬಹುದು; ಅವನು ಹುಟ್ಟಿದುದು ಬೆಳೆದುದು ಕನ್ನಡನಾಡಿನಲ್ಲಿ ; ಅವನು ಕೆಲಸ ಮಾಡಿ 
ದುದು, ಗ್ರ೦ಥರಚನೆ ಮಾಡಿದುದು ಕನ್ನಡನಾಡಿನಲ್ಲಿ, ಕನ್ನಡಿಗ ದೊರೆಗಳ ಆಶ್ರಯದಲ್ಲಿ, 
ದೇವಗಿರಿಯ ಯಾದವರನ್ನು ಮಹಾರಾಷ್ಟ್ರದವರಿಗೆ ದತ್ತುಕೊಡುವ ಪ್ರಯತ್ನವು ಈಚೆಗೆ 
ಬಹುವಾಗಿ ನಡೆದರೂ ನಿಷ್ಠಷ್ಟಸ೦ಶೋಧನೆಯ ಫಲವಾಗಿ ಅವರು ಕನ್ನಡಿಗರೇ ಆಗಿ 
ಉಳಿದರು. ಶಾರ್ಜ್ಣದೇವನಾದರೂ ತನ್ನ ಸುಮಾರು ಐದು ಸಾವಿರ ಶ್ಲೋಕಗಳ ಗ್ರಂಥದಲ್ಲಿ 
ಅಭಿನವಗುಪ್ತನೊಬ್ಬನನ್ನು ಉಳಿದು ಬೇರೆ ಯಾವ ಕಾಶ್ಮೀರೀ ಶಾಸ್ತ್ರಕಾರನನ್ನಾಗಶ 
ಉದ್ದರಿಸುವುದಿಲ್ಲ. ಅಷ್ಟೇಕೆ, ಅಭಿನವಗುಪ್ತನ ಗುರುವಾದ ಭಟ್ಟ ತೌತನನ್ನೇ ಹೆಸರಿಸು 
ವುದಿಲ್ಲ. ತನ್ನ ಇಡೀ ಗ್ರಂಥದಲ್ಲಿ ಸ೦ಗೀತವಾಗಲಿ ತತ್ತ್ವ ಜಿಜ್ಞಾಸೆಯಾಗಲಿ ಮತ್ತೊಂ 
ದಾಗಲಿ ಯಾವ ವಿಷಯದಲ್ಲೂ ಕಾಶ್ಮೀರಕ್ಕೆ ವಿಶಿಷ್ಟ ಎ೦ದು ಹೇಳಬಹುದಾದ ಯಾವ 
ಒ೦ದು ಸ೦ಗತಿಯನ್ನೂ ಉಲ್ಲೇಖಿಸುವುದು ಹಾಗಿರಲಿ, ಸೂಚಿಸುವುದೂ ಇಲ್ಲ. ಅದರ 
ಬದಲು ದಕ್ಷಿಣದೇಶದಲ್ಲಿ, ವಿಶೇಷವಾಗಿ ಕನ್ನಡನಾಡಿನಲ್ಲಿ, ಪ್ರಸಿದ್ದವಾದ ವಿಷಯ, 
ಪ್ರಮೇಯ, ಪರಿಭಾಷೆ, ಶಬ್ದಗಳನ್ನೆ ಬಳಸುತ್ತಾನೆ. ಅವನ ಮನೆ ಮಾತು ಏನಾಗಿತ್ತೋ 
ತಿಳಿಯದು; ಆದರೆ ಅವನು ಕನ್ನಡಿಗ ಎಂಬುದಂತೂ ಸ೦ದೇಹಾತೀತ. ` 
ತುಳಜನು ಸ೦ಗೀತರತ್ನಾಕರವನ್ನು ಸ೦ಗೀತಸಾರಾಮೃತಕ್ಕೆ ಆಧಾರ, ಆದರ್ಶಗಳನ್ನಾಗಿ 
ತೆಗೆದುಕೊ೦ಡಿದ್ದನೆ೦ಬುದರಲ್ಲಿ ಸಂಶಯವಿಲ್ಲ. ಪ್ರಸಿದ್ಧವೈಣಿಕರೂ ಇರುವ ಸಂಗೀತ 
ಸದಸ್ಸನ್ನು ನೋಡಿದ ಅವನಿಗೆ ಶಾಸ್ತ್ರೋಕ್ತಿಯ ಪ್ರಕಾರ ಲಕ್ಷ್ಯವು ಇಲ್ಲದೆ ಹೋಯಿತಲ್ಲ; 
ಶಾರ್ಜ್ಣದೇವನ ಸ೦ಗೀತರತ್ನಾಕರವೇ ಮೊದಲಾದ ಗ್ರ೦ಥಗಳೆನ್ನು ಪರಾಮರ್ಶಿಸಿ 
ಲೋಕೋಪಕಾರಕವಾದ ವಿಷಯವನ್ನು ಸ್ಫುಟವಾಗಿ ತಿಳಿಸಬಲ್ಲ ಒ೦ದು ಶಾಸ್ತ್ರ ಗ್ರಂಥವನ್ನು 
ರಚಿಸಬೇಕು, ಎ೦ಬ ಬುದ್ಧಿ ಹುಟ್ಟಿತು : 
ಸಂಗೀತಸ್ಯ ಪ್ರಸ೦ಗೇ ಸದಸಿ ಪಟುಧಿಯೋ ವೈಣಿಕಾನ್‌ ವೀಕ್ಷ್ಯ ಧೀರ- 
ಸ್ತಲ್ಲಕ್ಷ್ಮಾನುರೂಪ೦ ಕಥಮಪಿ ನ ಸಮಾಲಕ್ಷ್ಯತೇ ಲಕ್ಸ್ಯಜಾತಮ್‌ | 
ಇತ್ಯುಕ್ತ್ವಾ ಶಾರ್ಜ್ಣದೇವಪ್ರಭೃತಿಸರಮತಿಭಿರ್ನಿಮಿತಂ ಗ್ರಂಥಜಾಲಮ್‌ 
ದೃಷ್ಟ್ವಾ ಲೋಕೋಪಕ್ಕತ್ಯ ಸ್ಫುಟತರವಿಷಯಂ ಗ್ರ೦ಥಮೇತಂ ವಿಧತ್ತೇ ॥॥ 
(ಸ೦ಗೀತಸಾರಾಮೃತ೦ ೧.೧೯ ಪುಟ ೩) 


ಹೀಗೆ ಅವನು ಉದ್ಧ ಓಸಿಕೊ೦ಡಿರುವ ಗ್ರಂಥಜಾಲವು ವಿಸ್ತಾರವಾದುದಾದರೂ ಪ್ರತಿಜ್ಞೆ 
ಯಲ್ಲಿ ಹೇಳಿಕೊಳ್ಳುವುದು ಸ೦ಗೀತರತ್ನಾಕರವೊ೦ದನ್ನೇ. ಶಾರ್ಜ್ಣದೇವನ ವಿಷಯದಲ್ಲಿ 
ಅವನಿಗೆ ಅನನ್ಯ ವಿಶ್ವಾಸ, ಭಕ್ತಿ, ಗೌರವ; ಇದು ಅವನ ಸ೦ಗೀತರತ್ನಾಕರವನ್ನು ಉದ್ದೆರಿಸಿ 
ಕೊಂಡಿರುವ ರೀತಿಯಲ್ಲಿಯೂ ಉದ್ಭೃತಿಯ ಮೊತ್ತದಲ್ಲಿಯೂ ಸ್ಪಷ್ಟವಾಗುತ್ತದೆ. ಈ 
ಅವಲ೦ಬನದಿ೦ದ ತನ್ನ `ಗ್ರ೦ಥಗೌರವವು ಹೆಚ್ಚಿತೆ೦ದು ಅವನು ಭಾವಿಸಿಕೊಂಡಿದ್ದಾನೆ. 
ಎಂದೇ ಪ್ರಮೇಯಮಂಡನದಲ್ಲಿಯೂ ವಿಷಯನಿರೂಪಣೆಯಲ್ಲಿಯೂ ಅವನು ಸಂಗೀತ 
ರತ್ನಾಕರವನ್ನೇ ಪ್ರತಿ ಪ್ರಕರಣದಲ್ಲಿಯೂ ಅನುಸರಿಸಿದ್ದಾನೆ. ಇದೇ ಅಲ್ಲದೆ ಗ್ರ೦ಥರಚನೆಗೆ 


ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ೩೬೯ 


ಮತ್ತು ವಿಷಯ ವಿಭಾಗಕ್ಕೆ ಸ೦ಗೀತರತ್ನಾಕರವನ್ನು ಅವನು ಆದರ್ಶವಾಗಿ ತೆಗೆದು 
ಕೊ೦ಡಿದ್ದಾನೆ೦ಬುದು ನಿಸ್ಸ೦ದೇಹ. ಏಕೆಂದರೆ ಸಂಗೀತ ರತ್ನಾಕರವು ಸ್ವರಗತ, ರಾಗ 
ವಿವೇಕ, ಪ್ರಕೀರ್ಣಕ, ಪ್ರಬ೦ಧ, ತಾಳ, ವಾದ್ಯ ಮತ್ತು ನರ್ತನವೆ೦ಬ ಏಳು ಅಧ್ಯಾಯ 
ಗಳಲ್ಲಿ ರಚಿತವಾಗಿದೆಯಷ್ಟೆ. ಮೊದಲನೆಯ ಸ್ವರಗತಾಧ್ಕಾಯದಲ್ಲಿ ಪದಾರ್ಥಸ೦ಗ್ರಹ. 
ಪಿ೦ಡೋತ್ಪತ್ತಿ, ನಾದಶ್ರುತಿಸ್ವರಜಾತಿಕುಲದೈವತರ್ಷಿಚ್ಛ೦ದೋರಸ, ಗ್ರಾಮಮೂರ್ಛನಾ 
ಕ್ರಮತಾನ, ಸಾಧಾರಣ, ವರ್ಣಾಲಂಕಾರ, ಜಾತಿ ಮತ್ತು ಗೀತಿ ಎಂಟು ಪ್ರಕರಣಗಳಿವೆ. 
ಸಂಗೀತಸಾರಾಮೃತವು ಹದಿನೈದು ಪ್ರಕರಣಗಳಲ್ಲಿ ರಚಿತವಾಗಿದೆ. ಸ೦ಗೀತರತ್ನಾಕರದ 
ಮೊದಲ ಅಧ್ಯಾಯದ ಪದಾರ್ಥಸಂಗ್ರಹ ಮತ್ತು ಪಿ೦ಡೋತ್ಪತ್ತಿ ಎ೦ಬ ಎರಡು ಪ್ರಕರಣ 
ಗಳನ್ನು ತುಳಜನು ಕೈಬಿಟ್ಟಿದ್ದಾನೆ. ಮೂರನೆಯ ನಾದ, ಶ್ರುತಿ ಮತ್ತು ಸ್ವರಗಳನ್ನು ತನ್ನ 
ಮೊದಲನೆಯ ಮೂರು ಪ್ರಕರಣಗಳನ್ನಾಗಿ ವಿಭಾಗಿಸಿಕೊ೦ಡಿದ್ದಾನೆ. ಅಲ್ಲಿ೦ದ ಮು೦ದಿನ 
ಐದು ಪ್ರಕರಣಗಳು ಹೆಸರು ಮತ್ತು ವಸ್ತುಗಳಲ್ಲಿ ಎರಡೂ ಗ್ರ೦ಥಗಳಲ್ಲಿ ಸಮಾನವಾಗಿವೆ 
ಅಷ್ಟೇ ಅಲ್ಲ ; ಸ೦ಗೀತಸಾರಾಮೃತದ ಈ ಭಾಗವು ರತ್ನಾಕರದಿ೦ದಲೇ ಹೆಚ್ಚು ಕಡಿಮೆ 
ಸಂಪೂರ್ಣವಾಗಿ ಉದ್ಭೃತವಾಗಿದೆ. ಮುಂದಿನ ರಾಗ ವಿವೇಕಾಧ್ಯಾಯವನ್ನು ತುಳಜನು 
ಮೇಲ ಮತ್ತು ರಾಗ ಎಂಬ ಎರಡು ಪ್ರಕರಣಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಉಳಿದ 
ವಿಷಯ ಮತ್ತು ವಿಭಾಗನಾಮಗಳು ಎರಡು ಗ್ರಂಥಗಳಲ್ಲಿಯೂ ಒಂದೇ ಆಗಿವೆ. 
ಸ೦ಗೀತಸಾರಾಮೃತದಲ್ಲಿ ವಾದ್ಯ, ಪ್ರಬಂಧ, ತಾಳ, ಪ್ರಕೀರ್ಣ, ಮತ್ತು ನೃತ್ತ- ಹೀಗೆ 
ಪ್ರಕರಣಗಳು ಸ೦ಗೀತರತ್ನಾಕರದಿ೦ದ ಭಿನ್ನಕ್ರಮದಲ್ಲಿ ಬರುತ್ತವೆ. ರತ್ನಾಕರಕಾರನು ಏಳು 
ಅಧ್ಯಾಯಗಳನ್ನೂ ಸ್ವರಗತಾಧ್ಯಾಯದಲ್ಲಿ , ಎಂಟು ಪ್ರಕರಣಗಳನ್ನೂ ಹೇಳಿರುವುದರ 
ಬದಲು ಇದೇ ವಸ್ತುವನ್ನೇ ಪ್ರತಿಯೊ೦ದನ್ನೂ ಬೇರೆ ಬೇರೆಯಾಗಿಯೇ ಹೇಳಿ ಹದಿನೈದು 
ಪ್ರಕರಣಗಳನ್ನು ತುಳಜನು ಹೇಳುತ್ತಾನೆ, ಅಷ್ಟ. 

ಹೀಗೆ ಸ೦ಗೀತಸಾರಾಮೃತವನ್ನು ಒ೦ದು ಸ೦ಗ್ರಹಗ್ರ೦ಥವೆ೦ದರೂ ದೋಷವಿಲ್ಲ. 
ಏಕೆ೦ದರೆ ರಾಗಗಳ ವರ್ಣನೆಯ ಹೊರತು ಮಿಕ್ಕೆಲ್ಲ ವಿಷಯಗಳಿಗೂ ಅದು ಪೂರ್ವಾ 
ಚಾರ್ಯರ ಅಭಿಪ್ರಾಯಗಳನ್ನೇ ಅವಲಂಬಿಸಿ, ಅಪರೂಪವಾದ ಕೇವಲ ಕೆಲವು ಸಂದರ್ಭ 
ಗಳನ್ನುಳಿದು ಇತರ ಎಲ್ಲೆಡೆಗಳಲ್ಲಿಯೂ ಅಕ್ಟರಶಃ ಉದ್ಭೃತಿಗಳನ್ನೇ ಒಳೆಗೊಂಡಿದೆ. 
ತುಳಜನು ಇಪ್ಪತ್ತೊಂಬತ್ತು ಆಕರಗಳಿಂದ ಶಾಸ್ತ್ರಪ್ರಮೇಯಗಳನ್ನು ಉದ್ದರಿಸಿದ್ದಾನೆ ; 
ಕೆಲವು ಅಪರೂಪ ಸಂದರ್ಭಗಳಲ್ಲಿ ಮಾತ್ರ ತನ್ನದೇ ಮಾತುಗಳಲ್ಲಿ ಸಂಗ್ರಹಿಸಿದ್ದಾನೆ. 
ಇವುಗಳಲ್ಲಿ ಏಳು ಅನ್ಯೋಪಜೀವಿತವಾದ ಉದ್ದೃತಿಗಳು- ಎಂದರೆ ಆಯಾ ಆಕರದಿಂದ 
ನೇರವಾಗಿ ಎತ್ತಿಕೊಳ್ಳದೆ ಅದು ಇನ್ನೊ೦ದು ಗ್ರಂಥದಲ್ಲಿ ಉದ್ದರಿಸಲ್ಪಟ್ಟಿರುವಾಗ 
ಅಲ್ಲಿಂದ ತೆಗೆದುಕೊ೦ಡ೦ತಹವುಗಳು. ಈ ಇಪ್ಪತ್ತೊ೦ಬತ್ತರಲ್ಲಿ ಎರಡು ಪುನರುದ್ಧೃತಿ 
ಗಳನ್ನು ಒಳಗೊ೦ಡ ಹದಿಮೂರು ಆಕರಗಳು ಕನ್ನಡಿಗರಿ೦ದ ರಚಿತವಾದವುಗಳು. ಒಟ್ಟು 
ಆಕರಸ್ಮರಣೆ ತೊ೦ಬತ್ತು ಸಲವಾದರೆ ಅದರಲ್ಲಿ ಕನ್ನಡಿಗರ ಸ್ಮರಣೆ ಐವತ್ತನಾಲ್ಕು ಸಲ. 
ಇದು ಸ೦ಗೀತಸಾರಾಮೃತದ ನೃತ್ತ ಪ್ರಕರಣವನ್ನು ಬಿಟ್ಟು ಎಣಿಸಿದುದು. ಇದು ದೊರೆತಿರು 


೨೪ 


೩೭೦ ಕರ್ಣಾಟಕಸ೦ಗೀತವಾಹಿನಿ 


ವುದು ಅಸಮಗ್ರವಾಗಿಯಾದರೂ ಇದರ ಮಾತೃಕೆಗಳೆಲ್ಲ ಆರೇ ಆಕರಗ್ರ೦ಥಗಳ 
ಅವಲ೦ಬನವನ್ನು ತೋರಿಸುತ್ತವೆ. ಇದರಲ್ಲಿ ಕಡೆಯಪಕ್ಷ ಎರಡು ಕನ್ನಡಿಗರವು ; ಇವು 
ಗಳಿಂದ ಉದ್ಭೃತಿಯೇ ಹೆಚ್ಚಿನ ಭಾಗದ್ದು. 

ಮೇಲೆ ಹೇಳಿದ ಇಪ್ಪತ್ತೊ೦ಬತ್ತು ಮೂಲಗ್ರಂಥಗಳಲ್ಲಿ ಕನ್ನಡಿಗರಲ್ಲದವು 
ಹದಿನಾರು, ಎ೦ದಾಯಿತಷ್ಟೇ. ಇವುಗಳಲ್ಲಿ ಭರತಮುನಿಯ ನಾಟ್ಯಶಾಸ್ತ್ರವನ್ನು ಬಿಟ್ಟರೆ 
ಉಳಿದ ಹದಿನೈದೂ ಅನುಷಂಗಿಕವಾಗಿ ಸ್ಮೃತವಾದವು ಅಥವಾ ಅನ್ಯೋಪಜೀವಿತಗಳು. 
ನಾಟ್ಯಶಾಸ್ತ್ರದಿ೦ದಲಾದರೂ ಸ್ವತಂತ್ರ ಉದ್ಭೃತಿಯಿರುವುದು ಅಲಂಕಾರ ಪ್ರಕರಣದಲ್ಲಿ 
ಒಮ್ಮೆ ಮಾತ್ರ. ಉಳಿದ ಹದಿನೆಂಟು ಬಾರಿಯೂ ಸಂಗೀತರತ್ನಾಕರದಿಂದ ಪುನಹಿ 
ದ್ವೃತಿಯೇ, ಈ ಹದಿನಾರು ಆಕರಗಳಲ್ಲಿಯೂ ನಂದಿ, ಭರತ, ಕೋಹಲ, ತುಂಬುರು, 
ನಾರದ, ಧನ೦ಜಯ, ಯಾಜ್ಞವಲ್ಕ್ಯ, ವಿಶ್ವಾವಸು, ವೇಣ, ಸ್ಟಾತಿಗಳು ಪ್ರಾಚೀನತಮ 
ಶಾಸ್ತ್ರಕಾರರಾಗಿದ್ದು ಅವರು ಎಲ್ಲಿಯವರೆ೦ದು ಹೇಳಲು ಬರುವಂತಿಲ್ಲ. ಹಾಗೆಯೇ 
ಗರ್ಭೊೋಪನಿಷತ್ತು ಮತ್ತು ಸೌಭಾಗ್ಯಲಕ್ಷ್ಮೀಕಲ್ಪಗಳೂ ಸಹ. ಉಳಿದ ನಾಲ್ಕರಲ್ಲಿ ತುಳ 
ಜನು ತನ್ನ ಹೆಸರನ್ನೇ ಒಂದು ಸಲ ವಾಗ್ಗೇಯಕಾರನಾಗಿ ಹೆಸರಿಸಿಕೊಂಡಿದ್ದಾನೆ. 

ಇನ್ನುಳಿದ ಮೂರರಲ್ಲಿ ಗ್ರ೦ಥಾ೦ತರವು ನಂದಿಕೇಶ್ವರನ ಅಭಿನಯದರ್ಪಣವೇ ಆಗಿದೆ 
—ಇದಾದರೂ ಸಂಗೀತರತ್ನಾಕರದಿಂದ ಪುನರುದ್ಧೃತವಾದುದು. ಮೇಲೆ ಹೇಳಿದೆ 
ಕೋಹಲ, ವಿಶ್ವಾವಸು, ವೇಣ ಮತ್ತು ತುಂಬರುಗಳನ್ನು ಸ೦ಗೀತಸಾರಾಮೃತವು 
ಒಮ್ಮೊಮ್ಮೆ ಶ್ರುತಿಪ್ರಕರಣದಲ್ಲಿ ನೆನೆದರೂ, ಅವು ಮತ೦ಗಮುನಿಯ ಬೃಹದ್ದೇಶಿಯಿ೦ದ 
ಉದ್ಭೃತವಾದವುಗಳೇ ಎನ್ನುವುದರಲ್ಲಿ ಸಂದೇಹವಿಲ್ಲ. ಉಳಿದ ನಂದಿ, ನಾರದ, ಸ್ವಾತಿ, 
ತು೦ಬುರುಗಳನ್ನು ಸ್ಮರಿಸುವ ವಾದ್ಯಪ್ರಕರಣದ ಶ್ಲೋಕಾರ್ಧವಾದರೂ ಸಂಗೀತ 
ರತ್ನಾಕರದ ವಾದ್ಯಾಧ್ಯಾಯದಿ೦ದ ಬಂದುದೇ. ಪ್ರಬ೦ಧಪ್ರಕರಣದಲ್ಲಿ ಒಮ್ಮೆ ಬರುವ 
ಗ್ರ೦ಥಾ೦ತರವು ನಿಜವಾಗಿಯೂ ಗ್ರ೦ಥಾ೦ತರವಲ್ಲ--ಹಿ೦ದೆ ಆಗ ತಾನೇ ಹೇಳಿದ 
ವಿಠಲೀಯದ ಭಾಗ. ಇದನ್ನು ಸ೦ಗೀತಸಾರಾಮೃತವೇ ಕೇವಲ ಮೂರು ಪುಟಗಳಷ್ಟು 
ನ೦ತರ ಮುಂದೆ ಸ್ಪಷ್ಟಪಡಿಸುತ್ತದೆ ; ಪಂಡರೀಕವಿಠಲನ ನರ್ತನನಿರ್ಣಯದ ಹಸ್ತಪ್ರತಿ 
ಗಳೂ ಇದನ್ನು ಸಿದ್ಧಪಡಿಸುತ್ತವೆ. ವಾದ್ಯಪ್ರಕರಣದಲ್ಲಿ ನಂದಿಯ ಹೆಸರನ್ನು ಹೇಳುವ 
ಶ್ಲೋಕಾರ್ಧವಾದರೂ ಸಂಗೀತರತ್ನಾಕರದ ವಾದ್ಯಾಧ್ಯಾಯದಲ್ಲಿ ಇರುವಂತಹುದೇ. 

ಧನಂಜಯನ ಹೆಸರನ್ನು ಹೇಳುವ ಶ್ಲೋಕಾರ್ಧವು ಎಲ್ಲಿಯದೆಂದು ಹೇಳುವ ಹಾಗಿಲ್ಲ. 
ಆದರೆ ಈ ಶ್ಲೋಕಾರ್ಧದ ಹಿಂದಿನ ಮತ್ತು ಮುಂದಿನ ಭಾಗವು ರತ್ನಾಕರದ ವಾದ್ಯಾ 
ಧ್ಯಾಯದಲ್ಲೇ ಇರುವಂತಹುದು ; ಆದುದರಿಂದ ಇದು ಪ್ರಕ್ಷಿಪ್ತವೋ ಅಥವಾ ಮುದ್ರಿತ 
ರತ್ನಾಕರದಲ್ಲಿ ಪತಿತವೋ ಆಗಿರಬೇಕೆ೦ಬ 'ಸಂದೇಹ ಮೂಡುತ್ತದೆ. ಕಡೆಯದಾಗಿ ಯಾಜ್ಯ 
ವಲ್ಕ್ಯನಿ೦ದ ಬಂದ ಎರಡು ಉದ್ಭ್ಯತಿಗಳಲ್ಲಿ ಒ೦ದು ರತ್ನಾಕರದ್ದು ; ಇನ್ನೊ೦ದು ಸರ್ವತ್ರ 
ಪ್ರಸಿದ್ಧವಾಗಿರುವ "ವೀಣಾವಾದನತತ್ತ್ವಜ್ಞಃ'--ಇತ್ಯಾದಿ ಆಗಿದ್ದು ಯಾಜ್ಞವಲ್ಕ್ಯಸ್ಮೃತಿಯ 
ಪ್ರಾಯಶ್ಚಿತ್ತಾಧ್ಯಾಯದಲ್ಲಿ ಯತಿಧರ್ಮ ಪ್ರಕರಣದಿಂದ ಪ್ರತ್ಯಕ್ಷವಾಗಿಯೋ ಉಪೋ 


ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ೩೭೧ 


ದ್ವೃತಿಯಾಗಿಯೋ ತೆಗೆದುಕೊಂಡದ್ದು. ಇನ್ನು ಸೂತಸ೦ಹಿತಾ ಭಾಗವನ್ನಾದರೂ ವಿದ್ಕಾ 
ರಣ್ಯರ (ಮಾಧವಮಂ೦ತ್ರಿಯ ?) ಸೂತಸಂಹಿತಾ ವ್ಯಾಖ್ಯಾನದಿಂದ ಆರಿಸಿಕೊ೦ಡದ್ದು. 
ಹೀಗೆ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಸ೦ಗೀತಸಾರಾಮೃತದ೦ತಹ ವಿಸ್ತಾರವಾದ ಗ್ರಂಥ 
ದಲ್ಲಿ ಕನ್ನಡಿಗರದು ಅಲ್ಲ ಅಥವಾ ಇರಲಾರದು ಎಂದು ಹೇಳಬಹುದಾದ ಭಾಗವು 
ಮೂರು ನಾಲ್ಕು ಸಾಲುಗಳು ಅಷ್ಟೆ ; ಉಳಿದವುಗಳನ್ನೆಲ್ಲ ಕನ್ನಡಿಗರು ತಮ್ಮ ಗ್ರಂಥಗಳಲ್ಲಿ 
ಉದ್ದರಿಸಿಕೊ೦ಡಿರುವುದನ್ನೇ ಅದು ಪುನಃ ಉದ್ದರಿಸಿಕೊಳ್ಳುತ್ತದೆ. 

ಬೇರೆಯವರ ಈ ಉದ್ಭೃತಿಗಳಾದರೂ ಏನು ಹೇಳುತ್ತವೆ೦ದು ನೋಡೋಣ : ಶ್ರುತಿ 
ಗಳು ಎಷ್ಟು ಮತ್ತು ಎಷ್ಟು ವಿಧ ಎಂಬಲ್ಲಿ ಮತ೦ಗಮುನಿಯು ಉದ್ದರಿಸಿಕೊಳ್ಳುವ 
ಕೋಹಲ, ತುಂಬುರು, ವೇಣ, ವಿಶ್ವಾವಸುಗಳ ಅಭಿಪ್ರಾಯವನ್ನು ತುಳಜನು ಮತಂಗ 
ನಿಂದಲೇ ಎತ್ತಿಕೊಂಡಿದ್ದಾನೆ. ಇದರಲ್ಲಿ ಶ್ರುತಿಗಳು ಒ೦ದು ಸ್ಥಾಯಿಯಲ್ಲಿ ಇಪ್ಪತ್ತೆರಡು 
ವಿಧ, ಮೂರು ಸ್ಥಾಯಿಯಲ್ಲಿ ಅರವತ್ತಾರು ವಿಧ ಅಥವ ಲೆಕ್ಕವಿಲ್ಲದಷ್ಟು ಎಂಬ 
ಪಕ್ಷಾ೦ತರಗಳನ್ನು ಹೇಳುತ್ತಾನೆ. ತು೦ಬುರುವು ವಾತ, ಪಿತ್ತ, ಕಫ ಮತ್ತು ಸನ್ನಿಪಾತವೆಂಬ 
ನಾಲ್ಕು ಶರೀರಧರ್ಮಗಳಿ೦ದಾಗಿ ಧ್ವನಿಯು ನಾಲ್ಕುಬಗೆಯೆ೦ದೂ ಆದುದರಿಂದ 
ಶ್ರುತಿಯೂ ನಾಲ್ಕು ಬಗೆಯೆಂದು ತಿಳಿಸುತ್ತಾನೆ. ವೇಣನು ಎರಡು, ಮ್ಧೂರು ಮತ್ತು 
ನಾಲ್ಕು ಶ್ರುತಿಗಳುಳ್ಳ ಸ್ವರಗಳಲ್ಲಿ ಮಾತ್ರ ಕ೦ಡುಬರುವುದರಿ೦ದ ಶ್ರುತಿಗಳು ಒ೦ಬತ್ತು 
ಬಗೆಯೆನ್ನುತ್ತಾನೆ. ವಿಶ್ವಾವಸುವು ಸ್ವರದಲ್ಲಿ ಗೋಚರವಾಗುವ ಸ್ವರಗತ, ಎರಡು ಸ್ವರಗಳ 
ನಡುವೆ ಇದ್ದು ಅಗೋಚರವಾದ ಅ೦ತರಗತ ಎಂದು ಶ್ರುತಿಗಳನ್ನು ಎರಡು ಬಗೆಯಾಗಿ 
ವಿವರಿಸುತ್ತಾನೆ. 

ಯಾಜ್ಞವಲ್ಕ್ಯನಿಗೆ ಆರೋಪಿಸಿ ತುಳಜನು ಮೂರು ಶ್ಲೋಕಾರ್ಧಗಳನ್ನು ಕೊಡುತ್ತಾನೆ. 
ವೀಣಾವಾದನ ತತ್ತ್ವವನ್ನೂ,ಶ್ರುತಿಜಾತಿಗಳನ್ನೂ, ತಾಲವನ್ನೂ ತಿಳಿದವರಿಗೆ ಮೋಕ್ಷವು 
ಪ್ರಯಾಸವಿಲ್ಲದೆ ಲಭಿಸುತ್ತದೆ ಎನ್ನುವುದು ಮೊದಲನೆಯದು ; ಇದು ಯಾಜ್ಞವಲ್ಕ್ಯ 
ಸ್ಮೃತಿಯ ಭಾಗವೂ ಮತ್ತೆರಡು ಇದೇ ಅರ್ಥದ ಸಂಗೀತ ರತ್ನಾಕರ ಪುನರುದ್ಧೃತಿಗಳೂ 
ಆಗಿವೆ. ಸೌಭಾಗ್ಯಲಕ್ಷ್ಮೀಕಲ್ಪವು ಲಲಿತಾ ಮಹಾತ್ಮ್ಯವರ್ಣನ ಸಂದರ್ಭದಲ್ಲಿ ಲಲಿತಾ 
ಭಟ್ಟಾರಿಕೆಯು ನಾದಬ್ರಹ್ಮರೂಪಿಣೀ ಎನ್ನುತ್ತದೆ. ಈ ನಾದಬ್ರಹ್ಮದ ಕಲ್ಪನೆಯೇ ಪುನಃ 
ಸೂತಸಂಹಿತೆಯ ಪ್ರಣವಪ್ರಕರಣದಲ್ಲಿ ಮತ್ತು ಇದನ್ನು ವಿದ್ಯಾರಣ್ಯರು (ಮಾಧವ 
ಮಂತ್ರಿಯು?) ವ್ಯಾಖ್ಯಾನ ಮಾಡುವಾಗ ಪುನಃ ಮೂಡಿಬಂದಿದೆ. ಗರ್ಭೋಪನಿಷತ್ತು 
ಪಿ೦ಡೋತ್ಪತ್ತಿ ಪ್ರಕರಣದಲ್ಲಿ ಮನುಷ್ಯದೇಹವು ಯೋಗಶಾಸ್ತ್ರರೀತ್ಕಾ ಹತ್ತು ನಾಡೀಚಕ್ರ 
'ಗಳಿ೦ದ ಹೇಗೆ ಆಗಿದೆ. ಎಂಬುದನ್ನೂ ಜೀವನು ಇವುಗಳಲ್ಲಿ ವಿವಿಧವಾಗಿ ಧ್ಯಾನಮಗ್ನನಾಗಿ 
ರುವಾಗ ದೇಹಧಾರಣೆಮಾಡಿದರೆ ಆಗುವ ಫಲಗಳನ್ನೂ ವರ್ಣಿಸಿದೆ. 

ಗ್ರ೦ಥಾ೦ತರವು ವಸ್ತುತಃ ಪ೦ಡರೀಕವಿಠಲನ ನರ್ತನನಿರ್ಣಯವೇ ಆಗಿದ್ದು ಸೂಡಾದಿ 
ಪ್ರಬ೦ಧ ಪ್ರಕಾರಗಳಾದ ಪ್ರತಿಮ೦ಠ ನಿಃಸಾರುಕಗಳನ್ನೂ ಅವುಗಳ ಅವಾ೦ತರ ಭೇದ 
ಗಳನ್ನೂ ವರ್ಣಿಸುತ್ತದೆ. ತುಂಬುರು, ನಾರದ. ನಂದಿ ಮತ್ತು ಸ್ವಾತಿಗಳು. ಶಂಭುವು ದಕ್ಷ 


೩೭೨ ಕರ್ಣಾಟಕಸ೦ಗೀತವಾಹಿನಿ 


ಯಜ್ಞಧ್ವ೦ಸದಿ೦ದಾಗಿ ಉದ್ದೇಗಗೊಂಡಾಗ ಅದನ್ನು ಶಮನಗೊಳಿಸಲು ವಾದ್ಯ ಪ್ರಪಂಚ 
ಸಮಸ್ತವನ್ನು ಸೃಷ್ಟಿಸಿದರು ಎಂದು ಸ೦ಗೀತರತ್ನಾಕರವು ಹೇಳುವುದನ್ನೇ ಇಲ್ಲಿಯೂ ಪುನಃ 
ಎತ್ತಿಕೊಂಡಿದೆ. ವೀಣೆಯು ಬ್ರಹ್ಮಹತ್ಯ ಮತ್ತು ಶಿಶುಹತ್ಕೆಗಳ೦ತಹ ಘೋರ ಪಾತಕ 
ಗಳನ್ನೂ ಹೋಗಲಾಡಿಸುವಂತಹದು ಎಂಬ ಧನಂಜಯನ ಮಾತು ಎಲ್ಲಿಯದೋ 
ತಿಳಿಯುವಂತಿಲ್ಲ. ನಂದಿಯು ಕೋಣ, ಸ೦ಭ್ರಾ೦ತ, ವಿಷಮ ಮತ್ತು ಅರ್ಧಸಮ ಎಂಬ 
ನಾಲ್ಕು ವಿವಿಧ ಹಸ್ತಪಾಟಗಳನ್ನು ಹೇಳುತ್ತಾನೆಂಬ ಸ೦ಗೀತರತ್ನಾ ಕರೋಕ್ತಿಯೋ 
ಇಲ್ಲಿಯೂ ಪುನಃ ಬಂದಿದೆ. ಹೀಗೆ ಶ್ರುತಿವಿಷಯಕವಾದ ಮೇಲಿನ ನಾಲ್ಕು ಉದ್ಭೃತಿಗಳನ್ನು 
ಬಿಟ್ಟರೆ ಉಳಿದವೆಲ್ಲವೂ ಕೇವಲ ಅನುಷ೦ಗೀಕವೂ, ಅಮುಖ್ಯವೂ ಆಗಿವೆ. ಈ ನಾಲ್ಕು 
ಉದ್ಭೃತಿಗಳಾದರೂ ಕನ್ನಡ ದೇಶದಲ್ಲಿ ರಚಿತವಾದ ಬೃಹದ್ದೇಶಿಯಿ೦ದ ಬ೦ದವುಗಳೇ. 


ಕನ್ನಡಿಗರು ಆಧಾರ 

ಇನ್ನು, ಸ೦ಗೀತಸಾರಾಮೃತದ ರಚನೆಗಾಗಿ ತುಳಜೇ೦ದ್ರನು ಯಾವ ಯಾವ ಕನ್ನಡಿಗ 
ರನ್ನು ಆಶ್ರಯಿಸಿದ್ದಾನೆಂಬುದನ್ನು ಪರಿಶೀಲಿಸಬಹುದು : ಅವನಿಗೆ ಆಧಾರ ಭೂತರಾದ 
ಕನ್ನಡಿಗರು ಕಾಲಾನುಕ್ರಮದಲ್ಲಿ ಇವರು : ಮತ೦ಗಮುನಿ, ಕೀರ್ತಿಧರ, ಸೋಮೇಶ್ವರ, 
ಶಾರ್ಜದೇವ, ಗೋಪಾಲನಾಯಕ, ವಿದ್ಯಾರಣ್ಯ, ಕಲ್ಲಿನಾಥ, ವ್ಯಾಸರಾಯ, ಪುರಂದರ 
ದಾಸ, ರಾಮಾಮಾತ್ಯ, ಪ೦ಡರೀಕವಿಠಲ, ತಾನಪ್ಪ ಮತ್ತು ವೆಂಕಟಮಖಿ. ಮತಂಗ 
ಮುನಿಯು ಕರ್ಣಾಟಕದಲ್ಲಿ ಬೃಹದ್ದೇಶಿಯನ್ನು ರಚಿಸಿದನೆನ್ನಲು ಏನು ಕಾರಣ ? ಅವನ 
ಬೃಹದ್ದೇಶಿಯ ಹಸ್ತಪ್ರತಿಗಳು ದೊರೆತಿರುವುದು ದಕ್ಷಿಣಭಾರತದಲ್ಲಿ ಮಾತ್ರ ; ಅವನು 
ಯಷ್ಯಮೂಕ ಪರ್ವತದಲ್ಲಿ ವಾಸವಾಗಿದ್ದನೆಂದು ಪ್ರಬಲ ಐತಿಹ್ಯವಿದೆ. ಯಷ್ಯಮೂಕ 
ಪರ್ವತವಿರುವುದು ಹಂಪಿಯ ಬಳಿ. ಬೃಹದ್ದೇಶಿಯಲ್ಲಿ ಆಂಧ್ರ, ದ್ರಾವಿಡ, ಶಬರ, 
ಪುಳಿಂದರೇ ಮೊದಲಾದ ಆದಿವಾಸಿಗಳ ಕಾಡುಗಳಲ್ಲಿ ಕೇವಲ ನಾಲ್ಕು ಸ್ವರಗಳನ್ನುಳ್ಳ 
ರಾಗವಸ್ತುವು ದೊರೆಯುತ್ತಿತ್ತೆನ್ನುವಾಗ ಕರ್ಣಾಟಕವನ್ನು ಇದರಲ್ಲಿ ಸೇರಿಸದೆ ಕರ್ಣಾಟಕದ 
ಬಗೆಗೆ ತನಗಿರುವ ಅಭಿಮಾನವನ್ನು ತೋರಿಸಿದ್ದಾನೆ. ತನ್ನ ಪ್ರಬಂಧಾಧ್ಯಾಯದಲ್ಲಿ 
ವರ್ಣಿಸಿರುವ ನಲವತ್ತೈದು ಪ್ರಬಂಧಗಳಲ್ಲಿ ಹತ್ತಕ್ಕೂ ಮೀರಿದ ಕನ್ನಡಪ್ರಬ೦ಧಗಳನ್ನು 
ವರ್ಣಿಸುತ್ತಾನೆ. ಬೇರೆ ಯಾವ ಭಾಷೆಯಲ್ಲೂ ಇಷ್ಟು ಪ್ರಬ೦ಧಗಳನ್ನು ಅವನು ವರ್ಣಿಸು 
ವುದಿಲ್ಲ. ಇವುಗಳಲ್ಲಿ ಮೊದಲು ವರ್ಣಿಸುವುದಾದರೂ ಕನ್ನಡದ ಕ೦ದ ಪ್ರಬ೦ಧವನ್ನೇ ; 
ಇದು ತಾನಿದ್ದ ದೇಶದಲ್ಲಿ ಪ್ರಸಿದ್ಧವಾಗಿದೆಯೆ೦ದೂ ಅವನು ವರ್ಣಿಸುತ್ತಾನೆ. ಆದುದ 
ರಿಂದ ಮತಂಗನು.ಬೇರೆ ನಾಡಿನವನು,ಎ೦ದು ಹೇಳಲು ವಿಶ್ವಸನೀಯವಾದ ಆಧಾರಗಳು 
ದೊರೆಯುವವರೆಗೂ (ಇದರ ನೆರಳೂ ಸಹ ಇಲ್ಲಿಯವರೆಗೆ ಕಂಡುದಿಲ್ಲ ; ಬೇರೆಯವರು 
ಮತಂಗನನ್ನು ` ತಮ್ಮವರೆಂದು ಹೇಳಿಕೊಳ್ಳುವ ಪ್ರಯತ್ನವನ್ನೂ ಮಾಡಿಲ್ಲ.) ಅವನು 
ಕನ್ನಡನಾಡಿನವನೇ ಎಂದು ಬಾವಿಸಲು ಅಡ್ಡಿಯೇನೂ ಕಾಣದು. 

ಇನ್ನು ಭರತಮುನಿಯ ನಾಟ್ಕಶಾಸ್ತ್ರಗ್ರ೦ಥಕ್ಕೆ ವ್ಯಾಖ್ಯಾನವನ್ನು ಬರೆದ ಕೀರ್ತಿಧರನು 


ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ೩೭೩ 


ಭರತಭಾಷ್ಕಕಾರನಾದ ನಾನ್ಯದೇವನ ತಮ್ಮ. ನಾನ್ಯದೇವನು ಕನ್ನಡಿಗ ರಾಷ್ಟ್ರಕೂಟ 
ಆದುದರಿ೦ದ ಕೀರ್ತಿಧರನೂ ಕನ್ನಡಿಗನೇ. ಕೊಳಲಿನ ಬಗ್ಗೆ ಮತಾ೦ತರವನ್ನು ಹೇಳುವ 
ಸಂದರ್ಭದಲ್ಲಿ ಸ೦ಗೀತರತ್ನಾಕರವು ಕೀರ್ತಿಧರನನ್ನು ಉದ್ದರಿಸುವುದನ್ನೇ ಸಂಗೀತ ಸಾರಾ 
ಮೃತವೂ ಉಳಿಸಿಕೊಳ್ಳುತ್ತದೆ. ಮತ೦ಗಮುನಿಯಿ೦ದ ತುಳಜನು ಬಳಸುವ ಸಾಮಗ್ರಿ 
ಯಾದರೂ ಕಲ್ಲಿನಾಥನ ಸ೦ಗೀತರತ್ನಾಕರ ವ್ಯಾಖ್ಯೆಯಾದ ಸ೦ಗೀತಕಲಾನಿಧಿ ಮತ್ತು 
ಜಾಯಸೇನನ ನೃತ್ತರತ್ನಾವಳಿಯಲ್ಲಿರುವ ಅನ್ಕ್ಯೋಪಜೀವಿತಗಳೇ. ಸಂಗೀತರತ್ನಾಕರವು 
ಆಕರವೆಂದು ಸ್ವೀಕರಿಸಿದ ಸೋಮೇಶ್ವರನು ಮಾನಸೋಲ್ಲಾಸವನ್ನು ಬರೆದ ಚಾಳುಕ್ಕ 
ಚಕ್ರವರ್ತಿ ಸರ್ವಜ್ಞ ಸೋಮೇಶ್ವರ ಎಂಬ ತಪ್ಪು ತಿಳುವಳಿಕೆಯು ಸರ್ವತ್ರ ಹರಡಿದೆ. 
ಆದರೆ ಈ ಸೋಮೇಶ್ವರನು ಸ೦ಗೀತರತ್ನಾವಲಿಯನ್ನು ಬರೆದ ಪಶ್ಚಿಮ ಚಾಳುಕ್ಕರ ವೇತ್ರ 
ಧಾರಿಯಾಗಿದ್ದ ದೊರೆ, ಅವನೂ ಕನ್ನಡಿಗನೇ. ಇನ್ನು ಉಳಿದ ಮೇಲ್ಕ೦ಡ ಗ್ರ೦ಥಕಾರರಲ್ಲಿ 
ಇತರರು ಕನ್ನಡಿಗರೆ೦ಬುದನ್ನು ತೋರಿಸುವ ಅಗತ್ಯವು ಉಳಿಯುವುದಿಲ್ಲ. ತುಳಜನು 
ಗೋಪಾಲನಾಯಕ ಮತ್ತು ತಾನಪ್ಪಾಚಾರ್ಯರ ಹೆಸರುಗಳನ್ನು ವೆಂಕಟ್ಟಮಖಿಯಿಂದ 
ಸ್ಮರಿಸಿದ್ದಾನೆ. ವ್ಯಾಸರಾಯ, ಪುರಂದರದಾಸರನ್ನು ಲಕ್ಷೋದಾಹರಣೆಗಳಿಗಾಗಿ ಆಶ್ರಯಿಸಿ 
ದ್ದಾನೆ. ಹೀಗಾಗಿ ಸ೦ಗೀತಸಾರಾಮೃತದಲ್ಲಿ ಮಂಡಿತವಾದ ಪ್ರಮೇಯಗಳ ಸಾರಭೂತ 
ವಾದ ಆಶ್ರಯವೆಂದರೆ ಶಾರ್ಜ್ಣದೇವನ ಸ೦ಗೀತರತ್ನಾಕರ, ಕಲ್ಲಿನಾಥನ ಸ೦ಗೀತಕಲಾನಿಧಿ, 
ರಾಮಾಮಾತ್ಯನ ಸ್ವರಮೇಳಕಳಾನಿಧಿ, ಪ೦ಡರೀಕವಿಠಲನ ನರ್ತನನಿರ್ಣಯ ಮತ್ತು 
ವೆ೦ಕಟಮಖಿಯ ಚತುರ್ದ೦ಡೀಪ್ರಕಾಶಿಕಾ. 


ಪ್ರಮೇಯ ಸಾಮಗ್ರಿ 

ಆದುದರಿಂದ, ರಾಗವಿವೇಕವೊ೦ದರ ಹೊರತು ವರ್ಣನೆ ಮತ್ತು ವಿಧಿಗಳನ್ನು ಒಳ 
ಗೊ೦ಡ ಎಲ್ಲ ಶಾಸ್ತ್ರಪ್ರಮೇಯಗಳಿಗೂ ತುಕ್ಕೋಜಿಯು ಕನ್ನಡಿಗರನ್ನು ಆಶ್ರಯಿಸಿದ್ದಾನೆ, 
ಎನ್ನುವುದು ಅತಿಶಯೋಕ್ತಿಯಲ್ಲವಷ್ಟೆ. ರಾಗವಿವೇಕದಲ್ಲಿಯಾದರೂ ವಿಧಿರೂಪದ 
ನಿಯಮಗಳಿಗಾಗಿ ಅವನು ಅವಲಂಬಿಸಿದ್ದು ಕನ್ನಡಿಗರನ್ನೇ. ತತ್ಸಾಮಯಿಕವೂ ತತ್‌ 
ಪ್ರಾದೇಶಿಕವೂ ಆದ ರಾಗಗಳ ವರ್ಣನೆಯಲ್ಲಿ ಮಾತ್ರ ಅವನ ಸ್ವಂತ ಯನ್ನ 
ಲಕ್ಷ್ಯ ಪರಿಣತಿಯನ್ನೂ ತೋರಿಸಿಕೊಂಡಿದ್ದಾನೆ. 

ಪ್ರಮೇಯ ಸಾಮಗ್ರಿಗಾಗಿ ತುಳಜನು ಕನ್ನಡಿಗರಿಂದ ಬಳಸುವ ಅನ್ಯೋಪಜೀವಿತ 
ಉದ್ಭೃತಿಗಳನ್ನು ಮೊದಲು ಸಂಕ್ಷೇಪವಾಗಿ ಹೇಳಿ ಮುಗಿಸಬಹುದು. ಸಂಗೀತ 
ಸಾರಾಮೃತವು ಮತಂಗನಿಂದ ಆರು 'ಬಾರಿ ಉದ್ಭರಿಸಿಕೊಳ್ಳುತ್ತದೆ : ಸ್ವರದ ಮೂಲ 
ದ್ರವ್ಯವಾದ ಶ್ರುತಿಯು ಅಭಿನ್ನವೂ ಅವಿಚ್ಛೆನ್ನವೂ ಆಗಿದೆ ; ಶ್ರುತಿಗಳಿ೦ದ ಸ್ವರಗಳು 
ಅಭಿವ್ಯಕ್ತಿಯನ್ನು ಪಡೆಯುತ್ತವೆ ; ಸ೦ಗೀತದ ಏಳು ಸ್ವರಗಳು ತಮ್ಮ ಹೆಸರುಗಳನ್ನು 
ಹೇಗೆ ಮತ್ತು ಏಕೆ ಪಡೆದುಕೊ೦ಡವು ; ರಾಗಗಳ ನಿರುಕ್ತಿ ಎ೦ತಹುದು ; ವಾದ್ಯ ಪದ್ಧತಿ 
ಯಲ್ಲಿ ಶುದ್ದ ಭೇದವೆಂದರೆ ಏನು ಎಂದು ಹೇಳುವುದಕ್ಕಾಗಿ. ಇವುಗಳಲ್ಲಿ ಕಡೆಯ 


೩೭೪ ಕರ್ಣಾಟಕಸ೦ಗೀತವಾಹಿನಿ 


ಉದ್ಭೃತಿ ಜಾಯಸೇನನದು. ಬೃಹದ್ದೇಶಿಯಲ್ಲಿ ಈಗ ದೊರೆಯದ ನೃತ್ತಾಧ್ಯಾಯವೂ 
ಇತ್ತೆ೦ಬ ಮುಖ್ಯ ಸ೦ಗತಿಯು ಇದರಿ೦ದ ತಿಳಿಯುತ್ತದೆ. ದೇಶೀ ಕೊಳಲಿನಲ್ಲಿ ಮಾಡುವ ` 
ರಂಧ್ರವ್ಯವಸ್ಥೆಯನ್ನು ಭಿಸ್ನವಾಗಿ ಹೇಳಿರುವುದಕ್ಕಾಗಿ ಕೀರ್ತಿಧರನು ಸ೦ಗೀತರತ್ನಾಕರದಲ್ಲಿ 

ತವಾಗಿದ್ದಾನೆ ; ಇದನ್ನೇ ತುಳಜನು ಉದ್ದರಿಸಿಕೊ೦ಡಿದ್ದಾನೆ. 

ಶಿವ-ಶಕ್ತಿಯರ ಸಮಾಗಮದಿಂದ ರಾಗಗಳು ಹುಟ್ಟಿದವೆ೦ದು ಸೋಮೇಶ್ವರನು ಹೇಳು 
ತ್ತಾನೆ. ಶಿವನ ಸದ್ಯೋಜಾತಮುಖದಿಂದ ಶ್ರೀರಾಗವೂ ವಾಮದೇವದಿ೦ದ ವಸ೦ತವೂ, 
ಅಘೋರದಿಂದ ಭೈರವೂ, ತತ್ಪುರುಷದಿದ ಪಂಚಮವೂ ಈಶಾನದಿಂದ ಮೇಘವೂ 
ನಾಟ್ಯಾರ೦ಭದಲ್ಲಿ ಹುಟ್ಟಿದವು ; ಗಿರಿಜೆಯ ಮುಖದಿ೦ದ ನರನಾರಾಯಣವು ಹುಟ್ಟಿತು 
ಎಂದು ಸೋಮೇಶ್ವರನು ಹೇಳುತ್ತಾನೆ. ಶ್ರೀರಾಗದ ಪ್ರಾಶಸ್ತ್ಯಾತಿಶಯವನ್ನು ಹೇಳಲು 
ತುಳಜನು ಸೋಮೇಶ್ವರನನ್ನು ಹೀಗೆ ಉದ್ದರಿಸಿಕೊಳ್ಳುತ್ತಾನೆ. ಇದು ಹಿ೦ದೂಸ್ಥಾನೀ 
ಸಂಗೀತದ ರಾಗರಾಗಿಣೀ ವರ್ಗೀಕರಣವನ್ನು 'ಹೇಳುವ೦ತಹದು. ಇದು ಉಪಲಬ್ದ 
ಗ್ರಂಥಗಳಲ್ಲಿ ಮೊದಲು ಕಾಣಿಸಿಕೊಳ್ಳುವುದು ಚತುರದಾಮೋದರನ ಸಂಗೀತದರ್ಪಣ 
ದಲ್ಲಿ. ಆದರೆ. ಈ ಗ್ರಂಥದ ಪ್ರಭಾವವು ಸಂಗೀತಸಾರಾಮೃತದಲ್ಲಿ ಸ್ವಲ್ಪವೂ ಇದ್ದಂತೆ 
ಕಾಣುವುದಿಲ್ಲ. ಆದುದರಿಂದ ಬೇರೆ ಆಕರದಿ೦ದಲೋ ಮೂಲಗ್ರಂಥದಿಂದಲೋ ಈ 
ಉದ್ಭೃತಿಯನ್ನು ಅದು ಪಡೆದಿರಬೇಕು. ಅಂತೂ ಮಾನಸೋಲ್ಲಾಸದ ಕರ್ತೃವು ಈ 
ಸೋಮೇಶ್ವರನಲ್ಲವೆಂದು ಸಿದ್ಧವಾಗುತ್ತದೆ. 

ನಂತರ ಗೋಪಾಲನಾಯಕನನ್ನು ಕುರಿತ ಉದ್ಭೃತಿಯನ್ನು ಪರಿಶೀಲಿಸಬಹುದು. 
ಕನ್ನಡಿಗ ಗೋಪಾಲನಾಯಕನು ನಮ್ಮ ಸಂಗೀತದ ಲಕ್ಷ್ಯಲಕ್ಷಣಗಳಲ್ಲಿ ಆಚಾರ್ಯ 
ಪುರುಷನೂ ಪ್ರಖ್ಯಾತ ವಾಗ್ಗೇಯಕಾರನೂ, ಕರ್ಣಾಟಕಸ೦ಗೀತ ಸರಸ್ವತಿಯ ಸಮಷ್ಟಿ 
ಸಂದರ್ಶನವನ್ನು ಅಮೀರ್‌ ಖುಸ್ರೋವಿಗೆ ಮಾಡಿಸಿದವನೂ ಆಗಿದ್ದವನು. ಮೂವತ್ತೆ 
ರಡು ರಾಗತಾಳಗಳಿಂದಾದ ಭ್ರಮರಪ್ರಬಂಧವನ್ನು ರಚಿಸಿದ ಮಹಾನುಭಾವ, ಎಂದು 
ಅವನನ್ನು ಕಲ್ಲಿನಾಥನು ಒಮ್ಮೆ ಸ್ಮರಿಸುತ್ತಾನೆ. ನಮ್ಮ ಸಂಗೀತದಲ್ಲಿ ಶ್ರುತಿಜ್ಞಾನವನ್ನು 
ಅದ್ವಿತೀಯವಾಗಿ ಪಡೆದಿದ್ದವನು, ಗೀತ, ಠಾಯ, ಆಲಾಪ, ಪ್ರಬಂಧ ಎಂಬ ನಾಲ್ಕು 
ದಂಡೀ(ಸ್ತಂಭ)ಗಳ ಆಧಾರದ ಮೇಲೆ ನಮ್ಮ ಶಾಸ್ತ್ರೀಯಸ೦ಗೀತವನ್ನು ನಿಲ್ಲಿಸಿದ 
ಚತುರ್ದ೦ಡೀಕಲ್ಪನೆಯ ಮೂಲಪುರುಷ ಎಂದು ವೆ೦ಕಟಮಖಿಯು ಗೋಪಾಲನಾಯಕ 
ನನ್ನು ಎರಡು ಬಾರಿ ಸ್ಮರಿಸುತ್ತಾನೆ. ಈ ಎರಡನೆಯ ಉದ್ಭೃತಿಯನ್ನು ತುಳಜನು 
ಚತುರ್ದಂಡೀಪ್ರಕಾಶಿಕೆಯಿಂದ ಪಡೆದುಕೊಂಡಿದ್ದಾನೆ. ಈ ಕಲ್ಪನೆಯನ್ನು ಸಂಗೀತ 
ಸೂರ್ಯೋದಯಕಾರ ಲಕ್ಷ್ಮೀನಾರಾಯಣಕವಿಯು ಬೇರೆಯಾಗಿ ಹೇಳಿದ್ದರೂ ಗೋಪಾಲ 
ನಾಯಕನ ಕೆಲ್ಬನೆಗೆ ಪ್ರಸಿದ್ಧಿ ಪ್ರಚಾರಗಳನ್ನು ಒದಗಿಸಿದ್ದು ವೆ೦ಕಟಮಖಿಯೇ. ಇದನ್ನು 
ಬೆಳೆಸಿದವನು ತುಳಜ: ಈ ನಾಲ್ಕು ದ೦ಡಿಗಳಲ್ಲಿಯೂ ವಿಪುಲವಾಗಿ ಕೃತಿರಚನೆಮಾಡಿ ಅವು 
ಗಳನ್ನು ಪ್ರಸಿದ್ಧಿಗೊಳಿಸಿದ್ದು ಸಂಪ್ರದಾಯಜ್ಞರಾದ ನನ್ನ ಪರಮಗುರು ತಾನಪ್ಪಾಚಾರ್ಯರು 
ಎಂದು ವೆ೦ಕಟಮಖಿಯೆನ್ನುತ್ತಾನೆ. ಈ ಮಾತನ್ನೂ ತುಳಜನು ಎತ್ತಿಕೊಂಡಿದ್ದಾನೆ. 


bral 
ಡೀ 


ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ೩೭೫ 


ಪ್ರಣವಸ್ವರೂಪವಾಗಿರುವ ನಾದವು ಆಹತ, ಅನಾಹತ ಎಂದು ಎರಡು ಬಗೆ ಎನ್ನುವು 
ದಕ್ಕಾಗಿ ಸೂತಸ೦ಹಿತಾ ವ್ಯಾಖ್ಯಾನದ ಮೂಲಕ ವಿದ್ಯಾರಣ್ಯರ ಹೆಸರನ್ನು ತುಳಜನು ಹೇಳು 
ತ್ತಾನೆ. ಆದರೆ ಈ ವ್ಯಾಖ್ಯಾನವನ್ನು ಬರೆದವರು ಮಾಧವಾಚಾರ್ಯರು ; ಮಾಧವಾ 
ಚಾರ್ಯರೇ ವಿದ್ಯಾರಣ್ಯರು ಎ೦ಬ ಪಂಡಿತರ ಅಭಿಪ್ರಾಯವೂ ಅಲ್ಲಲ್ಲಿ ಉಂಟಷ್ಟೆ. ಹೀಗೆ 
ಹೇಳುವವರಿಗೆ ತುಳಜನ ಈ ಮಾತು ಸಮರ್ಥನೆಯನ್ನು ಒದಗಿಸುತ್ತದೆ. ವಿದ್ಯಾರಣ್ಯರನ್ನು 
ಸ್ಮರಿಸಿದ ತುಳಜನು, ಅವರು ತಮ್ಮ ಸಂಗೀತಸಾರ(ವೆ೦ಬ ಅನುಪಲಬ್ಬಗ್ರ೦ಥ)ದಲ್ಲಿ 
ವರ್ಣಿಸಿದ್ದಾರೆ ಎಂದು ಗೋವಿ೦ದದೀಕ್ಷಿತನು ಹೇಳುವ ಹದಿನೈದು ಮೇಳಗಳನ್ನೂ ಅವು 
ಗಳಲ್ಲಿ ಹುಟ್ಟಿದ ಐವತ್ತು ರಾಗಗಳನ್ನೂ ಹೇಳದಿರುವುದು ಆಶ್ಚರ್ಯಕರವೂ ಚಿ೦ತ್ಯವೂ 
ಆಗಿದೆ. ನಂತರದ ಕಲ್ಲಿನಾಥನನ್ನು ಇಪ್ಪತ್ತೆರಡು ಶ್ರುತಿಗಳ ಪಕ್ಷವೇ ಸರಿ ಎಂದು 
ಸಮರ್ಥಿಸುವಲ್ಲಿ ಒಮ್ಮೆ, ಮತ೦ಗನು ಹೇಳುವ ಸ್ವರನಾಮ ನಿಷ್ಪತ್ತಿಯ ಸಂದರ್ಭದಲ್ಲಿ 
ಮತ್ತೊಮ್ಮೆ ಹೀಗೆ ಎರಡು ಬಾರಿ ಉದ್ಧರಿಸುತ್ತಾನೆ. ನಮ್ಮ ಇಂದಿನ ಪ್ರತಿಮಧ್ಯಮವನ್ನು 
ಚ್ಯುತಪಂಚಮಮಧ್ಯಮವೆ೦ದೂ ಚ್ಯುತಷಡ್ಡ ಚ್ಯುತಮಧ್ಯಮಗಳಲ್ಲಿ ನಿಷಾದಗಾ೦ಧಾರ 
ಗಳ ವ್ಯವಹಾರವಿದೆಯೆ೦ದೂ ಹೇಳುತ್ತಾನೆ, ಎನ್ನಲು ರಾಮಾಮಾತ್ಯನನ್ನು ಸ್ವರಮೇಳ 
ಕಳಾನಿಧಿಕಾರನೆ೦ಬ ಹೆಸರಿನಲ್ಲಿ ಉದ್ದರಿಸಿಕೊಳ್ಳುತ್ತಾನೆ. 

ಇವಲ್ಲದೆ ಸ೦ಗೀತಸಾರಾಮೃತದ ಬೆನ್ನೆಲುಬಾಗಿ ನಿಂತ ಕನ್ನಡಿಗರ ಶಾಸ್ತ್ರಗ್ರ೦ಥಗಳೆ೦ 
ದರೆ ಶಾರ್ಜ್ಣದೇವನ ಸಂಗೀತರತ್ನಾಕರ, ಪ೦ಡರೀಕವಿಠಲನ ನರ್ತನನಿರ್ಣಯ ಮತ್ತು 
ವೆ೦ಕಟಮಖಿಯ ಚತುರ್ದಂಡೀಪ್ರಕಾಶಿಕಾ. ಇವರು ನಮ್ಮ ಸಂಗೀತಶಾಸ್ತ್ರಕ್ಕೆ ತಂದು 
ಕೊಟ್ಟ ವೈಜ್ಞಾನಿಕ ಚೌಕಟ್ಟು, ಬೌದ್ಧಿಕಶಿಸ್ತು, ಏರ್ಪಾಟು ಮತ್ತು ಕ್ರಾಂತಿಕಾರಕ ಕಲ್ಪನೆಗಳು 
ಈ ಸಂಗೀತದ ಜೀವದುಸಿರಾದುವು ಎಂದು ಹೇಳಬೇಕು. ಇವರನ್ನು ವಿಪುಲವಾಗಿ 
ಉದ್ದರಿಸಿಕೊಳ್ಳುವುದರ ಮೂಲಕ ಈ ಸಂಗತಿಯ ಅರಿವನ್ನು ತುಳಜನು ತೋರಿಸಿಕೊಂಡಿ 
ದ್ದಾನೆ. ಇವರಿಂದ ಸಂಗೀತಸಾರಾಮೃತವು ಪಡೆದುಕೊಂಡ ಸ್ಫೂರ್ತಿ ವಿಷಯಗಳನ್ನು 
ವಿವರವಾಗಿ ಹೇಳಹೊರಟರೆ ಕರ್ಣಾಟಕಸ೦ಗೀತದ ಪ್ರಮೇಯ ಪ್ರಪಂಚದ ಸಮಗ್ರ 
ಇತಿಹಾಸವನ್ನೇ ಬರೆಯಬೇಕಾದೀತು. 


ಮುಖ್ಯ ಆಧಾರ 

ಒಟ್ಟು ತೊ೦ಬತ್ತುಸಲದ ನಾಮಸ್ಮರಣೆಯಲ್ಲಿ ಶಾರ್ಜ್ಣದೇವನನ್ನೂ ಸಂಗೀತ ರತ್ನಾಕರ 
ವನ್ನೂ ತುಳಜನು ಮೂವತ್ತು ಸಲ ಹೆಸರಿಸಿದ್ದಾನೆ. ಇದರಲ್ಲಿ ಮೊದಲೆರಡು ಪ್ರಕರಣ 
ಗಳಲ್ಲಿ ಕೆಲವು ಬಾರಿ ಉದ್ಭೃತಿ ; ಮುಂದಿನ ಐದು ಪ್ರಕರಣಗಳಾದ ಗ್ರಾಮ ಮೂರ್ಛನಾ 
ತಾನ, ವರ್ಣಾಲಂಕಾರ, ಸಾಧಾರಣ, ಜಾತಿ ಮತ್ತು ಗೀತಿಗಳಲ್ಲಿ ಸಂಪೂರ್ಣವಾಗಿ ಅಕ್ಷರಶಃ 
ಉದ್ಭೃತಿ ; ಮೇಲ ಮತ್ತು ರಾಗವಿವೇಕ ಪ್ರಕರಣಗಳಲ್ಲಿ ಮಾತ್ರ ರತ್ನಾಕರದ ಪ್ರಭಾವವು 
ಕಂಡುಬರುವುದಿಲ್ಲ. ಆದರೆ ಮುಂದಿನ ಎಲ್ಲ ಪ್ರಕರಣಗಳಲ್ಲಿಯೂ ಗ್ರಂಥಾಂತ್ಯದವರೆಗೆ 
ಹೆಚ್ಚುಕಡಿಮೆ ಸ೦ಗೀತರತ್ನಾಕರದ ಅಕ್ಷರಶಃ ಉದ್ದೃತಿಯೇ ಕಂಡುಬರುತ್ತದೆ. ತುಳಜನು 


೩೭೬ ಕರ್ಣಾಟಕಸ೦ಗೀತವಾಹಿನಿ 


ಸಂಗೀತಸಾರಾಮೃತವನ್ನು ಮುಂದೆ ಒಮ್ಮೆ ಹಿಗ್ಗಿಸಿ ಬರೆದುದು ಅದರ ಸ್ವರಗತ ಮತ್ತು 
ನೃತ್ತ ಪ್ರಕರಣಗಳಲ್ಲಿ ಕಂಡುಬರುತ್ತದೆ. ಇಲ್ಲಿಯೂ ಸಹ ಶಾರ್ಜದೇವನ ಪ್ರಭಾವವು 
ಬಹುವಾಗಿಯೇ ಇದೆ. ಹೀಗೆ ಸ೦ಗೀತಸಾರಾಮೃತದಲ್ಲಿ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಾಗಿ 
ಸ೦ಗೀತರತ್ನಾಕರವನ್ನು ಅವಲಂಬಿಸಲಾಗಿದೆ ಎಂದಮೇಲೆ ಅದರ ಉಪಕಾರದ ಮೊತ್ತ 
ವನ್ನು ಸುಲಭವಾಗಿಯೇ ಗ್ರಹಿಸಬಹುದು. ki 

ಪಂಡರೀಕವಿಠಲನನ್ನು ತುಳಜನು ಏಳುಬಾರಿ ಎತ್ತಿಕೊಳ್ಳುತ್ತಾನೆ : ಮಧ್ಯಮಗ್ರಾಮವು 
ನಷ್ಟವಾಗಿ ರೂಢಿಯಲ್ಲೆಲ್ಲ ಷಡ್ಡಗ್ರಾಮವೊಂದೇ ನಿಂತಿತ್ತು : ವಿಕೃತಿಗಳನ್ನು ಪಡೆಯುವಾಗ 
ಸ್ವರಗಳು ತಮ್ಮ ಮುಂದು ಮುಂದಿನ ಶ್ರುತಿಗಳಿಗೆ ಏಕರೂಪವಾಗಿ ಚಲಿಸುತ್ತವೆ ; ಸಾರಂಗ 
ರಾಗದ ಲಕ್ಷಣದಲ್ಲಿ ಶುದ್ಧಮಧ್ಯಮಸ್ಥಾನವನ್ನು ಗಾ೦ಧಾರವೇ ಊರ್ಧ್ವಗಾ೦ಧಾರವೆ೦ಬ 
ವ್ಯವಹಾರವನ್ನು ಪಡೆಯುತ್ತದೆ ; ಸೂಡಾದಿ ಪ್ರಬ೦ಧಗಳಾದ ಮಂ೦ಠ, ಪ್ರತಿ ಮಂಠ, 
ನಿಃಸಾರುಕ, ಏಕತಾಲೀಗಳ ಲಕ್ಷಣಗಳು; ಸಾಲಗಸೂಡ ಪ್ರಬಂಧಗಳಿಗೆ ತಾಳಗಳನ್ನು 
ಹೇಳುವ ಸ೦ದರ್ಭದಲ್ಲಿ ಕ೦ಡು ಬರುವ ಲಕ್ಷ್ಯಲಕ್ಷಣ ವಿರೋಧ. ಇವುಗಳನ್ನು ಹೇಳುವುದ 
ಕ್ಕಾಗಿ ಪಂಡರೀಕವಿಠಲನು ತುಳಜನಿಗೆ ಅತ್ಯಂತ ಪೂಜ್ಯನೂ, ಪ್ರಮಾಣಭೂತನೂ ಆಗಿ 
ದ್ದಾನೆ--ಏಕೆ೦ದರೆ ಅವನು ಶಾಸ್ತ್ರ ಮತ್ತು ಲಕ್ಷ್ಯಗಳೆರಡರಲ್ಲೂ ಸಮನಾಗಿ ಅನುಭವಶಾಲಿ. 
ಎಂದೇ ಸೂಳಾದಿ ಪ್ರಬ೦ಧಗಳ ರೂಢಿಯಲ್ಲಿದ್ದ ವಿರೋಧಗಳನ್ನು ವಿವರಿಸಿ ಸಮ೦ಜಸ 
ಗೊಳಿಸಬೇಕಾದರೆ ವಿಠಲನೊಬ್ಬನನ್ನೇ ಅವನು ಆಧರಿಸುತ್ತಾನೆ. ` 

ವೆ೦ಕಟಮಖಿಯನ್ನು ತುಳಜನು ಉಪಯೋಗಿಸಿಕೊಳ್ಳುವುದು ಮೂರು ನಾಲ್ಕು ಸಲ 
ಮಾತ್ರವಾದರೂ ಇವೆಲ್ಲ ಮುಖ್ಯವಾದವುಗಳೇ. ಸ೦ಪ್ರದಾಯಜ್ಞನಾದ ತಾನು ನಾಲ್ಕು 
ದ೦ಡೀಗಳನ್ನು ರೂಢಿಸಲು ಸ್ವಂತ ರಚನೆಗಳನ್ನು ಮಾಡಿದ್ದೆನೆಂದೂ, ಗೋಪಾಲ 
ನಾಯಕನು ಚತುರ್ದ೦ಡೀ ಕಲ್ಪನೆಯ ಪ್ರವರ್ತಕನೆ೦ದೂ ವೆಂಕಟೇಶ್ವರದೀಕ್ಷಿತನು ಹೇಳು 
ವುದನ್ನು: ತುಳಜನು ಪುನಃ ಎತ್ತಿಕೊಳ್ಳುತ್ತಾನೆ. ಹಾಗೆಯೇ ಗ್ರಾಮಗಳಲ್ಲಿ ಷಡ್ಡಗ್ರಾಮ 
ವೊ೦ದೇ ಉಳಿದಿದೆ ಎನ್ನುವುದಕ್ಕೂ ಚತುರ್ದ೦ಡೀಪ್ರಕಾಶಿಕೆಯ ಉಪಯೋಗ ಬರುತ್ತದೆ; 
ಸ್ವರಗಳಿಗೆ ರಾಮಾಮಾತೃನು ಕೊಟ್ಟಿದ್ದ ಶಾಸ್ತ್ರೀಯ ಹೆಸರುಗಳ ಬದಲು ವೆ೦ಕಟಮಖಿಯು 
ಲಕ್ಷ್ಯಪ್ರಸಿದ್ದ ನಾಮಗಳನ್ನು ಬಳಸಿದನೆ೦ದು ಹೇಳುವುದಕ್ಕೂ ಒ೦ದು ಉದ್ಭೃತಿಯು೦ಟು. 
ವೆ೦ಕಟಮಖಿಯು ಹೇಳಿದ ಎಪ್ಪತ್ತೆರಡು ಮೇಳಗಳ ಪ್ರಸ್ತಾರಗಳನ್ನು ಅವನು ತಾತ್ತ್ವಿಕ 
ವಾಗಿ ಒಪ್ಪಿ ಉದ್ಧರಿಸಿಕೊ೦ಡರೂ ತನ್ನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಇಪ್ಪತ್ತೊಂದು ಮೇಳ 
ಗಳನ್ನೇ ವರ್ಣಿಸುತ್ತಾನೆ. ಕಡೆಯದಾಗಿ, ವೀಣಾಮೇಳದ ವಿಕಾಸದಲ್ಲಿ ಬಹುಮುಖ್ಯ ಪಾತ್ರ 
ವಹಿಸಿದ ವೆ೦ಕಟಮಖಿ ಪ್ರಣೀತ ಶುದ್ಧಮೇಲವೀಣೆ ಮತ್ತು ಮಧ್ಯಮೇಲವೀಣೆಗಳನ್ನು 
ತುಳಜನು ಉದ್ದರಿಸಿಕೊ೦ಡು, ತನ್ನದೇ ರಚನೆಯಾದ ತುಳಜೇ೦ದ್ರಮೇಲವೀಣೆಯನ್ನು 
ವರ್ಣಿಸುವುದರ ಮೂಲಕ ನಮ್ಮ ಸಂಗೀತದ ಸ್ವರಮೇಳ, ವೀಣಾಮೇಳ ಮತ್ತು ರಾಗ 
ಮೇಳಗಳ ಬೆಳವಣಿಗೆಯ ಸಮಗ್ರ ಇತಿಹಾಸವನ್ನು ಕೊಡುತ್ತಾನೆ. ಹೀಗೆ ಶಾರ್ಜ್ಣದೇವ. 
ಪ೦ಡರೀಕವಿಠಲ ಮತ್ತು ವೆ೦ಕಟಮಖಿಯವರುಗಳ ಗ್ರಂಥಗಳು ಸ೦ಗೀತಸಾರಾಮೃತಕ್ಕೆ 


ಸ೦ಗೀತಸಾರಾಮೃತದಲ್ಲಿ ಕರ್ಣಾಟಕಸ೦ಗೀತದ ಸಾರ ೩೭೭ 
ಗೌರವವನ್ನೂ ಪ್ರಾಮಾಣ್ಯವನ್ನೂ ಜೀವಕಳೆಯನ್ನೂ ತಂದುಕೊಟ್ಟಿದೆ. 


ಲಕ್ಷ್ಯಸಾಮಗ್ರಿ 

ರಾಗವಿವೇಕ ಪ್ರಕರಣಡಲ್ಲಿ ತನ್ನಿ೦ದಲೂ ತನ್ನ ಪೂರ್ವಿಕರಿ೦ದಲೂ ಸಮಸಾಮಯಿಕ 
ವಾಗ್ಗೇಯಕಾರರಿ೦ದಲೂ ವಿಪುಲವಾದ ಲಕ್ಷ್ಮೋದಾಹರಣೆಗಳನ್ನು ಕೊಟ್ಟು ಅವುಗಳ 
ಮೂಲಕ ಶಾಸ್ತ್ರವನ್ನು ಬೋಧಿಸಲು ತೊಡಗುವುದು ಸ೦ಗೀತಸಾರಾಮೃತದ ಮುಖ್ಯ 
ವೈಶಿಷ್ಟ್ಯ ಎ೦ದು ಈಗಾಗಲೇ ಸೂಚಿಸಿದೆ. ಇದರಲ್ಲಿ ರಾಗದ ಸ್ವರಗತಿ, ಖಂಡಿಕ, ಆಲಪ್ತಿ, 
ಆಯಿತ್ತ, ಕರಣ, ಮುಕ್ತಾಯಿ ಮು೦ತಾದವುಗಳನ್ನೂ, ಕಟಕ, ಠಾಯಗಳನ್ನೂ ಹಾಡುಗಳ 
ಉದ್ದಾಾಹ, ಧ್ರುವ ಆಭೋಗಾದಿಗಳನ್ನೂ ಉದಾಹರಣೆಗಳ ಮೂಲಕ ವಿವರಿಸಲಾಗಿದೆ. 
ಗೀತ, ಪ್ರಬಂಧ, ಠಾಯ, ಆಲಾಪಗಳೆ೦ಬ ಚತುರ್ದ೦ಡಿಗಳನ್ನಷ್ಟೇ ಅಲ್ಲದೆ ಪದ, ದರು, 
ಸುಳಾದಿ, ಶ್ಲೋಕವರ್ಣ ಮೊದಲಾದ ಹಲವು ಪ್ರಕಾರಗಳನ್ನೂ ಅವನು ಉದಾಹರಿಸು 
ತ್ತಾನೆ. ಹೀಗೆ ಅವನು ಕೊಡುವ ಒಟ್ಟು ೩೧೭ ಉದಾಹರಣೆಗಳಲ್ಲಿ ೬೬ ಗೀತಗಳೂ, ೧೬ 
ಪ್ರಬಂಧಗಳೂ, ೮೩ ಠಾಯಗಳೂ, ೩೨ತಾನಗಳೂ, ೯ ಸ್ವರಗತಿಗಳೂ, ೨೧ ಸೂಳಾದಿ 
ಗಳೂ, ೨ ಸ್ವರಖಂಡಗಳೂ, ೧೩ ಆಲಾಪಗಳೂ, ೪ ಕಟಕಗಳೂ, ೨ ದರುಗಳೂ, ೭ 
ಪ್ರಯೋಗಗಳೂ ಇವೆ. ಅಲ್ಲದೆ ೧ ಸ್ಥಾಯಿ, ೧ ಮುಕ್ತಾಯಿ, ೨ ಸಂಚಾರಿ, ೧ ತಾನೀಕರಣ, 
೧ ನಾಮಾವಲಿ, ೧ ಧ್ರುವ, ೩೮ ಉದ್ದ್ರಾಹ,:೧೬ ಆಯಿತ್ತ, ೬ ರಾಗವರ್ಧನೀ, ೨ ನ್ಯಾಸ-- 
ಇವುಗಳೂ ಇವುಗಳಲ್ಲಿ ಸೇರಿಕೊ೦ಡಿವೆ. ಇವುಗಳಲ್ಲೆಲ್ಲ ಪೂಜ್ಯಭಾವದಿ೦ದ ಹೆಸರು ಹೇಳಿ 
ಸ್ಮರಿಸಿ ಲಕ್ಷ್ಮಪ್ರವರ್ತಕರೆ೦ದು ಅವನು ಸನ್ಮಾನಿಸುವುದು ವ್ಯಾಸರಾಯ ಮತ್ತು ಪುರಂದರ 
ದಾಸ, ಇವರಿಬ್ಬರನ್ನೇ. ಪುರಂದರದಾಸರ ಒಂದು ಪ್ರಾಚೀನ ಸುಳಾದಿಯನ್ನೂ ವ್ಯಾಸ 
ರಾಯರ ಒಂದು ಸುದರ್ಶನ ಪ್ರಬಂಧವನ್ನೂ ಅವನು ಸ್ವರಲಿಪಿಯೊಡನೆ ಉದ್ದರಿಸಿ 
ಇವರುಗಳ ಲಕ್ಷಗಳು ತನ್ನ ಕಾಲದಲ್ಲಿ ಅತ್ಯಂತ ಪೃಸಿದ್ಧವಾಗಿದ್ದವೆ೦ದು ಹೇಳಿ ಪೂಜಿಸು 
ತ್ತಾನೆ. ಮೇಲಿನ ಲಕ್ಷ್ಮೋದಾಹರಣೆಗಳಲ್ಲಿ ಕಡೆಯಪಕ್ಷ ಹದಿನೈದು ಇಪ್ಪತ್ತನ್ನು ಕನ್ನಡದ 
ವೆ೦ದು ಧಾರಾಳವಾಗಿ ಗುರುತಿಸಬಹುದು. ಹೀಗೆ ಅಡಿಗಡಿಗೂ ಸ೦ಗೀತಸಾರಾಮೃತದಲ್ಲಿ 
ಕನ್ನಡದ, ಕನ್ನಡಿಗರ, ಕರ್ಣಾಟಕದ ಅವಲಂಬನೆ ಸ್ಪಷ್ಟವಾಗಿ ಕಂಡುಬರುತ್ತದೆ. 

ಎಂದೇ ಕರ್ನಾಟಕಸ೦ಗೀತದ ಪ್ರಮಾಣ ಗ್ರಂಥವಾದ ಸ೦ಗೀತಸಾರಾಮೃತದಲ್ಲಿ 
“ಕರ್ಣಾಟಕದ ಸ೦ಗೀತಸಾರವೇ ಇದೆ. ಎಂದು ಹೇಳುವುದು. 


೧೨. ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ 
ಗೇಯಪ್ರಕಾರಗಳು 


ಕರ್ಣಾಟಕಸ೦ಗೀತ ಕಚೇರಿಗಳಲ್ಲಿ ಇದು ಕೇಳಿಬರುತ್ತಿರುವ ಮುಖ್ಯ ಗೇಯಪ್ರಕಾರ 
ಗಳು ಯಾವುವು ? ಅವುಗಳ ರಚನೆಯೇನು, ಇತಿಹಾಸವೇನು ? 

ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮ ಶ್ರೋತೃಗಳು ಸ್ಥೂಲವಾಗಿಯಾದರೂ ತಿಳಿದಿರು 
ವುದು ಮೇಲು. ಏಕೆಂದರೆ, ಈ ಸಂಗೀತ ನಮ್ಮದು ; ಈ ಗೇಯಪ್ರಕಾರಗಳನ್ನು ಮಾಡಿದ 
ವರು ನಮ್ಮವರು. ನಮ್ಮದರ, ನಮ್ಮವರ ವಿಷಯವನ್ನು ನಾವು ಸ್ವಲ್ಪವಾದರೂ ತಿಳಿದಿರ 
ಬೇಡವೆ ? ಅಲ್ಲದೆ, ಇವುಗಳನ್ನು ಅಷ್ಟಿಷ್ಟಾದರೂ ತಿಳಿದುಕೊ೦ಡು ಒ೦ದು ಸ೦ಗೀತ ಕಚೇರಿ 
ಯನ್ನು ಕೇಳಿದರೆ ಅದರ ಸೊಗಸೆ ಬೇರೆ. ನಮ್ಮ ಕುತೂಹಲ ಕೆರಳುತ್ತದೆ, ಆಸಕ್ತಿ ಬೆಳೆಯು 
ತ್ತದೆ. ಸಂಗೀತದಲ್ಲಿ ಭಾಗವಹಿಸುವಿಕೆ ಆತ್ಮೀಯವಾಗುತ್ತದೆ. ಇದು ರಸಾನುಭೂತಿಗೆ ರಾಜ 
ಮಾರ್ಗದ ಪ್ರವೇಶವನ್ನು ಒದಗಿಸಿಕೊಡುತ್ತದೆ. 

“ಸ೦ಗೀತದ ಗ೦ಧವೇ ನನಗಿಲ್ಲ, ಸ೦ಗೀತವನ್ನು ಕೇಳಿದರೆ ನನಗೆ ಏನೂ ಅರ್ಥವಾಗುವು 
ದಿಲ್ಲ, ಆದರೆ ನನಗೆ ಸ೦ಗೀತವನ್ನು ಕ೦ಡರೆ ಇಷ್ಟ' ಎ೦ದು ಎಷ್ಟೋ ಜನ ಹೇಳುತ್ತಾ 
ರಲ್ಲವೆ ? 

"ಸಂಗೀತದಲ್ಲಿ “ಅರ್ಥ''ವಾಗಬೇಕಾದುದು ಏನೂ ಇಲ್ಲ ; ಅದು ಅನುಭವೈಕ ವೇದ್ಯ 
ವಾದುದು; ಇದಕ್ಕೆ ಶ್ರವಣ ಒ೦ದೇ ಸಾಕು, ಮನನ, ನಿದಿಧ್ಯಾಸಗಳ ಹ೦ಗು ಬೇಕಾಗಿಲ್ಲ' 
ಎಂದು ಹೇಳುವವರೂ ಉಂಟು. 

“ಸಂಗೀತವನ್ನು ಹಾಡಿನುಡಿಸುವುದಕ್ಕೆ ಗಂಧರ್ವಾ೦ಶ ಇರಬೇಕು. ಕೇಳಿ ಅನುಭವಿಸುವು 
ದಕ್ಕೂ ಪೂರ್ವಜನ್ಮ ಸಂಸ್ಕಾರ ಇರಬೇಕು' ಎ೦ದೂ ಕೆಲವರು ಹೆದರಿಸುತ್ತಾರೆ. ' 

ಇದಕ್ಕೆಲ್ಲ ಅ೦ಜಬೇಕಾಗಿಲ್ಲ. ಸ೦ಗೀತವನ್ನು ಕೇಳಿ ಅರ್ಥಮಾಡಿಕೊಳ್ಳಬೇಕಾದುದು 
ಬೇಕಾದಷ್ಟಿದೆ. ಇದೆಲ್ಲ ಅರ್ಥವಾದರೆ ರಸಾನುಭೂತಿಯ ಗುಣಗಾತ್ರಗಳು ನಿಸ್ಸಂಶಯ 
ವಾಗಿ ಹೆಚ್ಚುತ್ತವೆ. 'ರಸಾನುಭೂತಿಯು ಬುದ್ಧಿಗ್ರಾಹ್ಯತೆಯ ಆಚೆ ಇದೆ, ನಿಜ. ಆದರೆ 
ಬುದ್ಧಿಗ್ರಾಹ್ಯತೆಯನ್ನು ದಾಟಿಕೊ೦ಡೇ ಅದನ್ನು ಮುಟ್ಟಬೇಕು. ರಸಾನುಭೂತಿಯಲ್ಲಿ 
ಬುದ್ಧಿಯ ಷಾತ್ರವು ಒ೦ದು ಮಟ್ಟದವರೆಗೆ ಖಂಡಿತವಾಗಿ ಇದೆ ; ಹಾಗಿಲ್ಲದಿದ್ದರೆ ಪ್ರಾಣಿ 
ಗಳೂ ಕಾಡುಮನುಷ್ಯರೂ ಸಂಗೀತವನ್ನು ಕೇಳುವ ರೀತಿಗೂ ನಾಗರಿಕ ರಸಿಕನು ಕೇಳುವ 
ರೀತಿಗೂ ವ್ಯತ್ಯಾಸವೇ ಇರುತ್ತಿರಲಿಲ್ಲ. ಸ೦ಗೀತವೇ ಆಗಲಿ, ಬೇರೆ ಕಲೆಯೇ ಆಗಲಿ, 
ಅದರಲ್ಲಿನ ರಸಾನುಭೂತಿಯು ಒ೦ದು ಸಾಧನ, ಮಾರ್ಗ. ಅದೇ ಸಾಧ್ಯವಲ್ಲ, ಗುರಿಯಲ್ಲ. 
ಇಂತಹ ರಸಾನುಭೂತಿಯಿ೦ದ ಮನುಷ್ಯನ ಮಾನಸಸರೋವರದಲ್ಲಿ ಬೆಳೆದು ನಿಂತ ಕಳೆ, 
ಕಸ, ಕೊಚ್ಚೆ--ಇವೆಲ್ಲ ನೀಗುತ್ತವೆ. ಅದು ನಿರ್ಮಲವಾಗಿ ಸದ್ರುಚಿ ಸೇರುತ್ತದೆ ; ಅದರಿಂದ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೭೯ 


ಆರೋಗ್ಯ. ಬಲ ಬೆಳೆಯುತ್ತವೆ. ಇದನ್ನೇ ಸಂಸ್ಕಾರ ಎನ್ನುತ್ತೇವೆ. ಇದರ ಫಲವೇ ಸಂಸ್ಕೃತಿ. 
ಸಂಗೀತಕ್ಕೆ ಶ್ರವಣವು ಬೇಕು ; ಅದು ಅನಿವಾರ್ಯ. ಆದರೆ ಅದೊಂದೇ ಸಾಲದು. 
ಒ೦ದು ಕಿವಿಯಿ೦ದ ಸ೦ಗೀತವನ್ನು ಕೇಳಿ ಇನ್ನೊ೦ದು ಕಿವಿಯಿ೦ದ ಸ೦ಗೀತವನ್ನು ಬಿಟ್ಟು 
ಬಿಡುವವರ ಮಾತು ಬೇಡ. ಅ೦ತಹವರಿಗೆ ಎರಡು ಕಿವಿಗಳ ನಡುವೆ ಸ೦ಗೀತವನ್ನು 
ಹಿಡಿದಿಟ್ಟುಕೊಳ್ಳುವಂತಹದು ಏನೂ ಇಲ್ಲವೇನೋ, ಪಾಪ ! ಅಲ್ಲದೆ. ಕಲ್ಪವೃಕ್ಷದ 
ಮುಂದೆ ನಿ೦ತು ಕಡಲೇಕಾಯಿ ಬೇಡಿ ಅಷ್ಟರಲ್ಲೇ ತೃಪ್ತರಾಗುವ ಜನದ ಮಾತೂ ಇಲ್ಲಿ 
ಬೇಡ. ಸಂಗೀತವನ್ನು ಕೇಳಿ--ಒಳ್ಳೆಯ ಸಂಗೀತವನ್ನು ಕೇಳಿ--ತಮ್ಮ ಆಳ, ಅಗಲ, ಎತ್ತರ 
ಗಳನ್ನು ಹೆಚ್ಚಿಸಿಕೊಳ್ಳಬೇಕೆನ್ನುವ, ಇದನ್ನು ಹೇಗೆ ಸಾಧಿಸಬೇಕೆ೦ದು ಅರಸುತ್ತಿರುವ 
ಶ್ರೀಸಾಮಾನ್ಯರಿಗೆ ಒ೦ದು ಕಿವಿಮಾತು : ಒಳ್ಳೆಯ ಸ೦ಗೀತವನ್ನು ಕೇಳಿ ಅನುಭವಿಸಲು 
ಹಿಂದಿನ ಜನ್ಮಗಳ ಹ೦ಗೇನೂ ಬೇಡ. ಶಾಸ್ತ್ರೀಯ ಸಂಗೀತದ ಸೌಂದರ್ಯವನ್ನು 
ಸೂರೆಗೊಳ್ಳಬೇಕಾದರೆ, ಅದರ ಆನಂದದಲ್ಲಿ ಮುಳುಗಬೇಕಾದರೆ, ಸ್ವಲ್ಪ ಶ್ರದ್ಧೆ, ಸ್ವಲ್ಪ 
ಆಸಕ್ತಿ, ಸ್ವಲ್ಪ ಪ್ರಯತ್ನವಿದ್ದರೆ ಸಾಕು. ಇದರಲ್ಲಿ ಬುದ್ದಿಯಿಂದ ಹಿಡಿಯಬೇಕಾದುದನ್ನು 
ಮೊದಮೊದಲು ಪ್ರಯತ್ನಪೂರ್ವಕವಾಗಿ ಗ್ರಹಿಸಿ ಸ೦ಗ್ರಹಿಸಬೇಕು. ಈ ಕಾಲದಲ್ಲಿ 
ರಸಾನುಭೂತಿಯು ಅಲ್ಪ ; ಅಕ್ಷರಾಭ್ಯಾಸವನ್ನು ಮಾಡುವ ಮಗುವಿಗೆ ಕಾವ್ಯರಸದ ಪ್ರತೀತಿ 
ಯಾಗುತ್ತದೆಯೆ ? ಆದರೆ ತಿಳಿಯಬೇಕಾದುದನ್ನು ಅರಗಿಸಿಕೊ೦ಡು ಸುಪ್ತಮಾನಸದ 
ಆಳಕ್ಕೆ ತಳ್ಳಿ ಜಿಟ್ಟರೆ, ಅದು ನಮ್ಮ ನಿಲುವಿನ ಅವಿಭಾಜ್ಯ ಅ೦ಶವಾಗಿಬಿಟ್ಟರೆ, ಹಿ೦ದೆ ರಸಾನು 
ಭೂತಿಯಲ್ಲಿ ಮೂಕವಾಗಿದ್ದುದೆಲ್ಲ ಒಡೆದು ಅರ್ಥವಾಗುತ್ತದೆ. ಮಸಕುಮಂಕಾಗಿದ್ದು 
ದೆಲ್ಲ ಮಿಂಚಿ ಹೊಳೆಯುತ್ತದೆ, ಸಪ್ಪೆಯಾಗಿದ್ದುದು ರಸವಾಗುತ್ತದೆ. ಮಲಗಿದ್ದ 
` ಅಂತರಿಂದ್ರಿಯಗಳೆಲ್ಲ ಎದ್ದು, ಚೇತನತುಂಬಿ ಹಿಗ್ಗಿ ಅರಳುತ್ತವೆ. ಬದುಕಿನಲ್ಲಿ ಹೊಸ 
ಅರ್ಥ, ಹೊಸ ಆಯಾಮ, ಹೊಸ ಸೊಗಸು, ಹೊಸ ಸೌಂದರ್ಯ ಕಾಣತೊಡಗುತ್ತವೆ. 
ಹೀಗೆ ತಿಳಿದುಕೊಳ್ಳಬೇಕಾದುದರಲ್ಲಿ ಅತಿಮುಖ್ಯವಾದುದೆ೦ದರೆ ನಮ್ಮ ಸಂಗೀತದ 
ದೇಹ--ಎಂದರೆ ಅದರ ಗೇಯಪ್ರಕಾರಗಳು. ಇಲ್ಲಿ ಇವುಗಳ ಸ್ಥೂಲಪರಿಚಯವನ್ನು 
ಮಾಡಿಕೊಡಲು ಪ್ರಯತ್ನಿಸಲಾಗುವುದು. ಇದರಲ್ಲಿ ಸಂಗೀತವಿದ್ವಾಂಸನು ಸಮಯ 
ಸ್ಫೂರ್ತಿಯಿ೦ದ ಸೃಷ್ಟಿಸುವ ಪ್ರಕಾರಗಳಾದ ರಾಗಾಲಾಪನೆ, ತಾನ, ನೆರವಲು, ಸ್ಟರಕಲ್ಪನೆ 
ಮುಂತಾದವುಗಳನ್ನು ವಿವರವಾಗಿ ವರ್ಣಿಸುವುದಿಲ್ಲ. ಇವು ಪ್ರತ್ಯೇಕವಾದ ಬರೆಹಕ್ಕೆ 
ವಿಷಯ. ನಿರ್ದಿಷ್ಟಾಕೃತಿಯನ್ನೂ ಸುಲಭವಾಗಿ ಎಲ್ಲರೂ ಗುರುತಿಸಬಹುದಾದ ರಚನೆ 
ಯನ್ನೂ ಹೊಂದಿರುವ ಹಾಡುಗಳನ್ನು ಮಾತ್ರ ಈ ಪ್ರಕರಣದಲ್ಲಿ ವಿವೇಚಿಸಲಾಗುವುದು. 


ಪ್ರಾ ಚೇನಗಾನಪದ್ಧತಿ 

ಕರ್ಣಾಟಕಸ೦ಗೀತ ಕಚೇರಿಗಳಲ್ಲಿ ಹಿ೦ದೆ ಏನನ್ನು ಹಾಡುತ್ತಿದ್ದರು ? 

ಹಿಂದೆ ಕರ್ಣಾಟಕಸ೦ಗೀತಕಛೇರಿಗಳು ಆಲಾಪ, ಗೀತ, ಶಾಯ ಮತ್ತು ಪ್ರಬಂಧ 
ಗಳೆಂಬ ನಾಲ್ಕು ಊರುಗ೦ಬಗಳ ಮೇಲೆ ನಿಂತಿರುತ್ತಿದ್ದವು. ಆಲಾಪವು ರಾಗಾಲಪ್ತಿ 


೩೮೦ ಕರ್ಣಾಟಕಸಂಗೀತವಾಹಿನಿ 


ಮತ್ತು ರೂಪಕಾಲಪ್ತಿಯೆಂದು ಎರೆಡು ಬಗೆ. ಕೇವಲ ರಾಗದ ಸ್ವರೂಪವನ್ನು ಸಾಹಿತ್ಯಾರ್ಥ 
ನಿರಪೇಕ್ಷವಾಗಿ ಪ್ರಕಟಗೊಳಿಸುವುದು ರಾಗಾಲಪ್ತಿ. ವಾಗರ್ಥದ ಅಭಿವ್ಯಕ್ತಿಗೆ ಪೋಷಕವಾದ 
ಧಾತುವಿನ ಅನ್ವಯವು ರೂಪಕಾಲಪ್ತಿ. ಸಾಲಗಸೂಡವೆ೦ಬ ಹಾಡುಗಳು, ಎ೦ದರೆ ಈಗಿನ 
ಸೂಳಾದಿಗಳಿಗೆ ಮಾತೃಪ್ರಾಯವಾಗಿದ್ದ ಹಾಡುಗಳು ಗೀತಗಳು. ಠಾಯಗಳೆ೦ದರೆ ನಿರ್ದಿಷ್ಟ, 
ನಿಯಮಗಳಿಗೆ ಅನುಸಾರವಾಗಿ ಹಾಡಲಾಗುತ್ತಿದ್ದ ರಾಗಾವಯವ. ಪ್ರಬಂಧವೆಂದರೆ 
ಉದ್ದಾ)ಹಾದಿ ಧಾತುಗಳನ್ನೂ ಸ್ವರ, ಪದ ಮೊದಲಾದ ಅ೦ಗಗಳನ್ನೂ ಒಳಗೊಂಡಿದ್ದ 
ಹಾಡುಗಳು. ರಾಗಾಲಪ್ತಿಯು ಹದಿನಾರು ಹದಿನೇಳನೆಯ ಶತಮಾನಗಳ ವೇಳೆಗೆ ಪ್ರೌಢಾ 
ವಸ್ಥೆಗೆ ವಿಕಾಸಗೊ೦ಡಿತ್ತು. ವಿಸ್ತಾರವಾದ ಶಯ್ಕೆಯಲ್ಲಿ, ನಿರ್ದಿಷ್ಟಲಕ್ಷಣಗಳುಳ್ಳ ಖಂಡ 
ಗಳಲ್ಲಿ, ಸ್ಪಷ್ಟವಾಗಿ ವಿಭಾಗಿಸಲ್ಪಟ್ಟ ಅವಯವಗಳಲ್ಲಿ ರಾಗಾಲಾಪನೆಯು ನಡೆಯುತ್ತಿತ್ತು. 
ಗ್ರಾಮಪದ್ಧತಿಯ ಪೊರೆಯನ್ನು ಕಳಚಿಹಾಕಿ ನವೋದಯದ ಹುರುಪಿನಲ್ಲಿದ್ದರೂ 
ಆಲಾಪನೆಗೆ ಶಾಸ್ತ್ರನಿರ್ದೇಶದ ಸ೦ಯಮ, ವ್ಯವಸ್ಥೆಗಳು ಏರ್ಪಟ್ಟಿದ್ದವು. 

ಈ ಕಾಲದಲ್ಲಿ ಸುಮಾರು ಅರವತ್ತು ರಾಗಗಳು ಪ್ರಚಲಿತವಾಗಿದ್ದವು. ಇವುಗಳಲ್ಲಿ 
ಹಲವು ಪ್ರಾಚೀನಕಾಲದಿಂದಲೂ ಅವಿಚ್ಛಿನ್ನಕ೦ಠಪರ೦ಪರೆಯಲ್ಲಿ ಉಳಿದುಕೊಂಡು 
ಬಂದಿದ್ದು ಮೇಳಪ್ರಮೇಯದ, ಷಡ್ಡಪಂಚಮ ಪ್ರಕೃತಿತ್ವದ, ಷಡ್ಡದ ಪ್ರಾಧಾನ್ಯ 
ಪ್ರಾಥಮ್ಯ ಪ್ರಾಮುಖ್ಯಗಳ ಹಿನ್ನೆಲೆಯಲ್ಲಿ ವಿನ್ಯಾಸಸಾಧಾರಣ್ಯವನ್ನು ಪಡೆದು, ಅಲ್ಪಸ್ವಲ್ಪ 
ರೂಪಾ೦ತರದಲ್ಲಿ, ನಾಮಾ೦ತರದಲ್ಲಿ ಪ್ರಯುಕ್ತವಾಗುತ್ತಿದ್ದಪು. ಇನ್ನು ಕೆಲವು ಜನಪದ 
ಮೂಲಗಳಿ೦ದಲೂ ಪರಕೀಯ ಸ೦ಗೀತದಿ೦ದಲೂ ಬಂದಿದ್ದು ಅವುಗಳನ್ನು ದೇಶ್ಯವೆ೦ಬ 
ವಿಶೇಷಣದಿ೦ದ ಕರೆಯಲಾಗುತ್ತಿತ್ತು. ಇವುಗಳಲ್ಲಿ ಎಲ್ಲವೂ ಗೀತಪ್ರಬ೦ಧಗಳ ನಿರ್ಮಿತಿಗೆ 
ಉಪಯೋಗವಾಗುತ್ತಿರಲಿಲ್ಲ; ಕೆಲವು ಮಾತ್ರ ಗೀತಠಾಯ ಪ್ರಬಂಧಗಳ ಪ್ರಯುಕ್ತಿಗೆ 
ಅರ್ಹವಾಗಿ ಜನಪ್ರಿಯವಾಗಿದ್ದವು. ಇನ್ನು ಕೆಲವು “ತು೦ಡು'ರಾಗಗಳು ಇವುಗಳ ಸಣ್ಣ 
ಪುಟ್ಟ ಭಾಗಗಳನ್ನು ಮಾತ್ರ. ರಚಿಸಲು ಯೋಗ್ಯವಾಗಿದ್ದವು. ಮತ್ತೆ ಕೆಲವು ಇವುಗಳ 
ರಚನೆಗೆ ಸರ್ವಥಾ ಅಯೋಗ್ಯಗಳೆ೦ದು ಪರಿಗಣಿತವಾಗಿ ಕೇವಲ ಆಲಾಪನೆಗೆ೦ದು ಮಾತ್ರ 
ಇರುತ್ತಿದ್ದವು. ಎ೦ದರೆ ಈಗಿನ ಹಾಗೆ ಒ೦ದು ರಾಗವನ್ನು ಆಲಾಪನೆ ಮಾಡಿದರೆ ಅದೇ 
ರಾಗದಲ್ಲಿ ಒ೦ದು ಹಾಡನ್ನೂ ಹಾಡಿ ನುಡಿಸಬೇಕೆ೦ಬ ನಿಯಮವು ಹಿ೦ದಿನ ಕಾಲದಲ್ಲಿ 
ಇರಲಿಲ್ಲ. 


ಠಾಯೆ 

ಠಾಯಗಳು ತೊಂಬತ್ತಾರು ಪ್ರಧಾನ ರೀತಿಗಳಲ್ಲಿಯೂ ಅವುಗಳ ಅವಾಂತರ ಭೇದ 
ಗಳಲ್ಲಿಯೂ ರೂಢಿಸಿದ್ದವು. ಇವು ರಾಗಾವಯವಗಳೇ ಆಗಿದ್ದರೂ ರಾಗಾಲಪ್ತಿಯೆನ್ನಿಸಿ 
ಕೊಳ್ಳುತ್ತಿರಲಿಲ್ಲ. ಸಂಗೀತ ಕಚೇರಿಗಳಲ್ಲಿ ಇವುಗಳಿಗೆ ಸ್ವತಂತ್ರಸ್ಥಾನವು ಇರುತ್ತಿತ್ತು 
ಈಗ ತಾನ ಅಥವಾ ಮಧ್ಯಮಕಾಲವೆಂದು ಪ್ರಸಿದ್ಧವಾಗಿರುವ ಗೇಯ ಪ್ರಕಾರದ ಹಾಗೆ. 
ರಾಗಾಲಾಪನೆಯ ನ೦ತರ ಇವುಗಳನ್ನು ಬಹುಶಃ ಹಾಡಲಾಗುತ್ತಿತ್ತು. ಹಾಡುಗಾರಿಕೆಗೂ 


| ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೮೧ 


(ಸ್ವರ)ವಾದ್ಯಗಳಿಗೂ. ಬೇರೆ ಬೇರೆ ಠಾಯಗಳಿದ್ದುವಲ್ಲದೆ ಉಭಯಸಾಧಾರಣವಾದ 
ಠಾಯಗಳೂ ಇರುತ್ತಿದ್ದವು. ಇವುಗಳಲ್ಲಿ ಗಾಯಕ ವಾದಕರು ತೋರುತ್ತಿದ್ದ ಪಾಂಡಿತ್ಯವು 
ಅವರ ಸಾಮರ್ಥ್ಯದ ಅಳತೆಯಾಗಿತ್ತು ಎಂದು ಬೇಕಾದರೂ ಹೇಳಬಹುದು. ಠಾಯಗಳಿಗೆ 
ಪ್ರಾರಂಭದಲ್ಲಿ ರೂಪವೈವಿಧ್ಯವಿದ್ದುದು ಕಾಲಕ್ರಮದಲ್ಲಿ ಮಾರ್ಪಟ್ಟು ಎಲ್ಲ ರಾಗಗಳಿಗೂ 
ಸರ್ವಸಾಧಾರಣವಾದ ಒಂದೇ ಆಕಾರವು ಬಂದು ನಿಂತಹಾಗೆ ತೋರುತ್ತದೆ. ಇವು 
ಹನ್ನೆರಡನೆಯ ಶತಮಾನದಲ್ಲಿ ಕನ್ನಡನಾಡಿನಲ್ಲಿ ಪ್ರಾರಂಭವಾಗಿ ಹದಿನೆಂಟನೆಯ 
ಶತಮಾನದ ಮಧ್ಯದವರೆಗೂ ಬಳಕೆಯಲ್ಲಿದ್ದವು. 

ಕನ್ನಡಿಗರಾದ ಪುರಂದರದಾಸರು, ತಾನಪ್ಪಾಚಾರ್ಯರು, ವೆ೦ಕಟಮಖಿ--ಇವರೆಲ್ಲ 
ಠಾಯರಚನೆಯಲ್ಲಿ ಹೆಸರಾ೦ತವರು. ಈಗಿನ “ತಾನ'ದ ಹಾಗೆಯೇ ಶಾಯಕ್ಕೂ ತಾಳದ 
ನಿರ್ಬಂಧವಿಲ್ಲದೆ, ವಿವಿಧ ಛಂದೋಲಯ ವಿನ್ಯಾಸವೇ ಪ್ರಧಾನಲಕ್ಷಣವಾಗಿತ್ತೆ೦ದು 
ತೋರುತ್ತದೆ. ಸ೦ಗೀತತ್ರಿಮೂರ್ತಿಗಳ ಕಾಲಕ್ಕೆ ಸ್ವಲ್ಪ ಮುಂಚೆಯೂ ಸಹ .ತ೦ಜಾವೂರಿ 
ನಲ್ಲಿ ಠಾಯಗಳು ಲಕ್ಷ್ಯಪ್ರಸಿದ್ದವಾಗಿದ್ದವೆಂದು ಶಾಹಜಿಯ ರಾಗಲಕ್ಷಣಮು ಗ್ರಂಥ 
ದಿಂದ ಮತ್ತು ತುಳಜನ ಸ೦ಗೀತಸಾರಾಮೃತದಿ೦ದ ತಿಳಿದುಬರುತ್ತದೆ. ಇದೇ ಸಮಯ 
ದಲ್ಲಿ “ತಾನ' ಎಂದು ಹೆಸರಾದ ಒಂದು ರೀತಿಯೂ ಪ್ರಚಾರಕ್ಕೆ ಬರಲಾರಂಭಿಸಿತು. ವಿವಿಧ 
ಲಯಗತಿಛ೦ದೋವಿನ್ಯಾಸಗಳನ್ನುಳ್ಳ ನಾದ ಪ್ರವಾಹವನ್ನು ನಿರ್ದಿಷ್ಟವಾದ ಸ್ವರವೊ೦ದರ 
ಪೀಠದ ಮೇಲೆ ನಿಲ್ಲಿಸಿ ಇದನ್ನು ಷಡ್ಡತಾನ, ರಿಷಭತಾನ ಎಂದು ಮುಂತಾಗಿ ಕರೆಯಲಾಗು 
ತ್ತಿತ್ತು. ಕ್ರಿ. ಶ. ಹದಿನೆ೦ಟು ಹತ್ತೊ೦ಬತ್ತನೆಯ ಶತಮಾನಗಳಲ್ಲಿ ಇವುಗಳ ಬೆಳೆ ಹುಲುಸಾ 
- ಗಿತ್ತು. ಇವುಗಳಲ್ಲಿ ಹಲವು ಇಂದಿಗೂ ಹಸ್ತಪ್ರತಿಗಳಲ್ಲಿ ಉಳಿದುಬಂದಿವೆ. ಇವುಗಳ 
ಅವಸಾನಕಾಲದಲ್ಲಿ ಕಟಕವೆ೦ಬುದೊ೦ದು ಪ್ರಕಾರವು ಹುಟ್ಟಿ ಈಗಿನ "ತಾನ' ಅಥವಾ 
`"ಮಧ್ಯಮಕಾಲ'ವಾಗಿ ನಿಂತಿತು. ಇವುಗಳನ್ನು ರಾಗಾಲಾಪನಪೂರ್ವದಲ್ಲಿ ಹಾಡುವ 
ರೂಢಿಯಿತ್ತು. 


ಗೀತ 

ಹದಿನಾರರಿ೦ದ ಹದಿನೆ೦ಟನೆಯ ಶತಮಾನದವರೆಗೆ ಬಳಕೆಯಲ್ಲಿದ್ದ ಸೂಳಾದಿಗಳಿಗೆ 
' ಗೀತವೆ೦ಬ ಹೆಸರಿತ್ತು. ಇವುಗಳಿಗೂ ಪ್ರಬಂಧಗಳಿಗೂ ಕ್ಲಿಷ್ಟ ಹಾಗೂ ಜಟಿಲವಾಗಿದ್ದ 
`` ದೇಶೀತಾಳಗಳನ್ನು ಪೂರ್ವದಲ್ಲಿ ಅನ್ವಯಿಸಲಾಗುತ್ತಿತ್ತು. ಈ ಕಾಲದಲ್ಲಿ ಇವುಗಳನ್ನು 
ಕಿತ್ತು ಧ್ರುವಾದಿ ಸಪ್ತತಾಳಗಳನ್ನೂ ರಗಣಮಠ್ಯ ಮತ್ತು ಧ್ಭುವರೂಪಕ ತಾಳಗಳನ್ನೂ 
ಮಾತ್ರ ಅಳವಡಿಸಲಾಯಿತು. ಸೂಳಾದಿಗಳನ್ನು ತಾಳಮಾಲಿಕಾ ಪ್ರಬ೦ಧಗಳೆ೦ದು ಕರೆಯ 
ಬಹುದು. ಒ೦ದು ಪಲ್ಲವಿ, ಬೇರೆ ಬೇರೆ ಸುಳಾದಿತಾಳಗಳಲ್ಲಿ ಪ್ರತಿಯೊ೦ದರಲ್ಲಿಯೂ 
ಒಂದೊಂದು ಚರಣ, ಕೊನೆಯಲ್ಲಿ ಜತಿ--ಹೀಗೆ ಇವುಗಳ ರಚನೆಯಿತ್ತು. ಕೆಲವು 
ಸೂಳಾದಿಗಳಲ್ಲಿ ಪಲ್ಲವಿಯು ಇರುತ್ತಿರಲಿಲ್ಲ. ಒ೦ದೇ ಲಯಪ್ರಮಾಣದಲ್ಲಿ ಮತ್ತು 
ಒಂದೇ ಅಕ್ಷರಕಾಲ ಪ್ರಮಾಣದಲ್ಲಿ ಎಲ್ಲ ಚರಣಗಳನ್ನೂ ಹಾಡಲಾಗುತ್ತಿತ್ತು." ಸೂಳಾದಿ 


೩೮೨ ಕರ್ಣಾಟಕಸ೦ಗೀತವಾಹಿನಿ 


ಗಳನ್ನು ಸಾಮಾನ್ಯ ವಾಗಿ`ಓ೦ದೊ೦ದೇ ರಾಗದಲ್ಲಿ ನಿರ್ಮಿಸುತ್ತಿದ್ದರು ; ಅಪರೂಪವಾಗಿ 
ರಾಗಮಾಲಿಕಾ ಸೂಳಾದಿಗಳೂ ಇರುತ್ತಿದ್ದವು. 


ಪ್ರಬಂಧ ಇ 

ಪ್ರಬಂಧ ಎಂದರೆ ಸಾಮಾನ್ಯಾರ್ಥದಲ್ಲಿ ಹಾಡು ಎಂದೇ ಆಗುತ್ತದೆ. ಆದರೆ ಸ್ವರ, 
ಬಿರುದ, ಪದ, ಪಾಟ, ತೇನಕ, ತಾಳ ಎ೦ಬ ಅಂಗಗಳನ್ನು . ವಿಶೇಷಾರ್ಥದಲ್ಲಿ ಒಳ 
ಗೊ೦ಡಿದ್ದ ಹಾಡುಗಳು, ಇವು. ಸೂಳಾದಿ(ಗೀತ)ಗಳು ಪ್ರಬಂಧಗಳ ಸಾಲಗಸೂಡ ಎ೦ಬ 
ಒ೦ದು ಒಳಭೇದ. ಕ್ರಿ. ಶ. ಸುಮಾರು ಹದಿನೆಂಟನೆಯ ಶತಮಾನದವರೆಗೂ ಈ ಪ್ರಬಂಧ 
ಗಳೇ ಕಚೇರಿಗಳಲ್ಲಿನ ಕಾಲದ ಬಹುಭಾಗವನ್ನು ಆಕ್ರಮಿಸುತ್ತಿದ್ದವು. ಇವುಗಳಲ್ಲಿ 
ಇಂತಹದೇ ರಾಗ, ತಾಳ, ಛ೦ದಸ್ಸು, ಭಾಷೆ ಮೊದಲಾದವುಗಳಲ್ಲಿ ರಚಿತವಾಗಬೇಕೆಂ೦ದಿದ್ದ, 
ಅಥವಾ ರಚಿತವಾಗುತ್ತಿದ್ದ ನಿರ್ಕುಕ್ತ ಪ್ರಬ೦ಧಗಳಿದ್ದವು; ಈ ನಿರ್ಬಂಧ ಇಲ್ಲದೆ ಆಯಾ 
ಧಾತು ಮಾತುಲಕ್ಷಣಗಳನ್ನು ಮಾತ್ರ ಉಳಿಸಿಕೊಂಡು ರಚಿತವಾಗುತ್ತಿದ್ದ ಅನಿರ್ಕುಕ್ತ 
ಪ್ರಬಂಧಗಳೂ ಇದ್ದವು. ಇವುಗಳಲ್ಲಿ ಅತಿಹ್ರಸ್ವವಾದ ದ್ವಿಪಥಕ, ದ್ವಿಪದೀ, ತ್ರಿಪದೀ, 
ಹರ್ಷವರ್ಧನ ಮುಂತಾದ ಪ್ರಬ೦ಧಗಳೂ ರಾಗಕದ೦ಬ, ಏಲೆ ಮೊದಲಾದ ದೀರ್ಥ 
ಪ್ರಬಂಧಗಳೂ ಇರುತ್ತಿದ್ದವು. ಒಂದೇ ರಾಗದಲ್ಲಿ, ಒಂದೇ ತಾಳದಲ್ಲಿ ರಚಿತವಾದ 
ಪ್ರಬಂಧಗಳು, ತಾಳವೇ ಇಲ್ಲದೆ ರಚಿತವಾದವುಗಳು, ತಾಳವಿದ್ದೂ ಮಧ್ಯದಲ್ಲಿ ಗಮಕಾ 
ಲಪ್ತಿಯನ್ನು, ಎ೦ದರೆ ಕಾವ್ಯವಾಚನದಂತಹ ತಾಳರಹಿತ, ಮಾತು ಸಹಿತವಾದ ಆಲಾಪನೆ 
ಯನ್ನು ಉಳ್ಳವುಗಳು, ಕೇವಲ ಛ೦ದೋವೃತ್ತಪ್ರಧಾನವಾಗಿ ತಾಳಾನ್ವಯವಿಲ್ಲದೆ ಹಾಡ 
ಬೇಕಾದಂತಹವುಗಳು, ಒ೦ದೇ ರಾಗದಲ್ಲಿ ಹಲವು ತಾಳಗಳಲ್ಲಿ ರಚಿತವಾದ ತಾಳಮಾಲಿಕೆ 
ಗಳು, ಹಲವು. ರಾಗಗಳಲ್ಲಿ ಒಂದೇ ತಾಳದಲ್ಲಿ ರಚಿತವಾದ ರಾಗಮಾಲಿಕೆಗಳು, ಹಲವು 
ರಾಗ, ಹಲವು ತಾಳ, ಹಲವು ವೃತ್ತಗಳಲ್ಲಿರುತ್ತಿದ್ದ ರಾಗತಾಳವೃತ್ತಮಾಲಿಕೆಗಳು ಇತ್ಯಾದಿ 
ವೈವಿಧ್ಯ ವೈಭವವು ಪ್ರಬಂಧಗಳಲ್ಲಿರುತ್ತಿತ್ತು. ಉದಾಹರಣೆಗೆ ರಾಗಕದ೦ಬ ಪ್ರಬಂಧದ 
ಆಮ್ರೇಡಿತವೆಂಬ ಪ್ರಭೇದದಲ್ಲಿ ಅರವತ್ತನಾಲ್ಕು ರಾಗಗಳು, ಅರವತ್ತುನಾಲ್ಕು ತಾಳಗಳು, 
ಅರವತ್ತುನಾಲ್ಕು ವೃತ್ತಗಳು ಇರುತ್ತಿದ್ದವು. 

ಹಿ೦ದಿನ ಕಾಲದ ಸಂಗೀತಕಚೇರಿಗಳಲ್ಲಿ ಪ್ರಾಚೀನಗೌರವಿತಗಳಾಗಿದ್ದ ಏಲಾದಿಶುದ್ಧ 
ಸೂಡಗಳೂ ಪ್ರಯುಕ್ತವಾಃಿತ್ತಿದ್ದವು ; ತ್ರಿಪದೀ, ಷಟ್ಟದೀಗಳ೦ತಹ ಸಾಹಿತ್ಯ ಪ್ರಕಾರ * 
ಗಳೂ ಇರುತ್ತಿದ್ದವು : ವಿರಕ್ತಿ ಬೋಧಕವಾದ, ಆಧ್ಯಾತ್ಮಪರವಾದ ಚರ್ಯಾದಂತಹ ಪ್ರಬಂಧ 
ಗಳಿದ್ದವು; ವಸಂತೋತ್ಸವ, ಹೋಳಿ ಇತ್ಯಾದಿ ಹಬ್ಬಹರಿದಿನಗಳಲ್ಲಿ ಹಾಡುವ ಚಚ್ಚರೀ 
ಯಂತಹ ಹಾಡುಗಳಿದ್ದವು ; ವಿವಾಹ, ವಿಜಯ, ಮುಂತಾದವುಗಳಲ್ಲಿ ಹಾಡುತ್ತಿದ್ದ ಧವಳ 
ದಂತಹ ಹಾಡುಗಳಿದ್ದವು ; ಜೈನ ಮೊದಲಾದ ಮತದವರು ವಿಶಿಷ್ಟ ಶುಭಸ೦ದರ್ಭಗಳಲ್ಲಿ 
ಹಾಡುತ್ತಿದ್ದ ಮಂಗಲ, ಮ೦ಗಲಾಚಾರ ಮುಂತಾದ ಪ್ರಬ೦ಧಗಳೂ ಇದ್ದವು. ಇದಲ್ಲದೆ 
ಓವೀ, ದ೦ತೀ, ಲೊಲ್ಲೀ, ಢೊಲ್ಲರೀ ಮುಂತಾದ ಶಬ್ದಗಳಿ೦ದ ಮುಗಿಯುತ್ತಿದ್ದ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೮೩ 


ಚರಣಗಳುಳ್ಳ ಆಯಾ ಹೆಸರಿನ ಜನಪದ ಗೀತೆಗಳೂ ಇರುತ್ತಿದ್ದವು. ಸ೦ಸ್ಕೃತ, ಕನ್ನಡ, 
ತೆಲುಗು, ತಮಿಳು, ಲಾಟ ಮೊದಲಾದ ಭಾಷೆಗಳ ರಚನೆಗಳೂ ಇವುಗಳ ಮಿಶ್ರದಿ೦ದಾದ 
ಮಾತುಗಳನ್ನುಳ್ಳ ಪ್ರಬ೦ಧಗಳೂ ಪ್ರಯುಕ್ತವಾಗುತ್ತಿದ್ದವು ಸ೦ಗ್ರಾಮಸ೦ದರ್ಭದಲ್ಲಿ 
ಶೌರ್ಯಪ್ರಚೋದನೆಯನ್ನು೦ಟುಮಾಡುವ ಅಂಕಚಾರಿಣೀ, ರಾಹಡೀ, ವೀರಶ್ರೀ ಮೊದ 
ಲಾದ ಪ್ರಬ೦ಧಗಳೂ ಯಶೋಭಾಜನರ ಕೀರ್ತಿಯನ್ನು ಸ್ತುತಿಸುವ ಕೀರ್ತಿಧವಳ ಮುಂತಾ 
ದವುಗಳೂ ಹಾಡಲ್ಪಡುತ್ತಿದ್ದವು. ಏಕಾ೦ಡವಾಗಿ ಹಾಡುವ೦ತಹ ಗದ್ಯದ೦ತಹ ಪ್ರಬಂಧ 
ಗಳು, ಅನೇಕ ನುಡಿಗಳಲ್ಲಿ ಹಾಡುವಂತಹ ಭ್ರಮರ, ಪ೦ಚತಾಲೇಶ್ವ್ಚರದ೦ತಹ ಕ್ಲಿಷ್ಟ 
ಪ್ರಬಂಧಗಳು ಆಗ ರೂಢಿಯಲ್ಲಿದ್ದವು. ಸಾಹಿತ್ಯ ಪ್ರಧಾನವಾದವುಗಳು, ವರ್ಣನಾ 
ಪ್ರಧಾನವಾದವುಗಳು, ಕಥಾ ಪ್ರಧಾನವಾದವುಗಳು--ಇ೦ತಹದೆಲ್ಲ ಹಾಡುಗಳನ್ನೂ 
ಕಚೇರಿಗಳಲ್ಲಿ ಹಾಡುತ್ತಿದ್ದರು. ವಾದ್ಯಗಳಲ್ಲಿ ಕೇಳಿಬರುವ ಪಾಟಾಕ್ಷರ ಪ್ರಧಾನಗಳಾದ 
ಕೈವಾಡ, ಪಾಟಕರಣ, ಪ೦ಚತಾಲೇಶ್ಚರಗಳ೦ತಹ ಅನೇಕ ಗೇಯಪ್ರಕಾರಗಳೂ ರೂಢಿ 
ಯಲ್ಲಿದ್ದವು. 

ಇಷ್ಟೇ ಅಲ್ಲದೆ ಸ೦ಗೀತಕ್ಕೇ ವಿಶೇಷಪ್ರಯೋಜ್ಯವಾದ ಭಾ೦ಡೀರವೆ೦ಬ ಪ್ರತ್ಯೇಕ ಭಾಷೆ 
ಯೊಂದನ್ನೂ ನಿರ್ಮಿಸಲಾಗಿತ್ತು; ಇದಕ್ಕೆ ಪ್ರತ್ಯೇಕವಾದ ವ್ಯಾಕರಣವೂ ನುಡಿಗಟ್ಟೂ 
ಏರ್ಪಟ್ಟಿದ್ದವು. ಭಾ೦ಡೀರವು ಸ೦ಸ್ಕೃತದ ಅಪಭ್ರ೦ಶ ಭಾಷೆಗಳಲ್ಲಿ ಒ೦ದು. ಇದರಲ್ಲಿ 
ತುಮ, ಕುಮ, ಅಯ, ಇಯ, ತಿಯ, ವೊಯಿ, ರೇ, ಅ೦ವ ಮೊದಲಾದ ಸ್ತೋಭಗಳಿರುತ್ತಿ 
ದ್ದವು. ಈ ಭಾಷೆಯ ರಚನೆಗಳು ಹನ್ನೆರಡನೆಯ ಶತಮಾನದಿಂದ ಹದಿನೆಂಟನೆಯ 
ಶತಮಾನದವರೆಗೂ ನಮ್ಮ ಸಂಗೀತದಲ್ಲಿ ದೊರೆಯುತ್ತವೆ. ಭೋಜಸೋಮೇಶ್ವರಾದಿ 
ಗಳು ಅನೇಕ ಹಾಡುಗಳನ್ನು ಇದರಲ್ಲಿ ಮಾಡಿದ್ದರು ; ಸೋಮೇಶ್ವರನ ಹಾಡುಗಳು 
'ಈಗಲೂ ಉಳಿದುಬಂದಿವೆ. ವಿಠಲಾಮಾತ್ಕ, ಲಕ್ಷ್ಮೀನಾರಾಯಣಕವಿ, ವ್ಯಾಸರಾಯ 
(ಶ್ರೀವರ್ಧನಾದಿ ಪ್ರಬ೦ಧಗಳು), ಪುರಂದರದಾಸ (ಅನಲೇಕರ, ಭಯಸಮಯದೇವ ಗೀತೆ 
ಗಳು), ವೆಂಕಟಮಖಿ, ಮುದ್ದುವೆ೦ಕಟಮಖಿ, ಪೈಡಾಲಗುರುಮೂರ್ತಿಶಾಸ್ತಿ ಮುಂತಾ 
ದವರ ಅನೇಕ ರೀತಿಯ ಹಾಡುಗಳು ಭಾಂಡೀರಭಾಷೆಯಲ್ಲಿ ಇಂದಿಗೂ ದೊರೆಯುತ್ತವೆ. 

ಹೀಗೆ, ೭೫ ಪ್ರಬಂಧಗಳೂ ಅವುಗಳ ನೂರಾರು ಅವಾಂತರಭೇದಗಳೂ ನಮ್ಮ 
ಸಂಗೀತದ ಲಕ್ಷ್ಯದಲ್ಲಿ.ಪ್ರಚಾರದಲ್ಲಿದ್ದವು. ಏಲೆಯೊ೦ದರಲ್ಲಿಯೇ ೩೫೬ ಪ್ರಭೇದಗಳು 
ರೂಢಿಸಿದ್ದವು ! ಧ್ರುವಾದಿ ಸಪ್ತಸಾಲಗಸೂಡಗಳಲ್ಲಿಯೂ ಒಟ್ಟು ನಲವತ್ತೈದು ಒಳಭೇದ 
ಗಳಿದ್ದವು. ಹಾಗೆ ನೋಡಿದರೆ ಪ್ರಬ೦ಧವೈವಿಧ್ಯದ ದೃಷ್ಟಿಯಿಂದ, ಇಂದಿನ ನಾವೇ 
ದರಿದ್ರರು ಎನ್ನಬೇಕಾಗುತ್ತದೆ. ಉದಾಹರಣೆಗೆ ಕೃತಿ ಎಂಬ ಒ೦ದೇ ಗೇಯ ಪ್ರಕಾರವು 
ಇಂದು ಸ೦ಗೀತಕಚೇರಿಯ ಕಾಲವನ್ನೂ ಗಾಯಕವಾದಕರನ್ನೂ ಶೋತೃಗಳನ್ನೂ 
ನಿರಂಕುಶವಾಗಿ ಆಳುತ್ತಿದೆ. ನಾವು ಅದಕ್ಕೆ ಗುಲಾಮರಾಗಿದ್ದೇವೆ, ಅಸಹಾಯಕರಾಗಿದ್ದೇವೆ. 

ಮೇಲ್ಕಂಡ ಪ್ರಬಂಧಗಳಲ್ಲಿ ಆಲಿಕ್ರಮವೆ೦ಬುದೊ೦ದು ಜಾತಿಯಿತ್ತು. ಇವುಗಳನ್ನು 
ಸಮುಚ್ಚಯದಲ್ಲಿ ಒ೦ದು.ನಿರ್ದಿಷ್ಟ ಅನುಕ್ರಮದಲ್ಲಿ ಶುದ್ಧಸೂಡ ಪ್ರಬಂಧಗಳ ನಡುವೆ 


೩೮೪ ಕರ್ಣಾಟಕಸ೦ಗೀತವಾಹಿನಿ 


ಹಾಡಿ. ನುಡಿಸುವ ಪರಿಪಾಟಿಯಿದ್ದಂತೆ ತೋರುತ್ತದೆ. ಮಹಾಪ್ರಬ೦ಧಗಳನ್ನು ಮೊದಲು. 
ಹಾಡಿನ ನಂತರ ಅಲ್ಪ. ಪ್ರಬ೦ಧಗಳನ್ನು ಕಚೇರಿಯಲ್ಲಿ ಹಾಡಬೇಕೆಂಬ ವಿಧಿಯಿತ್ತು. 
ಒಂದು ಕಚೇರಿಯನ್ನು ದೇವತಾಸ್ತುತಿ, ಪ್ರಭುಸ್ತುತಿ--ಇವುಗಳ ನಂತರ ರಾಗಾಲಾಪನೆ 
ಠಾಯ, ತಾನಗಳನ್ನು ಹಾಡಿ ಅದೇ ರಾಗದಲ್ಲಿ ಅಥವಾ ಬೇರೆ ರಾಗದಲ್ಲಿ ಪ್ರಬ೦ಧಗಳನ್ನು 
ಹಾಡಲಾಗುತ್ತಿತ್ತು. ಇವುಗಳಲ್ಲಿ ಸಾಲಗಸೂಡಗಳೂ ಸೇರಿರುತ್ತಿದ್ದವು. ಮಹಾಪ್ರಬಣಧ 
ಗಳನ್ನು ಹಾಡಿ ಕಚೇರಿಯಲ್ಲಿ ಒಂದೋ ಎರಡೋ ರಾಗಮಾಲಿಕೆಗಳನ್ನೂ ತಾಳಮಾಲಿಕೆ 
ಗಳನ್ನೂ ಸೇರಿಸುತ್ತಿದ್ದರೆ೦ದು ಊಹಿಸಬಹುದು ; ಹಾಗೆಯೇ ಕೈವಾಡ ಪ್ರಬ೦ಧವನ್ನೋ 
ಅಥವಾ ಪಾಟಾಕ್ಷರಸ್ತೋಮಗಳಿರುವ ಬೇರೆ ಯಾವುದಾದರೂ ಒಂದು ಪ್ರಬಂಧವನ್ನೋ 
ಹಾಡುತ್ತಿದ್ದಿರಬೇಕು. ಪ್ರಭುವನ್ನು ಕುರಿತ ಸ್ತುತಿಗಳೂ ಈ ಪ್ರಬಂಧಗಳಲ್ಲಿ ಸೇರಿ 
ಕೊಂಡಿರುತ್ತಿದ್ದುದು ಸ೦ಭಾವ್ಯವೇ ಆಗಿದೆ. ಕಚೇರಿಯ ಕಡೆಯಲ್ಲಿ ಅಲ್ಪ ಪ್ರಬಂಧಗಳು 
ಎಂದರೆ, ಈಗಿನ ಮಾತಿನಲ್ಲಿ ಹೇಳುವುದಾದರೆ “ಪುಡಿ'ಗಳು--ಇರುತ್ತಿದ್ದವು. ಕಚೇರಿ 
ಯನ್ನು ಮ೦ಗಳಾಶ೦ಸನದೊಡನೆ ಮುಗಿಸುತ್ತಿದ್ದರೆ೦ಬುದೂ ಸ೦ಭವನೀಯವೇ. 

ಹಿ೦ದಿನ ಕಾಲದ ಕರ್ಣಾಟಕಸ೦ಗೀತಕಚೇರಿಗಳಲ್ಲಿ ಪ್ರಶಸ್ತವೆ೦ದು ಭಾವಿಸಲಾಗಿದ್ದ 
ಮೂವತ್ತೆರಡು ರಾಗಗಳಲ್ಲಿ ಹಾಡುಗಳನ್ನು ಆರಿಸಿಕೊಳ್ಳಲಾಗುತ್ತಿತ್ತು. ಇವುಗಳಿಗೆ ಬತ್ತೀಸ 
ರಾಗಗಳೆಂದು ಹೆಸರು. ಇವು ಕಡೆಯಪಕ್ಷ ಹನ್ನೊ೦ದನೆಯ ಶತಮಾನದಿಂದ ಕನ್ನಡನಾಡಿ 
ನಲ್ಲಿ ಪ ಸಿದ್ಧವಾಗಿವೆ. ಬಸವಣ್ಣ, ಭೀಮಕವಿ, ಪುರಂದರದಾಸ, ನಿಜಗುಣ ಹೀಗೆ ಅದೆಷ್ಟೋ 
ಕನ್ನಡಕವಿಗಳು ಬತ್ತೀಸರಾಗಗಳನ್ನು ಉಲ್ಲೇಖಿಸುತ್ತಲೇ ಬಂದಿದ್ದಾರೆ. ಇವು ಸಂಖ್ಯೆಯಲ್ಲಿ 
ನಿರ್ದಿಷ್ಟವಾಗಿದ್ದವು, ಆದರೆ ಕಾಲಕಾಲಕ್ಕೆ ಜನರುಚಿಯು ವ್ಯತ್ಯಾಸವಾದಂತೆಲ್ಲ, ಕೆಲವು 
ಜನಪ್ರಿಯತೆಯನ್ನು ಕಳೆದುಕೊಂಡು, ಕೆಲವು ಗಳಿಸಿಕೊಂಡು ಬಂದವು. ಇವುಗಳಲ್ಲಿ ಹಾಡಿ, 
ನುಡಿಸುವುದು ಒ೦ದು ಸ೦ಪ್ರದಾಯವಾಗಿದ್ದ ಹಾಗೆ ಕಾಣುತ್ತದೆ. 

ಒಂದು ಸ್ವಾರಸ್ಯವೆಂದರೆ, ಇದು ಪ್ರಸಿದ್ಧವಾಗಿರುವ ಗೇಯಪ್ರ ಕಾರಗಳಲ್ಲಿ ಹಲವು 
ಮೊದಲಬಾರಿಗೆ ಮೂಡಿ. ಮೊಳೆತು ಬಲಿತಾಗ, ಆಯಾ ಯುಗದ ಶಾಸ್ತ್ರಕಾರರು ಅವು 
ಗಳನ್ನು ತಮ್ಮ ಕೃತಿಗಳಲ್ಲಿ ವರ್ಣಿಸದೆ ಬಿಟ್ಟದ್ದು. ಹೀಗೆ' ದಾಸರಪದ, ದೇವರ ನಾಮ, 
ನಾಮಾವಳಿ, ವೃತ್ತನಾಮ, ಉಗಾಭೋಗ, ಉದಯರಾಗ, ಗು೦ಡಕ್ರಿಯ ಮುಂತಾದ 
ಹಲವು ಪ್ರಕಾರಗಳು ಹದಿನೈದು ಹದಿನಾರನೆಯ ಶತಮಾನಗಳಲ್ಲಿ ವಿಸ್ತಾರವಾದ ಪ್ರಚಾರ 
ವನ್ನು ಪಡೆದಿದ್ದವು. ಆರೂ ಪ೦ಡರೀಕವಿಠಲ, ಪೋಲೂರಿಗೋವಿ೦ದರು ಇದನ್ನು 
ಉಲ್ಲೇಖಿಸಲಿಲ್ಲ ; ಲಕ್ಷ್ಮೀನಾರಾಯಣಕವಿಯೂ ಮೌನವಾಗಿದ್ದಾನೆ. ರಾಮಾಮಾತ್ಯನೂ 
ಇವುಗಳಲ್ಲಿ ರಚನೆ ಮಾಡಲಿಲ್ಲ. ಪದವೆ೦ಬ ಪ್ರಕಾರವು ಹದಿನೇಳನೆಯ ಶತಮಾನದಲ್ಲಿ 
ತಮಿಳುನಾಡಿನಲ್ಲಿ ಹುಟ್ಟಿ ಅತ್ಯ ೦ತ ಪ್ರಚಾರಕ್ಕೆ ಬಂದುದು ವಿಜಯರಾಘವನಾಯಕನ 
ಆಸ್ಥಾನದಲ್ಲಿ, ತ೦ಜಾವೂರಿನಲ್ಲಿ. ಇದೇ ಆಸ್ಥಾನದಲ್ಲಿ ತನ್ನ ಚತುರ್ದ೦ಡೀಪ್ರಕಾಶಿಕೆಯನ್ನು 
ರಚಿಸಿದ ವೆ೦ಕಟಮಖಿಯು ಇದರ ಸೊಲ್ಲೇ ಎತ್ತುವುದಿಲ್ಲ. ಮು೦ದಿನ ಶತಮಾನದಲ್ಲಿ 
ತಂಜಾವೂರು ತುಳಜನ ಆಸ್ಥಾನದಲ್ಲಿಯೇ ಕೃತಿ, ವರ್ಣಗಳನ್ನು ರಚಿಸಿದ್ದವರು ಇದ್ದಿರ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೮೫ 


ಬೇಕು ; ಶರಭೋಜಿಯ ಆಸ್ಥಾನದಲ್ಲ೦ತೂ ಇದ್ದೇ ಇದ್ದರು. ತುಳಜನೂ ಈ ವಿಷಯ 
ದಲ್ಲಿ ಮೌನ. ಈ ಕಾಲದ ಇತರ ಶಾಸ್ತ್ರಕರ್ತರೂ ಸುಮ್ಮನಿದ್ದಾರೆ. ಈ ವಿಚಿತ್ರ ಸನ್ನಿವೇಶ 
ವನ್ನು ಅನ್ಯತ್ರವೂ ಪ್ರಸ್ತಾಪಿಸಿದ್ದೇನೆ. 
ತೇ ಜೇ ತೇ 

ಇಂದಿನ ಕರ್ಣಾಟಕಸ೦ಗೀತಕಚೇರಿಗಳಲ್ಲಿ ಕೇಳಿಬರುತ್ತಿರುವ ಪ್ರಮುಖ ಗೇಯ 
ಪ್ರಕಾರಗಳು ಸ್ವರಜತಿ, ಜತಿಸ್ಟರ, ವರ್ಣ, ಕೃತಿ, ಪಲ್ಲವಿ, ಪದ, ತಿಲ್ಲಾನ, ಜಾವಳಿ, ದೇವರ 
ನಾಮ, ಉಗಾಭೋಗ, ಅಷ್ಟಪದಿ, ಶ್ಲೋಕ. ಸುಮಾರು ಅರ್ಧಶತಮಾನದ ಹಿಂದೆ 
ಜನಪ್ರಿಯವಾಗಿದ್ದ ತರ೦ಗವೆ೦ಬ ಹಾಡು ಈಗ ಅಪರೂಪವಾಗಿದೆ. ದರು ಎ೦ಬ ಹಾಡೂ 
ಈಗ ಅಪರೂಪವೇ. 

ಈ ಗೇಯರೀತಿಗಳನ್ನು ಸ್ಥೂಲವಾಗಿ ಪರಿಚಯಿಸಲು ಇಲ್ಲಿ ಯತ್ನಿಸಿದೆ. 


೧. ಸ್ವರಜತಿ 

ಹೆಸರೇ ಸೂಚಿಸುವಂತೆ ಇದು ಸ್ವರಗಳ ಜತಿಗಳಿ೦ದಾದ ರಚನೆ. ಜತಿಯೆ೦ದರೆ ವಿಶಿಷ್ಟ 
ಛಂದೋವಿನ್ಯಾಸವುಳ್ಳ ಬಂಧ ; ಸ್ವರಗಳನ್ನು ವಿವಿಧ ಅಕ್ಬರಕಾಲಪ್ರಮಾಣ, ವಿವಿಧ 
ಛ೦ದೋವಿನ್ಯಾಸ ಮುಂತಾದವುಗಳಲ್ಲಿ ಏರ್ಪಡಿಸಿ ಅವುಗಳನ್ನು ರಾಗತಾಳಗಳ ಚೌಕಟ್ಟಿ 
ನಲ್ಲಿ ಅಡಕಮಾಡುತ್ತದೆ, ಸ್ವರಜತಿ.. ಇದು ಮಧ್ಯಲಯದಲ್ಲಿ ನಿಬದ್ಧವಾದ ರಚನೆ. 
ಇದರಲ್ಲಿ ಪಲ್ಲವಿ, ಅನುಪಲ್ಲವಿ ಮತ್ತು ಚರಣಗಳೆ೦ಬ ಮೂರು ಖಂಡಗಳಿರುತ್ತವೆ. 
ಇದಕ್ಕೆ ಕೆಲವು ವೇಳೆ ಮಾತು ಇರುವುದಿಲ್ಲ. ಅನುಪಲ್ಲವಿಗ೦ತೂ ಸಾಹಿತ್ಯವು ಯಾವಾ 
ಗಲೂ ಇರದು. ಕಡೆಯ ಖಂಡದಲ್ಲಿ ಕೇವಲ ಸ್ವರರೂಪದಲ್ಲಿರುವ ಧಾತುವಿಗೆ ಸ್ವಲ್ಪವಾಗಿ 
ಪಾಟಾಕ್ಷರಗಳು, ಸ್ವಲ್ಪವಾಗಿ ಸ್ವರಗಳು ಇವುಗಳನ್ನು ಮಿಶ್ರಮಾಡಿಕೊ೦ಡು ತದಿಂಗಿಣ 
ತೊ೦ ಎಂಬ ಪಾಟಾಕ್ಟರಗಳೊಡನೆ ಮುಕ್ತಾಯಮಾಡಿ ಪಲ್ಲವಿಯನ್ನೆತ್ತಿಕೊಳ್ಳುವಂತೆ 
ಇರುತ್ತದೆ, ಈ ರಚನೆ. ಅನುಪಲ್ಲವಿಯ ನ೦ತರವೂ ಚರಣದ ನ೦ತರವೂ ಪಲ್ಲವಿಯ 
ಪುನರಾವರ್ತನೆಯಿರುತ್ತದೆ. ಪ್ರತಿಯೊಂದು ಚರಣದಲ್ಲಿಯೂ ಮೊದಲನೆಯ ಆವರ್ತ 
ವನ್ನು ಸ್ವರಸಹಿತ ಮಾತ್ರವಾಗಿ ಹಾಡಬೇಕು. ನ೦ತರ ಅದನ್ನೆಲ್ಲ ಸ್ವರಸಾಹಿತ್ಯಸಹಿತವಾಗಿ 
ಹಾಡಬೇಕು. ಇದಾದ ಮೇಲೆ ಚರಣದ ಮೊದಲನೆಯ, ಎರಡನೆಯ, ಮೂರನೆಯ ಮತ್ತು 
ನಾಲ್ಕನೆಯ ಇತ್ಯಾದಿ ಸ್ವರಸಾಹಿತ್ಯಗಳನ್ನು ಮೊದಲು ಕೇವಲ ಸ್ವರ, ಆಮೇಲೆ ಅದರ 
-ಸಾಹಿತ್ಯ ಎ೦ಬ ಕ್ರಮದಲ್ಲಿ ಹಾಡಬೇಕು. ಇವೆಲ್ಲವನ್ನೂ ಒಟ್ಟಿನಲ್ಲಿ ಚರಣವೆಂದು 
ಕರೆಯುವುದು ವಾಡಿಕೆ. ಇವುಗಳಲ್ಲಿ ಪ್ರತಿಯೊ೦ದನ್ನೂ ಹಾಡಿ ಮುಗಿಸಿದ ನಂತರ ಚರಣದ 
ಮೊದಲನೆಯ ಆವರ್ತದ ಸ್ವರಖಂಡದಲ್ಲಿ ನ್ಯಾಸಮಾಡಿ ನಿಲ್ಲಿಸುವ ರೂಢಿಯಿತ್ತು. ಹೀಗೆ 
ಇದು ವರ್ಣದ ಉತ್ತರಾರ್ಧಭಾಗವನ್ನು ಹೋಲುತ್ತದೆ. ಈಗ ಚರಣದ ಪ್ರತಿಯೊಂದು 
ಖಂಡದ ಗಾಯನದ ನಂತರವೂ ಪಲ್ಲವಿಯನ್ನು ಎತ್ತಿಕೊಳ್ಳುವುದು ಕಂಡುಬರುತ್ತದೆ. 
ಇವುಗಳಲ್ಲಿನ ಸಾಹಿತ್ಯವು ಸಾಮಾನ್ಯವಾಗಿ ಶೃಂಗಾರರಸಪೋಷಕವಾಗಿರುತ್ತದೆ. 


೨೫ 


೩೮೬ ಕರ್ಣಾಟಕಸ೦ಗೀತವಾಹಿನಿ 


ಇದಲ್ಲದೆ ದೇವತಾಸ್ತುತಿಪರವಾದ ಇನ್ನೊ೦ದು ಬಗೆಯ ಸ್ವರಜತಿಯೂ ಉಂಟು. 
ಇದರಲ್ಲಿ ಪಾಟಾಕ್ಷರಗಳ ಗೊ೦ಚಲುಗಳೂ ಸ್ವರಗು೦ಫಗಳೂ ಎಡೆಬಿಡದೆ ಸೇರಿಕೊ೦ಡಿರು' 
ತ್ತವೆ. ಪಾಟಾಕ್ಸರಗಳು 'ಕೊನೆಯ ಭಾಗದಲ್ಲಿರುತ್ತವೆ ; ಸ್ವರಸಾಹಿತ್ಯವೂ ಸೇರಿರುತ್ತದೆ. 
ಇನ್ನೊಂದು ಬಗೆಯ ಸ್ವರಜತಿಯಲ್ಲಿ ಆಯಾ ರಾಗ ಮೂರ್ಛನೆಯ ಆರೋಹದಲ್ಲಿರುವ 
ಎಲ್ಲ ಸ್ವರಗಳನ್ನು, ಇಲ್ಲವೇ ಕಡೆಯಪಕ್ಷ ಜೀವಸ್ವರಗಳನ್ನು ಆರಿಸಿಕೊಂಡು ಅವುಗಳಲ್ಲಿ 
ಒಂದೊಂದನ್ನೂ ಚರಣದ ಒಂದೊಂದು ಖಂಡಕ್ಕೆ ಗ್ರಹಸ್ಟರವಾಗಿಟ್ಟುಕೊ೦ಡು ಅಧ್ದರ 
ಸುತ್ತ ಒಂದೊಂದು ಅಥವಾ ಎರಡೆರಡು ಸ್ವರಸಾಹಿತ್ಯಗಳನ್ನು ರಚಿಸಿರುತ್ತದೆ. ಅವ 
ರೋಹಣದಲ್ಲಿಯೂ ಈ ಕ್ರಮವನ್ನು ಅನುಸರಿಸುವುದುಂಟು. 

ಸ್ವರಜತಿಗಳು ಹದಿನೆಂಟನೆಯ ಶತಮಾನದ ಪ್ರಥಮ ಅಥವಾ ದ್ವಿತೀಯ ಪಾದದಲ್ಲಿ 
ಆವಿರ್ಭವಿಸಿದ ಹಾಗೆ ಕಾಣುತ್ತದೆ. ಶ್ಯಾಮಾಶಾಸ್ತಿ ಗಳು ತೋಡಿ. ಭೈರವಿ ಮತ್ತು ಯದುಕುಲ 
ಕಾ೦ಭೋಜಿರಾಗಗಳಲ್ಲಿ ರಚಿಸಿರುವ ಮೂರು ಸ್ವರಜತಿಗಳು ಈ ಲಕ್ಷಣಗಳಲ್ಲಿ ಕೆಲವನ್ನು 
ಒಳಗೊಂಡಿವೆ ; ಆಯಾ ರಾಗದ ಸಮಗ್ರದರ್ಶನವನ್ನು ಕೊಡುವ ಮೇರುಕೃತಿಗಳಾಗಿವೆ. 
ಇವಲ್ಲದೆ ಆದಿಪ್ಪಯ್ಯ, ಸ್ವಾತಿತಿರುನಾಳ್‌ಮಹಾರಾಜ, ವಡಿವೇಲು, ಪೊನ್ನಯ್ಯ, ಚಿನ್ನಿಕೃಷ್ಣ 
ದಾಸ್‌, ವೀಣೆಶೇಷಣ್ಣ, ಮೈಸೂರು ಸದಾಶಿವರಾವ್‌, ವೀಣಾಪದ್ಮನಾಭಯ್ಯ ವೀಣಾಶಿವ 
ರಾಮಯ್ಯ ಮುಂತಾದವರ ನೂರಾರು ಸ್ವರಜತಿಗಳು ದೊರೆಯುತ್ತವೆ. ಸ್ವರಜತಿಗಳು 
ಸಾಮಾನ್ಯವಾಗಿ ಅಭ್ಯಾಸಗಾನದ ಪ್ರಬ೦ಧಗಳು. ಅವು ವರ್ಣದ ಅಭ್ಯಾಸಕ್ಕೆ ಪೂರ್ವ 
ಸಿದ್ಧತೆಯ ರೂಪದಲ್ಲಿವೆ. ಆದರೆ ಮೇಲೆ ಹೇಳಿದ ಶ್ಕಾಮಾಶಾಸ್ತ್ರಿರಚಿತ ಸ್ವರಜತಿಗಳು 
ಕಚೇರಿಯ ಪ್ರಾರಂಭದಲ್ಲಿ ಹಾಡಲು ಯೋಗ್ಯವಾಗಿವೆ; ಪಾಂಡಿತ್ಯಪೂರ್ಣವಾಗಿ, ಮನೋ 
ಹರವಾಗಿ, ರ೦ಜನಾಭರಿತವಾಗಿ ಇವೆ. ಇವುಗಳ ಹಾಡಿಕೆಯು ನಮ್ಮ ದುರ್ದೈವದಿಂದ 
ಈಗ ಅಪರೂಪವಾಗಿಬಿಟ್ಟಿದೆ. 


೨. ಜತಿಸ್ವರ 

ನೃತ್ತೋಪಯೋಗಿಯಾದ. ಈ ಗೇಯಪ್ರಬಂಧವು ಸ್ವರಜತಿಯನ್ನೇ ಹೋಲುವು 
ದಾದರೂ, ಜತಿಪ್ರಧಾನವಾದುದರಿಂದ, ಎಂದರೆ ಜತಿಗಳ ವಿನ್ಯಾಸವೇ ಮುಖ್ಯೋದ್ದೇಶ 
ವಾದುದರಿಂದ ಈ ಹೆಸರನ್ನು ಪಡೆದಿದೆ. ಇದರಲ್ಲಿ ಸಾಧಾರಣವಾಗಿ ಮಾತು ಇರುವುದಿಲ್ಲ; 
ಸ್ಪರ ಮತ್ತು ಜತಿ ಮಾತ್ರ ಇರುತ್ತವೆ--ಎಂದರೆ ಧಾತುವು ಮಾತ್ರ ಇರುತ್ತದೆ. ಇದರ 
ಮೂರನೆಯ ಸ್ವರಖಂಡದಲ್ಲಿ ಗ್ರಹಸ್ವರವು ಆಯಾ ರಾಗದ ಜೀವಸ್ವರವಾಗಿರುವುದು 
ವಾಡಿಕೆ. ಜತಿಗಳ ಛಂದಸ್ಸು ಮತ್ತು ಅಕ್ಷರಪ್ರಮಾಣವು ಅವುಗಳಿಗೆ ಅನ್ವಯಿಸಿದ ಸ್ವರಗಳ” 
ಛಂದಸ್ಸು ಮತ್ತು ದೈರ್ಫ್ಯಗಳಿಗೆ ಸಮಾನಾ೦ತರವಾಗಿರುತ್ತವೆ ; ಹೀಗೆ ಇದನ್ನು ಯಧಾಕ್ಷರ 
ಪ್ರಬ೦ಧವೆನ್ನಬಹುದು. ಜತಿಸ್ಟರಕ್ಕೆ ಸ್ವರಪಲ್ಲವಿಯೆ೦ಬ ಹೆಸರೂ ಇದೆ. 

ಸ್ವರಜತಿಯಂತೆಯೇ ಜತಿಸ್ಟರವೂ ಏಕರಾಗ-ಏಕತಾಳ ನಿವೇಶಿತವಾಗಿರುತ್ತದೆ. 
ಇದರಲ್ಲಿಯೂ ಪಲ್ಲವಿ, ಅನುಪಲ್ಲವಿ: ಚರಣ ಎ೦ಬ ಮೂರು ಖಂಡಗಳು ಇದ್ದು ಚರಣ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೮೭ 


ದಲ್ಲಿ ಎರಡು ಅಥವಾ ಹೆಚ್ಚು ಸ್ವರಖಂಡಗಳಿರುತ್ತವೆ : ಕೆಲವು ವೇಳೆ ಅನುಪಲ್ಲವಿಯು 
ಇಲ್ಲದೆಯೂ ಇರಬಹುದು. ಜತಿಸ್ಟರವೂ ಸ್ವರಜತಿಯಂತೆಯೇ ಮಧ್ಯಲಯದಲ್ಲಿ 
ಸಾಮಾನ್ಯವಾಗಿ ಚತುರಶ್ರಗತಿಯಲ್ಲಿರುತ್ತದೆ. ನೃತ್ತದಲ್ಲಿ ಪ್ರಯೋಗಿಸುವಾಗ ಪ್ರತಿ 
ಯೊಂದು ಸ್ವರಖಂಡವನ್ನೂ ಅನೇಕ ಬಾರಿ ಹಾಡಿ, ಪ್ರತಿಯೊ೦ದು ಬಾರಿಯೂ ಅದೇ 
ಸ್ವರಗಳನ್ನು ಬೇರೆ ಜತಿಗಳಲ್ಲಿ, ಬೇರೆ "ಗತಿ' (ನಡೆ)ಗಳಲ್ಲಿ ಏರ್ಪಡಿಸಿ, ಪ್ರತಿ ಒಂದಕ್ಕೂ 
ಪ್ರತ್ಯೇಕವಾದ ಪಾಂಡಿತ್ಯಪೂರ್ಣ ಅಡವುಜಾತಿಗಳನ್ನು ಅನ್ವಯಿಸುತ್ತಾರೆ. ಇದರಲ್ಲಿ 
ಸೌಂದರ್ಯಾ೦ಶವೂ ಪ್ರೌಢಿಮೆಯೂ ಆಯಾ ನಾಟ್ಯಗುರುವಿನ ಮತ್ತು ಅಥವಾ ನರ್ತಕನ 
ಸಾಮರ್ಥ್ಯದ ಕೌಶಲದ ಅಳತೆಯಾಗಿರುತ್ತದೆ. ಜತಿಸ್ಟರಗಳಲ್ಲಿ ಸಾಹಿತ್ಯಭಾಗವು ಅಪರೂಪ 
ವಾಗಿ ಇರುವುದೇನೋ ಉಂಟು. ಹೀಗಿರುವಾಗ ಅದು ಈ ಪ್ರಬ೦ಧರೀತಿಯ ಉದ್ದೇಶಕ್ಕೂ 
ಕ್ರಿಯೆಗೂ ಅಡಚಣೆಯಾಗುವ ಸ೦ಭವವೇ ಹೆಚ್ಚು. 

ಸ್ವರಗಳಿ೦ದಾದ ಜತಿಗಳ ಮೂಲಕ ಗೇಯತೆಯಲ್ಲಿನ ಸ೦ಸಕ್ತಿಯನ್ನೂ ಔಚಿತ್ಯವನ್ನೂ 
ಉಂಟುಮಾಡಿ ಗೇಯಭಾವವನ್ನು ಬೆಳೆಸುವುದು ಸ್ವರಜತಿಯ ಉದ್ದೇಶ. ಜತಿಸ್ಟರದಲ್ಲಾ 
ದರೆ ಸ್ವರಗಳಿ೦ದಾದ ಜತಿಗಳಲ್ಲಿ ಇಂಗಿತವಾಗಿರುವ ಛಂದಸ್ಸು. ಸ೦ಸಕ್ತಿ, ಸಂಭಾವ್ಯತೆ 
ಮೊದಲಾದವುಗಳನ್ನು ಅ೦ಗವಿಕ್ಷೇಪಾದಿಗಳಲ್ಲಿ--ಆ೦ಗಿಕ ಮತ್ತು ಸಾತ್ತ್ವಿಕ ಅಭಿನಯಗಳ 
ಮೂಲಕ--ಸಾಕ್ಷಾತ್ಕರಿಸಿಕೊಳ್ಳುವುದೇ ಮುಖ್ಯ ಉದ್ದೇಶ. ಆದುದರಿಂದ ಇಂದು ರೂಢಿ 
ಯಲ್ಲಿರುವ ಜತಿಸ್ವರಗಳು ಬಹುತೇಕ ನೃತ್ತಕ್ಕಾಗಿ ಅಳವಡಿಸಿಕೊ೦ಡ ಸ್ವರಜತಿಗಳೇ ಆಗಿವೆ. 
ಜತಿಸ್ವರವು ಭರತನಾಟ್ಯದಲ್ಲಿ ಪ್ರಾಚೀನಪ್ರಸಿದ್ಧವಾಗಿದ್ದ ಪುಷ್ಪಾ೦ಜಲಿ ಕ್ರಮದ ಒಂದು 
ಭಾಗವಾಗಿದ್ದು ನಂತರ ಸ್ವತಂತ್ರವೂ ಬಿಡಿಯೂ ಆದ ರಚನೆಯ ಸ್ಥಾನಮಾನಗಳನ್ನು 
ಪಡೆದಿರಬಹುದೆ೦ಬುದನ್ನು ಬೇರೆಡೆಯಲ್ಲಿ ತೋರಿಸಲು ಯತ್ನಿಸಿದ್ದೇನೆ. ಚಿನ್ನಯ್ಯ, 
'ಪೊನ್ನಯ್ಯ, ವಡಿವೇಲು ಮತ್ತು ಶಿವಾನ೦ದ೦ ಎಂಬ ತ೦ಜಾವೂರು ಸೋದರಚತುಷ್ಟ 
ಯರು ಶ್ರೀಮುದ್ದುಸ್ಟಾಮಿದೀಕ್ಷಿತರ ಅ೦ತೇವಾಸಿಗಳಾಗಿದ್ದು ಭರತನಾಟ್ಕಕಚೇರಿಪದ್ದತಿ 
ಯನ್ನೂ ಅದರಲ್ಲಿ ಪ್ರಯುಕ್ತವಾಗುವ ಪ್ರಬ೦ಧಗಳನ್ನೂ ವ್ಯವಸ್ಥೆ ಮಾಡಿದರು. ಇಂತಹ 
ಪ್ರಬಂಧಗಳಲ್ಲಿ ಜತಿಸ್ತರವೂ ಒಂದು. 

| ೩. ವರ್ಣ 

ವರ್ಣವೆಂದರೆ ಅಕ್ಷರರೂಪವಾದ ಭಾಷಾಮೂಲದ್ರವ್ಯವೆ೦ದೂ, ಗಾನಕ್ರಿಯೆಯೆ೦ದೂ 
ಸ೦ಗೀತಶಾಸ್ತ್ರದಲ್ಲಿ ಅರ್ಥಗಳಿವೆ. ವರ್ಣ, ವರ್ಣಸ್ವರ ಎ೦ಬ ಪ್ರಾಚೀನಗೇಯ ಪ್ರಬಂಧ 
ಗಳೂ ಇದ್ದವು. ಇವಕ್ಕೂ ಈಗ ವರ್ಣವೆಂಬ ಹೆಸರಿನಲ್ಲಿ ಪ್ರಚುರ ಪ್ರಸಿದ್ದಿಯನ್ನು 
ಪಡೆದಿರುವ ಗೇಯಪ್ರಬಂಧಕ್ಕೂ ಯಾವ ಸಂಬಂಧವೂ ಇಲ್ಲ. 

ಆಧುನಿಕ ವರ್ಣವನ್ನು ಮೊದಲು ರಚಿಸಿದ ವಾಗ್ಗೇಯಕಾರನು ಯಾರು ? ತಂಜಾ 
ವೂರಿನ ಪ್ರಭು ವಿಜಯರಾಘವನಾಯಕನ ಆಸ್ಥಾನದಲ್ಲಿ ಕವಿವಾಗ್ಗೇಯಕಾರನಾಗಿ 
ಶೋಭಿಸಿದ ಲಿಂಗನಮಖಿ ತಿರುಕಾಮಯ್ಯನು ಕ್ರಿ. ಶ. ಹದಿನೇಳನೆಯ ಶತಮಾನದ ಮಧ್ಯ 
ಭಾಗದ ಸುಮಾರಿನಲ್ಲಿ ತಾನು ವರ್ಣವೆಂಬ ಹೊಸ ರೀತಿಯ ಗೇಯಪ್ರಕಾರವನ್ನು 


೩೮೮ ಕರ್ಣಾಟಕಸ೦ಗೀತವಾಹಿನಿ 


ರಚಿಸಿದ್ದಾಗಿ ತನ್ನ ಸತ್ಯಭಾಮಾಸಾ೦ತ್ರನಮು ಎಂಬ ಕೃತಿಯಲ್ಲಿ ಹೇಳಿಕೊಂಡಿದ್ದಾನೆ, 
ಕರ್ಣಾಟಕಸ೦ಗೀತದ ಇತಿಹಾಸದಲ್ಲಿ ವರ್ಣದ ಪ್ರಥಮೋಲ್ಲೇಖವು ಬಹುಶಃ ಇದೇ. 
ಹದಿನೆಂಟನೆಯ ಶತಮಾನದ ಮೊದಲಿನಲ್ಲಿಯೇ, ಎಂದರೆ ಸ೦ಗೀತತ್ರಿಮೂರ್ತಿಗಳ 
ಉದಯಕ್ಕಿಂತ ಸ್ವಲ್ಪ, ಮುಂಚೆಯೇ ವೀಣಾಪೆರುಮಾಳಯ್ಯ, ಪಚ್ಚಿಮಿರಿಯಂ ಆದಿಪ್ಪಯ್ಯ, . 
ರಾಮಸ್ಟಾಮಿದೀಕ್ಷಿತ, ಪಲ್ಲವಿಗೋಪಾಲಯ್ಯ, ಲಕ್ಷ್ಮೀಕಾಂತ ಮಹಾರಾಜ, ಕಾವೇರಿ 
ಪಟ್ಟಣದ ಗೋವಿಂದಸ್ವಾಮಯ್ಯ ಮತ್ತು ಕೂವನಸಾಮಯ್ಯ, ಸೊಂಟಿವೆಂಕಟಸುಬ್ಬಸಿಕ್ಕು 
ಮತ್ತು ಸೊಂಟಿವೆಂಕಟರಮಣಯ್ಯ ಮುಂತಾದವರು ವರ್ಣಗಳನ್ನು ರಚಿಸಿದ್ದಾರೆ. 
(ಸೊಂಟಿ ಎಂಬುದು ಇವರ ಮನೆತನದ ಹೆಸರು. ಶುಂಠಿ ಎಂದೂ ಕರೆಯುವುದುಂಟು). 
ಆದುದರಿಂದ ಇದಕ್ಕೂ ಸುಮಾರು ಐವತ್ತು ವರ್ಷಗಳಷ್ಟು ಹಿಂದೆ ತಂಜಾವೂರಿನಲ್ಲಿ, 
ಎಂದರೆ ತುಳಜ, ಪ್ರತಾಪಸಿಂಹ, ಶರಭೋಜಿಗಳ ಆಸ್ಥಾನಗಳಲ್ಲಿ, ವರ್ಣಗಳು ರೂಢಿಸಿರ 
ಬೇಕು. ತಂಜಾವೂರು ಸೋದರಚತುಷ್ಟಯರು ನೃತ್ತೋಪಯೋಗಿಯಾದ ವರ್ಣಗಳನ್ನು 
ರಚಿಸಿ ಅವುಗಳ ಬೆಳವಣಿಗೆಯಲ್ಲಿ ಮುಖ್ಯಪಾತ್ರವನ್ನು ವಹಿಸಿದ್ದರು. ಸ್ವತಃ ಮುದ್ದುಸ್ವಾಮಿ 
ದೀಕ್ಸಿತರೇ ಹಾಗೂ ಶ್ಯಾಮಶಾಸ್ತಿಗಳೇ ರಚಿಸಿದ ವರ್ಣಗಳು ದೊರೆಯುತ್ತವೆ. ನಂತರ 
ಇವರುಗಳ ಹಾಗೂ ತ್ಯಾಗರಾಜರ ಶಿಷ್ಯಪ್ರಶಿಷ್ಯ್ಠ ಪರಂಪರೆಯವರು ವರ್ಣಗಳನ್ನು ಹೇರಳ 
ವಾಗಿ ನಿರ್ಮಿಸಿದ್ದಾರೆ. 

ವರ್ಣಗಳಲ್ಲಿ ತಾನವರ್ಣ ಮತ್ತು ಚೌಕವರ್ಣವೆ೦ದು ಎರಡು ವಿಧ. ತಾನವರ್ಣವು 
ಸಾಮಾನ್ಯವಾಗಿ ಆದಿತಾಳದಲ್ಲಿಯೂ ಅಪರೂಪವಾಗಿ ಇತರ ಸುಳಾದಿ ತಾಳಗಳಲ್ಲಿಯೂ 
ಮಧ್ಯಲಯದಲ್ಲಿ ನಿಬದ್ಧವಾಗಿದ್ದು ಪ್ರಭು, ಆಶ್ರಯದಾತ ಅಥವಾ ಇಷ್ಟದೇವತೆಯ ಸ್ತುತಿ 
ಅಥವಾ ಪ್ರಾರ್ಥನೆಯನ್ನು ಒಳಗೊಂಡಿರುತ್ತದೆ. ತಾನವರ್ಣವು ರಾಗಮಾಲಿಕೆಯಲ್ಲಿರು 
ವುದೂ ಉಂಟು. ಪದವರ್ಣ ಅಥವಾ ಚೌಕವರ್ಣವು ವಿಳಂಬಲಯದಲ್ಲಿ, ಖಂಡಜಾತಿ 
ಅಟ್ಟಿತಾಳದಲ್ಲಿ ಸಾಮಾನ್ಯವಾಗಿಯೂ ಇತರ ಸುಳಾದಿತಾಳಗಳಲ್ಲಿ ಅಪರೂಪವಾಗಿಯೂ 
ನಿಬದ್ಧವಾಗಿರುತ್ತದೆ. ಸ್ವರಗಳು (ಪಾ ಚೀನ ಸಂಗೀತದ) ತಾನಗಳ ರೂಪದಲ್ಲಿ ಏರ್ಪಡುವು 
ದರಿಂದ ತಾನವರ್ಣವೆ೦ಬ ಹೆಸರು ಬಂದಿದೆಯೆಂದು ತೋರುತ್ತದೆ. ಇದರಲ್ಲಿ ಮಾತು 
ಭಾಗವು ಅಲ್ಪವಾಗಿದ್ದು ಸಾಮಾನ್ಯವಾಗಿ ಗೌಣವಾಗಿರುತ್ತದೆ. ಪದ ಎ೦ಬ (ಮುಂದೆ 
ವರ್ಣಿಸಲಾಗುವ) ಗೇಯಪ್ಪಕಾರದಂತೆ ಚೌಕ (ವಿಳಂಬ) ನಡೆಯನ್ನೂ ಶೃಂಗಾರರಸ 
ವಿನಿಯೋಗವನ್ನೂ ಹೊಂದಿರುವುದರಿಂದ ಪದವರ್ಣವು ತನ್ನ ಹೆಸರನ್ನು ಪಡೆದುಕೊಂಡಿ 
ರುವಂತೆ ಕಾಣುತ್ತದೆ. ತನ್ನ ದೇಹದಲ್ಲಿ ಜತಿಗಳನ್ನೂ ಅಳವಡಿಸಿಕೊಂಡಿರುವ ಪದವರ್ಣಕ್ಕೆ 
ಪದಜತಿವರ್ಣ ಎಂದು ಹೆಸರು. ತಾನವರ್ಣದ ಎತ್ತುಗಡೆ ಸ್ವರಗಳಿಗೆ ಮಾತು ಇರುವುದು 
ಅಪರೂಪವಾದರೆ ಪದವರ್ಣಗಳ ಎತ್ತುಗಡೆ ಸ್ವರಗಳಿಗೆ ಮಾತು ಇಲ್ಲದಿರುವುದು ಅಪ 
ರೂಪ. ವರ್ಣಗಳ ಭಾಷೆಯ ಸಾರ್ವತ್ರಿಕವಾಗಿ ತೆಲುಗು. ಉಳಿದೆಲ್ಲ ತಮ್ಮ ರಚನೆಗಳನ್ನು 
ಸಂಸ್ಕೃತದಲ್ಲಿ ನಿರ್ಮಿಸಿದ ಮುದ್ದುಸ್ಟಾಮಿದೀಕ್ಷಿತರು ಸಹ ತಮ್ಮ ವರ್ಣವನ್ನು ತೆಲುಗಿನಲ್ಲಿ 
ಮಾಡಿದ್ದಾರೆ. ತೆಲುಗು ಭಾಷೆಯಲ್ಲಿ ಗೇಯತೆಗೆ ಬೇಕಾದ ಶ್ರವಣರಮ್ಯತೆಯಿರುವುದು 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೮೯ 


ಇದಕ್ಕೆ ಒಂದು ಕಾರಣವಾದರೆ ಸಂಪ್ರದಾಯ ಶರಣತೆಯ ಪ್ರಾಬಲ್ಯ. ಪ್ರಯೋಗ 
ಶೀಲತೆಯ ದಾರಿದ್ವ್ಯಗಳೂ ಇತರ ಕಾರಣಗಳೆನ್ನಬಹುದು. ಸುಮಾರು ಒಂದು ಶತಮಾನದ 
ಹಿ೦ದೆ ಮುಖಾರಿ ರಾಗ ಮತ್ತು ಆದಿತಾಳಗಳಲ್ಲಿ ರಚಿತವಾಗಿದ್ದು ವಿಪ್ರಲ೦ಭಶೃ೦ಗಾರದ 
ವಸ್ತುವನ್ನು ಹೊ೦ದಿರುವ ಒ೦ದು ಅಪರೂಪವಾದ ಪದವರ್ಣವು ಕನ್ನಡದಲ್ಲಿ ದೊರೆಯು 
ತ್ತದೆ. ಕಳೆದ ಐವತ್ತು ವರ್ಷಗಳಲ್ಲಿ ತಮಿಳುಭಾಷೆಯಲ್ಲಿಯೂ ವರ್ಣಗಳು ರಚಿತವಾಗಿವೆ; 
ಇತರ ದ್ರಾವಿಡ ಭಾಷೆಗಳಲ್ಲಿ ವರ್ಣಗಳಿರುವುದು ಅತ್ಯ೦ತ ಅಪರೂಪ. 


ರಚನೆ 

ವರ್ಣದಲ್ಲಿ ಪೂರ್ವಾ೦ಗ ಮತ್ತು ಉತ್ತರಾ೦ಗವೆ೦ಬ ಎರಡು ಭಾಗಗಳಿರುತ್ತವೆ. 
ಅದರ ಅಂಗವಿಂಗಡನೆಗೆ ತಾಳಾವರ್ತವು ಸಾಮಾನ್ಯವಾಗಿ ಆಧಾರದ್ರವ್ಯ. ಮೊದಲು 
ಎರಡು ಆವರ್ತಗಳ, ಅಪರೂಪವಾಗಿ ನಾಲ್ಕು ಆವರ್ತಗಳ ಪಲ್ಲವಿಯಿರುತ್ತದೆ. ಇದರ 
ನ೦ತರ ಅನುಪಲ್ಲವಿಯಲ್ಲಿ ಎರಡು ಆವರ್ತಗಳಿರುತ್ತವೆ. ಈ ಭಾಗದಲ್ಲಿ ಸಾಮಾನ್ಯವಾಗಿ 
ವಾಗ್ಗೇಯಕಾರನ ಅಥವಾ ಸ್ತುತ್ಯನ ಅಂಕಿತವಿರುತ್ತದೆ. ಅನುಪಲ್ಲವಿಯಾದ ಮೇಲೆ 
ಸ್ವರಗಳ ವಿವಿಧ ಜತಿಗಳಿ೦ಧ ಏರ್ಪಟ್ಟ 'ಚಿಟ್ಟಸ್ವರ'ವಿರುತ್ತದೆ. ಚಿಟ್ಟ ಎಂದರೆ ಪುಟ್ಟದು 
ಎಂದರ್ಥ. ಇದು ಬಹುತೇಕ ಎರಡು ಆಷರ್ತಗಳ ಪ್ರಮಾಣದ್ದಾಗಿರುತ್ತದೆ. ಇದಿಷ್ಟೂ 
ಸೇರಿ ಪೂರ್ವಾ೦ಗವೆನಿಸುತ್ತದೆ. ಇವುಗಳನ್ನು-ಇದೇ ಕ್ರಮದಲ್ಲಿ, ಎ೦ದರೆ ಪಲ್ಲವಿಯಾದ 
ಮೇಲೆ ಅನುಪಲ್ಲವಿ, ಆಮೇಲೆ ಚಿಟ್ಟಸ್ಟರ--ಇವುಗಳನ್ನು ಹಾಡಿ ಪಲ್ಲವಿಯ ಮೊದಲನೆಯ 
ಆವರ್ತವನ್ನು ಎತ್ತಿಕೊಂಡು ಅದರಲ್ಲಿ ಉಚಿತವಾದ ಸ್ವರಸ್ಥಾವದಲ್ಲಿ. ಆವರ್ತದ 
ಉತ್ತರಾರ್ಧದ ಮೊದಲಿನಲ್ಲಿ, ನ್ಯಾಸ ಮಾಡಬೇಕು. ಇದು ಪೂರ್ವಾ೦ಗದ ಗಾನಕ್ರಮ. 
ಪ್ರೌಢಿಮೆಯ ಪ್ರದರ್ಶನಕ್ಕೆ೦ದೋ, ಶಾರೀರಕ್ಕೆ ಕಾವು ಕೊಡಲೆ೦ದೋ, ಕಚೇರಿಗೆ ಹುರು 
ಪಿನ, ಚಟುವಟಿಕೆಯ ವಾತಾವರಣವನ್ನು ಊಡಿಸಲೆ೦ದೋ ಇದನ್ನು ಎರಡನೆಯ ಕಾಲ 
ದಲ್ಲಿ, ಎಂದರೆ ಎರಡರಷ್ಟು ವೇಗವಾಗಿ, ನಂತರ ಮೂರನೆಯ ಕಾಲದಲ್ಲಿ ಎಂದರೆ 
ನಾಲ್ಕರಷ್ಟು ವೇಗವಾಗಿ ಹಾಡಿ, ಪಲ್ಲವಿಯ ಪ್ರಥಮಾವರ್ತದಲ್ಲಿ ಪ್ರಥಮಕಾಲಕ್ಕೆ ಮರಳಿ 
ಬಂದು ನಿಲುಗಡೆ ಮಾಡುವುದೂ ಉಂಟು. ಇನ್ನೂ ಹೆಚ್ಚಿನ ಪಾಂಡಿತ್ಯಪ್ರದರ್ಶನ 
ಮಾಡಲೆಳಸುವವರು ವರ್ಣದ ಪೂವಾ೦ಗವನ್ನು ಬೇರೆಬೇರೆ 'ನಡೆ'ಗಳಲ್ಲಿ “ಮುಖ್ಯವಾಗಿ 
'ತ್ರಿಶ್ರನಡೆಯಲ್ಲಿ--ವಿನ್ಯಾಸ ಮಾಡುವುದೂ ಉಂಟು. 

ಉತ್ತರಾಂಗವು ಚರಣ ಅಥವಾ 'ಎತ್ತುಗಡೆ'ಯಿ೦ದ ಪ್ರಾರಂಭವಾಗುತ್ತದೆ. ಇದರ 
ನಂತರ ಮೂರರಿಂದ ಐದರವರೆಗೆ ಚರಣಸ್ವರ ಅಥವಾ ಎತ್ತುಗಡೆ ಸ್ವರಗಳಿರುತ್ತವೆ. ಇವು 
ಗಳ ಪೈಕಿ ಮೊದಲನೆಯದರಲ್ಲಿ ದೀರ್ಥಸ್ವರಗಳಿರುವ ಒಂದು ತಾಳಾವರ್ತದ ಪ್ರಮಾ 
ಣವೂ ಎರಡನೆಯದರಲ್ಲಿ ಎರಡು ಆವರ್ತಗಳ ದೈರ್ಫ್ಯವೂ ಇರುತ್ತದೆ. ಉಳಿದವುಗಳಲ್ಲಿ 
ಪ್ರಮಾಣವು ಹೀಗೆಯೇ ಸಮಸಂಖ್ಯೆಯಲ್ಲಿ ಉತ್ತರೋತ್ತರವಾಗಿ ಹೆಚ್ಚಾಗಬಹುದು ; 
ಎರಡೇ ಆವರ್ತಗಳಷ್ಟೂ ಇರಬಹುದು. ಮೂರು ಆವರ್ತಗಳ ವಿಸ್ತಾರವು ಎತ್ತುಗಡೆ ಸ್ವರ 


೩೯೦ ಕರ್ಣಾಟಕಸ೦ಗೀತವಾಹಿನಿ 


ದಲ್ಲಿರುವುದು ಅಪರೂಪ. ಎತ್ತುಗಡೆಸ್ಟರಗಳಲ್ಲಿ ಒ೦ದೊ೦ದನ್ನೂ ಉತ್ತರೋತ್ತರ ಕ್ರಮ, 
ದಿಂದ ಹಾಡಿ ಎತ್ತುಗಡೆಯನ್ನು ಎತ್ತಿಕೊಳ್ಳಬೇಕು ; ಅದರ ಒಂದು ಸೂಕ್ತವಾದ ಸ್ವರಸ್ಥಾನ 
ದಲ್ಲಿ ಆವರ್ತದ ಉತ್ತರಾರ್ಧದಲ್ಲಿ ವಿರಮಿಸಬೇಕು ; ಈ ಅವರ್ತವು ಮುಗಿದಮೇಲೆ 
ಮುಂದಿನ ಎತ್ತುಗಡೆ ಸ್ವರವನ್ನು ಎತ್ತಿಕೊಳ್ಳಲಾಗುತ್ತದೆ. ಕಡೆಯ ಎತ್ತುಗಡೆಯ ಸ್ವರವು 
ಮುಗಿದ ಮೇಲೂ ಚರಣವನ್ನೇ ಪುನಃ ಹಾಡಿ ಅದರಲ್ಲಿಯೇ ಉತ್ತರಾ೦ಗವನ್ನೂ ಇಡೀ 
ವರ್ಣವನ್ನೂ ಮುಕ್ತಾಯ ಮಾಡಬೇಕು. ಹೀಗೆ ಪೂರ್ವಾಂಗದಲ್ಲಿ ಪಲ್ಲವಿಯ 
ಉತ್ತರಾ೦ಗದಲ್ಲಿ ಚರಣವೂ ಪುನರಾವರ್ತನೆಯನ್ನು ಪಡೆಯುತ್ತದೆ. ಆದುದರಿ೦ದ ಅದಕ್ಕೆ 
ಉಪಪಲ್ಲವಿ, ಎತ್ತುಗಡೆ ಪಲ್ಲವಿ, ಚಿಟ್ಟಪಲ್ಲವಿ, ಎಂಬ ಪರ್ಕಾಯನಾಮಗಳು೦ಟು. 
ಉತ್ತರಾಂಗದ ಪ್ರತಿಯೊಂದು ಚರಣಸ್ವರವನ್ನು ಚರಣಸಮೇತವಾಗಿ ಮೂರು ಕಾಲ 
ಗಳಲ್ಲಿ ಹಾಡುವುದು ಕೆಲವು ವರ್ಷಗಳವರೆಗೂ ರೂಢಿಯಲ್ಲಿತ್ತು. ಈಗ ಅದರ ಬದಲು 
ಉತ್ತರಾ೦ಗವನ್ನು ಪೂರ್ವಾಂಗಕ್ಕಿಂತ ವೇಗವಾದ ಲಯದಲ್ಲಿ ಒಂದೇ ಕಾಲದಲ್ಲಿ ಹಾಡು 
ವುದೇ ಹೆಚ್ಚಾಗಿ ಕ೦ಡುಬರುತ್ತದೆ. ಕರ್ಣಾಟಕ ಸ೦ಗೀತದಲ್ಲಿ ಪಲ್ಲವಿಯಲ್ಲದೆ ಬೇರೆ 
ಗೀತಖ೦ಡವು ಪುನರಾವರ್ತನೆಗೊ೦ಡು ಅದರಲ್ಲಿಯೇ ಹಾಡು ಮುಗಿಯುವುದು ಬಹುಶಃ 
ಇದೊಂದೇ ಗೇಯಪ್ರಕಾರದಲ್ಲಿ, ಎಂದು ಕಾಣುತ್ತದೆ. ತ್ಯಾಗರಾಜರ ಪಂಚರತ್ನ ಕೃತಿ 
ಯಾದ ಸಾಧಿಂಚೆನೆ ಎಂಬುದರಲ್ಲಿ ಚರಣಗಳೂ, ಕೃತಿಯೂ ಪಲ್ಲವಿಯಲ್ಲಿ ಅಲ್ಲದೆ 
ಅನುಪಲ್ಲವಿಯಲ್ಲಿ ಮುಕ್ತಾಯವಾಗುವುದು ಇಂತಹದೇ ಇನ್ನೊ೦ದು ಅಪವಾದ. 
ಸುಮಾರು ೫೦-೧೦೦ ವರ್ಷಗಳ ಹಿಂದೆ ಚೌಕವರ್ಣವನ್ನು 'ಹಾಡುವ ಪದ್ಧತಿಯು 
ಬೇರೆಯಾಗಿಯೇ ಇತ್ತು. ಮೊದಲು ಪೂರ್ವಾ೦ಗವನ್ನು ಸಾಂಪ್ರದಾಯಿಕ ರೀತಿಯಲ್ಲೇ 
ಹಾಡಲಾಗುತ್ತಿತ್ತು. ಎ೦ದರೆ ಪಲ್ಲವಿ, ಅನುಪಲ್ಲವಿ, ಮುಕ್ತಾಯಿಸ್ಟರ(ಚಿಟ್ಟಸ್ಟರ)ಗಳನ್ನು 
ಇದೇ ಅನುಕ್ರಮದಲ್ಲಿ ಹಾಡಿ ಪಲ್ಲವಿಯನ್ನು ಎತ್ತಿಕೊಂಡು: ಅದರ ಮೊದಲನೆಯ 
ಆವರ್ತದಲ್ಲಿರುವ ಸೂಕ್ತಸ್ಟರಸ್ಥಾನದಲ್ಲಿ ನ್ಯಾಸಮಾಡಿ ಆವರ್ತವನ್ನು ಮುಗಿಸಲಾಗು 
ತ್ತಿತ್ತು. ಚೌಕವರ್ಣದ ಚರಣದಲ್ಲಿ ಸಾಮಾನ್ಯವಾಗಿ ನಾಲ್ಕು ಎತ್ತುಗಡೆ ಸ್ವರಗಳಿವೆ. 
ಇವುಗಳಲ್ಲಿ ಮಾತುವಿರುವುದೂ ಉಂಟು, ಇಲ್ಲದಿರುವುದೂ ಉಂಟು. ಈ ಎತ್ತುಗಡೆ 
ಸ್ವರಗಳಲ್ಲಿ ಮೊದಲನೆಯದು ದೀರ್ಥಕಾರುವೆ (ದೀರ್ಥಕಾಲ ಪ್ರಮಾಣ) ಇರುವ ಕೆಲವೇ 
ಸ್ವರಗಳಿಂದ, ಒಂದೇ ಆವರ್ತಪ್ರಮಾಣದಲ್ಲಿ ರಚಿತವಾಗಿರುತ್ತದೆ. ಎರಡು, ಮೂರು 
ಮತ್ತು ನಾಲ್ಕನೆಯ ಎತ್ತುಗಡೆ ಸ್ವರಗಳಿಗೆ ಎರಡು ಅಥವಾ ಉತ್ತರೋತ್ತರವಾಗಿ ಹೆಚ್ಚು 
ಆವರ್ತಪ್ರಮಾಣವಿರುತ್ತದೆ. ಹಿ೦ದಿನ ಕಾಲದಲ್ಲಿ ಚೌಕವರ್ಣದ ಉತ್ತರಾ೦ಗವನ್ನು ಹಾಡು 
ವಾಗ ಮೊದಲನೆಯ ಎತ್ತುಗಡೆ ಸ್ವರವನ್ನು ವಿಳ೦ಬಲಯದಲ್ಲಿ ಹಾಡಲಾಗುತ್ತಿತ್ತು. 
ಉಳಿದ ಎತ್ತುಗಡೆ ಸ್ವರಗಳನ್ನು ಮಧ್ಯಲಯದಲ್ಲಿ ಹಾಡುತ್ತಿದ್ದರು.. ಒಂದೊಂದು ಎತ್ತು 
ಗಡೆ ಸ್ವರವು ಮುಗಿದಮೇಲೂ ಮೊದಲನೆಯ ಎತ್ತುಗಡೆಯನ್ನೇ ಎತ್ತಿಕೊಳ್ಳಲಾಗುತ್ತಿತ್ತು, 
ಚರಣವನ್ನಲ್ಲ. ಎಲ್ಲ ಎತ್ತುಗಡೆ ಸ್ವರಗಳನ್ನು ಹೀಗೆ ಹಾಡಿದಮೇಲೆ ಕಡೆಯ ಮೂರನ್ನು 
ಒಟ್ಟಿಗೆ, ಎ೦ದರೆ ಎಡೆಬಿಡದೆ ಹಾಡಿ, ನ೦ತರ ಪಲ್ಲವಿಯನ್ನೆತ್ತಿಕೊ೦ಡು ನ್ಯಾಸಗೊಳಿಸ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೯೧ 


ಲಾಗುತ್ತಿತ್ತು. ಎತ್ತುಗಡೆ ಸ್ವರಗಳಿಗೆ ಮಾತುವು ಇದ್ದರೆ. ಅವುಗಳನ್ನು ಮಾತು ಸಹಿತ 
ವಾಗಿಯೇ ಹಾಡುತ್ತಿದ್ದರು. ಈಗ ಈ ಪದ್ಧತಿಯು ತಪ್ಪಿಹೋಗಿ ಪದವರ್ಣವನ್ನೂ ತಾನ 
ವರ್ಣದಂತೆಯೇ ಹಾಡುವುದು ರೂಢಿಯಾಗಿದೆ. 

ವರ್ಣದಲ್ಲಿ ಮಾತುಭಾಗವು ಅಲ್ಪವಾಗಿರುತ್ತದೆ. ಇಂದು ಪದವರ್ಣ ಮತ್ತು ತಾನ 
ವರ್ಣಗಳಲ್ಲಿರುವ ವ್ಯತ್ಯಾಸವು ಅತ್ಯಲ್ಪವಾಗಿದ್ದು ಮಾತುವಿನಲ್ಲಿ ಹೇಳಿರುವ ಭಾಗವೇ ಈ 
ವರ್ಗೀಕರಣ ಸಾಧಕವಾಗಿರಬೇಕು, ಅಷ್ಟೆ. ಏಕೆಂದರೆ ತಾಳಪ್ರಯೋಗವೂ, ಅದರ 
ನಡೆಯೂ ಎರಡು ವಿಧಗಳಲ್ಲಿಯೂ ಬಹುವೇಳೆ ಸಾಧಾರಣವಾಗಿವೆ : ಇಲ್ಲವೇ ಅನೇಕ 
ಅಪವಾದಗಳನ್ನು ಒಳಗೊಂಡಿವೆ ; ಆದುದರಿಂದ ಅವುಗಳನ್ನು ಬೇರ್ಪಡಿಸಿ ಹೇಳುವುದು 
ಪ್ರಯಾಸಸಾಧ್ಯವಾಗಿದೆ. ಭಕ್ತಿ ಅಥವಾ ಸ್ತುತಿಯಿರುವ ಮಾತುವಿರುವುದು ತಾನವರ್ಣ. 
ಶೃ೦ಗಾರರಸವಿನಿಯೋಜ್ಯವಾದುದು ಚೌಕವರ್ಣ ಎಂದೂ ಸ್ಥೂಲವಾಗಿ ಹೇಳಬಹುದು. 
ಚರಣಸ್ವರಗಳಿಗೆ ಮಾತುವಿರುವುದು ಪದವರ್ಣವೆಂದೂ ಇಲ್ಲದಿರುವುದು ತಾನವರ್ಣ 
ವೆಂದೂ ಪುನಃ ಸ್ಥೂಲವಾಗಿ ವಿಭಾಗಿಸಬಹುದು. ಶೃ೦ಗಾರಸ ಭೂಯಿಷ್ಠವಾಗಿರುವ 
ವರ್ಣವನ್ನೂ ಪದವರ್ಣವೆ೦ದು ಹೇಳಬಹುದು. 


ಪ್ರ ಯೋಜನ 

ವರ್ಣದಲ್ಲಿ ಮಾತುವು ಆದಷ್ಟೂ ಕಡಿಮೆಯಿರಬೇಕೆ೦ಬುದು ನಿಯಮ. ಇದರಿಂದಾಗಿ 
ಪ್ರತಿಯೊಂದು ಸಾಹಿತ್ಯಾಕ್ಷರವೂ ದೀರ್ಥವಾದ ಧಾತುವನ್ನು ಪಡೆದಿದ್ದು ಅದನ್ನು ತನ್ನ 
ಅಂತ್ಯಸ್ವರವಾದ ಅ, ಇ, ಉ ಇತ್ಯಾದಿಗಳ ಮೂಲಕ ನಿರ್ವಹಿಸಿ- ನಾದ ಪ್ರವಾಹವನ್ನು 
ನಿರ೦ತರಗೊಳಿಸುತ್ತದೆ. ಹೀಗೆ ಅದನ್ನು ನಿರ್ವಹಿಸಿದಾಗ ಅಕ್ಷರಕಾಲ ಪ್ರಮಾಣದಲ್ಲಿ 
ನಿಖರತೆಯೂ ವಿಳ೦ಬಲಯದ ಮೇಲೆ ಅಧಿಕಾರವೂ ಲಭಿಸುತ್ತವೆ ; ಧಾತುಭಾಗದಲ್ಲಿರುವ 
ಸ್ವರಗಳಿಗೆ ಉಚಿತವೂ ಆವಶ್ಯಕವೂ ಆದ ಗಮಕಗಳನ್ನು ಅಳವಡಿಸಿ ಸಾವಕಾಶವಾಗಿ ಹಾಡಿ 
ನುಡಿಸಲು ಸಾಧ್ಯವಾಗುತ್ತದೆ. ಇದರ ಸತತ ಅಭ್ಯಾಸದಿ೦ದ ಕರ್ಣಾಟಕಸ೦ಗೀತದ ಜೀವಾಳ 
ವಾಗಿರುವ ಗಮಕಪ್ರಯುಕ್ತಿಯು ಗಾಯಕವಾದಕರಿಗೆ ಸ್ಟಾಧೀನವಾಗುತ್ತದೆ. ಇದರಿಂದ 
ಮುಂದೆ ಅಭ್ಯಾಸಮಾಡಲಿರುವ ಕೃತಿ, ಪದ, ಜಾವಳಿ ಮು೦ತಾದ ಸಕಲ ಗೇಯಪ್ರಕಾರ 
ಗಳಲ್ಲಿಯೂ, ರಾಗಭಾವವನ್ನು ಪ್ರತೀತಿಗೊಳಿಸುವುದಕ್ಕೆ ಅನುಕೂಲವಾಗುತ್ತದೆ. ಗಮಕವು 
ರಾಗಭಾವದ ಮುಖ್ಯಪ್ರಾಣ. ಇದು ವರ್ಣದ ಪೂರ್ವಾಂಗದಲ್ಲಿ ವಿಳ೦ಬಗತಿಯಲ್ಲಿ 
ನಡೆಯುವುದರಿ೦ದ ಆಯಾ ರಾಗದ ವ್ಯಕ್ತಿತ್ವವು ಅಭ್ಯಾಸಿಗೆ ಚೆನ್ನಾಗಿ ಮನವರಿಕೆಯಾಗು 
ತ್ತದೆ. 

ಮಾತುವಿನ ಅಂಶವು ಅಲ್ಪವಾಗಿರುವುದರಿ೦ದ, ರಾಗದ ಆಲಾಪನಾರೂಪದ ಸ್ವತಂತ್ರಾ 
ಭಿವ್ಯಕ್ತಿಗೆ ಇಲ್ಲಿಯೇ ಪೀಠಿಕೆಯಿದೆ ಎಂದು ಭಾವಿಸಬಹುದು. ಅಲ್ಲದೆ ಪದ ಎಂಬ 
ಶೃ೦ಗಾರರಸಪ್ರಧಾನವಾದ ಗೇಯಪ್ರಕಾರದ ಗಾನಕ್ರಮಕ್ಕೂ ಇಲ್ಲಿಯೇ ಪ್ರವೇಶವು ದೊರೆ 
ಯುತ್ತದೆ. ವರ್ಣದ ಉತ್ತರಾ೦ಗವು ಸ್ವರಜತಿಯನ್ನು ಹೋಲುತ್ತದಷ್ಟೆ. ಇದು ಮನೋ 


೩೯೨ ಕರ್ಣಾಟಕಸ೦ಗೀತವಾಹಿನಿ 


ಧರ್ಮಪ್ರಕಾರವಾದ ಸ್ವರಕಲ್ಪನೆಯೆ೦ಬ ಅಂಶದಲ್ಲಿ ಸ್ವರ-ಜತಿಗಳನ್ನು ಜೋಡಿಸಿಕೊಳ್ಳುವ 
ಮತ್ತು ಅವುಗಳನ್ನು ಮುಕ್ತಾಯಕ್ಕೆ ಅಳವಡಿಸಿ ಆಯಾ ಮಾತುವಿನ ಎಡುಪಿಗೆ (ಐತಾಳ. 
ವರ್ತದಲ್ಲಿ ಎತ್ತಿಕೊಳ್ಳುವ ಸ್ಥಾನಕ್ಕೆ) ಸರಿಯಾಗಿ, ರಮ್ಯವಾಗಿ, ಕೋಪುಗೊಳಿಸುವ ತಂತ್ರ 
ವನ್ನು ಚೆನ್ನಾಗಿ ಬೋಧಿಸುತ್ತದೆ ; ತಿಲ್ಲಾನವೇ ಮೊದಲಾದ ಗೇಯಪ್ಪ್ರಕಾರಗಳಲ್ಲಿನ 
ಸ್ವರಾಂಶವನ್ನು ಹಾಡುವ ಅಭ್ಯಾಸಕ್ಕೆ ಬಾಗಿಲನ್ನು ತೆರೆಯುತ್ತದೆ. ಪೂರ್ವಾ೦ಗದ ಚಿಟ್ಟ 
ಸ್ವರವು ಕೃತಿಗಳಲ್ಲಿನ ಚಿಟ್ಟಸ್ಟರಕ್ಕೆ ಪ್ರವೇಶವಾಗಿ ಇರುತ್ತದೆ. ಹೀಗೆ ವರ್ಣವು ವಿಳಂಬ 
ಲಯದ ಕೃತಿ ಮತ್ತು ಸ್ವರಜತಿಗಳನ್ನು ಸೇರಿಸಿ ಮಾಡಿದ ಮನೋಹರವಾದ ಪ್ರಬರಿಥ. 
ಇದರ ನಿರ್ಮಿತಿಯಲ್ಲಿ ನಮ್ಮ ಹಿರಿಯರು ತಮ್ಮ ಅಮೋಘ ಪ್ರತಿಭಾಸ೦ಪನ್ನತೆಯನ್ನೂ 
ಸಂಘಟನಾಸಾಮರ್ಥ್ಯ ವನ್ನೂ ತೋರಿಸಿದ್ದಾರೆ. 


ಸ್ವರಸಾಹಿತ್ಯವರ್ಣ 

ರಾಮಸ್ವಾಮಿದೀಕ್ಷಿತ, ಆದಿಪ್ಪಯ್ಯ ಮೊದಲಾದ ವಾಗ್ಗೇಯಕಾರರು ಕೆಲವು ವರ್ಣ 
ಗಳಲ್ಲಿ ಸಾಹಿತ್ಯಭಾವವನ್ನು ಸ೦ಪೂರ್ಣಗೊಳಿಸಲೆ೦ದು ವರ್ಣದ ಕೊನೆಯಲ್ಲಿ ಅನುಬ೦ಧ 
ಗಳನ್ನು ರಚಿಸಿರುವುದು ಕಂಡುಬರುತ್ತದೆ. ಆದರೆ ಈ ಭಾಗವು ಇಡೀ ಪ್ರಬಂಧದ 
ಸಮತೋಲವನ್ನೂ ಸೌ೦ದರ್ಯವನ್ನೂ ಏರುಪೇರಾಗಿ ಮಾಡುತ್ತಿದ್ದುದೇ ಹೆಚ್ಚಾಗಿದ್ದುದ 
ರಿಂದ ಅವುಗಳನ್ನು ಕಾಲಾನುಕ್ರಮದಲ್ಲಿ ಕೈಬಿಡಲಾಯಿತು. ಈಗ ರೂಢಿಯಲ್ಲಿರುವ 
ವರ್ಣಗಳಲ್ಲಿ ಸಾಹಿತ್ಯಭಾಗವು ಸ್ವಯಂ೦ಪೂರ್ಣವಾಗಿಯೇ ಇರುತ್ತದೆ. ಹಿಂದಿನಿಂದ 
ಉಳಿದುಬ೦ದವುಗಳಲ್ಲಿ ಹೀಗಿಲ್ಲದಿರುವ ವರ್ಣಗಳು ಬಹು ಕಡಿಮೆ. ರಾಮಸ್ವಾಮಿ 
ದೀಕ್ಷಿತನು ತೋಡಿರಾಗದ ತಾನವರ್ಣವೊಂ೦ದನ್ನು ರಚಿಸಿದ್ದಾನೆ. ಇದರಲ್ಲಿ ಸ್ವಾರಸ್ಯ 
ವೇನೆ೦ದರೆ ಪೂರ್ವಾ೦ಗದ ಧಾತುವಿನಲ್ಲಿರುವ ಪ್ರತಿಯೊ೦ದು ಸ್ವರವೂ ಆಯಾ ಸಾಹಿತ್ಕಾ 
ಕ್ಷರವೂ ಆಗಿದೆ. ಹೀಗೆ ಸರಿಗಮಪಧನಿ ಎ೦ಬ ಏಳೇ ವರ್ಣಗಳನ್ನು ಬಳಸಿ ಉದ್ದಿಷ್ಟ 
ಸಾಹಿತ್ಯಾರ್ಥವನ್ನು ಇದರಲ್ಲಿ ಪ್ರತೀತಿಗೊಳಿಸಿದೆ.' ಇದಕ್ಕೆ ಸ್ವರಸಾಹಿತ್ಯ ವರ್ಣವೆ೦ದು 
ಹೆಸರು. ಕರ್ಣಾಟಕಸ೦ಗೀತದಲ್ಲಿ ಇಂತಹ . ವರ್ಣವಿರುವುದು ನನಗೆ ತಿಳಿದಮಟ್ಟಿಗೆ 
ಇದೊಂದೇ. ಪದವರ್ಣ, ತಾನವರ್ಣಗಳು ಮಾತ್ರವಲ್ಲದೆ ದರುವರ್ಣವೆ೦ಬ ಒಂದು 
ಪ್ರಕಾರವೂ ಇದೆ. ` 


ವರ್ಣದ ವಾಗ್ಗೇಯಕಾರರು 

ವರ್ಣ, ಕೃತಿ ಮುಂತಾದ ಜನಪ್ರಿಯ 'ಗೇಯಪ್ರಕಾರಗಳನ್ನು ರಚಿಸಿರುವ ವಾಗ್ಗೇಯ 
ಕಾರರು ನೂರುಗಟ್ಟಲೆಯಲ್ಲಿ ಇದ್ದಾರೆ. ಅವರೆಲ್ಲರನ್ನೂ ಇಲ್ಲಿ ಹೆಸರಿಸಲು ಸ್ಥಳಾವಕಾಶ 
ವಿಲ್ಲ. ಸ್ಥಾಲೀಪುಲಾಕ ನ್ಯಾಯದಿಂದ ಮುಖ್ಯರಾದ ಕೆಲವರನ್ನು ಮಾತ್ರ ಇಲ್ಲಿ ಸೂಚಿಸ 
ಬಹುದು. 

ತೆಲುಗು ವರ್ಣಗಳ ವಾಗ್ಗೇಯಕಾರರಲ್ಲಿ ಗೋವಿಂದ ಸಾಮಯ್ಯ, ಕೂವನ ಸಾಮಯ್ಯ, 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೯೩ 


ಮೇಳತ್ತೂರು ವೀರಭದ್ರಯ್ಯ, ಪಚ್ಚಿಮಿರಿಯಂ ಆದಿಪ್ಪಯ್ಯ, ಸೊ೦ಟಿ ವೆಂಕಟಸುಬ್ಬಯ್ಯ, 
ರಾಮಸ್ಟಾಮಿದೀಕ್ಷಿತ, ಮುದ್ದುಸ್ಟಾಮಿದೀಕ್ಬ್ಷಿತ, ಬಾಲುಸ್ಟಾಮಿದೀಕ್ಷಿತ, ಸುಬ್ಬರಾಮ 
ದೀಕ್ಷಿತ, ಮೇಳತ್ತೂರು ವೆ೦ಕಟರಮಣಶಾಸ್ತ್ರಿ, ಶ್ಯಾಮಾಶಾಸ್ತ್ರಿ, ವಾಲಾಜಾಪೇಟಿ ವೆಂಕಟ - 
ರಮಣ ಭಾಗವತರು, ಪಲ್ಲವಿ ದೊರೆಸ್ಟಾಮಯ್ಯ, ಪಲ್ಲವಿ ಗೋಪಾಲಯ್ಯ, ಕೊತ್ತಾ 
ವಾಸಲ್‌ ವೆ೦ಕಟರಾಮಯ್ಯ, ವೀಣಾಕುಪ್ಪಯ್ಯ, ತಿರುವತ್ತಿಯೂರು ತ್ಕಾಗಯ್ಯ, ಪಾಲ 
ಘಾಟ್‌ ಪರಮೇಶ್ವರ ಭಾಗವತ, ಸ್ವಾತಿ ತಿರುನಾಳ್‌ ಮಹಾರಾಜ, ಕುನ್ರಕ್ಕುಡಿ ಕೃಷ್ಣಯ್ಯರ್‌, 
ತರಂಗ೦ಬಾಡಿ ಪಂಚನದಯ್ಯರ್‌, ಮಹಾವೈದ್ಯನಾಥ ಶಿವನ್‌, ತಚ್ಚೂರು ಶಿಂಗ್ರಾಚಾರ್ಯ 
ಸಹೋದರರು, ತೆನುಗು ಪೇಟೆ ವೆಂಕಟರಮಣಯ್ಯ, ಫಿಡ್ಲ್‌ ಪೊನ್ನುಸ್ವಾಮಿ, ಮಾನ೦ಬು 
ಚ್ಚಾವಡಿ ವೆಂಕಟಸುಬ್ಬಯ್ಯ, ತಂಜಾವೂರು ಸಹೋದರರು, ಪಟ್ಲ೦ ಸುಬ್ರಹ್ಮಣ್ಯಯ್ಯರ್‌, 
ರಾಮನಾಡ್‌ (ಪೂಚ್ಚೆ) ಶ್ರೀನಿವಾಸಯ್ಯಂಗಾರ್‌, ಪ೦ಂಚಾಪಕೇಶ ಭಾಗವತ, ಕಾಳಹಸ್ತಿ 
ವೀಣಾ ವೆಂಕಟಸ್ವಾಮಿ ರಾಜ, ಮುತ್ತಯ್ಯ ಭಾಗವತ, ಕಲ್ಲಿಡೈಕುರಿಚ್ಚೆ ವೇದಾಂತ 
ಭಾಗವತ, ಕರೂರು ದೇವುಡಯ್ಯ, ನಾದಮುನಿ ಪಂಡಿತ, ಮಾಯುರಂ೦ ವಿಶ್ವನಾಥಶಾಸ್ತಿ, 
ಮೀನಾಕ್ಲಿಸುಂದರಂಪಿಳ್ಳೆ, ಟೈಗರ್‌ ವರದಾಚಾರ್ಯ, ಪಾಪನಾಶ೦ ಶಿವನ್‌, ವೀಣಾ 
ಕೃಷ್ಣಮಾಚಾರ್ಯ, ಜಿ. ಎನ್‌. ಬಾಲಸುಬ್ರಹ್ಮಣ್ಯ೦ರವರುಗಳನ್ನು ಹೆಸರಿಸಬಹುದು. 

ತಮಿಳು ವರ್ಣಗಳನ್ನು ರಚಿಸಿರುವವರಲ್ಲಿ ಸುಬ್ಬರಾಮದೀಕ್ಷಿತ. ಕೋಟೀಶ್ವರ 
ಅಯ್ಯರ್‌, ವಜ್ರವೇಲ್‌ ಮುದಲಿಯಾರ್‌, ಅರುಣಾಚಲ ಅಣ್ಣಾವಿ, ಶ೦ಕರಯ್ಯರ್‌, 
ಟೈಗರ್‌ ವರದಾಚಾರ್ಯ, ಸ್ವಾಮಿನಾಥಪಿಳ್ಳೆ, ಪಾಪನಾಶ೦ ಶಿವನ್‌, ಎಸ್‌. ರಾಮನಾಥನ್‌ 
ಮುಂತಾದವರನ್ನು ಉಲ್ಲೇಖಿಸಬಹುದು. 

ಸಂಸ್ಕೃತದಲ್ಲಿ ಸ್ವಾತಿತಿರುನಾಳ್‌ ಮಹಾರಾಜ ಮತ್ತು ಟೈಗರ್‌ ವರದಾಚಾರ್ಯರವರು 
ಗಳು ವರ್ಣಗಳನ್ನು ರಚಿಸಿದ್ದಾರೆ. ಕರ್ಣಾಟಕದ ವಾಗ್ಗೇಯಕಾರರಲ್ಲಿ ರುದ್ರಪಟ್ಟಣ೦ 
ವೆ೦ಕಟರಾಮಯ್ಯ, ಕರಿಗಿರಿರಾವ್‌, ಮೈಸೂರು ಸದಾಶಿವರಾವ್‌, ವೀಣಾ ಶೇಷಣ್ಣ, ವೀಣಾ 
ಪದ್ಮನಾಭಯ್ಕ, ವೀಣಾ ಶಿವರಾಮಯ್ಯ, ವೀಣಾ ವೆಂಕಟಗಿರಿಯಪ್ಪ, ಮೈಸೂರು 
ವಾಸುದೇವಾಚಾರ್ಯ, ಯೋಗನರಸಿಂಹಂ, ಆರ್‌. ಎನ್‌. ದೊರೆಸ್ವಾಮಿ, ಟಿ. ಮುತ್ತಾಚಾರ್ಯ, 
ರಾ. ಚ೦ದ್ರಶೇಖರಯ್ಯ ಇತ್ಯಾದಿ ವಿದ್ವಾ೦ಸರನ್ನು ಗಮನಿಸಬಹುದು. 

ಆಧುನಿಕರಲ್ಲಿ ಲಾಲ್ಗುಡಿ ಜಯರಾಮನ್‌, ಎಂ. ಬಾಲಮುರಳಿಕೃಷ್ಣ, ಟಿ. ಎಂ. 
ತ್ಕಾಗರಾಜನ್‌ರವರುಗಳ ವರ್ಣಗಳು ಜನಪ್ರಿಯವಾಗಿವೆ. 


೪. ಕೃತಿ 
ಮಾತುಪ್ರಧಾನವಾಗಿ ಭಗವತ್‌ ಸ೦ಕೀರ್ತನ ರೂಪವಾದ ಹಾಡನ್ನು ಕೀರ್ತನ ಎಂದೂ 
ಧಾತುಪ್ರಧಾನವಾಗಿ ಗೇಯರಸವೇ ಮುಖ್ಯ ಪ್ರಯೋಜನವಾಗಿರುವುದನ್ನು ಕೃತಿಯೆ೦ದೂ 
ವಿಂಗಡಿಸುವ ಪ್ರವೃತ್ತಿಯು ಕೆಲವು ಆಧುನಿಕ ಸ೦ಗೀತಶಾಸ್ತ್ರಕಾರರಲ್ಲಿ ಕ೦ಡುಬರುತ್ತದೆ. 
ಆದರೆ ಇಂತಹ ವರ್ಗೀಕರಣವು ಕೃತಕವಾದುದು, ಸ್ಟೈರವಾದುದು, ಲಕ್ಷ್ಮಾಧಾರದ 


೩೯೪ ಕರ್ಣಾಟಕಸ೦ಗೀತವಾಹಿನಿ 


ಸಮರ್ಥನೆಯಿಲ್ಲದುದು. ಪುರಂದರದಾಸರೇ ಕೃತಿ ಮತ್ತು ಕೀರ್ತನ ಎ೦ಬ ಹೆಸರುಗಳನ್ನು 
ಪರ್ಕಾಯವಾಚಕಗಳಾಗಿ ಬಳಸಿದ್ದಾರೆ. ಹದಿನಾರನೆಯ ಶತಮಾನದಲ್ಲಿಯೆ ಗೋವಿ೦ದ 
ವೈದ್ಯನು ತನ್ನ ಕ೦ಠೀರವನರಸರಾಜವಿಜಯದಲ್ಲಿ ಕೃತಿ ಎ೦ಬ ಗೇಯಪ್ರಕಾರವು ಕನ್ನಡ 
ನಾಡಿನಲ್ಲಿ ರೂಢಿಯಲ್ಲಿದ್ದುದನ್ನು ಸೂಚಿಸಿದ್ದಾನೆ. ಆದುದರಿಂದ ತ್ಯಾಗರಾಜಾದಿ 
ವಾಗ್ಗೇಯಕಾರರು ಕೃತಿಯ ಆಕೃತಿಯಲ್ಲಿಯೇ ಅಲ್ಪ ಸ್ವಲ್ಪ ವಿನ್ಯಾಸವ್ಯತ್ಯಾಸವಿರುವ ಗೇಯ 
ರೂಪಗಳನ್ನು ರಚಿಸಿದ್ದರೇ ಹೊರತು ತಮ್ಮ ರಚನೆಗಳನ್ನು ಕೃತಿ, ಕೀರ್ತನ ಎಂಬ 
ಹೆಸರಿನಿಂದ ಬೇರ್ಪಡಿಸಿರಲಿಲ್ಲ. ತ್ಯಾಗರಾಜರೇ ಈ ಬಗೆಯ ರಚನೆಗಳನ್ನು ಕೃತಿ ಎಂದು 
ಕೆಲವು ಬಾರಿ ತಮ್ಮ ಹಾಡುಗಳಲ್ಲಿಯೇ ಹೇಳಿಕೊ೦ಡಿರುವುದೂ ಉಂಟು. ls 
ಕೃತಿಯು ಧಾತುಮಾತುಗಳಲ್ಲಿ ವಿಶಿಷ್ಟವಾಗಿರುವ ಗೇಯಪ್ರಕಾರ, ಕರ್ಣಾಟಕ 
ಸಂಗೀತದ ವೈಶಿಷ್ಟ್ಯ ಬೋಧಕ ಅಂಶಗಳಲ್ಲಿ ಒಂದು. ಅದು ಇಂದು ಅತ್ಯಂತ ಪ್ರಚಾರ 
ದಲ್ಲಿರುವ, ಬಹುಸಂಖ್ಯಾತವಾಗಿರುವ ಹಾಡಿನ ರೀತಿಯೂ ಹೌದು. ಅದು ವರ್ಣ, ಪದ, 
ಜಾವಳಿ ಮುಂತಾದ ಇತರ ಕೆಲವು ರಚನಾರೀತಿಗಳಿಗೆ ಇ೦ದು ಮಾತೃಕಾ ಸ್ಟರೂಪವಾಗಿದೆ. 
ಚಾರಿತ್ರಕ ದೃಷ್ಟಿಯಿಂದ ಈ ಗೇಯಾಕೃತಿಯನ್ನು ಉದ್ಭಾಟಿಸಿದವರು ಕನ್ನಡದೇಶದ 
ಹರಿದಾಸರು ಎಂಬುದರಲ್ಲಿ ಸ೦ದೇಹವಿಲ್ಲ.. ಅವರಲ್ಲಿ ಪುರ೦ದರದಾಸರೇ ಕೃತಿ ಮತ್ತು 
ಕೀರ್ತನೆಗಳೆ೦ಬ ಹೆಸರುಗಳನ್ನು ಪರ್ಕಾಯವಾಚಕಗಳಾಗಿ ಬಳಸಿದ್ದಾರೆ. ಇವರು ಕೃತಿ 
ಯೆ೦ದುದನ್ನು ನಂತರದ ಪ್ರಸನ್ನವೆಂಕಟದಾಸರೂ ವಿಜಯದಾಸರೂ ಪದವೆಂದು ಕರೆದಿ 
ದ್ದಾರೆ. ಹೀಗಾಗಿ ಹರಿದಾಸರ ಈ ಬಗೆಯ ರಚನೆಗಳಿಗೆ ದಾಸರ ಪದ ಎಂಬ ಹೆಸರೇ 
ನಿಂತುಹೋಗಿದೆ. ಇದು ಅಸಾಧುವೂ, ಅಸ೦ಗತವೂ, ಅಸ್ಪಾಭಾವಿಕವೂ ಏನಲ್ಲ. ಏಕೆಂದರೆ 
ಪದ ಎ೦ಬ ಮಾತು ಭರತಮುನಿಯ ಕಾಲದಿ೦ದಲೂ ಹಾಡನ್ನೇ ಸೂಚಿಸುತ್ತ ಬಂದಿದೆ. 
ಆದರೆ ಈ ಇಬ್ಬರು ಹರಿದಾಸರೂ ಈ ಹೆಸರನ್ನು ಕನ್ನಡನಾಡಿನಲ್ಲಿ ಬಳಸಿದ ಕಾಲದಲ್ಲಿಯೇ 
ತಮಿಳು ದೇಶದಲ್ಲಿ ಶೃ೦ಗಾರ ರಸವಿನಿಯೋಜ್ಯವಾದ ಗೇಯಪ್ರಕಾರವೊ೦ದು ಪ್ರಾರ೦ಭ 
ವಾಗಿ ಪದವೆಂಬ ಹೆಸರಿನಲ್ಲಿ ಪ್ರಬಲವಾಗಿ ಬೇರೂರಿ ನಿಂತಿತು. ಇದರ ಆದ್ಯ ಅಥವಾ 
ಮುಖ್ಯತಮ ಪ್ರವರ್ತಕನಾದ ಕ್ಷೇತ್ರಯ್ಯನು ಇವುಗಳನ್ನು ಪದಗಳೆಂದು ಹೇಳಿಕೊಂಡಿದ್ದಾ 
ನಾದರೂ, ಪದ ಎಂದರೆ ಹಾಡು ಎಂಬ ಸಾಮಾನ್ಯಾರ್ಥದಲ್ಲಿಯೇ ಅವನು ಪ್ರಯೋಗಿಸಿರ 
ಬೇಕು. ಕಾಲಾನುಕ್ರಮದಲ್ಲಿ ಇ೦ತಹ ರಚನೆಗಳು ಬಹುವಾಗಿ ಬೆಳೆದಾಗ ಮಾತು ಮತ್ತು 
ಧಾತುಗಳಲ್ಲಿ ಇದೇ ರಚನಾವಿನ್ಯಾಸವನ್ನು ಪಡೆದಿದ್ದ ಕೃತಿಯಿಂದ ಪೃಥಕ್ಕರಿಸಲೆ೦ದು 
ಇವುಗಳನ್ನು ನಂತರದ ಕಾಲದಲ್ಲಿ ಪದ ಎಂದೇ ಹೆಸರಿನಿಂದ ಸ್ಥಿರಗೊಳಿಸಲಾಯಿತು. . 
ಹೀಗೆ ಸುಮಾರು ಹದಿನಾಲ್ಕು ಹದಿನೈದನೆಯ ಶತಮಾನಗಳಲ್ಲಿಯೇ ಈಗ ನಾವು 
ಕೃತಿಯೆಂದು ಕರೆಯುತ್ತಿರುವ ಪ್ರಕಾರವು ಪ್ರಾರಂಭವಾಗಿದ್ದರೂ ಕನ್ನಡನಾಡಿನಲ್ಲಿ ಇವು 
ಗಳಿಗೆ ದಾಸರ“ಪದ'ವೆ೦ಬ ಹೆಸರು ನಿಂತಿತು ; ತಮಿಳುನಾಡಿನಲ್ಲಿ, ತೆಲುಗು ದೇಶದಲ್ಲಿ 
ಕೃತಿ ಎಂಬ 'ಹೆಸರು ಸ್ಥಿರವಾಯಿತು.. ಗೋವಿಂದವೈದ್ಯನ ಕಾಲದಲ್ಲಿ ಕೃತಿ ಎಂಬುದು 
ಪ್ರಚಾರದಲ್ಲಿದ್ದರೂ ಬಹುಶಃ ಮಾತುಪ್ರಧಾನವಾಗಿದ್ದ ದಾಸರ ಈ ರಚನೆಗಳ ಬಾಹುಳ್ಯ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೯೫ 


ಪ್ರಾಬಲ್ಯಗಳಿ೦ದಾಗಿ `ಪದ' ಎಂಬುದು ಹರಡಿ ಬೇರೂರಿತು. ನೆರೆಹೊರೆಯ ಪ್ರಾಂತ 
ಗಳಲ್ಲಿ ಪದವೆ೦ಬುದು ತನ್ನ ಸಾಮಾನ್ಯಾರ್ಥವನ್ನು ಕಳೆದುಕೊಂಡು ಒಂದು ವಿಶೇಷ 
ರೀತಿಯ ಗೇಯಪ್ರಕಾರಗಳಲ್ಲಿ ಪರಿಭಾಷಾಸ೦ಜ್ಮೆಯಿ೦ದ ಪ್ರಯುಕ್ತವಾಗಲು ತೊಡಗಿತು. 
ದಾಸರ ಪದಗಳನ್ನು ದೇವರ ನಾಮಗಳೆ೦ದು ಕರೆಯುವ ವಾಡಿಕೆಯು ಈಚಿನದು : ಈ 
ಹೆಸರು ಅದಕ್ಕೆ ಉಚಿತವಾದುದಲ್ಲ. ಕರ್ಣಾಟಕದ ಹರಿದಾಸರೂ ತೆಲುಗುದೇಶದ ಭಾಗವತ 
ಪಂಥದ ಭಕ್ತರೂ, ಮಹಾರಾಷ್ಟ್ರದ ಭಾಗವತ ಭಕ್ತರೂ ನಾಮಾವಳಿ ಎಂದು ರಚಿಸಿ 
ಹಾಡುತ್ತಿದ್ದ ಗೇಯಪ್ರಕಾರಕ್ಕೆ ದೇವರನಾಮ ಎಂಬ ಹೆಸರು ನ್ಯಾಯವಾಗಿ ಸಲ್ಲುತ್ತದೆ. 
ಆದರೂ "ಯೋಗಾದ್‌ ರೂಢಿರ್ಬಲೀಯಸೀ'. 


ಕೃತಿ : ಏಕೆ ಜನಪ್ರೀತಿ? 

ಕೃತಿಯು ವಿಶೇಷವಾಗಿ ರ೦ಜನಾಸ್ಪದವಾಗುವುದಕ್ಕೂ ವಿಶೇಷವಾಗಿ ಸ೦ಖ್ಯಾಸಮೃದ್ಧಿ 
ಯನ್ನು ಪಡೆಯುವುದಕ್ಕೂ ಹಲವು ಕಾರಣಗಳು೦ಟು. ಪ್ರಾಚೀನಕಾಲದ ಪ್ರಬ೦ಧಗಳಲ್ಲಿ 
ದ್ವ೦ತೆ ಅದರಲ್ಲಿ ಇಂತಹುದೇ ರಾಗತಾಳಭಾಷಾಛ೦ದೋರೀತಿಗಳನ್ನು ನಿಯೋಜಿಸ 
ಬೇಕೆಂಬ ನಿರ್ಬಂಧವಿಲ್ಲ. ಪದವರ್ಣ ಮತ್ತು ತಾನವರ್ಣಗಳಲ್ಲಿರುವ ತಾಳ ಮತ್ತು 
ಮಾತುಗಳಲ್ಲಿನ ನಿರ್ಕುಕ್ತಿಯು ಸಹ ಇದರಲ್ಲಿಲ್ಲ. ವಾಗ್ಗೇಯಕಾರನಿಗೂ ಗಾಯಕವಾದಕ 
ರಿಗೂ ಅದರಲ್ಲಿನ ರಾಗಭಾವವನ್ನು ಉಪಬೃ೦ಹಿಸಲು ಅವಕಾಶವಿದೆ. ಸ್ವರಜತಿ, ವರ್ಣ, 
ಪದ, ತಿಲ್ಲಾನ, ಮು೦ತಾದ ಇತರ ನಿಬದ್ಧ ಗೇಯ ಪ್ರಕಾರಗಳಲ್ಲಾದರೆ ವಾಗ್ಗೇಯಕಾರನು 
ಧಾತುಮಾತುಗಳನ್ನು ಇಷ್ಟೇ, ಹೀಗೇ ಎ೦ದು ನಿಗದಿ ಮಾಡಿ ಮಿತಿಗೊಳಿಸಿ ಕೊಡುತ್ತಾನೆ. 
ಇದನ್ನು ಹಾಡಿ ನುಡಿಸುವವರು ಮಾತುವಿನಲ್ಲಿ ಹಾಗಿರಲಿ, ಧಾತುವಿನಲ್ಲಿ ಸಹ ಸ್ವಾತಂತ್ರ್ಯ 
ವನ್ನು ವಹಿಸುವಂತಿಲ್ಲ. ತಮ್ಮ ಸ್ವಂತ ಸೃಷ್ಟಿಯನ್ನು ಸೇರಿಸುವಂತಿಲ್ಲ. ಕೃತಿಯಲ್ಲಾದರೆ 
ವಾಗ್ಗೇಯಕಾರನು ಸಾಮಾನ್ಯವಾಗಿ ಸ್ಥೂಲವಾದ ಬಾಹ್ಕ್ಯರೇಖೆಗಳನ್ನು ಗುರುತಿಸಿಕೊಡು 
ತ್ತಾನೆ ; ಇದರ ಚೌಕಟ್ಟಿನಲ್ಲಿ ಗಾಯಕವಾದಕರು ತಮ್ಮದೇ ಆದ ಚಿತ್ರವನ್ನು ಬಿಡಿಸಲು 
ಸಾಧ್ಯ, ಕುಸುರಿಕೆಲಸದಿ೦ದ ಅಲಂಕರಿಸಲು ಸಾಧ್ಯ. ಹೆಚ್ಚಾಗಿ ಸ೦ಗತಿಗಳಿರದ ಕೃತಿಗಳಲ್ಲಿ 
ಸಹ ಗೇಯಾರ್ಥದಲ್ಲಿ ಮತ್ತು/ಅಥವಾ ವಾಗರ್ಥದಲ್ಲಿ ಉಚಿತವಾದ ರಸಸ್ಥಾನದಲ್ಲಿ 
ನಿಂತು ಗಾಯಕವಾದಕರು ಆಯಾ ಗೇಯರಸದ ಸಂಚಾರಿಭಾವಗಳಿಂದ ವಿಸ್ತರಿಸಿ 
ವ್ಯಾಖ್ಯಾನಮಾಡಬಹುದು. ಅದೂ ಅವಕಾಶವಿಲ್ಲದಿರುವ ತುಂಡುಕ್ಕೃತಿಗಳಲ್ಲಿ ಸಹ ಗಾಯಕ 
ವಾದಕರು ಸ್ವಂತ ವ್ಯಕ್ತಿತ್ವದ, ಪ್ರತಿಭೆಯ ಮುದೈಯನ್ನೊತ್ತಲು ಸಾಧ್ಯವಿದೆ. 

ಮೇಲೆ ಹೇಳಿದ ಗೇಯಪ್ರಕಾರಗಳಲ್ಲಿ ಹಾಡಿನುಡಿಸುವವರಿಗೆ ಸ್ವಂತ ಮನೋಧರ್ಮದ 
ಸೃಷ್ಟಿಯನ್ನು ಸೇರಿಸಲು ಅವಕಾಶವಿಲ್ಲ, ಔಚಿತ್ಯವಲ್ಲ. ಕೃತಿಯಲ್ಲಾದರೆ ಕರ್ಣಾಟಕಸ೦ಗೀತ 
ದಲ್ಲಿ ಇ೦ದು ವ್ಯವಹಾರದಲ್ಲಿರುವ ಹೆಚ್ಚುಕಡಿಮೆ ಎಲ್ಲ ಇ೦ತಹ ವೈಯಕ್ತಿಕ ಪ್ರತಿಭಾಜನ್ಯ 
ಸೃಷ್ಟಿಗಳನ್ನೂ ಸೇರಿಸಲು ಅವಕಾಶವಿದೆ. ಉಳಿದ ಗೇಯ ಪ್ರಬಂಧಗಳ ಧಾತುವು ಕೃತಿ 
ಯೊಡನೆ ಹೋಲಿಸಿದಾಗ ಅಲ್ಪವಾಗಿರುತ್ತದೆ ; ಆದುದರಿ೦ದ ಅವುಗಳಲ್ಲಿನ ರಾಗಭಾವವು 


೩೯೬ ಕರ್ಣಾಟಕಸ೦ಗೀತವಾಹಿನಿ 


ಸೀಮಿತವಾಗಿರುತ್ತದೆ. ನಾದ ಮತ್ತು ಲಯಗಳಲ್ಲಿ ಸಾಮಾನ್ಯವಾಗಿ ನಾದವೇ ಸುಲಭವೂ 
ರ೦ಜನಾಸ್ಪದವೂ ಜನಪ್ರಿಯವೂ ಆಗಿರುವುದರಿಂದ ರಾಗಭಾವವಿಸ್ತಾ ರಕ್ಕೆ ಆಸ್ಪದವಾಗಿ 
ಇರುವ ಕೃತಿಯು ಹೆಚ್ಚು ಜನಪ್ರಿಯವಾದುದರಲ್ಲಿ ಆಶ್ಚರ್ಯವಿಲ್ಲ. ಕೃತಿಯ ಮಾತುವಿ 
ನಲ್ಲಿಯೂ ಇ೦ತಹದೇ ಸ್ಟಾತ೦ತ್ರ್ಯವು ವಾಗ್ಗೇಯಕಾರನಿಗಿದೆ. ಅದರಲ್ಲಿ ವಿಷಯವೈವಿಧ್ಯ 
ವಿದೆ; ಕೃತಿಯ ಮಾತುವು ತತ್ತ್ವ, ನೀತಿ, ಧರ್ಮ, ಆಚಾರ, ಸಮಾಜಸುಧಾರಣೆ, ಮತ 
ಪ್ರಕ್ರಿಯೆ, ಸ್ತುತಿ. ಭಕ್ತಿ, ಯೋಗ, ತಂತ್ರ, ಮಂತ್ರ, ಜ್ಯೋತಿಷ ಮುಂತಾದ ಹತ್ತು ಹಲವು 
ಶಾಸ್ತ್ರಗಳ ಪ್ರಮೇಯ, ಸಿದ್ಧಾಂತ ಮುಂತಾದವುಗಳನ್ನು ಒಳಗೊಳ್ಳಬಹುದು. ಅದರಲ್ಲಿನ 
ಪದಶಯ್ಕೆಯು ಛಂದೋನಿಯಮಗಳ ನಿರ್ಬಂಧಕ್ಕೆ ಸಿಕ್ಕಿಲ್ಲ ; ಕೆಲವು ವೇಳೆ ಅಕ್ಟರಗಣಗಳಿ' 
ಏರ್ಪಾಡು ದೊರೆಯಬಹುದು; ಆದರೆ ಇದು ಅಪರೂಪ, ಅಪವಾದ. ಅದರ ಪಾದದೈರ್ಫ್ಯ 
ದಲ್ಲಿಯೂ ವಾಗ್ಗೇಯಕಾರನು ಹೆಚ್ಚಿನ ಸ್ವಾತಂತ್ರ್ಯವನ್ನು ವಹಿಸಬಹುದು. ಪ್ರತಿಯೊಂದು 
ಖಂಡದಲ್ಲಿಯೂ ಇರುವ ಪಾದಗಳು ಹೆಚ್ಚು ಕಡಿಮೆ ಒಂದೇ ಅಕ್ಬರ ಪ್ರಮಾಣದ 
ಮೊತ್ತದಲ್ಲಿದ್ದರೆ ಸಾಕು ; ಹಲವು ವೇಳೆ ಈ ನಿಯಮವು ಸಹ ಭಂಗವಾಗುವುದುಂಟು. 
ಎಂದರೆ ಕೃತಿಯಲ್ಲಿ ವಾಗರ್ಥಮೂಲವಾದ ರಸಸನ್ನಿವೇಶವು ಛಂದೋವಿನ್ಯಾಸ ಮೂಲಕ 
ವಾಗಿ ಆಗುವ ಪ್ರತೀತಿಯ ಹಂಗಿಲ್ಲದ್ದು. ಕೃತಿಯ ಮಾತು ನಿರ್ಮಿತಿಯಲ್ಲಿರುವ ಶೈಥಿಲ್ಯವು 
ಅದರ ದೌರ್ಬಲ್ಯವಲ್ಲ, ದೋಷವಲ್ಲ ; ಅದು ಅದರ ಬಲ, ಗುಣ. 


ರಚನೆ 

ಕರ್ಣಾಟಕ ಸಂಗೀತದಲ್ಲಿ ಇಂದು ಮೂರು ಖಂಡಗಳಲ್ಲಿ ರಚಿತವಾದ ಪ್ರಬಂಧ 
ಪ್ರಕಾರಗಳೇ ಹೆಚ್ಚು. ಈ ಖಂಡಗಳನ್ನು ಪಲ್ಲವಿ, ಅನುಪಲ್ಲವಿ ಮತ್ತು ಚರಣವೆ೦ಬ 
ಸಾಧಾರಣನಾಮಗಳಿ೦ದ ವ್ಯವಹರಿಸಲಾಗುತ್ತದೆ. ಇವುಗಳಲ್ಲಿ ಪಲ್ಲವಿಯು ಪ್ರಬಂಧದ 
ಧಾತುಮಾತುಗಳರಡಕ್ಕೂ ಪ್ರವೇಶವನ್ನು ಒದಗಿಸುತ್ತದೆ. ಇವುಗಳ ಮುಖ್ಕಾರ್ಥವು ಚರಣ 
ದಲ್ಲಿರುತ್ತದೆ. ಇವೆರಡರ ನಡುವೆ ಅನುಪಲ್ಲವಿಯು ಸೇತುವೆಯಂತೆ ಇರುತ್ತದೆ. ಈ 
ಪ್ರಬಂಧಜಾತಿಯಲ್ಲಿ ಸ್ವರಜತಿ, ವರ್ಣ, ಕೃತಿ, ಪದ, ಜಾವಳಿ, ತಿಲ್ಲಾನಗಳು ಪ್ರಭೇದಗಳು. 
ಸ್ವರಜತಿಯಲ್ಲಿ ಸಾಮಾನ್ಯವಾಗಿ ಪಲ್ಲವಿ, ಚರಣ ಎಂಬ ಎರಡೇ ಖಂಡಗಳಿದ್ದರೂ ಚರಣ 
ದಲ್ಲಿ ಬಿಡಿಬಿಡಿಯಾಗಿ ಇರುವ ಬೇರೆ ಬೇರೆ ಸ್ವರಖಂಡಗಳನ್ನು ಚರಣವೆ೦ಬ ಒಂದೇ 
ಅಂಗವನ್ನಾಗಿ ಸಮಷ್ಟಿಯಲ್ಲಿ ಎಣಿಸಿಕೊಳ್ಳಲಾಗುತ್ತದೆ. ವರ್ಣದಲ್ಲಿಯೂ ಚಿಟ್ಟೆಸ್ಟರವನ್ನು 
ಅನುಪಲ್ಲವಿಯ. ಅನುಬ೦ಧವಾಗಿಯೂ ಎತ್ತುಗಡೆ ಸ್ವರಗಳನ್ನು ಎತ್ತುಗಡೆ ಪಲ್ಲವಿಯ 
ಅನುಬ೦ಧವಾಗಿಯೂ ಇಟ್ಟುಕೊ೦ಡರೆ ತ್ರಿಖ೦ಡಾತ್ಮಕವಾದ ಪ್ರಬ೦ಧವೇ ಸಿದ್ಧಿಸುತ್ತದೆ. 
ವರ್ಣವೊಂದನ್ನು ಬಿಟ್ಟು ಉಳಿದ ಇತರ ಪ್ರಕಾರಗಳಲ್ಲಿ ಪ್ರಬಂಧದ ಪ್ರತಿಯೊಂದು 
ಖಂಡದ ನ೦ತರದಲ್ಲಿಯೂ ಪಲ್ಲವಿಯು ಪುನರಾವರ್ತಿತವಾಗುತ್ತದೆ. 

ಕೃತಿಯಲ್ಲಿ ಪಲ್ಲವಿಯು ಒ೦ದು ಪಾದವಿದ್ದರೆ ಅನುಪಲ್ಲವಿಯು ಎರಡು ಪಾದಗಳಷ್ಟು. 
ಚರಣವು ನಾಲ್ಕು ಪಾದಗಳಷ್ಟು ಸಾಮಾನ್ಯವಾಗಿ ಇರುತ್ತವೆ ; ಅಥವಾ ಈ ಪ್ರಮಾಣದ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೯೭ 


ಎರಡೆರಡರಷ್ಟು ಇರುವುದೂ ಉಂಟು. ಈ ಏರ್ಪಾಡು ನಿಯಮವೇ ಅಲ್ಲವೇನೋ 
ಎನ್ನುವಷ್ಟು ಶಿಥಿಲವಾಗಿದೆ. ಉದಾಹರಣೆಗೆ, ಪಲ್ಲವಿಯು ಎರಡು ಪಾದಗಳಷ್ಟು, ಅನು 
ಪಲ್ಲವಿಯು ಒಂದೇ ಪಾದದಷ್ಟು ಇರುವ ಕೃತಿಗಳು, ಅಥವಾ ಎರಡೂ ಒಂದೊಂದೇ 
ಅಥವಾ ಎರಡೆರಡು ಪಾದಗಳಿರುವ ಕೃತಿಗಳು ಅನುಪಲ್ಲವಿಯೇ ಇಲ್ಲದಿರುವ ಕೃತಿಗಳು, 
ಎರಡು, ನಾಲ್ಕು, ಆರು, ಎ೦ಟು, ಹತ್ತು ಅಥವಾ ಹನ್ನೆರಡು ಪಾದಗಳಿರುವ ಚರಣಗಳ 
ನ್ನುಳ್ಳ ಕೃತಿಗಳು, ಚರಣವೇ ಇಲ್ಲದೆ ಅದರ ಸ್ಥಾನವನ್ನು ಮಧ್ಯಮಕಾಲದ ಧಾತುಮಾತು 
ಗಳುಳ್ಳ ಪಾದವೊ೦ದು ಆಕ್ರಮಿಸಿರುವ "ಸಮಷ್ಟಿಚರಣ'ದ ಕೃತಿಗಳು--ಹೀಗೆ ಅದೆಷ್ಟೋ 
ವೈವಿಧ್ಯವು ಕೃತಿಗಳ ರಚನೆಯಲ್ಲಿ ಕ೦ಡು ಬರುತ್ತದೆ. ಆಯಾ ಖಂಡದಲ್ಲಿರುವ ಪಾದಗಳು 
ಹೆಚ್ಚುಕಡಿಮೆ ಸಮಾನವಾದ ಅಕ್ಬರಸ೦ಖ್ಯೆಯನ್ನು ಪಡೆದಿರುತ್ತವೆ. ಇತ್ತೀಚೆಗೆ ರಚಿತವಾಗು 
ತ್ತಿರುವ ಕೃತಿಗಳಲ್ಲಿ ಚರಣವು ಸಾಮಾನ್ಯವಾಗಿ ಒಂದೇ ಇರುತ್ತದೆ. ಆದರೆ ಹಿಂದಿನವರು 
ರಚಿಸಿರುವ ಕೃತಿಗಳಲ್ಲಿ ಚರಣಗಳು ಅನೇಕವಾಗಿರುತ್ತವೆ :. ಆದರೆ ಯಾವಾಗಲೂ 
ಬೆಸಸ೦ಖ್ಯೆಯಲ್ಲಿರುತ್ತವೆ. ಹರಿದಾಸರ ಕೆಲವು ಕೃತಿಗಳಲ್ಲಿ ಇಪ್ಪತ್ತಮೂರು ಚರಣಗಳು 
ಇರುವುದೂ ಉಂಟು ! ತ್ಯಾಗರಾಜರ ರಚನೆಗಳಲ್ಲಿ ೧, ೨, ೩, ೪, ೫ ೬, ೭, ೮, ೯, 
೧೦, ೧೧ ಮತ್ತು ೧೨ ಚರಣಗಳಿರುವ ಎಲ್ಲಾ ವಿಧದ ಕೃತಿಗಳೂ ದೊರೆಯುತ್ತವೆ. ಮುದ್ದು 
ಸ್ಟಾಮಿದೀಕ್ಷಿತರ ರಚನೆಗಳಲ್ಲಾದರೆ ಚರಣವು ಒಂದೇ ಒಂದು ; ಕೆಲವು 'ವೇಳೆ ಅದೂ 
ಇರುವುದಿಲ್ಲ ! ಮಣಿಪ್ರವಾಳವೆ೦ಬ ಒಂದು ರೀತಿಯ ಕೃತಿಯಲ್ಲಿ ಸಂಸ್ಕೃತ, ತೆಲುಗು, 
ತಮಿಳು, ಮಲೆಯಾಳ, ಕನ್ನಡ ಮುಂತಾದ ಭಾಷೆಗಳಲ್ಲಿ ಸ್ವಯಂಪೂರ್ಣ ಅರ್ಥವನ್ನು 
ಕೊಡುವ ಖಂಡಗಳು ಇರುತ್ತವೆ. 

ಕೃತಿಯ ಧಾತುವಿನ ನಿರ್ಮಿತಿಯಲ್ಲಿಯೂ ಬಹುವಾದ ವೈವಿಧ್ಯವಿರುವುದು ಕಂಡು 
ಬರುತ್ತದೆ. ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಚರಣಗಳಿದ್ದರೆ ಅವುಗಳಲ್ಲಿ ಪ್ರತಿ 
ಯೊಂದಕ್ಕೂ ಒಂದೇ ಧಾತುವು ಅನ್ವಯವಾಗುತ್ತದೆ. ಇಂತಹ ಕೃತಿಗಳೇ ಹೆಚ್ಚಾಗಿವೆ. 
ಮುದ್ದುಸ್ಟಾಮಿದೀಕ್ಬಿತರ ಕೃತಿಗಳಲ್ಲಿ ಚರಣದ ಧಾತುವು ಅಖ೦ಡವಾಗಿರುತ್ತದೆ ; ಎಂದರೆ 
ಅದರಲ್ಲಿ ಬೇರೆ ಬೇರೆ ಧಾತುಗಳಿರುವ ಖಂಡಗಳಿರುವುದಿಲ್ಲ. ಅದರಲ್ಲಿ ಧಾತುವಿನ 
ಪುನರಾವರ್ತನೆಯಿರುವುದಿಲ್ಲ; ಬದಲು. ರಾಗಭಾವವೂ ತಾಳಾವರ್ತದಲ್ಲಿ ಸಾಹಿತ್ಯಾಕ್ಟರ 
ಗಳ ವ್ಯವಸ್ಥೆಯೂ ಉತ್ತರೋತ್ತರವಾಗಿ ವ್ಯತ್ಯಾಸವಾಗುತ್ತ ನಡೆಯುತ್ತದೆ. ಚರಣಾಂತ್ಯ 
ದಲ್ಲಿ ಧಾತುವು ಸಹಜವಾಗಿ ನ್ಯಾಸಗೊ೦ಡು ಪಲ್ಲವಿಯ ಎತ್ತುಗಡೆಗೆ ಸ್ವಾಭಾವಿಕ ಪೀಠಿಕೆ 
ಯಾಗಿರುತ್ತದೆ. ಆದರೆ ಶ್ಯಾಮಾಶಾಸ್ತಿ, ತ್ಯಾಗರಾಜ ಮೊದಲಾದವರ ಕೃತಿಗಳಲ್ಲಿ ಚರಣವು 
ಎರಡು ಖಂಡಗಳಲ್ಲಿರುತ್ತದೆ. ಈ ಖಂಡಗಳಲ್ಲಿ ಮೊದಲನೆಯದು ಸ್ವತಂತ್ರವೂ ನಿರ 
ಪೇಕ್ಷವೂ ಆದ ಧಾತುವನ್ನು ಪಡೆದಿದ್ದು ಎರಡನೆಯದು ಅನುಪಲ್ಲವಿಯ ಧಾತುವನ್ನೇ 
ಪುನರಾವರ್ತನೆ ಮಾಡಿಕೊಳ್ಳುತ್ತದೆ. ಈಗ ರೂಢಿಯಲ್ಲಿರುವ ಕೃತಿಗಳಲ್ಲಿ ಇವೇ ಹೆಚ್ಚಿನವು. 
ಪ್ರಥಮಾರ್ಧವು ಪಲ್ಲವಿಯ ಧಾತುವನ್ನೂ ಉತ್ತರಾರ್ಧವು ಅನುಪಲ್ಲವಿಯ ಧಾತುವನ್ನೂ 
ಪುನರಾವರ್ತನೆಗೊಳ್ಳುವ ಚರಣಗಳುಳ್ಳ ಕೃತಿಗಳೂ ಇಲ್ಲದಿಲ್ಲ. ಆದರೆ ಇವು ತುಂಬಾ 


೩೯೮ ಕರ್ಣಾಟಕಸ೦ಗೀತವಾಹಿನಿ 


ಅಪರೂಪ. ಅನೇಕ ಚರಣಗಳಿರುವ ಕೃತಿಗಳಲ್ಲಿ ಪ್ರತಿಯೊಂದು ಚರಣವೂ ಬೇರೆಬೇರೆ 
ಧಾತುವನ್ನೇ ಪಡೆದಿರುವ ಕೆಲವು ಕೃತಿಗಳೂ ಇವೆ. ತ್ಯಾಗರಾಜರ ಪಂಚರತ್ನಕೃತಿಗಳೂ, 
ಅವರ ಹರಿಕಾ೦ಭೋಜಿಯ ಎಂ೦ದುಕು ನಿರ್ದಯ ಮುಂತಾದ ಇತರ ಕೆಲವು ಕೃತಿಗಳೂ 
ಇದಕ್ಕೆ ನಿದರ್ಶನ. 

ಇದಲ್ಲದೆ ತ್ಯಾಗರಾಜರು ರಚಿಸಿರುವ ಒಂದು ಬಗೆಯ ಕೃತಿಗಳಲ್ಲಿ ಒಂದೇ ಪಾದದ 
ಅಥವಾ ಎರಡು ಪಾದಗಳ ಅನೇಕ ಚರಣಗಳಿದ್ದು, ಪ್ರತಿಯೊ೦ದಕ್ಕೂ ಬೇರೆಬೇರೆಯಾದ 
ಧಾತುವು ಮಧ್ಯಲಯದಲ್ಲಿ ನಿಬಿಡಸಾಹಿತ್ಯಾಕ್ಷರ ಸಂಘಟನೆಯಿಂದ ಕೂಡಿ ಶ್ರವಣ 
ಮನೋಹರವಾಗಿರುತ್ತದೆ. ತ್ಯಾಗರಾಜರ ದಿವ್ಯನಾಮ ಸ೦ಕೀರ್ತನಗಳಲ್ಲಿ ಮುಖ್ಯವಾಗಿ: 
ಎರಡು ರೀತಿಗಳು ಕಂಡುಬರುತ್ತವೆ. ಮೊದಲನೆಯದರಲ್ಲಿ ಪಲ್ಲವಿಗೂ ಅನೇಕ ಚರಣ 
ಗಳಿಗೂ ಒಂದೇ ಧಾತುವಿರುತ್ತದೆ, ಪ್ರತಿಚರಣದ ನಂತರವೂ ಪಲ್ಲವಿಯ ಪುನರಾವರ್ತನೆ 
ಯಿರುವುದಿಲ್ಲ. ಎರಡನೆಯದರಲ್ಲಿ ಪಲ್ಲವಿಗೆ ಒ೦ದು ಧಾತುವು ಅನೇಕ ಚರಣಗಳಲ್ಲಿ 
ಪ್ರತಿಯೊಂದಕ್ಕೂ ಸಮಾನವಾದ ಒಂದೇ ಧಾತುವೂ ಇದ್ದು ಪ್ರತಿಯೊಂದು ಚರಣವಾದ 
ಮೇಲೆ ಪಲ್ಲವಿಯನ್ನು ಪುನಃ ಹಾಡಲಾಗುತ್ತದೆ. ಕೃತಿಯನ್ನು ಒ೦ದೇ ರಾಗ, ಒಂದೇ 
ತಾಳದಲ್ಲಿ ರಚಿಸಲಾಗುತ್ತದೆ. ಒಂದೇ ಗೇಯಪ್ರಬ೦ಧದಲ್ಲಿ ಅನೇಕ ರಾಗಗಳಿರುವುದೂ 
ಉಂಟು ; ಇವುಗಳಿಗೆ ರಾಗಮಾಲಿಕೆಗಳೆ೦ದು ಹೆಸರು ; ಅನೇಕ ರಾಗಗಳು ಅನೇಕ ತಾಳಗಳು 
ಇರುವ ಪ್ರಬ೦ಧಗಳೂ ಕೆಲವು ಇವೆ. ಇವುಗಳಿಗೆ ರಾಗತಾಳಮಾಲಿಕೆಗಳೆ೦ದು ಹೆಸರು. 
ಇವುಗಳನ್ನು ಮುಂದೆ ಸ೦ಕ್ಸೇಪವಾಗಿ ಪ್ರಸ್ತಾಪಿಸಲಾಗುವುದು. 

ಲಯಪ್ರಯುಕ್ತಿಯ ದೃಷ್ಟಿಯಿಂದ ಕೃತಿಗಳನ್ನು ಮೂರು ವಿಧದಲ್ಲಿ ವಿಂಗಡಿಸಬಹುದು. 
ಚೌಕವಾದ ಅಥವಾ ನಿಧಾನವಾದ ನಡೆಯಲ್ಲಿ ಕೃತಿಯಿದ್ದರೆ ಅದು 'ವಿಳಂಬಲಯದ್ದು ; 
ಬೇಗ, ದ್ರುತಿಗತಿಯಲ್ಲಿ ನಡೆದರೆ ದ್ರುತಲಯದ್ದು. ವಿಳಂಬವೂ ದ್ರುತವೂ ಅಲ್ಲದೆ 
ಮಧ್ಯಸ್ಥವಾದ ಲಯದಲ್ಲಿ ನಡೆದರೆ ಅದು ಮಧ್ಯಲಯದ್ದು. ಈ ಶಬ್ದಗಳು ಪರಸ್ಪರ 
ಸಾಪೇಕ್ಷವಾದವುಗಳು, ಸ್ಥೂಲಾರ್ಥಕಗಳು. ತಾಳಾವರ್ತದಲ್ಲಿ ಪ್ರತಿಯೊಂದು ಎಣಿಕೆ 
ಯಲ್ಲಿಯೂ ನಾಲ್ಕು ಮಾತ್ರಾಕಾಲದಷ್ಟು ಅವಧಿ ಇರುವುದು ವಿಳಂಬಲಯವೆಂದೂ, 
ಎರಡು ಮಾತ್ರಾಕಾಲದ ಪ್ರಯುಕ್ತಿಯಿರುವುದು. ಮಧ್ಯಲಯವೆಂದೂ ಒಂದೇ ಮಾತ್ರಾ 
ಕಾಲದಷ್ಟು ವೇಗದಲ್ಲಿ ಕೃತಿಯು ನಡೆಯುತ್ತಿದ್ದರೆ ದ್ರುತಲಯವೆಂದೂ ಶಾಸ್ತ್ರದಲ್ಲಿ ಈ 
ಪ್ರಮೇಯವನ್ನು ಸ್ಟಾವಲ೦ಬಿಯನ್ನಾಗಿಸುವುದು೦ಟು. ದ್ರುತಲಯದ ಕೃತಿಗಳು ಅಪರೂಪ 
ವಾಗಿವೆ. ಮಧ್ಯಲಯದ ಕೃತಿಗಳೇ ಹೇರಳವಾಗಿದ್ದು ವಿಳಂಬಲಯದ ಕೃತಿಗಳು ವಿರಳ 
ವಾಗಿವೆ. ಉತ್ಸಾಹಾದಿ ಕ್ರಿಯಾಪ್ರಚೋದಕ ಸಂದರ್ಭಗಳಲ್ಲಿ ದ್ರುತಲಯದ ಕೃತಿಗಳೂ, 
ಗಾಢವಾದ ರಸಸನ್ನಿವೇಶದಲ್ಲಿ, 'ಚೌಕನಡೆಯ ಗಮಕಗಳ ಪ್ರಯುಕ್ತಿಯಲ್ಲಿ ವಿಳ೦ಬ 
ಲಯದ ಕೃತಿಗಳೂ ಉಳಿದೆಲ್ಲ ಸನ್ನಿವೇಶಗಳಲ್ಲಿ ಮಧ್ಯಲಯದ ಕೃತಿಗಳೂ ಪ್ರಯುಕ್ತ 
ವಾಗುತ್ತವೆ. 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೩೯೯ 


ಅಲಂಕರಣತಂತ್ರ 

ಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಅಲಂಕರಣಸಾಧನಗಳನ್ನು ಕೆಲವು ವೇಳೆ ಅದರ 
ದೇಹದಲ್ಲಿ ಸೇರಿಸುವುದು೦ಟು. ವರ್ಣದಲ್ಲಿ ಚಿಟ್ಟಸ್ಟರ ಅಥವಾ ಮುಕ್ತಾಯಿಸ್ವರವು 
ಇರುವಂತೆ ಕೃತಿಯಲ್ಲಿ ಅಡಕವಾಗಿರುವ ರಾಗಭಾವಕ್ಕೆ ಪೋಷಕವಾಗಿ, ಪೂರಕವಾಗಿ 
ಅದರಲ್ಲಿಯೂ ಚಿಟ್ಟಸ್ಟರವನ್ನು ಕೆಲವುವೇಳೆ ರಚಿಸಲಾಗುತ್ತದೆ. ಇದು ಸ್ವರಗಳ ಜತಿಗಳನ್ನು 
ಒಳಗೊಂಡಿರುತ್ತದೆ; ಮುಕ್ತಾಯವನ್ನು ಪ್ರೌಢವಾಗಿ ಪ್ರತೀತಿಗೊಳಿಸುವ ಮಕುಟಸ್ವರ 
ವೆ೦ಬ ಅ೦ತ್ಯಭಾಗದೊಡನೆ ಸಾಮಾನ್ಯವಾಗಿ ನಿರ್ಮಿತವಾಗಿರುತ್ತದೆ. ಇದನ್ನು ಅನು 
ಪಲ್ಲವಿಯ ನ೦ತರವೂ ಚರಣದ ನ೦ತರವೂ ಹಾಡಲಾಗುತ್ತದೆ. ಕೃತಿಯ ಲಯದಲ್ಲಿಯೇ 
ಎಂದರೆ ಸಮಕಾಲದಲ್ಲಿಯೋ ಅಥವಾ ಅದಕ್ಕಿಂತ ಹೆಚ್ಚನ ವೇಗದಲ್ಲಿಯೋ ಇದು 
ರಚಿತವಾಗಿರುತ್ತದೆ. ವಿಳಂಬಲಯದ ಕೃತಿಗಳಲ್ಲಿ ಚಿಟ್ಟಸ್ಟರಗಳನ್ನು ಅಳವಡಿಸಿದಾಗ ಅನು 
ಪಲ್ಲವಿಯ ನಂತರದಲ್ಲಿ ಅದನ್ನು ಸಮಕಾಲದಲ್ಲಿಯೂ ಚರಣದ ನಂತರ ಮಧ್ಯಮಕಾಲ 
ದಲ್ಲಿಯೂ ಹಾಡುವುದು ವಾಡಿಕೆ. ಚಿಟ್ಟಸ್ಟರಕ್ಕೂ ಒಮ್ಮೊಮ್ಮೆ ಮಾತುವನ್ನು ರಚಿಸಲಾಗು 
ತ್ತದೆ. ಆಗ ಅದು ಸ್ವರಸಾಹಿತ್ಯವೆಂಬ ಹೆಸರನ್ನು ತಳೆಯುತ್ತದೆ. ಇಂತಹ ಕೃತಿಗಳಲ್ಲಿ 
ಅನುಪಲ್ಲವಿಯ ನಂತರ ಮಾತುವಿಲ್ಲದೆ ಬರಿಯ ಚಿಟ್ಟಸ್ವರವನ್ನೂ ಚರಣದ ನಂತರ 
ಮಾತುಸಹಿತವಾದ ಸ್ವರಸಾಹಿತ್ಯವನ್ನೂ ಹಾಡುವುದು ರೂಢಿ. ಮತ್ತೆ ಕೆಲವು ವೇಳೆ 
ಚಿಟ್ಟಸ್ವರವನ್ನು ವಿಲೋಮಕ್ರಮದಲ್ಲಿ, ಎಂದರೆ ಕೊನೆಯಿಂದ ಮೊದಲಿನವರೆಗೆ ಹಾಡಿ 
ದರೂ ರಾಗಭಾವವು ತಪ್ಪುವುದರ ಬದಲು ಅದರ ಪೋಷಣೆಯೇ ಆಗುವಂತೆ ನಿರ್ಮಿಸ 
ಲಾಗುತ್ತದೆ. ಇದಕ್ಕೆ ವಿಲೋಮಸ್ವರ ಎಂದು ಸಂಜ್ಞೆ ಇನ್ನು ಕೆಲವು ಚಿಟ್ಟಸ್ವರ ಅಥವಾ 
ಮುಕ್ತಾಯಿಸ್ಟರಗಳಲ್ಲಿ ಮೊದಲಿನಿಂದ ಕೊನೆಯವರೆಗೆ ಹಾಡಿದರೂ ಕೊನೆಯಿಂದ ಮೊದ 
ಲಿನವರೆಗೆ ಹಾಡಿದರೂ (ಸರಸ, ಕಿಟಕಿ, ವಿಕಟಕವಿ ಎಂಬಂತೆ) ಒ೦ದೇ ಅನುಕ್ರಮವಿರು 
ವಂತೆ ಚಮತ್ಕಾರದಿಂದ ಜೋಡಿಸಲಾಗಿರುತ್ತದೆ. ಇವುಗಳಿಗೆ ಅನುಲೋಮ-ವಿಲೋಮ 
ಸ್ವರಗಳೆಂದು ಹೆಸರು. 

ಬೇರೆ ಕೆಲವು ಚಿಟ್ಟಸ್ವರಗಳಲ್ಲಿ ಮೃದರೆಗದಲ್ಲಿ ಉದ್ಭವಿಸುವ ತ, ರಿ, ಕಿ, ಟ, ಗಿ. ಣ, 
ತೊಂ, ಧಿಂ ಇತ್ಯಾದಿ ಪಾಟಾಕ್ಸರಗಳ ಜತಿಗಳನ್ನೂ ಮಾತುಗಳನ್ನೂ ಸ್ವರಗಳ ಜೊತೆಗೆ 
ಅಳವಡಿಸಿರುತ್ತದೆ. ಇವುಗಳಿಗೆ ಸೊಲ್ಲುಕಟ್ಟುಸ್ಟರವೆ೦ದು ಹೆಸರು. ಸೊಲ್ಲುಕಟ್ಟು ಸ್ವರ 
ವಿಲ್ಲದೆಯೇ ಪಾಟಾಕ್ಷರಗಳನ್ನು ಗೀತದೇಹದಲ್ಲಿ ಒಮ್ಮೊಮ್ಮೆ ಅಳವಡಿಸುವುದೂ 
ಉಂಟು. ಮುದ್ದುಸ್ಟಾಮಿದೀಕ್ಷಿತರ ಕೃತಿಗಳಲ್ಲಿ ಕೆಲವು ವೇಳೆ ಚಟ್ಟಸ್ವರವಿರುತ್ತದೆ, ಬಹು 
ವೇಳೆ ಮಧ್ಯಮಕಾಲ ಸಾಹಿತ್ಯವಿರುತ್ತದೆ. ಇದು ಒಮ್ಮೊಮ್ಮೆ ಅನುಪಲ್ಲವಿಯ ಅಥವಾ 
ಚರಣದ ಕೆಲಸವನ್ನು' ಮಾಡುವುದೂ ಇದೆ. ಸ್ವರಸಾಹಿತ್ಯಕ್ಕೂ ಮಧ್ಯಮಕಾಲಸಾಹಿತ್ಯಕ್ಕೂ 
ವ್ಯತ್ಕಾಸವೇನೆ೦ದರೆ ಮಧ್ಯಮಕಾಲಸಾಹಿತ್ಯವು ಕೃತಿಯ ಅವಿಭಾಜ್ಯ ಅ೦ಗ ; ಅನಿವಾರ್ಯ 
ವಾದುದು ; ಸ್ವರಸಾಹಿತ್ಯವು ಅಲ೦ಕರಣಕ್ಕಾಗಿ ಮಾತ್ರ ಸೇರಿದ್ದು, ಐಚ್ಛಿಕವಾದುದು, 
ಪೋಷಕವಾದುದು. ಮಾತುವಿನ ಅಕ್ಬರಗಳನ್ನು ದಟ್ಟವಾಗಿ ಏರ್ಪಡಿಸಿ, ತಾಳಾವರ್ತದಲ್ಲಿ 


೪೦೦ ಕರ್ಣಾಟಕಸ೦ಗೀತವಾಹಿನಿ 


ಇವುಗಳ ವಿಷಮಸ್ಥಾನಗಳು ಎದ್ದುತೋರುವಂತೆ. ಬಿಕ್ಕಟ್ಟಾದ ಬಂಧವು ಇರುವಂತೆ, 
ತೀವ್ರವಾದ ಓಫಘವು ಇರುವಂತೆ ಮಧ್ಯಮ ಕಾಲಸಾಹಿತ್ಯವನ್ನು ನಿರ್ಮಿಸುವುದು ದೀಕ್ಷಿತರ 
ಶೈಲಿಯ ವೈಶಿಷ್ಟ್ಯ. ಅನುಪಲ್ಲವಿಯ ನಂತರ, ಅಥವಾ ಚರಣದ ನಂತರ, ಕೆಲವು ಸಲ 
ಎರಡೂ ವೇಳೆ, ಹೀಗೆ ಮಧ್ಯಮಕಾಲಸಾಹಿತ್ಯವನ್ನು ಕೃತಿಯಲ್ಲಿ ಅಡಕಮಾಡುವುದು೦ಟು. 

ಕೃತಿಯಲ್ಲಿ ಇನ್ನೊ೦ದು ಅಲ೦ಕರಣಸಾಧನವೆ೦ದರೆ ಸ್ವರಾಕ್ಷರ. ಇದಕ್ಕೆ ಸ್ವರಾರ್ಥ 
ವೆಂಬುದು ಪರ್ಕಾಯಶಬ್ದ. ಧಾತುವಿನಲ್ಲಿ ಸ್ವರದ ಸ, ರಿ, ಗ, ಎ೦ದು ಮುಂತಾದ ಸಂಕೇತ 
ಗಳಿಗೆ ಅದೇ ಅಥವಾ ಅವುಗಳನ್ನೇ ಹೋಲುವ ಮಾತುವಿನಲ್ಲಿ ಅಕ್ಷರಗಳನ್ನು ಜೋಡಿಸು 
ವುದು ಸ್ವರಾಕ್ಷರ. ಇದು ಧಾತುವೋ ಮಾತುವೋ ಎಂದು ಕುತೂಹಲವನ್ನು ಇದು ಕ್ಷಣ 
ಕಾಲ ಕೆರಳಿಸಿ ಮಿಂಚುತ್ತದೆ. ರಾಮಸ್ವಾಮಿದೀಕ್ಲಿತನು ತೋಡಿರಾಗದಲ್ಲಿ ರಚಿಸಿರುವ 
ಸರಿಗಾದನಿ ಎ೦ಬ ಸ್ವರಾಕ್ಷರವರ್ಣವನ್ನು ಈಗಾಗಲೇ ಪ್ರಸ್ತಾಪಿಸಿದೆ. ಯತಿ ಎ೦ದರೆ 
ವಿರಾಮ ; ಕೃತಿಯಲ್ಲಿ ಒ೦ದು ಪದವನ್ನು ತೆಗೆದುಕೊಂಡು ಅದಕ್ಕೆ ಒಂದೊಂದಾಗಿ ಅಕ್ಬರ 
ಗಳನ್ನು ಸೇರಿಸುತ್ತ ಹೊಸ ಶಬ್ದಗಳನ್ನೂ ಹೊಸ ಅರ್ಥಸ೦ದರ್ಭಗಳನ್ನೂ ಸೃಷ್ಟಿಸುವುದಕ್ಕೆ 
ಸ್ರೋತೋವಹಯತಿ ಎಂದು ಹೆಸರು. ದೀರ್ಫವಾದ ಒಂದು ಪದವೃ೦ದವನ್ನೋ ಸಮಾಸ 
ಪದವನ್ನೋ ತೆಗೆದುಕೊಂಡು ಅದರಲ್ಲಿ ಒಂದೊಂದಾಗಿ ಅಕ್ಷರಗಳನ್ನು ಕಳೆಯುತ್ತ 
ಇದರಿ೦ದ ಹೊಸ ಪದಗಳನ್ನೂ ಹೊಸ ಅರ್ಥಸ೦ದರ್ಭಗಳನ್ನೂ ಸೃಷ್ಟಿಸುವುದು ಗೋಪು 
ಚ್ಛಯತಿ. ಈ ಅಲ೦ಕಾರಗಳೆರಡೂ ವಿಶೇಷವಾಗಿ ಮುದ್ದುಸ್ಟಾಮಿದೀಕ್ಷಿತರ ಕೃತಿಗಳಲ್ಲಿ 
ಕ೦ಡುಬರುತ್ತವೆ. ರಾಗಾ೦ಕಿತವನ್ನು, ಎ೦ದರೆ ರಾಗದ ಹೆಸರನ್ನು ಕೃತಿಯಲ್ಲಿನ ವಾಗರ್ಥ 
ಸಂದರ್ಭದಲ್ಲಿಯೇ ಸಮ೦ಜಸವಾಗುವಂತೆ ಚಮತ್ಕಾರದಿಂದ ಅಡಕಗೊಳಿಸಿರುವುದು 
ಅವರ ಕೃತಿಗಳಲ್ಲಿ ಒ೦ದು ವೈಶಿಷ್ಟ್ಯ. ಪಲ್ಲವಿ, ಅನುಪಲ್ಲವಿ ಚರಣಗಳಲ್ಲಿ ರಾಗಭಾವವು 
ಸ್ಥೂಲರೇಖೆಯಲ್ಲಿ ಚಿತ್ರಿತವಾಗಿರುವ ಯಾವುದಾದರೊಂದು ಗೇಯಪಜ್ವ್‌ಯನ್ನು ಆಧಾರ 
ವಾಗಿಟ್ಟುಕೊ೦ಡು, ಅದರ ಮಾತುವಿನ ಅಕ್ಷರಸ್ಥಾನಗಳು ತಾಳಾವರ್ತದಲ್ಲಿ ಪಲ್ಲಟ 
ವಾಗದಂತೆ ಆಯಾ ರಾಗಭಾವದ ಆಂತರಿಕ ತಾರ್ಕಿಕತೆಯನ್ನು ಉಳಿಸಿಕೊಂಡು ಸ್ವರ 
ನಿಬಿಡತೆಯನ್ನೂ ಗಮಕಪ್ರಯುಕ್ತಿಯನ್ನೂ ಉತ್ತರೋತ್ತರವಾಗಿ ಹೆಚ್ಚಿಸುತ್ತ ಆಯಾ 
ಗೇಯರಸದ ಸ೦ಚಾರಿಭಾವಗಳಿ೦ದ ರಾಗಭಾವದ ಜಾಲವನ್ನು ರಚಿಸುತ್ತ ಒ೦ದು ಪರಾ 
ಕಾಷ್ಮೆಯನ್ನು ಮುಟ್ಟುವ ಅಲ೦ಕಾರಸಾಧನಕ್ಕೆ ಸಂಗತಿ ಎ೦ದು ಹೆಸರು. ಇದನ್ನು ಉದ್ದಾ, 
ಟಿಸಿದವರು ತ್ಯಾಗರಾಜರೆಂದು ಸಾಮಾನ್ಯವಾಗಿ ನ೦ಬಲಾಗಿದೆಯಾದರೂ ಅವರಿಗೂ 
ಹಿ೦ದೆ ಇದ್ದ ಕೆಲವು ರಚನೆಗಳಲ್ಲಿ ಸ೦ಗತಿಗಳಿರುವುದು ಕ೦ಡುಬರುತ್ತದೆ. 


ಗಾನಕ್ರಮ 

ಕೃತಿಯನ್ನು ಹಾಡುವ ಕ್ರಮವು ಹೀಗೆ : ಪಲ್ಲವಿಯನ್ನು, ಇದ್ದರೆ ಸಂಗತಿಗಳನ್ನೂ 
ಸೇರಿಸಿ, ಪೂರ್ತಿ ಹಾಡಿ ಅದರ ಪ್ರಥಮ ಪಜ್ತ್‌ಯಲ್ಲಿ ನ್ಯಾಸಮಾಡಬೇಕು. ಆಮೇಲೆ 
ಅನುಪಲ್ಲವಿಯನ್ನು, ಇದ್ದರೆ ಚಿಟ್ಟೆಸ್ಟರದೊಡನೆ, ಅಥವಾ ಮಧ್ಯಮಕಾಲ ಸಾಹಿತ್ಯದೊಡನೆ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೦೧ 


ಹಾಡಿ ಪುನಃ ಪಲ್ಲವಿಯ ಪ್ರಥಮ ಪಜ್ಜ್‌ಯಲ್ಲಿ ನ್ಯಾಸಮಾಡಬೇಕು. ನಂತರ ಚರಣ 
ಅಥವಾ ಚರಣಗಳನ್ನು ಹಾಡಬೇಕು. ಒ೦ದೇ ಚರಣವಿದ್ದರೆ ಅದನ್ನು ಪೂರ್ತಿ, ಸ೦ಗತಿಗಳ 
ಸಮೇತವಾಗಿ, ಹಾಡಿ ಇದರೊಡನೆಯೆ ಚಿಟ್ಟಸ್ಟರ ಅಥವಾ ಸ್ವರಸಾಹಿತ್ಯ ಅಥವಾ ಮಧ್ಯಮ 
ಕಾಲದ ಸಾಹಿತ್ಯವನ್ನು ಹಾಡಿ ಕಡೆಯಲ್ಲಿ ಪಲ್ಲವಿಯನ್ನು ಎತ್ತಿಕೊ೦ಡು ಮುಗಿಸಬೇಕು. 
ಎರಡು ಅಥವಾ ಹೆಚ್ಚು ಚರಣಗಳಿದ್ದರೆ ಮುದ್ರಾಖ೦ಡವಿರುವ ಎಂದರೆ ವಾಗ್ಗೇಯಕಾರನ 
ಅ೦ಕಿತವನ್ನೊಳಗೊ೦ಡ ಖಂಡವಿರುವ ಚರಣವನ್ನು ಹಾಡಲೇಬೇಕೆ೦ಬುದು ನಿಯಮ. 
ಇದಲ್ಲದೆ ಸಾಹಿತ್ಕಾರ್ಥದಲ್ಲಿ ವಿಶೇಷವಿರುವ ಬೇರೆ ಚರಣಗಳನ್ನೂ ಹಾಡಬಹುದು. ಅನೇಕ 
ಧಾತುಕವಾದ ಅನೇಕ ಚರಣಗಳಿದ್ದರೆ ಅವುಗಳಲ್ಲಿ ಪ್ರತಿಯೊ೦ದನ್ನೂ ಹಾಡಿ ನಂತರ 
ಪಲ್ಲವಿಯನ್ನು ಪುನರಾವರ್ತನೆ ಮಾಡಬೇಕು. ಬಹು ಅಪರೂಪವಾಗಿ (ತ್ಕಾಗರಾಜರ 
ಆರಭಿರಾಗದ ಪ೦ಚರತ್ನಕೃತಿಯಾದ 'ಸಾಧಿ೦ಚಿನೆ'ಯಲ್ಲಿರುವ೦ತೆ) ಪಲ್ಲವಿಯ ಬದಲು 
ಅನುಪಲ್ಲವಿಯೇ ಪ್ರತಿಚರಣದ ನ೦ತರವೂ ಪುನರಾವರ್ತಿತವಾಗಬಹುದು. 

ಕೃತಿಯ ಮಾತುವಿನ ಯಾವುದಾದರೊಂದು ರಸಸ್ಥಾನದಲ್ಲಿ ನಿಂತು ಆಯಾ ಗೇಯ 
ಪಜ್ಮ್‌ಯಲ್ಲಿರುವ ವಾಗರ್ಥನಿಷ್ಠರಸವನ್ನೂ ಗೇಯರಸವನ್ನೂ ನೆರವುವುದು, ಎಂದರೆ 
ಹರಡುವುದು, ನೆರವಲು ಎನಿಸಿಕೊಳ್ಳುತ್ತದೆ. ಇದರಲ್ಲಿ ಮಾತುವಿನ ಅಕ್ಷರಗಳು ತಾಳಾ 
ವರ್ತದಲ್ಲಿ ನಿಗದಿಯಾದ ಸ್ಥಾನಗಳಲ್ಲಿಯೇ ಉಳಿದಿರುತ್ತವೆ. ಸಾಹಿತ್ಯ ಭಾಪದಲ್ಲಿರುವ 
‘ರಸವನ್ನು ಗಾನರಸದ, ಎ೦ದರೆ ರಾಗಭಾವ ಹಾಗೂ ಲಯಗಳ ವಿನ್ಯಾಸ ಮೂಲಕವಾದ, 
ಸ೦ಚಾರಿಭಾವಗಳಿ೦ದ ಪೋಷಿಸಿ ವಿಸ್ತರಿಸುವುದು ಇದರ ಉದ್ದೇಶ. ಇದು ಸಾಮಾನ್ಯವಾಗಿ 
ಚರಣದಲ್ಲಿ ನಡೆದರೂ ಒಮ್ಮೊಮ್ಮೆ ಅನುಪಲ್ಲವಿಯಲ್ಲಿ ಇರುವುದೂ ಉಂಟು. ತಾಳ 
ಕ್ರಿಯೆಯು ನಡೆಯುತ್ತಿರುವಾಗ ವಿವಿಧ ಜತಿ ಹಾಗೂ ಸತಿಗಳಿರುವ ಸ್ವರಗುಚ್ಛಗಳನ್ನು 
ಜೋಡಿಸಿ ಅವುಗಳನ್ನು ಆಯಾ ಮಾತುಭಾಗವು ತಾಳಭಾಗದಲ್ಲಿ ಪ್ರಾರಂಭವಾಗುವ 
ಅಂಶಕ್ಕೆ ಕರಾರುವಾಕ್ಕಾಗಿ ಹಿಂದಿನಿಂದ ಬಂದು ಸೇರಿಕೊಳ್ಳುವಂತೆ ಮಾಡುವ ವಿಧಾನಕ್ಕೆ 
` ಕಲ್ಪನಾಸ್ವರವೆಂದು ಹೆಸರು. ಇದನ್ನು ಕೃತಿಯ ಯಾವ ಭಾಗದಲ್ಲಾದರೂ ಮಾಡಬಹುದು; 
ಆದರೂ, ಚರಣದಲ್ಲಿ ಸಾಮಾನ್ಯವಾಗಿಯೂ ಅನುಪಲ್ಲವಿಯಲ್ಲಿ ಕೆಲವು ವೇಳೆಯೂ 
ಮಾಡುವುದು ರೂಢಿಯಾಗಿದೆ. ಒಂದು ಗೇಯ ಪಜ್ತ್‌ಯನ್ನು ನೆರವಲುಮಾಡಿ ಅದಕ್ಕೇ 
ಸ್ವರಕಲ್ಪನೆಯನ್ನು ಮಾಡುವುದು ಪದ್ಧತಿ. ಹೀಗಿದ್ದರೆ ಆಯಾ ಕೃತಿಯಲ್ಲಿ ಇದು ಪ್ರಸ್ತುತ 
ವಾಗುವ ಸ್ವಸ್ಥಾನದಲ್ಲಿಯೇ ನೆರವಿ, ಅಲ್ಲಿಯೇ ಸ್ವರಕಲ್ಪನೆ ಮಾಡಿ, ಇದು ಮುಗಿದ ನಂತರ 
ಕೃತಿಯ ಉಳಿದ ಭಾಗವನ್ನು ಮುಂದುವರಿಸಿಕೊಂಡು ಹೋಗಿ ಕೃತಿಯನ್ನು ಮುಗಿಸಲಾಗು 
“ತ್ತದೆ. ನೆರವಲು ಇಲ್ಲದಿದ್ದರೆ ಕೃತಿಯನ್ನು ನೇರವಾಗಿ ಮುಗಿಸಿ, ಸ್ವರಕಲ್ಪನೆಯನ್ನು 
ಉದ್ದೇಶಿಸಿರುವ ಗೀತಖಂಡಕ್ಕೆ ಮರಳಿ ಬಂದು ಅದನ್ನೆತ್ತಿಕೊ೦ಡು ಹಾಡಿ ಅದರಲ್ಲಿ 
. ಸ್ವರಕಲ್ಪನೆಯನ್ನು ಮಾಡಲಾಗುತ್ತದೆ. 

ಕೃತಿಗಳಲ್ಲಿ ಮತ್ತು ಇತರ ಗೇಯಪ್ರಬಂಧಗಳಲ್ಲಿ ಸಾಧಾರಣವಾಗಿ ನಾಲ್ಕು ಬಗೆಯ 
ಮುದ್ರೆಗಳು ಕಂಡುಬರುತ್ತವೆ ; ಮುದ್ರೆಗೆ ಅಂಕಿತ ಎ೦ಬ ಹೆಸರೂ ಇದೆ. ಅ೦ಕಿತವೆ೦ದರೆ 


೨೬ 


೪೦೨ ಕರ್ಣಾಟಕಸ೦ಗೀತವಾಹಿನಿ 


ಗುರುತು ; ವಾಗ್ಗೇಯಕಾರನು ತನ್ನ ರಚನೆಯೆ೦ದು ತೋರಿಸುವುದಕ್ಕಾಗಿ ಅದರಲ್ಲಿ ಒಂದು 
ಗುರುತನ್ನಿಡುತ್ತಾನೆ. ಇದು ಅವನ ಹೆಸರೇ ಇರಬಹುದು, ಅಥವಾ ತನ್ನ ಇಷ್ಟದೈವದ 
ಹೆಸರಿರಬಹುದು ; ಅನೇಕ ವೇಳೆ ಈ ಅಂಕಿತಕ್ಕೆ ಸಮಾನಾರ್ಥಕವುಳ್ಳ ಇತರ ಶಬ್ದರೂಪ, 
ಗಳನ್ನು ಬಳಸುವುದೂ ಉಂಟು. ವಾಗ್ಗೇಯಕಾರ ಮುದ್ರೆಯು ಸಾಮಾನ್ಯವಾಗಿ ಚರಣ 
ದಲ್ಲಿಯೂ, ಒಂದಕ್ಕಿ೦ತ ಹೆಚ್ಚು ಚರಣಗಳಿದ್ದರೆ ಕಡೆಯದರಲ್ಲಿಯೂ ಇರುತ್ತದೆ. ಅಪ 
ರೂಪವಾಗಿ ಅನುಪಲ್ಲವಿಯಲ್ಲಿ ಅಥವಾ ಪಲ್ಲವಿಯಲ್ಲಿಯೂ ಇರುವುದು೦ಟು. ಕೆಲವು 
ವೇಳೆ ಕೃತಿಗಳಲ್ಲಿ ರಾಗದ ಹೆಸರೂ, ಅಪರೂಪವಾಗಿ ತಾಳದ ಹೆಸರೂ ಅಡಕವಾಗಿರುತ್ತದೆ. 
ಇನ್ನು ಕೆಲವು ವೇಳೆ ತಿಲ್ಲಾನದಂತಹ ಕೆಲವು ರಚನೆಗಳಲ್ಲಿ ಪ್ರಬಂಧದ ಅಂಕಿತಬೂ 
ಇರುವುದನ್ನು ಕಾಣಬಹುದು. ಬಹು ವಿರಳವಾಗಿ ಪ್ರಭುವಿನ ಅಂಕಿತವನ್ನೂ ವಾಗ್ಲೇಯ 
ಕಾರನು ಕೃತಿಯಲ್ಲಿ ಅಡಕಗೊಳಿಸಿರುತ್ತಾನೆ. ಕೆಲವು ವಾಗ್ಗೇಯಕಾರರು ಒಂದಕ್ಕಿಂತ ಹೆಚ್ಚು 
ಅ೦ಕಿತಗಳನ್ನು ಬಳಸಿದ್ದಾರೆ. ಅಂಕಿತವೇ ಇಲ್ಲದ ರಚನೆಗಳೂ ಕರ್ಣಾಟಕಸ೦ಗೀತದಲ್ಲಿ 
ಇಲ್ಲದಿಲ್ಲ. 

ಕೃತಿಗಳನ್ನು `ರಚಿಸಿದ ವಾಗ್ಗೇಯಕಾರರು ಕರ್ಣಾಟಕಸ೦ಗೀತದಲ್ಲಿ ಎಷ್ಟು ಮಂದಿ 
ಇದ್ದಾರೆಂದು ಸುಲಭವಾಗಿ ತಿಳಿಯುವಂತಿಲ್ಲ. ಉಪಲಬ್ಧವಾಗಿರುವ ಹೆಸರುಗಳೇ 
ನೂರನ್ನು ಮೀರುತ್ತವೆ. ಅವರುಗಳಲ್ಲಿ ಪ್ರಮುಖರಾದ ಕೆಲವರ ಹೆಸರುಗಳನ್ನು ಮಾತ್ರ 
ಇಲ್ಲಿ ಸೂಚಿಸಬಹುದು, ಅಷ್ಟೆ. ಶ್ರೀನಿವಾಸಯ್ಯ, ಘನ೦ಸೀನಯ್ಯ, ಮಾರ್ಗದರ್ಶಿ 
ಶೇಷಯ್ಯಂಗಾರ್‌, ಗಿರಿರಾಜಕವಿ, ಲಕ್ಷ್ಮೀಕಾ೦ಲತಮಹಾರಾಜ, ವೀರಭದ್ರಯ್ಯ, ಮಾತೃ. 
ಭೂತಯ್ಯ, ಆದಿಪ್ಪಯ್ಯ, ವೆಂಕಟರಾಮಯ್ಯ, ಕೃಷ್ಣಸ್ವಾಮಯ್ಯ, ಭದ್ರಾಚಲಂ 
ರಾಮದಾಸ್‌, ಸದಾಶಿವಬ್ರಹ್ಮೆಶಿ೦ದ್ರ, ನಾರಾಯಣತೀರ್ಥ, ಸ್ಪಯ೦ಪ್ರಕಾಶಯತಿ, ಸೊ೦ಟಿ 
ವೆ೦ಕಟಸುಬ್ಬಯ್ಯ, ಉಪನಿಷದ್‌ಬ್ರಹ್ಮ, ರಾಮಸ್ಟಾಮಿದೀಕ್ಷಿತ, ತ್ಯಾಗರಾಜ, ಶ್ಯಾಮಾಶಾಸ್ತಿ, 
ಮುದ್ದುಸ್ಟಾಮಿದೀಕ್ಷಿತ, ಚಿನ್ನಸ್ವಾಮಿದೀಕ್ಷಿತ, ಬಾಲುಸ್ಟಾಮಿದೀಕ್ಷಿತ, ಪೊನ್ನಯ್ಯ, ವಾಲಾಜ 
ಪೇಟೆ ವೆಂಕಟರಮಣಭಾಗವತ, ವೈಕು೦ಠಶಾಸ್ತ್ರಿ, ವಿಜಯಗೋಪಾಲ, ಕುಪ್ಪು ಸ್ಟಾಮಯ್ಯ, 
ಪಲ್ಲವಿ ಗೋಪಾಲಯ್ಯ, ಕಂಚಿ ವೆ೦ಕಟಾದ್ರಿಸ್ಟಾಮಿ, ದೊರಸಾಮಯ್ಯ, ಕುಲಶೇಖರಮಹಾ 
ರಾಜ, ಸ್ವಾತಿತಿರುನಾಳ್‌ ಮಹಾರಾಜ, `ವೆಂಗುಭಾಗವತ, ಶೇಷಾಚಲಭಾಗವತ, ವೀಣಾ 
ಕುಪ್ಪಯ್ಯರ್‌, ಮಾನ೦ಬುಚ್ಚಾವಡಿ ವೆ೦ಕಟಸುಬ್ಬಯ್ಯ, ಪಲ್ಲವಿ ಶೇಷಯ್ಯರ್‌, ಚೆ೦ಗಲ್ವ 
ತಾಯಶಾಸ್ತ್ರಿ, ಸುಬ್ಬರಾಯಶಾಸ್ತ್ರಿ, ಪಂಚನದಯ್ಯ, ಆನಯ್ಯ, ಕರೂರು `ದೇವುಡಯ್ಯ, 
ರಾಮನಾಡ್‌. (ಪೊಚ್ಚೆ) ಶ್ರೀನಿವಾಸಯ್ಯಂಗಾರ್‌, ಪಟ್ಟಣಂ ಸುಬ್ರಹ್ಮಣ್ಯಯ್ಯರ್‌, 
ಮೈಸೂರು ವಾಸುದೇವಾಚಾರ್ಯ, ಮೈಸೂರು ಸದಾಶಿವರಾವ್‌, ಕರಿಗಿರಿರಾವ್‌, ಬಿಡಾರಂ 
ಕೃಷ್ಣಪ್ಪ, ಜಯಚಾಮರಾಜ ಒಡೆಯರ್‌, ಮುತ್ತುತಾ೦ಡವರ್‌, ಪಾಪನಾಶಂಶಿವನ್‌, 
ಅರುಣಗಿರಿನಾಥ, ತಿರುಕ್ಕಡಯೂರು ಭಾರತಿ, ಸುಬ್ರಹ್ಮಣ್ಯಭಾರತಿ ಇತ್ಯಾದಿ, ಇತ್ಯಾದಿ. ಈ 
ಪಟ್ಟಿಯಲ್ಲಿ ಅನೇಕ ಹೆಸರುಗಳು ಕಾಣದೆ ಹೋಗಬಹುದು. "ಇದಕ್ಕೆ ಗ್ರ೦ಥವಿಸ್ತರ 
ಭೀತಿಯು ಕಾರಣವೇ ಹೊರತು, ಆಯಾ ವಾಗ್ಗೇಯಕಾರರು ಪ್ರಮುಖರಲ್ಲವೆ೦ದಲ್ಲ. 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೦೩ 


೫. ದೇವರನಾಮ 

ದೇವರ ಹೆಸರುಗಳನ್ನು ಒಂದಾದ ಮೇಲೊಂದರಂತೆ ಅಲ್ಪಧಾತುವಿನಲ್ಲಿ ಲಯನಿಬದ್ಧ 
ವಾಗಿ ಏಕರಾಗ ನಿವೇಶಿತವಾಗಿ ಭಜನಾರೂಪದಲ್ಲಿ ಸ೦ಕೀರ್ತನ ಮಾಡುವ ಹಾಡಿಗೆ 
ನಾಮಾವಳಿ ಎ೦ದು ಹೆಸರು. ಭಾಗವತಪ೦ಥದವರು ಇಟ್ಟುಕೊ೦ಡಿರುವ ಭಜನಪದ್ಧತಿ 
ಇರುವೆಡೆಯಲ್ಲೆಲ್ಲ ನಾಮಾವಳಿಯೂ ಪ್ರಚಾರದಲ್ಲಿದೆ. ವಾಸ್ತವವಾಗಿ ದೇವರನಾಮ 
ವೆ೦ದರೆ ಇದೇ ಆಗಬೇಕು. ಆದರೆ ಪಲ್ಲವಿ, ಅನುಪಲ್ಲವಿ ಮತ್ತು (ಏಕ ಅಥವಾ ಅನೇಕ) 
ಚರಣಗಳೆ೦ಬ ಮೂರು ಖಂಡಗಳಿದ್ದು ಕೃತಿಯನ್ನು ಮಾತುವಿನಲ್ಲಿಯೂ ಧಾತುವಿ 
ನಲ್ಲಿಯೂ ಹೋಲುವ ಹರಿದಾಸರ ಹಾಡುಗಳಿಗೆ ದೇವರನಾಮವೆ೦ಬ ಹೆಸರು ಬಂದಿದೆ. 
ಇದೇ ಕೃತಿಯ ಸ್ವರೂಪಕ್ಕೆ ಮಾತೃಕೆಯೆ೦ಬುದು ನಿಃಸ೦ಶಯವಾದುದು ; ಕನ್ನಡನಾಡಿನ 
ವೈಷ್ಣವಪ೦ಥಾನುಯಾಯಿಗಳಾದ ಮಾಧ್ವಸ೦ಪ್ರದಾಯದವರಲ್ಲಿ ಆದ್ಯರೆಂದು ಪ್ರಸಿದ್ಧ 
ರಾಗಿದ್ದ ಅರವತ್ತು ಮಂದಿ ಪುರಾತನರು ಹದಿಮೂರು ಹದಿನಾಲ್ಕನೆಯ ಶತಮಾನ 
ಗಳಲ್ಲಿಯೇ ಈ ರಚನೆಗಳನ್ನು ಮಾಡಿದ್ದರೆಂದು ಮಾಧ್ವಮತೀಯರಲ್ಲಿ ಪರಂಪರಾನುಗತ 
ವಾದ ನಂಬಿಕೆಯಿದೆ ; ಆದರೂ, ಇವರದೇ ಎಂದು ಸ೦ಶಯಾತೀತವಾಗಿ ಹೇಳಬಹುದಾದ 
ರಚನೆಗಳು ಕಡಿಮೆ ; ಕ್ರಿ. ಶ. ಹದಿನಾಲ್ಕನೆಯ ಶತಮಾನದವರೆ೦ದು ಸರ್ವಸಾಮಾನ್ಯವಾಗಿ 
ಒಪ್ಪಿಕೊಳ್ಳಲಾಗಿರುವ ನರಹರಿತೀರ್ಥರ ಕೆಲವು ದೇವರನಾಮಗಳ೦ತೂ ದೊರೆತಿವೆ. 
ಅಲ್ಲಿ೦ದ ಇಲ್ಲಿಯವರೆಗೆ ಕನ್ನಡನಾಡಿನ ವ್ಯಾಸಕೂಟ ಮತ್ತು ದಾಸಕೂಟದ ಸ೦ತರು 
ಕನ್ನಡದಲ್ಲಿ ರಚಿಸಿರುವ ದೇವರನಾಮಗಳ ಸ೦ಖ್ಯೆ ಹಲವು ಸಾವಿರಗಳಷ್ಟಾಗುತ್ತದೆ. ಅ೦ದಿ 
ನಿಂದ ಇಂದಿನವರೆಗೆ ರಚಿತವಾದ ಶಾಸ್ತ್ರಗ್ರ೦ಥಗಳಲ್ಲಿ ಮತಸ೦ಬ೦ಧವಾದ, ದೇಶೀಯ 
ವಾದ, ಆಚಾರಸ೦ಬ೦ಧದ ಅನೇಕ ಚಿಲ್ಲರೆಗೇಯಪ್ರಬ೦ಧ ಪ್ರಕಾರಗಳಿಗೆ ಪ್ರವೇಶ 
ವಿದ್ದರೂ ಪ್ರಬಲವಾದ ಪ್ರಚುರ ಪ್ರಸಿದ್ಧಿಯನ್ನು ಪಡೆದಿದ್ದ ಈ ಹಾಡಿನ ರೀತಿಯ 
ಉಲ್ಲೇಖ, ವರ್ಣನೆಗಳಿಲ್ಲದಿರುವುದು ಆಶ್ಚರ್ಯವೇ ಸರಿ. 


ರಚನೆ 

ದೇವರನಾಮದ ವಿನ್ಯಾಸ ವಿಕಾಸವು ಕೃತಿಯದಕ್ಕೆ ಜೀಜರೂಪದಲ್ಲಿದೆ. ಹೀಗೆ, ಪಾದ 
ಸ೦ಖ್ಯೆಯು ಪಲ್ಲವಿ, ಅನುಪಲ್ಲವಿ ಮತ್ತು ಚರಣಗಳಲ್ಲಿ ಉತ್ತರೋತ್ತರವಾಗಿ ದ್ವಿಗುಣ 
ವಾಗಿರುತ್ತದೆ; ಇದರಲ್ಲಿಯೂ ಹಲವು ಅಪವಾದಗಳು೦ಟು. ಪ್ರತಿಯೊ೦ದು ಖಂಡ 
ದಲ್ಲಿಯೂ ಪಾದದೈರ್ಥ್ಯವು ಹೆಚ್ಚುಕಡಿಮೆ ಸಮಾನವಾಗಿದ್ದು ಸಾಮಾನ್ಯವಾಗಿ, ಮಾತ್ರಾ 
ಗಣ, ಅಂಶಗಣ, ವರ್ಣಗಣಗಳ ನಿಯಮಕ್ಕೆ ಒಳಪಡುವುದಿಲ್ಲ. ಹಲವು ದೇವರನಾಮ 
ಗಳಲ್ಲಿ ಅನು ಪಲ್ಲವಿಯೇ ಇಲ್ಲದಿರುವುದೂ ಉಂಟು. ನಾಲ್ಕು ಪಾದಗಳಿರುವ ಚರಣಗಳೇ 
'ದೇವರನಾಮಗಳಲ್ಲಿ ಹೆಚ್ಚು. ಪಾದಗಳು ಸಮಸಂಖ್ಯೆಯಲ್ಲಿರುತ್ತವೆ; ಎರಡರಿಂದ 
ಹನ್ನೆರಡರವರೆಗೆ ಪಾದಗಳಿರುತ್ತವೆ. ವಿಷಮಸಂಖ್ಯೆಯ ಪಾದಗಳು ಚರಣದಲ್ಲಿರುವುದು 
ಬಹು ಅಪರೂಪ. ಉದಾಹರಣೆಗೆ ಶೀಪಾದರಾಜರ ಒ೦ದು ರಚನೆಯ ಪ,ತಿಚರಣದಲ್ಲಿ 


೪೦೪ ಕರ್ಣಾಟಕಸ೦ಗೀತವಾಹಿನಿ 


ಏಳು ಪಾದಗಳಿವೆ. ಚರಣಗಳು ಸಾಮಾನ್ಯವಾಗಿ ಬೆಸಸ೦ಖ್ಯೆಯಲ್ಲಿರುತ್ತವೆ. ಇಪ್ಪತ್ತನ್ನು 
ಮೀರಿದ ಚರಣಗಳುಳ್ಳ ದೇವರನಾಮಗಳೂ ದೊರೆಯುತ್ತವೆ. ವಾಗ್ಗೇಯಕಾರನ 
ಅ೦ಕಿತವು ಕೊನೆಯ ಚಿರಣದಲ್ಲಿರುತ್ತದೆ. 

ಕೃತಿಗಳಲ್ಲಿ ಹೇಳಿರುವ ಅಲ೦ಕರಣಸಾಧನಗಳು ದೇವರನಾಮಗಳಲ್ಲಿ ದೊರೆಯುವು 
ದಿಲ್ಲ. ಅವುಗಳ. ಧಾತುಗಳು ಕೃತಿಯನ್ನು ಹೋಲುತ್ತವೆ. ಪಲ್ಲವಿ, ಅನುಪಲ್ಲವಿ ಮತ್ತು 
ಚರಣದ ಪೂರ್ವಾರ್ಧಗಳಲ್ಲಿ ಸ್ವತಂತ್ರವೂ ಪ್ರತ್ಯೇಕವೂ ಆಗಿರುವ, ಆದರೆ ರಾಗಭಾವದ 
ದೃಷ್ಟಿಯಿ೦ದ -ಐಕ್ಯವನ್ನು ಪಡೆದಿರುವ ಧಾತುವಿರುತ್ತದೆ. ಚರಣದ ಉತ್ತರಾರ್ಧದಲ್ಲಿ 
ಅನುಪಲ್ಲವಿಯನ್ನು ಹೋಲುವ ಧಾತುವಿರುತ್ತದೆ. ಸಮಷ್ಟಿಚರಣದ ವ್ಯವಹಾರವು ದೇವರ 
ನಾಮಗಳಲ್ಲಿ ಕ೦ಡುಬರುವುದಿಲ್ಲ. ಆಯಾ ವಾಗ್ಗೇಯಕಾರರು ತಮ್ಮ ದೇವರನಾಮಗಳಲ್ಲಿ 
ನಿಯೋಜಿಸಿರುವ ಅಥವಾ ನಿಯೋಜಿಸಿರಬಹುದಾದ ಧಾತುವು ಉಳಿದುಬಂದಿಲ್ಲ. ಅವು 
ಗಳ ಬಹುಪ್ರಯುಕ್ತಿಯಿ೦ದಾಗಿ, ಪ್ರಾದೇಶಿಕ ವ್ಯತ್ಯಾಸಗಳಿಂದಾಗಿ ಅವುಗಳ ಧಾತು ಅನ್ವಯ 
ದಲ್ಲಿ ಪಾಠಾ೦ತರಗಳು ಹೇರಳವಾಗಿ ಇವೆ. ಸಾಂಪ್ರದಾಯಿಕವಾದ ಕೆಲವು ಮಟ್ಟುಗಳು 
ಮಾತ್ರ ಪ್ರಚಾರದಲ್ಲಿವೆ. ಇವುಗಳಿಗೆ ಸ್ವರಲಿಪಿಯಲ್ಲಿ ಬರೆದಿಟ್ಟ ಧಾತುವು ನೂರು ವರ್ಷ 
ಗಳಿಗಿಂತ ಹಿ೦ದೆ ಹೋಗುವುದಿಲ್ಲ. ಕ೦ಠಪರ೦ಪರೆಯಿ೦ದಲೇ ಇವುಗಳ ಗೋಪನವು 
ನಡೆದಿದೆ. ಆದರೆ ಉತ್ತರ ಕರ್ಣಾಟಕದಲ್ಲಿ ಹಾಗೂ ಹಳೆಯ ಮೈಸೂರು ರಾಜ್ಯದಲ್ಲಿ ಆಯಾ 
ಗಾಯಕರು ತಮ್ಮ ರುಚಿಗೆ ಅನುಗುಣವಾಗಿ ರಾಗತಾಳಗಳನ್ನು ಅನ್ವಯಿಸಿಕೊಂಡು ಇವನ್ನು 
ಹಾಡುವುದೇ ಹೆಚ್ಚಾಗಿದೆ. ಅದರಲ್ಲಿಯೂ ದೇವರನಾಮಗಳನ್ನು ಹಿ೦ದೂಸ್ಥಾನೀಸ೦ಗೀತದ 
ರಾಗಗಳಲ್ಲಿ ಕರ್ಣಾಟಕಸ೦ಗೀತ ಶೈಲಿಗೆ ಅಳವಡಿಸಿಕೊ೦ಡು ಹಾಡುವುದು ಈಗ ಫ್ಯಾಶನ್‌ 
ಆಗತೊಡಗಿದೆ. ಹೀಗಾಗಿ ದೇವರನಾಮಗಳ ಗಾಯನದಲ್ಲಿ ಔತ್ತರೇಯ ದಾಕ್ಷಿಣಾತ್ಕ 
ಗಾನಶೈಲಿ ಪ್ರಭೇದಗಳೂ ಸಾ೦ಪ್ರದಾಯಿಕ ಹಾಗೂ ನವೀನ- ಗಾನಶೈಲಿಗಳೂ ಇವೆ. 
ಹಿ೦ದೂಸ್ಮಾನೀಸ೦ಗೀತದ ಖ್ಯಾತನಾಮರಾದ ಕನ್ನಡಿಗ ಗಾಯಕಗಾಯಕಿಯರು ದೇವರ 
ನಾಮಗಳನ್ನು ಶ್ರವಣರಮ್ಯವಾಗಿ ಹಾಡಿದ್ದರೂ ಹಿ೦ದೂಸ್ಥಾನೀಸ೦ಗೀತದಲ್ಲಿ ದೇವರ 
ನಾಮವು ಒಂದು ನಿರ್ದಿಷ್ಟಗೇಯ ಪ್ರಕಾರವೆಂದು ಸ್ವೀಕೃತವಾಗದಿರುವುದು ದುರ್ದೈವ 
ವೆನಿಸುತ್ತದೆ. 

ದೇವರನಾಮಗಳ ಮಾತುವು ಕೃತಿಯ ಮಾತುವನ್ನೇ ಹೋಲುತ್ತದೆ. ಆದರೆ ಕೃತಿ 
ಯಲ್ಲಿರುವುದಕ್ಕಿ೦ತಲೂ ಇಲ್ಲಿ ಮಾತುವು ಪ್ರಧಾನತರ. ಇದರಲ್ಲಿರುವ ಕಾವ್ಯಭಾವ, ನೈತಿಕ 
ಅಥವಾ ತಾತ್ತ್ವಿಕ ಮೌಲ್ಯಗಳಿಗಾಗಿಯೇ ದೇವರನಾಮಗಳನ್ನು ಹಾಡಲಾಗುತ್ತದೆ. ಇದರಲ್ಲಿ 
ರುವ ವಸ್ತು ವೈವಿಧ್ಯವು ಲೆಕ್ಕವನ್ನು ಮೀರುತ್ತದೆ ; ಆದರೂ ಭಕ್ತಿಯೇ ಇದರ ಮುಖ್ಯರಸೆ. 
ಬೇರೆ ರಸಗಳಲ್ಲಿ ಅಥವಾ ಬೇರೆ 'ಸ್ಥಾಯಿಭಾವಗಳಲ್ಲಿ ಮಾತುವು ರಚಿತವಾಗಿದ್ದರೂ 
ದೇವರನಾಮವು ಅನಿವಾರ್ಯವಾಗಿ ಭಕ್ತಿರಸದಲ್ಲಿಯೇ ಮುಗಿಯುತ್ತದೆ; ನೀತಿ, ತತ್ತ್ವ. 
ಸಮಾಜಸುಧಾರಣೆ, ಆಚಾರಸಂಹಿತೆ, ಸ್ತುತಿ, ಪ್ರಾರ್ಥನೆ, ವೈರಾಗ್ಯ, ಮುಮುಕ್ತತ್ವ, ಲೋಕ 
ರೀತಿ ವರ್ಣನ, ಇವುಗಳೇ ಅಲ್ಲದೆ ವೇದೋಪನಿಷತ್ತುಗಳ, ಶ್ರುತಿಸ್ಮೃತಿಗಳ, ಪುರಾಣೇತಿ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೦೫ 


ಹಾಸಗಳ ಸಾರವೇ ಇಲ್ಲಿರುತ್ತದೆ. 

ಈ ಬಗೆಯ ರಚನೆಗಳನ್ನು ಕರ್ಣಾಟಕದಲ್ಲಿ ನಿರ್ಮಿಸಿರುವವರು ಮಾಧ್ವ ಮತಾನು 
ಯಾಯಿಗಳು ಮಾತ್ರ ಎ೦ದೇನೂ ಅಲ್ಲ. ಇವರ ಸ೦ಗೀತಮಾರ್ಗದಲ್ಲಿಯೇ ನಡೆದು 
ಲಕ್ಷ್ಮೀಶ, ರತ್ನಾಕರವರ್ಣಿ, ನಿಜಗುಣಶಿವಯೋಗಿ, ಸರ್ಪಭೂಷಣ, ತಿಮ್ಮಪ್ಪದಾಸ 
ಇತ್ಯಾದಿ ಇತರರೂ ಆಧ್ಯಾತ್ಮಬೋಧಕವಾದ ಇ೦ತಹ ಹಾಡುಗಳನ್ನು ರಚಿಸಿದ್ದಾರೆ. 
ದೇವರನಾಮಗಳ ನಿರ್ಮಿತಿಯಲ್ಲಿ ನರಹರಿತೀರ್ಥ, ಶ್ರೀಪಾದರಾಜ, ವ್ಯಾಸರಾಯ, 
ಪುರಂದರದಾಸ, ವೈಕು೦ಠದಾಸ, ವಾದಿರಾಜ, ಕನಕದಾಸ, ವಿಜಯದಾಸ, ಜಗನ್ನಾಥದಾಸ, 
ರಾಘವೇಂದ್ರಸ್ವಾಮಿ, ಪ್ರಸನ್ನವೆ೦ಕಟದಾಸ, ಮಹೀಪತಿದಾಸ, ಸುರಪುರದ ಆನಂದದಾಸ. 
ಗೋಪಾಲದಾಸ, ಮೋಹನದಾಸ ಮುಂತಾದ ಪ್ರಮುಖರನ್ನೂ ಇವರ ಪರಂಪರೆಗಳಲ್ಲಿ 
ಬಂದ ನೂರಾರು ಇತರ ವಾಗ್ಗೇಯಕಾರರನ್ನೂ ಹೆಸರಿಸಬಹುದು. ದಾಸಕೂಟವು 
ಇಂದಿಗೂ ಜೀವಂತ ಪರ೦ಪರೆಯಾಗಿದ್ದು ಅದರಲ್ಲಿ ಹಲವು ಆಧುನಿಕ ವಾಗ್ಗೇಯಕಾರರು 
ಇಂದಿಗೂ ದೇವರನಾಮಗಳನ್ನು ರಚಿಸುತ್ತಲೇ ಇದ್ದಾರೆ. 


೬. ಉಗಾಭೋಗ-ವಚನ 

ಉಗಾಭೋಗವೆಂದರೇನು ? ಈ ಹೆಸರಿಗೆ ಸ್ವಧರ್ಮದ, ಸ್ವಮತಪ್ರಕ್ರಿಯೆಯ ಚೌಕಟ್ಟಿ 
ನಲ್ಲಿ ಆಧುನಿಕ ಜಿಜ್ಞಾಸುಗಳು ಬೇರೆಬೇರೆ ಅರ್ಥಗಳನ್ನು ಕಲ್ಪಿಸುತ್ತಾರೇನೋ ನಿಜ. ಆದರೆ 
ಈ ನಿಷ್ಟತ್ತಿಗಳು ಅನಾ೦ತರಿಕ ಪರೀಕ್ಷಣವನ್ನು ತಾಳಿಕೊಳ್ಳಲಾರವು. ಸ೦ಗೀತಶಾಸ್ತ್ರದಲ್ಲಿ 
ಈ ಹೆಸರೂ ಅದರ ಅರ್ಥವೂ ದೊರೆಯುವುದಿಲ್ಲ. ಉಗಾಭೋಗವು ಅದರ ಇಂದಿನ 
ರೂಪದಲ್ಲಿ ಕನ್ನಡನಾಡಿನ ಹರಿದಾಸರು ನಮ್ಮ ಸಂಗೀತಕ್ಕೆ ಕೊಟ್ಟ ಕಾಣಿಕೆ. ಸುಳಾದಿಗಳ 
ಮಾತೃಕಾರೂಪಗಳಾಗಿದ್ದ ಸಾಲಗಸೂಡಗಳೆ೦ಬ ಪ್ರಬಂಧಗಳು ರಾಸಕ ಮತ್ತು ಏಕತಾಲೀ 
ಎಂಬ ಎರಡು ಪ್ರಕಾರಗಳನ್ನು ಒಳಗೊಂಡಿದ್ದವು. ಇವುಗಳಲ್ಲಿ ಪ್ರಯೋಗವೆಂಬ ಹೆಸರಿ 
ನಲ್ಲಿ ಸಾಕ್ಷರಾಲಪ್ತಿ ಅಥವಾ ರೂಪಕಾಲಪ್ತಿಯು. ಇರುತ್ತಿತ್ತು. ಸಾಕ್ಸರಾಲಪ್ತಿಯೆ೦ದರೆ 
ಮಾತುಗಳನ್ನು ತಾಳದ ನಿರ್ಬಂಧವಿಲ್ಲದೆ ರಾಗಕ್ಕೆ ಅಳವಡಿಸಿ ಆಲಾಪನೆ ಮಾಡುವುದು. 
ರೂಪಕಾಲಪ್ತಿಯೆ೦ದರೆ ರೂಪಕವನ್ನೊಳಗೊ೦ಡ ಆಲಪ್ತಿ ; ರೂಪಕವನ್ನು ಆಲಾಪನೆ 
ಮಾಡುವುದು. ರೂಪಕವೆ೦ದರೆ ರೂಪವಿಷಯಕವಾದ, ಎಂದರೆ ದೃಶ್ಯವಾದ ವಿಷಯವ 
ನ್ನೊಳಗೊ೦ಡ, ಮಾತು. ಈ ಆಲಪ್ತಿ ಕ್ರಮವನ್ನು ಸುಳಾದಿಗಳಿ೦ದ ಬೇರ್ಪಡಿಸಿ ಹರಿ 
ದಾಸರು ಹೇಗೆ ಅದನ್ನು ಪ್ರತ್ಯೇಕ ಪ್ರಬ೦ಧವನ್ನಾಗಿ ರಚಿಸಿದರು ಎಂಬುದನ್ನು ಬೇರೆಡೆ 
ಯಲ್ಲಿ ವಿವೇಚಿಸಿದ್ದೇನೆ. ಇಂತಹ ಅನಿರ್ಬಂಧಿತ ಆಲಪ್ತಿಯು ಪ್ರಬಂಧದ ಯಾವ 
`ಭಾಗದಲ್ಲಿ ಆಗುತ್ತಿತ್ತು ಎ೦ಬುದರ ಮೇಲೆ ರಾಸಕ ಮತ್ತು ಏಕತಾಲೀಗಳಲ್ಲಿ ಅನೇಕ 
ಅವಾಂತರ ಭೇದಗಳನ್ನು ಗುರುತಿಸಲಾಗುತ್ತಿತ್ತು. ಇವುಗಳಲ್ಲಿ ಏಕತಾಲೀ ಪ್ರಬಂಧದ 
ವಿಪುಲಾಭೇದದಲ್ಲಿ ಉದ್ದಾಾಹಕ್ಕೂ ಮುಂಚೆ, ಎ೦ದರೆ ಹಾಡು ಪ್ರಾರಂಭವಾಗುವ 
ಮೊದಲೇ ಇಂತಹ ಆಲಾಪವಿರುತ್ತಿತ್ತು ಎಂಬುದು ಸ್ವಾರಸ್ಯವಾದ ವಿಷಯವಾಗಿದೆ. 


೪೦೬ ಕರ್ಣಾಟಕಸ೦ಗೀತವಾಹಿನಿ 


ಏಕೆ೦ದರೆ ದೇವರನಾಮಗಳನ್ನು ಹಾಡುವುದಕ್ಕೆ ಮೊದಲು ಪೀಠಿಕಾರೂಪದಲ್ಲಿ ಉಗಾ 
ಭೋಗವನ್ನು ಹಾಡುವದು ಇಂದಿಗೂ ಕಂಡು ಬರುತ್ತದೆಯಷ್ಟೆ. ಇದು ಪರಂಪರಾ 
ಗತವೋ, ಆಕಸ್ಮಿಕವಾಹ ಚಾರಿತ್ರಕ ಪುನರುಕ್ತಿಯೋ, ಕಾಕತಾಳೀಯವೋ ಎಂಬುದು 
ತಿಳಿಯುವಂತಿಲ್ಲ. 


ರಚನೆ ಇ 

ಉಗಾಭೋಗವನ್ನು ಕಾವ್ಯವಾಚನ ಅಥವಾ "ಗಮಕ'ಕ್ಕೆ ಹೋಲಿಸಬಹುದು. ಆದರೆ 
ಕಾವ್ಯವಾಚನದಲ್ಲಿ ಸಾಕಷ್ಟು ದೀರ್ಥವಾದ ಒಂದು ಕಥಾವಸ್ತುವೋ ವರ್ಣನೆಯೋ 
ರಸಸಂದರ್ಭವೋ ಇರುತ್ತದೆ ; ಉಗಾಭೋಗವು ಬಹಳ ಹ್ರಸ್ಟವಾದುದು. ಅದರಲ್ಲಿ ಇಷ್ಟೇ 
ಪಜ್ತ್‌ಗಳಿರಬೇಕೆ೦ಬ ನಿಯಮವಿಲ್ಲ ; ಎರಡು ಪಜ್ತ್‌ಗಳಿ೦ದ ಇಪ್ಪತ್ತು ಪಜ್ತ್‌ಗಳವರೆಗೂ 
ಇದರ ವಿಸ್ತಾರವು ಇರಬಹುದು. ಪಜ್ಮ್‌ ಎ೦ಬ ಮಾತನ್ನು ಇಲ್ಲಿ ಉದ್ದೇಶಪೂರ್ವಕವಾಗಿ 
ಬಳಸಿದೆ. ಏಕೆ೦ದರೆ ಇವು ಪಾದಗಳಲ್ಲ ; ಪಾದಗಳಲ್ಲಿ ಇರುವ ಅಥವಾ ಇರಬೇಕಾದ 
ವಿನ್ಯಾಸ, ಬಿಗಿ, ಐಕ್ಕ ಇವುಗಳಲ್ಲಿಲ್ಲ. ಪಜ್ಮ್‌ದೈರ್ಫ್ಯವೂ ಅಷ್ಟೆ. ಏಳರಿಂದ ಇಪ್ಪತ್ತನಾಲ್ಕು 
ಅಕ್ಷರಗಳೆ ಪ್ರಮಾಣವು ಅಲ್ಲಿದೆ. ಒಂದೇ ಉಗಾಭೋಗದಲ್ಲಿ ಹೆಚ್ಚುಕಡಿಮೆ ಸಮಾನ 
ದೈರ್ಫ್ಯವಿರುವ, ಇಲ್ಲದಿರುವ ಪಜ್ತ್‌ಗಳು ಇರಬಹುದು. ಪಜ್ಮ್‌ಗಳಲ್ಲಿ ಪ್ರಾಸವಿಲ್ಲದಿರು 
ವುದು ವಿರಳ ; ಪ್ರಾಸಭಂಗದ ನಿದರ್ಶನಗಳೂ ಹಲವು ದೊರೆಯುತ್ತವೆ. ಪ್ರಾಸವಿರುವಲ್ಲಿ 
ದ್ವಿತೀಯಾಕ್ಷರ ಪ್ರಾಸವೇ ಹೆಚ್ಚು. ವಾಗ್ಗೇಯಕಾರನ ಅಂಕಿತವು ಸಾಮಾನ್ಯವಾಗಿ ಉಪಾಂತ್ಮ 
ಪಾದದಲ್ಲಿರುತ್ತದೆ. ಪ್ರಾಸಕ್ಕೆ ಸಮಂಜಸವಾಗುವಂತೆ ಯತಿಯು ಇವುಗಳಲ್ಲಿ ಸ್ವಾಭಾವಿಕ 
ವಾಗಿರುತ್ತದೆ. 

ಧಾತುವಿನ ದೃಷ್ಟಿಯಿಂದ ನೋಡಿದಾಗ ಉಗಾಭೋಗವು ಏಕರಾಗನಿವೇಶಿತವಾಗಿರು 
ತ್ತದೆ. ಛಂದಸ್ಸಿನ ಬಿಗಿಯು ಇದರಲ್ಲಿ ದೊರೆಯುವುದಿಲ್ಲವಾದರೂ ಒಂದೇ ಸಾಹಿತ್ಯ 
ಭಾವದ ನಿರೂಪಣೆಯಿಂದಾಗಿ ಅದಕ್ಕೆ ಏಕರೂಪತೆ ದೊರೆಯುತ್ತದೆ. ಅಪರೂಪವಾಗಿ, 
ಮಾತುವಿನ ಅಂಶವೊಂದು ಧ್ರುವಪದವಾಗಿ ಪರಿಣಮಿಸಿ ಪುನರುಕ್ತಿಯನ್ನು ಪಡೆಯು 
ವುದುಂಟು. ಉಳಿದವುಗಳಲ್ಲಿ ಧಾತುವು ಏಕಾ೦ಡವಾಗಿ, ಅಖಂಡವಾಗಿ ಇರುತ್ತದೆ. ಒ೦ದೇ 
ರಾಗದ ಖಂಡಗಳು ಭಾವನಿರಂತರತೆಯ ತರ್ಕದಿಂದ ಬದ್ಧವಾಗಿ ಈ ರಚನೆಯನ್ನು 
ಹರಿಸುತ್ತವೆ. ಇವುಗಳಲ್ಲಿ ಮಾತುವಿನ ಖಂಡಗಳನ್ನು ರಾಗಭಾವ ವೈವಿಧ್ಯದಿಂದ ನೆರವುವು 
ದಕ್ಕೂ ಅವಕಾಶವಿರುತ್ತದೆ. ಹಿಂದೆ ಸೂಚಿಸಿದಂತೆ, ಉಗಾಭೋಗವನ್ನು ದೇವರನಾಮದ 
ಗಾಯನಕ್ಕೆ ಮುನ್ನುಡಿಯಾಗಿ ಬಳಸುವುದೇ ಇಂದು ವಿಶೇಷವಾಗಿ ರೂಢಿಯಲ್ಲಿದೆ. 

ಉಗಾಭೋಗಗಳನ್ನು ಹೆಚ್ಚುಕಡಿಮೆ ಎಲ್ಲ ಹರಿದಾಸರೂ ರಚಿಸಿದ್ದಾರೆ. ಅಚಲಾನ೦ದ 
ದಾಸರಿಂದ ಪ್ರಾರಂಭವಾಗಿ ಹತ್ತೊಂಬತ್ತನೆಯ ಶತಮಾನದವರೆಗೂ ಇವುಗಳ 
ಪ್ರವಾಹವು ಹರಿಯುತ್ತಲೇ ಬಂದಿದೆ. ಇವುಗಳ ವಾಗ್ಗೇಯಕಾರರಲ್ಲಿ ಶ್ರೀಪಾದರಾಜರು, 
ವ್ಯಾಸರಾಯರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು ಮತ್ತು ಮಹೀಪತಿ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೦೭ 
ದಾಸರ ಹೆಸರುಗಳನ್ನು ಮುಖ್ಯವೆ೦ದು ಸೂಚಿಸಬಹುದು. 


ಹೋಲಿಕೆ 

ಕರ್ಣಾಟಕಸ೦ಗೀತದಲ್ಲಿ ವಚನಗಳನ್ನು ಹಾಡುವುದೂ ಇಂದು ಅಷ್ಟಿಷ್ಟು ಕಂಡು 
ಬರುತ್ತದೆ. ವಚನಗಳಿಗೂ ಉಗಾಭೋಗಗಳಿಗೂ ಕೆಲವು ಸಾದೃಶ್ಯವೈದೃಶ್ಯಗಳು ಉಲ್ಲೇಖ 
ನೀಯವಾಗಿವೆ. ವಚನಗಳೂ ಅನಿಬದ್ಧ ಪ್ರಬಂಧಗಳು, ಏಕರಾಗನಿವೇಶಿತಗಳು. ಇವು 
ಗಳೂ ಹ್ರಸ್ವವಾಗಿರುತ್ತವೆ. ಸಾಮಾನ್ಯವಾಗಿ ಒ೦ದೇ ಸಾಹಿತ್ಯಭಾವವನ್ನು ಪ್ರತಿಪಾದಿಸು 
ತ್ತವೆ. ಇವು ಸುಮಾರು ಹನ್ನೆರಡನೆಯ ಶತಮಾನದಿಂದಲೇ ರೂಢಿಯಲ್ಲಿವೆ. ಬಸವೇಶ್ವರನಿ 
ಗಿಂತ ಸ್ವಲ್ಪ ಪೂರ್ವದಿಂದಲೂ ಇವು ಪ್ರಾರಂಭವಾಗಿ, ಬಹುಶಃ ನೂರನ್ನು ಮೀರದ 
ವಚನಕಾರರಿಂದ ರಚಿತವಾಗಿ ಇವು ತುಂಬು ಪ್ರವಾಹದಲ್ಲಿ ಹರಿದುಬಂದಿವೆ. ಅಲ್ಲಮ, 
ಮಹಾದೇವಿ, ಬಸವಣ್ಣ, ನಿಜಗುಣ, ಏಕಾಂತದ ರಾಮಯ್ಯ, ಏಕೋರಾಮಿ ತಂದೆ, ಕಿನ್ನರಿ 
ಬ್ರಹ್ಮಯ್ಯ, ಘಟ್ಟಿವಾಳಯ್ಯ, ಜೇಡರ ದಾಸಿಮಯ್ಯ, ಡೋಹರ ಕಕ್ಕಯ್ಯ, ತುರುಗಾಹಿ 
ರಾಮಣ್ಣ, ಪಂಡಿತಾರಾಧ್ಯ, ಚೆನ್ನಬಸವ, ಬಹುರೂಪಿ ಚೌಡಯ್ಯ, ಮಡಿವಾಳ ಮಾಚಯ್ಯ, 
ಮೋಳಿಗೆ ಮಾರಯ್ಯ, ಶಂಕರ ದಾಸಿಮಯ್ಯ, ಸಿದ್ದರಾಮ ಮೊದಲಾದ ಪ್ರಮುಖ 
ವಚನಕಾರರನ್ನಿಲ್ಲಿ ಸ್ಮರಿಸಬಹುದು. 

ಸಾಹಿತ್ಯಕ ದೃಷ್ಟಿಯಿ೦ದ ಉಗಾಭೋಗ ಮತ್ತು ವಚನಗಳಲ್ಲಿ ಅನೇಕ ಹೋಲಿಕೆಗಳಿವೆ; 
ಎರಡರಲ್ಲಿಯೂ ಲೋಕಾನುಭವದ ಆತ್ಮೀಯತೆ, ಅಲೌಕಿಕ ಅನುಭಾವದ ಗಾಢತೆಗಳಿವೆ. 
ಎರಡರಲ್ಲಿಯೂ ಆಯಾ ಕಾಲಗಳಿಗೆ ಸಹಜವಾದ, ಸರಳವಾದ, ತಿಳಿಯಾದ ಆಡುಮಾತಿದೆ. 
ಎರಡರಲ್ಲಿಯೂ ಭಾಷೆಯ ಹಳತು-ಹೊಸದರ ಸ೦ಗಮವಾಗಿ ಪ್ರಯೋಗಶೀಲವಾಗಿದೆ ; 
ಎರಡರಲ್ಲಿಯೂ ನಾಣ್ನುಡಿ, ಜಾಣ್ನುಡಿ, ಲೋಕದೃಷ್ಟಾ೦ತಗಳ ಹೊನಲು, ಹೊಳಪು ಇವೆ. 
ಎರಡರಲ್ಲಿಯೂ ಸಮಸಾಮಯಿಕ ಸಮಾಜದ ನೈಜ ಚಿತ್ರಣವಿದೆ ; ಸಮಾಜದ ಟೀಕೆ, 
'ಆತ್ಮಪರೀಕ್ಷಣ, ಆಧ್ಯಾತ್ಮಿಕ ಮೌಲ್ಯಗಳ ಅನ್ವೇಷಣೆ, ಮಾನವ ಜೀವಿತದ ಉದ್ದೇಶ, 
ಮಾರ್ಗ, ಸಾಧನೆಗಳ ವಿವೇಚನೆಯಿದೆ ; ಇವುಗಳನ್ನು ಆಯಾ ಧಾರ್ಮಿಕ ಪರಂಪರೆಯಲ್ಲಿ, 
`ಮತಾಚಾರದ ಚೌಕಟ್ಟಿನಲ್ಲಿ ಮೈಗೂಡಿಸಿಕೊಳ್ಳುವ ರೀತಿ ಮು೦ತಾದವುಗಳು ವಿಷಯ 
ವಾಗಿವೆ. ಎರಡರಲ್ಲಿಯೂ ವಾಗ್ಗೇಯಕಾರನ ಆತ್ಮ ಸಮರ್ಪಣಭಾವವು ಎದ್ದುಕಾಣುತ್ತದೆ. 
ಎರಡರಲ್ಲಿಯೂ ನಿರ್ದಿಷ್ಟರೂಪದ ದರ್ಶನ, ಸಿದ್ಧಾ೦ತ, ಶೀಲಸ೦ಹಿತೆಗಳು ಕ೦ಡುಬರು 
ತ್ತವೆ. ಎರಡರಲ್ಲಿಯೂ ಸ್ವಾನುಭವ, ಸುಧಾರಣಾದೃಷ್ಟಿ, ಅನುಕಂಪ, ಕವಿಹೃದಯಗಳು 
ಮೂಡಿಬಂದಿವೆ. ಬ್ರಾಹ್ಮಣಧರ್ಮದ ಆಚಾರವಿಚಾರಗಳ ಪ್ರತಿಭಟನೆ, ಖಂಡನೆ, 
ಬಂಡಾಯಗಳು ಮುಖ್ಯತಾನವಾಗಿವೆ ; ಇದಕ್ಕೆ ಪ್ರತಿಯಾದ ಅಥವಾ ಪರಸ್ಪರವಾದ, 
ಪ್ರತಿಸ್ಪರ್ಧಿಯಾದ ಬೇರೆ ಆಚಾರಪದ್ಧತಿಗಳನ್ನು ಎಬ್ಬಿಸಿ ನಿಲ್ಲಿಸುವ ಪ್ರಯತ್ನವು ನಡೆದಿದೆ. 
ಉಗಾಭೋಗಗಳಲ್ಲಿ ವಚನಗಳಲ್ಲಿರುವಷ್ಟೇ ಉತ್ಕಟವಾದ ಸ್ವಧರ್ಮಸಮರ್ಥನೆ ಇದೆ. 
ಪರಂಪರಾನುಗತವಾದ ಆಚಾರವಿಚಾರಗಳ ಪಾಲನೆ ಪೋಷಣೆಗಳು ಇವೆ. 


೪೦೮ ಕರ್ಣಾಟಕಸ೦ಗೀತವಾಹಿನಿ 


ವಚನಕ್ಕೂ ಉಗಾಭೋಗಕ್ಕೂ ಉತ್ಪತ್ತಿ, ಉದ್ದೇಶ, ರಚನೆಗಳಲ್ಲಿ ಸಾದ್ಯಶ್ಯವಿದೆ.` 
ಎರಡೂ ಮತೀಯ ಸಂದರ್ಭಗಳಲ್ಲಿ ನಿರ್ದಷ್ಟವಾದ ತತ್ತ್ವ, ಪ್ರಕ್ರಿಯೆ ಮುಂತಾದವು 
ಗಳನ್ನು ತಿಳಿಸಲು, ಆಚಾರಸ೦ಹಿತೆಯ, ಶೀಲಸ೦ಹಿತೆಯ ಸ್ವರೂಪದಲ್ಲಿ ಹುಟ್ಟಿಕೊಂಡವು. 
ಎರಡೂ ದೇಶ್ಯ ಪರಿಸರದಲ್ಲಿ, ಜನಪದಸ್ತರದ ಉದ್ದಾರಕ್ಕೆಂದು ಆಯಾ ಮತೀಯ 
ನಾಯಕರು ದೇಶ್ಯಭಾಷೆಯಲ್ಲಿ ಸಮಯಸ್ಫೂರ್ತಿಯಿ೦ಂದ, ಆಶುರಚನೆಯಿ೦ದ ಹೇಳಿದ 
ಮಾತುಗಳು. ಎರಡೂ ತಮ್ಮ ಹೆಸರಿಗಾಗಿ ಸ೦ಸ್ಕೃತವನ್ನೇ ಆಶ್ರಯಿಸಿದ್ದು ಒಂದು 
ಸೋಜಿಗ! ಎರಡೂ ಸಾಮಾನ್ಯರ್ಥಕಗಳಾದ ಶಬ್ದಗಳಿ೦ದಲೇ ಈ ಹೆಸರುಗಳನ್ನು ಪಡೆದು 
ಕೊಂಡರೂ ಅವು ಕಾಲಕ್ರಮದಲ್ಲಿ ವಿಶೇಷಾರ್ಥವನ್ನು ಗಳಿಸಿಕೊಂಡು ಊರ್ಜಿತವಾದವು. 
ವಚನವೆಂದರೆ ನುಡಿ, ಮಾತು ಎ೦ದು ಅರ್ಥವಷ್ಟೆ ; ಆದರೆ ಇವೆರಡೂ ಸಂಗೀತಶಾಸ್ತ್ರೀಯ 
ಪರಿಭಾಷೆಯಲ್ಲಿ ವಚನವೆ೦ಬ ಸಂಸ್ಕೃತ ಶಬ್ದದ ಪರಿಧಿಯಿ೦ದಲೇ ಹೊರಬಿದ್ದು ನುಡಿ 
ಯೆಂದರೆ (ಕೃತಿ, ದೇವರನಾಮ, ಪದ, ಜಾವಳಿ ಮೊದಲಾದವುಗಳಲ್ಲಿ) ಚರಣವೆಂದೂ, 
ಮಾತು ಎಂದರೆ ಹಾಡಿನಲ್ಲಿರುವ ಮಾತುಗಳ ಅಂಶ ಎ೦ದೂ ವಿಶೇಷ ಸಂಜ್ಞೆಯನ್ನು 
ಪಡೆದುಕೊಂಡವು. ಆದರೆ ಈ ಅರ್ಥಗಳ ಬೆಳವಣಿಗೆಗೂ ವಚನ ಎಂಬ ಗೇಯಪ್ರಕಾರಕ್ಕೂ 
ಸ೦ಬ೦ಧವಿದ್ದ ಹಾಗೆ ಕಾಣುವುದಿಲ್ಲ. ಏಕೆಂದರೆ ವಚನವೆ೦ಬುದು ನುಡಿಗಳಿಲ್ಲದ 
ಏಕಾ೦ಡ, ಅಖಂಡ ಪ್ರಬಂಧ. ಎಂದರೆ, ಇನ್ನೊ೦ದು ಪ್ರಬಂಧದ ಅಂಗವಾಗಿ, ಅವಯವ 
ವಾಗಿ ಇರದೆ, ತಾನೇ ಸ್ಪಯ೦ಪೂರ್ಣವಾದ, ಸ್ವತಂತ್ರವಾದ ಪ್ರಬಂಧವಾಗಿರುತ್ತದೆ. 
ಮಾತು ಎಂಬ ಶಬ್ದವು ಹಾಡಿನಲ್ಲಿರುವ ಮಾತುಗಳನ್ನು ಸೂಚಿಸುವ ಪಾರಿಭಾಷಿಕ 
ಶಬ್ದವಾಗಿ, ವಚನಗಳು ಹುಟ್ಟಿಕೊಳ್ಳುವುದಕ್ಕಿಂತ ಮುಂಚಿನಿಂದಲೂ ಸಂಗೀತಶಾಸ್ತ್ರದಲ್ಲಿ 
ಬಳಕೆಯಲ್ಲಿದೆ. | 

ಇವೆರಡರಲ್ಲಿಯೂ ಕೆಲವು ಭಿನ್ನತೆಗಳೂ ಇಲ್ಲದಿಲ್ಲ. ವಚನದಲ್ಲಿರುವಂತೆ "ಆನು 
ಒಲಿದಂತೆ ಪಾಡುವೆ' ಎಂಬ ಗಾನಕ್ರಮದ ಕಾಮಚಾರವು ಉಗಾಭೋಗದಲ್ಲಿಲ್ಲ. ಅದ 
ರಲ್ಲಿ ಮಾತುವನ್ನು ಪಜ್ತ್‌ಗಳಾಗಿ ವಿ೦ಗಡಿಸುವ ಸಹಜ ಯತಿಯಿದೆ, ಪ್ರಾಸವಿದೆ, ಛಂದೋ 
ವಿನ್ಯಾಸದ ಪ್ರವೃತ್ತಿಯಿದೆ; ರಚನೆಯಲ್ಲಿ ಬಿಗಿಯಿದೆ, ಓಘವಿದೆ. ಐಕ್ಕತೆಯಿದೆ ; ಈಗಾಗಲೆ 
ಸೂಚಿಸಿರುವಂತೆ, ಧ್ರುವಪದದ ಪುನರುಕ್ತಿಯ ಲಕ್ಷಣವು--ಅಪರೂಪವಾಗಿಯಾದರೂ-- 
ಇದೆ ; ಗಮಕರೀತಿಯ ವಾಚನಕ್ಕೆ ಸುಲಭವಾಗುವ ಗೇಯ ಯೋಗ್ಯತೆಯಿದೆ ; ಪ್ರಯೋಗ 
ಬಾಹುಳ್ಯಕ್ಕೆ ಅವಕಾಶ ಕೊಡುತ್ತದೆ. 

ಉಗಾಭೋಗವು ಬಹು ಪ್ರಾಚೀನವಾದ ಗೇಯಪ್ರಬ೦ಧವಾದರೂ ಅದರ ಹೆಸರಿನ 
ಪ್ರಥಮೋಲ್ಲೇಖವು ಹದಿನೇಳನೆಯ ಶತಮಾನದಲ್ಲಿ ವಿಜಯದಾಸರಲ್ಲಿಯೂ ಪ್ರಸನ್ನ 
ವೆಂಕಟದಾಸರಲ್ಲಿಯೂ ಕಾಣುತ್ತದೆ: ಪುರಂದರದಾಸರು ಅಹ್ಮಿಕಗುಣ, ಜನ್ಮಾಷ್ಟಮಿ, 
ಏಕಾದಶಿನಿರ್ಣಯ, ಮೂರ್ತಿಲಕ್ಷಣ. ಗಂಡಿಕೆ, ಶಿಲೆ ಮುಂತಾದವುಗಳನ್ನು ಹೇಳುವ 
ಅರವತ್ತುಸಾವಿರ ಕಲ್ಯಾಣದೇಶಗಳನ್ನು ' ರಚಿಸಿರುವುದಾಗಿ ಹೇಳಿಕೊಂಡಿರುವುದನ್ನು 
ವಿಜಯದಾಸರು ಇದೇ ವಿಷಯದಲ್ಲಿ ಪುರಂದರದಾಸರು "ನಿಷ್ಕಬೋಧಕ ಉಗಾ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೦೯ 
ಭೋಗಾದಿಯಾಗಿ' ಎಪ್ಪತ್ತೈದು ಸಾವಿರವನ್ನು ರಚಿಸಿದ್ದಾರೆ, ಎನ್ನುತ್ತಾರೆ. 


೭. ಪದ 

ಪದವೆಂದರೆ ದೇವರನಾಮಗಳಿಗೆ ಪೂರ್ವದಲ್ಲಿ ಅನ್ವಿತವಾಗುತ್ತಿದ್ದ ಹೆಸರೆಂದೂ 
ನಂತರ ಶೃ೦ಗಾರರಸವಿನಿಯೋಜ್ಯವಾದ, ಕೃತಿಯದೇ ರಚನೆಯನ್ನು ಪಡೆದಿರುವ 
ಹಾಡೆ೦ದೂ ಮೇಲೆ ಸೂಚಿಸಿದೆ. ಇವು ತಮಿಳುನಾಡಿನಲ್ಲಿಯೂ ಕರ್ಣಾಟಕದಲ್ಲಿಯೂ 
ಹದಿನೇಳನೆಯ ಶತಮಾನದ ವೇಳೆಗೆ ಏಕಕಾಲಿಕವಾಗಿ ಉದಯಿಸಿದವು. 

ಪದಕ್ಕೂ ಕೃತಿಗೂ ಇರುವ ಮುಖ್ಯ ವ್ಯತ್ಯಾಸವು ಮಾತುವಿನಲ್ಲಿ. ಕೃತಿಯಲ್ಲಿ ಮಾತುವು 
ಭಕ್ತಿರಸದಲ್ಲಿ, ಸ್ತುತಿಯಲ್ಲಿ, ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಇರುತ್ತದೆ. ಪದದ ಮಾತುವು 
ಶೃ೦ಗಾರರಸದಲ್ಲಿ ವಿನಿಯುಕ್ತವಾಗುತ್ತದೆ ; ನಾಯಕ-ನಾಯಿಕಾಭಾವದ ವಿವಿಧ ಅವಸ್ಥೆ, 
ಚೇಷ್ಟೆ, ಮುಂತಾದವುಗಳನ್ನು ಹೇಳುತ್ತದೆ. ಪದವು ಶೃಂಗಾರರಸ ಚಿತ್ರಣದ ವಿಶ್ವಕೋಶ. 
ಅದು ಒಳಗೊಳ್ಳದ ಶೃಂಗಾರದ ಸೂಕ್ಕ್ಮಾತಿಸೂಕ್ಸ್ಮ ಭಾವವೇ ಇಲ್ಲವೆನ್ನಬಹುದು. ಮಹಾ 
ಭಾರತದಂತೆ "ಯದಿಹಾಸ್ತಿ ತದನ್ಯತ್ರ ; ಯನ್ನೇಹಾಸ್ತಿ ತನ್ನ ಕ್ವಚಿತ್‌.' ಶೃಂಗಾರರಸದ 
ಮಧುರವೂ ಶ್ರಾವ್ಯವೂ, ಸುಂದರವೂ, ಸಮಗ್ರವೂ ಆದ ವ್ಯಾಖ್ಯೆಯೇ ಪದ. 


ಶೃ೦ಗಾರಶಾಸ್ತ್ರ | 

ಶೃ೦ಗಾರವು ಎರಡು ರೀತಿ : ವಿಪ್ರಲಂಭ ಮತ್ತು ಸಂಭೋಗ. ಇವೆರಡಕ್ಕೂ ರತಿಯೇ 
ಸ್ಥಾಯೀಭಾವ. ನಾಯಕ-ನಾಯಿಕೆಯರು ಮೈಗೂಡಲೆ೦ದು ಬಯಸಿ ವಿಫಲರಾಗಿ ವಿರಹ 
ವನ್ನು ಅನುಭವಿಸಿದರೆ ವಿಪ್ರಲಂಭ. ಅವರ ಬಯಕೆ ತೀರಿ ಮೈಗೂಡಿ ಒಂದಾಗಿ ತೃಪ್ತ 
ರಾದರೆ ಸಂಭೋಗ. ಶೃಂಗಾರವು ಯೌವನಸಂಪನ್ನರಾದ ಸ್ತ್ರೀ ಪುರುಷರು ಕಾಮಪ್ರಚೋ 
'ದಕವಾದ ಅಥವಾ ಪೋಷಕವಾದ ಸನ್ನಿವೇಶಗಳಿಗೆ ಸಿಕ್ಕಿ ಅನುಭವಿಸುವ ರಸ. ವಸ೦ತವೇ 
ಮೊದಲಾದ ಖುತುಗಳು, ಹೂಹಾರ, ಕಾಮೋದ್ದೀಪಕಗಳಾದ ಗ೦ಧ, ಒಡವೆ. ರತಿ 
'ಸ೦ದರ್ಭವನ್ನೋ ಪ್ರಿಯಜನವನ್ನೋ ಸಲ್ಲಪಿಸುವ ವಿದೂಷಕ, ಸಖ. ಸಖೀ, ದೂತ, 
ದೂತಿ ಮು೦ತಾದವರ ಸಹವಾಸ, ಗೀತವಾದಿತ್ರನರ್ತನ, ಕಾಮೋತ್ತೇಜಕಗಳಾದ ಭವನ, 
ಪುಷ್ಪವಾಟಿಕಾ, ಜಲಕೇಳಿ, ಉದ್ಯಾನವನ, ಚಿತ್ರ ಮುಂತಾದವುಗಳು ರತಿಗೆ ವಿಭಾವಗಳಾಗಿ 
ಅದನ್ನು ಹುಟ್ಟಿಸುತ್ತವೆ ಅಥವಾ ಬೆಳೆಸುತ್ತವೆ. ಈ ಸ್ಥಾಯೀಭಾವವನ್ನು ನೇತ್ರಗಳ ವಿಲಾಸ 
ಮಯವಿಕ್ಷೇಪ; ಲಲಿತವೂ ಸುಕುಮಾರವೂ ಆದ ಅಂಗವಿಕ್ಷೇಪ, ಮಧುರವೂ ರತಿ 
ಸಂದರ್ಭಸೂಚಕವೂ ಆದ ಮಾತು, ಇಂಗಿತ ಮುಂತಾದ ಅನುಭವಗಳು ವರ್ಧಿಸುತ್ತವೆ. 
ಆಲಸ್ಯ, ಉಗ್ರತೆ, ಜುಗುಪೈ ಮು೦ತಾದ ವ್ಯಭಿಚಾರಿಭಾವಗಳು ಶೃ೦ಗಾರಾವಸ್ಥೆಯ ಬಾಹ್ಯ 
ಸೂಚಕಗಳಾಗಿರುತ್ತವೆ. ಸಂಭೋಗ ಶೃಂಗಾರದಲ್ಲಿ ನಾಯಕ-ನಾಯಿಕೆಯರ ಬಯಕೆಯು 
ಕೈಗೂಡಲು ಅನುಕೂಲವಾದ ಬಾಹ್ಯ ಹಾಗೂ ಆಂತರಿಕ ಸನ್ನಿವೇಶಗಳಿರುತ್ತವೆ. 

ವಿಪ್ರಲಂಭ ಶೃಂಗಾರದಲ್ಲಿ ನಾಯಕನಾಯಿಕೆಯರ ಬಯಕೆಯು ಕೈಗೂಡದೆ ಇರುವು 


೪೧೦ ಕರ್ಣಾಟಕಸ೦ಗೀತವಾಹಿನಿ 


ದಕ್ಕೆ ಕಾರಣವಾದ ಮತ್ತು ಫಲವಾದ ಭೌತಿಕ ಹಾಗೂ ಮಾನಸಿಕ ಸ೦ದರ್ಭಗಳು 
ರಸಪ್ರತೀತಿಯನ್ನು ಉ೦ಟುಮಾಡುತ್ತವೆ. ಇಲ್ಲಿ ವಿರಹದ ವಿವಿಧ ಭಾವ, ಚೇಷ್ಟೆ ಮತ್ತು 
ಅವಸ್ಥೆಗಳು ರತಿಯ ಅ೦ಗಗಳು. ಮೇಲೆ ಹೇಳಿರುವ ವಿಷಯಗಳೇ ವಿಭಾವಗಳಾಗಿದ್ದು 
ಆಲ೦ಬನ ಮತ್ತು ಉದ್ದೀಪನವೆ೦ದು ಎರಡು ಬಗೆಯಾಗಿರುತ್ತವೆ. ನಾಯಕ ಅಥವ್ಹಾ 
ನಾಯಿಕೆಯೇ ವಿಭಾವವಾದರೆ ಆಲ೦ಬನ; ದೇಶಕಾಲಾದಿಗಳು ವಿಭಾವವಾದರೆ ಉದ್ದೀಪನ” 
ನಿರ್ವೇದ, ಗ್ಲಾನಿ, ಶಂಕೆ. ಅಸೂಯೆ, ಶ್ರಮ, ಚಿಂತೆ, ಔತ್ಸುಕ್ಕ, ನಿದ್ರೆ, ಸ್ಪಪ್ನ, ಪ್ರಬೋಧ, 
ವ್ಯಾಧಿ, ಉನ್ಮಾದ, ಅಪಸ್ಮಾರ, ಜಾಡ್ಯ, ಮೋಹ, ಮರಣ ಇತ್ಯಾದಿಗಳು ವಿಪ್ರಲಂಭ 
ಶೃಂಗಾರಕ್ಕೆ ವ್ಯಭಿಚಾರಿಭಾವಗಳಾಗುತ್ತವೆ. ವಿಪ್ರಲಂಭವು ರತಿಯಿ೦ದ ಹುಟ್ಟುತ್ತದೆ. ನಿಜ; 
ಆದರೆ ಕರುಣೆಯನ್ನೂ ಹುಟ್ಟಿಸುತ್ತದೆ. ಆದುದರಿ೦ದ ಕರುಣಾರಸವನ್ನೂ ಸ೦ಬಂಧಿಸಿದೆ. 
ಇದಲ್ಲದೆ ಅಯೋಗ ಎಂಬ ಮೂರನೆಯ ಶೃಂಗಾರಭೇದವನ್ನೂ ಧನಂಜಯಾದಿ 
ಲಾಕ್ಷಣಿಕರು ಹೇಳುತ್ತಾರೆ. ಇದನ್ನು ವಿಪ್ರಲಂಭ(ಅಥವಾ ವಿಪ್ರಯೋಗ)ದ ಒಂದು ಭೇದ 
ವೆನ್ನಬಹುದು. ಹೊಸದಾಗಿ ಪರಸ್ಪರ ಅನುರಕ್ತರಾಗಿರುವ ಇಬ್ಬರಿಗೆ ಒ೦ದೇ ಮನಸ್ಪಿದರೂ' 
ಪರತಂತ್ರರಾಗಿ ಅಥವಾ ವಿಧಿವಶರಾಗಿ ಬೇರ್ಪಟ್ಟು ವಿರಹವನ್ನು ಅನುಭವಿಸಿದ್ದರೆ ಅದಕ್ಕೆ 
ಅಯೋಗವೆಂದು ಹೆಸರು. ಈ ಪಕ್ಷದಲ್ಲಿ ವಿಪ್ರಲ೦ಭವೆ೦ದರೆ ನಾಯಕನ ಅಥವಾ 
ನಾಯಿಕೆಯ ವ೦ಚನೆಯಿ೦ದ (ಉದಾ. ಕೊಟ್ಟ ಸ೦ಕೇತದ ಗಡವು ಮುಗಿದಿದ್ದರೂ ಬರದೆ 
ಇರುವುದು, ಅನ್ಯಾನುರಕ್ತಿಯನ್ನು ತೋರಿಸುವುದು ಇತ್ಯಾದಿ) ವಿರಹವು ಉಂಟಾಗುವುದು. 
ಅಯೋಗ ಶೃಂಗಾರದಲ್ಲಿ ಸಂಭೋಗದ ಅತ್ಯ೦ತಾಭಾವ ಇರುತ್ತದೆ ; ವಿಪ್ರಲ೦ಭದಲ್ಲಿ 
ಹಿ೦ದೆ ಸ೦ಭೋಗವಿದ್ದು ಈಗ ಇಲ್ಲದಿರುವ ಕಾರಣದಿ೦ದ ಶೃ೦ಗಾರವು ಉದ್ಭವಿಸುತ್ತದೆ. 
ಪ್ರೇಯಸಿಯನ್ನು ಉಳ್ಳವನು ನಾಯಕ; ಒಬ್ಬಳಲ್ಲೇ ಅನುರಕ್ತನಾದ ನಾಯಕನು ಅನು 
ಕೂಲ; ಇನ್ನೊಬ್ಬಳಲ್ಲಿ ಅನುರಕ್ತನಾದರೂ ಮೊದಲನೆಯವಳಲ್ಲಿ ಸಹೃದಯನಾಗಿದ್ದರೆ 
ದಕ್ಷಿಣ; ಇನ್ನೊಬ್ಬಳಲ್ಲೇ ಪ್ರೀತಿಯಿಟ್ಟು ಮೊದಲನೆಯವಳಲ್ಲಿ ಪ್ರೀತಿಯಿದ್ದ೦ತೆ ನಟಿಸು 
ವವನು ಶಠ; ಇನ್ನೊಬ್ಬಳ ಅ೦ಗಸ೦ಗದ ಸುಖದ ಸಂಕೇತಗಳು ತನ್ನ ದೇಹದಲ್ಲಿ ಎದ್ದು 
ಕಾಣುತ್ತಿದ್ದರೂ ಮೊದಲನೆಯವಳನ್ನು ಬಳಿಸಾರುವವನು ಧೃಷ್ಟ. ನಾಯಕನಲ್ಲಿ ಇರ 
ಬೇಕಾದ ಗುಣಗಳು ಶೋಭೆ, ವಿಲಾಸ, ಮಾಧುರ್ಯ, ಗಾ೦ಭೀರ್ಯ, ಸ್ಸ ೪ರ್ಯ, ತೇಜಸ್ಸು, 
ಲಾಲಿತ್ಯ ಮತ್ತು ಔದಾರ್ಯ. ನಾಯಿಕೆಯರಲ್ಲೂ ಮೂರು ವಿಧ; ಒಳ್ಳೆಯ ಶೀಲದಿಂದಿದ್ದು 
ಸರಳವಾಗಿರುವವಳು ಸ್ಟೀಯಾ; ಇವಳಲ್ಲಿ ಹೊಸಪ್ರಾಯದ ಕಾಮವೂ ವಾಮಶೀಲವಾದ 
ರತಿಯೂ ಮೃದುಕೋಪವೂ ಇದ್ದರೆ ಮುಗ್ದೆ; ಮಧ್ಯಾ ಎಂಬ ಸ್ಟೀಯಾ ನಾಯಿಕೆಗೆ ತುಂಬಿ 
ತುಳುಕುವ ಯೌವನವೂ ಕಾಮವೂ ಇರುತ್ತದೆ; ಎಚ್ಚರ ತಪ್ಪುವವರೆಗೂ ರತಿಯನ್ನು ಭರಿ 
ಸುವ ಶಕ್ತಿಯಿರುತ್ತದೆ ; ಕೋಪಬ೦ದರೆ ನಾಯಕನನ್ನು ಕೊ೦ಕುಮಾತು, ಕಣ್ಣೀರುಗಳಿ೦ದ 
ನೋಯಿಸುತ್ತಾಳೆ. ಯೌವನವೂ ಕಾಮವೂ ಅತಿಯಾಗಿ ವಿವೇಚನೆಯನ್ನು ಕಳೆದುಕೊ೦ಡು 
ಮದೋನ್ಮತ್ತಳಾಗಿರುವ ಪ್ರಗಲ್ಬಾ ಎಂಬ ಸ್ವೀಯಾನಾಯಿಕೆಯು ರತಿಯ ಮೊದಲಿ 
ನಲ್ಲಿಯೇ ಕರಗಿ ವಿವಶಳಾಗಿಬಿಡುತ್ತಾಳೆ. ಸ್ಟೀಯೆಯು ಸ್ಪಸ್ತ್ರೀ; ಎ೦ದರೆ ನಾಯಕನಿಗೆ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೧೧ 


ನ್ಯಾಯವಾಗಿ ಸೇರತಕ್ಕವಳು; ಅನ್ಯಾನಾಯಿಕೆಯು ಪರಸ್ತ್ರೀ. ಇವಳು ಅವಿವಾಹಿತಳಾದ ಕನ್ಯೆ 
ಯಾಗಬಹುದು, ಮದುವೆಯಾಗಿರುವ ಊಢಾ ಆಗಿರಬಹುದು. ನಾಯಿಕೆಯಲ್ಲಿ ಮೂರ 
ನೆಯ ಬಗೆಯೂ ಒಂದುಂಟು. ಕಾಮಕಲಾಪ್ರವೀಣಳೂ ಧೂರ್ತಳೂ ಆಗಿರುವ ಇವಳು 
ಗಣಿಕೆ ; ಸಾಧಾರಣಸ್ವ್ರೀ ಎ೦ಬ ಹೆಸರುಳ್ಳವಳು. 

ನಾಯಕನಿಗೆ ಅನುಕೂಲನಾಗಿದ್ದುಕೊ೦ಡು ಪೀಠಮರ್ದನನೆಂಬ ಚತುರಮಿತ್ರನೂ 
ವಿಟವಿದೂಷಕರೂ ನೆರವು ನೀಡುತ್ತಾರೆ. ನಾಯಿಕೆಗೆ ಪ್ರಿಯತಮನೊಡನೆ ಸ೦ಕೇತವನ್ನೋ 
ಸ೦ದೇಶವನ್ನೋ ಒಯ್ಯಲು ದೌತ್ಯಕ್ಕೆ ಅನುಕೂಲವಾದ ದಾಸಿ, ಸಖಿ, ಕಾರೂ (ಕೀಳು 
ಜಾತಿಯ ಅಗಸಗಿತ್ತಿ, ಮನೆಗೆಲಸದವಳು ಇತ್ಯಾದಿ), ಮಲತಾಯಿಯ ಮಗಳು, ನೆರಮನೆ 
ಯವಳು, ಭಿಕ್ಷುಕಿ, ಸನ್ಯಾಸಿನಿ, ಚಿತ್ರಕಾರಳು, ಹೂಮಾರುವವಳು ಇತ್ಯಾದಿ ಜನರು 
ಇರುತ್ತಾರೆ. 

ಇ೦ತಹ ನಾಯಿಕೆಯು ಮುಖ್ಯವಾಗಿ ಎ೦ಟು ರೀತಿಯ ಅವಸ್ಥೆಗಳನ್ನು ,ಅನುಭವಿಸು 
ತ್ತಾಳೆ. ಒಲಿದವನು ಬಳಿಯಲ್ಲೇ ಇದ್ದು ಸ್ವಾಧೀನನಾಗಿದ್ದರೆ ಅವಳಿಗೆ ಸ್ಟಾಧೀನಭರ್ತ್ಯಕಾ 
ಎಂದು ಹೆಸರು. ಪ್ರಿಯಸಮಾಗಮಕ್ಕೆ ಅಲಂಕಾರದಿಂದ ಸಜ್ಜಾಗಿ ಸಂಭ್ರಮದಿಂದಿರು 
ವವಳು ವಾಸಕಸಜ್ಜಾ. ನಲ್ಲನು ನಿರ್ದೋಷಿಯಾಗಿದ್ದರೂ ಸಂಕೇತಕ್ಕೆ ಬರುವುದು ತಡ 
ವಾದರೆ ಸ೦ದೇಹಿಸಿ ಉತ್ಕ೦ಠಿತಳಾಗುವವಳು ವಿರಹೋತ್ಕ೦ಠಿತಾ. ಧೃಷ್ಟನಾಯಕನು 
ಇನ್ನೊಬ್ಬಳನ್ನು ಬೆರೆತುದರ ಗುರುತುಗಳನ್ನು ಕ೦ಡು ಮನಸ್ಸು ಮುರಿದುಹೋಗಿ ಜರೆಯು 
ವವಳು ಖಂಡಿತಾ. ಅಪರಾಧಿಯಾದ ಪ್ರಿಯನೊಡನೆ ಕೋಪಿಸಿ, ಜಗಳವಾಡಿ. ಕ್ಷಮಿಸಿ, 
ಪಶ್ಚಾತ್ತಾಪಪಟ್ಟು ದುಃಖಿಸುವವಳು ಕಲಹಾಂತರಿತೆ. ವಿಪ್ಪಲಬ್ಛೆಯು ರಮಣನು 
ಸಮಯಕ್ಕೆ ಸರಿಯಾಗಿ ಬರದುದರಿ೦ದ ಅವಮಾನಿತೆಯಾದೆನೆ೦ದು ಕುದಿಯುತ್ತಾಳೆ. 
.ನಲ್ಲನು ಕಾರ್ಕಾ೦ತರವಾಗಿ ದೂರದೇಶಕ್ಕೆ ಹೋಗಿದ್ದರೆ ವಿರಹದಿಂದ ಬಳಲುವವಳು 
ಪ್ರೋಷಿತಪ್ರೇಯಸೀ. ಅವನು ಕಾರ್ಯನಿಮಿತ್ತವಾಗಿ ದೇಶಾ೦ತರಕ್ಕೆ ಪ್ರಯಾಣಸನ್ನದ್ಧನಾಗಿ 
.ಹೊರಟುನಿ೦ತಿರುವಾಗಲೇ ವಿರಹವನ್ನು ಅನುಭವಿಸುವವಳು ಪ್ರವತ್ಸ್ಯತ್‌ಪತಿಕಾ. ಕಾಮದ 
ತಾಪವನ್ನು ತಡೆಯಲಾರದೆ ಲಜ್ಜೆಯನ್ನು ದೂರವಿಟ್ಟು ತಾನೇ ಪ್ರಿಯನನ್ನು ಅರಸಿಕೊಂಡು 
ಹೋಗುವವಳು ಅಥವಾ ಪ್ರಿಯನು ತನ್ನನ್ನು ಹುಡುಕಿಕೊಂಡು ಬರುವಂತೆ ಮಾಡುವವಳು 
ಅಭಿಸಾರಿಕಾ. ಜು 

ಹೀಗೆ ಅನುರಾಗಭೂಷಿತೆಯರಾಗಿ ಶೃ೦ಗಾರಸ೦ಪನ್ನೆಯರಾದ ಕಾ೦ತೆಯರಲ್ಲಿ 
ಶೃ೦ಗಾರಭಾವಗಳು ಸಹಜವಾಗಿಯೇ ಹುಟ್ಟುತ್ತವೆ. ಇವು ಶೃ೦ಗಾರರಸದ ಸತ್ತ್ವಜ ಎಂಬ 
ವಿವಿಧ ಚೇಷ್ಟೆಗಳು. ಇಂತಹ ಇಪ್ಪತ್ತು ಚೇಷ್ಟೆಗಳನ್ನು ಲಾಕ್ಟಣಿಕರು ನಾಯಿಕೆಯಲ್ಲಿ 
ವರ್ಣಿಸಿದ್ದಾರೆ. ಇವುಗಳಲ್ಲಿ ಹಾವ, ಭಾವ ಮತ್ತು ಹೇಲಾ ಎ೦ಬ ಮೂರು ಶರೀರದಲ್ಲಿ 
ಹುಟ್ಟುವ ಚೇಷ್ಟೆಗಳು. ಅನುರಾಗಸಿಕ್ತ ಹೃದಯವುಳ್ಳ ತರುಣಿಯಲ್ಲಿ ಶೋಭೆ, ಕಾಂತಿ, 
ದೀಪ್ತಿ, ಮಾಧುರ್ಯ, ದಿಟ್ಟತನ, ಔದಾರ್ಯ ಮತ್ತು ಧೈರ್ಯಗಳೆಂಬ ಚೇಷ್ಟೆಗಳು ಅವಳ 
ಪ್ರಯತ್ನವಿಲ್ಲದೆಯೇ ಇರುತ್ತವೆ. ಬೇರೆ ಹತ್ತು ಚೇಷ್ಟೆಗಳು ಆಯಾ ಯುವತಿಯ ಸ್ವಭಾವ 


೪೧೨ ಕರ್ಣಾಟಕಸ೦ಗೀತವಾಹಿನಿ 


ವನ್ನು ಅವಲಂಬಿಸಿ ಗೋಚರವಾಗುತ್ತವೆ. ಇವುಗಳಲ್ಲಿ ಲೀಲಾ ಎ೦ಬ ಚೇಷ್ಟೆಯಲ್ಲಿ 
ಅವಳು ಪ್ರಿಯತಮನ ಮಾತನ್ನೂ ನಡೆಯನ್ನೂ ಅನುಕರಿಸುತ್ತಾಳೆ. ವಿಲಾಸ ಎ೦ದರೆ 
ತಾತ್ಕಾಲಿಕವಾದ ಈಕ್ಸಣವಿಕಾರ--ಕಣ್ಣು ಹೊಡೆಯುವುದು? ; ಸ್ವಲ್ಪವೇ ಒಡವೆಗಳಿದ್ದರೂ 
ಅವಳು ಅತಿರಮ್ಯವಾಗಿ ಕ೦ಡರೆ ಅದು ವಿಚ್ಛಿತ್ತಿ. ವಿಭ್ರಮವೆ೦ದರೆ ಅವಸರಪಟ್ಟು 
ಒಡವೆಗಳನ್ನು ತಪ್ಪುತಪ್ಪಾಗಿ ತೊಡುವುದು. ರೋಷ, ಹರ್ಷ ಮತ್ತು ಭೀತಿಗಳೆಲ್ಲವೂ' 
ಏಕಕಾಲದಲ್ಲಿ ಕಂಬನಿ ಮೂಡಿಸಿದರೆ ಅದಕ್ಕೆ ಕಿಲಿಕಿಂಚಿತವೆಂದು ಹೆಸರು. ತನಗೆ ಇಷ್ಟ 
ನಾದವನ ವಿಷಯ, ಕಥೆ ಕೇಳುವುದರಲ್ಲಿಯೇ ಇಷ್ಟ ತೋರುವ ನಾಯಿಕೆಯ ಚೇಷ್ಟೆ 
ಮೊಟ್ಟಾಯಿತ. ಹೀಗೆ ಪ್ರಿಯನ ವಿಷಯದಲ್ಲಿ ಕೇಳಿದುದನ್ನು ಪುನಃ ಪುನಃ ಭಾವಿಸಿಕೊಂಡು 
ಅವಳು ತನ್ಮಯಳಾಗುತ್ತಾಳೆ. ಪ್ರಾಣರಮಣನ ಜಿಗಿದಪ್ಪುಗೆಯ ನೋವಿನಿಂದ ಆನಂದ 
ವಾಗಿದ್ದರೂ ಅವನು ಕೆಳದುಟಿಯನ್ನು ಕಚ್ಚಿ ನೋಯಿಸಿದಾಗ, ಕೂದಲು ಹಿಡಿದೆಳೆದು 
ನೋಯಿಸಿದಾಗ ಸುಖವೇ ಆಗಿದ್ದರೂ ಹುಸಿಮುನಿಸನ್ನು ತರುಣಿಯು ತೋರಿಸಿದರೆ ಅದು 
ಕುಟ್ಟಮಿತ. ಪ್ರಿಯನು ಪ್ರಿಯವಾದುದನ್ನು ಆಡಿದರೂ ಮಾಡಿದರೂ ಗರ್ವ, ಅಭಿಮಾನ 
ಗಳಿ೦ದ ಅದನ್ನು ಅನಾದರಿಸುವುದಕ್ಕೆ ಬಿಬ್ಬೋಕವೆ೦ದು ಹೆಸರು. ಸುಕುಮಾರವಾದ 
ಅ೦ಗವನ್ನು ಮೃದುವಾಗಿ ವಿನ್ಯಾಸಮಾಡುವ ಯುವತೀಚೇಷ್ಟೆಯು ಲಲಿತ ಎನ್ನಿಸಿಕೊಳ್ಳು 
ತ್ತದೆ. ಹೇಳಬೇಕೆ೦ದಿರುವುದನ್ನು ಹೇಳಲು ಸಮಯಾನುಕೂಲವಿದ್ದರೂ ನಾಚಿಕೆಯಿಂದ 
ಹೇಳದೆಯೇ ಇರುವುದು ವಿಹೃತ. 


ಶೃ೦ಗಾರರಸಸಂಹಿತೆ 

ನಮ್ಮ ಶೃ೦ಗಾರಶಾಸ್ತ್ರಪ್ರವರ್ತಕರು ಹೇಳಿರುವ, ಹೇಳದೆ ಬಿಟ್ಟ ಎಲ್ಲ ನಾಯಕ 
ನಾಯಿಕಾ ಭಾವಗಳನ್ನೂ ಪದಗಳಲ್ಲಿ ಕಾಣಬಹುದು. ಈ ಭಾವವು ಅ೦ಗವಾಗದೆ ಅಂಗಿ 
ಯಾಗಿಯೇ ಸ್ವತಂತ್ರಕಾವ್ಯರೂಪದಲ್ಲಿ ಉದ್ಭಾಟಿತವಾದುದು ಜಯದೇವ ಸರಸ್ವತಿಯ 
ಗೀತಗೋವಿ೦ದದಲ್ಲಿ. ಶ್ರೀಮದ್‌ಭಾಗವತ ಪುರಾಣದಲ್ಲಿ ಹೇಳಿರುವ ಗೋಪೀಜನವಿರಹ 
ವನ್ನು ರಾಧೆಯಲ್ಲಿ ಸಂಕೇತಿಸಿ ಈ ಪ್ರಣಯಕ್ಕೆ ಸಾಂಕೇತಿಕವಾದ ಅರ್ಥವನ್ನು ವ್ಯಾಖ್ಯಾನಿಸಿ, 
ಈ ವ್ಯಾಖ್ಯಾನವನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ ಕಾವ್ಯರಸಪ್ರತೀತಿಯಾಗು 
ವಂತೆ ಉತ್ತರಭಾರತ, ದಕ್ಷಿಣಭಾರತಗಳಲ್ಲಿ ಅನೇಕ ಪ್ರತಿಭಾವ೦ತರಾದ ಕವಿಗಳು ಮತ್ತು 
ಸಂತರು ಹೊಸ ಹೊಸ ಹಾಡುಗಳಿ೦ದಲೂ ಹೊಸ ಹೊಸ ಬಗೆಯ ಹಾಡುಗಳಿಂದಲೂ 
ಪ್ರಚಾರ ಮಾಡಿದರು. ವಂಗದೇಶದಲ್ಲಿ ಚೈತನ್ಯಪ್ರಭುವು ಈ ಬಗೆಯ ವಿಪ್ರಲಂಭ 
ಶೃ೦ಗಾರದ ಸ್ಥಾಯೀಭಾವವನ್ನೇ ಕೇಂದ್ರವಾಗಿಟ್ಟುಕೊಂಡ ಒಂದು ಹೊಸ ಭಕ್ತಿಪಂಥ 
ವನ್ನೇ ಪ್ರವರ್ತಿಸಿದನು. 

ದಕ್ಷಿಣಭಾರತದಲ್ಲಿಯೂ ಇಂತಹ ಸಂತರು ಇದ್ದೇ ಇದ್ದರು. ತಮಿಳುನಾಡಿನ ಶೈವ 
ಸಂತರು ಮುರುಘನನ್ನು ನಾಯಕನನ್ನಾಗಿಟ್ಟುಕೊ೦ಡು ತಮ್ಮನ್ನೇ ಪ್ರೇಯಸಿಯಾಗಿ 
ಭಾವಿಸಿಕೊ೦ಡು ತಮ್ಮ ವಿರಹವನ್ನು ತೋಡಿಕೊ೦ಡರು. ಕೇವಲ ನೂರಿಪ್ಪತ್ತು ವರ್ಷಗಳ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೧೩ 


ಹಿ೦ದೆ ತಮಿಳುನಾಡಿನಲ್ಲಿ ನಾಯಕೀಸ್ಟಾಮಿ ಎ೦ಬ ಸಂತರು ನಾಯಿಕಾ ವಿರಹದ ಅಭಿವ್ಯಕ್ತಿ 
ಯಲ್ಲಿ ತಮ್ಮ ಭಕ್ತಿಸಾಧನೆಯನ್ನು ಸಿದ್ಧಿ ಗೊಳಿಸಿಕೊ೦ಡರು. ಆ೦ಧ್ರದೇಶದಲ್ಲಿ ಅನ್ನಮಾ 
ಚಾರ್ಯ, ಪೆದ್ದತಿರುಮಲಾಚಾರ್ಯ ಮತ್ತು ಚಿನ್ನತಿರುಮಲಾಚಾರ್ಯ ಮುಂತಾದ ತಾಳ್ಲಪಾಕ೦ 
ವಂಶಸ್ಥರು ಹದಿನೈದು-ಹದಿನಾರನೆಯ ಶತಮಾನಗಳಲ್ಲಿ ಇದೇ. ಭಾವತನ್ಮಯತೆಯಲ್ಲಿ 
ರಚಿಸಿದ ಶೃ೦ಗಾರಸ೦ಕೀರ್ತನೆಗಳು ಶೃ೦ಗಾರರಸನಿರ್ಭರವಾದ ಹಾಡುಗಳು. ಕನ್ನಡನಾಡಿನ 
ಹರಿದಾಸರಂತೂ ಗೋಪೀವಿರಹವನ್ನು ತಮ್ಮ ರಚನೆಗಳಲ್ಲಿ ಒಂದು ಪ್ರಮುಖ ವಸ್ತು 
ವನ್ನಾಗಿ ಇಟ್ಟುಕೊ೦ಡರು. ಶ್ರೀಪಾದರಾಜ, ವಾದಿರಾಜರು ಕನ್ನಡನಾಡಿನಲ್ಲಿಯೂ ಸೂರ 
ದಾಸ್‌ ಮತ್ತು ನಂದದಾಸರು ಉತ್ತರದೇಶದಲ್ಲೂ ಗೋಪೀವಿರಹವನ್ನು ಕೇಂದ್ರವಾಗಿ 
ಇಟ್ಟುಕೊ೦ಡು ಭ್ರಮರಗೀತೆಗಳೆ೦ಬ ಗೇಯನಾಟಕಗಳನ್ನೇ ಹರಿನಾರನೆಯ ಶತಮಾನ 
ದಲ್ಲಿ ರಚಿಸಿದರು. ತ್ಯಾಗರಾಜರು ಗೋಪೀಕೃಷ್ಣ ವಿಷಯಕವಾದ ನೌಕಾಚರಿತ ಗೇಯನಾಟಕ 
ವನ್ನು ಬರೆದರು. ತಿರುಮಲಾರ್ಯನು (ಚಿಕದೇವರಾಯ ?) ಕನ್ನಡನಾಡಿನಲ್ಲಿ ಹದಿನೇಳನೆಯ 
ಶತಮಾನದಲ್ಲಿ ಶೃ೦ಗಾರರಸವ್ಕಾಖ್ಯಾನಸ್ವ್ಪರೂಪವಾದ ಚಿಕದೇವರಾಯಸಪ್ತಪದಿ ಮತ್ತು 
ಗೀತಗೋಪಾಲಗಳನ್ನು ರಚಿಸಿದನು. 


ರಚನೆ 

ಪದದಲ್ಲಿಯೂ ಕೃತಿಯಂತೆ ಮಾತುವಿನಲ್ಲಿ ಪಲ್ಲವಿ, ಅನುಪಲ್ಲವಿ ಮತ್ತು ಚರಣ 
ಎ೦ಬ ಮೂರು ಖಂಡಗಳು ಇರುತ್ತವೆ. ಚರಣಗಳಿರುವುದು ಸಾಮಾನ್ಯವಾಗಿ ಮೂರು ; 
ಇದಕ್ಕಿ೦ತ ಹೆಚ್ಚು ಚರಣಗಳಿರುವುದು ಅಪರೂಪವೇನಲ್ಲ. ಮೂರನೆಯ ಚರಣದಲ್ಲಿ 
ನಾಯಕನ ಹೆಸರೂ ನಾಯಕಭೇದದ ಉಲ್ಲೇಖವೂ ಇದ್ದೇ ಇರಬೇಕು. ಅನುಪಲ್ಲವಿ 
ಯಲ್ಲೂ ಇರಬಹುದು, ಆದರೆ ಇದು ನಿಯಮವಲ್ಲ. ಪದದಲ್ಲಿ ಗ್ರಾಮ್ಯಶಬ್ದಗಳನ್ನು 
ಬಳಸಿರಕೂಡದು. ವಾಗ್ಗೇಯಕಾರನ ಅಂಕಿತವು ಪದದ ಯಾವುದೇ ಭಾಗದಲ್ಲಿ ಇರ 
ಬಹುದು. 

ಪದದ ಧಾತುವು ವಿಳ೦ಂಬಲಯದಲ್ಲಿ ಪ್ರಯುಕ್ತವಾಗಿರುತ್ತದೆ೦ಬುದು ನಿಯಮ. 
ಕೆಲವು ತಮಿಳು ಪದಗಳು ಇದಕ್ಕೆ ಅಪವಾದರೂಪವಾಗಿ ಮಧ್ಯಲಯದಲ್ಲಿಯೂ ಇರು 
ತ್ತವೆ. ಮಿಶ್ರಛಾಪುತಾಳವೇ ಸರ್ವಸಾಮಾನ್ಯವಾಗಿ ಉಪಯೋಗವಾಗುವುದು ಕಂಡು 
ಬಂದರೂ ಆದಿ, ರುಂಪೆ (ಖಂಡಛಾಪು) ಮುಂತಾದ ಇತರ ತಾಳಗಳಲ್ಲಿಯೂ ಧಾತುವು 
ನಿಬದ್ಧವಾಗಿರುತ್ತದೆ. ಧಾತುವಿನಲ್ಲಿ ಸಾಮಾನ್ಯವಾಗಿ ಕ್ಲಿಷ್ಟರಾಗಸ೦ಚಾರಗಳೂ, ಸಂಗತಿ 
ಗಳೂ, ಕೃತಿಯಲ್ಲಿ ಕಾಣುವ ಅಲ೦ಕರಣವಿಧಾನಗಳೂ ಇರುವುದಿಲ್ಲ ; ಅಥವಾ ವಿರಳವಾಗಿ 
ಇರುತ್ತವೆ. ಅಪರೂಪವಾಗಿ ಸ್ವರಸಾಹಿತ್ಯ, ಸಂಗತಿಗಳು ಇರುವುದೂ ಉಂಟು. ಎಲ್ಲ 
ಚರಣಗಳಲ್ಲಿಯೂ ಒಂದೇ ಧಾತುವಿರುತ್ತದೆ. ಚರಣಧಾತುವು ಸ್ವತಂತ್ರವಾಗಿ ಬೇರೆಯೇ 
ಇರಬಹುದು. ಪೂರ್ವಾರ್ಧವು ಸ್ವತಂತ್ರವಾಗಿದ್ದು ಉತ್ತರಾರ್ಧ ಅಥವಾ ಅಂತ್ಯಾರ್ಧವು 
ಅನುಪಲ್ಲವಿಯ ಧಾತುವನ್ನೇ ಪಡೆದಿರಬಹುದು, ಅಥವಾ ಚರಣದ ಪೂರ್ವಾರ್ಧಧಾತುವು 


೪೧೪ ಕರ್ಣಾಟಕಸ೦ಗೀತವಾಹಿನಿ 


ಪಲ್ಲವಿಯ ಧಾತುವನ್ನೂ ಉತ್ತರಾರ್ಧವು ಅನುಪಲ್ಲವಿಯ ಧಾತುವನ್ನೂ ಪಡೆದಿರ 
ಬಹುದು. ಕೆಲವು ತಮಿಳು ಪದಗಳಲ್ಲಿ ಅನುಪಲ್ಲವಿಯ ಅಥವಾ ಪ್ರತಿಯೊ೦ದು ಚರಣದ 
ಮುಂಚೆ "ಮುಡುಕು' ಎ೦ಬ, ಹೆಸರಿನ ಮಧ್ಯಲಯದ ಮಾತು-ಧಾತುಗಳು ಸಮಾವೇಶ 
ಗೊಂಡಿರುತ್ತವೆ. ಇನ್ನು ಕೆಲವು ಪದಗಳಲ್ಲಿ ಒಂದೇ ಚರಣವಿರುತ್ತದೆ ; ಆದರೆ ಇದು 
ತುಂಬಾ ದೀರ್ಥವಾಗಿದ್ದು ಪ್ರಾಚೀನ ವೈಭವ ವರ್ಣನೆಗಳನ್ನು ಸಾಮಾನ್ಯವಾಗಿ ಒಳ್ಳ 
ಗೊಂಡಿರುತ್ತವೆ. ಇಂತಹ ಪದದಲ್ಲಿ ಪಲ್ಲವಿಯ ನಂತರ ಮುಡುಕಿನಂತಹ ಮಧ್ಯಮ 
ಕಾಲದ ಧಾತುಮಾತುಗಳಿರುತ್ತವೆ. ಇದನ್ನು ಖಡ್ಗವೆನ್ನುತ್ತಾರೆ.. ಇದಲ್ಲದೆ ಪದದರು 
ಅಥವಾ ದ್ವಿಪದ ಎನ್ನುವ ರೂಪವೂ ವಿರಳವಾಗಿ ಪ್ರಯುಕ್ತಿಯನ್ನು ಪಡೆದಿದೆ. ಇದು ನಾಟಕ 
ಗಳಲ್ಲಿಯೇ ಹೆಚ್ಚು ಬಳಕೆಯಾಗುತ್ತದೆ. ಇದರಲ್ಲಿ ರಾಗಾಲಾಪನೆಯ೦ತಹ, ಎಂದರೆ ಕಾವ್ಯ 
ವಾಚನದ೦ತಹ ಮೂರು ಪಾದಗಳೂ ತಾಳನಿಬದ್ಧವಾದ ನಾಲ್ಕನೆಯ ಪದವೂ ಇರುತ್ತವೆ. 


ನಿಗೂಢಾರ್ಥ 

ಪದವು ಶೃಂಗಾರರಸನಿಬಿಡವಾಗಿದ್ದರೂ ಅದರ ಮಾತುವಿಗೆ ಆಧ್ಯಾತ್ಮಿಕ ಸಂಕೇತವನ್ನು 
ಹೇಳುವುದೇ ರೂಢಿಯಾಗಿದೆ. ತೆಲುಗು, ಕನ್ನಡಗಳಲ್ಲಿ ಪದಗಳು ಕೃಷ್ಣನನ್ನು ನಾಯಕನಾಗಿ 
ಇಟ್ಟುಕೊಳ್ಳುವುದು ಹೆಚ್ಚು. ತಮಿಳು ಪದಗಳಲ್ಲಿ ಮುರುಘನೇ (ವೇಲ್‌, ವೇಲಾಯುಧ, 
ದಂಡಪಾಣಿ ಇತ್ಯಾದಿ) ನಾಯಕ ಪದದ ರಸವನ್ನು ಬಹಿಃಶೃಂಗಾರ, .ಅಂತರ್ಭಕ್ತಿ ಎಂದು 
ನಿರೂಪಿಸುವುದು ವಾಡಿಕೆಯಾಗಿದೆ. ಮಾತಿನ ಹೊರಮುಖದಲ್ಲಿ; ನಾಯಕನಾಯಿಕೆಯರ 
ಬಾಹ್ಯಚೇಷ್ಟೆ, ನಡೆನುಡಿಗಳಲ್ಲಿ ಶೃ೦ಗಾರವು ಕಾಣುತ್ತದೆ, ನಿಜ ; ಆದರೆ ಇದರ ಒಳಮುಖ 
ಭಕ್ತಿಮಾತ್ರ. ನಾಯಕನು ಇಲ್ಲಿ ಪರಮಾತ್ಮ ; ನಾಯಿಕೆಯು ಜೀವಾತ್ಮ ; ಪರಮಾತ್ಮನನ್ನು 
ಕರೆತಂದು ಸಮಾಗಮ ಮಾಡಿಸಿ ಐಕ್ಯವನ್ನು೦ಟುಮಾಡುವ ಸಖಿ ಅಥವಾ ದೂತಿಯು 
ಗುರು. ಆದುದರಿಂದ ಇದು ಗಂಡು ಹೆಣ್ಣಿನ ಕಾಮಜನ್ಯವ್ಯಾಪಾರಗಳನ್ನು ಮಾತ್ರ ಹೇಳು 
ವಂತಹ ಹಾಡನ್ನಾಗಿ ಸಂಪ್ರದಾಯಸ್ಥರು ತಿಳಿಯುವುದಿಲ್ಲ ; ಅದರ ಬದಲು ಗ೦ಡಾಗಲಿ 
ಹೆಣ್ಣಾಗಲಿ ಪರಬ್ರಹ್ಮವಸ್ತುವಿನಿ೦ದ ಬೇರಾಗಿ ಬ೦ದು ವಿರಹವನ್ನು ಅನುಭವಿಸುತ್ತಿರುವ 
ಜೀವಾತ್ಮನು ತಾನೆಂದು ಭಾವಿಸಿ ಅಹಂಕಾರ, ಮಮಕಾರಗಳನ್ನು ಬಿಟ್ಟು ಪರಮಾತ್ಮನಲ್ಲಿ 
ಸ್ವಯಮರ್ಪಣಮಾಡಿಕೊಳ್ಳುವ ಅನನ್ಯ ಭಕ್ತಿಯನ್ನು ಬೋಧಿಸುತ್ತದೆ೦ದೂ ಈ ರೀತಿಯ 
ಪ್ರಪತ್ತಿಯಿಂದ ಶರಣ್ಯನಾದ ಭಗವಂತನು "ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ 
ಶರಣಂ ವ್ರಜ ; ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಸಯಿಷ್ಕಾಮಿ ; ಮಾ ಶುಚಃ' 
ಎ೦ಬ ಅಭಯವನ್ನಿತ್ತು ಭವದ ಸಂಕೋಲೆಯಿಂದ ಬಿಡಿಸುತ್ತಾನೆಂದೂ ನಂಬುತ್ತಾರೆ. ಈ 
ಕಾರಣದಿಂದ ಭಾಗವತಪ೦ಥದ ಆಂಧ್ರದೇಶಿಯರಲ್ಲಿ ಕೆಲವರು ತಮ್ಮ ಏಕಾದಶೀಭಜನೆ 
ಯಲ್ಲಿ ಪದಗಳನ್ನೂ ಹಾಡುವುದುಂಟು. 

ಪದವು ನೃತ್ಯಾಭಿನಯಕ್ಕಾಗಿಯೇ ರಚಿತವಾದ ಪ್ರಬಂಧವೆಂದು ಕೆಲವು ಆಧುನಿಕ 
ಶಾಸ್ತ್ರಜ್ಞರು ಬರೆಯುತ್ತಾರೆ. ಇದು ಸ೦ಪೂರ್ಣಸತ್ಯವಲ್ಲ ; ಉದಾಹರಣೆಗೆ ತಾಳ್ಲಪಾಕ೦ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೧೫ 


ಮನೆತನದವರು ಶೃ೦ಗಾರಸ೦ಕೀರ್ತನಗಳನ್ನು ರಚಿಸಿದ ಧಾರ್ಮಿಕ ಸನ್ನಿವೇಶಗಳಲ್ಲಿ 
ಅವರು ಇದರ ರಸಾಭಿನಯವನ್ನು ಉದ್ದೇಶಿಸಿದ್ದರೆ೦ಬ ಇ೦ಗಿತವೂ ಸ್ವಲ್ಪವೂ ಕಾಣುವು 
ದಿಲ್ಲ ; ಇದು ಗೋಪೀಕೃಷ್ಣವಿರಹವನ್ನು ಕುರಿತು ಗೇಯರಚನೆಗಳನ್ನು ಮಾಡಿದ 
ಕರ್ಣಾಟಕದ ಹರಿದಾಸರ ಬಗೆಗೂ, ಗೀತಗೋಪಾಲ, ಚಿಕದೇವರಾಯಸಪ್ತಪದಿಗಳನ್ನು 
ರಚಿಸಿದ ತಿರುಮಲಾರ್ಯನ ಬಗೆಗೂ ಅನ್ವಯಿಸುತ್ತದೆ. ಕ್ಷೇತ್ರಯ್ಯನೂ ತನ್ನ ಪದಗಳನ್ನು 
ರಸಾಭಿನಯಕ್ಕಾಗಿ ರಚಿಸಿದನೆ೦ದು ಹೇಳುವುದಕ್ಕೆ ಆಧಾರಗಳೇನೂ ದೊರೆಯುವುದಿಲ್ಲ. 
ಪದಗಳನ್ನು ನೃತ್ಯದಲ್ಲಿ ಅಭಿನಯಿಸುತ್ತಿದ್ದರೆ೦ದು ಹದಿನೈದು, ಹದಿನಾರು ಮತ್ತು 
ಹದಿನೇಳನೆಯ ಶತಮಾನಗಳಲ್ಲಿ ಶಾಸ್ತ್ರೋಕ್ತಿಯಾಗಲಿ ಸಾಹಿತ್ಯೋಲ್ಲೇಖವಾಗಲಿ ಇತರ 
ಸಾಕ್ಷ್ಯಗಳಾಗಲಿ ದೊರೆಯುವುದಿಲ್ಲ. ಹದಿನೆಂಟನೆಯ ಶತಮಾನದಲ್ಲಿ ಮುದ್ದುಸ್ಟಾಮಿ 
ದೀಕ್ಷಿತರ ನಟ್ಟುವ ಶಿಷ್ಯರಾಗಿದ್ದ ತಂಜಾವೂರು ಸೋದರ ಚತುಷ್ಟಯರು ಪದವನ್ನು 
ಭರತನಾಟ್ಯ ಕಚೇರಿ ಪದ್ಧತಿಗೆ ಅಳವಡಿಸಿದರು ; ಇವರ ಮೂಲಕ ಇದು ಇತರೆಡೆಗಳಿಗೂ 
ವ್ಯಾಪಿಸಿತು ಎನ್ನುವುದು ಸ೦ಭಾವ್ಯವಾದ ಊಹೆಯಾಗುತ್ತದೆ. ಹೀಗೆ, ಭರತಸಾಟ್ಯಕ್ಕೆ೦ದು 
ನಿರ್ಮಿತವಾಗಿ ಕರ್ಣಾಟಕಸ೦ಗೀತಕ್ಕೆ ಇದು ಎರವಲಾಗಿ ಬಂದು ಸೇರಿಕೊಂಡಿತೆನ್ನುವುದ 
ಕ್ಕಿಂತ, ಕರ್ಣಾಟಕಸ೦ಗೀತದಲ್ಲಿ ಪದವು ಕೃತಿಯಿಂದ ಸ್ಫೂರ್ತಿಗೊಂಡು ಸ್ವತಂತ್ರ ಗೇಯ 
ಪ್ರಕಾರವಾಗಿ ವಿಕಾಸಗೊಂಡು ಭರತನಾಟ್ಯಕ್ಕೆ ಎರವಲಾಗಿ ಬ೦ದು ಸೇರಿಕೊಂಡಿತೆನ್ನುವುದೇ 
ಹೆಚ್ಚು ಸಮಂಜಸವಾಗಿದೆ. | 

ಈಗ ಪ್ರಚಲಿತವಾಗಿರುವ ರೂಪದಲ್ಲಿ ಪದವು ಪ್ರಾರಂಭವಾದುದು ಹದಿನೇಳನೆಯ 
ಶತಮಾನದಲ್ಲಿ. ಇದರ ಅತ್ಯ೦ತ ಪ್ರಮುಖ, ಪ್ರಭಾವಶಾಲೀ ವಾಗ್ಗೇಯಕಾರನೆಂದರೆ 
ಕ್ಷೇತ್ರಯ್ಯನೇ. ಅವನು ರಚಿಸಿರುವ ಪದಗಳ ಸ೦ಖ್ಯೆ ಉಳಿದವರೆಲ್ಲರ ಪದಗಳ ಸ೦ಖ್ಯೆಯ 
ಮೊತ್ತಕ್ಕೆ ಸರಿಸುಮಾರಾಗುತ್ತದೆ ! ತೆಲುಗಿನಲ್ಲಿ ಪದಗಳನ್ನು ರಚಿಸಿದವರಲ್ಲಿ ಮುಖ್ಯರಾದ 
ವರು ಕ್ಷೇತ್ರಯ್ಯ, ಸಾರ೦ಗಪಾಣಿ, ಮುವ್ವಲೂರು ಸಭಾಪತಿ ಅಯ್ಯರ್‌, ಘನ೦ಸೀನಯ್ಯ, 
ವಿಜಯರಾಘವಭೂಪಾಲ, ರ೦ಗಾಜಮ್ಮ, ಪೆದ್ದದಾಸರಿ, ಗಿರಿರಾಜಕವಿ, ತಂಜಾವೂರು 
ಶಾಹಜೀಮಹಾರಾಜ, ಕಾರ್ವೇಟನಗರ೦ ಗೋವಿ೦ದಸಾಮಯ್ಯ, ಮಾತೃಭೂತಯ್ಯ, ವೀರ 
ಭದ್ರಯ್ಯ, ಮೇಳತ್ತೂರು ವೆಂಕಟರಾಮಾಶಾಸ್ತಿ, ಮಲ್ಲಿಕಾರ್ಜುನ, ಪರಿಮಳರ೦ಗ- 
ಕಸ್ತೂರಿರಂಗ - ಯುವರ೦ಗ - ಶೋಭನಗಿರಿ - ಘಟಪಲ್ಲಿ - ಬೊಲ್ಲಪುರ - ಜನಪಲ್ಲಿ 
-ಇನುಕೊಂಡ - ಶಿಎರಾಮಪುರ- ವೆಣಂಗಿ ಎಂಬ ಮುದ್ರೆಗಳನ್ನು ಧರಿಸಿದವರು, ಇತ್ಯಾದಿ 
ಇತ್ಯಾದಿ. ತಮಿಳಿನಲ್ಲಿ ಪ್ರಮುಖ ಪದಕಾರರೆ೦ದರೆ ವೈದೀಶ್ಚರನ್‌ ಕೋವಿಲ್‌ ಸುಬ್ಬರಾಮ 
ಅಯ್ಯರ್‌, ಘನ೦ ಕೃಷ್ಣಯ್ಯರ್‌, ಮುತ್ತುತಾ೦ಡವರ್‌, ಪಾಪನಾಶಂ ಶಿವನ್‌, ಗೋಪಾಲ 
ಕೃಷ್ಣಭಾರತೀ, ಕವಿಕುಲಜ ಭಾರತೀ, ಶಂಕರಾಭರಣ ನರಸಯ್ಯ, ಮಧುರಕವಿ, ಮಾಂಬಳಂ 
ಕವಿರಾಯರ್‌ ಮುಂತಾದವರು. ಕನ್ನಡ ಪದಕಾರರಲ್ಲಿ ತಿರುಮಲಾರ್ಯನನ್ನು ಹೆಸರಿಸ 
ಬಹುದು. 


೪೧೬ ಕರ್ಣಾಟಕಸ೦ಗೀತವಾಹಿನಿ 


೮. ಜಾವಳಿ 

ಪದವು ಆಧ್ಯಾತ್ಮಿಕಾರ್ಥಸ೦ಕೇತಭೂಯಿಷ್ಕವಾದ ಶೃಂಗಾರದ ಹಾಡಾದರೆ ಜಾವಳಿಯು 
ನಗ್ನಕಾಮದ ಹಾಡು. ಪದದ ಮಾತುಶೈಲಿಯು ಗಂಭೀರ, ಅಗ್ರಾಮ್ಯ ದೂರ. ಜಾವಳಿ 
ಯಲ್ಲಾದರೆ ಮಾತುವು ಆಡುಮಾತಿನಿಂದಾದುದು, ಕೆಲವು ವೇಳೆ ಗ್ರಾಮ್ಯೋಕ್ತಿಯನ್ನು 
ಒಳಗೊಂಡಿರುತ್ತದೆ. ಪದವು ವಿಳಂಬಲಯಪ್ರಯುಕ್ತ ; ಜಾವಳಿಯು ಮಧ್ಯಲಯಗೇಯ; 
ಪದದ ರಾಗವು ಘನ ಅಥವಾ ನಯ. ಜಾವಳಿಯಲ್ಲಾದರೆ ಅದು ಸಾಮಾನ್ಯವಾಗಿ ದೇಶ್ಯ. 
ಪದದ ನಾಯಕನು ಪರದೈವ, ನಾಯಿಕೆಯು ಜೀವಾತ್ಮ ; ಜಾವಳಿಯ ನಾಯಕನು ಕಕ್ಷ 
ಮಾಂಸಗಳಿಂದ' ತುಂಬಿದ. ಉಪ್ಪುಕಾರಹುಳಿಗಳನ್ನು ತಿನ್ನುವ, ಕೈಹಿಡಿದವಳನ್ನೋ 
ಪ್ರೇಮಿಸಿದವಳನ್ನೋ ವಂಚಿಸಿ, ಎರಡು ಬಗೆಯಲು ಹಿಂತೆಗೆಯದ ವಿಟ, ಧೃಷ್ಟ. ನಾಯಿಕೆ, 
ಅತ್ತೆ, ಮಾವ, ಅತ್ತಿಗೆ, ಮೈದುನ, ಗ೦ಡ--ಇವರೆಲ್ಲರ ಕಣ್ಣುತಪ್ಪಿಸಿ ಕಾಮೋನ್ಮಾದದಿ೦ದ 
ನಲ್ಲನಿಗೆ ಹೇಳಿ ಕಳುಹಿಸಿ ತನ್ನನ್ನು ಅರ್ಪಿಸಿಕೊಳ್ಳುವ ಹೆಣ್ಣು. ಪದದಲ್ಲಿ ಶೃ೦ಗಾರವು 
ಸೂಚ್ಯ, ಜಾವಳಿಯಲ್ಲಿ ವಾಚ್ಯ. ಪದದಲ್ಲಿ ಪ್ರಧಾನವಾದುದು ನಾಯಕ-ನಾಯಿಕೆಯರ 
ಮನಸ್ಸಿನ ಕಾವು, ನೋವು. ಜಾವಳಿಯಲ್ಲಿ ಪ್ರಧಾನವಾದುದು ಮೈಯಿನ ಕಾವು; ಅಲ್ಲಿ 
ಮುಖ್ಯವಾದುದು ಪ್ರೇಮ ; ಇಲ್ಲಿ ಮುಖ್ಯವಾದುದು ಕಾಮ. 

ಇದು ಸಾಮಾನ್ಯ ನಿಯಮ ; ಕರ್ಣಾಟಕದ ಹರಿದಾಸರು ಜಾವಳಿಗಳಲ್ಲಿ ಯ 
ಬಿಡದಿದ್ದರೂ ಇದನ್ನು ಸಾ೦ಕೇತಿಕಬುನಾದಿಯಲ್ಲಿ, ಅನುಭಾವದ ಮೂಸೆಯಲ್ಲಿ ಉದಾತ್ತ 
ಗೊಳಿಸಿ ಈ ಜಾವಳಿ ಲಕ್ಷಣದಲ್ಲಿ ನಿಂದ್ಯವಾದುದಕ್ಕೆ ಅಪವಾದವಾಗಿದ್ದಾರೆ. 


ಜಾವಳಿ ಎಂದರೇನು ? 

ಜಾವಳಿ ಎಂಬ ಶಬ್ದವು ಹೊಸದಾದರೂ ಹಾಡಿನ ರೀತಿ ತುಂಬ ಹಳೆಯದೇ. ಕನ್ನಡ 
ದಲ್ಲಿ ಹದಿನೈದನೆಯ ಶತಮಾನದಲ್ಲಿ ಸಹ, ಉದಾ. ಶ್ರೀಪಾದರಾಜರ ಕಾಲದಲ್ಲಿ 
ಈಗಿನ ರೂಪನ್ನೇ ಪಡೆದುಕೊಂಡಿದ್ದುದು ಕಂಡುಬರುತ್ತದೆ. ಜಾವಳಿ ಎಂದರೇನು ? ಈ 
ಶಬ್ದಕ್ಕೆ ಹೇಗಾದರೂ ಮಾಡಿ ಅರ್ಥವನ್ನು ಹಿಂಡಿ ತೆಗೆಯಲು ಆಧುನಿಕರು ಮಾಡಿರುವ 
ಪ್ರಯತ್ನಗಳಲ್ಲಿ ಬಹುಪಾಲು ಹಾಸ್ಯಾಸ್ಪದವೂ ನಿರುಕ್ತಿಶಾಸ್ತ್ರ ವಿರುದ್ಧವೂ ಆಗಿವೆ ; ಇವೆಲ್ಲ 
ಊಹೆಗಳು ; ಕಲ್ಪನಾವಿಲಾಸಗಳು ; ಇದನ್ನು ಕನ್ನಡಶಬ್ದವೆ೦ದೂ ಅಶ್ಲೀಲಪದ್ಯರೀತಿ 
ಯೊಂದರ ಹೆಸರೆಂದೂ, ದುರ್ಬಲ, ಅಲ್ಪ, ಕ್ಷುದ್ರ ಎಂದೂ, ಹೆಣ್ಣುಮಕ್ಕಳು ಕಾಲಿಗೆ 
ಹಚ್ಚುವ ಅಲತಿಗೆ ರಸ ಎಂದೂ ನಿಘಂಟುಕಾರರು ಹೇಳುತ್ತಾರೆ. ಜ್ಯಾ-ಮನ್ಮಥನ (1) 
ಬಿಲ್ಲು, ಆವಳಿ = ದುಂಬಿಗಳ (!) ಗುಂಪು, ಜಾವ - ಯಾಮ (ಇ೦ತಹ ಯಾಮದಲ್ಲಿ 
ನಾಯಕಿಯನ್ನು ಬರಹೇಳು ') ೬೪, ಜಾ * ವಡಿ (-ತೆಲುಗಿನಲ್ಲಿ ಒ೦ದು ಛ೦ದೋರೀತಿ) 
ಇತ್ಯಾದಿ ನಿಷ್ಟತ್ತಿಗಳೂ ಇವೆ ! ಹತ್ತೊಂಬತ್ತನೆಯ ಶತಮಾನದ ಮೊದಲಿನಲ್ಲಿ ಬರೆದ 
ಕೆಲವು ಹಸ್ತಪ್ರತಿಗಳಲ್ಲಿ ಜಾವಡಿ ಎ೦ಬ ಹೆಸರು ಈ ಬಗೆಯ ಹಾಡುಗಳಿಗೆ ಅನ್ವಿತವಾಗಿದೆ. 
ಇದಕ್ಕೆ ಮುಂಚೆ ಈ ಶಬ್ದವು ಸಂಗೀತ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ. ಅರೇಬಿಯನ್‌ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೧೭ 


ಮತ್ತು ಪರ್ಷಿಯನ್‌ ಭಾಷಾಶಬ್ದಗಳಿಂದ ಪ್ರಭಾವಿತವಾದ ಶಬ್ದರೂಪವು ಒಂದು 
ಸಹಜವಾದ ನಿಷ್ಟತ್ತಿಯನ್ನು ಪಡೆಯಿತು ಎ೦ಬುದನ್ನು ಅನ್ಯತ್ರ ಪ್ರಸ್ತಾಪಿಸಿದ್ದೇನೆ. ಹಳೆಯ 
ಹಿ೦ದೂಸ್ಥಾನೀ ಭಾಷೆಯಲ್ಲಿನ ರುೂಂವ್‌ನಾ, ರಭಾ೦ವಲೀ, ರೂಂವಲೀ ಬಾಜ್ಸ್‌ 
ಮುಂತಾದ ಮಾತುಗಳು ಜಾವಳಿ ಶಬ್ದದ ಮೂಲವೆ೦ದೂ ಮೈಸೂರಿನ ಚಿಕ್ಕದೇವರಾಜ 
ವಡೆಯರು, ಹೈದರಾಲಿ ಮತ್ತು ಟೀಪೂಗಳ ಆಸ್ಥಾನಗಳಲ್ಲಿ ಆ ವೇಳೆಗಾಗಲೇ ರೂಢಿಸಿದ್ದ 
ಸ್ವದೇಶೀಯ ಹಾಡಿಗೆ ವಿದೇಶೀಯವಾದ ಈ ಹೆಸರು ಅಂಟಿಕೊಂಡಿತೆಂದೂ ತೋರಿಸುವ 
ಪ್ರಯತ್ನವನ್ನೂ ಅಲ್ಲಿಯೇ ಮಾಡಿದ್ದೇನೆ. ಕನ್ನಡದ ನೆಲದಲ್ಲಿ ಇದು ಹುಟ್ಟಿ ನೆರೆಯ 
ನಾಡುಗಳಿಗೆ ಹೋಗಿ ಹರಡಿದುದೇ ಹೆಚ್ಚು ಸಂಭಾವ್ಯವೆಂದು ತೋರುತ್ತದೆ. 


ರಚನೆ 

ಕೃತಿ, ಪದಗಳ೦ತೆ ಜಾವಳಿಯೂ ಪಲ್ಲವಿ, ಅನುಪಲ್ಲವಿ ಮತ್ತು ಚರಣ ಎ೦ಬ ಮೂರು 
ಖಂಡಗಳನ್ನುಳ್ಳ ಗೇಯಪ್ರಬಂಧ. ಬೆಸ ಸಂಖ್ಯೆಯಲ್ಲಿ ಅನೇಕ ಚರಣಗಳೂ ಇರಬಹುದು; 
ಹಾಗಿದ್ದಲ್ಲಿ ವಾಗ್ಗೇಯಕಾರನ ಮುದ್ರೆಯು ಅಂತ್ಯಚರಣದಲ್ಲಿರುತ್ತದೆ. ಅಪರೂಪವಾಗಿ, 
ಜಾವಳಿಯಲ್ಲಿ ಅನುಪಲ್ಲವಿಯೇ ಇಲ್ಲದಿರುವುದುಂಟು. ಚರಣವು ಸಾಮಾನ್ಯವಾಗಿ ನಾಲ್ಕು 
ಪಾದಗಳಿ೦ದ ರಚಿತವಾಗಿದ್ದರೂ ಎರಡೇ ಪಾದಗಳು ಓರಡಿ ಕೀರ್ತನೆಯನ್ನು ಹೋಲುವ 
ಬಹು ಪಾದಗಳ ಚರಣಗಳೂ ದೊರೆಯುತ್ತವೆ. ಜಾವಳಿಯು ಸಾಮಾನ್ಯವಾಗಿ ಆದಿ, 
ರೂಪಕ, ಮಿಶ್ರಛಾಪುತಾಳಗಳಲ್ಲಿಯೂ ವಿರಳವಾಗಿ ಇತರ ತಾಳಗಳಲ್ಲಿಯೂ ನಿಬದ್ಧವಾಗಿ 
ರುತ್ತದೆ. ಇದು ಮಧ್ಯಲಯಗೇಯವೆಂದು ಈಗಾಗಲೇ ಸೂಚಿಸಿದೆ. ವಿಶೇಷ ರಂಜನೆಯ 
ನ್ನು೦ಟುಮಾಡುವ, ಹಗುರವಾದ ಭಾವವನ್ನು ಪ್ರತೀತಗೊಳಿಸಬಲ್ಲ, ಚೌಕಗಮಕಗಳನ್ನು 
ಅಪೇಕ್ಷಿಸದ, ಪ್ರಾಯಃ ದೇಶ್ಯಮೂಲದ ರಾಗದಲ್ಲಿ ಇದು ರಚಿತವಾಗಿರುತ್ತದೆ. ಕಮಾಚ್‌, 
ಬೇಹಾಗ್‌, ಫರಜು, ಕಾಪಿ, ಜ೦ಜೂಟಿ, ಹಮೀರ್‌ಕಲ್ಯಾಣಿ, ಸಾರಂಗದ೦ತಹ ರಾಗದ 
ಪ್ರಯುಕ್ತಿಯೇ ಅಧಿಕವಾದರೂ ಆನಂದಭೈರವಿ, ನಾದರಾಮಕ್ರಿಯೆ, ಹುಸೇನಿ, ಬೇಗಡೆ, 
ಸಿ೦ಧುಭೈರವಿ, ಮಾಂಜಿ, ಸುರಟಿ, ದೇಶೀಕಾಪಿ, ಭೈರವಿ, ಕಾನಡಾ, ಮೋಹನ, ಆಹರಿ, 
ಮುಖಾರಿ, ಕೇದಾರ, ದೇಶೀತೋಡಿ, ವಸಂತ, ಯಮುನಾಕಲ್ಕಾಣಿ. ಆಭೇರಿ, ದರ್ಬಾರು, 
ಪೂರ್ವಿ, ನೀಲಾಂಬರಿ, ಪ೦ತುವರಾಳಿ, ಅಠಾಣಾ, ಧನ್ಯಾಸಿ, ಶಹನಾ, ಷಣ್ಮುಖವ್ರಿಯ 
ಸಿ೦ಹೇ೦ದ್ರಮಧ್ಯಮ, ಕಾ೦ಭೋಜಿ, ರೇಗುಪ್ತಿ, ಶ್ರೀ, ಬೌಳಿ, ಬಿಲಹರಿ ಇತ್ಯಾದಿ ಇತ್ಯಾದಿ 
ರಾಗಗಳಲ್ಲಿಯೂ ಜಾವಳಿಗಳು ನಿರ್ಮಿತವಾಗಿವೆ. ಜಾವಳಿಯನ್ನು ಹಾಡುವಾಗ ರಾಗ 
ಲಕ್ಷಣವು ಶುದ್ಧವಾಗಿ ಉಳಿಯದೆ ಸಂಚಾರದಲ್ಲಿ ಕಾಮಚಾರವು ಒದಗಿ ರಾಗವು ಸ್ಟೈರ 
ಪ್ರವೃತ್ತಿಯನ್ನು ಪಡೆಯುವುದು ಅಪರೂಪವೇನಲ್ಲ. ಕೆಲವು ಸ೦ದರ್ಭಗಳಲ್ಲಿಜಾವಳಿಗೆ 
ಚಿಟ್ಟೆಸ್ಟರವನ್ನೂ ಸಂಗತಿಗಳನ್ನೂ ಜೋಡಿಸುವುದುಂಟು. ಸ್ವರಕಲ್ಪನೆಯನ್ನೂ ಮಾಡುವು 
ದುಂಟು. ಆದರೆ ಇವುಗಳು ಜಾವಳಿಯ ರಸಾಸ್ಟಾದನಕ್ಕೆ ಅಡಚಣೆಗಳಾಗಿರುವುದೇ ಹೆಚ್ಚು. 
ಉತ್ಸಾಹದ ಅತಿರೇಕದಲ್ಲಿ ಶಿವರಾಮಯ್ಯನು ತೆಲುಗು ಇಂಗ್ಲಿಷ್‌ಗಳ ಮಿಶ್ರಣವಿರುವ 


೨೭ 


೪೧೮ ಕರ್ಣಾಟಕಸ೦ಗೀತವಾಹಿನಿ 


ಜಾವಳಿಗಳನ್ನು ಸಹ ರಚಿಸಿದ್ದಾನೆ ! ಬೇರೆ ಕೆಲವು ಉತ್ಸಾಹಿಗಳು "ಇಂಗ್ಲಿಷ್‌ ನೋಟ್‌'ನಲ್ಲಿ 
(ಪಾಶ್ಚಿಮಾತ್ಯ ಸಂಗೀತವೆಂದು ತಪ್ಪಾಗಿ ಭಾವಿಸಿಕೊ೦ಡ, ಅದೂ ಅಲ್ಲದ, ಇದೂ ಇಲ್ಲದ 
ಇಬ್ಬಂದಿ ಸಂಗೀತ '!).ಸಹ ಜಾವಳಿಗಳನ್ನು ರಚಿಸಿದ್ದಾರೆ. 

ಜಾವಳಿಗಳು ಕನ್ನಡ, ತೆಲುಗು ಮತ್ತು ತಮಿಳುಗಳಲ್ಲಿ ದೊರೆಯುತ್ತವೆ. ತೆಲುಗಿನಲ್ಲಿ 
ಧರ್ಮಪುರಿ ಸುಬ್ಬರಾಯ, ಪಟ್ಟಾಭಿರಾಮಯ್ಯ, ಸ್ವಾತಿತಿರುನಾಳ್‌ ಮಹಾರಾಜ, ಚಂದ್ರ. 
ಶೇಖರಶಾಸ್ತಿ, ವೆಂಕಟರಾಮಯ್ಯ, ಪಟ್ಟಣಂ ಸುಬ್ರಹ್ಮಣ್ಯಯ್ಯರ್‌, ರಾಮನಾಡ್‌ ಶ್ರೀನಿವಾ 
ಸಯ್ಯಂಗಾರ್‌, ಶಿವರಾಮಯ್ಯ, ವಿದ್ಯಾಲ ನಾರಾಯಣಸ್ವಾಮಿ, ವೆ೦ಕಟಗಿರಿಯೆಬ್ಬ, 
ತಚ್ಚೂರು ಸಿಂಗ್ರಾಚಾರ್ಯ ಸಹೋದರರು, ದಾಸುಶ್ರೀರಾಮುಲು, ಯಜ್ಞನಾರಾಯಣಶಾಸ್ತ್ರಿ 
ಮುಂತಾದವರ ಜಾವಳಿಗಳು ಪ್ರಸಿದ್ಧವಾಗಿವೆ. ಕನ್ನಡದಲ್ಲಿ ನೂರಾರು ವಾಗ್ಗೇಯಕಾರರು 
ರಚಿಸಿದ ಜಾವಳಿಗಳು ಶ್ರೀ ಕೆ. ವಿ. ಆಚಾರ್‌ರವರ ಸ೦ಗ್ರಹದಲ್ಲಿ ಉಳಿದುಬಂದಿದೆ. 
'ಇದರಲ್ಲಿ ಮುಮ್ಮಡಿಕೃಷ್ಣರಾಜ ಒಡೆಯರು.. ದೇವಶಿಖಾಮಣಿ ಶ್ರೀನಿವಾಸ, ಅಳಿಯ 
ಲಿಂಗರಾಜ `ಅರಸು, ವೆ೦ಕಟಾದ್ರಿಶಾಮರಾಯ, ತೆಲುಗುಪೇಟೆ ವೆಂಕಟರಮಣಯ್ಯ, 
ನ೦ಜು೦ಡಲಿ೦ಗ, ಗುರುನಾಥವಿಠಲ, ಹುಲ್ಲಹಳ್ಳಿ ರಾಮಣ್ಣ, ಅಳಿಯ ಲಿಂಗರಾಜ, 
ಮಡಿಕೇರಿ ಲಿಂಗರಾಜ, ರಾಜಾಪುರದ ಸಿದ್ದೇಶ, ಶಾಂತಕವಿ, ಶ್ರೀರಂಗನಾಥ, ಷಣ್ಮುಖ, 
ವಾಸುದೇವವಿಠಲ, ಗುರುನಾಥವಿಠಲ, ಪಾರ್ಥಸಾರಥಿವಿಠಲ, ಮನವಳ್ಳಿ ನೀಲಕಂಠ, 
ಶೇಷಾದ್ರೀಶ, ರಂಗನಾಥ, ವೆ೦ಕಟಾದ್ರೀಶ, ಶ೦ಕರೇಶ, ನಾಮಗಿರಿ ನರಹರಿ, ಮಳವಳ್ಳಿ, 
ಸುಬ್ಬಣ್ಣ ಮು೦ತಾದ ಹಲವರನ್ನು ಇಲ್ಲಿ ಸ್ಮರಿಸಬಹುದು. 


೯. ಪಲ್ಲವಿ 

ಕರ್ಣಾಟಕ ಸಂಗೀತ ಕಚೇರಿಯಲ್ಲಿ ವಿವಿಧ ಅಭಿರುಚಿಯುಳ್ಳ ಶ್ರೋತೃಗಳನ್ನು ಆನಂದ 
ಗೊಳಿಸುವ ಗೇಯಪ್ರಕಾರಗಳಿವೆ ; ಭಕ್ತಿ, ಆಧ್ಯಾತ್ಮಿಕ ಚಿ೦ತನೆಗಳಿಗಾಗಿ ಕೃತಿ ಇದೆ ; ನೀತಿ, 
ಧರ್ಮಬುದ್ಧಿ, ಸಾಮಾಜಿಕ ಮೌಲ್ಯಗಳಿಗಾಗಿ ದೇವರನಾಮ, ಉಗಾಭೋಗ; ವಚನಗಳಿವೆ. 
ಶೃ೦ಗಾರರಸದ ಸಾಕ್ಷಾತ್ಕಾರಕ್ಕೆ ದರು ಪದ, ಜಾವಳಿಗಳಿವೆ ; ಶೃ೦ಗಾರವು ಭಕ್ತಿಯಲ್ಲಿ ಕೊನೆ 
ಗಾಣುವ ಅಷ್ಟಪದಿಯಿದೆ. ಗೇಯರಸದ ಛಂದೋಲಯವಿನ್ಯಾಸ ಲಾಸ್ಯಕ್ಕೆ ತಿಲ್ಲಾನವಿದೆ. 
ಪರಮಾತ್ಮನ ಲೀಲಾವರ್ಣನೆಗೆ, ನಾಮಮಹಿಮೆಗೆ ಶ್ಲೋಕವಿದೆ. 

ಆದರೆ ಪಾಂಡಿತ್ಯಕ್ಕೆ, ಪ್ರೌಢಿಮೆಗೆ, ವಿದ್ವತ್‌ಪ್ರದರ್ಶನಕ್ಕೆ ಬೇರೆಯೇ ರಚನೆ : ಅದರ 
ಹೆಸರು ಪಲ್ಲವಿ. ಇದು ಕರ್ಣಾಟಕಸ೦ಗೀತಕಚೇರಿಯಲ್ಲಿ ಮುಕುಟಪ್ಪಾಯವಾದುದು : 
ಸ೦ಗೀತವಿದ್ದಾ೦ಸನ ವಿದ್ವತ್ತಿಗೆ. ಸಾಧನೆಗೆ, ಪ್ರತಿಭೆಗೆ ಅಳತೆಗೋಲು ; ಪಕ್ಕವಾದ್ಯದವರ್ರ 
ಸಾಮರ್ಥ್ಯಕ್ಕೆ ಸವಾಲು ; ಶ್ರೋತೃವರ್ಗದಲ್ಲಿ "ತಿಳುವಳಿಕಸ್ಥರ' ವೃಂದಕ್ಕೆ ರಸದೌತಣ ; 
ಅವರ ಕುತೂಹಲವನ್ನು ಕೆರಳಿಸಿ, ತಾ೦ತ್ರಿಕ ಹಸಿವನ್ನು ಹಿ೦ಗಿಸುವ ಕಡಲೆ ; ತಿಳಿದವರಿಗೆ 
ಹುರಿಗಡಲೆ; ತಿಳಿಯದವರಿಗೆ ಕಬ್ಬಿಣದ ಕಡಲೆ. 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೧೯ 


ನಿಷ್ಪತ್ತಿ 

ಪಲ್ಲವಿ ಎ೦ಬ ಹೆಸರಿನ ಅರ್ಥವೇನು? ಇದರ ಬಗೆಗೆ ಬೇಕಾದಷ್ಟು ಊಹಾಪೋಹಗಳು 
ಎದ್ದಿವೆ. ಆದರೆ ನಿಜವಾಗಿ ಹೇಳಬೇಕೆಂದರೆ, ಅದರ ಅರ್ಥವು ಹೀಗೆಯೇ ಎಂದು 
ನಿರ್ಧಾರವಾಗಿಲ್ಲ. ಹದಿಮೂರನೆಯ ಶತಮಾನದಲ್ಲಿಯೇ ಶಾರ್ಜ್ಣದೇವ ಸೂರಿಯು 
ಪಲ್ಲವವೆ೦ಬ ಶಬ್ದವನ್ನು ಪ್ರಯೋಗಿಸಿ ಪಲ್ಲವಿಯ ಗಾಯನ ಕ್ರಮವನ್ನು ಸೂಚಿಸಿದ್ದಾನೆ 
ಎನ್ನುವ ಅತಿರೇಕಿಗಳೂ ಇದ್ದಾರೆ. ಶಾರ್ಜ್ಣದೇವನು ಪಲ್ಲವವೆ೦ಬ ಮಾತನ್ನು ಬಳಸಿರು 
ವುದು ನಿಜ; ಆದರೆ ಇದು ಏಳೆಯೆ೦ಬ ಪ್ರಾಚೀನ ಪ್ರಸಿದ್ದ ಗೇಯ ಪ್ರಬ೦ಧದಲ್ಲಿ ಮೊದಲ 
ನೆಯ ಮತ್ತು ಎರಡನೆಯ ಪಾದದ ಕೊನೆಯಲ್ಲಿ ಬರುತ್ತಿದ್ದ ಮೂರು ಮೂರು ಪದಗಳ 
ಸಮುಚ್ಚೆಯಕ್ಕೆ ಇಟ್ಟಿದ್ದ ಹೆಸರು. ಇದರ ವರ್ಣನೆಯಲ್ಲಿ ಕೃತಿಯ ಅಥವಾ ತತ್ಸದೃಶವಾದ 
ಗೇಯರಚನೆಗಳ ಆದಿಯಲ್ಲಿ ಈಗ ವ್ಯವಹಾರದಲ್ಲಿರುವ ಪಲ್ಲವಿ ಎಂಬ ಖಂಡದ್ದಾಗಲಿ, 
ಪಲ್ಲವಿ ಎಂದು ಈಗ ವಿವೇಚಿಸಲಾಗುತ್ತಿರುವ ಪ್ರಬ೦ಧ ರೀತಿಯದ್ದಾಗಲಿ ಎಳ್ಳಷ್ಟು 
ಸೂಚನೆಯೂ ಇಲ್ಲವೆಂಬುದನ್ನು ಸ್ಪಷ್ಟವಾಗಿ ಮತ್ತು ಒತ್ತಿ ಹೇಳಬೇಕಾಗಿದೆ. 

ಪಲ್ಲವ ಎಂದರೆ ಚಿಗುರು, ಇದು ಬೆಳೆದು ದೊಡ್ಡದಾಗುವಂತೆ ಅಲ್ಪಮಾತು, ಅಲ್ಪ 
ಧಾತುಗಳಿರುವ ಈ ರಚನೆಯೂ ಕಲ್ಪನೆಯಿಂದ ಪಲ್ಲವಿಸುತ್ತದೆ, ಆದುದರಿಂದ ಪಲ್ಲವಿ 
ಎಂಬ ಹೆಸರು ಬಂದಿದೆ ಎಂದು ಕಲ್ಪನಾವಿಲಾಸದಲ್ಲಿ ತೊಡಗುವವರೂ ಇದ್ದಾರೆ. 
ಪಲ್ಲವವುಳ್ಳದ್ದು ಅಥವಾ ಪಲ್ಲವಿಸುವುದು ಪಲ್ಲವಿ ಎ೦ಬ ಹೆಸರನ್ನು ಹೇಗೆ ಪಡೆಯು 
ತ್ತದೆ? ಹೀಗೆ ಆಗುವುದು ಒ೦ದು ವೇಳೆ ಸಾಧ್ಯವಾದರೂ ಈ ಹೆಸರು ಸ೦ಗತಿ ಮತ್ತು 
ನೆರವಲಿಗೆ ಹೆಚ್ಚು ಅನ್ವರ್ಥವಾಗುತ್ತದೆ, ಅಥವಾ ಅವಕ್ಕೂ ಅನ್ವಿತವಾಗುತ್ತದೆ. ಹೀಗೆ ಈ 
ಲಕ್ಷಣವು ಇಲ್ಲಿ ಏಕದೇಶೀಯವಾಗುತ್ತದೆ. 

ಪಲ್ಲವ ಎಂಬ ಶಬ್ದವು ಆದ್ಯಕ್ಷರ ಸ೦ಘಟನೆಯಿ೦ದಾದ ಸಾ೦ಕೇತಿಕಶಬ್ದ ; "ಪ' 
ಎಂದರೆ ಪದ, "ಲ' ಎ೦ದರೆ ಲಯ, "ವಿ' ಎಂದರೆ ವಿನ್ಯಾಸ : ಪದ-ಲಯಗಳನ್ನು ರಾಗ- 
ಸ್ವರ-ತಾಳಗಳಲ್ಲಿ ವಿನ್ಯಾಸಮಾಡುವುದು ಪಲ್ಲವಿ ಎ೦ದು ಹೇಳುವವರೂ ಇದ್ದಾರೆ. 

ಹಾಗಿದ್ದರೆ ಶಬ್ದವು "ಪಲವಿ' ಎಂದಾಗಬೇಕು, "ಪಲ್ಲವಿ' ಎಂದಲ್ಲ. ಅಲ್ಲದೆ ಇಲ್ಲಿ 
ವಿವ್ಯಾಸವಾಗುವುದು ಪದವಲ್ಲ, ಅದಕ್ಕೆ ಅನ್ವಿತವಾದ ಧಾತು ಶ್ಲೋಕದಲ್ಲಿರುವ ಹಾಗೆ 
ಮಾತುಗಳನ್ನು ವಿವಿಧವಾಗಿ ವಿನ್ಯಾಸಮಾಡಿ ವಿವಿಧ ಸ೦ಚಾರೀಭಾವಗಳನ್ನು ಪ್ರತೀತ 
ಗೊಳಿಸುವಂತೆ ಪದಗಳನ್ನಾಗಲಿ ಅವುಗಳಲ್ಲಿರುವ ಅಕ್ಬರಗಳನ್ನಾಗಲಿ ಪಲ್ಲವಿಯಲ್ಲಿ 
ವಿನ್ಯಾಸಮಾಡುವುದಿಲ್ಲವಷ್ಟೆ. ಅಷ್ಟೇ ಅಲ್ಲ, ಪಲ್ಲವಿಯ ಮಾತುವಿನಲ್ಲಿರುವ ಅಕ್ಷರಗಳು 
ಅಸ್ಪಲಿತವಾಗಿ ಸ್ವಸ್ಥಾನಗಳಲ್ಲಿ ನಿಯತವಾಗಿ ನಿಂತಿರಬೇಕು, ಎನ್ನುವುದು ಪಲ್ಲವಿಯ 
ಪ್ರಾಥಮಿಕ ನಿಯಮ. 

ಹಿಂದನ ಕಾಲದಲ್ಲಿ ಅನೇಕ ವೇಳೆ ಕೃತಿಗಳ ಪಲ್ಲವಿಗಳನ್ನೇ ತೆಗೆದುಕೊಂಡು ಈ 
ಕ್ರಮದಲ್ಲಿ ವಿಸ್ತರಿಸಲಾಗುತ್ತಿತ್ತು ; ಕೃತಿಯ ಪಲ್ಲವಿಯೇ ಈ ಪಲ್ಲವಿಯಾಯಿತು, ಎನ್ನುವ 
ವಾದವೂ ಒಂದಿದೆ ; ಇದು ಅಸ೦ಭವವೇನಲ್ಲ. ಆದರೆ ಎಲ್ಲ ಪಲ್ಲವಿಗಳೂ ಹೀಗೆ ರಚಿತ 


೪೨೦ ಕರ್ಣಾಟಕಸಂಗೀತವಾಹಿನಿ 


ವಾದವುಗಳಲ್ಲ ; ಹೆಚ್ಚಿನವು ಸ್ವತಂತ್ರವಾದ, ಪ್ರತ್ಯೇಕವಾದ ರಚನೆಗಳೇ ; ಪಲ್ಲವಿಯನ್ನು 
ನಮ್ಮ ಸಂಗೀತದಲ್ಲಿ ಮೊಟ್ಟಮೊದಲಬಾರಿಗೆ ಕಲ್ಪಿಸಿಕೊಂಡು, ರಚಿಸಿ ಹಾಡಿದ 
ವಿದ್ವಾಂಸರು ಕೃತಿಯ ಪಲ್ಲವಿಯಿಂದ ಸ್ಫೂರ್ತಿಪಡೆದಿದ್ದರೋ ಇಲ್ಲವೋ ಎನ್ನಲು ಯಾವ 
ಆಧಾರಗಳೂ ಇಲ್ಲ. ಮನೋಧರ್ಮದ--ಎಂದರೆ ಆಶುಗೇಯಸೃಷ್ಟಿಯ--ಪ್ರಕಾರಗಳಾದ 
ನೆರವಲು, ಸಂಗತಿ, ಸ್ವರಕಲ್ಪನೆಗಳನ್ನು ಕೃತಿಯ ಪಲ್ಲವಿಗೆ ಅನ್ವಯಿಸಲಾಯಿತು ; ಅದು. 
ಕಾಲಕ್ರಮದಲ್ಲಿ ಮಾತೃಕೆಯಿ೦ದ ಸಿಡಿದು ಸ್ವತಂತ್ರ ವ್ಯಕ್ತಿತ್ವವನ್ನು ಪಡೆಯಿತು, ಸಹಜವಾಗಿ 
ವಿಕಾಸಗೊಂಡಿತು ಎನ್ನುವುದಾದರೆ ಈ ಮನೋಧರ್ಮದ ಅಂಶಗಳು ಕೃತಿಯಲ್ಲಿ ನು 
ಪಲ್ಲವಿ ಅಥವಾ ಚರಣದಲ್ಲಿಯೂ ಉಂಟಿಷ್ಟೆ. ಪಲ್ಲವಿಯನ್ನೆ ಏಕೆ ಇಲ್ಲಿ ಪ್ರತ್ಯೇಕಿಸಿ 
ಲೆಕ್ಕಿಸಿಕೊಳ್ಳಬೇಕು ? 

ಈ ವಾದಗಳಲ್ಲಿ ಯಾವುದಾದರೂ ಒಂದಕ್ಕೆ ಚಾರಿತ್ರಕ ಸಮರ್ಥನೆಯು ದೊರೆಯುವ 
ವರೆಗೆ ಪಲ್ಲವಿಯೆಂಬುದು ಈ ಬಗೆಯ ಗೇಯರಚನೆಗೆ ಇಟ್ಟ ಸ್ವತಂತ್ರ ಪಾರಿಭಾಷಿಕ 
ಸಂಜ್ಞೆ ಕೃತಿಯ ಮೊದಲನೆಯ ಖಂಡಕ್ಕೂ ಇದಕ್ಕೂ ಒಂದೇ ಹೆಸರಿರುವುದು ಕಾಕ 
ತಾಳೀಯ ಅಥವಾ ಆಕಸ್ಮಿಕ, ಎ೦ದಿಟ್ಟುಕೊಳ್ಳುವುದು ಸಾಧುವೆ೦ದು ತೋರುತ್ತದೆ. ಬೇರೆ 
ಬೇರೆ ವಿಷಯಗಳನ್ನು ಒ೦ದೇ ಹೆಸರು ಸೂಚಿಸುವುದು ನಮ್ಮ ಸಂಗೀತದಲ್ಲಿ ಹೊಸದೇನೂ 
ಅಲ್ಲ. ನಮ್ಮ ಗಾಯಕವಾದಕರ ಗಾನವಾದನಗಳಲ್ಲಿನ ನಾದವ್ಯಾಪ್ತಿಗೆ ಆಧಾರರೂಪದ 
ಸ್ವರ ಎಂದರೂ ಶ್ರುತಿ, ಸ್ವರದ ಆಂಶಿಕ ಅಂತರ ಎಂದರೂ ಶ್ರುತಿ. ರಾಗವೆ೦ದರೆ ಹಿಂದೆ. 
ಗ್ರಾಮರಾಗಜಾತಿಗಳಲ್ಲಿ ಒಂದಾಗಿತ್ತು; ಅದಕ್ಕೆ ವೇಸರ ಎ೦ದೂ ಹೆಸರಿತ್ತು. ರಾಗ ಎ೦ದರೆ 
ಈಗ ನಾವು ಬಳಸುತ್ತಿರುವ ಸ್ವರವರ್ಣ ವಿಭೂಷಿತವಾದ ರಂಜಕವಾದ ಸ್ವರಸಂದರ್ಭವೂ 
ಹೌದು. ತಾಳವೆಂದರೆ ಹರಿಕಥೆ, ಭಜನೆ, ನಟ್ಟುವಾಂಗ ಮೊದಲಾದ ಸಂದರ್ಭಗಳಲ್ಲಿ 
ಬಳಸಲಾಗುವ ಕಂಚಿನ ವಾದ್ಯ; ತಾಳವೆ೦ದರೆ ಗೀತವನ್ನು ಕಾಲಮಾನದಲ್ಲಿ ಅಳೆಯುವ 
ಸಾಧನವೂ ಹೌದು. ದ್ರುತವೆಂದರೆ ಬೇಗ ಬೇಗ ಗೀತವನ್ನು ನಿರ್ವಹಿಸಲಾಗುವ ಲಯದ 
ಹೆಸರೂ ಹೌದು ; ಒ೦ದು ತಾಳಾ೦ಗವೂ ಹೌದು ; ಇ೦ತಹ ಇತರ ಉದಾಹರಣೆಗಳನ್ನು 
ಕೊಡುತ್ತ ಹೋಗಬಹುದು ; ಆದರೆ ಅದರ.ಪ್ರಸಕ್ತಿಯು ಇಲ್ಲಿಲ್ಲ. ಪಲ್ಲವಿ ಎಂಬ ಹೆಸರು 
ಕೃತಿಯ ಆದ್ಯ. ಖ೦ಡಕ್ಕೂ, ಸ್ವತಂತ್ರವಾದ ಗೇಯಪ್ರಕಾರಕ್ಕೂ ಏಕಕಾಲದಲ್ಲಿ ಇರುವುದು 
ಅಸಾಧ್ಯವಲ್ಲ ಅಸಾಧುವಲ್ಲ, ಅಪರೂಪವಲ್ಲ ಎಂಬುದನ್ನು ಇಲ್ಲಿ ಹೇಳಿದರೆ ಸಾಕು. 


ಹುಟ್ಟು 


ಬ 

ಪಲ್ಲವಿಯೆಂಬ ಈ ಪ್ರಕಾರವು ಹುಟ್ಟಿದ್ದು ಎ೦ದು ? ಇಂತಹುದೇ ವರ್ಷದಲ್ಲಿ ಇಂತ್ತ 
ಹವರೇ ಇದನ್ನು ಪ್ರಾರಂಭಿಸಿದರೆಂದು ಹೇಳಲು ಆಗದಿದ್ದರೂ ಸಂಗೀತ ತ್ರಿಮೂರ್ತಿಗಳಿಗೆ 
ಒಂದು ತಲೆಮಾರಿನಷ್ಟು ಹಿಂದಿನ ವಾಗ್ಗೇಯಕಾರರು ಹಲವರು ಪಲ್ಲವಿಗಾಯನದಲ್ಲಿ 
ಪ್ರಸಿದ್ಧರಾಗಿದ್ದರೆ೦ದೂ ಇವರಲ್ಲಿ ಕೆಲವರು ಪಲ್ಲವಿಗಾನಕ್ರಮವನ್ನು ವ್ಯವಸ್ಥೆಗೊಳಿಸಿದ 
ರೆ೦ದೂ ತಿಳಿದುಬರುತ್ತದೆ. ಇವರೆಲ್ಲರೂ.ತ೦ಜಾವೂರಿನ ತುಳಜ, ಪ್ರತಾಪಸಿಂಹ, ಅಮರ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೨೧ 


ಸಿಂಹ ಮತ್ತು ಶರಭೋಜಿಯವರುಗಳ ಆಸ್ಥಾನಗಳಲ್ಲಿದ್ದವರು; ಆದುದರಿಂದ 
ಪಲ್ಲವಿಯು ಮೊಳಕೆಯೊಡೆದು ಪಲ್ಲವಿಸಿದ್ದು ತಂಜಾವೂರಿನ ರಾಜಾಸ್ಥಾನದಲ್ಲಿ ಎನ್ನ 
“ಬಹುದು. ಇದರ ಜೀಜಾವಾಪನೆಯು ಇದಕ್ಕೂ ಮುಂಚೆ ಸುಮಾರು ೫೦ ವರ್ಷಗಳಷ್ಟು 
ಹಿ೦ದೆ ಆಗಿತ್ತೆನ್ನುವುದು ಸತಾರ್ಕಿಕವಾಗಿದೆ. ಆದುದರಿಂದ ಪಲ್ಲವಿಯು ಹದಿನೆಂಟನೆಯ 
ಶತಮಾನದ ಆದಿಯಲ್ಲಿ ಅಥವಾ ಹದಿನೆಂಟನೆಯ ಶತಮಾನದ ಕೊನೆಯಲ್ಲಿ ಪ್ರಾರಂಭಿಸಿ 
ತೆನ್ನಬಹುದು ; ಹದಿನೇಳನೆಯ ಶತಮಾನದಲ್ಲಿದ್ದನೆ೦ದು ಹೇಳಲಾಗುವ ತಿರುಮಲರಾಜ 
ಪಟ್ಟಣದ ರಾಮುಡುಭಾಗವತನು (ಅಷ್ಟಪದಿಗಳಿಗೆ ಕರ್ಣಾಟಕ ಸಂಗೀತದ ಧಾತುವನ್ನು 
ಅನ್ವಯಿಸಿದಂತೆ) ಪಲ್ಲವಿಗಾಯನದಲ್ಲಿ ನಿಷ್ಣಾತನೆ೦ದು ಅಬ್ರಹಾಂ ಪಂಡಿತನು ಕರುಣಾ 
ಮೃತಸಾಗರದಲ್ಲಿ ಹೇಳುತ್ತಾನೆ. ಈ ಮಾತು ಎಷ್ಟು ವಿಶ್ವಾಸಾರ್ಹವಾದುದೋ ತಿಳಿಯದು. 


ರಚನೆ 

ಪಲ್ಲವಿ ಎಂದರೆ ಏನು ? ಮಿತವಾದ ಅಕ್ಬರಗಳುಳ್ಳ ಒಂದು ಸಾಹಿತ್ಯ ಖಂಡವನ್ನು 
ನಿಬಿಡಸ್ವರವಿಲ್ಲದ, ಆದರೆ ಸಾಂದ್ರ ಸ್ವರಸಮುಚ್ಚಯಗಳನ್ನು ಮಧ್ಯದಲ್ಲಿ ಅಡಕಮಾಡಲು 
ಸಾಧ್ಯವಾಗುವ, ಒ೦ದು ಧಾತುವಿಗೆ ಅನ್ವಯಿಸಲಾಗುತ್ತದೆ. ಇದರ ರಾಗಭಾಪವು ಮೂಲ 
ದಲ್ಲಿ ಸರಳವಾಗಿರುವ೦ತೆ ತೋರಿದರೂ ಅದರ ಹ೦ದರದಲ್ಲಿ ರಾಗಭಾವವನ್ನು ವಿಸ್ತರಿ 
ಸಲು, ಅಥವಾ ಈ ಮೂಲಧಾತುವನ್ನು ಮಾತೃಕೆಯೆ೦ದೋ ಪ್ರಕೃತಿಯೆ೦ದೋ ಇಟ್ಟು 
ಕೊಂಡು ಅದರಲ್ಲಿ ಸ೦ಚಾರೀಭಾವಸಮೃದ್ಧಿಯನ್ನು ಏರ್ಪಡಿಸಲು, ಸಾಧ್ಯವಿರುತ್ತದೆ. 
ಇದನ್ನು ಉಚಿತವಾದ ಯಾವುದಾದರೂ ತಾಳದ ಒ೦ದು ಆವರ್ತಪ್ರಮಾಣದಲ್ಲಿ ಅಡಕ 
ಮಾಡಲಾಗುತ್ತದೆ. ತಾಳಾವರ್ತವು ಮಿಶ್ರಛಾಪು, ರೂಪಕ, ಏಕ ಮುಂತಾದ ತಾಳಗಳ 
ಲ್ಲಿರುವ೦ತೆ ಅಲ್ಪ ಪ್ರಮಾಣದ್ದಾಗಿದ್ದರೆ ಮಾತುವನ್ನು ಸಾಮಾನ್ಯವಾಗಿ ನಾಲ್ಕು ಆವರ್ತ 
ಗಳಲ್ಲಿ ಏರ್ಪಡಿಸಲಾಗುತ್ತದೆ. ಮಾತುವಿನ ಪ್ರತಿಯೊ೦ದು ಅಕ್ಬರವೂ ತಾಳಾವರ್ತದಲ್ಲಿ 
ನಿಯತವಾದ ಸ್ಥಾನದಲ್ಲಿ ನಿಶ್ಚಲವಾಗಿ ಸ್ಥಾಪಿತವಾಗಿರುತ್ತದೆ. ಪಲ್ಲವಿಗಾಯನದಲ್ಲಿ ಏನೇನ 
ನ್ನೆಲ್ಲ ಮಾಡಲಿ, ಈ ಅಕ್ಷರಗಳು ಮಾತ್ರ ಸ್ಥಾನಪಲ್ಲಟಗೊಳ್ಳುವಂತೆ ಇಲ್ಲ. ಇದು 
ಪಲ್ಲವಿಯ ಪ್ರಾಥಮಿಕ, ಮೂಲಭೂತ ನಿಯಮ. 

ತಾಳಾವರ್ತದಲ್ಲಿ ಹೀಗೆ ನಿಯತವಾದ ಅಕ್ಟರಸ್ಥಾನಗಳಿದ್ದು ಮಾತುವು ರಾಗ 
ಭಾವಾನ್ವಿತವಾಗಿ ಏರ್ಪಡುವುದನ್ನು ಅದರ ಮೂಲಪಾಠ ಅಥವಾ ಮಾತೃಕಾಪಜ್ಹ್‌ 
ಎನ್ನಬಹುದು. ಇದೇ ಪಲ್ಲವಿಯ ಜೀಜ. ಇದನ್ನು ಪೂರ್ವಾ೦ಗ ಮತ್ತು ಉತ್ತರಾ೦ಗ 
ಎಂದು ಎರಡಾಗಿ ವಿಭಾಗಿಸಬಹುದು ಪೂರ್ವಾ೦ಗವು ಸಾಮಾನ್ಯವಾಗಿ ತಾಳಾವರ್ತದ 
ಪೂರ್ವಾ೦ಗದಲ್ಲಿಯೂ ಉತ್ತರಾ೦ಗವು ತಾಳಾವರ್ತದ ಉತ್ತರಾ೦ಗದಲ್ಲಿಯೂ ಇರು 
ತ್ತದೆ. ಇವೆರಡನ್ನೂ ಪ್ರತ್ಯೇಕಿಸುವ ಬಿಂದುವಿಗೆ ಪದಗರ್ಭ ಅಥವಾ ಅರುದಿಯೆಂದು 
ಹೆಸರು. ಇದು ಸಾಮಾನ್ಯವಾಗಿ ತಾಳದ ಉತ್ತರಾ೦ಗವನ್ನು ಆರಂಭಿಸುವ ಘಾತದ ಮೇಲೆ, 
ಎಂದರೆ "ಏಟಿನ' ಮೇಲೆ ಇರುತ್ತದೆ ; ಇದರ ನಂತರ ನಿರ್ದಿಷ್ಟಪ್ರಮಾಣದ ವಿಶ್ರಾಂತಿ 


೪೨೨ ಕರ್ಣಾಟಕಸ೦ಗೀತವಾಹಿನಿ 


ಇರುತ್ತದೆ. ಪದಗರ್ಭದ ಮೇಲೆ ಪಲ್ಲವಿ ಮಾತುವಿನ ಒಂದು ಅಕ್ಟರವಿರುವುದು ಅನಿ 
ವಾರ್ಯ ನಿಯಮ. ಅಪರೂಪವಾಗಿ, ಅಪವಾದರೂಪದಲ್ಲಿ, ಪದಗರ್ಭವು ಅಲ್ಪಸ್ವಲ್ಪ, 
ಪಲ್ಲಟಗೊಂಡಿರುವುದೂ ಉಂಟು. 

ಪಲ್ಲವಿಯು ಸಮ, ಅನಾಗತ ಅಥವಾ ಅತೀತ ಎ೦ಬ ತಾಳಗ್ರಹದಲ್ಲಿ ಏರ್ಪಡುತ್ತದೆ. 
ಸಮಗ್ರಹವೆ೦ದರೆ ತಾಳಾವರ್ತದ ಆರಂಭವೂ ಗೇಯಾಂಶದ ಆರಂಭವೂ ಒಂದೇ 
ಆಗಿರುವುದು : ಹಾಡಬೇಕಾದುದನ್ನು ಅಥವಾ ನುಡಿಸಬೇಕಾದುದನ್ನು “ಏಟಿಗೆ' ಸರಿಯಾಗಿ 
ಶುರುಮಾಡುವುದು ("ಏಟು', “ಪೆಟ್ಟು' ಎ೦ದರೆ ತಾಳದ ಮೊದಲನೆಯ ಸಶಬ್ದಕ್ರಿಹಿ, 
ಹೊಡೆತ ; ತಾಳಾವರ್ತವೆಂದರೆ ತಾಳವು ಒಂದು ಸುತ್ತುಬರುವುದು ; ಅದರಲ್ಲಿರುವ ಎಲ್ಲ 
ಅ೦ಗಗಳನ್ನೂ ಒಂದೊಂದು ಸಲ, ಅದೇ ಕ್ರಮದಲ್ಲಿ ಪ್ರಯೋಗಿಸುವುದು). ಅನಾಗತ 
ವೆ೦ದರೆ ತಾಳಾವರ್ತವು ಮೊದಲು ನಡೆದು, ನ೦ತರ ಅದರ ಮಧ್ಯದಲ್ಲಿ--ಸಾಮಾನ್ಯವಾಗಿ 
ಮೊದಲನೆಯ ಎರಡು ಎಣಿಕೆಗಳ ಪೈಕಿ ನಿರ್ದಿಷ್ಟವಾದ ಒ೦ದೆಡೆಯಲ್ಲಿ--ಗೇಯಖಂಡವು 
ಪ್ರಾರಂಭವಾಗುವುದು. ಅತೀತ ಎಂದರೆ ತಾಳಾವರ್ತವು ಪ್ರಾರಂಭವಾಗುವುದಕ್ಕಿಂತ 
ನಿರ್ದಷ್ಟಕಾಲಪ್ರಮಾಣದಷ್ಟು ಮುಂಚೆಯೇ ಗೇಯಖಂಡವು ಮೊದಲಾಗುವುದು. 
ಎಂದರೆ ಹಾಡಬೇಕಾಗಿರುವುದರ ಅಗ್ರಾಂಶವನ್ನು ತಾಳಾವರ್ತದ (ಪಲ್ಲವಿಯ 
ಉತ್ತರಾ೦ಗದ) ಕೊನೆಯ ಎಣಿಕೆಯಲ್ಲಿ (ಅಥವಾ ಅಪರೂಪವಾಗಿ ಅದರ ಹಿ೦ದಿನ ಎಣಿಕೆ 
ಯಲ್ಲಿ) ಎತ್ತಿಕೊಳ್ಳುವುದಕ್ಕೆ ಅತೀತಗ್ರಹವೆ೦ದು ಹೆಸರು. ಹೀಗೆ ಎತ್ತಿಕೊಳ್ಳುವುದನ್ನು 
ಆಯಾ ಎಣಿಕೆಯ ಯಾವುದಾದರೊಂದು ನಿಯತ ಅಕ್ಟರಸ್ಥಾನದಲ್ಲಿ ಮಾಡಬೇಕು. ಈ 
ಅಕ್ಬರಸ್ಥಾನವು ಎಣಿಕೆಯ ಪ್ರಾರಂಭಕ್ಕೆ ಸಮನಾಗಿ ಇಲ್ಲವೆ ಅದರ ಕಾಲು, ಅರ್ಧ ಅಥವಾ 
ಮುಕ್ಕಾಲು ಅಂಶವನ್ನು ಬಿಟ್ಟುಣರುತ್ತದೆ. ಅನಾಗತಗ್ರಹದಲ್ಲಿ ಪುನಃ ಮೂರು ಒಳಭೇದ 
ಗಳಿವೆ. ತಾಳಾವರ್ತದ ಮೊದಲನೆಯ ಎಣಿಕೆಯಲ್ಲಿ ಕಾಲು, ಅರ್ಧ ಮತ್ತು ಮುಕ್ಕಾಲು 
ಅಂಶವನ್ನು ಬಿಟ್ಟು ಪಲ್ಲವಿಯ ಮಾತುವು ಪ್ರಾರಂಭವಾದರೆ ಅದಕ್ಕೆ ಕ್ರಮವಾಗಿ ಕಾಲು 
ಎಡುಪು, ಅರ್ಧಎಡುಪು ಮತ್ತು ಮುಕ್ಕಾಲುಎಡುಪು ಎಂದು ಹೆಸರು (ಎಡುಪು ಎನ್ನು 
ವುದು ತಾಳಗ್ರಹದ ದೇಶೀ ಹೆಸರು. "ಎಡ' ಎಂದರೆ ಎಲ್ಲ ದ್ರಾವಿಡ ಭಾಷೆಗಳಲ್ಲಿಯೂ 
ಸ್ಮಲ ಎಂದೇ ಅರ್ಥವಿದೆ. ರಾಗದ ಅಥವಾ ಹಾಡಿನ ಪ್ರಾರಂಭ ಸ್ಥಾನಕ್ಕೂ ಎಡುಪು ಎಂದೇ 
ಹೆಸರಿದ್ದರೂ ಈ ಶಬ್ದವು ತಾಳಗ್ರಹ ಎನ್ನುವ ಅರ್ಥದಲ್ಲಿ ಪ್ರಯೋಗವಾಗುವುದೇ ಹೆಚ್ಚು.) 
ಅಂತೆಯೇ ಅತೀತಗ್ರಹದಲ್ಲಿಯೂ ತಾಳಾವರ್ತದ ಕೊನೆಯ ಎಣಿಕೆಯಲ್ಲಿ ಕಾಲು, ಅರ್ಧ 
ಅಥವಾ ಮುಕ್ಕಾಲು ಭಾಗವನ್ನು ಬಿಟ್ಟು ಪಲ್ಲವಿಯ ಮಾತುವು' ಪಾರ್ರ೦ಭವಾದರೆ ಅದಕ್ಕೆ 
ಅತೀತದಲ್ಲಿ ಕಾಲು, ಅರ್ಧ, ಮುಕ್ಕಾಲು ಎಡುಪು ಎ೦ದು ಹೆಸರು. ಇದು ವಿಳಂಬಲಯ 
ದಲ್ಲಿ ಸಾಗುವ ಪಲ್ಲವಿಗಳಿಗೆ ಅನ್ವಯವಾಗುವ ಮಾತು. ಮಧ್ಯಲಯದ ಪಲ್ಲವಿಗಳು ಅನಾ 
ಗತಗ್ರಹದಲ್ಲಿದ್ದರೆ ಅರ್ಧ ಎಡುಪಿನಲ್ಲಿರುತ್ತವೆ. ಸಾಮಾನ್ಯವಾಗಿ ಸಮಗ್ರಹದ ಪಲ್ಲವಿ 
ಗಿ೦ತಲೂ ಅನಾಗತಗ್ರಹದ್ದೂ ಅದಕ್ಕಿಂತ ಅತೀತ ಗ್ರಹದ್ದೂ ಹೆಚ್ಚು ಕ್ಲಿಷ್ಟವೂ ಜಟಿಲವೂ 
ಆಗಿರುತ್ತವೆ. ೧. | 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೨೩ 


ತಾಳ-ಲಯ 

ಪಲ್ಲವಿಯು ಮಧ್ಯ ಅಥವಾ ವಿಳ೦ಬಲಯದಲ್ಲಿ ನಿಬದ್ಧವಾಗಿರುತ್ತದೆ. ಅತಿದ್ರುತ 
ದಲ್ಲಿದ್ದರೆ ಗೇಯರಸಪ್ರತೀತಿಯಾಗಲಿ ಲಯವಿನ್ಯಾಸಸಾಧ್ಯತೆಯಾಗಲಿ ಅಲ್ಪವಾಗುವುದ 
ರಿ೦ದ, ಅತಿವಿಳ೦ಬದಲ್ಲಿದ್ದರೆ ಪುನರುಕ್ತಿದೋಷವು ಬಾಧಿಸುವುದರಿ೦ದ ಅವೆರಡನ್ನೂ 
ಹಿ೦ದಿನವರು ನಿಷೇಧಿಸಿದ್ದರು ; ಹೀಗಾಗಿ ಸುಮಾರು ನೂರೈವತ್ತು ವರ್ಷಗಳಷ್ಟು ಹಿಂದಿನ 
ಕಾಲದಲ್ಲಿ ಮಧ್ಯಲಯದ ಪಲ್ಲವಿಗಳೇ ಹೆಚ್ಚಾಗಿ ಪ್ರಯೋಗದಲ್ಲಿದ್ದವು. ಪಲ್ಲವಿಯ 
ಧಾತುವು ತಾಳಾವರ್ತದ ಪ್ರತಿಯೊಂದು ಎಣಿಕೆಯಲ್ಲಿಯೂ (ಸಮವಾಗಿ) ಎರಡು, ನಾಲ್ಕು 
ಎ೦ಟು--ಹೀಗೆ ಉತ್ತರೋತ್ತರವಾಗಿ ದ್ವಿಗುಣವಾಗಿ--ಅಕ್ಬರ ಕಾಲದಷ್ಟು ಪ್ರಮಾಣದಲ್ಲಿ 
ಸಾಗಿದರೆ ಅದನ್ನು ಎರಡುಕಳೆಚೌಕ, ನಾಲ್ಕುಕಳೆಚೌಕ, ಎಂ೦ಟುಕಳೆಚೌಕ--ಎಂದು 
ಮುಂತಾಗಿ ಕರೆಯಲಾಗುತ್ತದೆ. ಚೌಕ ಎಂದರೆ ಇಲ್ಲಿ ನಡೆಯ ವಿಸ್ತಾರ, ವೇಗ ಎಂದು 
ಅರ್ಥ. ತಾಳದ ದಶಪ್ರಾಣಗಳಲ್ಲಿ "ಮಾರ್ಗ' ಎಂಬುದೊಂದಿದೆ. ಅದರ ಅನ್ವಯವೇ 
ಇದು. ಇಂದಿನ ಸ೦ಗೀತಕಚೇರಿಗಳಲ್ಲಿ ನಾಲ್ಕುಕಳೆಚೌಕದ ಪಲ್ಲವಿಗಳೇ ಹೆಚ್ಚು. ವಿದ್ವತ್‌ 
ಪ್ರದರ್ಶನಕ್ಕೆ ಸಮಯ ಒದಗಿದಾಗ ಪಲ್ಲವಿಗಾಯಕರು ಎಂಟು, ಹದಿನಾರು--ಕಡೆಗೆ 
(ಅಪರೂಪವಾಗಿ) ಮೂವತ್ತೆರಡು--ಕಳೆಚೌಕದ ಪಲ್ಲವಿಗಳನ್ನು ಹಾಡುವುದೂ ಉಂಟು. 

ಪಲ್ಲವಿಯನ್ನು ಈಗ ಸುಳಾದಿತಾಳಗಳಲ್ಲಿ ರಚಿಸಿ ಹಾಡುವುದೇ ವಾಡಿಕೆ. ಆದಿ, 
ಮಿಶ್ರಛಾಪು, ತ್ರಿಶ್ರತ್ರಿಪುಟ, ರು೦ಪೆ--ಈ ತಾಳಗಳ ಪಲ್ಲವಿಗಳು ಹೆಚ್ಚಾಗಿ ಬಳಕೆಯಲ್ಲಿವೆ. 
ಇವುಗಳಲ್ಲದೆ ದೇಶೀತಾಳಗಳಲ್ಲಿಯೂ ಪಲ್ಲವಿಗಳನ್ನು ಹಾಡುವುದು ಅಪರೂಪವಾಗಿ 
ಕಂಡುಬರುತ್ತದೆ. ತಮಿಳುನಾಡು, ಆಂಧ್ರಗಳಲ್ಲಿ ಇದು ಹದಿನೆಂಟನೆಯ ಶತಮಾನ 
ದಲ್ಲಿಯೇ ರೂಢಿಯಲ್ಲಿತ್ತು. ಕರ್ಣಾಟಕದಲ್ಲಿ ಈ ("ನೂರೆಂಟು') ತಾಳಗಳ ಪಲ್ಲವಿ 
. ಗಾಯನವನ್ನು, ಪಲ್ಲವಿಯ ಆಶುರಚನೆ, ಅಶುಗಾಯನಗಳಲ್ಲಿ ಪ್ರತಿಭಾವಂತ ವಾಗ್ಲೇಯ 
ಕಾರನಾಗಿದ್ದ ಪಲ್ಲವಿ ರಾಮಲಿ೦ಗಯ್ಯನು ಕಳೆದ ಶತಮಾನದಲ್ಲಿ ಪ್ರಾರಂಭಿಸಿದನು. 
ಸುಳಾದಿತಾಳಗಳಿಗಿ೦ತ ಹೆಚ್ಚು ವಿಸ್ತಾರವಾದ ಈ ತಾಳಗಳಲ್ಲಿ ಅವುಗಳಲ್ಲಿ ಇಲ್ಲದ ಗುರು, 
ಪ್ಲುತ ಮತ್ತು ಹಂಸಪಾದಗಳೆಂಬ ಅಂಗಗಳೂ ಇರುತ್ತವೆ. ಲಛಘುಜಾತಿಯ ಅನ್ವಯವು 
ಈ ಅಂಗಗಳಿಗೂ ಇರುತ್ತದೆ. ವಿರಾಮವೆಂಬ ಬೇರೆ ಅಂಗವೂ ಇರುತ್ತದೆ. ಈ ವಿಧದ 
ಪಲ್ಲವಿಗಾಯನವು ಗಾಯಕನಲ್ಲಿ ತಾಳಲಯಗಳ ಮೇಲಿನ ವಿಶೇಷವಾದ ಹಿಡಿತವನ್ನೂ 
ಧಾರಣಾಶಕ್ತಿಯನ್ನೂ ಅಪೇಕ್ಷಿಸುತ್ತದೆ. ಆದುದರಿಂದ ಕ್ಲಿಷ್ಟವೂ ಕಷ್ಟವೂ ಆದ ಇವುಗಳನ್ನು 
'ಹಾಡುವುದು ಅಪರೂಪವಾಗಿರುವುದು ಸ್ವಾಭಾವಿಕವೇ ಆಗಿದೆ. 

ಇವೇ ಅಲ್ಲದೆ ಇನ್ನೂ ಕಷ್ಟಸಾಧ್ಯವೂ ಪಾಂಡಿತ್ಯಪ್ಪಕಾಶಕವೂ ಆಗಿರುವ ಪಲ್ಲವಿಗಳನ್ನು 
`ಹಾಡುಬಯಸುವವರು ಸುಳಾದಿತಾಳಗಳಲ್ಲಿ ಅವಾ೦ತರಭೇದಗಳಾದ ಮಿಶ್ರತಾಳ, ಮಾಲಾ 
ತಾಳ, ಸ೦ಕರತಾಳ ಮೊದಲಾದವುಗಳನ್ನು ಬಳಸಿಕೊಳ್ಳುತ್ತಾರೆ. ಭಂಗತಾಳ, ಮರ್ಮತಾಳ, 
ಉರುಪುತಾಳ ಮೊದಲಾದ ಪ್ರಸಿದ್ಧಿವಿಧುರತಾಳಗಳಲ್ಲಿ ಪಲ್ಲವಿಗಳನ್ನು ಹಾಡುವುದು ಬಹು 
ಅಪರೂಪ. ಈ ದೇಶೀತಾಳಗಳು ಅಪಾರ, ಅನ೦ತ. ಒಬ್ಬೊಬ್ಬ ತಾಳಶಾಸ್ತ್ರಜ್ಞನೂ ತನ್ನದೇ 


೪೨೪ ಕರ್ಣಾಟಕಸ೦ಗೀತವಾಹಿನಿ 


ಆದ ತಾಳಗಳನ್ನು ರಚಿಸಿ ಹರಡಲು ಯತ್ನಿಸಿದ್ದಾನೆ ; ಅನೇಕ ಸಂದರ್ಭಗಳಲ್ಲಿ ಶೀಘ್ರ 
ಪ್ರಸಿದ್ಧಿಯನ್ನೂ ಲಕ್ಷ್ಯಪ್ರಾಚುರ್ಕವನ್ನೂ ಪಡೆಯಲೆಂದು ಪೂರ್ವಾಚಾರ್ಯರಾದ ಅಗಸ್ತ್ಯ. 
ಕಶ್ಯಪ ಮು೦ತಾದ ಮುನಿಗಳ ಹೆಸರಿನಲ್ಲಿ ರಚಿಸಿ ಲಕ್ಷ್ಮ ಸಾಗರದ ಮೇಲೆ ತೇಲಿಬಿಡುವುದೂ 
ಉ೦ಟು. ಹೀಗಾಗಿ ಅನೇಕ ನೂರು ದೇಶೀತಾಳಗಳು ನಮ್ಮ ಸಂಗೀತಶಾಸ್ತ್ರದಲ್ಲಿ ಗ್ರಂಥಸ್ಥ 
ವಾಗಿವೆ. ಮೊದಮೊದಲು ಇವು ಶಾಸ್ತ್ರೀಯ ಸ೦ಗೀತದಲ್ಲಿ ಪ್ರಯುಕ್ತಗಳಾಗಿದ್ದು, ನಮ್ಮ 
ಸ೦ಗೀತದ ಮಧ್ಯಯುಗದಲ್ಲಿ ವಿಶೇಷವಾಗಿ ನೃತ್ತಪ್ರಯೋಜಕಗಳಾಗಿ, ಅರ್ವಾಚೀನ 
ಯುಗದಲ್ಲಿ ಪಲ್ಲವಿಗಾಯನದಲ್ಲಿ ಮಾತ್ರ ನಿಂತಿವೆ. ಎರಡು ಬೇರೆ ಬೇರೆ ತಾಳಗಳಿಲ್ಲಿ 
ಪಲ್ಲವಿಯು ನಿರ್ಮಿತವಾಗಿದ್ದರೆ ಅದನ್ನು ರಟ್ಟೈ ಪಲ್ಲವಿ ಎನ್ನುತ್ತಾರೆ. ಇದರಲ್ಲಿ ರಾಗಗ್ರಹ. 
ತಾಳಗ್ರಹಗಳೂ ಪದಗರ್ಭಗಳೂ ನಡೆಗಳೂ ಬೇರೆ ಬೇರೆ ಇದ್ದರೂ ಅವುಗಳನ್ನು 
ಏಕರೂಪವು ಬರುವಂತೆ, ಸಮಗ್ರವಾಗಿರುವ೦ತೆ ಚಮತ್ಕಾರವಾಗಿ ಹೆಣೆದಿರುತ್ತದೆ ; 
ಒಂದೇ ಪಲ್ಲವಿಯ ವ್ಯವಹಾರವನ್ನು ಪಡೆದಿರುತ್ತದೆ. 

ಪಲ್ಲವಿಯನ್ನು ಇಂತಹದೇ ತಾಳಗತಿಯಲ್ಲಿ ರಚಿಸಬೇಕೆಂದು ನಿಯಮವಿಲ್ಲ. ಗತಿ 
ಯನ್ನು ನಡೆ ಎಂದೂ ಕರೆಯುತ್ತಾರೆ. ಹೀಗೆ೦ದರೆ ತಾಳಾವರ್ತದ ಪ್ರತಿಯೊಂದು 
ಎಣಿಕೆಯ ಕಾಲವನ್ನೂ ಎಷ್ಟು ಸಮಪಾಲುಗಳಾಗಿ ವಿಭಾಗಿಸಿ ಇವುಗಳ ಮೂಲಕ ಧಾತು 
ವನ್ನು ನಿರ್ವಹಿಸುವುದು ಎಂದರ್ಥ. ಇಂತಹ ಸಮಪಾಲುಗಳು ಮೂರು, ನಾಲ್ಕು, ಐದು, 
ಏಳು, ಅಥವಾ ಒಂಬತ್ತರಷ್ಟು ಇದ್ದರೆ ಅವಕ್ಕೆ ಕ್ರಮವಾಗಿ ತ್ರಿಶ್ರ, ಚತುರಶ್ರ, ಖಂಡ, 
ಮಿಶ್ರ ಮತ್ತು ಸಂಕೀರ್ಣಗತಿ/ನಡೆ ಎ೦ಬ ಹೆಸರಿದೆ. ಪಲ್ಲವಿಯ ಮೂಲಪಾಠವು ಸಾಮಾನ್ಯ 
ವಾಗಿ ಚತುರಶ್ರನಡೆಯಲ್ಲಿ ಇರುವ ಉದಾಹರಣೆಗಳೇ ಹೆಚ್ಚು. ಬೇರೆ ಬೇರೆ ಲಘುಜಾತಿ 
ಗಳುಳ್ಳ ಸುಳಾದಿ ತಾಳಗಳಲ್ಲಿ, ಚತುರಶ್ರವಲ್ಲದ ಬೇರೆ ನಡೆಯಲ್ಲಿ ಪಲ್ಲವಿಯ ಮೂಲ 
ಪಾಠವನ್ನು ನಿಬದ್ಧಗೊಳಿಸಿ ತಾಳಲಯಗಳ ಮೇಲೆ ತಮಗೆ ಇರುವ ಅಧಿಕಾರವನ್ನು 
ವಿದ್ವಾಂಸರು ತೋರಿಸಿಕೊಳ್ಳುವುದು ಅಪರೂಪವೇನಲ್ಲ. ತ್ರಿಶ್ರನಡೆಯ ಚತುರಶ್ರಜಾತಿ 
ಮಠ್ಯತಾಳ, ಖಂಡನಡೆಯ ಮಿಶ್ರಜಾತಿ ರುಂಪೆತಾಳ, ಮಿಶ್ರನಡೆಯ ಖಂಡಜಾತಿ ತ್ರಿಪುಟ 
ತಾಳ ಮುಂತಾದವುಗಳಲ್ಲಿ ಪಲ್ಲವಿಗಳು ನಮ್ಮ ಸ೦ಗೀತಕಚೇರಿಗಳಲ್ಲಿ ಆಗಾಗ -ಕೇಳಿ 
ಬರುತ್ತಲೇ ಇರುತ್ತವೆ. ಮೂಲಪಾಠವು ಇಡೀ ತಾಳಾವರ್ತದಲ್ಲಿ ಒ೦ದೇ ನಡೆಯಲ್ಲಿರು 
ವುದು ಸಂಪ್ರದಾಯ. ಪ್ರಯೋಗಶೀಲರಾದ ವಿದ್ವಾಂಸರು ಪಲ್ಲವಿಯ ಪೂರ್ವಾಂಗದಲ್ಲಿ 
ಒ೦ದು ನಡೆ, ಉತ್ತರಾ೦ಗದಲ್ಲಿ ಇನ್ನೊ೦ದು ನಡೆ, ಹೀಗೆ ಎರಡು ನಡೆಗಳ ಪಲ್ಲವಿಗಳನ್ನು 
ಹಾಡುವುದೂ ಉಂಟು. ಈ ಪ್ರಯೋಗವು. ಅಷ್ಟೊಂದು ಯಶಸ್ವಿಯಾದಂತೆ ಕಾಣುವು 
ದಿಲ್ಲ. ಮೂಲಪಾಠದಲ್ಲಿರುವ ನಡೆಯು ಪ್ರಾರಂಭದಲ್ಲಿ ಯಾವುದೇ ಇರಲಿ, ಅದನ್ನು 
ಇತರ ಬೇರೆ ಬೇರೆ ನಡೆಗಳಲ್ಲಿ ಅದೇ ತಾಳಾವರ್ತಕ್ಕೆ ಅಡಕಮಾಡಿ ಹಾಡುವುದು ಪದ್ಧತಿ. 
ಸಾಮಾನ್ಯವಾಗಿ ಚತುರಶ್ರನಡೆಯ ಪಲ್ಲವಿಯನ್ನು ತ್ರಿಶ್ರನಡೆಯನ್ನಾಗಿ ಮಾಡಿ ಹಾಡುವುದು 
ಸರ್ವಸಾಮಾನ್ಯವಾಗಿದೆ. 

ಪಲ್ಲವಿ ಗಾಯನದಲ್ಲಿ ಈಗ ಹೆಚ್ಚಾಗಿ ನಾಲ್ಕು ಕಳೆಚೌಕವನ್ನು ಇಟ್ಟುಕೊಳ್ಳಲಾಗುತ್ತಿದೆ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೨೫ 


ಎರಡು ಕಳೆಚೌಕದ ಪಲ್ಲವಿಗಳು ಹಿ೦ದಿನಷ್ಟು ಪ್ರಚಾರದಲ್ಲಿಲ್ಲ. ಮೂಲ ಪಾಠದ ಈ 
ಲಯವನ್ನು ವಿವಿಧ ರೀತಿಗಳಲ್ಲಿ ವಿನ್ಯಾಸಮಾಡಲಾಗುತ್ತದೆ. ಮೊದಲು ಅದನ್ನು ಮೂಲ 
ಪಾಠದ ಲಯದ (ಮೊದಲನೆಯ ಕಾಲ) ಎರಡರಷ್ಟು ವೇಗ (ಎರಡನೆಯ ಕಾಲ)ದಲ್ಲಿ, 
ನ೦ತರ ನಾಲ್ಕರಷ್ಟು ವೇಗ(ಮೂರನೆಯ ಕಾಲ)ದಲ್ಲಿ ಹಾಡಲಾಗುವುದು. ಉತ್ತರೋತ್ತರ 
ವಾಗಿ ಈ ದ್ವಿಗುಣವೃದ್ದಿಯನ್ನು ಆರುಕಾಲಗಳವರೆಗೂ ಹಿ೦ದಿನವರು ಮಾಡುತ್ತಿದ್ದರು. 
ಈ ಕ್ರಮಕ್ಕೆ ಅನುಲೋಮವೆಂದು ಹೆಸರು. ಇದಾದ ಮೇಲೆ ಹಿಂದುಹಿಂದಿನ ಕಾಲ 
(ಉದಾಹರಣೆಗೆ ಮೂರನೆಯ ಕಾಲದ ನ೦ತರ ಎರಡನೆಯ ಕಾಲ, ಆಮೇಲೆ ಮೊದಲನೆಯ 
ಕಾಲ)ಗಳಲ್ಲಿ ನಿರ್ವಹಿಸಿ ಪ್ರಾರಂಭದ ಕಾಲದಲ್ಲಿ ಹಾಡಿ ನಿಲ್ಲಿಸುವುದಕ್ಕೆ ವಿರೋಮಕ್ರಮ 
ವೆಂದು ಹೆಸರು. ಅನುಲೋಮವಿಲೋಮಗಳಲ್ಲಿ ತಾಳಾವರ್ತದ ಪ್ರತಿಯೊಂದು ಎಣಿಕೆಯ 
ಕಾಲಪ್ರಮಾಣವನ್ನು -ವ್ಯತ್ಯಾಸವಾಗದೆ ನಿಯತವಾಗಿ ಇಟ್ಟುಕೊಂಡು ಅದರಲ್ಲಿ ನಿರ್ವಾಹ 
ವಾಗುವ ಧಾತುವಿನ ವೇಗವನ್ನು ಉತ್ತರೋತ್ತರವಾಗಿ ಹೆಚ್ಚಿಸಲಾಗುತ್ತದೆ. 
ಪಲ್ಲವಿಗಾಯನದ ಲಯವಿನ್ಯಾಸದಲ್ಲಿ ಇನ್ನೂ ಒಂದು ಕ್ರಮವು ರೂಢಿಯಲ್ಲಿದೆ. 
ಇದಕ್ಕೆ ಪ್ರತಿಲೋಮವೆಂದು ಹೆಸರು. ಇದರಲ್ಲಿಯೂ ತಾಳಾವರ್ತದ ಕಾಲಪ್ರಮಾಣವನ್ನು 
ನಿಯತವಾಗಿಯೇ ನಿಲ್ಲಿಸಿಕೊ೦ಡು ಮೂಲಪಾಠದ ಕಾಲವನ್ನು ಅದರ ಅರ್ಧದಷ್ಟು 
ವೇಗದಲ್ಲಿ (ಎ೦ದರೆ ಎರಡರಷ್ಟು ವಿಳ೦ಬವಾಗಿ) ಅಥವಾ ಕಾಲು ಭಾಗದಷ್ಟು ವೇಗದಲ್ಲಿ 
(ಎ೦ದರೆ ನಾಲ್ಕರಷ್ಟು ವಿಳ೦ಬವಾಗಿ) ಮತ್ತು ಇದೇ ರೀತಿಯಲ್ಲಿ ಉತ್ತರೋತ್ತರವಾಗಿ 
ದ್ವಿಗುಣವಿಳ೦ಬಿತವಾಗಿ ಹಾಡಲಾಗುತ್ತದೆ. ಮೂರನೆಯ ಒಂದು ಕ್ರಮದಲ್ಲಿ ಮೂಲ 
ಪಾಠದ ಧಾತುವನ್ನೂ ಅದರ ಒಟ್ಟು ಕಾಲಪ್ರಮಾಣವನ್ನೂ ಅದರ ಮಾತುವಿನಲ್ಲಿರುವ 
ಅಕ್ಬರಗಳ ಕಾಲಪ್ರಮಾಣಗಳನ್ನೂ ನಿಯತವಾಗಿ ಇಟ್ಟುಕೊಂಡು ತಾಳವ್ನನು ಉತ್ತರೋ 
ತ್ತರವಾಗಿ ದ್ವಿಗುಣವೇಗದಲ್ಲಿ ಬೆಳೆಸುತ್ತ ಹೋಗಲಾಗುವುದು. ಇದನ್ನು ಲಯವೃದ್ಧಿಕ್ರಮ 
ಅಥವಾ ಲಯಾನುಲೋಮ ಎಂದು ಕರೆಯಬಹುದು. ನಾಲ್ಕನೆಯ ಕ್ರಮದಲ್ಲಿ ಮೂಲ 
ಪಾಠದ ಧಾತುವನ್ನೂ ಅದರ ತಾಳಾವರ್ತವನ್ನೂ ಸಮಾನಾ೦ತರವಾಗಿ ಉತ್ತರೋತ್ತರ 
ದ್ವಿಗುಣವಾಗಿ ಏರಿಸುತ್ತ ಹೋಗುವುದು; ಎ೦ದರೆ ಮೂಲಪಾಠವನ್ನೂ ಅದರ ತಾಳಾವರ್ತ 
ವನ್ನೂ ಮೊದಲನೆಯ ಕಾಲದಲ್ಲಿ ಹಾಡಿ, ನಂತರ ಮೂಲಪಾಠವನ್ನೂ ಅದರ ತಾಳಾವರ್ತ 
ವನ್ನೂ ಎರಡನೆಯ ಕಾಲದಲ್ಲಿ ನಿರ್ವಹಿಸಿ, ಇದಾದಮೇಲೆ ಇವೆರಡನ್ನೂ ಮೂರನೆಯ 
ಕಾಲದಲ್ಲಿ ಹಾಡುವುದು; ಇದನ್ನು ವಿಲೋಮಕ್ರಮದಲ್ಲಿಯೂ ನಡೆಸಬಹುದು. 

ಈ ಎಲ್ಲ ಕ್ರಮಗಳಲ್ಲಿಯೂ ಅನ್ವಯವಾಗುವ ಸಾಧಾರಣನಿಯಮವೆಂದರೆ ಮಾತು 
ಧಾತುನಿಯತಿ: ಎ೦ದರೆ ಮೂಲಪಾಠದ ಮಾತುವಿನಲ್ಲಿರುವ ಅಕ್ಷರಗಳು ಪರಸ್ಪರವಾದ 
`ತಮ್ಮ ಕಾಲಪ್ರಮಾಣಗಳನ್ನು ಸ್ಥಿರವಾಗಿ ಉಳಿಸಿಕೊ೦ಡು ತಾಳಾವರ್ತದಲ್ಲಿ ನಿಯತವಾದ 
ಸ್ವಸ್ಥಾನಗಳನ್ನು ಕಾಯ್ದುಕೊಂಡಿರುವುದು. ಹಿಂದೆ ಸೂಚಿಸಿರುವಂತೆ ಪಲ್ಲವಿಯ ಮುಖ್ಯ 
ಪ್ರಾಣವೇ ಇದು. ಅ೦ತೆಯೇ ಮೂಲಪಾಠದ ಧಾತುವೂ ನಿಯತವಾಗಿ ಉಳಿದಿರಬೇಕು. 
ಎಂದರೆ ಆಯಾ ಸಾಹಿತ್ಯಾಕ್ಷರವನ್ನು ನಿರ್ವಹಿಸುವ ಸ್ವರಸಂದರ್ಭವು ವ್ಯತ್ಯಾಸವಾಗದೆ 


೪೨೬ ಕರ್ಣಾಟಕಸ೦ಗೀತವಾಹಿನಿ 


ಉಳಿದುಕೊ೦ಡಿರಬೇಕು. ಪ್ರತಿರೋಮ, ಲಯಾನುಲೋಮ ಮುಂತಾದ ಸ೦ದರ್ಭಗಳಲ್ಲಿ 
ಮಾತ್ರ, ಧಾತುಪ್ರವಾಹದ ಅವಿಚ್ಛಿನ್ನತೆಯನ್ನೂ ಭಾವಪ್ಪತೀತಿಯ ಐಕ್ಕವನ್ನೂ ಕಾಪಾಡಿ 
ಕೊಳ್ಳಲು ಆಯಾ ರಾಗಕ್ಕೆ ಉಚಿತವಾದ ಗಮಕಗಳಿ೦ದ ಆಯಾ ಸ್ವರಸಂದರ್ಭವನ್ನು 
ಅಲಂಕರಿಸಬಹುದು. 
mw 

ರಾಗಾನ್ವಯ 

ಪಲ್ಲವಿಯ ರಚನೆಗೆ ರಾಗನಿರ್ಯುಕ್ತಿಯಿಲ್ಲ: ಯಾವುದೇ ರಾಗದಲ್ಲಿ ಅದನ್ನು ರಚಿಸ 
ಬಹುದು. ಆದರೆ ಅದನ್ನು ನೆರವಲು, ಸ೦ಗತಿ ಮೊದಲಾದವುಗಳ ಮೂಲಕ ವಿಸ್ತರಿಸಲು 
ಅಸುಕೂಲಿಸುವಷ್ಟು ಗಮಕ ಸೌಲಭ್ಯ, ಭಾವಗಾಢತೆ, ವಿಸ್ತಾರಸಾಧ್ಯತೆ ಮತ್ತು ರಂಜನಾ 
ಶಕ್ತಿಗಳನ್ನುಳ್ಳ ರಾಗವನ್ನು ಬಳಸಬೇಕಾದುದು ಪಲ್ಲವಿಗಾಯನಧರ್ಮ. ಹೀಗಾಗಿ ಶ೦ಕರಾ 
ಭರಣ, ತೋಡಿ, ಕಲ್ಯಾಣಿ, ಖರಹರಪ್ರಿಯ, ಷಣ್ಮುಖಖ್ರಿಯ, ಸಿ೦ಹೇ೦ದ್ರಮಧ್ಯಮ, 
ಭೈರವಿ, ಆನಂದಭೈರವಿ, ಮೋಹನ, ವರಾಳಿ, ಪ೦ತುವರಾಳಿ ಮುಂತಾದ ರಾಗಗಳನ್ನು- 
ಇದಕ್ಕಾಗಿ ಉಪಯೋಗಿಸುವುದೇ ಹೆಚ್ಚು. ಈಚೆಗೆ ವಿವಾದಿಸ್ತರ ಸಹಿತವಾದ ಮೇಳರಾಗ 
ಗಳನ್ನೂ ಅವುಗಳ ಜನ್ಯಗಳನ್ನೂ, ಇತರ ಅಪರೂಪ ರಾಗಗಳನ್ನೂ ಪಲ್ಲವಿನಿರ್ಮಿತಿಯಲ್ಲಿ 
ಪ್ರಯೋಗಿಸುವುದು ಹೆಚ್ಚಾಗುತ್ತಿದೆ. ಘನರಾಗಗಳನ್ನು ಸಾಮಾನ್ಯವಾಗಿಯೂ, ನಯರಾಗ 
ಗಳನ್ನು ಅನೇಕವೇಳೆಯೂ, ದೇಶ್ಯ ರಾಗಗಳನ್ನು ಅತ್ಯಂತ ವಿರಳವಾಗಿಯೂ ಪಲ್ಲವಿ 
ಗಾಯನಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಪಲ್ಲವಿಯು ಸಾಮಾನ್ಯವಾಗಿ ಏಕರಾಗನಿವೇಶಿತವಾದ 
ಪ್ರಬಂಧ. ಕೆಲವು ವೇಳೆ ಅದರ ಪೂರ್ವಾ೦ಗ ಉತ್ತರಾ೦ಗಗಳನ್ನು ಬೇರೆ ಬೇರೆಯಾದ 
ಆದರೆ ನಿಯತವಾದ ರಾಗಗಳಲ್ಲಿ ರಚಿಸುವುದೂ ಇದೆ; ಗೇಯರಸನಿರ್ವಹಣೆಯ ಏಕ 
ರೂಪವೂ ಅವಿಚ್ಛಿನ್ನವೂ ಆದ ಮುನ್ನಡೆಗೂ ಗಾಯಕಶ್ರೋತ್ಯಗಳ ಚಿತೈೈಕಾಗ್ರತೆಗೂ ಇದು 
ಅಡಚಣೆಯನ್ನು ಉಂಟುಮಾಡುವುದರಿಂದ ಅಷ್ಟಾಗಿ ಜನಪ್ರಿಯವಾಗಿಲ್ಲ. ಪಲ್ಲವಿ 
ಗಾಯನದ ಅ೦ತ್ಯಭಾಗವಾದ ಮನೋಧರ್ಮಸ್ವರಕಲ್ಪನೆಯು ಕೊನೆಗೊಳ್ಳುತ್ತಿರುವಾಗ 
ಒಂದೊಂದು ಕಲ್ಪನಾಸ್ಟರವನ್ನೂ ಬೇರೆ ಬೇರೆ ರಾಗದಲ್ಲಿ ಹಾಡಿ, ಆಯಾ ರಾಗದಲ್ಲಿಯೇ 
ಮೂಲಪಾಠವನ್ನು ಹಾಡುವ ಪದ್ಧತಿಯೂ ಸಾಂಪ್ರದಾಯಿಕವಾಗಿ ಬೆಳೆದುಬಂದಿದೆ. 

ಮೂಲಪಾಠದ ಧಾತುವು ಆಯಾರಾಗದ ಒಂದು ಸ್ವಯಂಪೂರ್ಣವಾದ ಭಾವವುಳ್ಳ 
ರಾಗಖಂಡದಲ್ಲಿ ಏರ್ಪಟ್ಟಿರುತ್ತದೆ. ಇದರ ಭಾವನಿರ್ವಾಹಕವಾದ ಮುಖ್ಯಸ್ವರಗಳು 
ಸಾಮಾನ್ಯವಾಗಿ ಮಾತುವಿನ ಅಕ್ಷರಗಳೊಡನೆ ಸಮನ್ವಿತವಾಗಿರುತ್ತವೆ. ಈ ಸ್ಪರಗಳು ಧಾತು 
ವಿನ ನೆರವಲಿಗೆ ಬೀಜಸ್ಥಾನಗಳಾಗಿದ್ದು ಆಯಾ ರಾಗದ ವಿಸ್ತಾರಕ್ಕೆ ಹ೦ದರವನ್ನು ಒದಗಿ 
ಸುತ್ತವೆ. ಧಾತುವಿನ ಗ್ರಹಸ್ಟರವು ಸಾಮಾನ್ಯವಾಗಿ ಆಯಾ ರಾಗದ ಗ್ರಹಸ್ವರವಾಗಿಯೋ 
ಜೀವಸ್ವರಗಳಲ್ಲಿ ಒಂದಾಗಿಯೋ ಇರುತ್ತದೆ. ಧಾತುವಿನ ಅಂತ್ಯಸ್ತರವು ರಾಗದ ನ್ಯಾಸಸ್ಟರ 
ವಾಗಿಯೋ ಅಥವಾ ಸ್ವಾಭಾವಿಕವಾದ ಇತರ ವಿಶ್ರಾ೦ತಿಸ್ಥಾನವೋ ಆಗಿದ್ದು ಗ್ರಹಸ್ವರ 
ದೊಡನೆ ಚೆನ್ನಾಗಿ ಸಮ೦ಜಸವಾಗಿರುತ್ತದೆ. ಪದಗರ್ಭದ ಸ್ವರವು ಧಾತುವಿನ ಗ್ರಹಸ್ವರ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೨೭ 


ವಾಗಿಯೇ ಇರಬಹುದು, ಅದರ ಸಂವಾದಿ ಸ್ವರವಾಗಿರಬಹುದು, ಬೇರೆ ಜೀವಸ್ವರವಾಗಿರ 
ಬಹುದು, ಅಥವಾ ತಾರಸ್ಥಾಯಿಯ ಅದೇ ಸ್ವರವಾಗಿರಬಹುದು. ಧಾತುವಿನ ಗ 'ಹಸ್ತರವು 
ಕಲ್ಪನಾಸ್ವರಗಳಿಗೆ ಸ್ವಾಭಾವಿಕವಾದ ಎತ್ತುಗಡೆಯ ಸ್ಥಾನವಾಗಿರಬೇಕು. 


ಮಾತು 

ಪಲ್ಲವಿಯ ಮಾತುವು ಮಿತವಾಗಿರಬೇಕು. ಇದರಿ೦ದ ಮೂಲಪಾಠಕ್ಕೂ ಪಲ್ಲವಿಯ 
ಕಟ್ಟಡಕ್ಕೂ ಬಲವೂ ಜಿಗಿಯೂ ಉಂಟಾಗುತ್ತವೆ. ಮಾತುವಿನ ಅಕ್ಷರಗಳು ತೀರ ಕಡಿಮೆ 
ಯಾದರೆ ಪಲ್ಲವಿಯ ಬಂಧವು ಶಿಥಿಲವಾಗುತ್ತದೆ. ಗೇಯರಸದ ಮತ್ತು ಸಾಹಿತ್ಯಭಾವದ 
ಪ್ರತೀತಿಯು ಕ್ಷೀಣವಾಗುತ್ತದೆ. ಅವು ಅತಿ ಸಾ೦ದ್ರವೂ ನಿಬಿಡವೂ ಆದರೆ ಮನೋ 
ಧರ್ಮದ ಸಂಗೀತಸ್ಕಜ್ಬಗೆ--ಉದಾಹರಣೆಗೆ, ಸಂಗತಿಗಳಿಗೆ ಮತ್ತು ನೆರವಲಿಗೆ--ಅವ 
ಕಾಶವು ಕಡಿಮೆಯಾಗುತ್ತದೆ. ಮಾತುವಿನ ಅಕ್ಟರಗಳು ತಾಳಾವರ್ತದ ವಿಷಮಸ್ಥಾನಗಳಲ್ಲಿ 
ನಿವೇಶಿತವಾಗಿದ್ದರೆ ಮೂಲಪಾಠದ ಬಿಕ್ಕಟ್ಟು, ಬಿಗಿ, ಅ೦ದಗಳು ಹೆಚ್ಚುತ್ತವೆ. ಆವು ಕಡಿಮೆ 
ಯಾಗಿದ್ದರೆ ಅನುಲೋಮ-ವಿಲೋಮ-ಪ್ರತಿಲೋಮ ಲಯಾನುಲೋಮ ಮುಂತಾದ 
ಕೆಲಸಗಳನ್ನು ನಿರ್ವಹಿಸುವುದು ಕಷ್ಟತರವಾಗುತ್ತದೆ; ಹೆಚ್ಚಾಗಿದ್ದರೆ ಇವುಗಳಲ್ಲಿ ನಡೆಯುವ 
ಕೆಲಸವು ಹೆಚ್ಚು ಸಾಧ್ಯವಾಗುತ್ತದೆ. 

ಪಲ್ಲವಿಯ ಮಾತುವು ಇಂತಹದೇ ವಿಷಯವನ್ನು ಹೇಳಬೇಕೆ೦ಬ ನಿಯಮವಿಲ್ಲ. ಅದು 
ಸಾಮಾನ್ಯವಾಗಿ ದೇವತಾಸ್ತುತಿಯನ್ನು ಭಕ್ತಿರೂಪದಲ್ಲಿಯೋ, ವರ್ಣನೆಯಲ್ಲಿಯೋ 
ನಾಮರೂಪದಲ್ಲಿಯೋ ಶೃ೦ಗಾರರಸಾತ್ಮಕವಾಗಿಯೋ ಒಳಗೊಂಡಿರುತ್ತದೆ. ಹಾಸ್ಯ, 
'ವ್ಯಂಗ್ಯ ಮುಂತಾದ ಸಾಹಿತ್ಯವಿರುವುದು ಅಪರೂಪವೇನಲ್ಲ. ಈ ಶಬ್ದಗಳು ಧಾತುವಿನಲ್ಲಿ 
ಸ್ವತಂತ್ರಕಲ್ಪನೆಗಾಗಿ ಗಾಯಕನಿಗೆ ಒ೦ದು ಹಿಡಿ ಅಥವಾ ನೆಪವೆಂದೇ ಹೇಳಬಹುದು. 
ಆದುದರಿಂದ ಪಲ್ಲವಿಯ ಸಾಹಿತ್ಯವು ಅರ್ಥಪೂರ್ಣವಾಗಿಯೇ ಇರುತ್ತದೆಂಬ ಅಥವಾ 
ಇರಬೇಕೆಂಬ ನಿಯಮವಿದ್ದ ಹಾಗೆ ಕಾಣುವುದಿಲ್ಲ. ಅದರ ಮಾತುವು ಕ್ರಿಯಾಪದ 
ಸಮೇತವಾಗಿ ವಾಕ್ಕರೂಪದಲ್ಲಿದ್ದರೂ ಇರಬಹುದು, ಇಲ್ಲವೆ ಅದರಲ್ಲಿ ಕೆಲವು ವರ್ಣನಾ 
ತ್ಮಕ ಅಥವಾ ಹೆಸರುಗಳನ್ನು ಒಳಗೊ೦ಡ ಮಾತುಗಳು ಮಾತ್ರ ಇದ್ದರೂ ಇರಬಹುದು. 
ಯಾವುದಾದರೊಂದು ಕೃತಿಯ (ಮತ್ತು ಕೆಲವು ವೇಳೆ, ಪದದ) ಪಲ್ಲವಿಯು ಸ್ವತಂತ್ರವಾದ 
ಪಲ್ಲವಿಯಾಗಿ ರಚಿತವಾಗಿರುವುದನ್ನು ಈಗಾಗಲೇ ಸೂಚಿಸಿದೆ. 
ಪಲ್ಲವಿಯ ಮಾತುವನ್ನು ಕೆಲವು ವೇಳೆ ಒಂದೊಂದು ಪದವನ್ನಾಗಿ ಹೆಚ್ಚಿಸಿ ಬೆಳೆಸುವ 
ಸ್ರೋತೋವಹಯತಿಯ (ಉದಾ : ಪಗವಾರು ಬೋಧಿಂಚೆರೋ-ಸಾಮಿ ಪಗವಾರು 
ಬೋಧಿಂಚೆರೊ-ನಾ ಸಾಮಿ ಪಗವಾರು ಬೋಧಿ೦ಚೆರೋ--ಏರಾ ನಾ ಸಾಮಿ ಪಗವಾರು 
ಬೋಧಿಂಚಿರೋ), ಒಂದೊಂದೇ ಪದವನ್ನು ಕಳೆದುಕೊಳ್ಳುತ್ತ ಮುನ್ನಡೆಯುವ ಗೋ 
ಪುಚ್ಛಯತಿಯ ಪಲ್ಲವಿಗಳ ನಿದರ್ಶನಗಳು ದೊರೆಯುತ್ತವೆ. ಉದಾ. ಸುಗುಣನಿಧಿ 
ಚಂದ್ರಕುಲಶೇಖರೇಂದ್ರ-ಗುಣನಿಧಿ ಚಂದ್ರಕುಲಶೇಖರೇಂದ್ರ-ನಿಧಿಚಂದ್ರ ಕುಲಶೇಖ 


೪೨೮ ಕರ್ಣಾಟಕಸ೦ಗೀತವಾಹಿನಿ 


ರೇಂದ್ರ-ಚಂದ್ರಕುಲಶೇಖರೇಂದ್ರ-ಶೇಖರೇ೦ದ್ರ. ಮೂಲಪಾಠದ ಮಾತುವಿನ ಅಕ್ಷರ 
ಗಳಿಗೆ ಅದೇ ಸ್ವರಗಳನ್ನು ಜೋಡಿಸಿರುವ ಸ್ವರಾಕ್ಟರ ಪಲ್ಲವಿಯ ಚಮತ್ಕಾರವೂ--ಉದಾ. 
ಸರಿಗಾಪಾಗ ಇಚ್ಚೆನ-ಸಾದಾಪಾಗ ಇಚ್ಚೆರ--ಆಗಾಗ ಮಿಂಚುತ್ತದೆ. ಮಾತುವಿನಲ್ಲಿ 
ಸಾಹಿತ್ಯವೇ ಇಲ್ಲದೆ ಬರಿಯ ಸೊಲ್ಲುಕಟ್ಟು ಅಥವಾ ಜತಿಗಳು ಇದ್ದು ತಮ್ಮದೇ ಆದ 
ವಿಶೇಷ ರ೦ಬನೆಯನ್ನು ಪಡೆದಿರುತ್ತವೆ. ಮಾತುವಿನಲ್ಲಿ ವಾಗ್ಗೇಯಕಾರ ಮುದ್ರೆಯು ಇರು 
ವುದು ವಿರಳ. ಇಷ್ಟದೈವದ ಅಥವಾ ನಾಯಕನ ಹೆಸರು ಸಾಮಾನ್ಯವಾಗಿ ಇರುತ್ತದೆ. 

ಇವೇ ಅಲ್ಲದೆ ಅವಧಾನತಾಳಪಲ್ಲವಿ ಎ೦ಬ ಒ೦ದು ವಿಧದ ಪಲ್ಲವಿಯೂ ಇದೆ. 
ಅವಧಾನವನ್ನು ಎಂದರೆ ಮನಸ್ಸು, ಬುದ್ಧಿಗಳ ಏಕಾಗ್ರತೆಯನ್ನು ಅಪೇಕ್ಷಿಸುವುದರಿ೦ದ 
ಇದಕ್ಕೆ ಈ ಹೆಸರು ಬಂದಿದೆ. ಇದು ಪ್ರೌಢಿಮೆಯ ಪರಮಾವಧಿಯನ್ನು ಮುಟ್ಟಿದ 
ಗೇಯಪ್ರಕಾರ ವಿಶೇಷ. ಇಲ್ಲಿ ಪ್ರೌಢಿಮೆಯ ಪ್ರದರ್ಶನವಿರುವುದು ಮುಖ್ಯವಾಗಿ ತಾಳದ 
ಮೇಲಿನ ಹಿಡಿತದಲ್ಲಿ. ಇದು ಗಾಯನದಲ್ಲಿಯೇ ವಿಶೇಷವಾಗಿ ಕಂಡುಬ೦ದರೂ ವಾದನ 
ದಲ್ಲಿ ಇಲ್ಲವೆಂದಲ್ಲ. ಮೈಸೂರು ಮುಮ್ಮಡಿ ಕೃಷ್ಣಪ್ರಭುಗಳಲ್ಲಿ ಆಸ್ಥಾನ ವಿದ್ವಾಂಸ 
ರಾಗಿದ್ದ ವೀಣಾ ಶಾಮಣ್ಣನವರು ಎರಡು ಕೈಗಳು, ಎರಡು ಕಾಲುಗಳು, ತಲೆ--ಈ ಐದ 
ರಿ೦ದಲೂ ಐದು ಬೇರೆ ಬೇರೆ ತಾಳಗಳನ್ನು ನಡೆಸುತ್ತ ವೀಣಾವಾದನವನ್ನು ಮಾಡುತ್ತಿದ್ದ 
ರಂತೆ ; ಆಂಧ್ರ ಹರಿಕಥಾಪಿತಾಮಹ ಆದಿಭಟ್ಲು ನಾರಾಯಣದಾಸರೂ ಗಾಯನದಲ್ಲಿ 
ಇಂತಹದೇ ಅವಧಾನವನ್ನು ನಡೆಸುತ್ತಿದ್ದರಂತೆ. ನರ್ತನದಲ್ಲೂ ವಿಶೇಷ ಅವಧಾನವನ್ನು 
ಬಯಸುವ ಕೌಚಟ ಮುಂತಾದ ಪ್ರಹೇಲಿಕಾ ನೃತ್ತಗಳನ್ನು ಪ೦ಡರೀಕವಿಠಲನು ತನ್ನ 
ನರ್ತನ ನಿರ್ಣಯದಲ್ಲಿ ವರ್ಣಿಸಿದ್ದಾನೆ. 

ತಾಳಾವಧಾನದ ವಿಶೇಷವೆ೦ದರೆ ಎರಡೂ ಕೈಗಳಲ್ಲಿ ಬೇರೆಬೇರೆ ತಾಳಗಳನ್ನು, ಕೆಲವು 
ವೇಳೆ ತಾಳ ಸಮುಚ್ಚಯಗಳನ್ನು, ಬೇರೆಬೇರೆ ನಡೆಗಳಲ್ಲಿ ಏಕಕಾಲದಲ್ಲಿ ನಡೆಸುತ್ತ ಅವೆ 
ರಡಕ್ಕೂ ಸರಿಯಾಗಿ ಹೊಂದಿಕೊಳ್ಳುವಂತೆ ಪಲ್ಲವಿಯನ್ನು ಹಾಡುವುದು. ಪಲ್ಲವಿಗಾಯನ 
ವಾದನಗಳಲ್ಲಿರುವ ಉಳಿದೆಲ್ಲ ಪ್ರೌಢಿಮೆ, ಚಮತ್ಕಾರಗಳು ಇಲ್ಲಿಯೂ ಇರುತ್ತವೆ. 
ಅವಧಾನ ಪಲ್ಲವಿ ಪದ್ದತಿಯಲ್ಲಿ ದೇಶೀತಾಳಗಳೂ ಸೂಳಾದಿತಾಳಗಳೂ ಅಪರೂಪವಾಗಿ 
ಬಳಕೆಯಾಗುವುದೂ ಇದೆ. ಪಲ್ಲವಿ ರಾಮಲಿ೦ಗಯ್ಯನು ಇ೦ತಹ ಪದ್ಧತಿಯನ್ನು ಉದ್ಭಾಟಿ 
ಸಿದರೆ೦ದು ಹೇಳಲಾಗಿದೆ. ನಮ್ಮ ಕಾಲದಲ್ಲೇ ಇದ್ದ ಪಲ್ಲವಿ ಚ೦ದ್ರಪ್ಪನವರು ಇದನ್ನು 
ಹೆಚ್ಚಾಗಿ ಪ್ರಚಾರಕ್ಕೆ ತಂದು ಜನಪ್ರಿಯಗೊಳಿಸಿದರು. ಮೈಸೂರಿನ ನಂದಕುಮಾರರು' 
ಒಂದು ಕೈಯಲ್ಲಿ ಸಿ೦ಹನ೦ದನ, ಪೃಥ್ವೀಕುಂಡಲದ೦ತಹ ದೇಶಿತಾಳವನ್ನೂ ಇನ್ನೊ೦ದು 
'ಕೈಯಲ್ಲಿ ಅನೇಕ ಸುಳಾದಿ ತಾಳಗಳ ಸರಣಿಯನ್ನು ವಿವಿಧ ಗತಿಗಳಲ್ಲಿ ನಡೆಸುತ್ತ ಪಲ್ಲವಿ 
ಗಳನ್ನು ರಚಿಸಿ ಅವಧಾನ ಮಾಡುತ್ತಾರೆ ; ಅವುಗಳಲ್ಲಿ ಮನೋಧರ್ಮದ ಪ ್ರಕಾರಗಳನ್ನೂ 
ಸೇರಿಸುತ್ತಾರೆ. ಅಲ್ಲದೆ ತಾಳಾವಧಾನವನ್ನು ಪಲ್ಲವಿ ಮಾತ್ರಕ್ಕೆ ಸೀಮಿತಗೊಳಿಸದೆ ಉಳಿದ 
ಕೃತಿ ಪ್ರಕಾರಗಳಿಗೂ ವಿಸ್ತರಿಸುತ್ತಾರೆ. 

ಅವಧಾನತಾಳಪಲ್ಲವಿಯಲ್ಲಿ ಒಂದೇ ಮೂಲಪಾಠವನ್ನು ಬೇರೆಬೇರೆ ನಡೆಗಳುಳ್ಳ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೨೯ 


ಎರಡು ತಾಳಗಳಿಗೆ ಪ್ರತ್ಯೇಕವಾಗಿ ಅನ್ವಯಿಸಿ ಅವುಗಳೆರಡನ್ನೂ ಏಕಕಾಲದಲ್ಲಿ ನಿರ್ವಹಿಸ 
ಲಾಗುತ್ತದೆ. ಇವುಗಳಲ್ಲಿ ಎಡುಪು, ಅರುದಿಗಳು ಬೇರೆಬೇರೆಯೇ ಆಗುತ್ತವೆ. ಇದು 
ಗಾಯಕನಲ್ಲಿ ಅಸಾಧಾರಣವಾದ ಧಾರಣಾಶಕ್ತಿಯನ್ನು ಅಪೇಕ್ಷಿಸುತ್ತದೆ. ಗಾಯಕನ 
ಸಾಮರ್ಥ್ಯವನ್ನು ಹೆಗ್ಗಳಿಸುವುದರಲ್ಲಿ ಇದು ಪ್ರಯೋಜಕವೇ ಹೊರತು ಪಕ್ಕವಾದ್ಯದ 
ವಿದ್ವಾಂಸರಲ್ಲಿ ವಿಶೇಷವಾದ ಪ್ರತಿಭೆಯನ್ನೇನೂ ಅಪೇಕ್ಷಿಸುವುದಿಲ್ಲ. ಏಕೆಂದರೆ ಅವರು 
ಮೂಲಪಾಠವು ಅನ್ವಿತವಾಗಿರುವ ತಾಳಗಳಲ್ಲಿ ಯಾವುದಾದರೂ ಒಂದನ್ನು ಅನುಸರಿಸಿ 
ಅದರಲ್ಲಿ ಪಲ್ಲವಿಯನ್ನು ನಿರ್ವಹಿಸಿದರೆ ಸಾಕು, ಇನ್ನೊ೦ದರಲ್ಲಿ ಅದು ತನಗೆ ತಾನೇ 
ಸಮಂ೦ಜಸವಾಗುತ್ತದೆ. ಗಾಯಕನು ಎರಡು ತಾಳಗಳಲ್ಲಿ ಮೂಲಪಾಠದ ಧಾತುಮಾತು 
ಗಳನ್ನೂ ನೆರವಲು ಸ್ವರ ಕಲ್ಪನೆ ಮೊದಲಾದ ಮನೋಧರ್ಮದ ಅಂಶಗಳನ್ನೂ ಏಕಕಾಲ 
ದಲ್ಲಿ ನಿರ್ವಹಿಸಬೇಕಾದುದರಿ೦ದ ಇದು ಎಲ್ಲ ಗಾಯಕರಿಗೂ ಸಾಧ್ಯವೂ ಅಲ್ಲ, ಕಲ್ಪನಾ 
ಸ್ವಾತಂತ್ರ್ಯವು ಇದರಲ್ಲಿ ನಿರ್ಬಂಧಿತವೂ ಹೌದು. ಈ ಬಗೆಯ ಲಯತಾಳ ವಿಷಯಕವಾದ 
ಸಾಧನೆಯಾಗಲಿ ಮಹತ್ತಾಗಲಿ ಅನ್ಯಸ೦ಗೀತಪದ್ಧತಿಗಳಲ್ಲಿ ಇಲ್ಲ. 

ಒಂದೇ ತಾಳಾವರ್ತದಲ್ಲಿ ಐದೂ ನಡೆಗಳನ್ನು ಒಳಗೊಂಡ ಪ೦ಚನಡೆ ಪಲ್ಲವಿಗಳನ್ನು 
ಕೆಲವರು ಪ್ರಯೋಗಿಸುತ್ತಾರೆ. ಇ೦ತಹ ಪಲ್ಲವಿಯಲ್ಲಿ ತಾಳಾವರ್ತದ ನಿಯತವಾದ 
ಭಾಗಗಳಲ್ಲಿ ನಿಯತವಾದ ನಡೆಯನ್ನು ನಿರ್ವಹಿಸಲಾಗುತ್ತದೆ. ಇದರಲ್ಲಿ ಪ್ರತಿರೋಮ 
ಮೊದಲಾದ ತಂತ್ರಗಳು ಕಷ್ಟಸಾಧ್ಯವಾಗುತ್ತವೆ. ಇದು ಹೆಚ್ಚಾಗಿ ಪ್ರಚಾರದಲ್ಲಿಲ್ಲ. ಇನ್ನು 
ಕೆಲವರು ಪಂಚಜಾತಿಪಲ್ಲವಿಯೆಂಬ ಒಂದು ಪ್ರಕಾರವನ್ನು ಆಗೊಮ್ಮೆ ಈಗೊಮ್ಮೆ 
ಹಾಡುವುದುಂಟು. ಇದು ಕೇವಲ ಇತ್ತೀಚಿನ ವಿಶ್ವಾಮಿತ್ರಸೃಷ್ಟಿ ಇದರ ತಾಳಾವರ್ತ 
ದಲ್ಲಿಯೋ ಲಘುವಿನಲ್ಲಿಯೋ ಐದು ಎಣಿಕೆಗಳಿದ್ದರೆ ಅವುಗಳಲ್ಲಿ ತ್ರಿಶ್ರ, ಚತುರಶ್ರ, 
ಖಂಡ, ಮಿಶ್ರ ಮತ್ತು ಸಂಕೀರ್ಣ ಎಂಬ ಬೇರೆ ಬೇರೆಯಾಗಿ ಲಘಜಾತಿಗಳನ್ನು 
ಅನ್ವಯಿಸಲಾಗುತ್ತದೆ. ಇದು ಸಂಪೂರ್ಣವಾಗಿ ಸ೦ಗೀತಶಾಸ್ತ್ರಮರ್ಕಾದಾಬಾಹಿರವಾದುದು. 
ಏಕೆಂದರೆ ತಾಳಾವರ್ತದ ಯಾವುದೇ ಎಣಿಕೆಗೂ ಅದರ ನ೦ತರದ್ದಕ್ಕೂ ನಡುವೆ ಇರುವ 
ಕಾಲಪ್ರಮಾಣವು ಒಂದೇ ಆಗಿರಬೇಕೆಂಬ ಸಂಗೀತಶಾಸ್ತ್ರದ ಆಧಾರಪ್ರತಿಜ್ಞೆಯನ್ನು ಇದು 
-ಉಲ್ಲಂಘಿಸುತ್ತದೆ. ಇನ್ನು ಕೆಲವರು ಮೂಲಪಾಠದ ಧಾತುಮಾತುಗಳನ್ನು ಒಂದು 
ಆವರ್ತಕ್ಕಿ೦ತ ಹೆಚ್ಚಾದ ಪ್ರಮಾಣದಲ್ಲಿ ಇಟ್ಟು ಹಾಡುತ್ತಾರೆ. ಇದು ಮೇಲೆ ಹೇಳಿರುವ 
- ವಿಧಾನ, ತಂತ್ರ, ತತ್ತ್ವಗಳಿಗೆ ಅಷ್ಟಾಗಿ ಹೊಂದುವುದಿಲ್ಲ. ಅಲ್ಪಕಾಲಪ್ರಮಾಣದ (ಉದಾ. 
ರೂಪಕ, ಛಾಪು ಇತ್ಯಾದಿ) ತಾಳಗಳಲ್ಲಿ ರಚಿತವಾದಾಗ ಮಾತ್ರ ಮೂಲಪಾಠವು ಒಂದು 
ತಾಳಾವರ್ತದ ಕಾಲಪ್ರಮಾಣವನ್ನು ಮೀರುತ್ತದೆ. ಉಳಿದ ಸ೦ದರ್ಭಗಳಲ್ಲೆಲ್ಲ ಅದರ 
ಪ್ರಮಾಣವು ಒಂದು ತಾಳಾವರ್ತದಷ್ಟು ಮಾತ್ರ. 


ಗಾನಕ್ರಮ 
` ಇನ್ನು ಪಲ್ಲವಿಯನ್ನು ಹಾಡುವ ಕ್ರಮವನ್ನು ವಿವರಿಸಬಹುದು. ಕಚೇರಿಯ ದ್ವಿತೀಯಾ 


೪೩೦ ಕರ್ಣಾಟಕಸ೦ಗೀತವಾಹಿನಿ 


ರ್ಧದ ಪ್ರಾರಂಭದಲ್ಲಿ ಅಥವಾ ಮಧ್ಯದಲ್ಲಿ ಪಲ್ಲವಿಯನ್ನು ಹಾಡಲಾಗುತ್ತದೆ. ಇಡೀ 
ಕಚೇರಿಯಲ್ಲಿ ಅತ್ಯಂತ ದೀರ್ಥುವಾದ ಪ್ರಬಂಧ, ಇದು. ಇದಕ್ಕೆ ಬೇಕಾಗುವ ಕಾಲವು 
ಮುಖ್ಯವಾಗಿ ವಿದ್ವಾಂಸನ ಸಾಮರ್ಥ್ಯ, ಶ್ರೋತೃಗಳ ಅಭಿರುಚಿಗಳನ್ನು ಅವಲ೦ಜಿಸುತ ದ್ದೆ. 
ಸಾಮಾನ್ಯವಾಗಿ ಮುಕ್ಕಾಲುಗಂಟೆಯಿಂದ ಒಂದೂವರೆಘಂಟೆಯಷ್ಟು ವಿಸ್ತಾರವಾಗಿ 
ಪಲ್ಲವಿಗಾಯನವು ಇರುತ್ತದೆ. ಇದರಲ್ಲಿ ರಾಗ, ತಾನ, ಪಕ್ಕವಾದ್ಯದವರ ತನಿಗಳೂ ಸೇರಿ 
ರುತ್ತವೆ. ಈಚೆಗೆ ಜನಜೀವನದ ಉಳಿದೆಲ್ಲ ವಿಷಯಗಳಲ್ಲಿ ಆಗಿರುವಂತೆ ಸಂಗೀತ 
ದಲ್ಲಿಯೂ ವಿಳ೦ಬಗತಿಗೆ ಪ್ರಾಶಸ್ತ್ಯವು ಕಡಿಮೆಯಾಗಿ ವೇಗ ಮತ್ತು ಶೀಘ್ರಫಲಗಳ 
ಕಾಮನೆ ಹೆಚ್ಚಾಗಿದೆ. ಶ್ರೋತೃಗಳಲ್ಲಿ ಆಸಕ್ತಿ, ತಾಳ್ಮೆಗಳು ಕ್ಷೀಣವಾದುದರಿ೦ದ ಪಲ್ಲವಿ 
ಗಾಯನವು ಸಭಾಕಚೇರಿಗಳಲ್ಲಿ ಸಹ ಕಡಿಮೆಯಾಗುತ್ತಿದೆ. ಒ೦ದು ವೇಳೆ ಹಾಡಿದರೂ 
ಅದರಲ್ಲಿ ತನ್ನ ಸಂಪೂರ್ಣವಾದ ಪಾಂಡಿತ್ಯ ಮತ್ತು ಸಾಮರ್ಥ್ಯಗಳನ್ನು ವಿನಿಯೋಗಿಸುವ 
ಹುಮ್ಮಸ್ಸನ್ನು ವಿದ್ವಾಂಸನು ತೋರಿಸುವುದಿಲ್ಲ. ಮೂರೇ ನಿಮಿಷಗಳಲ್ಲಿ ರಾಗ ತಾನ 
ಪಲ್ಲವಿಗಳನ್ನು ಹಾಡಿದ್ದ ಗ್ರಾಮಾಪೋನ್‌ ತಟ್ಟೆಗಳು ಸಹ ಕೆಲವು ವರ್ಷಗಳ ಹಿಂದೆ 
ಪ್ರಚಾರದಲ್ಲಿ ಇದ್ದವು! ನಮ್ಮ ಪೂರ್ವಿಕರು ನಮಗಿ೦ತ ಹೆಚ್ಚು ತಾಳ್ಮೆಯನ್ನೂ ಸಾಮರ್ಥ್ಯ 
ವನ್ನೂ ಈ ವಿಷಯದಲ್ಲಿ ಪಡೆದಿದ್ದರೆನ್ನಬಹುದು. ಒಂದೇ ಪಲ್ಲವಿಯನ್ನು ಘಂಟೆಗಳ 
ಗಟ್ಟಲೆ, ರಾಗಾಲಾಪನೆಗಳನ್ನು ದಿನಗಟ್ಟಲೆ ಹಾಡಿದ, ಕೇಳಿದ ನಿದರ್ಶನಗಳಿವೆ. ತ್ಕಾಗ 
ರಾಜರು ದೇವಗಾಂಧಾರಿರಾಗವನ್ನು ಎಂಟು ರಾತ್ರಿಗಳಷ್ಟು ಕಾಲ ಪುನರುಕ್ತಿಯಿಲ್ಲದೆ 
ಹಾಡಿದರೆ೦ದು ಐತಿಹ್ಯವಿದೆ. ತೋಡಿಸೀತಾರಾಮಯ್ಯ, ತೋಡಿಸು೦ದರರಾವ್‌, ಭೈರವಿ 
ಕೆಂಪೇಗೌಡ, ಶಂಕರಾಭರಣನರಸಯ್ಯ ಮುಂತಾದ ಹಲವು ವಿದ್ವಾಂಸರು ಆಯಾ ರಾಗ 
ಗಳನ್ನು ಪುನರುಕ್ತಿಯಿಲ್ಲದೆ ಅತ್ಯ೦ತ ಮನೋಹರವಾಗಿ ಬಹು ದೀರ್ಪುವಾಗಿ ಅಲನ 
ಮಾಡುತ್ತಿದ್ದರು. 

ಪಲ್ಲವಿಯನ್ನು ಹಾಡುವುದಕ್ಕಿಂತ ಮುಂಚೆ ವಿದ್ವಾಂಸನು ಪಲ್ಲವಿಯ ರಾಗವನ್ನು 
ವಿಸ್ತಾರವಾಗಿ ಆಲಾಪನೆ ಮಾಡುತ್ತಾನೆ. ಇದಾದ ನ೦ತರ ಇದೇ ರಾಗದಲ್ಲಿ ತಾನಗಳನ್ನು 
ಹಾಡುತ್ತಾನೆ. ಪ್ರಾಚೀನ ಸಂಗೀತಶಾಸ್ತ್ರದಲ್ಲಿ ತಾನವೆ೦ದರೆ ಸ್ವರವನ್ನು ವಿಸ ತರಿಸುವುದು 
ಎಂಬ ಅರ್ಥವಿದೆ. ಏಳೂ ಸ್ವರಗಳನ್ನುಳ್ಳ ಮೂರ್ಛನೆಯಲ್ಲಿ ಒಂದು ಸ್ವರವನ್ನು 
ಲೋಪಿಸಿದರೆ ಷಾಡವತಾನವೆಂದೂ, ಎರಡು ಸ್ವರಗಳನ್ನು ಲೋಪಿಸಿದರೆ ಔಡುವ 
ತಾನವೆಂದೂ' ಹೆಸರಿದೆ: ಸ್ವರಗಳು ಕ್ರಮವಾಗಿ, ಎಂದರೆ ಉತ್ತರೋತ್ತರವಾಗಿ ಏರುತ್ತ 
ಅಥವ ಇಳಿಯುತ್ತ, ಇದ್ದರೆ ಶುದ್ಧತಾನವೆ೦ದೂ, ಕ್ರಮ ತಪ್ಪಿದರೆ ಕೂಟತಾನವೆಂದೂ 
ಹೆಸರು. ಈಗ ತಾನಗಳನ್ನು ವಿವಿಧ 'ಅಯಗಳಲ್ಲಿ, ವಿವಿಧ ಜತಿಗಳಲ್ಲಿ, ವಿವಿಧ ನಡೆಗಳಲ್ಲಿ 
ಹಾಡಲಾಗುತ್ತದೆ; ವೀಣೆಯಲ್ಲಾದರೆ ಅದಕ್ಕೇ ವಿಶಿಷ್ಟವಾದ ಕೆಲವು ತಾನಗಳನ್ನು ನುಡಿಸ 
ಲಾಗುತ್ತದೆ. ತಾನಕ್ಕೆ ಮಧ್ಯಮಕಾಲವೆ೦ದೂ ಹೆಸರಿದೆ. ರಾಗವನ್ನು ವಿವಿಧ ಲಯ, 
ಛ೦ದಸ್ಸುಗಳಿಗೆ ಅಳವಡಿಸಿ ಸ್ವರಗುಚ್ಛಗಳನ್ನಾಗಿ ವಿ೦ಗಡಿಸುವುದಕ್ಕೆ ತಾನವೆ೦ದು ಹೆಸರು; 
ಇದರಲ್ಲಿ ಗಮಕ ಪ್ರಯುಕ್ತಿಯು ಅಲ್ಪವಾಗಿರುತ್ತದೆ. ಈ ಗೇಯ ಪ್ರಕಾರವು ಆಲಾಪನೆ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೩೧ 


ಮತ್ತು ತಾಳ ನಿಬದ್ಧವಾದ ಹಾಡಿನ ಮಧ್ಯವರ್ತಿಯಾಗಿರುತ್ತದೆ. ಇದನ್ನು ತ ಮತ್ತು ನಂ 
ಎಂಬೆರಡು ಪಾಟಾಕ್ಷರಗಳಿಂದ ಮಾತ್ರ (ರಾಗಾಲಾಪನೆಯಲ್ಲಿ ತ, ನ, ದ. ರ, ರಿ ಎಂಬ 
ನಿರ್ವಾಹಕ ಶಬ್ದಗಳು ಬಳಕೆಯಾಗುವಂತೆ) ನಿರ್ವಹಿಸುವುದರಿಂದ ಈ ಹೆಸರು ಬಂದಿದೆ. 
ಇದು ಪ್ರಾಚೀನ ಪ್ರಬಂಧಗಳಲ್ಲಿ ಬಳಕೆಯಾಗುತ್ತಿದ್ದ, ಬ್ರಹ್ಮಶಬ್ದ ಪ್ರತಿಪಾದಕವಾದ, 
ಮಂಗಳಪ್ರದವಾದ “ತೇನ' ಎ೦ಬ ಅಂಗದ ಅವಶೇಷವಾಗಿ ಇಂದು ಉಳಿದುಕೊಂಡಿದೆ; 
"ಅನ೦ತ' ಎ೦ಬ ಭಗವನ್ನಾಮಸೂಚಕವಾದ ಶಬ್ದವಿದೆಂದು ನಮ್ಮ ಸಂಗೀತದ ಇತಿಹಾಸ 
ವನ್ನರಿಯದ ಮುಗ್ಗವಿದ್ವಾ೦ಸರು ಇದನ್ನು ಪ್ರತಿಪಾದಿಸುವುದೂ ಉಂಟು. 

ತಾನಶಬ್ದಕ್ಕೆ ಇಂತಹದೇ ಇನ್ನೆರಡು ಮತೀಯ ನಿಷ್ಟತ್ತಿಗಳಿವ : ತ ಎ೦ದರೆ ಶಂಕರ, 
ಅ ಎಂದರೆ ಬ್ರಹ್ಮ ; ನ ಎಂದರೆ ವಿಷ್ಣು. ಈ ತ್ರಿಮೂರ್ತಿಗಳು "ಮ್‌'ಕಾರವೆಂಬ 
ಬಿಂದುವಿನಲ್ಲಿ ಐಕ್ಯವಾಗಿ ಪರಬ್ರಹ್ಮ ವೆನ್ನಿಸುತ್ತಾರೆ. ಆದುದರಿಂದ ತಾನಂ ಎಂಬುದು 
ಒಂದು ಬೀಜಮಂತ್ರ ; ಇದರ ಸಾಧನೆಯಿಂದ ಮೋಕ್ಷಪ್ರಾಪ್ತಿಯಾಗುತ್ತದೆ. ತಾನ೦ 
ಎಂಬುದು ಅನಂತ ಪದದ ರೂಪ. ಪ್ರಾಚೀನ ತಮಿಳು ಸಂತರಾದ ನಮ್ಮಾತ್ವಾರರು 
ತಿರಮಲೆಯ ವೆಂಕಟೇಶ್ವರ ಮುಂದೆ ನಿಂತು ತೇನ್ನಾ ತೇನ್ನಾ ಎ೦ಬ ಶಬ್ದಗಳಿರುವ ಒ೦ದು 
ತಿರುವಾಯ್‌ಮೊಲ್‌ಯನ್ನು ಹೀಗೆ ಹಾಡಿದರಂತೆ : "ತೇನ್ನಾ ತೇನ್ನಾವೇನ್ರವ೦ದು ಮುರಲ್‌ 
ತಿರವೇ೦ಗಡತ್ತು . . .' (ನಾನು ತಿರುವೇ೦ಗಡನದಲ್ಲದೆ ಬೇರೆ ಮಧುರಗೀತೆಗಳನ್ನು 
ದುಂಬಿಯ ರೋಂಕಾರದಂತೆ ಹಾಡೆನು ; ತೇನ್ನಾ - ದುಂಬಿಯ ಮೋಂಕಾರ.) ಈ ತೇನ್ನಾ 
ಎಂಬುದು ತಾನವಾಯಿತು. 

ಕರ್ಣಾಟಕ ಸಂಗೀತದಲ್ಲಿ ಸುಮಾರು ನೂರು ವರ್ಷಗಳ ಹಿ೦ದೆ ತಾನವು ಇನ್ನೂ ಒಂದು 
ರೀತಿಯಲ್ಲಿ ರೂಢಿಸಿತ್ತು. ಇದಕ್ಕೆ ಚಿಟ್ಟತಾನವೆ೦ದು ಹೆಸರು. ವೀಣೆಯಲ್ಲಿ (ಮತ್ತು ಕ೦ಠ 
ದಲ್ಲಿ) ರಾಗಗಳನ್ನು ಸುಲಭವಾಗಿ ಪರಿಚಯಿಸಿಕೊ೦ಡು ಅಭ್ಯಾಸ ಮಾಡುವುದಕ್ಕಾಗಿ 
ಅದನ್ನು ರಚಿಸಲಾಗುತ್ತಿತ್ತು. ಒ೦ದು ರಾಗದ ಸ೦ಚಾರಗಳನ್ನು ಮೊದಲು, ಮಧ್ಯ, ಕೊನೆ, 
ನಡುವಣ ವಿರಾಮಗಳು ಎ೦ಬ ಕ್ರಮದಲ್ಲಿ ಏರ್ಪಡಿಸಿ ಹಾಗೆ ಅಭ್ಯಾಸ ಮಾಡಿದರೆ 
ಹಾಡಿನಲ್ಲಿ ಅಥವಾ ಆಲಾಪನೆಯಲ್ಲಿ ಇರುವ ರಾಗದ ಸ್ವರೂಪವು ತಿಳಿಯುತ್ತದೆ. ಇಂತಹ 
' ಪುಟ್ಟಪುಟ್ಟ(ಐಚಿಟ್ಟ)ಸ೦ಚಾರ(ತಾನ)ಗಳನ್ನು ಆಯಾರಾಗದ ಆಂತರಿಕ, ಸಹಜ ತರ್ಕಕ್ಕೆ 
ಅನುಸಾರವಾಗಿ ಆಯ್ದುಪೋಣಿಸಲಾಗುತ್ತಿತ್ತು. ಇವುಗಳ ಸಮಖ್ಬಗೆ ಕಟಕವೆ೦ದು ಹೆಸರು. 
ಇದರಲ್ಲಿ ಸ೦ಚಾರಗಳನ್ನು ವ್ಯಷ್ಟಿಯಲ್ಲಿ ಆಯಿತ್ತ, ಎಡುಪು, ಮುಕ್ತಾಯಿ, ಉದ್ಗ್ವಾಹ, 
ಮಕರಿಣಿ, ಸಂಚಾರಿ ದ್ವಿತೀಯ ಸಂಚಾರಿ, ತೃತೀಯ ಸಂಚಾರಿ, ರಿಷಭ-, ಗಾ೦ಧಾರ-, 
ಮಧ್ಯಮ- ಇತ್ಯಾದಿ ಸ್ಥಾಯಿ, ಸ್ಥಾಯಿ ತಾನ, ತ್ರಿಶ್ರಜಾತಿತಾನ, ಸರ್ವಲಘುತಾನ, ಢಾಲು 
ತಾನ, ಪಾಟ್ಟುತಾನ ಇತ್ಯಾದಿಯಾಗಿ ವಿಭಾಗಿಸಿದೆ. ಈ ತಾನಗಳನ್ನುಳ್ಳ ಕಟಕಗಳನ್ನು 
ಸ೦ಗೀತಗುರುಗಳು ರಚಿಸಿ ಬರೆದಿಡುತ್ತಿದ್ದರು. ಇ೦ತಹ ಹಲವು ಕಟಕಗಳು ತ೦ಜಾವೂರು 
ಸರಸ್ವತೀ ಮಹಲ್‌ಪುಸ್ತಕ ಭಾ೦ಡಾಗಾರದಲ್ಲಿ ಹಸ್ತಪ್ರತಿರೂಪದಲ್ಲಿ ಉಳಿದುಕೊಂಡಿದೆ. 
ಇವು ಬಹುಮಟ್ಟಿಗೆ ಹದಿನೆಂಟನೆಯ ಮತ್ತು ಹತ್ತೊಂಭತ್ತನೆಯ ಶತಮಾನದವುಗಳು. 


೪೩೨ ಕರ್ಣಾಟಕಸ೦ಗೀತವಾಹಿನಿ 


ಕಟಕವೆ೦ಬ ಹೆಸರಿನ ಉಲ್ಲೇಖವು ತುಳಜೇ೦ದ್ರನ ಸ೦ಗೀತಸಾರಾಮೃತದಲ್ಲಿ ಮೊದಲ 
ನೆಯ ಬಾರಿಗೆ ದೊರೆಯುತ್ತದೆ. ಸುಬ್ಬರಾಮದೀಕ್ಷಿತನು ತನ್ನ ಸಂಗೀತ ಸಂಪ್ರದಾಯ 
ಪ್ರದರ್ಶಿನಿಯಲ್ಲಿ ಇಂತಹ ತಾನಪ್ರಯೋಗಗಳನ್ನು ಪೂರ್ವಗುರುಗಳಿ೦ದ ಉದ್ಧರಿಸಿ 
ಕೊ೦ಡು ಸಂಪ್ರದಾಯವನ್ನು ತೋರಿಸಿದ್ದಾನೆ. ಗೋವಿ೦ದದೀಕ್ಷಿತ, ಸೊಂಟಿ ವೆಂಕಟ 
ಸುಬ್ಬಯ್ಯ, ಸೊಂಟಿ ವೆಂಕಟರಮಣಯ್ಯ, ವೆಂಕಟೇಶಯ್ಯ, ವೀಣಾ ಸೀತಾರಾಮಯ್ಯ, 
ಮುದ್ದುವೆಂಕಟಮಖಿ ಮು೦ತಾದ ಸ೦ಗೀತಾಚಾರ್ಕರು ರಾಗದ ಬಾಲಪಾಠಕ್ಕೆಂದು ರಚಿಸಿದ 
ತಾನನಿಘಂಟುಗಳು ದೊರೆಯುತ್ತವೆ. ಇವುಗಳನ್ನು ಸಂಕ್ಷೇಪಿಸಿ ಸುಬ್ಬರಾಮದೀಕ್ಷಿತನು 
ಸ೦ಚಾರಿಯೆ೦ಬ. ಹೆಸರಿಟ್ಟು ತಾಳಕ್ಕೆ ಅಳವಡಿಸಿ ತಾನು ವರ್ಣಿಸುವ ಎಲ್ಲ ರಾಗಗಳಿಗೂ 
ಉದಾಹರಣೆಗಳನ್ನು ನೀಡಿದ್ದಾನೆ. ವೆ೦ಕಟಮಖಿಯ ಪರಮಗುರುವಾದ ವೆ೦ಕಟಮಂತ್ರಿಗೆ 
ತಾನಪ್ಪಾಚಾರ್ಯ, ತಾನಪ್ಪಶೇಖರ ಎಂಬ ಬಿರುದುಗಳಿದ್ದವು. ಅವನು ಈ ತಾನ ಪದ್ಧತಿ: 
ಯನ್ನು ಉದ್ಭಾಟಿಸಿರಬಹುದೆ೦ಬುದು ಸ೦ಭಾವ್ಯವಾಗಿದೆ. ಇದು ಹೇಗೇ ಇರಲಿ, ರಾಗಾ 
ಲಾಪನೆ, ಕಲ್ಪನಾ ಸ್ವರಗಳನ್ನು ಮೊದಲಬಾರಿಗೆ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವ್ರಿದರಃ 
ಕಷ್ಟವನ್ನು ಎಲ್ಲ ಸ೦ಗೀತಗುರುಗಳೂ ಅಷ್ಟೋ ಇಷ್ಟೋ ಅನುಭವಿಸಿಯೇ ಇರುತ್ತಾರೆ. 
ಕರ್ಣಾಟಕ ಸ೦ಗೀತದಲ್ಲಿ ರಾಗಲಾಪನೆಯ ಬಾಲಬೋಧೆಗೆ ಇ೦ತಹ ತಾನ ಪದ್ಧತಿಯನ್ನು 
ಅಳವಡಿಸಿಕೊಂಡರೆ ತುಂಬಾ ಪ್ರಯೋಜನವು೦ಟು ಎಂಬುದಂತೂ ನಿಜ. 
ಪಲ್ಲವಿ ಪ್ರಸ್ತುತಿಯ ಅವ್ಯವಹಿತ ಪೂರ್ವದಲ್ಲಿ ಹಾಡಿ ನುಡಿಸುವ ತಾನಕ್ಕೂ ದೀರ್ಥ 
ವಾದ ಪರಂಪರೆಯಿದೆ. ವೀಣಾಸ೦ಪ್ರದಾಯದಲ್ಲಿ ತಾನಗಳನ್ನು ಭಜಾವಳಿ (ದೀರ್ಥಸ್ಟರ 
ಪ್ರಧಾನ) ಉದಟಿ (ಹ್ರಸ್ತ ಸ್ವರ ಪ್ರಧಾನ), ಉಗ್ರ (ಲಂಘನಗಳಿರುವ ದೀರ್ಥಸ್ಟರ 
ಪ್ರಯೋಗ) ಮತ್ತು ಸಂಚಾರಿ (ವಿಲಂಬ ಮತ್ತು ದ್ರುತ ಲಯಗಳ ಪ್ರಯೋಗ) ಎಂದು 
ವಿ೦ಗಡಿಸುತ್ತಿದ್ದರು. ಇವುಗಳ ಅಭ್ಯಾಸದಿಂದ ಪ್ರೌಢವಾದ ಎಡ, ಬಲ ಹಸ್ತವ್ಯಾಪಾರಗಳು 
ಸಿದ್ಧಿ ಸುತ್ತಿದ್ದವು. 
ಸ೦ಗೀತಶಿಕ್ಸಣದಲ್ಲಿ ತಾನವು ಪ್ರೌಢಭಾಗ. ಘನರಾಗ ಪ೦ಚಕಗಳಾದ ನಾಟಿ, ಗೌಳ, 
ಆರಭಿ, ವರಾಳಿ ಮತ್ತು ಶ್ರೀರಾಗಗಳಲ್ಲಿ ವಿವಿಧ ಸ್ಥಾಯಿ "ಲಯ, ಗತಿ ಕಾಲಗಳಲ್ಲಿ 
ಒಂದೊಂದಕ್ಕೂ ಮೂವತ್ತು ತಾನಗಳನ್ನಾದರೂ ನುಡಿಸಬೇಕಾಗಿತ್ತು. ಇದನ್ನು 
ನಾರಾಯಣಗೌಳ, ಮೇಚಬೌಳಿ ಮುಂತಾದ ರಾಗಗಳಿಗೂ ವಿಸ್ತರಿಸುತ್ತಿದ್ದರು.. ಅಲ್ಲದೆ 
ವಿವಿಧ ಜಂತುಗಳ ಚಲನೆಗಳ ವೈಶಿಷ್ಟವನ್ನು ಅನುಕರಿಸುವ ಮಾನವ, ಗಜ, ಅಶ್ವ, 
ಮಯೂರ, ಮರ್ಕಟ, ಮಂಡೂಕ, ಕುಕ್ಕುಟ ಮತ್ತು ಚಕ್ರ ಎ೦ಬ ಎಂಟು ಬಗೆಯ ತಾನ 
ಗಳನ್ನೂ ಹಿ೦ದಿನವರು ನುಡಿಸುತ್ತಿದ್ದರು. ಈ ಮತ್ತಿತರ. ತಾನಗಳನ್ನು ಗಾಯನವಾದನ 
ಗಳಲ್ಲಿ ಸತಾಳಸಹಿತವಾಗಿ ಮತ್ತು ತಾಳರಹಿತವಾಗಿ ಪ್ರಸ್ತುತಗೊಳಿಸುವ ಪದ್ಧತಿಯಿತ್ತು. 
ಇದು ಮಾತ್ರವಲ್ಲದೆ ಕರ್ಣಾಟಕದ ವೈಣಿಕರು ಛತ್ತೀಸ(36)ತಾನಗಳೆಂಬ ಚಿತ್ರವಿಚಿತ್ರ 
ತಾನಗಳನ್ನು ನುಡಿಸುವ ಪಾಂಡಿತ್ಯವನ್ನೂ ಗಳಿಸಿಕೊಂಡಿದ್ದರು. ಇವುಗಳಲ್ಲಿ ಮೇಲೆ 
ಹೇಳಿರುವ ಎಂಟು ವಿಧಗಳೂ ಸೇರಿಕೊಂಡಿವೆ. ; ಆತಾನ, ವಿತಾನ, ಆಹತತಾನ, ಪ್ರತ್ಯಾಹತ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ ್ರಕಾರಗಳು ೪೩೩ 


ತಾನ, ರವಜಾತಿ ಗೋಟುತಾನ, ಗಮಕತಾನ, ಮ೦ಡೂಕತಾನ, ಕುಕ್ಕುಟತಾನ, ಸರ್ಪತಾನ, 
ಹರಿಣತಾನ, ಹ೦ಸತಾನ, ಅಶ್ಚತಾನ, ಗಜಗಮನತಾನ, ಭ್ರಮರತಾನ, ಮಯೂರತಾನ, 
ಚಕ್ರತಾನ, ಸ೦ಚಾರಿತಾನ, ಅಕಾ೦ಡತಾನ, ಮೀಟುತಾನ, ಆಲಪ್ತಿತಾನ, ದ್ವಂದ್ವತಾನ, 
ಕೂಟತಾನ, ಮೋಹಕತಾನ, ಶಿವಲಾಸ್ಕತಾನ, ಠಾಯಿತಾನ, ದಾಟುತಾನ, ರಸಿಕಮೋಡಿ 
ಮಾಲಾತಾನ, ಉರುಟುತಾನ, ಹೃಸ್ಟಾಕ್ಸರಸ್ಪರಿತತಾನ, ದೀರ್ಫಾಕ್ಷರಸ್ವರಿತತಾನ, ಪಂಚ 
ಜಾತೀಯತಾನ, ಸ್ಥಾಯಿತಾನ, ತ್ರಿಪುಚ್ಛತಾನ, ನಿಬದ್ಧತಾನ, ಲಯತಾನ. ಇವುಗಳ ವಾದನ 
ದಲ್ಲಿ ಸಾದಾ ಮೀಟು, ಕತ್ತರಿ ಮೀಟು, ರಭಾಲರಾ ಮೀಟು ಮೊದಲಾದ ಮೀಟುಗಳನ್ನು 
ಪಂಚದಶಗಮಕಗಳನ್ನೂ ತ್ರಿಶ್ರ ಮೊದಲಾದ ಐದು ನಡೆಗಳನ್ನೂ ಬಳಸಬೇಕು. 

ತಾನಗಳನ್ನು ಹಾಡಿನುಡಿಸುವುದರಲ್ಲಿ ಸಿದ್ಧಹಸ್ತ-ಸಿದ್ಧಕ೦ಠರಾಗಿದ್ದ ಕೆಲವು ಹಿರಿಯ 
ರನ್ನು ಹೆಸರಿಸಬಹುದು. ವೀಣೆ ಕುಪ್ಪಯ್ಯ, ವೀಣೆ ವೆಂಕಟಸುಬ್ಬಯ್ಯ, ದೊಡ್ಡ ಶೇಷಣ್ಣ, 
ರಾಮಣ್ಣ, ವೀಣಾಶೇಷಣ್ಣ, ವೀಣಾಭಕ್ಷಿ ಸುಬ್ಬಣ್ಣ, ವೀಣಾಕೂಸಪ್ಪ. ವೀಣಾಕೋನೇ 
ಟಯ್ಯ, ಚಿಕ್ಕರಾಮಪ್ಪ, ಘನ೦ ಸೀನಯ್ಯ, ಘನ೦ ರಾಘವಯ್ಯ, ಪ೦ಜು ಅಯ್ಯರ್‌, 
ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್‌, ಪೂಚ್ಚಿ ಅಯ್ಯಂಗಾರ್‌, ಮಹಾವೈದ್ಯನಾಥ ಶಿವನ್‌, 
ಮೈಸೂರು ವಾಸುದೇವಾಚಾರ್ಯ, ಭೈರವಿ ಕೆಂಫೇಗೌಡ ಇತ್ಯಾದಿ. 

ಪಲ್ಲವಿ ವಿದ್ವಾಂಸನು ರಾಗಾಲಾಪನೆಯನ್ನು ಮುಗಿಸಿ ತಾನವನ್ನೆತ್ತಿಕೊ೦ಡ ಕೂಡಲೇ 
ಶ್ರೋತೃಗಳಲ್ಲಿ ಹೊಸ ಹುರುಪು, ಆಸಕ್ತಿ ಕೆರಳುತ್ತವೆ ; ಏಕೆ೦ದರೆ ಗಾಯಕನು ವಿಸ್ತಾರವಾಗಿ 
'ರಾಗಾಲಾಪನೆ ಮಾಡಿದರೆ ಅದು ಪಲ್ಲವಿಗೋ ವಿಳ೦ಬ ಲಯದ ಕೃತಿಗೋ ಪೀಠಿಕೆಯಾಗಿ 
ಸಂದಿಗ್ಸವಾಗಬಹುದು. ತಾನವನ್ನು ಹಾಡಿದರೆ ಅದು ನಿಃಸ೦ದಿಗ್ಗವಾಗಿ ಪಲ್ಲವಿಯ 
ಪೀಠಿಕೆಯೇ. ವೀಣಾವಾದನದಲ್ಲಿ ತಾನದ ವಾದನವೂ ಸಂದಿಗ್ವವೇ; ಇದಾದ ನಂತರ 
ಪಲ್ಲವಿಯನ್ನು ಪ್ರಾರ೦ಭಿಸಲೇಬೇಕೆ೦ಬ ನಿಯಮವು ಅಥವಾ ಸಂಪ್ರದಾಯ ವೇನೂ 
ಇಲ್ಲ. ಏಕೆ೦ದರೆ ವೀಣೆಯಲ್ಲಿ ತಾನವು ಪ್ರಸಿದ್ಧವಾದುದು, ಬಹು ರ೦ಜನಾಸ್ಪದ ವಾದುದು. 
ತಾನದ ವಾದನಸಾಧ್ಯತೆಗಳನ್ನೂ ವೀಣೆಗೇ ವಿಶಿಷ್ಟವಾದ ಪ್ರಕಾರಗಳನ್ನೂ ಪ್ರದರ್ಶಿಸಿ 
ರ೦ಜಿಸಲೆ೦ದೇ ಅದನ್ನು ರಾಗಾಲಾಪನೆಯ ನಂತರ ನುಡಿಸಲು ಏರ್ಪಟ್ಟಿದೆ. ಆದರೆ 
ಪಿಟೀಲು, ನಾಗಸ್ವರ, ಕೊಳಲು ಮುಂತಾದ ಇತರ. ವಾದ್ಯಗಳಲ್ಲಿ ತಾನವನ್ನು ನುಡಿಸಿದರೆ 
ಅದು ಪಲ್ಲವಿಯನ್ನು ಎತ್ತಿಕೊಳ್ಳುವುದರ ಸೂಚನೆಯೇ. 

ರಾಗತಾನಗಳು ಮುಗಿದಾಗ ವೇದಿಕೆಯ ಮೇಲೆ ಕೆಲವು ಕ್ಷಣಗಳಷ್ಟು ವಿಶ್ರಾಂತಿ 
ಇರುತ್ತದೆ. ಪಲ್ಲವಿಯು ದೀರ್ಥಪ್ರಬಂಧವಾದುದರಿ೦ದ, ಮಧ್ಯದಲ್ಲಿ ಶ್ರುತಿಯನ್ನು 
ಸರಿಮಾಡಿಕೊಳ್ಳಲು ಅವಕಾಶವು ಕಡಿಮೆಯಾದುದರಿ೦ದ ಪಕ್ಕವಾದ್ಯದ ವಿದ್ವಾಂಸರು ಈ 
ವಿರಾಮದಲ್ಲಿ ತಮ್ಮತಮ್ಮ ವಾದ್ಯಗಳನ್ನು ಸರಿಯಾಗಿ ಶ್ರುತಿಮಾಡಿಕೊಳ್ಳುತ್ತಾರೆ. ಆದರೆ 
ಈ ವಿರಾಮವು ಶ್ರೋತೃವಿನ ರಸಾನುಭವಸ್ರೋತದ ನಿರಂತರತೆಯನ್ನು ಭ೦ಗಗೊಳಿಸು 
ವುದರ ಬದಲು ಅದನ್ನು 'ಉದ್ದೀಪನಗೊಳಿಸುತ್ತದೆ. ಏಕೆಂದರೆ ಈ ಅವಧಿಯಲ್ಲಿ 
ವಿದ್ವಾ೦ಸನು ಯಾವ ತಾಳದಲ್ಲಿ, ಯಾವ ನಡೆಯಲ್ಲಿ ಯಾವ ಎಡುಪಿನಲ್ಲಿ ಪಲ್ಲವಿಯನ್ನು 


೨೮ 


೪೩೪ ಕರ್ಣಾಟಕಸ೦ಗೀತವಾಹಿನಿ 


ಹಾಡಬಹುದೆ೦ಬ ಕುತೂಹಲವು ಬಲಿಯುತ್ತದೆ. ವಿದ್ವಾ೦ಸನು ಪಲ್ಲವಿಯ ಮೂಲಪಾಠ 
ವನ್ನು ಪ್ರಾರಂಭದಲ್ಲಿ ತಾಳವಯವವನ್ನು ತೋರಿಸದೆ ಬರಿಯ ಘಾತಗಳಿ೦ದಲೇ ಮೊದಲ 
ಕೆಲವು ಕ್ಷಣಗಳಲ್ಲಿ ಸೂಚಿಸಿದರಂತೂ ಈ ಕುತೂಹಲ ಆಸಕ್ತಿಗಳು ಪರಾಕಾಷ್ಠೆಯನ್ನು 
ಮುಟ್ಟುತ್ತವೆ. ಮೂಲಪಾಠವು ಅರುದಿಯನ್ನು ಮುಟ್ಟಿದಾಗ ಅದು ಒಂದು ಬಗೆಯ 
ಪ್ರತೀಕ್ಷೆಯನ್ನು ಪೂರೈಸಿ, ನಿರೀಕ್ಷಣಾಸಾಫಲ್ಯದ ತೃಪ್ತಿಯನ್ನು ತಂದುಕೊಡುತ್ತದೆ. 

ವಿದ್ವಾಂಸನು ಪ್ರಾರಂಭದಲ್ಲಿ ಮೂಲಪಾಠವನ್ನು, ತಾಳಾವರ್ತದಲ್ಲಿ ಅದರ ನೆಲೆ 
ಯನ್ನೂ ವಿನ್ಯಾಸವನ್ನೂ ಸ್ಪಷ್ಟವಾಗಿ ತೋರಿಸುತ್ತ, ನಾಲ್ಕಾರು ಬಾರಿ ಹಾಡುತ್ತಾನೆ. ವಾದ್ಯ 
ಕಚೇರಿಯಾದರೆ ವಾದಕನು ತಾಳಹಾಕಿಕೊ೦ಡು ಪಲ್ಲವಿಯನ್ನು ಹಾಡಿ ತೋರಿಸುತ್ತಾನೆ. 
ಇದರಿಂದ ಪಕ್ಕವಾದ್ಯವಿದ್ವಾಂಸರಿಗೂ ತಾಳ, ಅದರ ಜಾತಿ, ನಡೆ, ಎಡುಪು, ಅರುದಿ, 
ತಾಳಾವರ್ತದಲ್ಲಿ ಮಾತುವಿನ ವಿವಿಧಾಕ್ಷರಗಳು ಸ್ಥಾಪಿತವಾಗಿರುವ ಎಡೆಗಳು--ಇವೆಲ್ಲ 
ಅರ್ಥವಾಗುತ್ತವೆ. ಸುಳಾದಿತಾಳದ ಮಿಶ್ರ, ಮಾಲಾ ಅಥವಾ ಸಂಕರದ ಅವಾಂತರ 
ಭೇದಗಳೋ, ಮರ್ಮ, ಭಂಗ, ಉರುಪು ಮುಂತಾದ ತಾಳಗಳೋ, ರಟ್ಟೆತಾಳವೋ, 
ಅಪರೂಪವಾದ ದೇಶೀತಾಳವೋ ಪಲ್ಲವಿರಚನೆಗೆ ಬಳಸಲ್ಪಟ್ಟಿದ್ದರೆ ಅದನ್ನು ಮೊದಲು 
ವಿವರಿಸುವುದು ಕಚೇರಿಯ ಧರ್ಮ ಮತ್ತು ಸಭಾಮರ್ಕಾದೆ. 

ಇದಾದ ನಂತರ ಮಾತುವಿನ ಅಕ್ಬರಗಳು ತಾಳಾವರ್ತದಲ್ಲಿ ಆದಷ್ಟೂ ಪಲ್ಲಟವಾಗದ 
ಹಾಗೆ ಮೂಲಪಾಠದ ಧಾತುವಿಗೆ ಸಂಗತಿಗಳನ್ನೇರ್ಪಡಿಸಲಾಗುತ್ತದೆ. ಇದರಿಂದಾಗಿ 
ಆಯಾ ರಾಗದ ವಿವಿಧ ಭಾವಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲು--ಅನುಕೂಲವಾಗುತ್ತದೆ. 
ಸಂಗತಿಗಳು ಪೂರ್ವಾಪರಸ೦ಬ೦ಧವನ್ನು ಹೊಂದಿ ತಾರ್ಕಿಕವಾದ ಬೆಳವಣಿಗೆಯನ್ನು 
ಹೊಂದಿರಬೇಕು. ಹಿಂದಿನ ಸಂಗತಿಗಿಂತ ಮುಂದಿನದು ಹೆಚ್ಚು ಗಮಕಗಳನ್ನೋ, ಸ್ವರ 
ನಿಜಿಡತೆಯನ್ನೋ ಪಡೆದಿರಬೇಕು. ಸಂಗತಿಗಳ ಗಾಯನದ ನ೦ತರ, ಎಂದರೆ ರಾಗಭಾವ 
ಪುಷ್ಟಿಯನ್ನು ಸಾಧಿಸಿದ ನಂತರ ತಾಳಕ್ಕೆ ಸಂಬಂಧಿಸಿದ, ಎಂದರೆ ಲಯವಿನ್ಯಾಸದ 
ಪಾಂಡಿತ್ಯವನ್ನು ಪ್ರದರ್ಶಿಸಲಾಗುತ್ತದೆ. ಇದರಲ್ಲಿ ಬೇರೆ ಬೇರೆ ಕ್ರಮಗಳನ್ನು ಅನುಸರಿಸಲು 
ಸಾಧ್ಯವಿದೆ. ಕೇವಲ ತ್ರಿಕಾಲಗಳನ್ನು ಮಾಡಿ ತೃಪ್ತಿಪಟ್ಟುಕೊಳ್ಳುವವರೂ. ಇರುತ್ತಾರೆ, 
ಅತ್ಯಂತ ಕಠಿನವೂ ಕ್ಲಿಷ್ಟವೂ ಪ್ರೌಢವೂ ಆದ ಕೆಲಸಗಳನ್ನು ಮಾಡಿ ತೋರಿಸುವ 
ಪಂಡಿತಪ್ಪಕಾ೦ಡರೂ ಇರುತ್ತಾರೆ. 

ಅನುಲೋಮ, ವಿಲೋಮ, ಪ್ರತಿಲೋಮ, ಲಯಾನುಲೋಮ-ಈ ಕ್ಷ ಶ್ರಮದಲ್ಲಿ ಈಗ 
ಪಲ್ಲವಿಯು ಜರುಗುತ್ತದೆ. ಗತಿವಿನ್ಯಾಸದ ಕೆಲಸಕ್ಕೂ ಇದೇ ಸಮಯ. ಸಾಮಾನ್ಯವಾಗಿ 
ಪಲ್ಲವಿಯ ಗತಿಯು ಚತುರಶ್ರದಲ್ಲಿರುತ್ತದೆ. ಇದರಲ್ಲಿ ಮೂರು ಕಾಲಗಳನ್ನು ಅನು 
ಲೋಮದಲ್ಲಿ ಹಾಡಿ ನಂತರ ಅದೇ ಮೂಲಪಾಠವನ್ನು ಬೇರೆಬೇರೆ ಗತಿಗಳಲ್ಲಿ ನಡೆಸಿ 
ಕೊಂಡು ಹೋಗಿ ತೋರಿಸಲಾಗುತ್ತದೆ. ಸಾಮಾನ್ಯವಾಗಿ ತ್ರಿಶ್ರಗತಿಯಲ್ಲಿ ಹಾಡಿ ಅದನ್ನು 
ಮೂರುಕಾಲ ಮಾಡುವುದೇ ಹೆಚ್ಚು ರೂಢಿ. ಖಂಡ, ಮಿಶ್ರ, ಸ೦ಕೀರ್ಣನಡೆಗಳಲ್ಲಿಯೂ 
ಅದೇ ಮೂಲಪಾಠವನ್ನು ಅನ್ವಯಿಸಿ ಹಾಡುವುದು ವಿಶೇಷವಾದ ಗಣಿತಜ್ಞಾನವನ್ನೂ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೩೫ 


ಪ್ರತಿಭೆಯನ್ನೂ ಅಪೇಕ್ಷಿಸುತ್ತದೆ. ಪಲ್ಲವಿಯು ಮೂಲತಃ ಚತುರಶ್ರನಡೆಯಲ್ಲಿ ಅಲ್ಲದೆ 
ಬೇರೆ ನಡೆಗಳಲ್ಲಿದ್ದರೂ ಇದೇ ಕ್ರಮವನ್ನು ಅನುಸರಿಸಲಾಗುತ್ತದೆ. ಕೆಲವು ಪ್ರಗಲ್ಬರು 
ನಡೆಗಳನ್ನೂ ಕಾಲವನ್ನೂ ಉತ್ತರೋತ್ತರವಾಗಿ ಬದಲು ಮಾಡುತ್ತ ಹೋಗುವುದೂ 
ಉಂಟು. ಚತುರಶ್ರಗತಿಯಲ್ಲಿ ಮೊದಲನೆಯ ಕಾಲ. ತ್ರಿಶ್ರಗತಿಯಲ್ಲಿ ಮೊದಲನೆಯ ಕಾಲ, 
ಚತುರಶ್ರಗತಿಯಲ್ಲಿ ಎರಡನೆಯ ಕಾಲ, ತ್ರಿಶ್ರಗತಿಯಲ್ಲಿ ಎರಡನೆಯ ಕಾಲ, ಚತರಶ್ರ 
ಗತಿಯಲ್ಲಿ ಮೂರನೆಯ ಕಾಲ, ತ್ರಿಶ್ರಗತಿಯಲ್ಲಿ ಮೂರನೆಯ ಕಾಲ, ಈ ಕ್ರಮದಲ್ಲಿ 
ಪಲ್ಲವಿಯನ್ನು ಹಾಡಿ ಇದನ್ನೇ ವಿಲೋಮಕ್ರಮದಲ್ಲಿಯೂ ಇಂತಹವರು ಪ್ರದರ್ಶಿಸು 
ತ್ತಾರೆ. ಇದನ್ನು ಷಟ್ಕಾಲವೆ೦ದು ಕರೆಯುವ ಮನೋವೃತ್ತಿಯು ಅಲ್ಲಲ್ಲಿ ಕಂಡುಬರುತ್ತದೆ. 
ಹೀಗೆ ಹಾಡುವ ಕ್ರಮವು ಶಾಸ್ತ್ರಸಮ್ಮ ತ. ಆದರೆ ಅದನ್ನು ಷಟ್ಕಾಲವೆ೦ದು ಕರೆಯುವುದು 
ಶಾಸ್ತ್ರಸಮ್ಮತವಲ್ಲ. ಹಿ೦ದಿನಕಾಲದಲ್ಲಿ ಷಟ್ಕಾಲಗೋವಿ೦ದಮಾರಾರ್‌, ಪಲ್ಲವಿ ರಾಮ 
ಲಿಂಗಯ್ಯ ಮುಂತಾದವರು ಉತ್ತರೋತ್ತರವಾಗಿ ದ್ವಿಗುಣವೇಗವುಳ್ಳ ಆರು ಕಾಲಗಳಲ್ಲಿ 
ಪಲ್ಲವಿಗಳನ್ನು ನಿರ್ವಹಿಸುತ್ತಿದ್ದರು ; ಇದೇ ಶಾಸ್ತ್ರಸಮ್ಮತವಾದ ಷಟ್ಕಾಲ. 


ಶಾಸ್ತ್ರದುಷ್ಪವಿವಾದಗಳು 
ಪಲ್ಲವಿಗಾಯನದ ಈ ಹಂತದಲ್ಲಿ ವಿವಾದಾಸ್ಪದವಾದ ಒಂದು ಸಂಗತಿಯಿದೆ : 
ಪ್ರತಿಲೋಮವೇ ಮೊದಲಾದ ವಿನ್ಯಾಸಕ್ರಮಗಳಲ್ಲಿ ತೊಡಗಿರುವಾಗ ಎಡುಪು ಮೂಲ 
ಪಾಠದ ತಾಳಾವರ್ತದಲ್ಲಿ ಇದ್ದ ಎಡೆಯಲ್ಲಿಯೇ ಇರಬೇಕೆ ಅಥವಾ ಆಯಾ ವಿನ್ಯಾಸ 
ತ೦ತ್ರಕ್ಕೆ ಅನುಗುಣವಾಗಿ ವ್ಯತ್ಯಾಸವಾಗುತ್ತಿರಬಹುದೆ ? ಎಡುಪು ಒಂದೇ ಎಡೆಯಲ್ಲಿ 
ಇರುವುದು ಹೆಚ್ಚು ಸಂಪ್ರದಾಯಶುದ್ಧವಾಗಿದೆ. ಮೇಲೆ ಹೇಳಿದ ಎಲ್ಲದರಲ್ಲಿಯೂ 
- ಪದಗರ್ಭವು ಸ್ಪಸ್ಥಾನದಲ್ಲಿ--ಎ೦ದರೆ ಮೂಲಪಾಠದ ತಾಳಾವರ್ತದ ತನ್ನ ಎಡೆಯಲ್ಲಿ 
. ಅಚಲವಾಗಿರುತ್ತದೆ ; ಮಾತುವಿನ ಎಲ್ಲ ಅಕ್ಷರಗಳೂ ಇಂತೆಯೇ ಸ್ವಸ್ಥಾನದಲ್ಲಿ ಸ್ಥಿರವಾಗಿ 
ರುತ್ತವೆ. ಇದೇ ರೀತಿಯಲ್ಲಿ ಪಲ್ಲವಿಯ ಮೂಲಪಾಠವು ಎರಡು ಅಥವಾ ಹೆಚ್ಚು 
ತಾಳಾವರ್ತಗಳಲ್ಲಿ ಹರಡಿಕೊ೦ಡಿರಬಹುದೇ ಎ೦ಬ ವಿವಾದವೂ ಇದೆ. ಇದ್ದರೆ ತಪ್ಪೇನೂ 
` ಇಲ್ಲ. ಆದರೆ ಮೂಲಪಾಠದಲ್ಲಿ ಎಷ್ಟು ತಾಳಾವರ್ತಗಳಿರುತ್ತವೋ ಅದನ್ನೇ ಮೇಲೆ 
: ಹೇಳಿದ ಸಂಗತಿ, ಲಯವಿನ್ಯಾಸತ೦ತ್ರಗಳು ಮುಂದೆ ಹೇಳಲಿರುವ ನೆರವಲು, ಸ್ವರಕಲ್ಪನೆ 
ಮುಂತಾದ ಎಲ್ಲ ಪಲ್ಲವಿಗಾಯನದ ವ್ಯವಹಾರಗಳಲ್ಲಿಯೂ ಮೂಲಘಟಕವೆಂದಿಟ್ಟು 
ಕೊಂಡು ಎಚ್ಚರದಿ೦ದ ಇದರ ಮೂಲಕವೇ ಪಲ್ಲವಿಯನ್ನು ಸ೦ಪೂರ್ಣವಾಗಿ ನಿರ್ವಹಿಸ 
ಬೇಕು. ಇದರ ಬದಲು ತಾಳದ ಮಾರ್ಗವನ್ನೇ--ಎಂದರೆ, ತಾಳಾವರ್ತದ ಪ್ರತಿಯೊಂದು 
* ಎಣಿಕೆಯಲ್ಲಿಯೂ ಇರುವ ಅಕ್ಷರ ಪ್ರಮಾಣವನ್ನು, ಎಂದರೆ ವಿಳಂಬತೆಯ ಪ್ರಮಾಣ 
- ವನ್ನು ಸೂಕ್ತವಾಗಿ ಹೆಚ್ಚಿಸಿಕೊ೦ಡು ಒಂದೇ ತಾಳಾವರ್ತದ ಪ್ರಮಾಣದಲ್ಲಿಯೇ ಪಲ್ಲವಿ 
ಯನ್ನು ನಿರ್ವಹಿಸಬಹುದು. ಮೊದಲನೆಯದು ವಿಶೇಷವಾದ ಧಾರಣಾಶಕ್ತಿಯನ್ನು ಅಪೇಕ್ಷಿ 
ಸುತ್ತದೆ ; ಎರಡನೆಯದು ಆರ೦ಭದ ಕಾಲಪ್ರಮಾಣವನ್ನು ಕಡೆಯವರೆಗೂ ನಿರ್ವಾಹ 


೪೩೬ ಕರ್ಣಾಟಕಸ೦ಗೀತವಾಹಿನಿ 


ಮಾಡಬಲ್ಲ (ಎ೦ದರೆ ಕಾಲವನ್ನು “ಓಡಿಸದೆ' ಅಥವಾ "ತಳ್ಳದೆ' ಇರಬಲ್ಲ) ವಿಶೇಷ ಲಯ . 
ಜ್ಞಾನವನ್ನು ಅಪೇಕ್ಷಿಸುತ್ತದೆ. : ಫೆ 

ತಾಳಾ೦ಗದಲ್ಲಿ .ಲಘುವಿಗೆ ಬೇರೆಬೇರೆ ಜಾತಿಗಳಿರುವಂತೆ, ಗುರು, ಪ್ಲುತ, ಹ೦ಸಪಾದ 
ಗಳಿಗೂ ಲಘುವಿನ ಜಾತಿಗಳನ್ನು ಅನ್ವಯಿಸುವಂತೆ, ಪಲ್ಲವಿಗಾಯನದಲ್ಲಿ ದೆಕ್ರತ, 
ಅನುದ್ರುತಗಳಿಗೂ ಅನ್ವಯಿಸಬಹುದೇ ಎಂಬ ವಿವಾದವೂ ಒಂದಿದೆ. ತಾಳಾ೦ಗಗಳಲ್ಲಿ 
ವಿರಾಮವು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಅನುದ್ರುತಕ್ಕೆ ಎಡೆಮಾಡಿಕೊಟ್ಟಾಗ ಅದಕ್ಕೆ 
ಒಂದು ಅಕ್ಷರದ ನಿರ್ದಿಷ್ಟ ಕಾಲಪ್ರಮಾಣವು ದೊರೆತು ದ್ರುತದ ಅರ್ಧದಷ್ಟಿರಬೇಕೆ೦ದು 
ನಿರ್ಣಯವಾಯಿತು. ಹೀಗೆ ಹದಿನಾರನೆಯ, ಶತಮಾನದಲ್ಲಿಯೇ ಜಾತಿ ಕಲ್ಪನೆಯು 
ಲಘುವಿಗೆ ಮಾತ್ರ ಸೀಮಿತವಾಯಿತು. ಗುರು, ಪ್ಲುತ ಮತ್ತು ನಿಃಶಬ್ದ (ಹ೦ಸಪಾದ)ಗಳು 
ದೇಶೀತಾಳಗಳಿಗೆ ಮಾತ್ರ ಸೀಮಿತವಾದವು. ದೇಶೀತಾಳಗಳು ಪ್ರಾಚೀನಗೇಯ ಪ್ರಬಂಧ 
ಗಳಿಗೆ ಮಾತ್ರ ಸೀಮಿತವಾಗಿ ಹದಿನೆ೦ಟನೆಯ ಶತಮಾನದಿ೦ದ ಪಲ್ಲವಿ (ಮತ್ತು ಅಪ 
ರೂಪವಾಗಿ ಭರತನಾಟ್ಯ ಅಥವಾ ಕೂಚಿಪುಡಿ ನೃತ್ಯ)ಗಳಿಗೆ ಮಾತ್ರ ಸೀಮಿತವಾದವು. 
ಆದುದರಿ೦ದ ಅನುದ್ರುತ ಮತ್ತು ದ್ರುತಗಳಿಗೆ ಜಾತಿ ವೈವಿಧ್ಯವಿದೆಯೆ ಅಥವಾ ಇರಬೇಕೆ 
ಎ೦ಬ ಪ್ರಶ್ನೆಯು ಏಳುವುದಿಲ್ಲ. « 

ತಾಳವಿಷಯಕವಾಗಿ ಇಂದು ಪ್ರಚಾರದಲ್ಲಿರುವ ಮತ್ತೊಂದು ಅಶಾಸ್ತ್ರೀಯ ಕಲ್ಪನೆ 
ಯನ್ನೂ ಇಲ್ಲಿ ಅಲ್ಲಗಳೆಯುವುದು ಉಚಿತವಾಗಿದೆ. ಕರ್ಣಾಟಕಸ೦ಗೀತದಲ್ಲಿ ಇ೦ದು 
ಬಳಕೆಯಲ್ಲಿರುವುದು ೧೭೫ ತಾಳಗಳು ಎ೦ಬ ಪ೦ಡಿತ೦ಮನ್ಯವಾದ ಮಾತು ಆಗಾಗ ಕೇಳಿ 
ಬರುತ್ತದೆ. ಸುಳಾದಿ ಸಪ್ತತಾಳಗಳಲ್ಲಿ ಪ್ರತಿಯೊಂದರಲ್ಲಿ ತ್ರಿಶ್ರ; ಚತುರಶ್ರ, ಖಂಡ, ಮಿಶ್ರ 
ಮತ್ತು ಸ೦ಕೀರ್ಣವೆ೦ಬ ಐದು ಲಘುಜಾತಿಗಳಿರುವುದರಿ೦ದ ಮೂವತ್ತೈದು ತಾಳಗಳು, 
ಇವುಗಳಲ್ಲಿ ಪ್ರತಿಯೊ೦ದರಲ್ಲಿಯೂ ಇವೇ ಹೆಸರುಗಳ ಐದೈದು ನಡೆಗಳನ್ನು ಅನ್ವಯಿಸು 
ವುದರಿಂದ ಒಟ್ಟು ನೂರಎಪ್ಪತ್ತೈದು ಎಂಬ ಸಂಖ್ಯೆಯನ್ನು ಪಡೆಯಲಾಗಿದೆ. ಈ 
ಅವಿಚಾರರಮಣೀಯವಾದ ಕಲ್ಪನೆಯು ತಾಳ ವಿಷಯಕವಾದ ಶಾಸ್ತ್ರಪ್ರಮೇಯಕ್ಕೆ ಕುಠಾರ 
ಪ್ರಾಯವಾಗಿದೆ. ಏಕೆಂದರೆ ಒ೦ದು ತಾಳವನ್ನು ನಿರ್ಧರಿಸುವುದು, ಅದನ್ನು ಇತರ 
ತಾಳಗಳಿ೦ದ ಪೃಥಕ್ಕರಿಸಿ ಲಕ್ಷಿಸುವುದು ಅದರ ಅಂಗ ; ಎಂದರೆ ಅನುದ್ರುತ, ದ್ರುತ 
ಮತ್ತು ಲಘು(ಇತ್ಕಾದಿ)ಗಳಲ್ಲ ಯಾವುದು, ಯಾವಾಗ, ಯಾವ ಕ್ರಮದಲ್ಲಿ ಮತ್ತು 
ಎಷ್ಟೆಷ್ಟು. ಬರುತ್ತದೆ ಎಂಬ ಅವಯವ ನಿರೂಪಣೆ. ಕಾಲ, ಲಯ, ನಡೆ, ಮಾರ್ಗ, ಕ್ರಿಯೆ, 
ಜಾತಿ, ಪ್ರಸ್ತಾರ, ಯತಿ ಮುಂತಾದ ಪ್ರಾಣಗಳು ತಾಳದ ಸ್ವರೂಪವನ್ನು ನಿರ್ಧರಿಸುವು 
ದಿಲ್ಲ, ಅದರ ಅವಾಂತರ ರಚನೆಯನ್ನು ತಿಳಿಸುತ್ತವೆ. ಆದುದರಿಂದ ಸುಳಾದಿ ತಾಳಗಳು : 
ಇರುವುದು ಏಳೇ (ಆದಿತಾಳವು ತ್ರಿಪುಟದ ಚತುರಶ್ರಜಾತಿ ಪ್ರಭೇದ). 

ಕಡೆಯದಾಗಿ ಪಲ್ಲವಿಗಾಯನದಲ್ಲಿ ಈಚೀಚೆಗೆ ಪ೦ಚಜಾತಿ (ಪಂಚನಡೆ!) ಪಲ್ಲವಿ 
ಯೆಂಬ ಒಂದು ರೀತಿಯನ್ನು : ಹಾಡುವುದು “ಫ್ಯಾಷನ್‌' ಆಗುತ್ತಿದೆ. ಇದರ ತಾಳಕ್ಕೆ ” 
ಲಘುವಿನಲ್ಲಿ ಐದು ಎಣಿಕೆಗಳಿರುತ್ತವೆ. ಈ ಎಣಿಕೆಗಳಿಗೆ ಕ್ರಮವಾಗಿ (ಅಥವಾ ವ್ಯುತ್ಕಮ 7 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೩೭ 


ವಾಗಿ) ಮೂರು, ನಾಲ್ಕು, ಐದು, ಏಳು ಮತ್ತು ಒಂಬತ್ತು ಅಕ್ಷರಗಳ ಕಾಲಪ್ರಮಾಣ 
ವಿರುತ್ತದೆ. ಇದು ಪ೦ಚ "ನಡೆ' ಅಲ್ಲವೆ೦ಬುದ೦ತೂ ಸ್ಪಷ್ಟವಾಗಿಯೇ ಇದೆ. ತಾಳಾವರ್ತ 
ದಲ್ಲಿ ಪ್ರತಿಯೊಂದು ಎಣಿಕೆಗೂ ಸಮಾನವಾದ ಕಾಲಪ್ರಮಾಣವಿರಬೇಕು (ಈ ಸಮ 
ಪ್ರಮಾಣವನ್ನು ಮೂರು, ನಾಲ್ಕು, ಐದು, ಏಳು ಮತ್ತು ಒ೦ಬತ್ತು ಸಮವಿಭಾಗಗಳನ್ನಾಗಿ 
ಪುನಃ ವಿಂಗಡಿಸಿ ಆಯಾ ನಡೆಗಳನ್ನು ಏರ್ಪಡಿಸಿಕೊಳ್ಳಬಹುದು)ಎ೦ಬ ಮೂಲಭೂತ 
ತತ್ತ್ವಕ್ಕೆ ಇದು ಸ೦ಪೂರ್ಣವಾಗಿ ವಿರುದ್ಧವಾಗಿದೆ. ಈ ಬಗೆಯ ಪಲ್ಲವಿಯು ನಿಃಸ೦ದೇಹ 
ವಾಗಿ ಶಾಸ್ತ್ರಬಾಹಿರವಾದುದು ; ಒಪ್ಪಿಕೊಳ್ಳಲು ಅನರ್ಹವಾದುದು. 


ವಿಸ್ತರಣಶೀಲಸೃಷ್ಟಿ 

ಪಲ್ಲವಿಗಾಯನದ ಮುಂದಿನ ಸ್ತರದಲ್ಲಿ ಮೂಲಪಾಠವನ್ನು ಗಾಯಕನು ನೆರವುತ್ತಾನೆ. 
ಅದರ ಮಾತುವಿನ ಅಕ್ಷರಗಳ ಸ್ಥಾನಗಳನ್ನು ಪಲ್ಲಟಿಸದೆ ಉಳಿಸಿಕೊ೦ಡು ಅದರ ಸಾಹಿತ್ಯ 
ಭಾವವನ್ನು ರಾಗಭಾವದಿ೦ದ ಪೋಷಿಸುತ್ತ ಮೊದಲು ವಿಳ೦ಬಲಯದಲ್ಲಿ ಚೌಕಗಮಕ 
ಗಳಿಂದ ಅಲಂಕೃತವಾದ ಸ್ವರಗಳಿಂದ ಇದು ನಡೆಯುತ್ತದೆ. ನಂತರ ಮಧ್ಯಲಯದಲ್ಲಿ 
ನಿಬಿಡವಾದ ಸ್ವರಸ್ತೋಮಗಳಿಂದಲೂ ಕಡೆಯಲ್ಲಿ ಸಾಂದ್ರವಾದ, ವೇಗವಾದ ಸ್ವರಗತಿ 
ಯಿಂದ ದ್ರುತದಲ್ಲಿಯೂ ಈ ನೆರವಲು ಮುಂದುವರೆಯುತ್ತದೆ. ಪಲ್ಲವಿಯ ಮೂಲ 
ಪಾಠವು ಗೇಯಾರ್ಥದಿಂದ ಮೈತು೦ಜಿಕೊ೦ಡು ಸುಂದರವಾಗುವುದು ಈ ಭಾಗ 
ದಲ್ಲಿಯೇ. ಇದು ಮುಗಿಯುತ್ತಿರುವ ಹಾಗೆಯೇ ಸಂಗೀತವಾತಾವರಣದಲ್ಲಿ ಬಿಗುಹು, 
ಪ್ರತೀಕ್ಷೆ ಮತ್ತು ಪರಾಕಾಷ್ಮೆಗಳು ಮೂಡಲು ತೊಡಗುತ್ತವೆ. ನೆರವಲನ್ನು ಮುಗಿಸುವಾಗ 
ಗಾಯಕನು ಸಹಜವಾಗಿರುವ ಸರಳವಾಗಿರುವ ಆದರೆ ಚಮತ್ಕಾರ ಪೂರ್ಣವಾದ ಒಂದು 
ಕಲ್ಪನಾಸ್ವರವನ್ನು ಎಡುಪಿಗೆ ತ೦ದುನಿಲ್ಲಿಸಿ ಮೂಲಪಾಠವನ್ನು ಅದರ ಮೂಲಲಯ 
ದೊಡನೆ ಎತ್ತಿಕೊಳ್ಳುತ್ತಾನೆ. ಇಲ್ಲಿಯವರೆಗೆ ಪಾಂಡಿತ್ಯ ಪ್ರದರ್ಶನದ ಕೆಲಸ; ಬಹುಮಟ್ಟಿಗೆ 
ಪಲ್ಲವಿಗಾಯಕನ ಅಭ್ಯಾಸದಿ೦ದ, ಪರಿಶ್ರಮದಿ೦ದ ಮೂಡಿದುದು; ಇಲ್ಲಿಯವರೆಗೆ ಪಕ್ಕ 
ವಾದ್ಯದ ವಿದ್ವಾಂಸರು ಮೈಯೆಲ್ಲ ಕಣ್ಣು ಕಿವಿಯಾಗಿ ಪಲ್ಲವಿಯ ಸ್ವರೂಪವನ್ನು 
ಮಂದಟ್ಟುಮಾಡಿಕೊಳ್ಳುತ್ತಿದ್ದು ತಮ್ಮ ಸರದಿ ಬಂದಾಗ ಅದರಲ್ಲಿನ ತಮ್ಮ ಅಧಿಕಾರ 
ವನ್ನು ಅಶುಪ್ರದರ್ಶನದಲ್ಲಿ ಸ್ಥಾಪಿಸಿಕೊಳ್ಳಲು ಸಿದ್ಧವಾಗುತ್ತಿರುತ್ತಾರೆ. 

ಕಲ್ಪನಾಸ್ವರದಿಂದ ಪ್ರಾರಂಭವಾಗುವ ಪಲ್ಲವಿಯ ಗಾಯನವು ಮುಖ್ಯಗಾಯಕನ 
ಹಾಗೂ ಪಕ್ಕವಾದ್ಯವಿದ್ದಾ೦ಸರ ಮನೋಧರ್ಮದ ಸ್ವಂತಸೃಷ್ಟಿಯ ತಾಣವಾಗುತ್ತದೆ. 
ಗಾಯಕನು ಏಕಾಕ್ಷರವೃದ್ಧಿಯಿ೦ದ ತಾಳಾವರ್ತದ ಕಾಲು ಆವರ್ತದವರೆಗೂ ಕಲ್ಪನಾ 
ಸ್ವರಗಳನ್ನು ರಚಿಸುತ್ತಾನೆ. ಈ ಕಾಲದಲ್ಲಿ ಇಬ್ಬರು ಪಕ್ಕವಾದ್ಯವಿದ್ವಾಂಸರೂ ಗಾಯಕನು 
ಸಾಮಾನ್ಯವಾಗಿ ಹಾಡಿದ್ದನ್ನೇ ಪುನರಾವರ್ತನೆಮಾಡುತ್ತ ಅವನ ಲೆಕ್ಕಾಚಾರ ಮನೋ 
ಧರ್ಮಗಳನ್ನು ತಾವು ಅನುಸರಿಸಬಲ್ಲೆವೆ೦ದು ಸಾಮಾನ್ಯವಾಗಿ ತೋರಿಸಿಕೊಡುತ್ತಾರೆ. 
ಇದರಿ೦ದ ಗಾಯಕನ ಕಲ್ಪನೆಯಲ್ಲಿರುವ ಸ್ವರಾಂಶಕ್ಕಿ ಪಿಟೀಲಿನಲ್ಲಿಯೂ ಲಯಾಂಶಕ್ಕೆ 


೪೩೮ ಕರ್ಣಾಟಕಸ೦ಗೀತವಾಹಿನಿ 


ಮೃದ೦ಗದಲ್ಲಿಯೂ ಸ್ವತಂತ್ರವೂ ಪ್ರತ್ಯೇಕವೂ ಆದ ಪುನರಾವರ್ತನೆಯು ದೊರೆತು 
ಅದರಲ್ಲಿ ಒ೦ದು ಬಗೆಯ ಸೊಗಸು ಮೂಡುತ್ತದೆ ; ಇದು ಗಾಯಕನ ಹುರುಪಿಗೆ, ಕಲ್ಪನಾ 
ಪ್ರತಿಭೆಗೆ ಸ್ಫೂರ್ತಿಯನ್ನೀಯುತ್ತದೆ. ನಂತರ ಸ್ವರಕಲ್ಪನೆಯು ಅರ್ಧ, ಮುಕ್ಕಾಲು, ಒಂದು 
ಮತ್ತು ಎರಡು ಆವರ್ತಗಳ ಪ್ರಮಾಣದಲ್ಲಿ ಮುಂದುವರೆಯುತ್ತದೆ. ಈಗ ಪಕ್ಕವಾದ್ಯ 
ವಿದ್ವಾಂಸರು ಗಾಯಕನ ಮನೋಧರ್ಮದ ಚೌಕಟ್ಟಿನಲ್ಲಿಯೇ, ಆದರೆ ಸ್ವಂತ ಅಶುರಚನೆ 
ಯಿಂದ ಸ್ವರಗಳನ್ನು ಕಲ್ಪಿಸುತ್ತಾರೆ. ಇದು ಪೈಪೋಟಿಯಿಂದ, ಹುಮ್ಮಸ್ಸಿನಿಂದ ನಡೆದು, 
ಗಾಯಕನೂ, ಪಕ್ಕವಾದ್ಯ ವಿದ್ವಾಂಸರೂ ಪರಸ್ಪರವಾಗಿ ಸ್ಫೂರ್ತಿಯನ್ನು ಪಡೆಯುತ್ತಾರೆ. 
ಕಚೇರಿಯಲ್ಲಿ ಹುರುಪಿನ ವಾತಾವರಣವು ಮೂಡುತ್ತದೆ. ಕಲ್ಪನಾಸ್ವರಗಳನ್ನು ಮುಗಿಸು 
ವಲ್ಲಿ ಸಾಮಾನ್ಯವಾಗಿ ಗಾಯಕನು ದೀರ್ಥುವಾದ ಕಲ್ಪನಾಸ್ಪರವೊ೦ದನ್ನು ಹಾಡಿ. ಮೂಲ 
ಪಾಠವನ್ನೆತ್ತಿಕೊಳ್ಳದೆ ಎಡುಪಿಗೆ ಆಯಾ ರಾಗದ ಜೀವಸ್ವರಗಳಲ್ಲಿ ಒಂದರಲ್ಲಿ ನ್ಯಾಸ 
ಮಾಡಿ ವಿರಮಿಸುತ್ತಾನೆ. ಪಿಟೀಲು ವಿದ್ವಾ೦ಸನು ಅಷ್ಟೇ ತಾಳಾವರ್ತಪ್ರಮಾಣದಲ್ಲಿ 
ತಾನೂ ಸ್ವರಕಲ್ಪನೆಮಾಡಿ ಅದೇ ಸ್ವರದಲ್ಲಿ ನ್ಯಾಸಮಾಡುತ್ತಾನೆ. ಹೀಗೆ ಅವರಿಬ್ಬರೂ 
ಸರದಿಯಲ್ಲಿ ಈ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋಗಿ, ನ೦ತರ ಇಳಿಮುಖವಾಗುತ್ತಾ 
ನಡೆದು ಕಾಲು ಆವರ್ತಪ್ರಮಾಣಕ್ಕೆ ಬಂದು ನಿಲ್ಲುತ್ತಾರೆ, ನ್ಯಾಸಸ್ವರಗಳನ್ನೂ ಬದಲಾಯಿ 
ಸುತ್ತಾ ಹೋಗುತ್ತಾರೆ. ಕಚೇರಿಯ ಈ ಭಾಗವು ಭಾಗವಹಿಸುತ್ತಿರುವ ವಿದ್ವಾಂಸರ ಮತ್ತು 
ಶ್ರೋತೃಗಳ ಗಮನ ಮತ್ತು ಕುತೂಹಲಗಳನ್ನೆಲ್ಲ ಸೆರೆಹಿಡಿದು ಇಟ್ಟಿರುತ್ತದೆ. 
ಕಾಲು ಆವರ್ತಪ್ರಮಾಣದಲ್ಲಿ ಸ್ವರಕಲ್ಪನೆಯು ಸ್ವಲ್ಪಕಾಲ ನಡೆದಮೇಲೆ ಅದೇ ಸ್ವರ 
ಸಂದರ್ಭಗಳನ್ನು ಪುನಃಪುನಃ ಬಳಸುವುದರಿ೦ದಲೋ ಸರದಿಗಳಲ್ಲಿನ ಸ್ವರಸಂದರ್ಭಗಳು 
ಸ್ವಾಭಾವಿಕವಾಗಿ ಒಂದರಲ್ಲೊಂದು ಪ್ರವೇಶಿಸುವಂತೆ ರಚಿಸುವುದರಿ೦ದಲೋ ರಸಾತ್ಮಕ 
ಬಿಗುಹನ್ನು ಪರಾಕಾಷ್ಠೆಗೆ ಒಯ್ದು ಅಲ್ಲಿಂದ ಮುಂದೆ ಗಾಯಕನು ಸರ್ವಲಘುವುಳ್ಳ ಸ್ವರ 
ಗಳನ್ನು ಎಡಬಿಡದೆ ದೀರ್ಫಕಾಲ ಹಾಡಿ ಮುಕ್ತಾಯವನ್ನು ಎತ್ತಿಕೊಳ್ಳಬೇಕಾದ ತಾಳಾ 
ವರ್ತಸ್ಥಾನಕ್ಕೆ ಜಾಗರೂಕತೆಯಿಂದ ತಂದು ನಿಲ್ಲಿಸಿಕೊಂಡು, ಮುಕ್ತಾಯವನ್ನು ಹಾಡು 
ತ್ತಾನೆ. ಇದು ರಮ್ಯವಾದ ಆದರೆ ಜಟಿಲವಾದ ಲೆಕ್ಕಾಚಾರವುಳ್ಳ, ಕೆಲವುವೇಳೆ ಬೇರೆಬೇರೆ 
ನಡೆಗಳಿರುವ ಸ್ವರಸಂದರ್ಭಗಳಿಂದ ಕೂಡಿರುತ್ತದೆ. ಇದರಲ್ಲಿನ ಸ್ವರಗಳಿಗೆ ಕರಾರು 
ವಾಕ್ಕಾದ ಅಕ್ಬರಕಾಲಪ್ರಮಾಣಗಳಿರುತ್ತವೆ. ಇದನ್ನು ಮೂರು ಬಾರಿ ಹಾಡಿದ ಕೂಡಲೇ 
ಎಡುಪಿಗೆ ಬಂದು ಸೇರಿಕೊಳ್ಳುವಂತಿರುತ್ತದೆ. ಇದಾದಮೇಲೆ. ಪಿಟೀಲಿನ ಸರದಿ ಇರುವು 
ದಿಲ್ಲ. ಇದು ಪಲ್ಲವಿಗಾಯನದ ಮುಕ್ತಾಯ. ಪಲ್ಲವಿಯನ್ನು ಹಾಡದಿದ್ದರೆ ಆಯಾ ಕಚೇರಿ 
ಯಲ್ಲಿ ಪ್ರಧಾನತಮವಾಗಿರುವ ಕೃತಿಗಾಯನದಲ್ಲಿಯೂ ಈ ತಂತ್ರವನ್ನು ಪ್ರಯೋಗಿಸುವು' 
ದು೦ಟು. ಪ್ರತಿಯೊಂದು ಕಲ್ಪನಾಸ್ಟರವನ್ನೂ ಎಡುಪಿಗೆ ತಂದು ನಿಲ್ಲಿಸುವುದನ್ನು ಎರಡು 
ರೀತಿಯಲ್ಲಿ ಮಾಡಬಹುದು. ಎಡುಪಿನಲ್ಲಿ ಪಲ್ಲವಿಯ ಧಾತುವು ಯಾವ ಸ್ವರದಿಂದ 
ಪ್ರಾರಂಭವಾಗುತ್ತದೋ ಅದರ ಕೆಳಗಿನ ಸ್ವರದಲ್ಲಿ ಕಲ್ಪನಾ ಸ್ವರವು ಮುಗಿಯುವುದಕ್ಕೆ 
ಪೂರ್ವಮುಕ್ತಾಯವೆಂದು ಹೆಸರು. ಹೆಚ್ಚು ರೂಢಿಯಲ್ಲಿರುವುದು ಇದೇ ; ಪ್ರಾರಂಭ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೩೯ 


ಸ್ವರದ ಮೇಲಿನ ಸ್ವರದಲ್ಲಿ ಮುಗಿಯುವುದಕ್ಕೆ ಉತ್ತರ ಮುಕ್ತಾಯವೆಂದು ಹೆಸರು. 

ಪಲ್ಲವಿಯ ಸ್ವರಕಲ್ಪನೆಯಲ್ಲಿ ಇನ್ನೂ ಒ೦ದು ತಂತ್ರವುಂಟು. ಪಲ್ಲವಿಯಿಲ್ಲದಿದ್ದರೆ 
ಇದೂ ಪ್ರಧಾನತಮಕೃತಿಯ ಗಾಯನದಲ್ಲಿ ಪ್ರಯುಕ್ತವಾಗುತ್ತದೆ. ಮೂಲಪಾಠದ 
ಎಡುಪಿಗೆ ಅಷ್ಟೇ ಅಲ್ಲದೆ ಅದರಲ್ಲಿ ಸ್ವಾಭಾವಿಕವಾಗಿ ಯತಿಯಿರುವ ಇತರ ಎಡುಪು 
ಗಳಲ್ಲಿಯೂ ಕಲ್ಪನಾಸ್ಟರಗಳನ್ನು ರಚಿಸಬಹುದು. ಹೀಗೆ ಮಾಡುವುದು ಕಚೇರಿಯಲ್ಲಿ 
ಭಾಗವಹಿಸುವ ವಿದ್ವಾ೦ಸರ ವಿದ್ವತ್‌ಪ್ರೌಢಿಮೆಯನ್ನು ತೋರಿಸಲು ಪ್ರಯೋಜಕವಾಗಿ 
ದ್ದರೂ, ಅವರ ಆಶುರಚನಾಸಾಮರ್ಥ್ಯಕ್ಕೆ ಕನ್ನಡಿಯನ್ನು ಹಿಡಿದರೂ ಕಲ್ಪನೆಯ ಸ್ವಾತಂತ್ರ್ಯ 
ವನ್ನು ಮೊಟಕುಗೊಳಿಸುತ್ತದೆ. ಆದುದರಿಂದ ಈ ಬಗೆಯ ರಚನೆಯನ್ನು ಪ್ರಾರಂಭದಲ್ಲಿ 
ಸ್ವಲ್ಪಕಾಲ ಮಾಡಿ ಆಮೇಲೆ ಯಾವುದಾದರೂ ಒಂದು (ಸಾಮಾನ್ಯವಾಗಿ ಮೊದಲನೆಯ) 
ಎಡುಪಿನಲ್ಲಿ ನಿ೦ತು ಮೇಲೆ ಹೇಳಿದ ವಿಧಾನವನ್ನು ಅನುಸರಿಸಬಹುದು. ಮುಕ್ತಾಯವನ್ನು 
ಒಳಗೊಂಡ ಕಲ್ಪನಾಸ್ವರವನ್ನು ಹಾಡಿದ ನಂತರ ಕೆಲವು ವಿದ್ವಾಂಸರು ರಾಗಮಾಲಿಕೆಯಲ್ಲಿ 
ಸ್ವರಗಳನ್ನು ಕಲ್ಪಿಸಿ ಮೂಲ ಎಡುಪಿಗೆ ಹಾಡುತ್ತಾರೆ. ಪ್ರತಿಯೊಂದು ಕಲ್ಪನಾಸ್ವರವು 
ಮುಗಿದಮೇಲೂ ಮೂಲಪಾಠವನ್ನು ಅದೇ ರಾಗದಲ್ಲಿ ಎತ್ತಿಕೊಂಡು ಹಾಡುವುದೂ 
ರೂಢಿಯಿದೆ ; ಮೂಲಪಾಠವನ್ನು ಅದರ ಮೂಲ (ಎ೦ದರೆ ಪ್ರಾರಂಭದ)ರಾಗದಲ್ಲಿಯೇ 
ಹಾಡುವುದೂ ಇದೆ. 

ಈ ಭಾಗವು ಮುಖ್ಯವಾಗಿ ರಂಜನೆಗೆಂದು ಏರ್ಪಟ್ಟಿದ್ದು. ಗಣಿತಪ್ರಕ್ರಿಯೆಯಿಂದ 
ಛೆಂದೋಲಯಪ್ರಧಾನವಾದ ಮನೋಧರ್ಮಸ್ಯೃಷ್ಟಿಯಿಂದ ಬಳಲಿ ಜಡವಾದ ಚೇತನಕ್ಕೆ 
ಚೇತೋಹಾರಿಯಾದ ವೈವಿಧ್ಯವನ್ನು ಗೇಯರಸಪ್ರಧಾನವಾದ ಸೃಷ್ಟಿಯಿಂದ ತಂದುಕೊಡು 
ವುದು ಇದರ ಉದ್ದೇಶ. ಇದರಲ್ಲಿ ಅಪರೂಪವಾದ, ದೇಶೀಯ ಮೂಲದ ಎಂದರೆ 
ಹಿ೦ದೂಸ್ಥಾನೀಸ೦ಗೀತದಿ೦ದ ಎರವಲು ಬಂದಿರುವ ಹಿಂದಿನದರೊಡನೆ ಸಂಪೂರ್ಣ 
ವಿಸದೃಶವಾಗಿರುವ, ಅಥವಾ ಖಂಡಸ್ವರೂಪದ ರಾಗಗಳನ್ನು ಬಳಸಲಾಗುತ್ತದೆ. 
ಇದರಲ್ಲಿಯೂ ಪಿಟೀಲು ಪಕ್ಕವಾದ್ಯವಿದ್ವಾ೦ಸನು ಸರದಿಯಲ್ಲಿ ಅದೇ ರಾಗಗಳನ್ನು ಎತ್ತಿ 
ಕೊಂಡು ನುಡಿಸುತ್ತಾನೆ. ತು೦ಬಾ ಅಪರೂಪವಾಗಿ ಗಾಯಕನು ಪಲ್ಲವಿಯನ್ನು ತಾಳ 
ಮಾಲಿಕೆಯಲ್ಲೂ ಹಾಡುವುದು೦ಟು. ಎ೦ದರೆ ಅದೇ ಮೂಲಪಾಠವನ್ನು ಬೇರೆಬೇರೆ 
ತಾಳಗಳ ಆವರ್ತಗಳಿಗೆ ಅನ್ವಯಮಾಡಿ ಹಾಡುತ್ತಾನೆ. ಇದು ಕಷ್ಟಸಾಧ್ಯವಾದುದು ಮತ್ತು 
ವಿಶೇಷಪ್ರತಿಭೆಯನ್ನೂ ಲೆಕ್ಕಾಚಾರವನ್ನೂ ಅಪೇಕ್ಷಿಸುತ್ತದೆ. ಏಕೆಂದರೆ ಹೀಗೆ ಹಾಡಿದ 
ಪ್ರತಿಯೊಂದೂ ಸ್ವತರಿತ್ರವಾದ ಬೇರೆಬೇರೆ ಪಲ್ಲವಿಯೇ ಆಗುತ್ತದೆ. ಮೂಲಪಾಠದಲ್ಲಿ 
ರುವ ಎಡುಪು-ಪದಗರ್ಭಗಳ ಸ೦ಬ೦ಧಗಳು ಈ ಪ್ರತಿಯೊ೦ದರಲ್ಲಿಯೂ ಏರ್ಪಟ್ಟಿರ 
ಬೇಕು. ಅವುಗಳಲ್ಲಿ ಪ್ರತಿಯೊ೦ದರಲ್ಲಿಯೂ ಕಡೆಯಪಕ್ಷ ಇನ್ನೊ೦ದು ನಡೆಯಲ್ಲಾದರೂ 
ಪಲ್ಲವಿಯನ್ನು ನಡೆಸುವಂತಿರಬೇಕು. ಈ ಕಾರಣಗಳಿಂದ ಈ ಕ್ರಮವು ಈಗ ಬಹಳ 
ವಿರಳವಾಗಿದೆ. ಪಲ್ಲವಿಗಾಯಕನ ಅಭ್ಯಾಸವನ್ನೂ ಪಕ್ಕವಾದ್ಯವಿದ್ವಾಂಸರ ಆಶುಕಲ್ಪನಾ 
ಸಾಮರ್ಥ್ಯವನ್ನೂ ಇದು ಒರೆ ಹಚ್ಚುತ್ತದೆ. 


೪೪೦ ಕರ್ಣಾಟಕಸಂಗೀತವಾಹಿನಿ 


“ತನಿ ಆವರ್ತನ' 

ಪಲ್ಲವಿಕಾರ್ಯಕ್ರಮದ ಅ೦ತ್ಯಭಾಗವು ಲಯವಾದ್ಯಗಳ ತನಿ. (ತನಿ ಎ೦ದರೆ ಸ್ವತಂತ್ರ 
ವಾಗಿ, ಗಾಯಕನಿರಪೇಕ್ಬವಾಗಿ ಸ್ವಂತ ಮನೋಧರ್ಮದಿಂದ ನುಡಿಸುವುದು.) ಇಲ್ಲಿ ಸ್ವರ 
ವೈವಿಧ್ಯದ ರ೦ಜನೆಯಿಲ್ಲದಿರುವುದರಿ೦ದಲೂ, ಅರ್ಥಮಾಡಿಕೊಳ್ಳಲು ಕಷ್ಟತರವಾದುದ. 
ರಿಂದಲೂ ಶ್ರವಣರಮೃವಾದ ಅಂಶವು ಕಡಿಮೆಯಾದುದರಿಂದಲೂ ಶ್ರೋತೃಗಳು 
ಸಾಮಾನ್ಯವಾಗಿ ಇದರಲ್ಲಿ ಆಸಕ್ತಿ ತಾಳುವುದಿಲ್ಲ. ಸಿನೆಮಾಗಳಲ್ಲಿ ವಿರಾಮದ ವೇಳೆಯಲ್ಲಿ 
ಎದ್ದು ಹೊರಗೆ ಹೋಗಿಬರುವಂತೆ ಇಲ್ಲಿಯೂ ಅನೇಕರು ಹೊರಗೆ ಹೋಗಿ ಪ್ರಕೃತಿಯ 
ಕರೆಯನ್ನು ಮನ್ನಿಸಿ, ಅಥವಾ ಕೈಕಾಲು ಆಡಿಸಿ, ಅಥವಾ ಹೊಸಗಾಳಿಯನ್ನು ಕುಡಿಯಲು 
ತಂಡತ೦ಡವಾಗಿ ನಿರ್ಗಮಿಸಿ ಕಚೇರಿ ಮಾಡುತ್ತಿರುವ ವಿದ್ವಾಂಸರಿಗೆ ಬೇಸರವನ್ನುಂಟು 
ಮಾಡುತ್ತಾರೆ. ಇದು ತಪ್ಪು, ಲಯವಾದ್ಯವಿದ್ವಾಂಸರಿಗೆ ಆದ ಅನ್ಯಾಯ, ಅಪಮಾನ ; 
ಶ್ರೋತೃವು ಕಲಾವಿದನ ಬಗೆಗೆ ತೋರಬೇಕಾದ ಸೌಜನ್ಯವನ್ನು ತೋರಿಸದೆ ಕೇವಲ 
ವ್ಯಾಪಾರೀ ಧೋರಣೆಯನ್ನು ಪ್ರದರ್ಶಿಸಿ ತಾನು ಹಣಕೊಟ್ಟು (ಅಥವಾ ಕೊಡದೆ) 
ಬಂದಿರುವ ಕಚೇರಿಯಲ್ಲಿ ತನಗೆ ಆಸಕ್ತಿಯಿಲ್ಲದುದನ್ನು ಕೇಳದೆಯೇ ಇರುವ ಹಕ್ಕನ್ನು 
ಚಲಾಯಿಸುತ್ತಾನೆ. ಇದರಲ್ಲಿ ಹಕ್ಕಿನ ಪ್ರಶ್ನೆಗಿಂತ ಮಾನವೀಯ ಸೌಜನ್ಯ, ಸಾಂಸ್ಕೃತಿಕ 
ಮೌಲ್ಯಗಳು ಮುಖ್ಯ ಎಂದು ನನಗೆ ಎನ್ನಿಸುತ್ತದೆ. 

ಅಲ್ಲದೆ, ಈ “ತನಿ' ಭಾಗವು ನಿಜವಾಗಿಯೂ ಅದ್ಭುತರಮ್ಯವಾದುದು. ಇದರಲ್ಲಿರುವ 
ಸೌಂದರ್ಯವು ಅನನ್ಯೋಪಲಬ್ಧವಾದುದು ; ಛಂದೋಲಯಗಳ ಆಕೃತಿನಿಷ್ಠವಾದ ಶುದ್ಧ 
ಸೌಂದರ್ಯವನ್ನು ಸಾಕ್ಷಾತ್ಕರಿಸಿಕೊಡುವ೦ತಹುದು ; ಇದನ್ನು ಅರ್ಥಮಾಡಿಕೊಳ್ಳುವುದ 
ರಲ್ಲಿ ತೆಗೆದುಕೊಂಡ ಅಲ್ಪಶ್ರಮಕ್ಕೆ ಶತಾಧಿಕವಾದ ಆನಂದವನ್ನು ತರುವಂತಹುದು. 
ಸಂಗೀತಕಚೇರಿಯಲ್ಲಿ ಮೃದಂಗ, ಕಂಜಿರ, ಘಟ, ಮೋರ್ಸಿ೦ಗ್‌, ಡೋಲಕ್‌ ಮತ್ತು 
ಕೊನಕ್ಕೋಲುಗಳನ್ನು ಲಯ-ಪಕ್ಕವಾದ್ಯಗಳಾಗಿ ಉಪಯೋಗಿಸುತ್ತಾರೆ. ಕಚೇರಿ ಧರ್ಮ 
ದಲ್ಲಿ ಇವುಗಳ ಮುಖ್ಯತೆಯಲ್ಲಿನ ತರ-ತಮಭಾವವು ಇದೇ ಕ್ರಮದಲ್ಲಿದೆ. ಇವುಗಳಲ್ಲೆಲ್ಲ 
ಅತ್ಯಂತ ಮುಖ್ಯವಾದುದು ಮೃದಂಗ. ಮೃದಂಗವಿದ್ವಾಂಸನೇ ಈ ಗುಂಪಿಗೆ ನಾಯಕ. 
ಅವನು ಇತರ ಲಯವಾದ್ಯವಿದ್ವಾ೦ಸರು (ಇದ್ದರೆ, ಅವರ) ಕಾರ್ಯಶ್ಬೇತ್ರವನ್ನೂ ಪಾತ್ರ 
ವನ್ನೂ ನಿರ್ಧರಿಸಿ ಅವರುಗಳಿಗೆ ಮಾರ್ಗದರ್ಶನ, ಸೂಚನೆ ನಿಯಂತ್ರಣ ಮೊದಲಾದವು 
ಗಳನ್ನು ನೀಡುತ್ತಾನೆ. 

ತನಿಯ ಆರಂಭದಲ್ಲಿ ಮೃದಂಗ ವಿದ್ವಾಂಸನು ಚತುರಶ್ರಗತಿಯ ಸಣ್ಣಸಣ್ಣ ಜತಿ 
ಗಳನ್ನು ಜೋಡಿಸುತ್ತ ಇವುಗಳ ಅಂತ್ಯದಲ್ಲಿ ಪ್ರತಿಬಾರಿಗೂ ಪಲ್ಲವಿಯ ಮೂಲ ಪಾಠ 
ವನ್ನು ನುಡಿಸಿ ತನಗೆ ಅದರ ಮೇಲಿರುವ ಸ್ವಾಮ್ಯವನ್ನು ಸ್ಥಾಪಿಸಿಕೊಳ್ಳುತ್ತಾನೆ ; ಮೂಲ 
ಪಾಠದ ಎಡುಪು, ಅದರ ಮಾತುವಿನ ವಿವಿಧ ಅಕ್ಷರಗಳು ತಾಳಾವರ್ತದಲ್ಲಿ ನೆಲೆಸಿರುವ 
ತಾಣಗಳು. .ಅರುದಿ- ಇವೆಲ್ಲವನ್ನು ಸ್ಪಷ್ಟವಾದ ಪಾಟಾಕ್ಟರಗಳಿಂದ ನುಡಿಸುತ್ತಾನೆ. 
ಇದಾದ ಕೂಡಲೆ ಪಲ್ಲವಿಯನ್ನು ತ್ರಿಕಾಲಮಾಡಿ ನುಡಿಸುತ್ತಾನೆ. ನಂತರದಲ್ಲಿ ಅದನ್ನು 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೪೧ 


ಪ್ರತಿಲೋಮ, ಲಯಾನುಲೋಮ ಮುಂತಾದ ತಂತ್ರಗಳಲ್ಲಿ, ಗಾಯಕನು ಅವುಗಳನ್ನು 
ಹಾಡಿದ್ದರೆ, ನುಡಿಸಿ ತೋರಿಸುತ್ತಾನೆ ; ಎ೦ದರೆ ಆಯಾ ಲಯವಿನ್ಯಾಸದಲ್ಲಿ ತಾಳಾವರ್ತದ 
ಯಾವ ಯಾವ ಎಡೆಗಳಲ್ಲಿ ಮಾತುವಿನ ಅಕ್ಷರಗಳು ಬರುತ್ತವೆಯೋ ಆಯಾ ಸ್ಥಾನಗಳನ್ನು 
ಘಾತಗಳಿ೦ದ ನಿರ್ದೇಶಿಸುತ್ತ ಎಡುಪನ್ನು ಎತ್ತಿಕೊಳ್ಳುತ್ತಾನೆ. ಇದಾದಮೇಲೆ ಚತುರಶ್ರ 
ನಡೆಯಲ್ಲಿ ವಿವಿಧ ಜತಿಗಳನ್ನು ಶ್ರವಣ ರಮ್ಯವಾದ ಪಾಟಾಕ್ಷರಗಳಿಂದ ಸಮವಾದ 
ನಡಿಗೆಯಲ್ಲಿ ಪ್ರಾರ೦ಭಿಸಿಕೊ೦ಡು ಇವುಗಳಲ್ಲಿ ಒಂದೊಂದಾಗಿ, ಏಕೋತ್ತರವೃದ್ಧಿ 
ಯಿಂದ ವಿಷಮಾಕ್ಸರಗಳನ್ನು ಅಭಿನಿವೇಶಗೊಳಿಸುತ್ತ ಬೆಳೆಸಿಕೊಂಡು ಹೋಗುತ್ತಾನೆ ; 
ಇದು ಸಾಕಷ್ಟು ಕ್ಲಿಷ್ಟವಾಗಿ, ಪ್ರೌಢವಾಗಿ ಮೂಡಿಬ೦ದ ಮೇಲೆ ಎಡುಪಿಗೆ ತಂದು 
ನಿಲ್ಲಿಸುತ್ತಾನೆ. 

ಇಂತಹ ಒಂದೊಂದು ಖಂಡಕ್ಕೂ ವಾದ್ಯಪ್ರಬಂಧವೆಂದು ಹೆಸರು. ಪ್ರತಿಯೊಂದು 
ಲಯವಾದ್ಯವಿದ್ವಾಂಸನೂ ಒಂದೊಂದು ವಾದ್ಯಪ್ರಬ೦ಧವನ್ನು ಆಶುರಚನೆಯಲ್ಲಿ ಸರದಿ 
ಯಂತೆ ನುಡಿಸುತ್ತಾನೆ. ಪ್ರತಿಯೊಬ್ಬನೂ ಮೊದಲನೆಯ ವಾದ್ಯಪ್ರಬ೦ಧದ ಕೊನೆಯಲ್ಲಿ 
ಮೂಲಪಾಠದ ವಿನ್ಯಾಸವನ್ನು, ಎ೦ದರೆ ಪಲ್ಲವಿಯನ್ನು, ನುಡಿಸಿ ತೋರಿಸುತ್ತಾನೆ. 
ನಂತರದ ವಾದ್ಯಪ್ರಬ೦ಧಗಳನ್ನು ಎಡುಪಿಗೆ ತಂದು ನಿಲ್ಲಿಸುತ್ತಾನೆ. ಇವುಗಳಲ್ಲಿ 
ಚಮತ್ಕಾರಪೂರ್ಣವಾದ ಸಂಯೋಜನೆಗಳು, ವಿವಿಧ ನಡೆಗಳು--ಮುಂತಾದ ಪಾಂಡಿತ್ಯ 
ಪ್ರದರ್ಶನವು ನಡೆಯುತ್ತದೆ. ಇದನ್ನು ಉತ್ತರೋತ್ತರವಾಗಿ ಅರ್ಧಕ್ಕೆ ಇಳಿಸುತ್ತ ಕಾಲು 
ಆವರ್ತಕ್ಕೆ ತ೦ದು ನಿಲ್ಲಿಸಿಕೊಳ್ಳುತ್ತಾರೆ. ಇವುಗಳನ್ನು ಮಧ್ಯದಲ್ಲಿ ಎಡೆಯನ್ನು ಬಿಡದೆ 
ಸರದಿಯಲ್ಲಿ ನುಡಿಸಿದಾಗ ಏಕಾ೦ಡವಾಗಿ ತೋರಿ ಶ್ರವಣಮನೋಹರವಾಗಿರುತ್ತದೆ. 
ಇವುಗಳ ಕಡೆಯಲ್ಲಿ ಮೃದಂಗ ವಿದ್ವಾಂಸನು ನುಡಿಸಿದುದನ್ನೇ ಇತರರೂ ಯಥಾವತ್ತಾಗಿ 
ಅನುಸರಿಸಿ ಪುನರಾವರ್ತನ ಮಾಡಿದಮೇಲೆ ಎಲ್ಲರೂ ಒಟ್ಟಿಗೇ ಈ ಜತಿಗಳನ್ನು ಸ್ವಲ್ಪಕಾಲ 
ನುಡಿಸುತ್ತಾರೆ. ಇಲ್ಲಿಂದ ಮುಂದಕ್ಕೆ ಮೃದಂಗ ವಿದ್ವಾಂಸನು ಸರ್ವಲಘುವುಳ್ಳ, ದೀರ್ಥ 
ವಾದ, ಕ್ಲಿಷ್ಟವಾದ, ಪಾಟಾಕ್ಷರ ನಿಬಿಡವಾದ, ವಾದ್ಯಪ್ರಬ೦ಧವನ್ನು ನುಡಿಸುತ್ತಾನೆ. ಇತರ 
ಲಯವಾದ್ಯವಿದ್ವಾ೦ಸರು ಇದನ್ನು ಯಥಾಮತಿಯಾಗಿ ಅನುಸರಿಸುತ್ತಾರೆ. ಮುಕ್ತಾಯ 
ವನ್ನು ಪ್ರಾರಂಭಮಾಡಬೇಕಾದ ಎಡೆಗೆ ಸರಿಯಾಗಿ ಅವ್ಯವಹಿತಪೂರ್ವಕ್ಕೆ ಈ ವಾದ್ಯ 
ಪ್ರಬಂಧವನ್ನು ಮುಗಿಸಿ ಕೊಡಲೇ ಮೃದಂಗವಿದ್ವಾ೦ಸನು ಮುಕ್ತಾಯವನ್ನು ಎತ್ತಿಕೊಳ್ಳು 
ತ್ತಾನೆ. ಇದು ಪ್ರಾರಂಭವಾದ ಸ್ವಲ್ಪ ವೇಳೆಯಲ್ಲಿಯೇ ಇದರ ರಚನೆಯನ್ನು ಇತರ 
ವಿದ್ವಾಂಸರು ಊಹಿಸಿಕೊ೦ಡು ಅವನ ಜೊತೆಯಲ್ಲಿ ಸೇರಿಕೊಳ್ಳುತ್ತಾರೆ ; ಇಲ್ಲವೆ 
ಎರಡನೆಯ ಪುನರಾವರ್ತನೆಯ ವೇಳೆಗ೦ತೂ ಜೊತೆಗೂಡುತ್ತಾರೆ. ಮುಕ್ತಾಯವು ಜಮಾ 
ವಣೆಯಾಗಿ ಎಡುಪಿಗೆ ಬಂದುಸೇರಿಕೊಳ್ಳುತ್ತದೆ. `ಮುಕ್ತಾಯವನ್ನು ಗಮನಿಸುತ್ತಿರುವ 
ಪಲ್ಲವಿಯ ಗಾಯಕನು ಮುಕ್ತಾಯದ ಮೂರನೆಯ ಪುನರಾವೃತ್ತಿಯು ಎಡುಪಿಗೆ 
ತಲುಪುವ ಕ್ಷಣಕ್ಕೆ ಸರಿಯಾಗಿ ಪಲ್ಲವಿಯ ಮೂಲಪಾಠವನ್ನು ಎತ್ತಿಕೊಳ್ಳುತ್ತಾನೆ. ಇಲ್ಲಿಗೆ 
ಪಲ್ಲವಿಯ ಗಾಯನವು ಮುಗಿಯುತ್ತದೆ. 


೪೪೨ ಕರ್ಣಾಟಕಸ೦ಗೀತವಾಹಿನಿ 


ಸಹಕಾರಧರ್ಮ 

ಇದು ಪಲ್ಲವಿಯ ಅದ್ಭುತ ರಮ್ಯಕಥೆ. ಇದು ಪಾ೦ಡಿತ್ಕಪ್ರದರ್ಶನಕ್ಕೆ೦ದೇ ಏರ್ಪಟ್ಟ 
ಪ್ರಬಂಧ. ಆದುದರಿಂದ ಇದನ್ನು ಹಾಡುವಾಗ ಕಚೇರಿಯ ಧರ್ಮವನ್ನೂ ಸಭಾಮರ್ಯಾದೆ 
ಯನ್ನೂ ಮೀರದಂತೆ ಭಾಗವಹಿಸುವ ವಿದ್ವಾಂಸರು ಎಚ್ಚರತಾಳಬೇಕಾದುದು ಅವಶ್ಯಕ. 
ಗಾಯಕನು--ಪಲ್ಲವಿ ರಾಮಲಿ೦ಗಯ್ಯನ೦ತಹ ಆಶುಪಲ್ಲವಿ ವಾಗ್ಗೇಯಕಾರರ ಅಪ: 
ರೂಪದ ಅಪವಾದಗಳಸ್ನು ಬಿಟ್ಟರೆ--ಯಥಾಶಕ್ತಿಯಾಗಿ ಕಷ್ಟಸಾಧ್ಯವಾದ ಪಲ್ಲವಿಯನ್ನು 
ಬಲವಾದ ಅಭ್ಯಾಸದಿ೦ದ ಕ೦ಠಗತವನ್ನಾಗಿ ಮಾಡಿಕೊ೦ಡು ಅದರ ರಹಸ್ಯಸ್ಥಾನಗಳನ್ನೆಲ್ಲ 
ಮನನಮಾಡಿಕೊಂಡು ಸಿದ್ಧವಾಗಿ ಬರುತ್ತಾನೆ. ಇದನ್ನು ಯಾವ ಪೂರ್ವಸಿದ್ಧತೆ, ಮುನ್ಸೂ 
ಚನೆಗಳೂ ಇಲ್ಲದೆ ಹಠಾತ್ತನೆ ಪಕ್ಕವಾದ್ಯ ವಿದ್ವಾಂಸರು ಕ್ಷಣಮಾತ್ರದಲ್ಲಿ ಗ್ರಹಿಸಿ ನುಡಿಸಿ 
ತೋರಿಸಬೇಕೆನ್ನುವುದು ನ್ಯಾಯವಲ್ಲ. ಲಯವಾದ್ಯವಿದ್ದಾ೦ಸರ ವಿದ್ಯಾಕ್ಷೇತ್ರವೇ ಇದಾ 
ದುದರಿ೦ದ ಅವರಲ್ಲಿ ಈ ಸಾಮರ್ಥ್ಯವಿರುವವರು ಇದ್ದಾರು ; ಪಿಟೀಲು ವಿದ್ವಾಂಸರಲ್ಲಿ 
ಈ ಸಾಮರ್ಥ್ಯವನ್ನು ನಿರೀಕ್ಷಿಸುವುದು ನ್ಯಾಯವಲ್ಲ. ಅದು ಇದ್ದು, ಅವರು ಪಲ್ಲವಿಯನ್ನು 
ಕೂಡಲೇ ನಿರ್ವಹಿಸಿದರೆ ಅದು ಶ್ಲಾಘ್ಯವೇ ಹೊರತು ನಿರ್ವಹಿಸದಿದ್ದರೆ ನಿಂದ್ಯವಲ್ಲ. 
ಇದನ್ನು ಮನಗಾಣದೆ ಪಲ್ಲವಿಗಾಯಕರು, ಶಾಸ್ತ್ರಗ್ರ೦ಥರಾಶಿಯ ಯಾವುದೋ ಸಂದು 
ಗೊಂದುಗಳಲ್ಲಿ ಅಡಗಿಕೊ೦ಡಿದ್ದ ತಾಳವೊ೦ದನ್ನು ಹುಡುಕಿಕೊಂಡು ಬಂದು ಅದರಲ್ಲಿ 
ಪಲ್ಲವಿಯನ್ನು ಸತತಾಲೋಚನೆ, ಸತತಾಭ್ಯಾಸಗಳಿ೦ದ ಸಿದ್ಧಪಡಿಸಿಕೊ೦ಡು ಬ೦ದು, ಇದು 
ಯಾವುದೂ ಇಲ್ಲದ ಮೃದಂಗವಿದ್ವಾಂಸನಾಗಲಿ, ಪಿಟೀಲುವಿದ್ವಾ೦ಸನಾಗಲಿ ಅರಿಯಲು 
ಅಸಮರ್ಥನಾದನೆ೦ದು ಹೀಯಾಳಿಸುವುದು, ತೇಜೋವಧೆಮಾಡುವುದು ಸಲ್ಲದು ; ಅದು 
ಅನಾಗರಿಕ ವರ್ತನೆ. ಗಾಯಕನು ಪಕ್ಕವಾದ್ಯವಿದ್ದಾ೦ಸರುಗಳು ಬೇಟೆಯಾಡಿಸಿಕೊ೦ಡು 
ವಧೆಗೆ ಯೋಗ್ಯವಾಗಿರುವ ಪ್ರಾಣಿಗಳೆ೦ಬ, ಅಥವಾ ತಾನು ಹಿ೦ಸೆಮಾಡಿ ಗೆಲ್ಲಬೇಕಾಗಿರುವ 
ಶತ್ರುಗಳೆ೦ಬ ಧೋರಣೆಯನ್ನು ತಳೆಯದೆ ಅವರಿಗೆ ಪಲ್ಲವಿಯನ್ನು ವಿವರಿಸಿ ಅವರ 
ಸಹಕಾರವನ್ನು ಪಡೆದು ಹಾಡಿದರೆ ವೇದಿಕೆಯ ಮೇಲೆ ಸ೦ತೋಷ, ಸ೦ಭ್ರಮ, ಹುರುಪು 
ಗಳು, ಸೌಹಾರ್ದಸ್ನೇಹಗಳು ಮೂಡಿ ಕಚೇರಿಯು ಅತ್ಯ೦ತ ಯಶಸ್ವಿಯಾಗುತ್ತದೆ. ಶ್ರೋತೃ 
ಗಳು ವಿದ್ವಾಂಸರನ್ನು ಹರಸುತ್ತಾರೆ. 


ಕದನಕುತೂಹಲ 

ಹೀಗಲ್ಲದೆ ಪಕ್ಕವಾದ್ಯವಿದ್ವಾಂಸರ ತೇಜೋಭಂಗಕ್ಕೆಂದೇ, ಶ್ರೋತೃಗಳನ್ನು ಭ್ರಾಂತಿ 
ಅಥವಾ ಅಜ್ಞಾನದ ಕಡಲಲ್ಲಿ ಅದ್ದಲೆ೦ದೇ ಪಲ್ಲವಿಗಳನ್ನು ಕೆಲವು ವಿದ್ವಾಂಸರು ಸಿದ್ಧಪಡಿಸಿ 
ಕೊಂಡು ಕಚೇರಿಗೆ ಹಿಂದೆ ಬರುತ್ತಿದ್ದರು; ತಾಳದ ವಿವರಗಳನ್ನು ತಿಳಿಸದೆಯೇ, ತೋರಿ 
ಸದೆಯೇ ಪಲ್ಲವಿಯ ಮೂಲಪಾಠವನ್ನು ಕೇವಲ ಘಾತಗಳಿ೦ದ ಮಾತ್ರ ನಿರ್ವಹಿಸಿ ಹಾಡು 
ತ್ತಿದ್ದರು. ರಂಧ್ರಾನ್ವ್ಹೇಷಣಪಟುಗಳಾದ ಇವರು ಪಕ್ಕವಾದ್ಯವಿದ್ವಾ೦ಸನು ತಪ್ಪಿಯಾನೆ.. 
ಬೇಸ್ತುಬಿದ್ದಾನೆ ಎಂದು ಕಣ್ಣಲ್ಲಿ ಎಣ್ಣೆ ಹಾಕಿಕೊ೦ಡು ಕಾಯುತ್ತಿದ್ದು ಹೀಗಾಗಲಿ ಎಂದು 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೪೩ 


ಆಶಿಸುತ್ತಿದ್ದರು. ಹೀಗಾದಷ್ಟೂ ತಮ್ಮ ಪಾಂಡಿತ್ಯದ ಹೆಗ್ಗಳಿಕೆಯೆ೦ದೂ ಇದರಿಂದ ತಮಗೆ 
ಅಜರಾಮರಕೀರ್ತಿ, ಸ್ಥಾನಗಳು ದೊರೆಯುತ್ತವೆ೦ದೂ, ಗಾನಗಗನದಲ್ಲಿ ಎಂದೂ ಬೀಳದ 
ಧ್ರುವತಾರೆಯಾಗಿ ತಾವು ಉಳಿಯುತ್ತೇವೆ೦ದೂ ಅವರು, ಪಾಪ, ಭ ಶ್ರಮಿಸಿದ್ದರು. ಕೆಲವರು 
ಹೀಗೂ ಇರುತ್ತಾರೆ: ಇನ್ನೊಬ್ಬರು ಕೀಳೆ೦ದು ತಾವು ತೋರಿಸಿಕೊಟ್ಟಾಗ ಮಾತ್ರ ತಾವು 
ಮೇಲು ಎಂದಾಗುತ್ತದೆ! ಆದುದರಿಂದ, ಪಕ್ಕವಾದ್ಯವಿದ್ವಾ೦ಸರು ಪೆಚ್ಚಾದ ಕೂಡಲೇ 
ಇವರು ಅವರನ್ನು ಮೂದಲಿಸುತ್ತಿದ್ದರು, ಹೀಯಾಳಿಸುತ್ತಿದ್ದರು, ಸಹಿಸಿಕೊಳ್ಳಲು ಆಗದ 
ರೀತಿಯಲ್ಲಿ ಕನಿಕರಿಸುತ್ತಿದ್ದರು. ಇವರಂತೆಯೇ ಉಪ್ಪುಕಾರಹುಳಿಗಳನ್ನು ಸೇವಿಸುತ್ತಿದ್ದ 
ಪಕ್ಕವಾದ್ಯವಿದ್ವಾಂಸರು ಕೆಲವು ವೇಳೆ ರೊಚ್ಚಿಗೆದ್ದು, ಕಮಾನಿನಿ೦ದರೋ ಮೃದಂಗ 
ದಿ೦ದಲೋ ಪಲ್ಲವಿಗಾಯಕನನ್ನು ಹೊಡೆಯಲು ಹೋಗುತ್ತಿದ್ದರು. ಅವರೂ ತಮ್ಮ ದೇಹ 
ಬಲ, ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತಮ್ಮ ಈ “ಶತ್ರು' ಗಳೊಡನೆ ಕಾದುತ್ತಿದ್ದರು. 
ಆಗ ಶ್ರೋತೃಗಳಲ್ಲಿ ಗುಂಪುಗಳು ಏರ್ಪಡುತ್ತಿದ್ದವು. ಜಗಳಕ್ಕೆ ಸಾಕ್ಷೀಭೂತವಾದುದು 
ಒಂದು, ಗಾಯಕನ ಪರವಾದುದು ಒಂದು, ಪಕ್ಕವಾದ್ಯದ ಪರವಾದುದು ಒಂದು, ಜಗಳ 
ವನ್ನು ನಿಲ್ಲಿಸಲು ಪ್ರಯತ್ನಿಸಿ--ಸಾಮಾನ್ಯವಾಗಿ ವಿಫಲವಾಗುತ್ತಿದ್ದ--ಒಂದು, ಸಭಾಂಗಣ 
ದಿಂದ ಮೆಲ್ಲಗೆ ಮಾಯವಾಗುತ್ತಿದ್ದ ಇನ್ನೊಂದು ! ಹೀಗೆ ಸಂಗೀತ ಸರಸ್ವತಿಯು 
ವೇದಿಕೆಯ ಮೇಲೆ ಕಲ್ಯಾಣಿಯಾಗಿ ಮಧುರಲಾಸ್ಯವನ್ನಾಡುವುದರ ಬದಲು ಭೈರವಿಯಾಗಿ. 
ರುದ್ರಪ್ರಿಯಳಾಗಿ ಸಂಹಾರ ತಾ೦ಡವವನ್ನು ನರ್ತಿಸುತ್ತಿದ್ದುದೂ ಉಂಟು !. 


ಸ್ಪರ್ಧೆಯ ಅತಿರೇಕ 
ಹದಿನೆಂಟು ಹತ್ತೊಂಬತ್ತನೆಯ ಶತಮಾನದಲ್ಲಿ ಈ ಪಿಡುಗು ಅತಿಯಾಗಿ, ಅತಿರೇಕ 
ವಾಗಿ ಬೆಳೆಯಿತು. ತಿರುಚ್ಚೆರಪಳ್ಳಿಯಲ್ಲಿ ಒಬ್ಬ ಜಗಜಟ್ಟಿಯು ಉಳಿದೆಲ್ಲ ಜಟ್ಟಿಗಳಿಗೂ 
ಸವಾಲೆಸೆದು ತನ್ನ ಕೌಪೀನವನ್ನು ಊರಬಾಗಿಲಿಗೆ ಕಟ್ಟಿಸಿದ್ದನ೦ತೆ. ಮೈಸೂರಿನ ರಣಧೀರ 
ಕ೦ಠೀರವ ನರಸರಾಜರು ಅದರ ಕೆಳಗೆ ನಡೆಯಲೊಲ್ಲದೆ ಅದನ್ನು ತೆಗೆಸಿಹಾಕಿ ಆ ಮಲ್ಲ 
ನೊಡನೆ ಸೆಣಸಿ ಸೋಲಿಸಿದರಂತೆ. ಈ ಕಾಲದಲ್ಲಿ ಪಲ್ಲವಿಗಳ ಸ್ಪರ್ಧೆಗಳನ್ನೇರ್ಪಡಿಸಲಾಗು 
ತ್ತಿತ್ತು. ಇದರಲ್ಲಿ ಸವಾಲುಹಾಕುವ ಒಬ್ಬ ವಿದ್ವಾಂಸ, ಅದನ್ನೆದುರಿಸುವ ಇನ್ನೊಬ್ಬ 
ಪ್ರತಿಸ್ಪರ್ಧಿ. ಪಂದ್ಯದ ಸೋಲುಗೆಲವುಗಳನ್ನು ತೀರ್ಮಾನಿಸುವ ಒಬ್ಬ ಅ೦ಪೈರ್‌--ಸ್ಪರ್ಧಿ 
ಪ್ರತಿಸ್ಪರ್ಧಿಗಳಿಬ್ಬರಿಗೂ ಒಪ್ಪಿಗೆಯಾದ ಮೂರನೆಯ ಮಹಾವಿದ್ವಾಂಸ. ವಿಜಯಶಾಲಿಗೆ 
ಆಕರ್ಷಕವಾದ ಬಹುಮಾನ. ಇದನ್ನು ವೀಕ್ಷಿಸಲು ಕಿಕ್ಕಿರಿದು ನೆರೆದ ರಸಿಕಸ್ತೋಮ; 
, ದೂರದಿಂದ ಜಗಳಕದನಗಳನ್ನು ನೋಡುವ ಆಸೆ ಯಾರಿಗಿಲ್ಲ ! ಈ ಪಂದ್ಯದಲ್ಲಿ ಯಾರು 
ಪ್ರಾರಂಭದ ಗಾಯಕರೆ೦ದು ಮೊದಲೇ ನಿರ್ಧರವಾಗುತ್ತಿತ್ತು. ಅವನು ತನಗೆ ಇಷ್ಟಬ೦ದ 
`ರಾಗವೊ೦ದನ್ನು ವಿಸ್ತಾರವಾಗಿ ಹಾಡುತ್ತಿದ್ದನು. ಇನ್ನೊಬ್ಬನು ಈ ರಾಗದಲ್ಲಿ ಒಂದು 
ಆಶು ಪಲ್ಲವಿಯನ್ನು ರಚಿಸಿ ಹಾಡಿ ಇನ್ನೊ೦ದು ರಾಗವನ್ನು ಹಾಡುತ್ತಿದ್ದನು. ಮೊದಲನೆ 
ಯವನು ಈ ರಾಗದಲ್ಲಿ ಒ೦ದು ಪಲ್ಲವಿಯನ್ನು ಅಲ್ಲಿಯೇ ರಚಿಸಿ ಹಾಡಬೇಕಾಗಿತ್ತು. 


೪೪೪ ಕರ್ಣಾಟಕಸ೦ಗೀತವಾಹಿನಿ 


ಜಯಶಾಲಿಯು ಜಯಭೇರಿ ಬಾರಿಸಿ ಬಹುಮಾನವನ್ನು ತೆಗೆದುಕೊ೦ಡು ಹೋಗುತ್ತಿ 
ದ್ದನು. ಪಂದ್ಯವು ಸಮವಾಯಿತೆ೦ದು ತೀರ್ಮಾನವಾದರೆ ಪಣವನ್ನು ಇಬ್ಬರಿಗೂ ಸಮಾನ 
ವಾಗಿ ಹ೦ಚಲಾಗುತ್ತಿತ್ತು. ಇಬ್ಬರಲ್ಲಿ ಯಾರಾದರೂ ಅಂತಿಮವಾಗಿ ಜಯವು ನಿರ್ಧರ 
ವಾಗಬೇಕೆ೦ದು ಪಟ್ಟುಹಿಡಿದರೆ ಪಂದ್ಯವು ಮುಂದುವರೆಯುತ್ತಿತ್ತು : ರೋಮನ್‌ 
ಕ್ರೀಡಾಂಗಣದಲ್ಲಿ 'ಸಭ್ಯರು' ಹೆಬ್ಬೆಟ್ಟನ್ನು ಕೆಳಗೆ ಮಾಡಿ ತೋರಿಸುತ್ತಿದ್ದ೦ತೆ ! 

ಇಂತಹ ಕೆಲವು ಪಂದ್ಯಗಳಲ್ಲಿ ಸೋತವನ ಸಂಗೀತವೃತ್ತಿ ಮತ್ತು ಅದರ ಸಂಕೇತವಾದ 
ತಂಬೂರಿಗಳೇ ಪಣವಾಗಿರುತ್ತಿದ್ದುದೂ ಉಂಟು. ಗೆದ್ದವನಿಗೆ ಸೋತವನು ಶರಣಾಗತ 
ನಾಗಿ ತನ್ನ ತ೦ಬೂರಿಯನ್ನೊಪ್ಪಿಸಿ ಮುಂದೆಂದೂ ಸಂಗೀತವನ್ನು ಹಾಡದೆಯೇ ಇರುವ 
ಷರತ್ತಿಗೆ ಒಪ್ಪಬೇಕಾಗುತ್ತಿತ್ತು. ಗೆದ್ದ ಘಟಾನುಘಟಿ ವಿದ್ವಾ೦ಸನು ತನ್ನ ತ೦ಬೂರಿಗೆ 
ವಿಜಯಪತಾಕೆಯ ಸಂಕೇತವಾಗಿ ಬಾವುಟವನ್ನು ಏರಿಸಿ ಮೆರೆಯುತ್ತಿದ್ದುದೂ ಉಂಟು. 

ಕದನಕುತೂಹಲಪ್ರಸಕ್ತವಾದ ಇಂತಹ ಒಂದು ಪ್ರಸಿದ್ದ ಉದಾಹರಣೆಯು ಹದಿನೆಂಟ 
ನೆಯ ಶತಮಾನದ ಸ೦ಗೀತಚರಿತ್ರೆಯಿ೦ದ ದೊರೆಯುತ್ತದೆ. ಬೊಬ್ಬಿಲಿ ಎಂಬುದೊಂದು 
ಪುಟ್ಟ ಪಾಳೆಯಪಟ್ಟು. ಇದರ ರಾಜಾಸ್ಥಾನದಲ್ಲಿ ಕೇಶವಯ್ಯ ಎ೦ಬ ಪಲ್ಲವಿಗಾಯನಪಟು 
ಇದ್ದ. ಸ೦ಗೀತಶಾಸ್ತ್ರಗ್ರ೦ಥಗಳು ದೊರೆಯುತ್ತಿದ್ದುದೂ, ಅವುಗಳನ್ನು -ಓದಿಕೊಳ್ಳುತ್ತಿ 
ದ್ಹುದೂ ಅಪರೂಪವಾಗಿದ್ದ ಆಗ ದೇಶೀತಾಳಗಳು ಅದ್ಭುತ ಭಾವವನ್ನೂ ಭೀತಿಯನ್ನೂ 
ಮೂಡಿಸುತ್ತಿದ್ದವು. ಇಂತಹ ದೀರ್ಥುವೂ ಕ್ಲಿಷ್ಟವೂ ಆದ ದೇಶೀತಾಳಗಳಲ್ಲಿ ಪಲ್ಲವಿ 
ಗಳನ್ನು ರಚಿಸಿಕೊಂಡು ಗಟ್ಟಿಮಾಡಿಕೊಂಡು ಅವುಗಳನ್ನು ಅಬ್ಬರಿಸಿ ಹಾಡಿ ಪ್ರತಿಸ್ಪರ್ಧಿ. 
ಗಳನ್ನು ಅವನು ಬೆದರಿಸಿ ತಣ್ಣಗೆ ಮಾಡುತ್ತಿದ್ದ ! ಬೇರೆಯವರನ್ನು ಪಲ್ಲವಿಯಲ್ಲಿ ಸೋಲಿ 
ಸಿದ ಹೊರತು ತಾನು ದೊಡ್ಡವನಾಗಲಾರೆ ಎಂಬ ಕೀಳರಿಮೆ ಅವನಲ್ಲಿ ! ತ೦ಬೂರಿಗೆ 
ಬಾವುಟ ಏರಿಸಿ ಸಿಕ್ಕಿದ ಸಣ್ಣದೊಡ್ಡ ವಿದ್ವಾ೦ಸರನ್ನೆಲ್ಲ ಸೋಲಿಸುತ್ತ, ಅವರ ತ೦ಬೂರಿ 
ಗಳನ್ನೆಲ್ಲ ಕಸಿದುಕೊಂಡು ಬಂಡಿಗಳಲ್ಲಿ ಹೇರಿಕೊಳ್ಳುತ್ತ ಅಬ್ಬರಿಸುತ್ತ ಮುನ್ನಡೆದ ! 
ಈಗೇನೋ ಕಚೇರಿಗಳಿಗೆ ವಿದ್ವಾಂಸನು' ವಿಮಾನದಲ್ಲಿ ಹಾರುತ್ತಾನೆ. ಆದರೆ ಎತ್ತಿನಗಾಡಿ 
ಗಳಲ್ಲಿ ಪ್ರಯಾಣ ಮಾಡಬೇಕಾಗಿದ್ದ ಕಾಲ, ಅದು. ತನ್ನ ಜೀವಮಾನದಲ್ಲೆಲ್ಲ ಹೀಗೆ 
ಅವನು ಕೆಲವು ನೂರು ಮೈಲಿಗಳಷ್ಟು ಸುತ್ತಿರಬಹುದೆ ? ಐವತ್ತು-ನೂರು ವಿದ್ವಾಂಸರನ್ನು 
ಸೋಲಿಸಿರಬಹುದೆ ? ಆದರೂ ಪಲ್ಲವಿಗಾಯನದಲ್ಲಿ ಇಡೀ ಭೂಮಂಡಲವನ್ನೇ ಚಾಪೆ 
ಯಂತೆ ಸುತ್ತಿ ಕಂಕುಳಲ್ಲಿ ಇಟ್ಟುಕೊಂಡು: ಬಿಟ್ಟಿದ್ದೇನೆ, ಎನ್ನುವ ಭ್ರಮೆ, ಆಸೆ, ಅವನದು. 
ಹೀಗಾಗಿ ತನಗೆ "ಭೂಲೋಕ -ಚಾಪಚುಟ್ಟಿ' ಎ೦ಬ ಬಿರುದನ್ನೇ ಕೊಟ್ಟುಕೊಂಡಿದ್ದ ! 
ಕೇಶವಯ್ಯನು ತ೦ಜಾವೂರಿಗೆ ಬಂದು ಅಲ್ಲಿನ ಶರಭೋಜಿ: ಮಹಾರಾಜನ ಆಸ್ಥಾನವನ್ನು 
ತಲುಪಿ ತನ್ನ ಸವಾಲನ್ನು ಎಸೆಯುವವರೆಗೂ ಈ "ಭಯಂ೦ಕರ' ಬಾಳುಸಾಗಿತು. ಅಲ್ಲಿಯ 
ವಿದ್ವಾಂಸರಾದರೂ ಕೇಶವಯ್ಯನ ಬಗೆಗೆ ಕಥೆಗಳನ್ನೂ ದ೦ತಕಥೆಗಳನ್ನೂ ಕೇಳಿ ಭಯದಿಂದ 
ಬೆವೆತವರೇ. ತಮಗೆ ಸಂಗೀತವೃತ್ತಿಯಲ್ಲಿ ಅವಸಾನವು ಒದಗಿತೆ೦ದು ಕಳವಳಪಟ್ಟ ಅವರು 
ಕ೦ಚಿಕಾಮಾಕ್ಷಿಯ ಉಪಾಸಕರಾಗಿದ್ದ ನಾದಲೋಲ ಶ್ಶಾಮಾಶಾಸ್ತ್ರಿಗಳನ್ನು ಆರ್ತರಾಗಿ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೪೫ 


ಬಳಿಸಾರಿ ಈ ಕೇಶವಯ್ಯನೆ೦ಬ ಕುತ್ತದಿ೦ದ ಪಾರುಮಾಡಿ ತಮ್ಮನ್ನು ರಕ್ಷಿಸಬೇಕೆ೦ದು 
ಮೊರೆಯಿಟ್ಟರು. 

ಸ೦ಗೀತಕಚೇರಿ, ರಾಜಾಸ್ಥಾನ, ಅಬ್ಬರ, ಅಟಾಟೋಪ, ಚಿತಾ ಇವುಗಳ ಪ್ರಖರ 
ಬೆಳಕಿನಿಂದ ಆದಷ್ಟು ದೂರವಿರುವ ಮನೋವೃತ್ತಿ, ಶ್ಕಾಮಾಶಾಸ್ತ್ರಿಗಳದು ; ಆದರೂ. 
ನಾಡಿನ ಮರ್ಯಾದೆ ಉಳಿಯಬೇಕು, ವಿದ್ವಾಂಸರ ಅಪಮಾನ ಆಗಬಾರದು, ಎಂದುಕೊಂಡು 
ಕೇಶವಯ್ಯನ ಸವಾಲನ್ನು ಎದುರಿಸಲು ಒಪ್ಪಿಕೊಂಡು ಬಂದರು. ಶರಭೋಜಿ ಮಹಾ 
ರಾಜನ ಆಸ್ಥಾನದ ಪ್ರತಿಷ್ಠೆಗೆ ಸರಿಯೆನಿಸುವ ಸಿ೦ಹನ೦ದನ ತಾಳದಲ್ಲಿ ಅತ್ಯ೦ತ ಪ್ರೌಢಿಮೆ 
ಯಿಂದ ಕೇಶವಯ್ಯನು ಪಲ್ಲವಿಯೊಂದನ್ನು ಹಾಡಿದನು. ಇದನ್ನು ಕೇಳುತ್ತಲೇ ಆಸ್ಥಾನ 
ವಿದ್ವಾಂಸರಿಗೆ ಜಂಘಾಬಲವೇ ಉಡುಗಿಹೋಯಿತು. ಆದರೆ ಶ್ಯಾಮಾಶಾಸ್ತ್ರಿಗಳು ಲಯ 
ಜ್ಞಾನದಲ್ಲಿ ನಂದಿಕೇಶ್ವರನಿಗೆ ಸಮರಲ್ಲವೆ! ಕ್ಷಣಾರ್ಧದಲ್ಲಿ ಸಿ೦ಹನ೦ದನಕ್ಕಿ೦ತ ಕಠಿನವೂ 
ಕ್ಲಿಷ್ಟವೂ ದೀರ್ಫವೂ ಆದ ದೇಶೀತಾಳವೊ೦ದನ್ನು ರಚಿಸಿಕೊಂಡು ಅದರಲ್ಲಿ ಕೇಶವಯ್ಯ 
ನಿಗೆ ಪಲ್ಲವಿಯ ತಲೆಬುಡಗಳೆ ಅರ್ಥವಾಗದ೦ತಹ ಒ೦ದು ಮೂಲಪಾಠವನ್ನು ರಚಿಸಿ ಆ 
ಆಶುಪಲ್ಲವಿಯನ್ನೇ ಇಡೀ ಜೀವಮಾನವೆಲ್ಲ ಅಭ್ಯಾಸ ಮಾಡಿದ್ದರೋ ಎನ್ನುವಷ್ಟು ಆತ್ಮ 
ಪ್ರತ್ಯಯದಿ೦ದ, ನಿಖರವಾಗಿ, ಪ್ರೌಢವಾಗಿ, ಲೀಲಾಜಾಲವಾಗಿ ಹಾಡಿಜಿಟ್ಟರು. ಈ ತಾಳಕ್ಕೆ 
ಶರಭನಂದನವೆಂದು ಹೆಸರಿಟ್ಟುದೂ ಅವರೇ. ಸಿಂಹವನ್ನು ಸ೦ಹಾರಮಾಡಬೇಕಾದರೆ 
ಶರಭಕ್ಕೆ ಮಾತ್ರ ಸಾಧ್ಯವಷ್ಟೆ ! ಅಂದಿನಿಂದ ಕೇಶವಯ್ಯನ ಸೊಲ್ಲಡಗಿಹೋಯಿತು. 
ಸಂಗೀತವಿದ್ವಾ೦ಸರು ಸಮಾಧಾನ, ಧೈರ್ಯಗಳ ನಿಟ್ಟುಸಿರುಬಿಟ್ಟು ತಮ್ಮ ಉದ್ಯೋಗಗಳಲ್ಲಿ 
ತೊಡಗಿದರು. 


ಸುವರ್ಣಮಧ್ಯರೇಖೆ 

ಇ೦ದು ಕಾಲವು ಬದಲಾಗಿದೆ ; ಅಪರೂಪವಾದ ಅಥವಾ ಕ್ಲಿಷ್ಟವಾದ ತಾಳದಲ್ಲಿ ಪಲ್ಲವಿ 
ಯನ್ನು ಹಾಡಬಯಸುವವರಲ್ಲಿ ಪಕ್ಕವಾದ್ಯವಿದ್ವಾ೦ಸರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದು 
ಕೊಂಡು ಅವರಿಗೆ ಪಲ್ಲವಿಯ ವಿವರಗಳನ್ನು ತಿಳಿಸಿ, ಕಚೇರಿಯ ಯಶಸ್ಸಿಗೆ ಅವರ ಸಹಕಾರ 
ವನ್ನು ಕೋರಿ, ಅವಕಾಶವಿದ್ದರೆ ಅವರೊಡನೆ ಸಾಕಷ್ಟು ಪೂರ್ವಭಾವಿಯಾದ ಅಭ್ಯಾಸವನ್ನು 
ಮಾಡಿಕೊಳ್ಳುವವರೇ ಹೆಚ್ಚು. ಈ ಪೂರ್ವಭಾವೀ ತಿಳುವಳಿಕೆಯ ಅಗತ್ಯವೆ ಇಲ್ಲದಷ್ಟು 
'ಪ್ರೌಢರಾದ ಧೀಮಂತ ಪಕ್ಕವಾದ್ಯವಿದ್ವಾಂಸರೂ ನಮ್ಮಲ್ಲಿದ್ದಾರೆ. ಹಾಗೆ ನೋಡಿದರೆ 
ಕಾಲದ ಲೋಲಕ ಒಂದು ಅತಿರೇಕದಿಂದ ಇನ್ನೊ೦ದು ಅತಿರೇಕವನ್ನು ಮುಟ್ಟಿದೆಯೆನ್ನ 
ಬೇಕಾಗುತ್ತದೆ. ಏಕೆ೦ದರೆ ಕಚೇರಿಗಳಲ್ಲಿ ಪಲ್ಲವಿಗಳನ್ನು ಹಾಡುವುದೇ ಈಗ ಅಪರೂಪ 
ವಾಗಿಬಿಟ್ಟಿದೆ. ಹಾಡಿದರೂ ಔಪಚಾರಿಕವಾಗಿ ಹಾಡುವುದೇ ಹೆಚ್ಚು. ದೇಶೀತಾಳಗಳಲ್ಲಿ 
ಪಲ್ಲವಿಯನ್ನು ಹಾಡುವುದು ಇನ್ನೂ ಅಪರೂಪ ; ಏನು ಪ್ರೌಢವಾದ ಕೆಲಸವನ್ನು 
ಮಾಡಬೇಕಾದರೂ ಆದಿತಾಳದಲ್ಲಿಯೇ, ಚತುರಶ್ರತ್ರಿಶ್ರಗತಿಗಳಲ್ಲಿಯೇ ಮಾಡಿತೋರಿಸ 
ಬಹುದು; ಉಳಿದದ್ದೆಲ್ಲ ಅನಾವಶ್ಯಕವಾದ ಕ್ಲೇಶ, ತಲೆಭಾರ ಎನ್ನುವ ಮನೋವೃತ್ತಿಯು 


೪೪೬ ಕರ್ಣಾಟಕಸ೦ಗೀತವಾಹಿನಿ 


ಅಲ್ಲಲ್ಲಿ ಕ೦ಡು ಬರುತ್ತಿದೆ. ಈ ಎರಡು ಅತಿರೇಕಗಳ ನಡುವೆ ಸುವರ್ಣಮಧ್ಯರೇಖೆ 
ಯೊಂದರಲ್ಲಿ ಪಲ್ಲವಿಗಾಯನವನ್ನು ಉಳಿಸಿ ಬೆಳೆಸಿಕೊ೦ಡರೆ ಕರ್ಣಾಟಕಸ೦ಗೀತಕ್ಕೆ ಕ್ಷೇಮ 
ಎಂದು ತೋರುತ್ತದೆ. 

ಪಲ್ಲವಿಗಾಯನದ ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದವರ ಕೆಲವರನ್ನು ಹೆಸರಿಸಿ ಈ 
ಪ್ರಕರಣವನ್ನು ಮುಗಿಸಬಹುದು. ಇವರುಗಳು ನನ್ನ ಸ೦ಶೋಧನೆಯ ಕಣ್ಣಿಗೆ ಗೋಚರಿಸಿ 
ದವರು ಮಾತ್ರ ; ಗೋಚರಿಸದೆಯೇ ಉಳಿದವರು ಅದೆಷ್ಟೋ ಮಂದಿ ಇರಬಹುದು. 
ಪಲ್ಲವಿಗಾಯನವು ಹದಿನೇಳನೆಯ ಶತಮಾನದಲ್ಲಿ ಬಹುಶಃ ಪ್ರಾರಂಭವಾಗಿ ಹದಿನೆ೦ಟ 
ನೆಯ ಶತಮಾನದಲ್ಲಿ ಚಿನ್ನಾಗಿ ಬಲಿಯಿತೆ೦ಬುದನ್ನು ಈಗಾಗಲೇ ಸೂಚಿಸಿದೆ. ಹದಿನೆ೦ಟು 
ಹತ್ತೊ೦ಬತ್ತನೆಯ ಶತಮಾನಗಳಲ್ಲಿ ಮತ್ತು ಇಪ್ಪತ್ತನೆಯ ಶತಮಾನದ ಮೊದಲಿನಲ್ಲಿ 
ದಕ್ಷಿಣಭಾರತದ ವಿವಿಧ ಪ್ರಾಂತಗಳಲ್ಲಿ ಹರಡಿಹೋಗಿದ್ದ ಪ ಸಿದ್ದ ಪಲ್ಲ ವಿಗಾಯಕರುಗಳ್ಳ 
ಹೆಸರುಗಳನ್ನು ಇಲ್ಲಿ ಸಂಗ್ರಹಿಸಿದೆ. ಪುದುಕೋಟೆಯ ಆಸ್ಥಾನ ವಿದ್ವಾಂಸನಾಗಿದ್ದ ಪಚ್ಚಿ” 
ಮಿರಿಯಂ ಆದಿಪ್ಪ ಯ್ಯನು ಮಧ್ಯಮಕಾಲದ ಪಲ್ಲವಿಗಳನ್ನು ವ್ಯವಸ್ಥೆ ಮಾಡಿದನು. ಅವನ 
ಮಗನಾದ ಸುಬ್ಬುಕುಟ್ಟಿ, ಶಿಷ್ಯನಾದ ಪಲ್ಲವಿಗೋಪಾಲಯ್ಯ, ಈತನ ಸೋದರ ಪಲ್ಲವಿ 
ಸ೦ಜೀವಯ್ಯ, ಅವನ ಮಕ್ಕಳಾದ ಪಲ್ಲವಿ ಸೀತಾರಾಮಯ್ಯ, ಪಲ್ಲವಿ ಶಿವರಾಮಯ್ಯ 
ರವರುಗಳು ಪಲ್ಲವಿಗಾಯನ ಪಟುಗಳು ಮತ್ತು ಬೊಬ್ಬಿಲಿಯ ಕೇಶವಯ್ಯ, ಶ್ಯಾಮಶಾಸ್ತ್ರಿ 
ಗಳನ್ನು ಈಗಾಗಲೇ ಸೂಚಿಸಿದೆ. 

ತಿರುಮಲರಾಜ ಪಟ್ಟಣದ ರಾಮುಡು, ಭಾಗವತ, ತ್ಯಾಗರಾಜರ ಗುರುಗಳಾಗಿದ್ದ 
ಸೊ೦ಟಿ ವೆಂಕಟರಮಣಯ್ಯ, ತ್ಯಾಗರಾಜರು, ಅವರ ಶಿಷ್ಯರುಗಳಾದ ನೇಮಂ ಸುಬ್ರ 
ಹ್ಮಣ್ಯಯ್ಯ, ಅಯ್ಯಾಭಾಗವತ, ಸೋಜಿರಿ ಸೀತಾರಾಮಯ್ಯ, ವೀಣಾಕುಪ್ಪಯ್ಯ, 
ಕುಪ್ಪಯ್ಯನ ಮಕ್ಕಳಾದ ತಿರುವತ್ತೂರು ತ್ಕಾಗಯ್ಯ, ತಿರುವತ್ತೂರು ಸೀತಾರಾಮಯ್ಯ, 
ತ್ಯಾಗರಾಜ ಶಿಷ್ಯಪರ೦ಪರೆಗೆ ಸೇರಿದ ಮಹಾವೈದ್ಯನಾಥಯ್ಯರ್‌, ಅವರ ಶಿಷ್ಯರಾದ 
ಪಟ್ಟಣಂ ಸುಬ್ರಹ್ಮಣ್ಯಯ್ಯರ್‌, ಅವರ ಶಿಷ್ಕರಾದ ರಾಮನಾಡ್‌ ಶ್ರೀನಿವಾಸಯ್ಯಂಗಾರ್‌, 
ಶೇಷಗಿರಿರಾವ್‌, ಕಂಚಿ ಶೇಷಯ್ಯರ್‌ ಮೊದಲಾದವರೂ ಪಲ್ಲವಿತಜ್ಞರೆ. ಮುದ್ದುಸ್ಟಾಮಿ 
ದೀಕ್ಷಿತರ ಪರಂಪರೆಯಲ್ಲಿ ಪೊನ್ನಯ್ಯ ಪಿಳ್ಳೆ ಮತ್ತು ಅವರ ಶಿಷ್ಯಪ್ರಶಿಷ್ಕರು ಪಲ್ಲವಿ 
ಗಾಯನದಲ್ಲಿ ಪ್ರಸಿದ್ಧರಾಗಿದ್ದರು. ಇವರುಗಳೇ ಅಲ್ಲದೆ ಪಲ್ಲವಿಶೇಷಯ್ಯರ್‌, ಶೇಷಾಚಲ 
ಭಾಗವತ, ತಿನ್ನವೆಲ್ಲಿ ವೆ೦ಗುಭಾಗವತ, ತಿನ್ನವೆಲ್ಲಿ ವೆ೦ಗುಪಿಳ್ಳೆ, ಗುರುಮೂರ್ತಿ ನಟ್ಟುವನ 
ಶಿಷ್ಯ ಅಖಿಲಾ೦ಡ೦, ಉಡಯಾರ್‌ಪಾಳ್ಯದ ಘನ೦ ಕೃಷ್ಣಯ್ಯ, ಚಿದಂಬರಂ ಕೃಷ್ಣಯ್ಯರ್‌, 
ತಲೈನಾಯರಿನ ಪಲ್ಲವಿಸೋಮಯ್ಯರ್‌, ಮಧುರೆ ಕೃಷ್ಣಯ್ಯಂಗಾರ್‌, ಮಚಲೀಪಟ್ಟಣದ 
ಸ್ವರಂ ಕೊಂಡಯ್ಯ, ತಿರುವಾಲೂರು ಮುತ್ತಯ್ಯ, ನಾಮಕ್ಕಲ್‌ ನರಸಿ೦ಹಯ್ಯಂಗಾರ್‌, 
ಪುದಕೋಟೆಸ೦ಸ್ಥಾನದ. ಮಾತೃಭೂತಯ್ಯನ ಮಗ ಗೋಪಾಲ ಸ್ವಾಮಯ್ಯ, ತಿರುವಿಶ 
ನಲ್ಲೂರು ನಾಠಾಯಣಸ್ವಾಮಯ್ಯರ್‌, ಪ೦ಚಾಪಕೇಶಭಾಗವತ, ತಿರುವಾರೂರು ಪಂಚಾ 
ಪಕೇಶಶಾಸ್ತ್ರಿ, ಹರಿಕೇಶನಲ್ಲೂರು ಮುತ್ತಯ್ಯ ಭಾಗವತ, ಮದ್ರಾಸ್‌ ಮುತ್ತುಸ್ವಾಮಿ 


ಕರ್ಣಾಟಕ ಸಿ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೪೭ 


ನಟ್ಟುವ, ಕೆಹರ ಮುತ್ತಯ್ಯ, ಮಾಯಾವರಂ೦ ವೈದ್ಯನಾಥಯ್ಕರ್‌, ಕೊನೇರಿರಾಜಪುರಂ 
ವೈದ್ಯನಾಥಯ್ಕರ್‌, ಆಂ೦ಧ್ರ೦ ನರಸಿ೦ಹುಲು, ವಿಜಯನಗರ, ಸಂಸ್ಥಾನದ ಗುರುರಾಯಾ 
ಚಾರ್ಯ, ಅವನ ಮಗನಾದ ಸೀತಾರಾಮಯ್ಯ, ತ್ಯಾಗರಾಜಪಿಳ್ಳೆ, ಇತ್ತೀಚೆಗೆ ನಾಯನಾಪಿಳ್ಳೆ 
ಮುಂತಾದವರ ಹೆಸರನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದು. 

ಕರ್ಣಾಟಕದಲ್ಲಿ ನೂರೆ೦ಟು(ದೇಶೀ)ತಾಳಗಳಲ್ಲಿ ಪಲ್ಲವಿಯನ್ನು ಹಾಡುವ ಕ್ರಮವನ್ನು 
ಪಲ್ಲವಿರಾಮಲಿಂಗಯ್ಯನು ಉದ್ಭಾಟಿಸಿದುದನ್ನು ಈಗಾಗಲೇ ಹೇಳಿದೆ. ಕರ್ಣಾಟಕದಲ್ಲಿ 
ಪಲ್ಲವಿಗಾಯನದ ಇತರ ಪ್ರತಿಭಾಪೂರ್ಣಪೃತಿನಿಧಿಗಳಾದ ಆಲಸೂರು ಕೃಷ್ಣಯ್ಯ, 
ನಖಾಸು ರುದ್ರಪ್ಪ, ಭೈರವಿಕೆ೦ಪೇಗೌಡ, ಮೈಸೂರು ವಾಸುದೇವಾಚಾರ್ಯ, ವೀಣೆಶಾಮಣ್ಣ, 
ವೀಣೆ ಶೇಷಣ್ಣ, ಮೈಸೂರು ಸದಾಶಿವರಾವ್‌, ಚಿಕ್ಕರಾಮಪ್ಪ, ಬಿಡಾರ೦ ಕೃಷ್ಣಪ್ಪ, 
ನಾರಾಯಣಸ್ವಾಮಿಭಾಗವತ ಮೊದಲಾದವರನ್ನು ಹೆಸರಿಸಬಹುದು. 


೧೦. ಅಷ್ಟಪದಿ 


ಕರ್ಣಾಟಕ ಸ೦ಗೀತಕಚೇರಿಗಳಲ್ಲಿ ಅಷ್ಟಪದಿಗಳನ್ನು ಹಾಡುವುದು ಇಂದು ವಿರಳ 
ವಾಗಿದೆ. ಕೇವಲ ಒಂದು ತಲೆಮಾರಿನಷ್ಟು ಹಿಂದೆ ರಸಿಕಶ್ರೋತೃಗಳು ಅಷ್ಟಪದಿಗಾಯಕಕ್ಕೆ 
ಮೈಯೆಲ್ಲ ಕಿವಿಯಾಗಿ ಕಾದುಕುಳಿತಿರುತ್ತಿದ್ದರು. ಇ೦ದಿಗೂ ಅಷ್ಟಪದಿಯನ್ನು ಹಾಡದೆ 
ಸ೦ಗೀತಕಚೇರಿಯು ಪೂರ್ಣವಾಗುವುದಿಲ್ಲವೆ೦ದು ಭಾವಿಸುವ ರಸಿಕರು ಇದ್ದಾರೆ. ಇದು 
ಹಿ೦ದೂಸ್ಥಾನೀಸ೦ಗೀತಕ್ಕೂ ಅನ್ವಯಿಸುವ ಮಾತು. ಭಾರತದ ಭಾವೈಕ್ಯವನ್ನು ಸಾಧಿಸಿ 
ಕೊಟ್ಟ ಭಾರತೀಯಸಂಸ್ಕೃತಿಯ ಐತಿಹಾಸಿಕ ಮೌಲ್ಯಗಳಲ್ಲಿ ಇದೂ ಒಂದು. `` 

ಅಷ್ಟಪದಿ ಎಂದರೆ ಎ೦ಟು ಪಾದಗಳುಳ್ಳ ಹಾಡು ಎ೦ದಷ್ಟೇ ಅರ್ಥ. ಆದರೆ ಇದು 
ತನ್ನ ಸಾಮಾನ್ಯಾರ್ಥ್ಯವನ್ನು ಕಳೆದುಕೊಂಡು ಎಷ್ಟೋ ಶತಮಾನಗಳಾದವು. ಅಷ್ಟಪದಿ 
ಎಂದಕೂಡಲೆ ಜಯದೇವಸರಸ್ವತಿಯ ಗೀತಗೋವಿ೦ದದಲ್ಲಿರುವ ಅಷ್ಟಪದಿಗಳೇ ಸ್ಫುರಿ 
ಸುತ್ತವೆ. ಮುಂದೆ ತೋರಿಸುವಂತೆ, ಅದೆಷ್ಟೋ ಕವಿಗಳು ಅದೆಷ್ಟೋ ಬಾರಿ ಅದೆಷ್ಟೋ 
ದೇವರುಗಳನ್ನು ಕುರಿತು ಅಷ್ಟಪದಿಗಳನ್ನು ರಚಿಸಿದ್ದಾರೆ. ಆದರೆ ಅಷ್ಟಪದಿಯೆಂದರೆ 
ಶ್ರೀಕೃಷ್ಣಪ್ರಣಯಕಥಾಮೃತವೇ, ಜಯದೇವಸರಸ್ಪತಿವಿರಚಿತವೇ. 


ಗರಿಮೆ 

. ಇದಕ್ಕೆ ಕಾರಣವಿಲ್ಲದಿಲ್ಲ. ಇಡೀ ಭಾರತೀಯ ಸಂಗೀತದ ಇತಿಹಾಸದಲ್ಲಿ, ಸಂಸ್ಕೃತ 
ಕಾವ್ಯದ ಸುದೀರ್ಥ ಚರಿತ್ರೆಯಲ್ಲಿ ಈ ಕಾವ್ಯವು ಹೊಸದು; ಹೊಸ ಪರಂಪರೆಯನ್ನು 
ನಿರ್ಮಿಸಿತು. ಸ೦ಸ್ಕೃತದಲ್ಲಾಗಲಿ ಸ೦ಗೀತದಲ್ಲಾಗಲಿ ನಮ್ಮ ದೇಶದಲ್ಲಿ ಪ್ರೇಮವು 
ವರ್ಣನಾವಿಷಯವಾದುದು, ರಸಾವಿಷ್ಕಾರದಲ್ಲಿ ವಿವೇಚಿತವಾದುದು ಅಪರೂಪವೂ ಅಲ್ಲ, 
ಹೊಸದೂ ಅಲ್ಲ. ಆದರೆ ಇಡೀ ಕಾವ್ಯವೊ೦ದು ಇದೊಂದೇ ರಸವಿನಿಯೋಜ್ಯವಾಗಿ, 
ಅದನ್ನು ಪರದೈವದ ಲೀಲೆಯಾಗಿ ಕ೦ಡು, ಅದರಲ್ಲಿ ಮಾನವಕುಲದ ಚಿರ೦ತನ ಅನುಭವ- 
ಅನುಭಾವಗಳನ್ನು ಹಿಡಿದಿಟ್ಟು, ಆ ಪ್ರೇಮವನ್ನು ಭಕ್ತಿಯ ಪರಕಾಷ್ಠೆಯಲ್ಲಿ ಕರಗಿಸಿ, 


೪೪೮ ಕರ್ಣಾಟಕಸ೦ಗೀತವಾಹಿನಿ 


ಅದನ್ನು ಮುಕ್ತಿಸೋಪಾನವನ್ನಾಗಿಸಿ, ರಸಿಕರಿಗೂ ಭಕ್ತರಿಗೂ ಏಕಕಾಲದಲ್ಲಿ ಸಂತೃಪ್ತಿ, 
ಆನ೦ದಗಳನ್ನು ಒದಗಿಸುವುದು ಮಾತ್ರ ಅಪರೂಪವೇ, ಹೊಸದೇ. ಅದನ್ನು ಗೀತ 
ಗೋವಿ೦ದವು ಮಾಡಿತು. ಹೀಗಾಗಲು ಅದು ಆರಿಸಿಕೊ೦ಡ ವಿಷಯವು ಹೇಗೆ ಕಾರಣ 
ವಾಯಿತೋ ಅದನ್ನು ನಿರೂಪಿಸುವ ಶೈಲಿಯೂ ಅಷ್ಟೆ. ಪದಾವಲೀ ಎಂದು ವಂಗದೇಶ 
ದಲ್ಲಿ ಪ್ರಸಿದ್ಧವಾಗಿದ್ದ ಜಾನಪದ ಗೇಯಪ್ರಕಾರದ ಹಂದರದಲ್ಲಿ ಮಧುರಕೋಮಲ. 
ಕಾ೦ತವಾದ, ಬ೦ಧುಗವಾದ ಪದಬಂಧದಿಂದ ಮೂಡಿಬಂದ ಪ್ರಬಂಧ, ಈ ಕಾವ್ಯ. 
ಅರ್ಥಸೌಂದರ್ಯ, ಶಬ್ದಸೌಂದರ್ಯ ಮತ್ತು ರಸಪೃತಿಪಾದನೆಯಲ್ಲಿ ಇದಕ್ಕೆ ಸಾಟಿಯಾದ 
ಗೇಯಪ್ರಬಂಧರೀತಿಗಳು ಇಲ್ಲವೆನ್ನುವುದರಲ್ಲಿ ಅತ್ಯುಕ್ತಿಯಿದ್ದರೆ ಅದು ಅತ್ಯಲ್ಪ ಮಾತ್ರ. 

ಜಯದೇವಸರಸ್ಪತಿಯು ಇದನ್ನು ಅಭಿನಯಕ್ಕಾಗಿ, ತನ್ನ ಸತಿಯಾದ ಪದ್ಮಾವತಿಯ 
ನೃತ್ಯಕ್ಕೆ ಮಾತುವನ್ನೂ ರಸವನ್ನೂ ಒದಗಿಸಲು ರಚಿಸಿದ್ದಾಗಿ ಹೇಳಿಕೊಂಡಿದ್ದಾನೆ ; ಹಿಗೆ 
ಅದು ಇಂದಿಗೂ ಸಹ ವಂಗದೇಶದಲ್ಲಿಯೂ ಪುರಿಯ ಜಗನ್ನಾಥ ದೇವಾಲಯದಲ್ಲಿಯೂ 
ಹಾಡಲ್ಪಡುತ್ತಿದೆ. ಅಭಿನಯಿಸಲ್ಪಡುತ್ತಿದೆ. ಅವನು ಇದನ್ನು ವಂಗದೇಶದಲ್ಲಿ ಪ್ರಸಿದ್ಧ 
ವಾಗಿದ್ದ “ಜಾತ್ರಾ' ಎ೦ಬ ದೇಶೀ ದೃಶ್ಯ-ಶ್ರವ್ಯರೂಪಕದ ಮಾದರಿಯಲ್ಲಿ ರಚಿಸಿದ್ದಾನೆ೦ದು 
ತಿಳಿದವರು ಹೇಳುತ್ತಾರೆ. ಗೀತಗೋವಿ೦ದವನ್ನು ಈಗಲೂ ಅಲ್ಲಿಯ ಜಾತ್ರಾಗಳಲ್ಲಿ 
ಅಭಿನಯಿಸುತ್ತಾರೆ. ಭರತನಾಟ್ಯದಲ್ಲಿಯೂ ಅದು ಬಹು ಪ್ರಮುಖವೂ ರಸಾವಿಷ್ಟವೂ 
ಆಗಿರುವ ಪ್ರಬಂಧ ; ಅದರ ಅಭಿನಯವಿಲ್ಲದಿದ್ದ ಭರತನಾಟ್ಯ ಕಚೇರಿಯು ಇಂದಿಗೂ 
ಅಪೂರ್ಣವೇ. ಆದರೂ ಅದು ಕರ್ಣಾಟಕ ಸಂಗೀತಕ್ಕೆ ಭರತನಾಟ್ಯದಿ೦ದ ಸೇರಿದ 
ಕೊಡುಗೆಯಲ್ಲ ; ಕರ್ಣಾಟಕಸಂ೦ಗೀತದಿ೦ದ ಭರತನಾಟ್ಯಕ್ಕೆ ಬ೦ದ ಬಳುವಳಿ. ಇದನ್ನು 
ಮುಂದೆ ಪ್ರಸ್ತಾಪಿಸಲಾಗಿದೆ. 


ಕರ್ತೃ-ಕೃತಿ 

ಬಲ್ಲಾಳಸೇನನ ಮಗನಾದ ಲಕ್ಷ್ಮಣಸೇನನು ಹನ್ನೆರಡನೆಯ ಶತಮಾನದಲ್ಲಿ (ಕ್ರಿ. ಶ. 
ಸುಮಾರು ೧೧೧೬-೧೧೬೦) ವ೦ಗರಾಜ್ಯವನ್ನು ಆಳುತ್ತಿದ್ದಾಗ ಜಯದೇವನು ಅವನ 
ಆಸ್ಥಾನದಲ್ಲಿ ಕವಿಯಾಗಿದ್ದನು. ಪ್ರಸಿದ್ಧರಾದ ಉಮಾಪತಿ, ಧೋಯಿ ಮತ್ತು ಗೋವ 
ರ್ಧನರೂ ಇದೇ ಕಾಲದಲ್ಲಿ ಇದೇ ಆಸ್ಥಾನವನ್ನಲ೦ಕರಿಸಿದ್ದರು. ಜಯದೇವನು ಭೋಜ 
ದೇವ ಮತ್ತು ರಮಾದೇವಿಯರ ಮಗ. ಅವನ ಜನ್ಮಸ್ಥಾನವು ಜಿ೦ದುಬಿಲ್ಬ, ಕಿ೦ದುಬಿಲ್ಬ-- 
ಎಂದು ಪಾಠಾಂತರ ಪ್ರಭೇದದಿ೦ದ ಹೇಳಲಾಗುತ್ತಿದೆ. ಕಿಂದುಬಿಲ್ಪವು ಬಂಗಾಳ 
ದಲ್ಲಿಯೂ ಬಿಂದುಬಿಲ್ಬವು ಒರಿಸ್ಪಾದೇಶದಲ್ಲಿಯೂ ಇದೆ. ಎರಡು ಊರುಗಳಲ್ಲಿಯೂ 
ಅವನು ಜನಿಸಿದ್ದನೆಂಬ ಪಾರಂಪರಿಕ ಐತಿಹ್ಯವಿದೆ ! ಎರಡರಲ್ಲಿಯೂ ಅವನ ಜನ್ಮ 
ದಿನೋತ್ಸವವನ್ನೂ ಅಷ್ಟಪದಿಗಳ ಗೋಷ್ಠಿಗಾನವನ್ನೂ ಆಚರಿಸುತ್ತಾರೆ. 

ಗೀತಗೋವಿಂದವು ಹನ್ನೆರಡು ಸರ್ಗಗಳಲ್ಲಿಯೂ ಇಪ್ಪತ್ತನಾಲ್ಕು ಅಷ್ಟಪದಿಗಳ 
ಲ್ಲಿಯೂ ತೊಂಬತ್ತನಾಲ್ಕು ಶ್ಲೋಕಗಳಲ್ಲಿಯೂ ರಚಿತವಾದ ಕಾವ್ಯ. ಇದು' ಭಾರತದ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೪೯ 


ಪ್ರಥಮ ಗೇಯರೂಪಕ. ಇದರಲ್ಲಿ ಅಷ್ಟಪದಿಗಳ ವಿನಿಯೋಗವು ಹೀಗಿದೆ : ಜಯದೇವನೆ 
ಸೂತ್ರಧಾರನಾಗಿ ಹೇಳುವುದು ಮೂರು, ರಾಧೆಯು ಕೃಷ್ಣನೊಡನೆ ಹೇಳುವುದು ಎರಡು, 
ಕೃಷ್ಣನು ರಾಧೆಯೊಡನೆ ಹೇಳುವುದು ಎರಡು, ಸಖಿಯು ರಾಧೆಯೊಡನೆ ಸ೦ಭಾಷಿಸುವುದು 
ಏಳು, ರಾಧೆಯು ಸಖಿಯೊಡನೆ ಹೇಳಿಕೊಳ್ಳುವುದು ಆರು, ಸಖಿಯು ಕೃಷ್ಣನಿಗೆ ಒಯ್ಯುವ 
ಸಂದೇಶರೂಪದ ಮೂರು ಮತ್ತು ಕೃಷ್ಣನು ಸಖಿಯೊಡನೆ ಹೇಳುವ ಒಂದು-ಹೀಗೆ 
ಒಟ್ಟು ಇಪ್ಪತ್ತನಾಲ್ಕು. ಶ್ಲೋಕಗಳ ವಿನಿಯೋಗವು ಹೀಗಿದೆ: ಜಯದೇವನೇ ಹೇಳುವ 
ನಲವತ್ತೇಳು, ರಾಧೆಯು ಕೃಷ್ಣನಿಗೆ ಹೇಳುವ ಎರಡು, ಕೃಷ್ಣನು ರಾಧೆಗೆ ಆರು, ಕೃಷ್ಣನು 
ಮನ್ಮಥನಿಗೆ ಐದು, ಸಖಿಯು ರಾಧೆಗೆ ಹದಿನಾರು, ರಾಧೆಯು ಸಖಿಗೆ ಏಳು, ರಾಧೆಯು 
ನಿಸರ್ಗಕ್ಕೆ ಮೂರು, ಸಖಿಯು ಕೃಷ್ಣನಿಗೆ ಏಳು, ಕೃಷ್ಣನು ಸಖಿಗೆ ಒ೦ದು--ಹೀಗೆ ಒಟ್ಟು 
ತೊ೦ಬತ್ತನಾಲ್ಕು. ಇವುಗಳನ್ನು ಶಾರ್ದೂಲವಿಕ್ರೀಡಿತ, ವಸ೦ತತಿಲಕ, ದ್ರುತವಿಲ೦ಜಿತ, 
ಶಿಖರಿಣೀ, ಮಾಲಿನೀ, ವಂಶಸ್ಥ, ಹರಿಣೀ, ಪಥ್ಯಾ, ಉಪೇ೦ದ್ರವಜ್ರ, ಪುಷ್ಟಿತಾಗ್ರ, ರಾಸಕ, 
ಆರ್ಯಾ, ಪೃಥ್ವೀ, ಅನುಷ್ಟಪ್‌-ಪಥ್ಯಾ, ಸ ್ರಗ್ಗರಾ, ಆರ್ಕಾ-ಪಥ್ಯ್ಕಾ--ಈ ವೃತ್ತಗಳಲ್ಲಿ, ಅತ್ಯಧಿಕ 
ವಾಗಿ ಶಾರ್ದೂಲವಿಕ್ರೀಡಿತದಲ್ಲಿ, ರಚಿಸಲಾಗಿದೆ. 

ಗೀತಗೋವಿ೦ದವು ರಾಧಾಕೃಷ್ಣರ ವಿಪ್ರಲ೦ಭ ಶೃಂಗಾರದ ಕಥೆ ; ಅದರ ಕೊನೆಯಲ್ಲಿ 
ಸ್ವಲ್ಪ ಮಟ್ಟಿಗೆ ಸಂಭೋಗ ಶೃಂಗಾರದ ವರ್ಣನೆಯೂ ಇದೆ. ಅದರಲ್ಲಿ ಹೇಳಿರುವ ಕೃಷ್ಣ 
ಕಥೆಯನ್ನು ಅದರ ಹನ್ನೆರಡು ಸರ್ಗಗಳಲ್ಲಿ ಹೀಗೆ ಅಡಕಗೊಳಿಸಿ ಸ೦ಗ್ರಹಿಸಬಹುದು; ಈ 
ಸರ್ಗಗಳ ಸು೦ದರವಾದ ಹೆಸರುಗಳನ್ನು ಜಯದೇವ ಕವಿಯೇ ಕೊಟ್ಟಿದ್ದಾನೆ. ಸಾಮೋದ 
ದಾಮೋದರವೆ೦ಬ ಮೊದಲನೆಯ ಸರ್ಗದ ಪ್ರಾರಂಭದಲ್ಲಿ ಮೇಘಗಳು ದಟ್ಟೈಸಿ 
ಕಾರಿರುಳು ಹಬ್ಬಿದ್ದ ವ್ರಜಭೂಮಿಯಲ್ಲಿ ಒಬ್ಬನೇ ಹೋಗಲು ಮುಗ್ಧಮುಧುಸೂದನನು 
ಭಯಪಡುತ್ತಾನೆ೦ದು ನ೦ದನು ಕೃಷ್ಣನನ್ನು ಮನೆ ಮುಟ್ಟಿಸುವಂತೆ ರಾಧೆಗೆ ಹೇಳುತ್ತಾನೆ. 
ಹಿಂದೊಮ್ಮೆ ಮಾಧವನ ಪ್ರೇಮಾಮೃತಪಾನಮಾಡಿ ಮತ್ತೊಂದು ಅವಕಾಶಕ್ಕೆ ಹೊಂಚು 
ಕಾಯುತ್ತಿದ್ದ ರಾಧೆಯ ರೊಟ್ಟಿಯು ಜಾರಿ ತುಪ್ಪಕ್ಕೇ ಬಿದ್ದಂತಾಯಿತು. ಮಧುಸೂದನನ 
ಕೈಹಿಡಿದು ವ್ರಜಭೂಮಿಯಲ್ಲಿ ನಡೆಯುತ್ತಿದ್ದ ರಾಧೆಗೆ ಕೈಕೊಟ್ಟು ಕೃಷ್ಣನು ಇತರ 
ಗೋಪಿಯರೊಡನೆ ಪ್ರಣಯಕೇಲಿಯಲ್ಲಿ ಮಗ್ಗನಾಗುತ್ತಾನೆ. ಈ ಮಾಧವನೇ ವಿಷ್ಣು 
ವೆನ್ನುವ ಜಯದೇವನು ಮೊದಲನೆಯ ಅಷ್ಟಪದಿಯಲ್ಲಿ--ಕೀರ್ತಿಧವಳವೆ೦ಬ ಪ್ರಾಚೀನ 
ಪ್ರಸಿದ್ಧ ಪ್ರಬ೦ಧದಲ್ಲಿ--ದಶಾವತಾರಗಳನ್ನು ವರ್ಣಿಸತ್ತಾನೆ; ಎರಡನೆಯ ಅಷ್ಟಪದಿ 
ಯಲ್ಲಿ ವನಮಾಲಿಯಾದ ಮುಕುಂದನನ್ನು ಸ್ತುತಿಸುವ ಮಂಗಲಾಚಾರ ಪ್ರಬಂಧವನ್ನು 
ರಚಿಸಿದ್ದಾನೆ. ಮೂರನೆಯ ಅಷ್ಟಪದಿಯು ವಸಂತ ಖಯತುವನ್ನು ವರ್ಣಿಸುತ್ತದೆ. 
ನಾಲ್ಕನೆಯ ಅಷ್ಟಪದಿಯಲ್ಲಿ ಗೋಪೀಜನಸ೦ದೋಹನಿಮಗ್ನನಾದ ಕೃಷ್ಣನ ಸೌಂದರ್ಯಾ 
ತಿಶಯ, ಗುಣಾಧಿಕ್ಯಗಳನ್ನು ರಾಧೆಯು ವರ್ಣಿಸಿ ತನ್ನ ವಿರಹವನ್ನು ಸೂಚಿಸುತ್ತಾಳೆ. 

ಅಕ್ಲೇಶಕೇಶವ ಎ೦ಬ ಎರಡನೆಯ ಸರ್ಗದಲ್ಲಿ ಎರಡೇ ಅಷ್ಟಪದಿಗಳಿವೆ. ಇವುಗಳಲ್ಲಿ 
ಮೊದಲನೆಯದಾದ ಐದನೆಯ ಅಷ್ಟಪದಿಯಲ್ಲಿ ಕೃಷ್ಣನು ಗೋಪಿಕಾಬ್ಬಂದದೊಡನೆ 


೨೯ 


೪೫೦ ಕರ್ಣಾಟಕಸ೦ಗೀತವಾಹಿನಿ 


ರಾಸಲೀಲೆಯನ್ನಾಡುತ್ತಿರುವುದನ್ನು ರಾಧೆಯು ಸಖಿಗೆ ವರ್ಣಿಸುತ್ತಾಳೆ ; ಕೃಷ್ಣಪ್ರೇಮಕ್ಕೆ 
ತನ್ನ೦ತೆಯೇ ಇತರರು ಹಕ್ಕುದಾರರಿದ್ದರೂ ತನ್ನ ಮನಸ್ಸು ಕೃಷ್ಣಾನುರಕ್ತವೇ ; ತಾನು 
ಅವನೊಡನೆ ಹಿಂದೆ ಕಳೆದ ರತಿಸುಖದ ರಸನಿಮಿಷಗಳನ್ನು ಹೇಗೆ ತಾನೇ ಮರೆತಾಳು ! 
ಆರನೆಯ ಅಷ್ಟಪದಿಯಲ್ಲಿ ರಾಧೆಯು ವಿರಹದ ಬೆಂಕಿಯಿಂದ ಬೆಂದು, ಬಳಲಿ ತನ್ನ 
ಸಖಿಯೊಡನೆ ಅಗಲಿಕೆಯ ಅಳಲನ್ನು ತೋಡಿಕೊಳ್ಳುತ್ತಾಳೆ, ಕೃಷ್ಣನನ್ನು ಹೇಗಾದರೂ 
ಮಾಡಿ ಒಪ್ಪಿಸಿ ತನ್ನೊಡನೆ ಏಕಾ೦ತಕ್ಕೆ ಕರೆತಾರೆ೦ದು ಕೇಳಿಕೊಳ್ಳುತ್ತಾಳೆ. ಮುಗ್ಧ ತಾಧು 
ಸೂದನ ಎ೦ಬ ಮೂರನೆಯ ಸರ್ಗದಲ್ಲಿ ಒ೦ದೇ ಅಷ್ಟಪದಿ : ಸಖಿಯು ರಾಧಾಸ೦ದೇಶ 
ವನ್ನು ಕೃಷ್ಣನಿಗೆ ಮುಟ್ಟಿಸಿದಾಗ, ಗೋಪೀಜನರತಿ ನಿಮಗ್ನನಾಗಿದ್ದ ಅವನು ರಾಧೆಯನ್ನೇ 
ಅಲ್ಲಿಗೆ ಕರೆತಾರೆ೦ದು ಹೇಳುತ್ತಾನೆ ; ಸ್ವಾಭಿಮಾನವನ್ನು ಬಿಟ್ಟು ರಾಧೆಯು ಹೋದರೂ 
ಅಲ್ಲಿ ತನ್ನನ್ನು ಮರೆತು ಗೋಪೀಪ್ರಣಯಕೇಳಿಯಲ್ಲಿ ಮೈಮರೆತಿದ್ದ ಕೃಷ್ಣನನ್ನು ಕಂಡು 
ಕೆರಳಿ ಕುಪಿತಳಾಗಿ ಹೊರಟುಹೋಗುತ್ತಾಳೆ. ಇದನ್ನು ಗಮನಿಸಿದ ಕೃಷ್ಣನು ಪಶ್ಚಾತ್ತಾಪ 
ದಿಂದಲೂ ರಾಧಾವಿರಹ ಸ೦ತಾಪದಿ೦ದಲೂ ಬೆಂದು ಬಸವಳಿಯುತ್ತಾನೆ. ಸ್ನಿಗ್ನಮಧು 
ಸೂದನ ಎಂಬುದು ನಾಲ್ಕನೆಯ ಸರ್ಗ ; ಇದರಲ್ಲಿ ಎಂಟನೆಯ ಮತ್ತು ಒಂಬತ್ತನೆಯ 
ಅಷ್ಟಪದಿಗಳಿವೆ. ಇವುಗಳಲ್ಲಿ ರಾಧೆಯ ಸಖಿಯು ಯಮುನಾತೀರದ ಲತಾನಿಕುಂಜಕ್ಕೆ 
ಬಂದು ಅದರಲ್ಲಿದ್ದ ಕೃಷ್ಣನೊಡನೆ ರಾಧೆಯ ವಿರಹಾತಿಶಯವನ್ನು ವರ್ಣಿಸುತ್ತಾಳೆ. 

ಜಯದೇವಕವಿಯು ಐದನೆಯ ಸರ್ಗವನ್ನು ಸಾಕಾಂಕ್ಷಪುಂಡರೀಕಾಕ್ಷವೆಂದು ಕರದಿ 
ದ್ದಾನೆ. ಇದರಲ್ಲಿಯೂ ಎರಡು ಅಷ್ಟಪದಿಗಳಿವೆ. ಹತ್ತನೆಯ ಅಷ್ಟಪದಿಯಲ್ಲಿ ಕೃಷ್ಣನಿಂದ 
ಮರಳಿಬಂದ ಸಖಿಯು ಕೃಷ್ಣನೂ ಅವಳ ವಿಷಯದಲ್ಲಿ ವಿರಹ ತಪ್ತನಾಗಿದ್ದಾನೆಂದು 
ರಾಧೆಗೆ ತಿಳಿಸುತ್ತಾಳೆ. ಯಮುನಾತೀರದಲ್ಲಿ ಕೃಷ್ಣನು ರಾಧೆಗಾಗಿ ಕಾಯುತ್ತಿದ್ದಾನೆಂದು 
ಹೇಳಿ ರಾಧೆಯನ್ನು ಅಲ್ಲಿಗೆ ಬೇಗ ಹೋಗುವಂತೆ ಸಖಿಯು ಹನ್ನೊ೦ದನೆಯ ಅಷ್ಟಪದಿ 
ಯಲ್ಲಿ ಪ್ರೇರಿಸುತ್ತಾಳೆ. ಆರನೆಯ ಸರ್ಗಕ್ಕೆ ಸೋತ್ಕ೦ಠ ವೈಕುಂಠವೆಂದು ಹೆಸರು, 
ಹನ್ನೆರಡನೆಯದೊ೦ದೇ ಅಷ್ಟಪದಿಯಿರುವ ಇದರಲ್ಲಿ ಸಖಿಯು ರಾಧೆಗೆ ಕೃಷ್ಣನ ಬಳಿ 
ನಡೆದುಬರುವಷ್ಟು ಸಹ ತ್ರಾಣವಿಲ್ಲದೆ ವಿರಹಾಹತಳಾಗಿ ಬಳಲಿದ್ದಾಳೆ೦ದೂ ತಾನಿರುವಡೆ 
ಯಲ್ಲಿಯೇ ಕೃಷ್ಣಾಗಮನವನ್ನು ಶ೦ಕಾತುರ೦ಗಳೂರಿ ಪ್ರತೀಕ್ಷಿಸುತ್ತ, ತನ್ನ ಬಳ್ಳಿವನೆಯಲ್ಲಿ 
ಎಲೆ ಬಿದ್ದರೂ ಪಕ್ಷಿಯು ಕದಲಿದರೂ ಕೃಷ್ಣನೆ ಬಂದಂತೆ ಭ್ರಮಿಸುತ್ತಿದ್ದಾಳೆ ಎಂಬುದನ್ನು 
ಅವನಿಗೆ ಅರಹುತ್ತಾಳೆ. ನಾಗರ ನಾರಾಯಣಂ ಎಂಬ ಏಳನೆಯ ಸರ್ಗದಲ್ಲಿ ನಾಲ್ಕು 
ಅಷ್ಟಪದಿಗಳಿವೆ. ಇವುಗಳಲ್ಲೆಲ್ಲ ರಾಧೆಯ ವಿರಹವಿಲಾಪವೇ ಇದೆ. 

ಹದಿಮೂರನೆಯ ಅಷ್ಟಪದಿಯಲ್ಲಿ ರಾಧೆಯು ತಾನು ಕೊಟ್ಟ ಸಂಕೇತಸಮಯವು 
ಮೀರಿದ್ದರೂ, ಚಂದ್ರೋದಯವಾಗಿದ್ದರೂ ಕೃಷ್ಣನು ಬಾರದೆ ತನ್ನ ರೂಪರಾಶಿ, ಯೌವನ 
ಸ೦ಪದಗಳೆಲ್ಲ ವ್ಯರ್ಥವಾದವೆಂದೂ. ಪುಣ್ಯಶಾಲಿಯಾದ ಬೇರೆ ಯಾವ ಗೋಪೀ 
ರಮಣಿಯೋ ತನ್ನ ಮನೋರಥಗಳನ್ನೆಲ್ಲ ಕೃಷ್ಣನಲ್ಲಿ ತೀರಿಸಿಕೊಳ್ಳುತ್ತಿರಬಹುದೆ೦ದೂ. 
ಅವನಿಗಾಗಿಯೇ ಎ೦ದು ತಾನು ಅಲಂಕರಿಸಿಕೊಂಡಿದ್ದೆಲ್ಲ ವ್ಯರ್ಥವಾಯಿತೆ೦ದೂ ಅಳಲು 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೫೧ 


ತ್ತಾಳೆ. ಹದಿನಾಲ್ಕನೆಯ ಅಷ್ಟಪದಿಯಲ್ಲಿ ಕೃಷ್ಣನು ಬೇರೆ ಗೋಪೀಯುವತಿಯರೊಡನೆ 
ರತಿಸ೦ಭ್ರಮದಲ್ಲಿರುವುದನ್ನು ಚಿತ್ರಿಸಿಕೊ೦ಡು ತನಗಿಲ್ಲದ ಆ ಭಾಗ್ಯಕ್ಕಾಗಿ ಕೊರಗುತ್ತಾಳೆ. 
ಸ್ಟಾಧೀನಭರ್ತಕೆಯಾದ ಮತ್ತೊಬ್ಬ ಗೋಪಿಯೊಡನೆ ತನ್ನ ಹೃದಯವಲ್ಲಭನಾದ 
ಹರಿಯು ಅವಳ ಕಾಮಚೇಷ್ಟಾಸ೦ಜ್ಞೆಗಳನ್ನೆಲ್ಲ ತನ್ನ ದೇಹದಲ್ಲಿ ಧರಿಸಿ ಸುಖಲೋಲುಪ್ಲಿ 
ಯಲ್ಲಿರಲು ತಾನು ಅವನಿಗಾಗಿ ಕಾಯ್ದು ಪ್ರಯೋಜನವೇನೆ೦ದು ಹದಿನೈದನೆಯ ಅಷ್ಟ 
ಪದಿಯಲ್ಲಿ ಹಲುಬುತ್ತಾಳೆ. ಹದಿನಾರನೆಯ ಅಷ್ಟಪದಿಯಲ್ಲಿ ತಾನು ಇಲ್ಲಿ ಕಾಮಜ್ವರ 
ಪೀಡಿತಳಾಗಿ ಉರಿಯುತ್ತಿರುವ ಮೈಯಿ೦ದ ಬಳಲಿದ್ದರೆ ಬೇರೆ ಒಬ್ಬಳು ಕೃಷ್ಣನೊಡನೆ 
ಚಿಗುರುಸೆಜ್ಜೆಯಲ್ಲಿ ತ೦ಪಾಗಿ ಪವಡಿಸಿದ್ದಾಳೆ ; ತನ್ನ ಹೃದಯವು ಮನ್ಮಥಶರಹತಿಯಿಂದ 
ಸೀಳಿಹೋಗಿದ್ದರೆ ಅವಳ ವಕ್ನಃಸ್ಥಲವು ನಲ್ಲನ ನಖಹತಿಯಿ೦ದ ಗೀರಿಹೋಗಿದೆ ಎಂದು 
ಮುಂತಾಗಿ ಮರುಗುತ್ತಾಳೆ. 

ಬೆಳುದಿ೦ಗಳನ್ನು ಬಿಸಿಲುಮಾಡಿ ರಾಧೆಯನ್ನು ಸುಡುತ್ತಿದ್ದ ಚಂದ್ರನು ತೊಲಗಿ ಬೆಳಗಾ 
ಯಿತು; ಆಗ ಕನಿಷ್ಠಾನಾಯಿಕೆಯ ಪ್ರಣಯರಭಸದ ಗುರುತುಗಳನ್ನು ಹೊತ್ತು ಧೃಷ್ಟ 
ನಾಯಕನಾದ ಕೃಷ್ಣನು ಪ್ರತ್ಯಕ್ಷನಾದ ! ದೇಹದಲ್ಲೆಲ್ಲ ದೈನ್ಯ, ಬಾಯಲ್ಲೆಲ್ಲ ಬಡಿವಾರ, 
ನಿಲುವಿನಲ್ಲೆಲ್ಲ ವಿನಯ ! ಇದನ್ನು ಕ೦ಡು ಕನಲಿ ಕೆರಳಿದ ರಾಧೆ ತಾನು ರಾತ್ರಿಯೆಲ್ಲ 
ಪಟ್ಟಪಾಡನ್ನು ಮರೆತು ಖಂಡಿತನಾಯಿಕೆಯಾಗಿ ಅವನನ್ನು ಅಲ್ಲಿಂದ ವಿವರಣೆಗೂ 
ಅವಕಾಶಕೊಡದೆ, ಬಂದ ದಾರಿಗೆ ಸುಂಕವಿಲ್ಲ ಎ೦ದು ಉಪದೇಶಿಸಿ ಅಟ್ಟುತ್ತಾಳೆ. ಇದೇ 
ವಿಲಕ್ಸಲಕ್ಷ್ಮೀಪತಿ ಎಂಬ ಎಂಟನೆಯ .ಸರ್ಗದಲ್ಲಿರುವ ಹದಿನೇಳನೆಯ (ಏಕೈಕ) ಅಷ್ಟ 
ಪದಿಯ ವಸ್ತು. 
ಒಂಬತ್ತನೆಯ ಸರ್ಗದ ಹೆಸರು ಮುಗ್ದ ಮುಕುಂದ ! ಇದರಲ್ಲಿರುವ ಹದಿನೆಂಟನೆಯ 
ಅಷ್ಟಪದಿಯು ಕಲಹಾ೦ತರಿತೆಯಾದ ರಾಧೆಯನ್ನು ಸಖಿಯು ಹೀಗಳೆದು ಬುದ್ಧಿ ಹೇಳು 
ವುದನ್ನು ವರ್ಣಿಸುತ್ತದೆ. "ಗಯ್ಯಾಳಿ ಹೆಣ್ಣೆ, ಚಂಡಿ, ಪ್ರಿಯತಮನಾದ ಮಾಧವನನ್ನು 
ಜಗಳವಾಡಿ ಓಡಿಸಿದೆಯಲ್ಲ, ನಿನ್ನೀ ವ್ಯರ್ಥವಾದ ಯೌವನವನ್ನೂ ಸೌ೦ದರ್ಯವನ್ನೂ ಇಟ್ಟು 
ಕೊಂಡು ಏನು ಮಾಡುತ್ತೀ ? ಈಗ ಅತ್ತು ಏನನ್ನು ಸಾಧಿಸುತ್ತೀ ? ಮುರುಳಿಮೋಹನನು 
ಈಗ ಪುನಃ ಬಂದರೂ ಬಂದಾನು ; ಆಗ ಮಾತ್ರ ಅವನನ್ನು ಪುನಃ ಹೋಗಲೀಸದೆ ನಿನ್ನ 
ವಕ್ಚಃಸ್ಥಲದಲ್ಲಿ ಬಚ್ಚಿಟ್ಟುಕೋ, ಕ೦ಡೆಯಾ', ಎಂದು ಸಖಿ ಅವಳನ್ನು ಅನುನಯಮಾಡು 
ತ್ತಾಳೆ. 

ಹತ್ತೊಂಬತ್ತನೆಯ ಅಷ್ಟಪದಿಯು ಚತುರಚತುರ್ಭುಜ ಎಂಬ ಹತ್ತನೆಯ ಸರ್ಗವೂ 
ಹೌದು. ವಿರಹಿಜನಕ್ಕೆ ಕ್ಷಣವೊ೦ದು ಯುಗವಾಗಿ ತೋರುವ ಹಗಲು ತೊಲಗಿತು. 
ಪ್ರಣಯಿಗಳ ಪ್ರೇಮಿಯಾದ ಚಂದ್ರನು ನಗುನಗುತ್ತ *ತ೦ಪನ್ನೆರೆಯುತ್ತ ಬಂದನು. 
ವಿರಹತಪ್ತನಾದ ಕೃಷ್ಣನು ಕಾದಿದ್ದುದಾದರೂ ಇದಕ್ಕೇ. ಸಿಗ್ಗುಮಾಡಿಕೊ೦ಡು ಕಳ್ಳನಂತೆ 
ಮೆಲ್ಲಡಿಯಿಡುತ್ತ ಬಳಿಸಾರುತ್ತಿದ್ದ ಅವನನ್ನು ಕಂಡಕೊಡಲೇ ಅವನು ಬೇರೆಯವಳೊಡನೆ 
ಬೆರೆತು ತನಗೆಸಗಿದ ದ್ರೋಹವನ್ನು ನೆನೆಯುತ್ತಲೇ ರಾಧೆಯ ಕೋಪವು ಭುಗಿಲೆ೦ದು 


೪೫೨ ಕರ್ಣಾಟಕಸಂಗೀತವಾಹಿನಿ 


ಮುಗಿಲುಮುಟ್ಟಿತು, ಕಣ್ಣು ಕೆಂಪಾಯಿತು. ಎದೆ ಉದ್ವೇಗದಿಂದ ಬುಸಬುಸ ಎಂದು 
ಏರಿಳಿಯತೊಡಗಿತು. ಕೆದೀಮ ಕೃಷ್ಣ ಅವಳನ್ನು ಇದಿರಿಟ್ಟು ನೋಡದೆಯೇ ಅವಳ ಸಖಿ 
ಯೊಡನೆ ರಾಧೆಯನ್ನು ಹೊಗಳಿ ಅಟ್ಟಕ್ಕೇರಿಸಿ, ತನ್ನನ್ನು ಧಾರಾಳವಾಗಿ ಹಳಿದುಕೊ೦ಡನು. 
“ಮದನವಿಷ ನನ್ನ ನೆತ್ತಿಗೇರಿದೆ ; ಇದನ್ನು ಇಳಿಸಬೇಕಾದರೆ ಚಿಗುರು ಮುಟ್ಟಿಸಬೇಕು ; 
ನಿನ್ನ ಪದಪಲ್ಲವವನ್ನು ನನ್ನ ತಲೆಯ ಮೇಲಿಡು, ನಾನು ಬದುಕಿಕೊಂಡೇನು', ಎಂಡೆಲ್ಲ 
ದೀನನಾಗಿ ಕೇಳಿಕೊಂಡ ಅವನು ಚತುರಚತುರ್ಭುಜನಲ್ಲದೆ ಮತ್ತೇನು ! 

ಈ ಸರ್ಗವೂ ಅಷ್ಟಪದಿಯೂ ಬಹು ಪ್ರಸಿದ್ಧವಾಗಿವೆ. ಇದಕ್ಕೆ ದರ್ಶನಾಷ್ಟಪದಿಯೆಂದು 
ಹೆಸರು. ಏಕೆಂದರೆ ಕವಿಯು ಇದರಲ್ಲಿ ಸ್ವಲ್ಪ ಬರೆದು, ಅದಕ್ಕೆ ಉಚಿತವಾದ ಮಿಕ್ಕ ಮಾತು 
ಗಳು ದೊರೆಯದೆ ಕಾದು, ಬೇಸತ್ತು, ನದಿಗೆ ಸ್ನಾನಕ್ಕೆಂದು ಹೋಗಿದ್ದಾಗ ಸಾಕ್ಷಾತ್‌ 
ಹರಿಯೇ ಅವನ ವೇಷದಲ್ಲಿ ಬ೦ದು ಪದ್ಮಾವತಿಗೆ ದರ್ಶನಕೊಟ್ಟು ಅವಳಿಂದ ಓಲೆಯನ್ನು 
ತರಿಸಿಕೊಂಡು ಪಾದಪೂರ್ತಿಯನ್ನು ಮಾಡಿದನೆಂದು ಪವಾಡವೊಂ೦ದನ್ನು ಹೇಳುತ್ತಾರೆ. 
ಮನ್ಮಥವಿಷವನ್ನು ಅಪಹರಿಸುವ ನಾಯಿಕೆಯ ಪದಪಲ್ಲವವನ್ನು ಗರುಡನಿಗೆ ಹೋಲಿಸಿ 
ಇದನ್ನು ಗರುಡಾಷ್ಟಪದಿಯೆ೦ದೂ ಕರೆಯುತ್ತಾರೆ. 

ಹನ್ನೊ೦ದನೆಯ ಸರ್ಗವಾದ ಸಾನಂದದಾಮೋದರದಲ್ಲಿ ಮೂರು ಅಷ್ಟಪದಿಗಳಿವೆ. 
ಇಪ್ಪತ್ತನೆಯ ಅಷ್ಟಪದಿಯಲ್ಲಿ ಸಖಿಯು ರಾಧೆಗೆ ಕೋಪವನ್ನು ಬಿಡು, ದೀನನಾಗಿ ಶರಣಾ ' 
ಗತನಾಗಿರುವ ದಾಮೋದರನನ್ನು ಅನುಸರಿಸಿ ಅವನ ಹಿ೦ದೆ ಹೋಗು, ಮನದ ಬಯಕೆ 
ಯನ್ನು ಮನದಣಿಯೆ ತೀರಿಸಿಕೋ ಎ೦ದು ಬೋಧಿಸುತ್ತಾಳೆ. ಇಪ್ಪತ್ತೊ೦ದನೆಯದರಲ್ಲಿ 
ಸಖಿಯು ಪುನಃ ರಾಧೆಗೆ ಹಿತವಾದ ಕಿವಿಮಾತು ಹೇಳುತ್ತಾಳೆ : "ರಾಧೆ, ಕಾಮಕೇಳಿಗೆ ಸಜ್ಜಾಗಿ 
ಕಾಮನ ಬಿಲ್ಲಿಗೆ ಹೂಡಿದ ಹೂ ಬಾಣದಂತೆ ಸಿಂಗರಿಸಿಕೊಂಡು ಸಿದ್ಧವಾಗಿಯೇ ಇದ್ದೀಯೆ. 
ಈ ಬಳ್ಳಿವನೆ ನಿನ್ನ ಬಯಕೆಗೆ, ಭೋಗಕ್ಕೆ ಹೇಳಿ ಮಾಡಿಟ್ಟಂತಿದೆ ; ಇದನ್ನು ಕೂಡಲೇ ಸೇರಿ 
ಏಕಾ೦ತವನ್ನು ಸಾಧಿಸಿಕೋ!' ರಾಧೆ ಈ ಪ್ರಿಯವಚನವನ್ನು ಮನ್ನಿಸುತ್ತಾಳೆ ; ಅವಳಾದರೂ 
ತನ್ನ ಸ್ವಾಭಿಮಾನವನ್ನುಳಿಸಿಕೊಂಡು ಬಯಕೆಯನ್ನು ತೀರಿಸಿಕೊಳ್ಳುವ ಇಂತಹ ನೆಪ 
ಕ್ಕಾಗಿಯೇ ಕಾಯುತ್ತಿದ್ದವಳಲ್ಲವೆ? ಸಡಗರ ಸಂಭ್ರಮಗಳಿಂದ ಬಳ್ಳಿವನೆಯನ್ನು ಸೇರಿ 
ಕೃಷ್ಣನನ್ನು ಕೂಡುತ್ತಾಳೆ. ಇನ್ನು ದಾಮೋದರನು ಸಾನ೦ದನಾದುದರಲ್ಲಿ ಅಚ್ಚರಿಯೇನು! 

ಹನ್ನೆರಡನೆಯ ಸರ್ಗಕ್ಕೆ ಸುಪ್ರೀತಪೀತಾ೦ಬರವೆಂದು ಹೆಸರು. ಏಕೆಂದರೆ ರಾಧೆಯನ್ನು 
ಬೆರೆತ ಪೀತಾ೦ಬರಧಾರಿಯು. ನಿಜವಾಗಿಯೂ ಸುಪ್ರೀತನೇ ಆದನು. ಈ ಸರ್ಗದಲ್ಲಿ 
ಎರಡು ಅಷ್ಟಪದಿಗಳಿವೆ. ಇಪ್ಪತ್ತಮೂರನೆಯದರಲ್ಲಿ ರಾಧಾರಮಣನು ಅವಳನ್ನು ಮೃದು” 
ವಾಕ್ಕಿನಿಂದಲೂ ಕಾಮೋಪಚಾರಗಳಿಂದಲೂ ಸುಪ್ರೀತಳನ್ನಾಗಿಸುತ್ತಾನೆ. - "ರಾಧೆ. ಈ 
ಚಿಗುರುಸೆಜ್ಜೆಯಮೇಲೆ ಹೆಜ್ಜೆಯನ್ನಿಡು ; ನಡೆದು ನಡೆದು ನಿನ್ನ ಪದಪಲ್ಲವವು ಬಾಡಿದೆ; 
ಮೃದುವಾಗಿ ಕಾಲೊತ್ತಲೆ ?' ಎ೦ದು ಮುಂತಾಗಿ ಅವಳನ್ನು ರಮಿಸುತ್ತಾನೆ. ಕಡಯದಾದ 
ಇಪ್ಪತ್ತನಾಲ್ಕನೆಯ ಅಷ್ಟಪದಿಯಲ್ಲಿ ಸುರತ ಸುಖದಿಂದ ಸೊಕ್ಕಿದ ರಾಧೆ ತನ್ನ ನಲ್ಲ 
ನೊಡನೆ ಮಧುರವಾಗಿ ನುಡಿದು ಮತ್ತೆ ಮತ್ತೆ ತನ್ನನ್ನು ಕಾಮನಾಟಕ್ಕೆ ಸಜ್ಜಾಗುವಂತೆ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೫೩ 


ಸಿ೦ಗರಿಸೆ೦ದು ಕೇಳುತ್ತಾಳೆ. 

ಗೀತಗೋವಿಂದದ ಪ್ರತಿಯೊಂದು ಅಷ್ಟಪದಿಯೂ, ಅದಕ್ಕೆ ಸಂಬಂಧಿಸಿದ ಹಿಂದು 
ಮುಂದಿನ ಶ್ಲೋಕಗಳನ್ನೂ ಸೇರಿಸಿಕೊಂಡು ಒ೦ದು ಪ್ರಬಂಧವೆಂದು ಪರಿಗಣಿತವಾಗು 
ತ್ತಿತ್ತು. ಇಂತಹ ಪ್ರತಿಯೊಂದು ಪ್ರಬ೦ಧಕ್ಕೂ ಮಹಾರಾಜ ಕು೦ಭಕರ್ಣನು ತನ್ನ ರಸಿಕ 
ಪ್ರಿಯ ಎ೦ಬ ಗೀತಗೋವಿಂದ ವ್ಯಾಖ್ಯಾನದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾನೆ. 
ಒಂದೊಂದು ಅಷ್ಟಪದಿಯಲ್ಲಿಯೂ ಉದ್ದಾ)ಹರೂಪದ ಒಂದು ಖಂಡ, ನ೦ತರ ಅನು 
ಪಲ್ಲವಿಯ೦ತಹ ಒಂದು ಗೀತಖಂಡ, ಆಮೇಲೆ ಎಂಟು ನುಡಿ(ಪದ)ಗಳು--ಈ ಕ್ರಮ 
ವಿರುತ್ತದೆ. ಉದ್ದಾ ಹನಂತರದಲ್ಲಿ ಅನುಪಲ್ಲವಿಯಂತಿರುವ ಗೀತಖಂಡಕ್ಕೆ ಧ್ರುವಪದ 
ವೆಂದು ಹೆಸರು. ಪ್ರತಿಯೊಂದು ಪದವು (ನುಡಿಯು) ಮುಗಿದ ಮೇಲೂ ಇದು ಪುನ 
ರುಕ್ತವಾಗುತ್ತದೆ. ಎಂದೇ ಇದಕ್ಕೆ "ಧ್ರುವ-ಪದ'ವೆ೦ದು ಹೆಸರು. ಇದು ವ೦ಗದೇಶದಲ್ಲಿ 
ಪ್ರಾಚೀನ ಪ್ರಸಿದ್ಧವಾಗಿದ್ದ ಪದಾವಲೀ ಎ೦ಬ ಹಾಡನ್ನು ಹೋಲುತ್ತದೆ. ವಿದ್ಯಾಪತಿ, 
ಚಂಡೀದಾಸ, ಮೀರಾಬಾಯಿ ಮುಂತಾದ ನಂತರದ ವಾಗ್ಗೇಯಕಾರರು ಈ ಬಗೆಯ 
ರಚನೆಗಳನ್ನು ಬಳಸಿದ್ದಾರೆ. ತ್ಯಾಗರಾಜರ ಪ೦ಚರತ್ನಕೃತಿಯಾದ ಆರಭಿರಾಗದ ಸಾಧಿ೦ಚೆನೆ 
ಎ೦ಬ ಕೃತಿಯಲ್ಲಿ ಅನುಪಲ್ಲವಿಯೇ ಪಲ್ಲವಿಯ ಬದಲು ಪ್ರತಿಯೊ೦ದು ಚರಣದ ನ೦ತರ 
ಪುನರುಕ್ತವಾಗುವ ಏಕೈಕ ಉದಾಹರಣೆಯನ್ನು ಚಿಟ್ಟರೆ ಕರ್ಣಾಟಕಸ೦ಗೀತದಲ್ಲಿ ಅಷ್ಟ 
ಪದಿಯ ಧ್ರುವಪದವನ್ನು ಹೋಲುವ ಬೇರೆ ನಿದರ್ಶನಗಳು ದೊರೆಯುವುದಿಲ್ಲ. 


ರಾಗತಾಳನಿರ್ದೇಶ 

ಅಷ್ಟಪದಿಗಳನ್ನು ಇ೦ತಹ ರಾಗಗಳಲ್ಲಿ ಇ೦ತಹ ತಾಳಗಳಲ್ಲಿ ಹಾಡಬೇಕೆ೦ದು ಜಯ 
ದೇವಕವಿಯೇ ನಿರ್ದೆಶಿಸಿದ್ದಾನೆ. ಆದರೆ ಕಾಲದ ವಿಸ್ತಾರದಲ್ಲಿ ಇವು ಹಾಗೆಯೇ ಉಳಿದು 
ಕೊ೦ಡುಬರದೆ ಇರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಹದಿನೈದನೆಯ ಶತಮಾನದ 
ವೇಳೆಗೇ ಇವುಗಳಲ್ಲಿ ತು೦ಬಾ ವ್ಯತ್ಕಾಸಗಳಾಗಿದ್ದವು. ಹೀಗೆ ಕು೦ಭಕರ್ಣನು ಅಷ್ಟಪದಿ 
ಗಳಿಗೆ ಬೇರೆಯೇ ರಾಗತಾಳಗಳನ್ನು ಹೇಳಿದ್ದಾನೆ. ಗೀತಗೋವಿ೦ದದ ಗಾಯನಕ್ಕೆ ಹೀಗೆ 
ಹೊಸ ಸ್ವರೂಪವನ್ನು ತಾನು ಕೊಡುತ್ತಿದ್ದೇನೆ೦ದು ಅವನು ತನ್ನ ಏಕಲಿಂಗ ಮಾಹಾತ್ಮ್ಯ 
ದಲ್ಲಿಯೂ ಗೀತಗೋವಿಂದವ್ಯಾಖ್ಯೆಯಾದ ರಸಿಕಪ್ರಿಯದಲ್ಲಿಯೂ ಸ್ಪಷ್ಟವಾಗಿಯೇ ಹೇಳಿ 
ದ್ದಾನೆ. ಇವುಗಳನ್ನು ಮಿಶ್ರಸೂಡಗಳೆ೦ದು ಕರೆದು ಇ೦ತಹ ಇಪ್ಪತ್ತೆ೦ಟು ಪ್ರಬ೦ಧಗಳನ್ನು 
ಅವನು ಅನ್ವರ್ಥವಾಗಿ ಹೆಸರಿಸಿ ಜಯದೇವನಿಗಿ೦ತ ಭಿನ್ನವಾದ ರಾಗತಾಳಗಳನ್ನು ಅನ್ವಯಿ 
ಸಿದ್ದಾನೆ. ತನ್ನ ಕಾಲದಲ್ಲಿ ಗೀತಗೋವಿ೦ದದ ಪ್ರಬಂಧಗಳಿಗೆ ಸ್ವರಪಾಟತೇನಕಾದಿ ಎಲ್ಲ 
ಅ೦ಗಗಳನ್ನೂ ಉದ್ದಾಾಹಾದಿ ಧಾತುಗಳನ್ನೂ ವಿವರವಾಗಿ ನಿರ್ದೇಶಿಸುವ ಯಾವ 
ಲಕ್ಷಣವೂ ಇರಲಿಲ್ಲವೆ೦ದೂ ಆದುದರಿಂದ ಈ ಕೊರತೆಯನ್ನು ತಾನು ಈ ವ್ಯಾಖ್ಯಾನದ 
ಮೂಲಕ ನೀಗುತ್ತಿರುವುದಾಗಿಯೂ ಹೇಳಿಕೊಂಡಿದ್ದಾನೆ. ಅವನು ಕೊಡುವ ವಿವರಗಳ 
ನ್ನಿಲ್ಲ ಸಂಗ್ರಹಿಸುವುದರಿಂದ ಗೀತಗೋವಿ೦ದವು ತನ್ನ ಚರಿತ್ರೆಯಲ್ಲಿ ಪಡೆದುಕೊಂಡ 


೪೫೪ ಕರ್ಣಾಟಕಸ೦ಗೀತವಾಹಿನಿ 


ಒಂದು ವಿಕಾಸಸ್ತರವನ್ನು ಸ್ಟಲ್ಪಮಟ್ಟಿಗಾದರೂ ತಿಳಿಯಬಹುದು : 

೧. ಪ್ರಲಯಪಯೋಧಿಜಲೇ ಎ೦ಬ ಮೊದಲನೆಯ ಅಷ್ಟಪದಿಯನ್ನು ಜಯದೇವನು 
ಮಾಲವರಾಗ ಮತ್ತು ರೂಪಕತಾಳಗಳಲ್ಲಿ ಹಾಡತಕ್ಕದ್ದೆ೦ದು ವಿಧಿಸಿದ್ದಾನೆ. ಕುಂಭ 
ಕರ್ಣನು ಇದನ್ನೂ ಇದರ ಹಿಂದಿರುವ ಶ್ಲೋಕಗಳನ್ನೂ ಸಮಷ್ಟಿಯಲ್ಲಿ ದಶಾವತಾರ 
ಕೀರ್ತಿಧವಲವೆ೦ದು ಕರೆದು ಮಧ್ಯಮಾದಿರಾಗ ಮತ್ತು ಆದಿತಾಳಗಳನ್ನು ಅನ್ವಯಿಸಿದ್ದಾನೆ. 
ಇದರಲ್ಲಿ ಕೀರ್ತಿಧವಲವೆ೦ಬ ಛ೦ದಸ್ಸು, ಗದ್ಯಪದ್ಯಗಳ ಮಿಶ್ರಣ, ಪ್ರತಿಚರಣದ ಅಂತ್ಯ 
ದಲ್ಲಿಯೂ ಧ್ರುವಪದದ ಗಾನ, ಪಾಟಸ್ವರಗಳ ಪ್ರಯುಕ್ತಿ, ಇಡೀ ಪದದ ಕೊನೆಯಲ್ಲಿ 
ಆಭೋಗ--ಇವುಗಳು ಇರುತ್ತವೆ. ಅಷ್ಟಪದಿಯ ಪ್ರತಿಯೊಂದು ಚರಣವನ್ನು ಅವನು 
ಪದವೆ೦ಬ ಶಬ್ದದಿ೦ದಲೇ ವ್ಯವಹರಿಸಿದ್ದಾನೆ. 

೨. ಶ್ರಿತಕಮಲಾಕುಚಮಂಡಲ ಎಂಬ ಎರಡನೆಯ ಅಷ್ಟಪದಿಯನ್ನು ಜಯದೇವನು 
ಗುರ್ಜರೀ ರಾಗದಲ್ಲಿಯೂ ನಿಃಸಾರುತಾಳದಲ್ಲಿಯೂ ರಚಿಸಿದ್ದಾನೆ. ಇದಕ್ಕೆ ಕು೦ಭಕರ್ಣನು 
ಹರಿವಿಜಯ ಮಂಗಲಾಚಾರವೆಂದು ಹೆಸರಿಟ್ಟಿದ್ದಾನೆ. ಇದು ಹರಿಯ ಸರ್ವೋತ್ಕರ್ಷವನ್ನು 
ವರ್ಣಿಸುವುದರಿಂದ ಮ೦ಗಳಕರವೂ ಮ೦ಗಳರೂಪಿಯಾದ ಪ್ರಸ್ತಾವನೆಯೂ ಹೌದು ; 
ಮಂಗಲಾಚಾರವೆಂಬ ಪ್ರಸಿದ್ಧ ಪ್ರಾಚೀನ ಪ್ರಬಂಧವೂ ಹೌದು. ಇದು ಮಂಗಲವೆಂಬ 
ಛಂದಸ್ಸಿನಲ್ಲಿ, ಗದ್ಯಪದ್ಯಗಳಲ್ಲಿ, ಪುಷ್ಪವಾದ ಗಮಕಗಳಿ೦ದ ತುಂಬಿದ ಆಲಾಪವೂ 
ಪ್ರತಿಯೊಂದು ಚರಣದಲ್ಲಿಯೂ ಇರುವಂತೆ, ಪ್ರತಿಯೊಂದು ನುಡಿಯಲ್ಲಿಯೂ ಧ್ರುವ 
ಪದವಿರುವಂತೆ, ಲಲಿತರಾಗದಲ್ಲಿ, ಆದಿತಾಲದಲ್ಲಿ ರಚಿತವಾಗಬೇಕು. ಪ್ರಬಂಧದ ಕೊನೆ 
ಯಲ್ಲಿ ತೇನವಿರುತ್ತದೆ. 

೩. ಲಲಿತಲವಂಗಲತಾಪರಿಶೀಲನ ಎ೦ಬ ಮೂರನೆಯ ಅಷ್ಟಪದಿಗೆ ಜಯದೇವನು 
ವಸ೦ತರಾಗವನ್ನೂ, ಯತಿತಾಲವನ್ನೂ ಹೇಳಿದ್ದರೆ ಕು೦ಭಕರ್ಣನು ಇದಕ್ಕೆ ಮಾಧವೋ 
ತೃವಕಮಲಾಕರಮಿಶ್ರಸೂಡ ಪ್ರಬ೦ಧವೆ೦ದು ಹೆಸರಿಟ್ಟು ವಸ೦ತರಾಗದಲ್ಲಿಯೇ ಆದರೆ 
ರುಂಪಾತಾಳದಲ್ಲಿ ಹಾಡಬೇಕೆನ್ನುತ್ತಾನೆ. ಇದೂ ಗದ್ಯಪದ್ಯಗಳಲ್ಲಿ ನಿರ್ಮಿತವಾಗಿ, ಗಮಕಾ 
ಲಪ್ತಿ ಸಹಿತವಾಗಿ, ತೇನಪಾಟಸ್ವರ ಸಹಿತವಾಗಿ, ಇರುತ್ತದೆ. 

೪. ಚ೦ದನಚರ್ಚಿತನೀಲಕಳೇಬರ ಎ೦ಬ ನಾಲ್ಕನೆಯ ಅಷ್ಟಪದಿಗೆ ರಾಮಕರೀರಾಗ 
ಮತ್ತು ಯತಿತಾಳಗಳನ್ನು ಜಯದೇವನು ವಿಧಿಸಿದ್ದಾನೆ. ಈ ಅಷ್ಟಪದಿಯನ್ನೂ ಈ ಸರ್ಗ 
ದಲ್ಲಿ ಉಳಿದ ಇತರ ಶ್ಲೋಕಗಳನ್ನೂ ಒಟ್ಟಿನಲ್ಲಿ ಸಾಮೋದದಾಮೋದರ ಭ್ರಮರ ಮಿಶ್ರ 
ಸೂಡ ಪ್ರಬಂಧವೆಂದು ಕು೦ಭಕರ್ಣನು ಕರೆದು ಗುರ್ಜರೀರಾಗ ಮತ್ತು ರುಂಪಾತಾಳ 
ಗಳನ್ನು ಅನ್ವಯಿಸಿದ್ದಾನೆ. ಗದ್ಯಪದ್ಯಮಿಶ್ರಿತವಾದ ಈ ಪ್ರಬಂಧಮಧ್ಯದಲ್ಲಿ ಪ್ರಯೋಗ 
ವೆಂಬ ನಿರಕ್ಷರಾಲಪ್ತಿಯು ಆಗಾಗ ಇರುತ್ತದೆ. ಆಭೋಗವಾದ ಮೇಲೆ ಸ್ವರ, ಪಾಟಗಳಿರು 
ತ್ತವೆ. ಆಮೇಲೆ ಪುನಃ ಯಾವುದಾದರೊಂದು ನುಡಿಯನ್ನು ಹಾಡಬೇಕು. 

೫. ಗೀತಗೋವಿಂದದ ಐದನೆಯ ಅಷ್ಟಪದಿಯು ಸಂಚರದಧರಸುಧಾಮಧುರಧ್ರನಿ 
ಎಂಬ ಮಾತುಗಳಿಂದ ಮೊದಲಾಗುತ್ತದೆ. ಇದಕ್ಕೆ ಜಯದೇವನು ಗುರ್ಜರಿರಾಗ ಮತ್ತು 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೫೫ 


ಯತಿತಾಲಗಳನ್ನು ಹೇಳಿದ್ದಾನೆ. ಕು೦ಭಕರ್ಣನು ಹಿಂದಿರುವ ಶ್ಲೋಕವನ್ನೂ ಒಳ 
ಗೊ೦ಡ೦ತೆ ಮಧುರಿಪುರತ್ನಕ೦ಠಿಕಾ ಎ೦ಬ ಹೆಸರಿನಿಂದ ಇದನ್ನು ವ್ಯವಹರಿಸಿದ್ದಾನೆ. 
ಇದರ ರಾಗವು ಧನ್ಯಾಸೀ, ತಾಲವು ವರ್ಣಯತಿ ; ಇದೂ ಗದ್ಯಪದ್ಯ ಮಿಶ್ರಿತವೇ. ಎ೦ದರೆ, 
ಇಡೀ ಅಷ್ಟಪದಿಯು ಛ೦ದೋವೃತ್ತನಿಬದ್ಧವಾಗಿದ್ದರೂ ಅದರಲ್ಲಿ ಕೆಲವು ಮಾತುಗಳನ್ನು 
ಛಂದೋರಹಿತವಾಗಿ, ಗದ್ಯದಂತೆ ಆಲಾಪಿಸಬೇಕು. ಅನೇಕ ಗಮಕಗಳಿ೦ದ ಕೂಡಿದ, 
ಅಕ್ಟ್ಷರವರ್ಜಿತವಾದ, ಪ್ರಯೋಗವೆ೦ಬ ಆಲಾಪವು ಕೊನೆಯಲ್ಲಿರುತ್ತದೆ. ಇದಾದ ಮೇಲೆ 
ಸ್ವರ, ತೇನ, ಪಾಟಗಳಿರುತ್ತವೆ. 

೬. ನಿಭೃತನಿಕು೦ಜಗೃಹ೦ ಎಂಬ ಆರನೆಯ ಅಷ್ಟಪದಿಗೆ ಗೀತಗೋವಿಂದದಲ್ಲಿ 
ಮಾಲವಗೌಡರಾಗವನ್ನೂ ಏಕತಾಲೀ ತಾಲವನ್ನೂ ಹೇಳಿದೆ. ಈ ಸರ್ಗದ ಕಡೆಯವರೆಗೂ 
ಇರುವ ಶ್ಲೋಕಗಳನ್ನು ಇದರೊಡನೆಯೇ ಸೇರಿಸಿ ಅದಕ್ಕೆ ಅಕ್ಲೇಶಕೇಶವ ಕುಂಜರ 
ತಿಲಕವೆ೦ಬ ಹೆಸರಿಟ್ಟು ಭೈರವರಾಗ, ವರ್ಣಯತಿ ತಾಳಗಳನ್ನು ರಾಣಾಕು೦ಭನು ಹೇಳಿ 
ದ್ದಾನೆ. ಇದರಲ್ಲಿ ಪ್ರತಿಯೊಂದು ನುಡಿಯ ಆಭೋಗವಾದ ಮೇಲೂ ಪಾಟಗಳನ್ನೂ 
ಸ್ವರಗಳನ್ನೂ ಹಾಡಿಕೊಳ್ಳಬೇಕು. 

೭. ಮಾಮಿಯಂ ಚಲಿತಾ ವಿಲೋಕ್ಯ ಎಂಬ ಏಳನೆಯ ಅಷ್ಟಪದಿಗೆ ಗೀತಗೋವಿಂದ 

ದಲ್ಲಿ ಗುರ್ಜರೀರಾಗ, ಯತಿತಾಲಗಳನ್ನು ಹೇಳಿದೆ. ರಸಿಕಪ್ರಿಯವು ಈ ಸರ್ಗಾರಂಭದ 
ಎರಡು ಶ್ಲೋಕಗಳ ಹಾಗೂ ಸರ್ಗಾ೦ತ್ಯದ ಆರು ಶ್ಲೋಕಗಳ ಸಮಷ್ಟಿಯಲ್ಲಿ ಈ 
ಪ್ರಬಂಧಕ್ಕೆ ಮುಗ್ದ ಮಧುಸೂದನಹಂಸಕ್ರೀಡವೆಂಬ ಹೆಸರು, ಗೌ೦ಡಕೃತಿರಾಗ, ಪ್ರತಿ 
ಮಂಠತಾಲ, ಪ್ರತಿ ಚರಣದಲ್ಲಿಯೂ ಆಭೋಗನಂತರದ ಪಾಟಗಳು ಮತ್ತು ಸ್ವರಗಳು 
— ಇವುಗಳನ್ನು ಲಕ್ಷಿಸಿದೆ. 
, ೮. ಎಂಟನೆಯ ಅಷ್ಟಪದಿಯಾದ ನಿಂದತಿ ಚಂದನಮಿಂದುಕಿರಣಂ ಎಂಬುದಕ್ಕೆ 
ಮೂಲಗ್ರ೦ಥದಲ್ಲಿ ಕರ್ಣಾಟರಾಗ, ಏಕತಾಲೀಗಳನ್ನು ಹೇಳಿದರೆ ಅದರ ವ್ಯಾಖ್ಯಾನವು 
ಅದರ ಹಿ೦ದು ಮುಂದಿನ ಶ್ಲೋಕಗಳನ್ನೂ ಒಟ್ಟುಗೂಡಿಸಿ ಹರಿವಲ್ಲಭ, ಅಶೋಕಪಲ್ಲವ 
ಎ೦ಬ ಹೆಸರಿನ ಮಿಶ್ರಸೂಡ ಪ್ರಬ೦ಧವನ್ನಾಗಿ ಹೇಳಿ ದೇಶಾಖ್ಯರಾಗ, ಪ್ರತಿಮ೦ಠತಾಳ, 
ಪ್ರತಿ ಚರಣದ ನಾಲ್ಕನೆಯ ಮತ್ತು ಏಳನೆಯ ಅಕ್ಟರಗಳಲ್ಲಿ ಅದರ ಆಕಾರಕ್ಕೆ ಉಚಿತವಾದ 
(ಎಂದರೆ ಅದರ ಮೇಲೆ ಬಂದಿರುವ ಸ್ವರವನ್ನೇ ಲ೦ಜಿಸಿದ) ಆಲಾಪವನ್ನು ಮಾಡಬೇಕು; 
ಇದರಲ್ಲಿ ತುಂಬ ಗಮಕಗಳಿರಬೇಕು, ತೇನಕಗಳಿ೦ದಲೂ ಪಾಟಗಳಿ೦ದಲೂ ನಿಬಿಡವಾದ 
ಆಭೋಗವನ್ನು ರಚಿಸಬೇಕು ಎ೦ಬ ಲಕ್ಷಣಗಳನ್ನು ಕೊಡುತ್ತದೆ. 

೯. ಸ್ತನವಿನಿಹಿತಮಪಿಹಾರಮ೦ದಾರ೦ ಎಂಬುದು ಮುಂದಿನ ಅಷ್ಟಪದಿ. ಇದಕ್ಕೆ 
'ಮೂಲಗ್ರಂಥವಾದ ಗೀತಗೋವಿ೦ದದಲ್ಲಿ ದೇಶಾಖ್ಯರಾಗವನ್ನೂ ಏಕತಾಲೀಯನ್ನೂ ವಿಧಿ 
ಸಿದೆ. ಆದರೆ ವ್ಯಾಖ್ಯಾನವಾದ ರಸಿಕಪ್ರಿಯದಲ್ಲಿ ಮಾಲವಶ್ರೀರಾಗ. ನಿಃಸಾರುತಾಳಗಳಿವೆ. 
ಅಲ್ಲದೆ ಈ ಸರ್ಗದ ಪರಿಸಮಾಪ್ತಿಯವರೆಗೆ ಇರುವ ಎಲ್ಲ ಶ್ಲೋಕಗಳೂ ಈ ಪ್ರಬಂಧ 
ದಲ್ಲಿಯೇ ಸೇರಿಹೋಗಿವೆ. ಇದಕ್ಕೆ ಸ್ನಿಗ್ಹಮಧುಸೂದನ ರಾಸಾವಲಯವೆಂದು ಹೆಸರು. 


೪೫೬ ಕರ್ಣಾಟಕಸ೦ಗೀತವಾಹಿನಿ 


ವಾಗ್ಗೇಯಕಾರಾ೦ಕಿತ(ವಾದ ಜಯದೇವ ಎಂಬ ಶಬ್ದ)ವಾದ ಮೇಲೆ ತೇನಕಗಳಿರಬೇಕು; 
ಆಮೇಲೆ ಪಾಟಾಕ್ಟರಗಳು ; ಐದಾರು ಮಾತುಗಳು (ಚರಣಗಳು?) ಇರಬೇಕು ; ಛಂದಸ್ಸು 
ರಾಸಕವಾಗಬಹುದು, ಬೇರೆಯೂ ಆಗಬಹುದು. 

೧೦. ವಹತಿ ಮಲಯೆಸಮೀರೇ ಮದನಮುಪನಿಧಾಯ ಎ೦ಬ ಹತ್ತನೆಯ ಅಷ್ಟಪದಿಗೆ 
ಜಯದೇವಸರಸ್ವತಿಯು ದೇಶೀವರಾಟೀ ರಾಗವನ್ನೂ ರೂಪಕತಾಲವನ್ನೂ ನಿಯೋಜಿಸಿ 
ದ್ದಾನೆ; ಆದರೆ ಕು೦ಭಕರ್ಣನು ಇದಕ್ಕೆ ಕೇದಾರರಾಗವನ್ನೂ ನಿಃಸಾರುತಾಲವನ್ನೂ ನಿರ್ಯುಕ್ತ 
ಗೊಳಿಸಿ ಅದರ ಹಿಂದಿನ ಶ್ಲೋಕವನ್ನೂ ಸೇರಿಸಿಕೊ೦ಡ ಸಮಪ್ಟಿಗೆ ಹರಿಪದಸಮುಡಯ 
ಗರುಡಪದ ಎಂಬ ಹೆಸರನ್ನಿಟ್ಟಿದ್ದಾನೆ; ವಾಗ್ಲ್ಗೇಯಕಾರನ ಹೆಸರು ಬಂದಮೇಲೆ ಪಾಟ 
ಗಳನ್ನೂ ಸ್ವರಗಳನ್ನೂ ಹಾಡಬೇಕು, ಎಂದು ವಿಧಿಸಿದ್ದಾನೆ. 

೧೧. ರತಿಸುಖರಸಾರೇ ಗತಮಭಿಸಾರೇ ಎ೦ಬ ಹನ್ನೊ೦ದನೆಯ ಅಷ್ಟಪದಿಯು ಬಹು 
ಪ್ರಸಿದ್ಧವೂ ಜನಪ್ರಿಯವೂ ಆಗಿದೆ. ಇದಕ್ಕೆ ಮೂಲಗ್ರ೦ಥದಲ್ಲಿ ಗುರ್ಜರೀ ರಾಗವನ್ನೂ 
ಏಕತಾಲೀತಾಲವನ್ನೂ ಹೇಳಿದೆ. ಕು೦ಂಭಕರ್ಣನರೇ೦ದ್ರನು ಇದಕ್ಕೆ ಸಾಕಾಂಕ್ಷಪುಂಡರೀಕಾಕ್ಷ 
ಭ್ರಮರರುತವೆ೦ಬ (ಸಾಕಾ೦ಕ್ಸಪು೦ಡರೀಕಾಕ್ಷೋತ್ಕ೦ಠಾಮಧುರ?) ಎಂದು ನಾಮಕರಣ 
ಮಾಡಿದ್ದಾನೆ. ಇದರಲ್ಲಿ ರಾಗವು ಕೇದಾರ, ತಾಳವು ವರ್ಣಯತಿ; ವಾಗ್ಗೇಯಕಾರಾ೦ 
ಕಿತವಾದಮೇಲೆ ಎರಡು ನುಡಿಗಳನ್ನು ಹಾಡಿ ಸ್ವರಗಳು, ಪಾಟಗಳು ಮತ್ತು ಆಲಾಪಗಳನ್ನು 
ಹಾಡಬೇಕು. 

೧೨. ಪಶ್ಯತಿ ದಿಶಿದಿಶಿ ಎಂಬ ಹನ್ನೆರಡನೆಯ ಅಷ್ಟಪದಿಯೂ ಬಹುಪ್ರಯುಕ್ತವೂ 
ಪರಿಚಿತವೂ ಆದುದೇ. ಇದಕ್ಕೆ ಕವಿಯು ಗೌ೦ಡಕರೀ ರಾಗ ಮತ್ತು ರೂಪಕತಾಳಗಳನ್ನು 
ಹೇಳಿದ್ದಾನೆ. ರಸಿಕಪ್ರಿಯಕಾರನು ಧನ್ಯವೈಕು೦ಠಕು೦ಕುಮವೆ೦ದು ಇದನ್ನು ಹೆಸರಿಸಿ, 
ಮಾಲವಗೌಡರಾಗ-ಅಡ್ಡತಾಲಗಳನ್ನು ವಿಧಿಸಿ, ಮೊದಲು ಚರಣಗಳು, ಆಮೇಲೆ ತೇನಕ 
ಗಳು, ಪಾಟಾಕ್ಸರಗಳು, ಸ್ವರಸಮುಚ್ಚಯಗಳು, ಆಮೇಲೆ ಮಧ್ಯಲಯದಲ್ಲಿ ಪದ್ಯಗಳು-- 
ಈ ಗಾನಕ್ರಮವಿರಬೇಕೆಂದು ತಿಳಿಸುತ್ತಾನೆ. ಈ ಪ್ರಬಂಧದಲ್ಲಿ ಅಷ್ಟಪದಿಯ ನಂತರ 
ಇರುವ ಎರಡು ಶ್ಲೋಕಗಳನ್ನು ಅವನು ಸೇರಿಸುವುದಿಲ್ಲ. 

೧೩. ಹದಿಮೂರನೆಯ ಅಷ್ಟಪದಿಯಾದ ಕಥಿತ ಸಮಯೇಃಪಿ ಹರಿರಹಹನಯಯ್‌ೌ 
ಎಂಬುದಕ್ಕೆ ಜಯದೇವಭಾರತಿಯು ಮಾಲವರಾಗವನ್ನೂ ಯತಿಕಾಲವನ್ನೂ ಅನ್ವಯಿಸಿ 
ದ್ದಾನೆ. ಇದಕ್ಕೆ ಕು೦ಭಕರ್ಣನು ಕೊಟ್ಟಿರುವ ಹೆಸರು ನಾಗರನಾರಾಯಣ ರಾಸಾವಲಯ 
(ವಾವಿಳ್ನ ಆವೃತ್ತಿ), ಹ೦ಿಶರಣಕದಲೀಪತ್ರ (ಸ೦ಗೀತರಾಜ) ಅಥವಾ ಸ್ನಿಗ್ಹಮಧುಸೂದನ 
ರಾಸಾವಲಯ (ರಸಿಕಪ್ಪಿಯ), ಇದರಲ್ಲಿ ರಾಗವು ಸ್ಥಾನಗೌಡ, ತಾಳವು ವರ್ಣಯತಿ ; 
ಚರಣಗಳನ್ನು ಶ್ರೇಣಿಯಲ್ಲಿ ಒಂದಾದ ಮೇಲೊಂದರಂತೆ ಹಾಡಿ, ನಂತರ ಪಾಟಾಕ್ಷರಗಳ ' 
ಗೊಂಚಲುಗಳನ್ನು ಹಾಡಬೇಕು. 

೧೪. ಸ್ಮರಸಮರೋಚಿತವಿರಚಿತವೇಶಾ ಎ೦ಬ ಹದಿನಾಲ್ಕನೆಯ ಅಷ್ಟಪದಿಗೆ ಗೀತ 
ಗೋವಿಂದ ಮೂಲಗ್ರಂಥದಲ್ಲಿ ವಸ೦ತರಾಗವೂ ಯತಿತಾಳವೂ ಇವೆ. ಕುಂಭ ಕರ್ಣನು 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೫೭ 


ಈ ಅಷ್ಟಪದಿಗೆ ಅದರ ಹಿಂದಿನ ಶ್ಲೋಕವನ್ನೂ ಸೇರಿಸಿ, ಶ್ರೀರಾಗ, ದ್ರುತ ಮಂಠತಾಳ 
ಗಳನ್ನು ವಿಧಿಸಿ, ನುಡಿಗಳಾದ ನ೦ತರ ಪಾಟಗು೦ಫಗಳು, ಸ್ವರಗಳು, ತೇನಕಗಳು ಮತ್ತು 
ಪ್ರಯೋಗವನ್ನು (ಇದೇ ಕ್ರಮದಲ್ಲಿ) ಹೇಳಿ ಅದನ್ನು ಹರಿರಮಿತ ಚ೦ಪಕಶೇಖರವೆ೦ಬ 
ಮಿಶ್ರಸೂಡ ಪ್ರಬ೦ಧವನ್ನಾಗಿ ಮಾಡಿದ್ದಾನೆ. 

೧೫. ಸಮುದಿತಮದನೇ ರಮಣೀವದನೇ ಎಂದು ಪ್ರಾರಂಭವಾಗುವ ಹದಿನೈದನೆಯ 
ಅಷ್ಟಪದಿಗೆ ಜಯದೇವಸರಸ್ವತಿಯು ಗುರ್ಜರೀರಾಗ ಮತ್ತು ಏಕತಾಲೀ ತಾಲಗಳನ್ನು 
ಹೇಳಿದ್ದಾನೆ. ಇದರೊಡನೆ ಇದರ ಹಿಂದಿನ ಶ್ಲೋಕವನ್ನೂ ಸಂಬಂಧಿಸಿ ಹರಿರಸಮನ್ಮಥ 
ತಿಲಕವೆ೦ಬ ಪ್ರಬಂಧವನ್ನು ನಿರೂಪಿಸುವ ಕು೦ಭಕರ್ಣನು ಮಲ್ಲಾರರಾಗ, ದ್ರುತಮಂಠ 
ತಾಲ, ದ್ರುತಲಯ, ಚರಣಗಳಾದ ಮೇಲೆ ಸ್ವರಗು೦ಫಗಳು, ಪಾಟಸ್ತೋಮಗಳು, ತೇನಕ 
ಗಳು ಇವುಗಳನ್ನು ವಿಧಿಸಿದ್ದಾನೆ, ಅಲ್ಲದೆ ಇದು (ದ್ರುತಲಯದಲ್ಲಿರುವುದರಿ೦ದ) ಯಥಾ 
ಕ್ಷರ ಪ್ರಬಂಧವೆಂದಿದ್ದಾನೆ. 

೧೬. ಅನಿಲತರಲಕುವಲಯನಯನೇನ ಎ೦ಬ ಹದಿನಾರನೆಯ ಅಷ್ಟಪದಿಯನ್ನು ಅದರ 
ಕರ್ತೃವು ದೇಶವರಾಟೀ (ದೇಶಾಖ್ಯ) ರಾಗ ಮತ್ತು ರೂಪಕತಾಳಗಳಲ್ಲಿ ರಚಿಸಿದ್ದರೆ 
ಅದಕ್ಕೂ ಅದರ ಪೀಠಿಕಾರೂಪದ ಶ್ಲೋಕಕ್ಕೂ ಒಟ್ಟಿನಲ್ಲಿ ನಾರಾಯಣ ಮದನಾವಾಸ 
ಪ್ರಬ೦ಧವೆ೦ದು ಕು೦ಭನು ಹೆಸರಿಟ್ಟು ವರಾಲೀರಾಗ, ವರ್ಣಯತಿತಾಳ, ರ೦ಜನೆ 
ಯುಂಟಾಗುವಂತೆ ಎಲ್ಲೆ೦ದರೆ ಅಲ್ಲಿ ಆಲಾಪನೆಯುಳ್ಳ ಚರಣಗಳು, ನ೦ತರ ಸ್ವರಗಳು, 
ಪಾಟಾಕ್ಬರಸಮುಚ್ಚಯಗಳು, ಆಮೇಲೆ ಯಾವುದಾದರೊಂದು ಚರಣ--ಈ ಗಾನಕ್ರಮ 
ವನ್ನು ಹೇಳಿದ್ದಾನೆ. ಅಷ್ಟಪದೀವ್ಕಾಖ್ಕಾನವಾದ ಕೂಡಲೇ ಈ ಪ್ರಬಂಧವನ್ನು ವರ್ಣಿಸಿ 
ದ್ದಾನೆ ; ಮುಂದಿನ ಅಷ್ಟಪದಿಯು ಎಂಟನೆಯ ಸರ್ಗದ ಪ್ರಾರಂಭದಲ್ಲಿಯೇ ಇದ್ದು 
ಅದೇ ಪ್ರತ್ಯೇಕ ಪ್ರಬಂಧವೆಂದು ಎಣಿಸಿಕೊಂಡಿದ್ದಾನೆ. ಹೀಗಾಗಿ ಏಳನೆಯ ಸರ್ಗದ 
ಕೊನೆಯಲ್ಲಿರುವ ನಾಲ್ಕು ಶ್ಲೋಕಗಳ ವಿನಿಯೋಗವು ಹೇಗೆಂದು ತಿಳಿಯುವುದಿಲ್ಲ. 

೧೭. ಹದಿನೇಳನೆಯ ಅಷ್ಟಪದಿಯು ರಜನಿಜನಿತಗುರುಜಾಗರ ಎ೦ಬ ಮಾತುಗಳಿಂದ 
'ಪ್ರಾರಂಭವಾಗುತ್ತದೆ. ಇದೂ ಇದರ ಮೊದಲಿನಲ್ಲಿರುವ ಅಥ ಕಥಮಪಿಯಾಮಿನೀ೦ 
ವಿನೀಯ ಎ೦ಬ ಕಥಾಸ೦ಬ೦ಧನಿರೂಪಕ ಶ್ಲೋಕವೂ ಗೀತಗೋವಿ೦ದ ಕಾವ್ಯದಲ್ಲಿ 
ಪ್ರಸಿದ್ಧವಾಗಿವೆ. ಈ ಅಷ್ಟಪದಿಯನ್ನು ಜಯದೇವನು ಭೈರವೀ ರಾಗದಲ್ಲಿಯೂ ಯತಿತಾಳ 
ದಲ್ಲಿಯೂ ರಚಿಸಿದ್ದಾನೆ. ಇವೆರಡರ ಸಮಷ್ಟಿಯನ್ನು ರಾಣಾಕು೦ಭನು ಲಕ್ಷ್ಮೀಪತಿರತ್ನಾ 

.ವಲೀ ಎಂಬ ಪ್ರಬಂಧವೆಂದು ಕರೆದು ಅದರಲ್ಲಿ ಮೇಘರಾಗ, ವರ್ಣಯತಿತಾಲ, ಜಯ 
ದೇವ ಎಂಬ ಅ೦ಕಿತದ`ನ೦ತರ ಪಾಟ-ಸ್ವರಗಳ ಶ್ರೇಣಿಗಳು, ಆಮೇಲೆ ಎರಡು ಚರಣಗಳು 
ಎಂಬ ಕ್ರಮವನ್ನು ವಿಧಿಸಿದ್ದಾನೆ. 

೧೮. ಒ೦ಬತ್ತನೆಯ ಸರ್ಗದಲ್ಲಿ ಸಂದರ್ಭನಿರೂಪಕ ಶ್ಲೋಕವಾದ ಮೇಲೆ ಹದಿನೆಂಟ 
ನೆಯ ಅಷ್ಟಪದಿಯು ಹರಿರಭಿಸರತಿ ವಹತಿ ಮಧುಪವನೇ ಎ೦ಬ ಮಾತುಗಳಿ೦ದ ಮೊದ 
ಲಾಗುತ್ತದೆ. ಈ ಅಷ್ಟಪದಿಯನ್ನು ಗುರ್ಜರೀ ರಾಗ ಮತ್ತು ಯತಿತಾಲಗಳಲ್ಲಿ ಹಾಡಬೇಕು 


೪೫೮ ಕರ್ಣಾಟಕಸ೦ಗೀತವಾಹಿನಿ 


ಎಂದು ಜಯದೇವನು ಹೇಳಿದರೆ, ಅವರೆಡನ್ನೂ ಅಮ೦ದ ಮುಕು೦ದಮಕರ೦ದವೆ೦ಂಬ 
ಹೆಸರಿನ ಪ್ರಬ೦ಧವಾಗಿ ಒಟ್ಟುಗೂಡಿಸಿ ಕು೦ಭಕರ್ಣನು ನಟ್ಟರಾಗ, ತೃತೀಯವೆ೦ಬ ತಾಲ, 
ಮಧ್ಯಲಯ, ಚರಣಗಳಲ್ಲಿ ಆಲಾಪ, ಕೊನೆಯಲ್ಲಿ ಪಾಟಗಳು, ಸ್ವರಗಳು, ತೇನಕಗಳು 
—ಇವು ಮುಗಿದ ನಂತರ ಪದ್ಯಗುಂಫನ ಎ೦ಬ ಗಾನ ಕ್ರಮವನ್ನು ನಿರೂಪಿಸಿದ್ದಾನೆ. 
ಇದರ ನ೦ತರ ಇರುವ ಎರಡು ಶ್ಲೋಕಗಳಿಗೆ ಅವನು ಪ್ರಬಂಧಸಮನ್ವಯವನ್ನು 
ಮಾಡಿಲ್ಲ. 

೧೯. ವದಸಿ ಯದಿ.ಕಿಂಚಿದಪಿ ದಂತರುಚಿಕೌಮುದೀ ಎ೦ಬ ಹತ್ತೊಂಬತ್ತನೆಯ ಅಷ್ಟ 
ಪದಿಯ ಕಥೆಯನ್ನು, ಇದಕ್ಕೆ ಅವ್ಯವಹಿತ ಪೂರ್ವದಲ್ಲಿಯೂ ಹತ್ತನೆಯ ಸರ್ಗಹ 
ಪ್ರಾರಂಭದಲ್ಲಿಯೂ ಇರುವ ಶ್ಲೋಕವು ಸಂಬಂಧಿಸುತ್ತದೆ. ಈ ಅಷ್ಟಪದಿಯನ್ನು 
ದೇಶವರಾಲಿರಾಗದಲ್ಲಿಯೂ ಅಷ್ಟ(!ಅಡ್ಡ)ತಾಲದಲ್ಲಿಯೂ ಹಾಡಬೇಕೆ೦ಬ ನಿರ್ಯುಕ್ತಿ 
ಯನ್ನು ಜಯದೇವನು ಹೇಳಿದ್ದಾನೆ. ಕುಂಭಕರ್ಣನು ಇದಕ್ಕೆ ಚತುರ್ಭುಜರಾಗ ರಾಜಿ 
ಚರಿದ್ರೋದ್ಯೋತವೆಂದು ಹೆಸರು ಹೇಳಿ ವರ್ಣಯತಿತಾಳದಲ್ಲಿ ಕ್ರಮವಾಗಿ ಮಧ್ಯಮಾದಿ, 
ಲಲಿತ, ವಸಂತ, -ಗುರ್ಜರೀ, ಧನ್ಯಾಸಿ, ಭೈರವ, ಗೌ೦ಡಕೃತಿ, ದೇಶಾಖ್ಕ, ಮಾಲವಶ್ರೀ, 
ಕೇದಾರ (ಕೇದಾರಗೌಡ?), ಮಾಲವಗೌಡ, ಸ್ಥಾನಗೌಡ, ಶ್ರೀರಾಗ, ಮಲ್ಹಾರ, ವರಾಲಿ, 
ಮೇಘ, ನಟ್ಟ ಮತ್ತು ಧೋರಣೀ (?) ಎಂದು ಮೇಲ್ಕ೦ಡ ಹದಿನೆಂಟು ಅಷ್ಟಪದಿಗಳಿಗೆ: 
ಹೇಳಿದ ಹದಿನೆ೦ಟು ರಾಗಗಳಲ್ಲಿ ಕ್ರಮವಾಗಿ ಚರಣಗಳನ್ನು ಹಾಡಿ ಆಯಾ ರಾಗದ 
ಚರಣವಾದಮೇಲೆ ಪಾಟಗಳನ್ನೂ ಸ್ವರಗಳನ್ನೂ ಸ್ವಲ್ಪಸ್ವಲ್ಪ ಆಲಾಪದೊಡನೆ ಇಡಬೇಕು 
ಎಂದು ವಿಧಿಸುತ್ತಾನೆ. ಈ ಅಷ್ಟಪದಿಗೆ ಗರುಡ ಪದಾಷ್ಟಪದಿ, ದರ್ಶನಾಷ್ಟಪದಿ ಎಂಬ 
ಹೆಸರುಗಳೂ ಇರುವುದನ್ನು ಇಲ್ಲಿ ಪುನಃ ಸ್ಮರಿಸಬಹುದು. 

೨೦. ವಿರಚಿತಚಾಟುವಚನರಚನ೦ ಎಂಬ ಇಪ್ಪತ್ತನೆಯ ಅಷ್ಟಪದಿಯನ್ನು ವಸಂತ 
ರಾಗದಲ್ಲಿಯೂ ಯತಿತಾಲದಲ್ಲಿಯೂ ಹಾಡಬೇಕು ಎ೦ದು ಜಯದೇವನು ವಿಧಿಸುತ್ತಾನೆ. 
ಇದಕ್ಕೆ ' ಕು೦ಭಕರ್ಣನು ಇಟ್ಟಿರುವ ಹೆಸರು ಹರಿ(ಹಾರ)ತಾಲರಾಜಿ ಜಲಧರನಿವಸಿತ 
ಪ್ರಬಂಧ. ಇದು ನಟ್ಟಾರಾಗದಲ್ಲಿ ಏಕರಾಗನಿವೇಶಿತವಾದ ತಾಲಮಾಲಿಕಾ. ಪ್ರಬಂಧ. 
ಇದರ ಚರಣಗಳನ್ನು ಕ್ರಮವಾಗಿ ಆದಿ, ಪ್ರತಿಮ೦ಠ, ನಾಲ್ಕು ಮಾತ್ರೆಗಳ ಮಂಠತಾಳ, 
ಅಡ್ಡತಾಳ, ವರ್ಣಯತಿ, ಒ೦ಬತ್ತು ಮಾತ್ರಾಕಾಲದ ಮಂಠತಾಳ, ನಿಃಸಾರು, ರುಂಪಾ, 
ದ್ರುತಮಂಠ, ರೂಪಕ, ಪ್ರತಿತಾಲ, ತ್ರಿಪುಟ, ಏಕತಾಲೀ ಎ೦ಬ ಹದಿಮೂರು ತಾಳಗಳಲ್ಲಿ 
ಹಾಡಬೇಕು; ಪ್ರತಿ ಎಂಬ ತಾಲದ ಚರಣಗಳಲ್ಲಿಯೂ ಶೋಭೆಯಿರುವಂತೆ ಆಲಾಪನೆ 
ಯನ್ನು ಜೋಡಿಸಬೇಕು. ಅಷ್ಟೇ ಅಲ್ಲದೆ ಕಹಳೆ, ತು೦ಡುಕಿನೀ.' ಭುಕ್ಕಾ, ಕೊ೦ಬು, ಶ೦ಖ, 
ರು೦ಜಾ, ಡಮರು, ಢಕ್ಕೆ, ಪಟಹ, ಹುಡುಕ್ಕಾ, ಮುರಜ, ಕರಟ ಈ ವಾದ್ಯೋದ್ಭವಗಳಾದ 
ಪಾಟಾಕ್ಟರ ಸ್ತೋಮಗಳನ್ನೂ ನಿಃಸಾರು ತಾಳದ ಚರಣದಲ್ಲಿ ಪಟಹ, ಢಕ್ಕೆ, ಮದ್ದಲೆ, 
ತ್ರಿವಲಿ, ಕರಟ-ಈ ವಾದ್ಯಗಳಲ್ಲಿ ಹುಟ್ಟುವ ಪಾಟಾಕ್ಷರಗುಚ್ಛಗಳನ್ನೂ ಏಕತಾಲೀತಾಲದ 
ಚರಣಗಳನ್ನು ಹಾಡುವಾಗ ಡಕ್ಕುಲೀ, ತ್ರಿವಲೀ, ದುಂದುಭಿ, ಘಡಸೆ ಎ೦ಬ ನಾಲ್ಕು ವಾದ್ಯ 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೫೯ 


ಗಳ ಪಾಟಾಕ್ಟರ ಸಮುಚ್ಚಯಗಳನ್ನೂ, ಪ್ರತಿ ಎಂಬ ತಾಲದ ಚರಣದಲ್ಲಿ ಪ್ರಯೋಗವೆ೦ಬ 
ಅಕ್ಷರ ರಹಿತವಾದ ಆಲಾಪನೆಯನ್ನೂ ಹಾಡಬೇಕು. 

೨೧. ಮ೦ಜುತರಕು೦ಜತಲಕೇಲಿಸದನೇ ಎ೦ಬ ಇಪ್ಪತ್ತೊ೦ದನೆಯ ಅಷ್ಟಪದಿಯನ್ನು 
ವರಾಲಿರಾಗ ರೂಪಕತಾಳಗಳಲ್ಲಿ ಹಾಡಬೇಕೆಂದು ಜಯದೇವಭಾರತಿಯ ನಿರ್ಯುಕ್ತಿಯಿದೆ. 
ಇದನ್ನು ಕು೦ಭಕರ್ಣನು ತಾಲರಾಗಾರ್ಣವಮುರಾರಿಮಂಗಲ ಕುಸುಮ ಎಂಬ ಉದ್ದ 
ವಾದ ಹೆಸರಿನಿಂದ ಕರೆದಿದ್ದಾನೆ. ಇದರಲ್ಲಿ ರಾಗ, ತಾಲಗಳು ಚರಣಸಂಖ್ಯೆ (ಪುನರಾ 
ವೃತ್ತಿಯಿಂದ, ಪಾಟ ಇವೆಲ್ಲ ಹದಿನೆಂಟು ಇರುತ್ತವೆ ; ಮೂರೂ ಲಯಗಳಿರುತ್ತವೆ, 
ಮೂರೂ ಯತಿಗಳಿರುತ್ತವೆ. ಪ್ರಯುಕ್ತವಾಗುವ ರಾಗಗಳು ಇವು--ಧೋರಣೀ, ನಟ್ಟಾ, 
ಮೇಘ, ವರಾಲಿ, ಮಲ್ಹಾರೀ, ಶ್ರೀರಾಗ, ಸ್ಥಾನಗೌಡ, ಮಾಲವಗೌಡ, ಕೇದಾರ, 
ಮಾಲವಶ್ರೀ, ದೇಶಾಖ್ಯಾ, ಗೌಡಕೃತಿ, ವಸಂತ, ಮಧ್ಯಮಾದಿ ಮತ್ತು ಲಲಿತ. ತಾಳಗಳು: 
ಚಚ್ಚತ್ಪುಟ, ಚಾಚಪುಟ, ಷಟ್ಟಿತಾಪುತ್ರಕ, ಸಂಪಕ್ಟೇಷ್ಟಾಕ, ಉದ್ಭಟ್ಟ, ಆದಿ, ಪ್ರತಿಮ೦ಠ, 
ಮಂಠ, ಅಡ್ಡತಾಳ, ವರ್ಣಯತಿ, ದ್ರುತಮಂಠ, ನಿಃಸಾರು, ರುಂಪಾ, ದ್ರುತಮಂ೦ಠ, 
ರೂಪಕ, ಪ್ರತಿತಾಲ, ತೃತೀಯತಾಲ, ಏಕತಾಲೀತಾಲ--ಈ ಹದಿನೆಂಟು, ಇದೇ ಕ್ರಮ 
ದಲ್ಲಿ. ಈ ಪ್ರಬಂಧದಲ್ಲಿ ನಿಯೋಜ್ಯವಾದ ಹದಿನೆಂಟು ವಿಧದ ಅಸ೦ಯುತಹಸ್ತ ಪಾಟ 
ಗಳನ್ನು ಕೊಡುವ ವಾದ್ಯಗಳಿವು--ಹುಡುಕ್ಕೆಯ ಚಿತ್ರಪಾಟ ಮತ್ತು ಅವಪಾಟಗಳು, 
ಹುಡಕ್ಕಾ, ಢವಸ, ಮಂಡಿಢಕ್ಕಾ, ಭೇರೀ, ಕಂಸಾಳೆ, ಘರ್ಫರಿಕಾ (ಗೆಜ್ಜೆ), ಕಮ್ರಾ ಮತ್ತು 
ಮದ್ದಳೆ. 

ಇದರಲ್ಲಿ ಹನ್ನೆರಡನೆಯದರಿ೦ದ ಮೊದಲುಮಾಡಿಕೊ೦ಡು ಚರಣಗಳನ್ನು ವಿಶೇಷ 
ರೀತಿಯಲ್ಲಿ ಹಾಡಬೇಕು. ಹನ್ನೆರಡನೆಯದರಲ್ಲಿ ಡಕ್ಕಾ, ಕುಡುಕ್ಕಾ, ಕರಟಾ ವಾದ್ಯಗಳ 
ಪಾಟಾಕ್ಟರಗಳು ; ಹದಿಮೂರನೆಯದರಲ್ಲಿ ಸೆಲ್ಲುಕಾ, ನಿಃಸಾಣವಾದ್ಯೋದ್ಭವ ಪಾಟಗಳು; 
ಹದಿನಾಲ್ಕನೆಯದರಲ್ಲಿ ಘ೦ಟೆಯವು; ಹದಿನೈದನೆಯ ಮತ್ತು ಹದಿನೇಳನೆಯ ಚರಣ 
ಗಳಲ್ಲಿ ಕಿರಿಕಿಟ್ಟಾವಾದ್ಯದವು; ಹದಿನೆ೦ಟನೆಯದರಲ್ಲಿ ವೀರದ೦ಡೀ ಎ೦ಬ ವಾದ್ಯದ್ದು. 

೨೨. ರಾಧಾವದನವಿಲೋಕನವಿಕಸಿತ ಎ೦ಬುದು ಇಪ್ಪತ್ತೆರಡನೆಯ ಅಷ್ಟಪದಿ. ಇದನ್ನು 
'ಗೀತಗೋವಿ೦ದಕಾರನು ವರಾಲೀರಾಗ ಮತ್ತು ಯತಿತಾಲಗಳಲ್ಲಿ ಹಾಡಬೇಕೆನ್ನುತ್ತಾನೆ. 
ಕುಂಭಕರ್ಣನಾದರೋ ಇದನ್ನು ಸಾನ೦ದಗೋವಿ೦ದಶ್ರೇಣಿಕುಸುಮಾಸ್ತರಣ (-ಭರಣ ?) 
ಎಂಬ ದೀರ್ಥನಾಮದಲ್ಲಿ ಪುನರ್ರಚಿಸಿದ್ದಾನೆ. ಇದರ ಚರಣಗಳಲ್ಲಿ ನಟ್ಟಾ, ಕೇದಾರ, ಶ್ರೀ 
ರಾಗ, ಸ್ಥಾನಗೌಡ, ಧೋರಣೀ, ಮಾಲವೀಯ (ಗೌಡ), ವರಾಲಿ, ಮೇಘ, ಮಾಲವಶ್ರೀ, 
- ದೇವಶಾಖಾ, ಗೌ೦ಡಕೃತಿ, ಭೈರವ, ಧನ್ನಾಸಿ, ವಸಂತ, ಗುರ್ಜರೀ, ಮಲ್ಹಾರ, ಲಲಿತ 
ಎ೦ಬ ಹದಿನೇಳು ರಾಗಗಳನ್ನು ವಿನಿಯೋಗಿಸಬೇಕು. ಒ೦ದು, ಎರಡು, ಮೂರು, ಏಳು, 
ಹನ್ನೆರಡು-ಈ ಚರಣಗಳಲ್ಲಿ ದ್ರುತ ಮ೦ಠತಾಲವನ್ನೂ ಮೂರು, ಒಂಬತ್ತು, ಹನ್ನೊಂದು 
ಹಾಗೂ ಹದಿಮೂರು, ಹದಿನೈದು ಮತ್ತು ಹದಿನೇಳನೆಯವುಗಳಲ್ಲಿ ರೂಪಕತಾಳವನ್ನೂ. 
ನಾಲ್ಕನೆಯದರಲ್ಲಿ ಮ೦ಠವನ್ನೂ, ಐದನೆಯದರಲ್ಲಿ ಅಡ್ಡತಾಲವನ್ನೂ, ಆರು, ಎಂಟನೆ 


೪೬೦ ಕರ್ಣಾಟಕಸ೦ಗೀತವಾಹಿನಿ 


ಯವುಗಳಲ್ಲಿ ತ್ರಿಪುಟವನ್ನೂ, ಹದಿನಾಲ್ಕು, ಹದಿನಾರನೆಯವುಗಳಲ್ಲಿ ಪ್ರತಿತಾಲಯುಕ್ತ 
ವಾದ ತೇನಕಗಳನ್ನೂ ಹಾಡಿ ಮಧ್ಯಮಾದಿರಾಗದಲ್ಲಿ ಮುಗಿಸಬೇಕು. 

೨೩. ಕಿಸಲಯಶಯನತಲೆ ಕುರು ಕಾಮಿನಿ ಎ೦ಬ ಇಪ್ಪತ್ತಮೂರನೆಯ ಅಷ್ಟಪದಿ 
ಯನ್ನು ಜಯದೇವಸರಸ್ಪತಿಯು ವಿಭಾಸರಾಗ ಮತ್ತು ಏಕತಾಲೀತಾಲಗಳಲ್ಲಿ ಹಾಡ 
ಬೇಕೆನ್ನುತ್ತಾನೆ. ಕು೦ಭಕರ್ಣನರೇ೦ದ್ರನಲ್ಲಿ ಇದು ಮಧ್ಯರಿಪುಮೋದವಿದ್ಯಾಧರಲೀಲ 
ಎಂಬ ಹೆಸರನ್ನು ಪಡೆದಿದೆ. ಇದು ವರ್ಣಯತಿಕಾಲ ಮತ್ತು ದೇವಶಾಖಾರಾಗದಲ್ಲಿ 
ನಿಯುಕ್ತವಾಗಿದೆ. ಇದಕ್ಕೆ ಹತ್ತು ಚರಣಗಳೆನ್ನುತ್ತಾನಾದರೂ, ಈ ಸ೦ಖ್ಯೆಯು ಬಹುಶಃ 
ಪುನರುಕ್ತಿಯಿ೦ದ ಮಾತ್ರ ಸಾಧ್ಯ ; ಏಕೆಂದರೆ ಈ ಅಷ್ಟಪದಿಯಲ್ಲಿ ಚರಣಗಳಿರುವುದು 
ಎಂಟೇ. ವಾಗ್ಗೇಯಕಾರನ ಅಂಕಿತವಾದ ಮೇಲೆ ಪ್ರತಿಯೆ೦ಬ ತಾಲದಲ್ಲಿ ಆಲಾಪವನ್ನು 
ಮಾಡಬೇಕು. 

ಇಲ್ಲಿಂದ ಮುಂದಕ್ಕೆ ಕು೦ಭಕರ್ಣನು ನಾಲ್ಕು ಪ್ರಬಂಧಗಳನ್ನು ಹೆಚ್ಚಾಗಿ ಹೇಳಿದ್ದಾನೆ. 
ಇವುಗಳಿಗೆ ಗೀತಗೋವಿ೦ದದಲ್ಲಿ ಪರಸ್ಪರತೆಯು ಎಲ್ಲಿ ದೊರೆಯುತ್ತವೆ೦ದು ರಸಿಕಪ್ರಿಯ 
ದಲ್ಲಿ ಕಾಣುವುದಿಲ್ಲ. 

೨೪. ಇಪ್ಪತ್ತನಾಲ್ಕನೆಯ ಪ್ರಬಂಧದ ಹೆಸರು ಸುರತಾರಂಭಚ೦ದ್ರಹಾಸ. ಇದನ್ನು 
ದೇವಶಾಖಾರಾಗದಲ್ಲಿ ಮತ್ತು ಜಯಮಂ೦ಗಲ ತಾಳದಲ್ಲಿ ಹಾಡಬೇಕು. ಶೃ೦ಗಾರನಿರ್ಭರ 
ವಾದ ಈ ಪದ್ಯದಲ್ಲಿ ಪಾಟಗಳನ್ನೂ ಆಮೇಲೆ ಸ್ವರಗಳನ್ನೂ ತೇನಕಗಳನ್ನೂ ಹಾಡಬೇಕು. 

೨೫. ಕಾಮನೀಹಾಸವೆ೦ಬುದು ಇಪ್ಪತ್ತೈದನೆಯ ಪ್ರಬ೦ಧ. ಇದನ್ನು ಗೌಡೀ ರಾಗ 
ದಲ್ಲಿಯೂ ವಿಜಯಾನ೦ದ ತಾಲದಲ್ಲಿಯೂ ರಚಿಸಿದೆ. ಇದರಲ್ಲಿ ಯೂ ಪಾಟಗಳು, ಸ್ವರ 
ಗಳು ಮತ್ತು ತೇನಕಗಳನ್ನು ಹಾಡಬೇಕು. 

೨೬. ಕರ್ಣಾಟಬ೦ಗಾಲರಾಗದಲ್ಲಿ ಪೌರುಷರಸ ವಿನಿಯೋಜ್ಯವಾಗಿ ಹಾಡಬೇಕಾದುದು 
ಪೌರುಷಪ್ರೇಮವಿಲಾಸ. ಈ ಎರಡು ಪ್ರಬಂಧಗಳ ವರ್ಣನೆಯಲ್ಲಿ ಸ೦ಗೀತರಾಜದಲ್ಲಿ 

ಗ್ರ೦ಥಪಾತವಿದೆಯೆ೦ದು ತೋರುತ್ತದೆ. 

೨೭. ಕಾಮಾದ್ಭುತಾಭಿನವಮೃಗಾ೦ಕಲೇಖಾ ಎ೦ಬ ಇಪ್ಪತ್ತಾರನೆಯ ಪ್ರಬಂಧದಲ್ಲಿ 
ರಾಗವು ಮರುತ್‌ಕೃತಿ ; ತಾಲವು ಪ್ರತಿತಾಲ. ಇದರಲ್ಲಿ ಪಾಟಗಳು, ನಂತರ ಸ್ವರಗಳು, 
ಕೊನೆಯಲ್ಲಿ ತೇನಕಗಳು. ಇದಾದಮೇಲೆ ಪ್ರೇಮನಿರ್ಭರವಾದ ಶೃ೦ಗಾರರಸ ವಿನಿಯೋಜ್ಯ 
ವಾಗಿ ಆಲಾಪ. 

೨೮. ಸುಪ್ರೀತಪೀತಾ೦ಬರತಾಲಶ್ರೇಣಿಮುಕ್ತಾಫಲವೆ೦ಬ ಇಪ್ಪತ್ತೆ೦ಟನೆಯ ಪ್ರಬ೦ 
ಧವು ಗೀತಗೋವಿ೦ದದ ಕಡೆಯ ಅಷ್ಟಪದಿಯಾದ ಕುರುಯದುನಂದನಚಂದನ ಶಿಶಿರ 
ತರೇಣ ಎಂಬುದರಲ್ಲಿ ಅನ್ವಿತವಾದುದು. ಇದನ್ನು ಜಯದೇವ ಕವಿಯು ರಾಮಕರೀರಾಗ 
ದಲ್ಲಿಯೂ ಯತಿತಾಲದಲ್ಲಿಯೂ ರಚಿಸಿದ್ದಾನೆ. ಕುಂಭಕರ್ಣರಾಜನು ಇದನ್ನೊಂದು 
ತಾಲಮಾಲಿಕಾಪ್ರಬ೦ಧವಾಗಿ ಪುನರ್ರಚಿಸಿದ್ದಾನೆ. ಅದರಲ್ಲಿ ಆದಿತಾಲ, ಪ್ರತಿಮಂಠ, 
ಚಚ್ಚತ್ಪುಟಾದಿ ಐದು ತಾಳಗಳು, ಪ್ರತಿಮ೦ಠ, ನಾಲ್ಕು ಮಾತ್ರೆಗಳ ಮ೦ಠ, ಅಡ್ಡತಾಲ, 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೬೧ 


ವರ್ಣಯತಿ, ಜಯಮಂಗಲ, ವಿಜಯಾನಂದ, ಜಯಶ್ರೀ ಒ೦ಬತ್ತು ಮಾತ್ರೆಗಳ ಮ೦ಠ, 
ನಿಃಸಾರು, ರು೦ಪಕ, ರೂಪಕ, ಅದ್ಭುತ (?) ಮ೦ಠ ಮತ್ತು ಪ್ರತಿತಾಲಗಳು ಇರುತ್ತವೆ. 
ಪ್ರತಿಯೊಂದು ತಾಲದಲ್ಲಿಯೂ ಪದಗಳೂ ಪಾಟಗಳೂ ಇರುತ್ತವೆ. ಇವೆರಡರ ಮಧ್ಯ 
ದಲ್ಲಿ ರಂಜನೆಯು೦ಟಾಗುವಂತೆ ಆಲಾಪವಿರುತ್ತದೆ. ಪ್ರತಿತಾಲ ಮತ್ತು ಜಯಶ್ರೀತಾಲ 
ಗಳಲ್ಲಿ ವಿಶೇಷವಾಗಿ ಪದಗಳಿರಬೇಕಾದೆಡೆಯಲ್ಲಿ ತೇನಕಗಳಿರುತ್ತವೆ. ಆಲಾಪವಿರುವ 
ಪಾಟಾಕ್ಷರಗಳೊಡನೆ ಈ ಹಾಡು ಮುಗಿಯುತ್ತದೆ. ಹೀಗೆ ಇದರಲ್ಲಿ ಹದಿನಾರು ನುಡಿಗಳೂ 
ಹತ್ತೊಂಬತ್ತು ತಾಳಗಳೂ ಇರುತ್ತವೆ ; ದೇಶವಾಲಗೌಡರಾಗದಲ್ಲಿ ಇದನ್ನು ಹಾಡಬೇಕು. 

ರಸಿಕಪ್ರಿಯದಿ೦ದ ಇಷ್ಟು ದೀರ್ಥವಾಗಿ ಅನುವಾದಮಾಡಿಕೊಳ್ಳುವ ಕಾರಣವೇನೆಂದರೆ 
ಗೀತಗೋವಿಂದ ಪ್ರಬಂಧಗಳ ಗಾನಕ್ರಮದಲ್ಲಿ ಪ್ರಯೋಗಬಾಹುಲ್ಕದಿ೦ದಾಗಿ ಇಡೀ 
ದೇಶದಲ್ಲಿ ಏಕರೂಪವಾದ ಗೇಯಸಂಪ್ರದಾಯವು ಅದಕ್ಕಿರಲಿಲ್ಲವೆಂದೂ ವಿವಿಧ 
ಗಾಯಕರು ಮನಬಂದ ರಾಗತಾಳಗಳಲ್ಲಿ ಹಾಡಿಕೊಳ್ಳುತ್ತಿದ್ದರೆಂದೂ ಹದಿನೈದನೆಯ 
ಶತಮಾನದ ವೇಳೆಗೇ ಅದರ ಧಾತುಪರ೦ಪರೆಯು ಅತಿ ಶಿಥಿಲವಾಗಿ ಕುಂಭಕರ್ಣನು 
ಇಡೀ ಕಾವ್ಯಕ್ಕೆ ಹೊಸದಾದ ಗೇಯಾಕೃತಿಯನ್ನು ಸ್ವತಂತ್ರವಾಗಿ ಒದಗಿಸಿದನೆ೦ದೂ, ಹೀಗೆ 
ಮಾಡುವಲ್ಲಿ ಜಯದೇವಕವಿಯ ರಾಗತಾಳನಿರ್ಯಕ್ತಿಗಳು ನಿಲ್ಲದೆ ಹೋದವೆ೦ದೂ ತೋರಿ 
ಸುವುದು. ಗೀತಗೋವಿಂದ ಮೂಲಗ್ರ೦ಥದ ವಿವಿಧ ಹಸ್ತಪ್ರತಿಗಳಲ್ಲಿಯೇ ಪ್ರಬಂಧಗಳಿಗೆ 
ಭಿನ್ನವಾದ ರಾಗತಾಳ ನಿರ್ದೇಶನವು ಕಂಡುಬರುತ್ತದೆ. ಹೀಗಾಗಿ ಜಯದೇವನೇ ಯಾವ 
ರಾಗಗಳನ್ನು ನಿರ್ದೇಶಿಸಿದ್ದನೆಂದು ಹೇಳುವುದು ಕಷ್ಟ. ಮೇಲೆ ಹೇಳಿರುವ ರಾಗತಾಳಾ 
ನ್ವೈಯಕ್ಕಾಗಿ ಗೀತಗೋವಿ೦ದದ ನಿರ್ಣಯಸಾಗರದ ಆವೃತ್ತಿಯನ್ನು ಆಶ್ರಯಿಸಲಾಗಿದೆ. 
ಇಷ್ಟೇ ಅಲ್ಲದೆ ಗೀತಗೋವಿ೦ದದ ಪ್ರಬಂಧಗಳನ್ನು ಹಾಡುವಲ್ಲಿ ವಂಗದೇಶ, ಉತ್ಕಲ, 
ಗುರ್ಜರ ಮತ್ತು ಮಹಾರಾಷ್ಟ್ರದೇಶಗಳಲ್ಲಿ ಸ್ವತಂತ್ರವೂ ಪ್ರತ್ಯೇಕವೂ ಆದ ಗಾನಸಂಪ್ರ 
'ದಾಯಗಳಿವೆ. 


ಗಾನಕ್ರಮ 

ದಕ್ಷಿಣಭಾರತದಲ್ಲಿ ಅಷ್ಟಪದೀಗಾಯನಪರಂಪರೆಯು ಉದ್ಭಾಟಿತವಾದುದು ಕ್ರಿ. ಶ. 
ಹತ್ತೊಂಭತ್ತನೆಯ ಶತಮಾನದಲ್ಲಿ. ಕ೦ಚಿಕಾಮಕೋಟಿಪೀಠದ ಭಕ್ತನೂ ನಿಕಟ 
ವರ್ತಿಯೂ ಆಗಿದ್ದ ತಿರುಮಲರಾಜಪಟ್ಟಣದ ರಾಮುಡು ಭಾಗವತನು ಅಷ್ಟಪದಿಗಳಿಗೆ 
ಕರ್ಣಾಟಕಸ೦ಗೀತದ ರಾಗತಾಳಗಳನ್ನು ಮೊದಲನೆಯ ಬಾರಿಗೆ ಹೇಳಿ ಒ೦ದು ನಿರ್ದಿಷ್ಟ 
ಗಾನಶೈಲಿಯನ್ನು ಪ್ರಾರ೦ಭಿಸಿದನು. ಹೀಗೆ ದಕ್ಷಿಣಭಾರತದಲ್ಲಿ ಶ್ರೀಪಾದರಾಜನು ಗೋಪೀ 
ಗೀತ, ಭ್ರಮರಗೀತ ಮುಂತಾದವುಗಳ ಮೂಲಕ, ಕರ್ಣಾಟಕಸಂಗೀತದಲ್ಲಿ ಭಕ್ತಿರಸದಲ್ಲಿ 
ಮುಗಿಯುವ, ಶೃ೦ಗಾರಸವಿನಿಯೋಜ್ಯವಾದ ಗೇಯಪ್ರಕಾರಗಳ ಆದ್ಯಪ್ರವರ್ತಕನಾದನು. 
ಹದಿನಾರನೆಯ ಶತಮಾನದಲ್ಲಿ ತಾಳ್ಲಪಾಕ೦ ಅನ್ನಮಾಚಾರ್ಯನು ಶೃ೦ಗಾರಸ೦ಕೀರ್ತನೆಗಳ 
ಮೂಲಕ ಇದನ್ನು ಆಂಧ್ರದೇಶದಲ್ಲಿ ಮುಂದುವರೆಸಿದನು. ಹದಿನೇಳನೆಯ ಶತಮಾನದ 


೪೬೨ ಕರ್ಣಾಟಕಸ೦ಗೀತವಾಹಿನಿ 


ತಮಿಳುನಾಡಿನಲ್ಲಿ ಕ್ಷೇತ್ರಯ್ಕನೇ ಮೊದಲಾದವರು ಪದಗಳ ಮೂಲಕವೂ ರಾಮುಡು 
ಭಾಗವತನು ೧೯ನೆಯ ಶತಮಾನದಲ್ಲಿ ಅಷ್ಟಪದಿಗಳ ಮೂಲಕವೂ ಈ ಬಗೆಯ ಗೇಯ 
ಪ್ರಬಂಧಕ್ಕೆ ಕರ್ಣಾಟಕಸ೦ಗೀತದಲ್ಲಿ ಸ್ಥಿರವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟರು. 
ದಕ್ಷಿಣಭಾರತದಲ್ಲಿಯಾದರೂ ಅಷ್ಟಪದಿಗಾಯನದಲ್ಲಿ ಏಕರೂಪವಾದ ಶೈಲಿಯು 
ಕ೦ಡುಬರುವುದಿಲ್ಲ. ತಮಿಳುನಾಡು, ಆ೦ಧ್ರ, ಕೇರಳಗಳಲ್ಲಿ ಅದು ಪ್ರಾದೇಶಿಕ ಭಿನ್ನತೆ 
ಯಿಂದ ಕೂಡಿದ ವ್ಯವಹಾರದಲ್ಲಿದೆ. ಕರ್ಣಾಟಕದಲ್ಲಿಯಾದರೂ ಅಷ್ಟೆ ; ಸಂಕೀರ್ತನೆ 
ಅಥವಾ ಭಜನಪದ್ಧತಿಯಲ್ಲಿ ; ಭರತನಾಟ್ಯದಲ್ಲಿ ಅಭಿನಯಪ್ರಸ್ತುತಿಯಲ್ಲಿ, ಶಾಸ್ತ್ರೀಯ 
ಕರ್ಣಾಟಕಸ೦ಗೀತ ಶೈಲಿಯಲ್ಲಿ ಇತ್ಯಾದಿಯಾಗಿ ಅದು ಸ್ವಲ್ಪ ಸ್ವಲ್ಪವಾಗಿ ಭಿನ್ನವಾಗಿರು 
ವುದು ಕಂಡುಬರುತ್ತದೆ. ಉತ್ತರಭಾರತದಲ್ಲಿ ಕೃಷ್ಣಭಕ್ತಿಯನ್ನು ಬೋಧಿಸುವ ಚೈತನ್ಯ 
ಪಂಥ ಮುಂತಾದ ಧಾರ್ಮಿಕಪಂಗಡಗಳು ಅಷ್ಟಪದಿಗಳನ್ನು ಭಜನೆಯಲ್ಲಿ ಸೇರಿಸಿ 
ಕೊಳ್ಳುತ್ತಾರೆ. ಅಲ್ಲಿ ಅದು ಮಾತುಪ್ರಧಾನವಾಗಿ ಮುಖ್ಯವಾಗಿ ವಾಚನಶೈಲಿಯಲ್ಲಿರುತ್ತದೆ. 
ದಕ್ಷಿಣಭಾರತದಲ್ಲಿ ಭಾಗವತಸಂಪ್ರದಾಯದವರು ಏಕಾದಶೀಭಜನೆಗಳಲ್ಲಿ ಅಷ್ಟಪದಿ 
ಗಳನ್ನೂ ಹಾಡುವುದು ಇಂದಿಗೂ ನಡೆದುಬಂದಿದೆ. 
ಸ೦ಗೀತಕಚೇರಿಗಳಲ್ಲಿ ಅಷ್ಟಪದಿಯೊ೦ದನ್ನು ಹಾಡುವುದಕ್ಕಿ೦ತ ಮುಂಚೆ ಅದರ 
ಕಥಾಸ೦ದರ್ಭವನ್ನು ಸೂಚಿಸುವ ಶ್ಲೋಕವೊ೦ದನ್ನು ಹಾಡುವುದು ರೂಢಿ ; ಏಕೆಂದರೆ 
ಅಷ್ಟಪದಿಗಳೆಲ್ಲವೂ ಕಥೆಯ ಒಂದು ಪಾತ್ರವು ಇನ್ನೊಂದು ಪಾತ್ರಕ್ಕೆ ಹೇಳುವುದನ್ನೇ 
ಒಳಗೊಳ್ಳುತ್ತವೆ. ಅಷ್ಟಪದಿಯಲ್ಲಿ ಒ೦ದು ಪಲ್ಲವಿ, ನಂತರ ಒಂದು ಧ್ರುವಪದ, ಆಮೇಲೆ 
ಎಂಟು ಚರಣಗಳಿರುತ್ತವೆ. ಚರಣವೆ೦ದರೆ ಪಾದ ಅಥವಾ ಪದವಷ್ಟೆ. ಹೀಗೆ ಎಂಟು 
ಪದ(ನುಡಿ)ಗಳನ್ನುಳ್ಳದ್ದು “ಅಷ್ಟಪದಿ'. ಇದು ಏಕರಾಗ-ಏಕತಾಳ ನಿವೇಶಿತವಾದ 
ಪ್ರಬಂಧ. ಪಲ್ಲವಿಯನ್ನು ಹಾಡಿದ ನಂತರ ಧ್ರುವಪದವನ್ನು ಹಾಡಬೇಕು. ಇವೆರಡರ 
ಧಾತುವು ಬೇರೆಬೇರೆಯಾಗಿರುತ್ತದೆ. ಇದಾದಮೇಲೆ ಚರಣಗಳನ್ನು ಹಾಡಬೇಕು. ಎಲ್ಲ 
ಚರಣಗಳಲ್ಲೂ ಒಂದೇ ಧಾತುವಿರುತ್ತದೆ; ವಾಗ್ಗೆ €ಯಕಾರನ ಮುದ್ರೆ ಇರುವ ಚರಣವನ್ನು 
ಹಾಡಲೇಬೇಕೆ೦ಬುದು ನಿಯಮ. ಒಂದೊಂದು ಚರಣವಾದ ಮೇಲೂ ಧ್ರುವಪದವನ್ನು 
ಹಾಡಿಕೊಳ್ಳಬೇಕು. ಅಷ್ಟಪದಿಯು ಮುಗಿಯುವುದೂ ಧ್ಭುವಪದದಲ್ಲೇ. 
ಜಯದೇವಕವಿಯು ಗೀತಗೋವಿಂದವನ್ನು ರಚಿಸಿದ ಕಾಲದಲ್ಲಿ ಅಥವಾ ಅದರ 
ಮುಂದಿನ ಶತಮಾನದಲ್ಲಿ ಇಷ್ಟಪದಿ ಪ್ರಬ೦ಧಗಳನ್ನು ಹೇಗೆ ಹಾಡಲಾಗುತ್ತಿತ್ತೆ೦ದು 
ಹೇಳಲು ಯಾವ ಆಧಾರಗಳೂ ದೊರೆಯುವುದಿಲ್ಲ. ಗೀತಗೋವಿಂದವನ್ನು ದೃಶ್ಯಕಾವ್ಯ 
ವನ್ನಾಗಿ, ಗೇಯರೂಪಕದ ಆಕೃತಿಯಲ್ಲಿ ಬ೦ಗಾಲದ ಜಾತ್ರಾಗಳಲ್ಲಿ ಪ್ರಯೋಗಿಸಲಾಗು 
ತ್ತಿತ್ತೆ೦ಬುದ೦ತೂ ನಿಜ. ಅದರಲ್ಲಿ ಅಷ್ಟಪದಿಗಳನ್ನು ಪ್ರಾಚೀನಪೃಸಿದ್ಧವಾದ "ಪದಾವಲಿ' 
ಎ೦ಬ ಹಾಡಿನ ರೀತಿಯಲ್ಲಿ ಹಾಡುತ್ತಿದ್ದರೆ೦ಬುದೂ ತಿಳಿದುಬರುತ್ತದೆ. ಈ ಪದಾವಲೀ 
ಎಂಬ ಹಾಡು ನಂತರವೂ ಉತ್ತರಭಾರತದಲ್ಲಿ ಉಳಿದುಬಂದಿತು ; ಉದಾಹರಣೆಗೆ 
ಮೀರಾಬಾಯಿಯ ಹಾಡುಗಳು ಪದಾವಲಿಗಳೇ. ಆದರೆ ಇವುಗಳು ಅಷ್ಟಪದಿಯ ಪದಾ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೬೩ 


ವಲಿಗಳನ್ನು ಎಷ್ಟು ಹೋಲುತ್ತಿದ್ದವು ಎಂದು ಹೇಳಲು ಬರುವಂತಿಲ್ಲ. ಆದರೂ ಕುಂಭ 
ಕರ್ಣನು ಈ ಪ್ರಬಂಧಗಳಿಗೆ ಹೇಳಿದ ಸ್ವರಪಾಟತೇನಕಾದಿಗಳಲ್ಲಿ ರಾಗಮಾಲಿಕಾ ಅಥವಾ/ 
ಮತ್ತು ತಾಳಮಾಲಿಕಾರಚನೆಯು ಇರುತ್ತಿತ್ತೆ ಎಂಬುದು ಸಂದೇಹ : ಈ ಬಗೆಯ 
ರಚನೆಯು ಅವನ ವಿಶಿಷ್ಟ ಕಾಣಿಕೆ ; ಇದೂ ಇ೦ದು ಉಳಿದು ಬಂದಿಲ್ಲ. ಇದು ಹೇಗೇ 
ಇರಲಿ, ಕರ್ಣಾಟಕಸ೦ಗೀತದಲ್ಲಿ ಇ೦ದು ಅಷ್ಟಪದಿಗಾಯನವು ವಿರಳವಾಗುತ್ತಿದೆ. ಒಂದು 
ತಲೆಮಾರಿನಷ್ಟು ಹಿ೦ದಕ್ಕೆ ಸಹ ಅವುಗಳನ್ನು ಸಾಂಪ್ರದಾಯಕ ಶೈಲಿಯಲ್ಲಿ ಪರಂಪರಾ 
ನುಗತವಾದ ರಾಗತಾಳಗಳಲ್ಲಿ ಹಾಡುತ್ತಿದ್ದರು. ಈಗ ಗಾಯಕರು ತಮಗಿಷ್ಟಬಂದ 
ರಾಗತಾಳಗಳಿಗೆ ಅಳವಡಿಸಿಕೊ೦ಡು ಅಷ್ಟಪದಿಗಳನ್ನು ಹಾಡುವುದೇ ಹೆಚ್ಚಾಗಿದೆ. ವರ್ಣ, 
ಕೃತಿ, ಪದ, ತಿಲ್ಲಾನ ಮೊದಲಾದವುಗಳಿಗೆ ಇರುವ ಹಾಗೆ ಬರೆದಿಟ್ಟ ಅಥವಾ ಅಚ್ಚಿಟ್ಟ 
ವರ್ಣಮಟ್ಟು ಇವುಗಳಿಗೆ ಇಲ್ಲದಿರುವುದೂ ಇದಕ್ಕೆ ಕಾರಣವಿರಬಹುದು. 
ಕುಂಭಕರ್ಣನು ಸ೦ಗೀತರಾಜದಲ್ಲಿ ಅಷ್ಟಪದಿಗಳನ್ನು ಮಿಶ್ರಸೂಡಗಳೆಂದು ಕರೆದಿರು 
ವಲ್ಲಿ ಪರಂಪರಾನುಗತ ಶಾಸ್ತ್ರಮರ್ಯಾದೆಯನ್ನು ಮೀರಿ ಸ್ವಾತಂತ್ರ್ಯವನ್ನು ವಹಿಸಿರಬಹು 
ದೇನೋ ಎನ್ನಿಸುತ್ತದೆ. ಸೂಡಗಳಲ್ಲಿ ಮಿಶ್ರವೆ೦ಬ ಪ್ರಭೇದವೊ೦ದನ್ನು ಬೇರೆ ಲಕ್ಷಣ 
ಕಾರರು ವರ್ಣಿಸಿಲ್ಲ. ಜಯದೇವಭಾರತಿಯ ಕಂಡರಿಸಿರುವ ಅಷ್ಟಪದಿಗಳ ರಚನೆಯು 
ಏಲಾದಿ ಶುದ್ಧ ಸೂಡಗಳ ಅಥವಾ ಧ್ರುವಾದಿ ಸಾಲಗಸೂಡಗಳ ಅಥವಾ ಇವುಗಳ ಮಿಶ್ರಗಳ 
ರಚನೆಗಳನ್ನೂ ಎಷ್ಟೂ ಹೋಲುವುದಿಲ್ಲ. ಹಿ೦ದೆಯೇ ಸೂಚಿಸಿರುವಂತೆ ಸೂಡಶಬ್ದವು 
ಗೀತವಿಶೇಷಸಮೂಹವಾಚಿಯಾದ ಒಂದು ದೇಶಿಶಬ್ದ, ಇತರ ಪ್ರಬ೦ಧಪ್ರಕಾರಗಳಲ್ಲಿ 
ಅನನ್ವಿತ. ಜಯದೇವನು ಅಷ್ಟಪದಿಗೆ ಹೇಳುವ ಮಾತು ವಿಭಾಗವಾಗಲಿ ರಚನೆಯಾಗಲಿ 
ಸೂಡಪ್ರಬ೦ಧವೈವಿಧ್ಯಸಮಷ್ಟಿಯೊಡನೆ ಹೊ೦ದದಿರುವುದು ಅಷ್ಟೇ ಅಲ್ಲ, ಸ೦ಗೀತರಾಜ 
ದಲ್ಲಿ ಕುಂಭಕರ್ಣನೇ ಈ "ಮಿತ್ರ(?ಶ್ರ)ಸೂಡ'ಪ್ರಬ೦ಧಗಳಿಗೆ ಹೇಳುವ ರಾಗ-ತಾಳ-ಲಯ 
ಗಳ ರಚನೆಯು ಯಾವ ಬಗೆಯ ಸೂಡವನ್ನೂ ಹೋಲುವುದಿಲ್ಲ. 
ಗೀತಗೋವಿ೦ದವ್ಯಾಖೆಯಾದ ತನ್ನ ರಸಿಕಪ್ರಿಯದಲ್ಲಿ ಕು೦ಭಕರ್ಣನು ಅಷ್ಟಪದಿ 
ಗಳನ್ನು ತನ್ನ ಕಾಲದಲ್ಲಿ ಹಾಡುತ್ತಿದ್ದ ಕ್ರಮವನ್ನು ಸಾಕಷ್ಟು ವಿವರವಾಗಿ ಕೊಟ್ಟಿದ್ದಾನೆ. 
ಉದಾಹರಣೆಗೆ ಪ್ರಲಯಪಯೋಧಿಜಲೇ ಎ೦ಬ ಮೊದಲನೆಯ ಅಷ್ಟಪದಿಯಲ್ಲಿ "ಕೇಶವ 
ಧೃತಮೀನಶರೀರ ಜಯ ಜಗದೀಶಹರೇ' ಎ೦ಬ ಧ್ರುವಪದದಲ್ಲಿರುವ ಕೇಶವ ಎಂಬು 
"ದನ್ನು ಕೇಶ, ಕೇಶವ ಎಂದು ದ್ವಿರುಕ್ತಿಯಲ್ಲಿ ಹಾಡಿಕೊಳ್ಳಬೇಕು. “ಶ್ರಿತಕಮಲಾಕುಚ 
ಮಂಡಲ' ಎಂಬ ಎರಡನೆಯ ಅಷ್ಟಪದಿಯಲ್ಲಿರುವ ಪ್ರತಿಯೊಂದು ಚರಣ ಪ್ರಥ 
ಮಾಂತ್ಯದಲ್ಲಿಯೂ "ಏ' ಎಂದು ರಾಗವನ್ನೆತ್ತಿಕೊ೦ಡು ಆಲಾಪವನ್ನು ಮಾಡಬೇಕು ; ಈ 
ಅಷ್ಟಪದಿಯಲ್ಲಿ “ಜಯ ಜಯ ದೇವ ಹರೇ' ಎಂಬುದಷ್ಟೇ ಧ್ರುವಪದ. ಇಂತಹ ವಿಧಿನಿ 
ರ್ಯುಕ್ತಿಗಳು ರಸಿಕಪ್ರಿಯದ ಉದ್ದಕ್ಕೂ ದೊರೆಯುತ್ತವೆ. ಆದುದರಿಂದ ಗೀತಗೋವಿ೦ದದ 
ಒಂದು ಗಾಯನಕ್ರಮವು, ಎಷ್ಟೇ ಶಿಥಿಲವಾಗಿದ್ದರೂ, ಹದಿನೈದನೆಯ ಶತಮಾನದ 
ಮಧ್ಯದಲ್ಲಿ ಮೇವಾಡಪ್ರಾ೦ತ್ಯದಲ್ಲಿ ಜೀವ೦ತವಾಗಿತ್ತು ಎ೦ದು ಅನುಮಾನಿಸಬಹುದು. 


೪೬೪ ಕರ್ಣಾಟಕಸ೦ಗೀತವಾಹಿನಿ 


ಗೀತಗೋವಿ೦ದದ ವಿವಿಧ ಕಾಲಗಳ ಪ್ರಾಂತ್ಯಗಳ ಹಸ್ತಪ್ರತಿಗಳಲ್ಲಿ ಅಷ್ಟಪದಿಗಳಿಗೆ 
ಅನ್ವಿತವಾಗುವ ರಾಗತಾಳಗಳು ಅಲ್ಪಸ್ವಲ್ಪವಾಗಿ ವ್ಯತ್ಯಸ್ತವಾಗಿರುವುದು ಕಂಡುಬರುತ್ತದೆ. 
ಇದು ಜೀವಂತ ಗಾಯನಪರಂಪರೆಯನ್ನು ಸೂಚಿಸುತ್ತದಷ್ಟೆ. ಇವುಗಳಲ್ಲಿಯೂ” 
ವ್ಯಾಖ್ಯಾನಗಳ ಹಸ್ತಪ್ರತಿಗಳಲ್ಲಿಯೂ ಅಷ್ಟಪದಿಗಳಿಗೆ ಹೇಳಿರುವ ರಾಗತಾಳಗಳು ಹೇಗೆ 
ಹಂಚಿಕೆಗೊಂಡಿವೆ ಎಂಬುದು ಅಭ್ಯಾಸಕ್ಕೆ ಯೋಗ್ಯವಾದ ವಿಷಯ. ಇದು ತಿಳಿದರೆ ಈ 
ಪ್ರಬಂಧದ ಗಾಯನಪರ೦ಪರೆಯ ಮೇಲೆ ಇನ್ನಷ್ಟು ಬೆಳಕು ಜೀಳಬಹುದು. 


ಪ್ರಭಾವ 

ಗೀತಗೋವಿ೦ದವು ಇಡೀ ಭಾರತದಲ್ಲಿ ಅತ್ಯ೦ತ ಜನಪ್ರಿಯವಾಗಿರುವ ಕಾವ್ಯಗಳಲ್ಲಿ 
ಒ೦ದು. ಅದಕ್ಕೆ ದೇಶದ ಹೆಚ್ಚು ಕಡಿಮೆ ಎಲ್ಲ ಭಾಗಗಳಲ್ಲಿಯೂ ವಿವಿಧ ಕಾಲಗಳಲ್ಲಿ 
ರಚಿತವಾದ ನಲವತ್ತಕ್ಕಿ೦ತ ಹೆಚ್ಚಿನ ವ್ಯಾಖ್ಯಾನಗಳಿವೆ. ಕೆಲವಂತೂ ಅಭಿನಯಕ್ಕಾಗಿಯೇ 
ಬರೆದವುಗಳು; ಗೀತಗೋವಿ೦ದದ ಪ್ರತಿಯೊಂದು ಶ್ಲೋಕ ಮತ್ತು ಪ್ರತಿಯೊಂದು ಅಷ್ಟ 
ಪದಿಯ ಪ್ರತಿಯೊಂದು ಮಾತಿಗೂ ಅಭಿನಯವನ್ನು ಸೂಚಿಸುವ ವ್ಯಾಖ್ಯಾನಗಳೂ ಇವೆ. 
ಕನ್ನಡದಲ್ಲಿ ಅಪ್ರಮೇಯಶಾಸ್ತ್ರಿ ಮತ್ತು ಪೆರಿಯಸ್ವಾಮಿ ತಿರುಮಲಾಚಾರ್ಯ ಮುಂತಾದವರು 
ಅಷ್ಟಪದಿಗಳಿಗೆ ಟೀಕನ್ನು ಬರೆದಿದ್ದಾರೆ. 

ಗೀತಗೋವಿ೦ದವು ನಮ್ಮ ಸಂಗೀತಸಾಹಿತ್ಯಸಂಸ್ಕೃತಿಗಳ ಮೇಲೆ ಬೀರಿರುವ ಪ್ರಭಾವ 
ವನ್ನು ಇನ್ನೂ ಒ೦ದು ರೀತಿಯಿಂದ ಹೇಳಬಹುದು. ಇದೇ ಹೆಸರನ್ನೂ ವಸ್ತುವನ್ನೂ ಶೈಲಿ 
ಯನ್ನೂ ರಚನೆಯನ್ನೂ ಅನುಕರಿಸಲೆಳಸುವ ಅನೇಕ ಕಾವ್ಯಗಳು ಸಂಸ್ಕೃತದಲ್ಲಿಯೂ 
ದೇಶಭಾಷೆಗಳಲ್ಲಿಯೂ ಹುಟ್ಟಿಕೊಂಡಿವೆ. ಅಂತಹವುಗಳಲ್ಲಿ ಹರಿಶ೦ಕರನ ಗೀತರಾಘವ, 
ಪ್ರಭಾಕರನ ಗೀತರಾಘವ, ಭಾನುದತ್ತನ ಗೀತಗೌರೀಪತಿ, ಕಲ್ಯಾಣಕವಿಯ ಗೀತಗಂಗಾ 
ಧರ, ರಾಮಭಟ್ಟನ ಗೀತಗಿರೀಶ, ವಂಶಮಣಿಯ ಗೀತದಿಗ೦ಬರ, ಚತುರ್ಭುಜನ ಗೀತ 
ಗೋಪಾಲ, ಪುರುಷೋತ್ತಮಮಿಶ್ರನ ಅಭಿನವ ಗೀತಗೋವಿಂದ, ಸದಾಶಿವದೀಕ್ಷಿತನ 
ಗೀತಸುಂದರ೦, ಅನ೦ತನಾರಾಯಣನ ಗೀತಶ೦ಕರ೦, ತಿರುಮಲನ ಗೀತಗೌರೀ ಇತ್ಯಾದಿ 
ಗಳನ್ನು ಹೆಸರಿಸಬಹುದು. ಅ೦ತೆಯೇ ಅಷ್ಟಪದಿಯನ್ನು ವಿವಿಧ ದೇವತಾಸ್ತುತಿಯಲ್ಲಿ 
ರಚಿಸಿರುವ ನಿದರ್ಶನಗಳಿಗೂ ಕೊರತೆಯಿಲ್ಲ. ಇಂತಹ ಗೇಯಕಾವ್ಯಗಳಲ್ಲಿ ವೆಂಕಟ 
ಮಖಿಯ ತ್ಯಾಗರಾಜಾಷ್ಟಪದಿ, . ಶಾಹಜಿಯ ಅಷ್ಟಪದೀಕಾವ್ಯ, ಉಪನಿಷದ್‌ಬ್ರಹ್ಮನ 
ರಾಮಾಷ್ಟಪದಿ, ಚ೦ದ್ರಶೇಖರೇ೦ದ್ರ ಸರಸ್ವತಿಯ ಶಿವಾಷ್ಟಪದಿ, ಮೈಸೂರಿನ ವೆಂಕಟಪ್ಪ 
ನಾಯಕನು ರಚಿಸಿದ ಶಿವಾಷ್ಟಪದಿ ಇತ್ಯಾದಿಗಳು ಉಲ್ಲೇಖಾರ್ಹವಾಗಿವೆ. ಕನ್ನಡದಲ್ಲಿ 
ತಿರುಮಲಾರ್ಯನ ಗೀತಗೋಪಾಲ ಮತ್ತು ಚಿಕದೇವರಾಯಸಪ್ತಪದಿ ಕಳಲೆ ನ೦ಜರಾಜನು 
ಸ೦ಸ್ಕೃತದಲ್ಲಿ ರಚಿಸಿದ ಗೀತಗ೦ಗಾಧರ--ಇವುಗಳನ್ನು ಕರ್ಣಾಟಕದ ಕೊಡುಗೆಯೆ೦ದು 
ವಿಶೇಷವಾಗಿ ಹೇಳಬೇಕು. 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೬೫ 


೧೧. ದರು 

ಕರ್ಣಾಟಕಸ೦ಗೀತ ಕಚೇರಿಗಳಲ್ಲಿ ಶೃ೦ಗಾರರಸವಿನಿಯೋಜ್ಯವಾಗಿ ಪ್ರಯುಕ್ತವಾಗುವ 
ಗೇಯಪ್ರಬ೦ಧಗಳ ವರ್ಣನೆಯನ್ನು ಮುಗಿಸುವ ಮುನ್ನ ದರುವನ್ನು ಪರಿಚಯಿಸುವುದು 
ಉಚಿತ. ಧ್ರುವಾ ಎ೦ದು ಭರತಮುನಿಯ ನಾಟ್ಯಶಾಸ್ತ್ರದಲ್ಲಿ ನಾಟಕಕಥಾನಿರ್ವಹಣೆಗಾಗಿ 
ವಿವಿಧ ಪಾತ್ರಗಳು ವಿವಿಧ ಸ೦ದರ್ಭಗಳಲ್ಲಿ ಅಭಿನಯಿಸಿಕೊ೦ಡು ಹಾಡಬೇಕಾಗಿದ್ದ 
ಗೇಯಪ್ರಬ೦ಧದ ಹೆಸರು ಅಪಭ್ರ೦ಶಗೊಂ೦ಡು ದರು ಎಂದಾಗಿದೆಯೆಂದು ತೋರುತ್ತದೆ. 
ಇದು ಉಳಿದುಕೊಂಡು ಬಂದಿರುವುದಾದರೂ ಗೇಯರೂಪಕ ಅಥವಾ ನೃತ್ಯರೂಪಕ 
ಗಳಲ್ಲಿ ಮಾತ್ರ; ಶಾಸ್ತ್ರೀಯ ಕರ್ಣಾಟಕ ಸ೦ಗೀತ ಕಚೇರಿಗಳಿಗಾಗಿ ಇವು ರಚಿತವೂ ಅಲ್ಲ, 
ಪ್ರಯುಕ್ತವೂ ಅಲ್ಲ; ಇ೦ದಿಗೂ ಇವು ಭರತನಾಟ್ಯ ಕಚೇರಿಗಳಲ್ಲಿ ಬಳಕೆಯಾಗುವುದೇ 
ಹೆಚ್ಚು. ' 

ದರುವಿನ ಧಾತುವಿನಲ್ಲಿ ಏಕರೂಪವಾದ ರಚನೆಯಿರುವುದು ಕಂಡುಬರುವುದಿಲ್ಲ. 
ಅನೇಕ ದರುಗಳಲ್ಲಿ ಕೃತಿ, ಪದ, ಜಾವಳಿಗಳಲ್ಲಿ ಇರುವಂತೆ ಪಲ್ಲವಿ, ಅನುಪಲ್ಲವಿ ಮತ್ತು 
ಮೂರು ಅಥವಾ ಐದು ಚರಣಗಳಿರುತ್ತವೆ. ಕೆಲವು ವೇಳೆ ಅನುಪಲ್ಲವಿಯೇ ಇರುವುದಿಲ್ಲ; 
ಇನ್ನು ಕೆಲವು ದರುಗಳಲ್ಲಿ ಈ ಬಗೆಯ ವಿ೦ಗಡನೆಯು ಇಲ್ಲದಿದ್ದರೂ ಏಕಧಾತುಕವಾದ 
ಅನೇಕ ಚರಣಗಳಿರುವಲ್ಲಿ ಮೊದಲನೆಯದೇ ಪುನರುಕ್ತವಾಗುತ್ತದೆ. ಚರಣದ ಕೊನೆಯಲ್ಲಿ 
ಮುಕ್ತಾಯಸ್ವರವೋ ಪಾಟಾಕ್ಷರ ರಚನೆಯೋ (ಸೊಲ್ಲುಕಟ್ಟು) ಇರುವುದೇ ಹೆಚ್ಚು ; 
ಮೊದಲನೆಯದು ಗೇಯಪ್ರಧಾನವಾದುದು, ಎರಡನೆಯದು ನೃತ್ಯಪ್ರಧಾನವಾದುದು. 
ಕೆಲವು ವೇಳೆ ಮುಕ್ತಾಯಸ್ವರದ ಜೊತೆಗೆ ಸೊಲ್ಲುಕಟ್ಟೂ ಮಿಶ್ರವಾಗಿರುವುದು೦ಟು. 
ದರುವು ಒ೦ದೇ ರಾಗದಲ್ಲಿ, ಒ೦ದೇ ತಾಳದಲ್ಲಿ ಮಧ್ಯಲಯದಲ್ಲಿ ರಚಿತವಾಗಿರುತ್ತದೆ. 
ಮೊದಲನೆಯ ಅಥವಾ ಕೊನೆಯ ಚರಣವನ್ನು ಸ್ವಲ್ಪ ವಿಲಂಬಿತವಾಗಿ ಹಾಡುವ ಪದ್ಧತಿ 
ಯಿದೆ. ಈ ರೀತಿಯ ಧಾತುವಿನ್ಯಾಸವು ದರುವಿನಲ್ಲಿ ನಿಯಮವೇನೂ ಅಲ್ಲ ; ಏಕೆಂದರೆ 
ತಾಳವಿಲ್ಲದೆಯೇ ತಮ್ಮಲ್ಲಿರುವ ಛಂದೋದ್ರವ್ಯಕ್ಕೆ ಅನುಸಾರವಾಗಿ ನಡೆಯುವ ದರು 
ಗೆಳೂ ಇವೆ ; ಒ೦ದು-ಮೂರು, ಎರಡು-ನಾಲ್ಕು--ಈ ಪಜ್ತ್‌ಗಳಲ್ಲಿ' ಪ್ರಾಸವಿರುವ ಚತು 
ಪ್ಟದೀವೃತ್ತಗಳನ್ನೂ ಇತರ ವೃತ್ತಗಳನ್ನೂ ದ್ವಿಪದಿಗಳನ್ನೂ ದರುಗಳಾಗಿ ಹಾಡುವು 
ದುಂಟು. ಎಂಟು ಚರಣಗಳಿರುವ ದರುವಿಗೆ ಅಷ್ಟಕವೆಂದು ಹೆಸರು. ಇದನ್ನು ನಾಲ್ಕು 
ದ್ವಿಪದಿಗಳಾಗಿ ವಿಂಗಡಿಸಿಕೊಂಡು ಮೊದಲನೆಯದರ ಧಾತುವನ್ನು ಉಳಿದ ಮೂರರಲ್ಲಿ 
ಪುನರುಕ್ತಿ ಮಾಡಲಾಗುವುದು. ಇದರಲ್ಲಿ ಮೊದಲನೆಯ ನಾಲ್ಕು ಪಜ್ಹೌಗಳಲ್ಲಿ ಆದ್ಯ, 
ದ್ವಿತೀಯ ಅಥವಾ ಅಂತ್ಯ-ಅಕ್ಷರಗಳಲ್ಲಿ ಒಂದು ಪ್ರಾಸವೂ ಇದೇ ಅಥವಾ ಬೇರೆ 
ಸ್ಥಾನಗಳಲ್ಲಿ ಬೇರೆಯ ಪ್ರಾಸವೂ ಇರುತ್ತದೆ. ಅಂತ್ಯಪದವು ಪುನರುಚ್ಚಾರ ಆಗುವ ಹಲವು 
ಪಜ್ತ್‌ಗಳುಳ್ಳ ದರುಗಳೂ ಇವೆ. ದರುವಿನಲ್ಲಿ ಮಾತುವು ನಾಟಕಕ್ಕೆ ಸಂಬಂಧಿಸದಿದ್ದರೆ 
ಪ್ರಭು ಅಥವಾ ನಾಯಕನ ಸ್ತುತಿ, ವರ್ಣನೆ, ವಿರಹ, ಶೃ೦ಗಾರ ಮು೦ತಾದವುಗಳನ್ನು 
ಒಳಗೊಂಡಿರುತ್ತದೆ. 


೩೦ 


೪೬೬ ಕರ್ಣಾಟಕಸ೦ಗೀತವಾಹಿನಿ 


ಗೇಯರೂಪಕ ಅಥವಾ ನೃತ್ಯನಾಟಕಗಳಲ್ಲಿ ದರುಗಳನ್ನು ವಿಶೇಷವಾಗಿ ಉಪಯೋಗಿ 
ಸುತ್ತಾರೆ. ಆಯಾ ಸ೦ದರ್ಭಾನುಸಾರವಾಗಿ ದರುಗಳನ್ನು ಹೀಗೆ ವಿ೦ಗಡಿಸಲಾಗುತ್ತದೆ: 
ಪಾತ್ರಪ್ರವೇಶ ದರುವನ್ನು ಒ೦ದು ಪಾತ್ರವು ರಂಗವನ್ನು ಪ್ರವೇಶಿಸುವಾಗ ತನ್ನ ಪರಿಚಯ 
ವನ್ನು ಹೇಳಿಕೊಳ್ಳುತ್ತ ಕಥಾಸ೦ದರ್ಭವನ್ನು ಪ್ರವೇಶಗೊಳಿಸುತ್ತದೆ; ಇದಕ್ಕೆ ತಕ್ಕ ನೃತ್ಯ- 
ನೃತ್ತಗಳು ದರುವಿನಲ್ಲಿ ಇರುತ್ತವೆ. ಬೇರೆ ರೀತಿಯಲ್ಲಿ ಪ್ರೇಕ್ಷಕರಿಗೆ ತಿಳಿಸಬೇಕಾದುದು 
ಸಾಧ್ಯವಿಲ್ಲದಿದ್ದಾಗ ಅಥವಾ ಅನಾವಶ್ಯಕವಾದಾಗ ಒಂದು ಪಾತ್ರವು ತನ್ನ ಮನೋಗತ, 
ಭಾವ, ಅಭಿಪ್ರಾಯ, ಉದ್ದೇಶ ಇತ್ಯಾದಿಗಳನ್ನು ಸ್ವಗತವಾಗಿ, ವಿಲಂಬ ಲಯದಲ್ಲಿ ಸ್ವಗತ 
ದರುವಿನ ಮೂಲಕ ಪ್ರಕಟಗೊಳಿಸುತ್ತದೆ. ವರ್ಣನದರುವಿನಲ್ಲಿ ವ್ಯಕ್ತಿ, ವಿಷಯ ಅಥವಾ 
ಘಟನೆಗಳ ವರ್ಣನೆಯಿರುತ್ತದೆ. ಕೋಲಾಟದರುವು ಪಾತ್ರಗಳು ಕೋಲಾಟವಾಡುತ್ತ 
ಹಾಡುವ ದರು. ಸಂಭಾಷಣೆಯಲ್ಲಿ ಕಥೆಯು ಮುಂದುವರೆದರೆ ಅಂತಹ ಹಾಡಿಗೆ ಸಂವಾದ 
ದರುವೆಂದು ಹೆಸರು. ಇದರಲ್ಲಿ ಹಾಡು ನೃತ್ಯಗಳೆರಡೂ ಇರುತ್ತವೆ. ಉತ್ತರಪ್ರತ್ಯುತ್ತರ 
ದರುವಿನಲ್ಲಿ ಎರಡು ಪಾತ್ರಗಳು ಸ೦ಕ್ಷೇಪವಾದ, ಚುರುಕಾದ ವಾಕ್ಕಖ೦ಡಗಳನ್ನು ಹಾಡಿ, 
ನರ್ತಿಸಿ ಕಥೆಯನ್ನು ಮುಂದುವರಿಸುತ್ತವೆ. ದರುವಿನಲ್ಲಿ ನೃತ್ಯವಿದ್ದರೆ ಅದರ ನೃತ್ತಾ೦ಶ 
ಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಡಲಾಗುತ್ತದೆ : ದರುವಿನ ಪ್ರಾರಂಭದಲ್ಲಿರುವ 
ನೃತ್ತವು ಮುಖಜತಿಯೆನಿಸಿಕೊಳ್ಳುತ್ತದೆ; ದರುವಿನ ಬೇರೆ ಬೇರೆ ಖಂಡಗಳನ್ನು ಮುಗಿಸು 
ವಾಗ ಮಾಡುವ ನೃತ್ತಕ್ಕೆ ಮಕುಟಜತಿ ಎ೦ದು ಹೆಸರು. ದರುವಿನ ಮುಕ್ತಾಯದಲ್ಲಿರುವ 
ನೃತ್ತಕ್ಕೆ ಅಂತ್ಯಜತಿ ಎ೦ಬ ಅನ್ವರ್ಥನಾಮವಿದೆ. 

ದರುಗಳನ್ನು ರಚಿಸಿರುವವರಲ್ಲಿ ಮೇಳತ್ತೂರು ವೆಂಕಟರಾಮಾಶಾಸ್ತಿ, ಶಾಹಜಿ, ರಾಮ 
ಸ್ವಾಮಿದೀಕ್ಲಿತ, ತ್ಯಾಗಯ್ಯ, ನಾರಾಯಣತೀರ್ಥ, ಸ್ವಾತಿತಿರುನಾಳ್‌, ಬಾಲು ಸ್ಟಾಮಿದೀಕ್ಷಿತ, 
ಸುಬ್ಬರಾಮದೀಕ್ಷಿತ, ಮುತ್ತಯ್ಯಭಾಗವತ ಮುಂತಾದವರುಗಳನ್ನು ಉಲ್ಲೇಖಿಸಬಹುದು. 


೧೨. ತಿಲ್ಲಾನ 

ತಿಲ್ಲಾನವು ಕೈವಾಡ ಎ೦ಬ ಹೆಸರಿನಲ್ಲಿ ಸಾವಿರವರ್ಷಗಳಿಗಿ೦ತಲೂ ಹಿಂದಿನಿಂದ 
ಪ್ರಾಚುರ್ಯಪ್ರಸಿದ್ಧಿಗಳನ್ನು ಪಡೆದಿರುವ ಪ್ರಬ೦ಧ.. ಕೈವಾಡ ಎ೦ಬುದು ಕೈಪಾಟ ಎಂಬ 
ಸ೦ಗೀತಶಾಸ್ತ್ರೀಯ ಪರಿಭಾಷಾಶಬ್ದ, ಅಪಭ್ರ೦ಶರೂಪ. ಕೈಪಾಟ ಎನ್ನುವುದನ್ನು ಶಾಸ್ತ್ರ 
ಕಾರರು ಹಸ್ತಪಾಟ ಎ೦ದು ಅನುವಾದಿಸಿಕೊ೦ಡಿದ್ದಾರೆ. ಹಸ್ತಪಾಟ ಎ೦ದರೆ ಮೃದ೦ಗಾದಿ 
ಅವನದ್ಭವಾದ್ಯಗಳಲ್ಲಿ ಹಸ್ತಸ೦ಘರ್ಷದಿ೦ದ ಉದ್ಭವಿಸುವ ವಿವಿದ ಪಾಟಾಕ್ಟರಗಳು- ತ, 
ದಿ, ಗಿ:ಣ, ತೋಂ, ಕಿ, 'ಟ ಇತ್ಯಾದಿ. ಇವುಗಳಲ್ಲಿ ಶುದ್ಧ ಪಾಟ, ಮಿಶ್ರಪಾಟ ಎಂದು 
ಎರಡು ಬಗೆ. ಕೈವಾಡ ಪ್ರಬಂಧವು ಮಿಶ್ರಪಾಟಗಳಿ೦ದ, ಆಲ್ಬ ಮಾತುವಿನೊಡನೆ ರಚಿತ 
ವಾದ ಪ್ರಬಂಧ. ತಿಲ್ಲಾನವು 'ತಿರಿತಿಲ್ಲಾನ ಎ೦ಬ ದೇಶ್ಯಪ್ರಬಂಧ ರೀತಿಯಿಂದ ಸ್ಫೂರ್ತಿ 
ಗೊಂಡು ಜನ್ಮತಾಳಿತ೦ದು ಹೇಳುವವರೂ ಇದ್ದಾರೆ, ತಿ, ಲ್ಲಾ, ನ ಎ೦ಬ ಅಕ್ಷರಗಳು ಈ 
ಪ್ರಬಂಧದಲ್ಲಿ ಪ್ರಯುಕ್ತವಾಗುವುದರಿಂದ ಈ ಹೆಸರು ಬಂದಿತೆನ್ನುವವರೂ, ಅಥವಾ ಈ 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೬೭ 


ಪ್ರಬಂಧದಲ್ಲಿ ತಿಲ್ಲಾನ ಎಂಬ ಪಾಟಾಕ್ಸರಸಮಚ್ಚಯವು ಅನಿವಾರ್ಯವಾಗಿ ಇದ್ದೇ ತೀರ 
ಬೇಕೆನ್ನುವವರೂ ಇದ್ದಾರೆ. ಇದಕ್ಕೆ ಪರಸ್ಪರವಾಗಿ ಹಿ೦ದೂಸ್ಥಾನೀಸ೦ಗೀತದಲ್ಲಿ ತರಾನ 
ಎ೦ಬ ಪ್ರಬಂಧವಿದೆ. 

ತಿಲ್ಲಾನಕ್ಕೆ ತಿಲ್ಲಾಣ ಎಂಬ ತಪ್ಪು ಹೆಸರೂ ಅಲ್ಪಸ್ವಲ್ಪ ರೂಢಿಯಲ್ಲಿರುವ ಹಾಗೆ 
ತೋರುತ್ತದೆ. ತಿಲ್ಲಾನವು ಮುಖ್ಯವಾಗಿ ಭರತನಾಟ್ಯ ಕಚೇರಿಯಲ್ಲಿ ನೃತ್ತಕ್ಕಾಗಿ ರಚಿತ 
ವಾಗಿದ್ದು ಪ್ರಯುಕ್ತವಾಗುವ ಪ್ರಬಂಧ; ಇದರ ಸೌಂ೦ದರ್ಯದಿ೦ದಲೂ ಗೇಯಸಾಧ್ಯತೆ 
ಗಳಿ೦ದಲೂ ಆಕರ್ಷಿತರಾಗಿ ಕರ್ಣಾಟಕ ಸ೦ಗೀತದ ವಾಗ್ಗೇಯಕಾರರೂ ಇದನ್ನು ರಚಿಸಿ 
ಪ್ರಯೋಗಿಸಲು ಮೊದಲು ಮಾಡಿದರು. ಇದು ಹದಿನೆ೦ಟನೆಯ ಶತಮಾನದ ಮಧ್ಯದಲ್ಲಿ 
ತಂಜಾವೂರು ಸಹೋದರಚತುಷ್ಟಯರಿ೦ದ ಭರತನಾಟ್ಯದ ಕಚೇರಿಯ ಅಂಗವಾಗಿ ತನ್ನ 
ಆಧುನಿಕ ರೂಪದಲ್ಲಿ ಉದ್ಭಾಟಿತವಾಯಿತೆ೦ದು ತೋರುತ್ತದೆ. 

ತಿಲ್ಲಾನವು ಕೃತಿಯ೦ತೆಯೇ ಪಲ್ಲವಿ, ಅನುಪಲ್ಲವಿ, ಚರಣಗಳೆ೦ಬ ಮೂರು ಖಂಡ 
ಗಳುಳ್ಳ ಪ್ರಬಂಧ. ಪಲ್ಲವಿ ಮತ್ತು ಅನುಪಲ್ಲವಿಗಳಲ್ಲಿ ಸೊಲ್ಲುಕಟ್ಟುಗಳು, ಎಂದರೆ ಹಸ್ತ 
ಪಾಟಗಳಿಂದ ಆದ ಜತಿಗಳು ವಿವಿಧ ರೀತಿಯಲ್ಲಿ ಅಡಕವಾಗಿರುತ್ತವೆ. ಚರಣದಲ್ಲಿ 
ಇಂತಹ ಜತಿಗಳೊಡನೆ ಸ್ವರಸಮುಚ್ಚಯಗಳೂ ಮಾತುವೂ ಮಿಶ್ರಿತವಾಗಿರುತ್ತವೆ. 
ಮಾತುವು ತು೦ಬಾ ಮಿತವಾಗಿದ್ದು ಪ್ರಭು (ಅಥವಾ ಅಪರೂಪವಾಗಿ ದೇವತಾ) ಸ್ತುತಿ 
ಯನ್ನೂ ವಾಗ್ಗೇಯಕಾರಮುದ್ರೆಯನ್ನೂ ಒಳಗೊಂಡಿರುತ್ತದೆ. ಅದು ಶೃ೦ಗಾರರಸ ವಿನಿ 
ಯೋಜ್ಯವಾಗಿರುವುದೂ ಉಂಟು. ತಿಲ್ಲಾನವು ಏಕರಾಗ-ಏಕತಾಳ-ಮಧ್ಯಲಯ ನಿವೇಶಿತ 
ವಾಗಿರುತ್ತದೆ. ಇದು ಮುಖ್ಯವಾಗಿ ಜತಿಗಳ ಛಂದೋಲಯವಿನ್ಯಾಸದ ಸೌಂದರ್ಯದ ಸಾಕ್ಷಾ 
ತ್ಕಾರಕ್ಕಾಗಿ ರಚಿತವಾದ ಪ್ರಬಂಧ; ಅಕ್ಬರಾರ್ಥದ ಹಂಗನ್ನು ತೊರೆದು, ಜತಿಗಳ ಛಂದೋ 
ವೈವಿಧ್ಯದ ಮೂಲಕ ಶುದ್ಧಗೇಯರಸವನ್ನು ಪ್ರತ್ಯಕ್ಷೀಕರಿಸುವ ಸಾಧನ. 

ದರುವಿನ ಮಾತುವನ್ನು ತಿಲ್ಲಾನವು ಕೆಲವು ವೇಳೆ ಒಳಗೊಳ್ಳುವುದು೦ಟು. ಅ೦ತಹದಕ್ಕೆ 
ತಿಲ್ಲಾನದರು ಎ೦ದು ಹೆಸರು. ತಿಲ್ಲಾನವು ಅಪರೂಪವಾಗಿ ವಿಳ೦ಬ ಲಯದಲ್ಲಿರುವ 
ನಿದರ್ಶನಗಳೂ ಇರುತ್ತವೆ. ಮಹಾವೈದ್ಯನಾಥ ಅಯ್ಯರ್‌ ಕಾನಡಾರಾಗದಲ್ಲಿ ರಚಿಸಿರುವ 
ಗೌರಿನಾಯಕ ಎ೦ಬ ತಿಲ್ಲಾನವು ವಿಶೇಷವಾಗಿ ಉಲ್ಲೇಖಾರ್ಹವಾಗಿದೆ. ಇದು ೧೨೮ 
'ಅಕ್ಬರಕಾಲ ಪ್ರಮಾಣವಿರುವ ಸಿ೦ಹನ೦ದನ ತಾಳದ ಎರಡೇ ಆವರ್ತಗಳಲ್ಲಿ ನಿರ್ಮಿತ 
ವಾಗಿದ್ದು ಮೊದಲನೆಯ ಆವರ್ತದಲ್ಲಿ ಮಾತುವನ್ನೂ ಎರಡನೆಯದರಲ್ಲಿ ಜತಿಗಳನ್ನೂ 
ಒಳಗೊಂಡಿದೆ. 

ಪಲ್ಲವಿ ಶೇಷಯ್ಯರ್‌, ಸ್ವಾತಿತಿರುನಾಳ್‌ ಮಹಾರಾಜ, ಕೃಷ್ಣಸ್ವಾಮಯ್ಯ, ಪೊನ್ನಯ್ಯ. 
ಮೇಳತ್ತೂರು ವೀರಭದ್ರಯ್ಯ, ಮಹಾವೈದ್ಯನಾಥಯ್ಯರ್‌, ಪಟ್ಟಣಂ ಸುಬ್ರಹ್ಮಣ್ಯಯ್ಯರ್‌, 
ರಾಮನಾಡ್‌ ಶ್ರೀನಿವಾಸಯ್ಯ೦ಗಾರ್‌, ಮೈಸೂರು ಸದಾಶಿವರಾವ್‌, ಮೈಸೂರು ಚಿಕ್ಕ 
ರಾಮಪ್ಪ, ಮೈಸೂರು ವೀಣೆಶೇಷಣ್ಣ, ಮೈಸೂರು ವೀಣೆ ವೆ೦ಕಟಗಿರಿಯಪ್ಪ ಮು೦ತಾದವ 
ರನ್ನು ತಿಲ್ಲಾನದ ಪ್ರಮುಖ ವಾಗ್ಗೇಯಕಾರರಲ್ಲಿ ಉಲ್ಲೇಖಿಸಬಹುದು. 


೪೬೮ ಕರ್ಣಾಟಕಸ೦ಗೀತವಾಹಿನಿ 


೧೩. ರಾಗಮಾಲಿಕೆ 

ರಾಗಮಾಲಿಕೆ ಎ೦ದರೆ ಬೇರೆ ಬೇರೆ ಹೂಗಳನ್ನು ಕೋದು ಹಾರವನ್ನು ಕಟ್ಟಿದಂತೆ ಬೇರೆ 
ರಾಗಗಳನ್ನು ಸರಣಿಯಾಗಿ ಜೋಡಿಸುವುದು. ಒ೦ದುಸ೦ಗೀತ ಕಚೇರಿಯಲ್ಲಿ ವಿದ್ವಾ೦ಸನು 
ರಾಗಾಲಾಪನೆಯ ಅಂತ್ಯಡಲ್ಲಿ ತಾನಗಳನ್ನೂ, ಕೃತಿ, ಪಲ್ಲವಿ ಮೊದಲಾದವುಗಳಲ್ಲಿ ಕಲ್ಪನಾ 
ಸ್ವರಗಳನ್ನೂ ಶ್ಲೋಕದ ಗಾಯನದಲ್ಲಿ ಆಲಾಪನೆಯನ್ನೂ ಬೇರೆ ಬೇರೆ ರಾಗಗಳಲ್ಲಿ 
ರಚಿಸಿದರೆ ಅದಕ್ಕೆಲ್ಲ ರಾಗಮಾಲಿಕೆಯೆ೦ದೇ ಹೆಸರು. ಕೇವಲ ರಾಗಗಳ ಹೆಸರುಗಳನ್ನೇ 
ಜೋಡಿಸಿ ಆಯಾ ಹೆಸರಿಗೆ ಆಯಾ ರಾಗದ ಧಾತುವನ್ನು ಜೋಡಿಸುವ ಮನೋವೃತ್ತಿ ಯ್ತು 
ಈಚೆಗೆ ಸ೦ಗೀತಕಚೇರಿಗಳಲ್ಲಿ ಕಂಡುಬರುತ್ತಿದೆ. ಮನೋಧರ್ಮ ಸಂಗೀತದಲ್ಲಿ ಮಾತ್ರೆ 
ವಲ್ಲದೆ ಪ್ರಬಂಧಗಳಲ್ಲಿಯೂ ರಾಗಮಾಲಿಕೆಯು ಇರುವುದುಂಟು. ಹೀಗೆ, ಗೀತೆ, ಸ್ವರ 
ಜತಿ, ವರ್ಣ, ದೇವರನಾಮ ಮುಂತಾದವುಗಳು ರಾಗಮಾಲಿಕೆಯಲ್ಲಿರುವ ಹಲವು ನಿದ 
ರ್ಶನಗಳು ದೊರೆಯುತ್ತವೆ. ಪ್ರಾಚೀನ ಸಂಗೀತದ ರಾಗಾರ್ಣವ, ರಾಗಕದ೦ಬ ಮುಂತಾ 
ದವು ರಾಗಮಾಲಿಕೆಗಳಾಗಿದ್ದವು. 

ರಾಗಮಾಲಿಕೆಯು ಗೇಯ ಪ್ರಬಂಧವಾಗಿದ್ದರೆ ಅದರಲ್ಲಿ ಕಡೆಯಪಕ್ಷ ನಾಲ್ಕು ರಾಗ 
ಗಳಾದರೂ ಇರುತ್ತವೆ. ರಾಗಗಳ ಸಂಖ್ಯೆಗೆ: ಗರಿಷ್ಕಮಿತಿಯು ಇದ್ದಹಾಗೆ ಕಾಣುವುದಿಲ್ಲ. 
ರಾಮಸ್ಟಾಮಿದೀಕ್ಷಿತನು ನೂರೆ೦ಟುರಾಗಗಳಲ್ಲಿ, ನೂರೆ೦ಟುತಾಳಗಳಲ್ಲಿ ಒ೦ದು ರಾಗ 
ಮಾಲಿಕೆಯನ್ನು ರಚಿಸಿದ್ದಾನೆ ! (ಆದರೆ ಈಗ ದೊರೆತಿರುವಷ್ಟು ಈ ಪ್ರಬ೦ಧದಲ್ಲಿ ಅರವ 
ತ್ತೊ೦ದು ರಾಗಗಳು ಮಾತ್ರ ಇವೆ.) ಎ೦ಟು, ಹತ್ತು ರಾಗಗಳನ್ನುಳ್ಳ ರಾಗಮಾಲಿಕೆಗಳು 
ಸಾಧಾರಣ. ಹದಿನೈದು ರಾಗಗಳಿರುವ ರಾಗಮಾಲಿಕೆಗೆ ಪಕ್ಷರಾಗ ಮಾಲಿಕೆಯೆ೦ದೂ ಇಪ್ಪ 
ತ್ತೇಳು ರಾಗಗಳಿದ್ದರೆ ನಕ್ಬತ್ರರಾಗಮಾಲಿಕೆಯೆ೦ದೂ ಜ್ಞಾಪಕ ಅಥವಾ ವರ್ಣಕ ನಾಮ 
ಗಳನ್ನು ಆಧುನಿಕರು ಕೊಡುತ್ತಾರೆ. 

ರಾಗಮಾಲಿಕೆಯಲ್ಲಿ ಪಲ್ಲವಿ, ಅನುಪಲ್ಲವಿ ಮತ್ತು ಒಂದಕ್ಕಿಂತ ಹೆಚ್ಚು ಚರಣಗಳಿರು 
ತ್ತವೆ. ಕೆಲವು ವೇಳೆ ಅನುಪಲ್ಲವಿಯು ಇಲ್ಲದಿರುವುದೂ ಉಂಟು. ಇವುಗಳ ಪರಸ್ಪರ 
ಪ an ವೈವಿಧ್ಯವು ಕಂಡುಬರುತ್ತದೆ. ಪಲ್ಲವಿ, ಅನುಪಲ್ಲವಿಗಳು ಒ೦ದೇ ರಾಗ 

ದಲ್ಲಿದ್ದರೆ ಪ್ರತಿಯೊಂದು ಚರಣವೂ ಇವುಗಳ ದೈರ್ಯದ ಮೊತ್ತದಷ್ಟು ಇರುತ್ತದೆ. ಅವು 

ಬೇರೆ ಬೇರೆ ರಾಗಗಳಲ್ಲಿದ್ದರೆ ಈ ನಿಯಮವಿಲ್ಲ. ರಾಗಮಾಲಿಕೆಯಲ್ಲಿ ಪ್ರತಿಯೊಂದು 
ಚರಣವೂ ಬೇರೆ ಬೇರೆ ರಾಗದಲ್ಲಿದ್ದು ಪ್ರತಿಯೊಂದನ್ನೂ ಹಾಡಬೇಕು. ರಾಗಮಾಲಿಕೆ 
ಯಲ್ಲಿ ನೆರೆಹೊರೆಯ "ರಾಗಗಳು ಕಡೆಯಪಕ್ಷ ಒಂದಾದರೂ ಸಾಧಾರಣ ಸ್ವರವನ್ನು ಪಡೆ 
ದಿದ್ದು, ಇದರ ಮೂಲಕ ವ್ಯತ್ಯಾಸಗೊಳ್ಳುತ್ತ ನಡೆಯುತ್ತವೆ. ಅವು ತುಂಬಾ ಸದೃಶ 
ವಾಗಿಯೂ ತುಂಬಾ ವಿಸದೃಶವಾಗಿಯೂ ಇರಬಾರದು. ಪ್ರತಿಯೊಂದು ಚರಣದಲ್ಲಿಯೂ 
ಆಯಾ ರಾಗದ ಅಂಕಿತವು ಸೇರಿಕೊಂಡಿರುತ್ತದೆ. ರಾಗಾ೦ಕಿತವೇ ಅಲ್ಲದೆ ವಾಗ್ಗೇಯ 
ಕಾರಮುದ್ರೆ, ಪ್ರಬ೦ಧನಾಮ, 'ಪ್ರಭುಮುದೈೆಗಳೂ ತಾಳಮಾಲಿಕೆಯೂ ಆಗಿದ್ದರೆ ತಾಳದ 
ಅಂಕಿತವೂ ಇರುವುದುಂಟು. 


ಕರ್ಣಾಟಕ ಸಂಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೬೯ 


ಪ್ರತಿಯೊಂದು ಚರಣದ ನಂತರವೂ ಚಿಟ್ಟಸ್ವರವಿರುತ್ತದೆ. ಇದಕ್ಕೆ ಮಕುಟ ಸ್ವರ 
ವೆಂದೂ ಹೆಸರು. ಇದನ್ನು ಹಾಡಿ ಪುನಃ ಪಲ್ಲವಿಯನ್ನೆತ್ತಿಕೊಳ್ಳಲಾಗುವುದು. ಚಿಟ್ಟಸ್ಟರಕ್ಕೆ 
ಮಾತುವೂ ಇದ್ದರೆ ಅದಕ್ಕೆ ಮಕುಟಸಾಹಿತ್ಯವೆ೦ದು ಹೆಸರು. ಆಗ ಚರಣವನ್ನೂ ಮಕುಟ 
ಸ್ವರವನ್ನೂ ನಂತರ ಮಕುಟಸಾಹಿತ್ಯವನ್ನೂ ಹಾಡಬೇಕು. ಚರಣಗಳೆಲ್ಲ ಮುಗಿದಮೇಲೆ: 
ರಾಗಮಾಲಿಕೆಯಲ್ಲಿ ಬಂದ ಎಲ್ಲ ರಾಗಗಳಲ್ಲಿಯೂ ಒಂದು ಅಥವಾ ಅರ್ಧ ಆವರ್ತ 
ದಷ್ಟು ಚಿಟ್ಟಸ್ವರಗಳನ್ನು ವಿಲೋಮಕ್ರಮದಲ್ಲಿ ರಚಿಸಿರುವುದೂ ಸಾಮಾನ್ಯವೇ. ಚರಣದ 
ಲ್ಲಿರುವ ಪ್ರತಿಯೊ೦ದು ಖಂಡವೂ ಪ್ರತ್ಯೇಕ ರಾಗದಲ್ಲಿರುವ, ಪ್ರತಿಯೊಂದು ಖಂಡವೂ 
ಎರಡು ಅಥವಾ ನಾಲ್ಕು ರಾಗಗಳಲ್ಲಿರುವ ರಾಗಮಾಲಿಕೆಗಳಿವೆ. ಕೆಲವು ರಾಗಮಾಲಿಕೆಗಳಲ್ಲಿ 
ಪ್ರತಿಯೊಂದು ಚರಣದ ಗಾಯನದ ನಂತರವೂ ಪಲ್ಲವಿಯು ಪುನರುಕ್ತವಾಗುತ್ತದೆ. 
ಇನ್ನು ಕೆಲವದರಲ್ಲಿ ಪಲ್ಲವಿಯ ಪುನರುಕ್ತಿಯಿರುವುದಿಲ್ಲ. ಅದರ ಬದಲು ಆಯಾ 
ಖಂಡಿಕೆಯ ಪ್ರಥಮಾ೦ಶವನ್ನೇ ಪುನಃ ಹಾಡಿಕೊಳ್ಳಲಾಗುವುದು. ಅಪರೂಪವಾಗಿ ಒಂದು 
ರಾಗಮಾಲಿಕೆಯನ್ನು ಎರಡು ಅಧ್ಯಾಯಗಳನ್ನಾಗಿ ವಿಂಗಡಿಸಿ ಪ್ರತಿಯೊ೦ದೂ ಸ್ವಯಂ 
ಪೂರ್ಣವಾಗಿದ್ದು, ಪುನರುಕ್ತಿಯಿಲ್ಲದೆ, ಇಡೀ ಅಧ್ಯಾಯವು ಮುಗಿದಮೇಲೆ ಪಲ್ಲವಿಯ 
ನ್ಲೆತ್ತಿಕೊಳ್ಳಲಾಗುತ್ತದೆ. ಎರಡನೆಯ ಅಧ್ಯಾಯವನ್ನೂ ಹೀಗೇ ಹಾಡಲಾಗುವುದು. 

ರಾಗಮಾಲಿಕೆಗಳ ಗಾಯನವು ಈಗೀಗ ಅಪರೂಪವಾಗಿಬಿಟ್ಟಿದೆ. ಇವು ಸಂಗೀತ 
ಕಚೇರಿಯಲ್ಲಿ ಗೇಯರಸದ ಪ್ರಮುಖ ಆಶ್ರಯಸ್ಥಾನಗಳಾಗಿರುತ್ತವೆ. ಆದುದರಿಂದ 
ಪ್ರಮುಖವಾದ ಕೆಲವು ರಾಗಮಾಲಿಕೆಗಳನ್ನು ಇಲ್ಲಿ ಹೆಸರಿಸಬಹುದು. ಸ್ವಾತಿತಿರುನಾಳ್‌ 
ಮಹಾರಾಜನ (1) ಸಾನ೦ತ೦ (೪ ರಾಗಗಳು) (2) ಪನ್ನಗಾದ್ರಿಶಯನ (೮ ರಾಗಗಳು) (3) 
ಭಾವಯಾಮಿ ರಘುರಾಮಂ೦ (೮ ರಾಗಗಳು) ಮತ್ತು (4) ಪನ್ನಗಾದ್ರೀಶ (ಆ ರಾಗಗಳು); 
ಸೀತಾರಾಮಯ್ಯನ (5) ನಿತ್ಯಕಲ್ಯಾಣಿ (ಆ ರಾಗಗಳು), ಮುದ್ದುಸ್ವಾಮಿ ದೀಕ್ಷಿತ ರಚಿತ (6) 
ಶ್ರೀ ವಿಶ್ವನಾಥ೦ (೧೪ ರಾಗಗಳು), (7) ಪೂರ್ಣ ಚಂದ್ರಬಿಂಬ (೬ ರಾಗಗಳು) ಮತ್ತು 
(8) ಸಿ೦ಹಾಸನಸ್ಥಿತೇ (೪ ರಾಗಗಳು) ; ರಾಮಸ್ವಾಮಿದೀಕ್ಟಿತ ರಚಿತವಾದ (9) ಶಿವೇ 
ಮೋಹನ ಶಕ್ತಿ (೪೦ ರಾಗಗಳು), (10) ಮನಸಾವೇರಿತುರಲ (೪೮ ರಾಗಗಳು), (11) ನಾಟ 
ಕಾದಿ ವಿದ್ಯಲ (೧೦೮ ರಾಗಗಳು) ಮತ್ತು (12) ಸಾಮಜಗಮನ (೨೦ ರಾಗಗಳು); ಸುಬ್ಬ 
ರಾಮದೀಕ್ಷಿತನಿ೦ದ ರಚಿತವಾದ (13) ಎಂದುಕು ರಾಡಾಯೆ (೯ ರಾಗಗಳು), (14) ನೀ 
ಸರಿಲೇರನಿ (೯ ರಾಗಗಳು), (15) ಗೌರವಮುಗ (೯ ರಾಗಗಳು), (16) ಕಾಮಿ೦ಚಿನ ಕಲಾ 
ವತಿ (೩೦ ರಾಗಗಳು) ಮತ್ತು (17) ವಲಪುಮೀರಿ ತೋಡಿ ತೆಮ್ಮನವೇ (೪ ರಾಗಗಳು); 
ಪೊನ್ನಯ್ಯನಟ್ಟುವನ (18) ವನಿತರೋಯೇ (೪ ರಾಗಗಳು), ಮಾನ೦ಬುಚಾವಡಿ ವೆಂಕಟ 
ಸುಬ್ಬಯ್ಯನ (19) ಶಿವಭೂಪತೇ (೯ ರಾಗಗಳು), ಚಿನ್ನಿಕೃಷ್ಣದಾಸನ (20) ಅಂಬಾ ನಿನ್ನು 
ನೆರನಮ್ಮಿತಿ (ರಾಗಗಳು); ತರ೦ಂಗ೦ಬಾಡಿ ಪಂಚನದಯ್ಯರ್‌ ರಚಿತ (21)ಆರಭಿಮಾನಂ 
(೧೬ ರಾಗಗಳು), (22) ಸುದತಿ ಶ್ರೀ ಮೋಹನಾಂಗುನಿ (೧೫ ರಾಗಗಳು); ಮಹಾವೈದ್ಯ 
ನಾಥಯ್ಯರ್‌ ರಚಿಸಿದ (23) ಮೇಳಕರ್ತರಾಗಮಾಲಿಕೆ (೭೨ ರಾಗಗಳು), ತಿರುವೊಟ್ಟಿ 


೪೭೦ ಕರ್ಣಾಟಕಸ೦ಗೀತವಾಹನಿ 


ಯೂರ್‌ ತ್ಕಾಗಯ್ಯನ (24) ಶ್ರೀರಮಣ ಪದ್ಮನಯನ ಹರಿ (೧೬ ರಾಗಗಳು) ವೀಣಾ 
ಪದ್ಮನಾಭಯ್ಯನ ಪ೦ಚಬಾಣುಡು ನಾಪೈ (೫ ರಾಗಗಳು) ಇತ್ಯಾದಿ. ವಾಗ್ಲೇಯಕಾರನು 
ಮೂಲತಃ ಏಕರಾಗನಿವೇಶಿತವಾಗಿ ರಚಿಸಿದ ಹಾಡುಗಳು--ನಾರಾಯಣತೀರ್ಥನ ಜಯ 
ಜಯಗೋಕುಲಬಾಲ ಎ೦ಬ ತರ೦ಗದಂತೆ--ಕಾಲಾನುಕ್ರಮದಲ್ಲಿ ರಾಗಮಾಲಿಕೆಗಳಾಗಿರು 
ವುದೂ ಉಂಟು. 


೧೪. ಶ್ಲೋಕ '೬ೀ 
ಶ್ಲೋಕವೆಂದರೆ ನಿರ್ದಿಷ್ಟಛಂದೋಬಂಧವುಳ್ಳ ಒಂದು ವೃತ್ತ. ಸಂಗೀತ ಕಚೇರಿಯ 
ಅಂತ್ಯದಲ್ಲಿ ಒ೦ದು ಸ೦ಸ್ಕೃತಶ್ಲೋಕವನ್ನು ರಾಗಮಾಲಿಕೆಯಲ್ಲಿ ಹಾಡುವ ಸಂಪ್ರದಾಯ 
ವಿದೆ. ಇದರ ಮಾತುವು ಸ್ತುತಿ ಮತ್ತು ಪ್ರಾರ್ಥನೆಯನ್ನು ಒಳಗೊಂಡಿರುತ್ತದೆ ; 
ಇಷ್ಟದೈವದ ವರ್ಣನೆ, ವೈಭವ ಅಥವಾ ಲೀಲೆಯನ್ನು ಹೇಳುತ್ತದೆ ; ರಸಾಸ್ಪದವಾಗಿರು 
ತ್ತದೆ; ಗೇಯರಸದ ಸಂಚಾರಿಭಾವಗಳಿಗೆ ಎಡೆಮಾಡಿಕೊಡುವಂತಿರುತ್ತದೆ. ಇದು 
ಅನಿಬದ್ಧ ಗೇಯಪ್ರಬಂಧ, ಎಂದರೆ ತಾಳರಹಿತವಾದುದು. ಮಾತು ಪ್ರಧಾನವಾದ 
ಪ್ರಬಂಧವಾದುದರಿಂದ ಇದು ಗಾಯನಕಚೇರಿಗಳಲ್ಲಿ ಮಾತ್ರ ಕಂಡುಬರುತ್ತದೆ. 
ಶ್ಲೋಕದ ಮಾತುವನ್ನು ಅರ್ಥಸಾಮಂಜಸ್ಯವಿರುವಂತೆ, ಹಿ೦ದೆ ಮುಂದೆ ಸ್ವಾಭಾವಿಕವಾಗಿ 
ಸಂಬಂಧಿಸಬಹುದಾದ, ಖಂಡಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಇವುಗಳಲ್ಲಿ ಒಂದೊ೦ 
ದನ್ನೂ ಯಾವುದಾದರೊಂದು ರಕ್ತಿಶಕ್ತಿಯನ್ನುಳ್ಳ ರಾಗದಲ್ಲಿ ಅರ್ಥವೂ ಸಾಹಿತ್ಯಭಾವವೂ 
ಕವಿಹೃದಯವೂ ಗೋಚರಿಸುವಂತೆ ನೆರವುತ್ತಾರೆ. ಬೇರೆ ಬೇರೆ ಖಂಡಗಳನ್ನು ಬೇರೆ ಬೇರೆ 
ರಾಗಗಳಲ್ಲಿ ಹಾಡುವುದು ರೂಢಿ. ಖಂಡಗಳನ್ನು ಹಿಂದುಮುಂದು ಮಾಡಿ, ಬೇರೆ ಬೇರೆ 
ರೀತಿಗಳಲ್ಲಿ ಸಂಯೋಜಿಸಿ ಸಾಹಿತ್ಯದ ಮುಖ್ಯಭಾವದಲ್ಲಿ ಸ೦ಚಾರಿಭಾವಗಳನ್ನು ಏರ್ಪ 
ಡಿಸಿ ಹೊಸ ಅರ್ಥಗಳು ಸುರಿಸುವಂತೆ ಮಾಡುವುದು ಆಯಾ ಗಾಯಕನ ಸಾಮರ್ಥ್ಯದ 
ಅಳತೆಯಾಗುತ್ತದೆ. ಹೀಗೆ ರಾಗಮಾಲಿಕೆಯಲ್ಲಿ ಅರ್ಥವಿಸ್ತಾರವನ್ನು ಮಾಡಿದ ಮೇಲೆ 
ಇಡೀ ಶ್ಲೋಕವನ್ನು ಮೊದಲಿನ ಖಂಡದ ರಾಗದಲ್ಲಿ, ಕೊನೆಯ ಖಂಡದ ರಾಗದಲ್ಲಿ 
ಅಥವಾ ಬೇರೆ ಯಾವುದಾದರೂ ರಾಗದಲ್ಲಿ ಒಮ್ಮೆ ಅದರ ಅರ್ಥವು ಸಮಷ್ಟಿಯಲ್ಲಿ 
ಗೋಚರಿಸಲೆಂದು, ಪುನರಾವರ್ತನೆಯಾಗಿ ಹಾಡುತ್ತಾರೆ. ಇದು ಸಂಪೂರ್ಣವಾಗಿ ಅಥವಾ 
ಕಡೆಯಪಕ್ಷ ಅಂತ್ಯದ ಖಂಡದಲ್ಲಿ ಮಧ್ಯಮಾವತಿ, ಶ್ರೀರಾಗ, ಸುರಟಿ ಅಥವಾ ಬೇರೆ 
ಯಾವುದಾದರೂ ಮಂಗಳಕರವೆಂದು ಸಾಂಪ್ರದಾಯಿಕವಾಗಿ ನಂಬಲಾಗಿರುವ ರಾಗದಲ್ಲಿ 
ಇರುತ್ತದೆ. 
ಶ್ಲೋಕಗಳನ್ನು ಗೀತಗೋವಿಂದ, ಅಮರುಶತಕ, ಕೃಷ್ಣಕರ್ಣಾಮೃತ, ರಾಮ 
ಕರ್ಣಾಮೃತ, ಮುಕು೦ದಮಾಲಾಸ್ತೋತ್ಪ, ಸೌಂದರ್ಯಲಹರೀ ಮುಂತಾದ ಕಾವ್ಯಗಳಿಂ 
ದಲೋ ಬಿಡಿಯಾದ ಮುಕ್ತಕಗಳಿಂದಲೋ ಎತ್ತಿಕೊಂಡು ಹಾಡುವುದು ವಾಡಿಕೆಯಾಗಿದೆ. 


ಕರ್ಣಾಟಕ ಸ೦ಗೀತದಲ್ಲಿ ಆಧುನಿಕ ಗೇಯಪ್ರಕಾರಗಳು ೪೭೧ 


"ಬಹುಧಾಪ್ಯೇಕ೦ ಸಮಾರಾಧನಮ್‌' 

ಏಳುನೂರು ವರ್ಷಗಳಿಗೂ ಹಿಂದೆ ಕನ್ನಡಿಗ ಪಾರ್ಶ್ಟ್ವದೇವನು ಶ್ರೋತೃಗಳ ರುಚಿಭೇದ 
ದಿಂದ ಗಾನವು ಬಹು ಬಗೆಯೆ೦ದು ಹೀಗೆ ಹೇಳಿದ್ದಾನೆ : 

“ಆಚಾರ್ಯರಿಗೆ ಸಮವಾದ ಗಾಯನವು. ಎ೦ದರೆ ಉಚ್ಚನೀಚವಾದ ಸ್ವರಸಂಚಾರ 
ಇದ್ದು, ದ್ರುತವೂ ವಿಲಂಬಿತವೂ ಅಲ್ಲದ, ಮಾತುಗಳಿ೦ದಲೂ ತಾಳದಿ೦ದಲೂ ಸಾಮ್ಯ 
ವನ್ನು ಪಡೆದಿರುವ ಸಂಗೀತವು ಇಷ್ಟ. ಪಂಡಿತರಿಗೆ ವ್ಯಕ್ತ, ಎಂದರೆ ವ್ಯಾಕರಣಶುದ್ಧವಾದ 
ವ್ಯಕ್ತಸ್ಟರಗಳುಳ್ಳ, ಸಂಗೀತವು ರುಚಿಸುತ್ತದೆ. ಸ್ತ್ರೀಯರಿಗೆ ಮಧುರಸಂಗೀತದಲ್ಲಿ, ಎಂದರೆ 
ಲಲಿತವಾದ ಶಬ್ದಶಯ್ಕೆಯಿದ್ದು ಶೃ೦ಗಾರರಸರ೦ಜಿತವಾದ, ಕಿವಿಗಿಂಪಾದ ಗಾನದಲ್ಲಿ 
ಅಭಿರುಚಿ. ಉಚ್ಛವಾಗಿರುವ ಸ್ವರಸ೦ಚಾರಗಳಲ್ಲಿ ವಿಶೇಷವಾಗಿ ಮಧ್ಯಮಧ್ಯದಲ್ಲಿ 
ಆಲಾಪನೆಯನ್ನು ಒಳಗೊ೦ಡ ಸಂಗೀತವು ಇತರರಿಗೆ ಇಷ್ಟ. ಇದಕ್ಕೆ ವಿಕ್ರುಷ್ಟವೆ೦ದು 
ಹೆಸರು. ಅರಭಟೀವೃತ್ತಿಯ ಮಾತುಗಳಿದ್ದು ವೀರೋಚಿತವಾದ ವರ್ಣನೆಗಳನ್ನು ಉತ್ಸಾಹ 
ದಾಯಕವಾದ ಉಚ್ಚನೀಚಸ್ಟರಗಳಲ್ಲಿ ಹಾಡುವುದು ಶೂರರಿಗೆ ಹಿತವೆನಿಸುತ್ತದೆ. 

"ವಿರಹಿ ಜನಕ್ಕೆ ಪ್ರೇಮೋದ್ದೀಪನವನ್ನು೦ಟುಮಾಡುವ ಮಾತುಗಳೇ ಹೆಚ್ಚಾಗಿದ್ದು, 
ಶೃ೦ಗಾರರಸಭೂಯಿಷ್ಠವಾಗಿ, ಕರುಣಾರಸವನ್ನು ಹರಿಸುವಂತಿದ್ದರೆ ಸಂಗಿಕತವು ಪ್ರಿಯ 
ವಾಗುತ್ತದೆ. ವಿಟಪುರುಷರಿಗೆ ಸ್ವರಭಂಗಿಗಳಿಂದ ಬೆಳೆಸಿದ, ವಿಪರೀತಾರ್ಥಗಳನ್ನು 
ಕೊಡುವ ಮಾತುಗಳುಳ್ಳ ಹಾಸ್ಯ ಪರಿಹಾಸ್ಯಗಳಿ೦ದ ಕೂಡಿದ ಗಾನವು ಮೆಚ್ಚುಗೆ ಆಗುತ್ತದೆ. 
ಸ೦ಸಾರಸುಖದ ಕ್ಷಣಭ೦ಗುರತೆಯನ್ನು ಉಪದೇಶಿಸಿ ಪರಮಾರ್ಥವನ್ನು ಗೂಢಾರ್ಥ 
ನಿವೇಶನದಿ೦ದ ಬೋಧಿಸುವ ಅಧ್ಯಾತ್ಮಪರವಾದ ಸಂಗೀತವು ಯೋಗಿಜನಪ್ರಿಯವಾಗು 
ತ್ತದೆ. ಮಹಿಳಾಮಂಡಲಿಗೆ ಶುಭವಾಕ್ಕಗಳನ್ನುಳ್ಳ ವಿವಾಹಾದಿ ಸನ್ನಿವೇಶಗಳಲ್ಲಿ ಹಾಡುವ 
ಮಂಗಳದ ಹಾಡುಗಳು ಇಷ್ಟವಾಗುತ್ತವೆ. ಭಕ್ತ ಜನರಿಗೆ ಆಸ್ತಿಕ್ಕವನ್ನು ಉಪದೇಶಿಸುವ 
ಸ೦ಗೀತವು ರುಚಿಸುತ್ತದೆ. ನೀರಸವಾದ, ತಾಲಪಾಟಗಳಿಲ್ಲದ, ಬಹುವಾದ ಪ್ರಯೋಗ 
ವನ್ನುಳ್ಳ, ವಿಷಮಾರ್ಥವುಳ್ಳ, ವಿಷಮ ಸಂಚಾರವುಳ್ಳ, ಪ್ರತಿರೋಧಪ್ರಯೋಜಕವಾದ 
“ಒಣ' ಸಂಗೀತವು ವಾದಿಗಳಿಗೆ, ಎಂದರೆ ಅತಿಬುದ್ದಿ ವಂತರಿಗೆ-ರಂಧ್ರಾನ್ವೇಷಕರಿಗೆ, 
ಜಗಳಗಂಟರಿಗೆ-ಪ್ರಿಯವಾಗುತ್ತದೆ.” 

ಕರ್ಣಾಟಕಸ೦ಗೀತ ಕಚೇರಿಯು ಸಕಲ ಗೇಯರಸಗಳ, ಸರ್ವಜನ ರುಚಿಯ ಸಂಗಮ; 
ಬೇಡಿದವರಿಗೆ ಬೇಡಿದುದನ್ನೆಲ್ಲ ಕೊಡುವ ಕಲ್ಪವೃಕ್ಷ, ಕಾಮಧೇನು ! 


೧೩. ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ದತಿ 


ಸ೦ಗೀತಕಲೆಯ ಪ್ರಾಣರಸಸ್ರೋತವು ಮುಖ್ಯವಾಗಿ ವೇದಿಕೆ ಮತ್ತು ಶಿಕ್ಷಣ ಕ್ರಮ 
ವೆಂಬ ಎರಡು ನಾಡಿಗಳಲ್ಲಿ ಸಂಚರಿಸುತ್ತದೆ. ಅದರ ಸೌಧವು ಪ್ರಯೋಕ್ಕ (ಕಲಾವಿದ), 
ಶಾಸ್ತ್ರಕಾರ, ರಸಿಕ ಮತ್ತು ಪೋಷಕ ಎ೦ಬ ನಾಲ್ಕು ಊರುಗ೦ಬಗಳ ಮೇಲೆ ನಿ೦ತಿರುತ್ತೆಜೆ. 
ಸ೦ಪ್ರದಾಯ-ಸೃಷ್ಟಿ, ಲಕ್ಷ್ಯ-ಲಕ್ಷಣ ಇವು ಸ೦ಗೀತನಾಣ್ಯದ ಎರಡುಮುಖಗಳು. ಕಲೆ 
ಯಲ್ಲಿ ಕಾಲದೇಶಗಳು ದೂರವಾದಾಗ ಅದರ ಸ್ವರೂಪ ಜ್ಞಾನವನ್ನು ಒಂದು ಕಾಲದಿಂದ 
ಇನ್ನೊ೦ದು ಕಾಲಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅ೦ಚಿವ೦ಚೆಗಳ೦ತೆ 
ಒಯ್ದು ಮುಟ್ಟಿಸುತ್ತವೆ, ಶಾಸ್ತ್ರಗ್ರಂಥಗಳು; ಅವು ಭೂತವರ್ತಮಾನಗಳಿಗೆ ಕಟ್ಟಿದ ಸೇತುವೆ 
ಗಳು. ಯಾವುದೇ ಕಾಲದೇಶಗಳಲ್ಲಿ ಸ೦ಗೀತದ ಸ್ವರೂಪವು ಸ್ಥಿರವೂ ನಿಶ್ಚಿತವೂ ಆಗಬೇಕಾ 
ದರೆ ಅದರ ವೇದಿಕೆಯ ತಂತ್ರ ಹಾಗೂ ಶಿಕ್ಷಣ ಕ್ರಮಗಳು ನಿಷ್ಠೃಷ್ಟತೆ, ಅನಮ್ಯತೆ, ಬಿಗಿ 
ಮತ್ತು ಸಹಿಷ್ಣುತೆಗಳನ್ನು ಪಡೆದುಕೊಳ್ಳಬೇಕು. ಹೀಗಾದರೆ ಮಾತ್ರ ಸಂಗೀತವು ರಾಷ್ಟ್ರ 
ಸ೦ಸ್ಕೃತಿಯ ನಿರ್ದಿಷ್ಟಮೌಲ್ಯಗಳನ್ನು ಮೈಗೂಡಿಸಿಕೊ೦ಡು ಅದರ ಪ್ರಭಾವಶಾಲೀ ಅಭಿ 
ವ್ಯಕ್ತಿ ಪ್ರಕಾರವಾಗಬಲ್ಲದು. 

ಸಂಗೀತಕ್ಕೆ ಉಳಿದೆಲ್ಲ ಕಲಾಪ್ರಕಾರಗಳಿಗಿ೦ತ ಒಂದು ವಿಷಯದಲ್ಲಿ ಹೆಗ್ಗಳಿಕೆ ಇದೆ. 
ಅದರ ಕಚೇರಿಪದ್ಧತಿಗೆ ಇರುವಷ್ಟು ಪ್ರಾಚೀನತೆ, ಪ್ರಯೋಗಶೀಲತೆ, ಪರಂಪರೆ ಮತ್ತು 
ವ್ಯವಸ್ಥೆಗಳು ಬೇರೆ ಯಾವ ಕಲೆಗೂ--ಬಹುಶಃ (ನಾಟಕವನ್ನೊಳಗೊ೦ಡ) ನಾಟ್ಯವೊ೦ 
ದನ್ನು ಜಿಟ್ಟು--ಇಲ್ಲ. ಆಯಾ ಕಾಲದೇಶಗಳ ಅಭಿರುಚಿ ಮತ್ತು ಆವಶ್ಯಕತೆಗಳಿಗೆ ಅನು 
ಗುಣವಾಗಿ ಸಂಗೀತಪ್ರಯೋಗವು ಮಾರ್ಪಟ್ಟಂತೆಲ್ಲ ಅದರ ಕಚೇರಿಪದ್ದತಿಯೂ ಬದಲಾ 
ಯಿಸುತ್ತ ನಡೆದಿದೆ; ಚಿತ್ರ, ಶಿಲ್ಪ, ವಾಸ್ತು ಮುಂತಾದ ಕಲೆಗಳಲ್ಲಾದರೆ ಅವುಗಳ ಕೃತಿ 
ಪ್ರಕಾರಗಳು ತಾವು ನಿರ್ಮಾಣವಾದ ಕಾಲ ದೇಶಗಳನ್ನು ಮಾತ್ರ ಸೆರೆಹಿಡಿದು ಅವುಗಳ 
ಸೆರೆಯಲ್ಲೇ ಅಡಗುತ್ತವೆ; ಸ೦ಗೀತನಾಟ್ಯಗಳಲ್ಲಾದರೆ ಅವು ಚಿರಂತನವಾದರೂ ಚಿರ 
ನೂತನಗಳೇ; ತಮ್ಮ ನಿರ್ಮಾಪಕರ ಕಲಾವಂತಿಕೆಯನ್ನಷ್ಟೇ' ಅಲ್ಲದೆ ಆಯಾ ಪ್ರಯೋಕ್ಸ 
ಗಳ ಕಲಾವಂತಿಕೆಯಿ೦ದ ವಿಸ್ತಾರವಾಗುತ್ತ, ಹೊಸ ಹೊಸ ಆಯಾಮಗಳನ್ನು ಪಡೆದು 
ಕೊಳ್ಳುತ್ತ ಮುನ್ನಡೆಯುತ್ತವೆ. ಆದುದರಿಂದ ಇವುಗಳು ಅಭಿವ್ಯಕ್ತಿಗೊಳಿಸುವ ಮೌಲ್ಯ 
ಗಳಿಗೆ ಪರಂಪರೆಯ ಘನತೆಯೂ ಸಮಸಾಮಯಿಕತೆಯ ಶಕ್ತಿಯೂ ಏಕಕಾಲದಲ್ಲಿ 
ಉಂಟಾಗುತ್ತವೆ. | 

ಇತರ ಕಲೆಗಳಲ್ಲಿ ವಸ್ತು ನಿಷ್ಕತೆ, ಸಂದರ್ಭ, (ವರ್ಣ. ರೇಖೆ, ಪದಾರ್ಥ ಮೊದಲಾದ) 
ಸಂಕೇತದ್ರವ್ಯದ ಅಪಾರದರ್ಶಕತೆ, ಶಾಸ್ತ್ರಮರ್ಯಾದೆ, ಸಾಂಪ್ರದಾಯಿಕ ಹಾಗೂ ಸಾಂಸ್ಕೃತಿಕ 


ಕರ್ಣಾಟಕ ಸ೦ಗೀತದಲ್ಲಿ ಕಚೇರಿಪದ್ದತಿ ೪೭೩ 


ಕಟ್ಟಲೆಗಳು ಮುಂತಾದವು ಬೌದ್ಧಿಕ ಗ್ರಹಣವನ್ನು ಅಷ್ಟಿಷ್ಟಾದರೂ ಆವಶ್ಯಕಗೊಳಿಸುವುದ 
ರಿ೦ದ ರಸಿಕನಿ೦ದ ಅಭಿರುಚಿ, ಸ೦ಸ್ಕಾರ ಮತ್ತು ಪ್ರಯತ್ನಗಳನ್ನು ಯಥಾಯೋಗ್ಯವಾಗಿ 
ಅಪೇಕ್ಬಿಸುತ್ತವೆ. ಸಂಗೀತದಲ್ಲಿ ಭಾಷಾಮಾಧ್ಯಮವು ಅನಿವಾರ್ಯವಲ್ಲ; ಅದರ ಸಂಕೇತ 
ದ್ರವ್ಯವು ಅತ್ಯಂತ ಪಾರದರ್ಶಕವಾದುದು. ಅದರ ಪರಿಣಾಮ, ಪ್ರಭಾವಗಳು ಹೆಚ್ಚು 
ಕಡಿಮೆ, ಅಲ್ಪ ಪ್ರಮಾಣದಲ್ಲಿಯಾದರೂ, ಸಾರ್ವತ್ರಿಕ. ಆದುದರಿಂದಲೇ ಉಳಿದೆಲ್ಲ 
ಕಲಾಪ್ರಕಾರಗಳಿಗಿ೦ತ ಸ೦ಗೀತಕ್ಕಿರುವ ಈ ಹೆಗ್ಗಳಿಕೆಯನ್ನು ನಮ್ಮ ಸ೦ಗೀತಶಾಸ್ತ್ರಕಾರರು 
ಗುರುತಿಸಿ ಅಭಿವ೦ದಿಸುತ್ತ ಬಂದಿದ್ದಾರೆ ; ಸುಮಾರು ೧೫೦೦ ವರ್ಷಗಳಷ್ಟು ಹಿಂದೆಯೇ 
ಮತ೦ಗಮುನಿಯು 
ಅಬಲಾಬಾಲಗೋಪಾಲೈಃ ಕ್ಲಿತಿಪಾಲೈರ್ನಿಜೇಚ್ಛಯಾ | 
ಗೀಯತೇ ಸಾನುರಾಗೇಣ ಸ್ವದೇಶೇ ದೇಶಿರುಚ್ಕತೇ IF 
ಎಂದು ಹೇಳಿ ದನಕಾಯುವವನಿಂದ ದೊರೆಯುವರೆಗೆ, ಹುಡುಗರಿಂದ ಮುದುಕರವರೆಗೆ 
ಎಲ್ಲರಿಗೂ ಅದು ಪ್ರಿಯವಾದುದು ಎಂಬ ಪ್ರಶಂಸೆಯನ್ನು ಮಾಡುತ್ತಾನೆ. ಹದಿಮೂರ 
ನೆಯ ಶತಮಾನದಲ್ಲಿ ಶ್ರೀಶಾರ್ಜ್ಣದೇವನು 
ತಸ್ಯ ಗೀತಸ್ಯ ಮಾಹಾ$5ತ್ಮ್ಯಂ ಕೇ ಪ್ರಶಂಸಿತುಮೀಶತೇ |” 
ಅಜ್ಞಾತವಿಷಯಾಸ್ಟಾದೋ ಬಾಲಃ ಪರ್ಯಂಕಿಕಾಗತಃ | 
ರುದನ್‌ ಗೀತಾಮೃತಂ ಪೀತ್ವಾ ಹರ್ಪೋತ್ಯರ್ಷಂ ಪ್ರಪದ್ಯತೇ | 
ವನೇಚರಸೃಣಾಹಾರಶ್ಚಿತ್ರಂ ಮೃಗಶಿಶುಃ ಪಶುಃ | 
ಲುಬ್ಬೋ ಲುಬ್ಬಕಸ೦ಗೀತೇ ಗೀತೇ ಯಚ್ಛತಿ ಜೀವಿತಮ್‌ 1 
ಎಂದು ಸಂಗೀತಪ್ರಭಾವದ ವಿಸ್ತಾರವ್ಯಾಪ್ತಿಯನ್ನು ಸೂಚಿಸುತ್ತಾನೆ. 
ಕರ್ಣಾಟಕಸ೦ಗೀತವು ಭಾರತೀಯ ಸಂಗೀತವನ್ನು ಹಿ೦ದೂಸ್ಥಾನೀ ಸಂಗೀತಕ್ಕಿಂತ 
ಹೆಚ್ಚು ಪ್ರಾಚೀನತರವಾಗಿ ಪ್ರತಿನಿಧಿಸುತ್ತದೆ. ಹೀಗೆ, ಪ್ರಾಚೀನವೂ ಪ್ರೌಢವೂ ಪುಷ್ಪವೂ 
ಆದ ಈ ಸ೦ಗೀತದ ಕಚೇರಿಗೆ ವಿಶಿಷ್ಟವಾದ ಒ೦ದು ಕಚೇರಿ ಪದ್ಧತಿಯು ಇತ್ತೆ ? ಇದ್ದಿದ್ದರೆ 
ಅದರ ಸ್ವರೂಪವು ಹೇಗಿತ್ತು ? ಅದು ಈಗ ಹೇಗಿದೆ ? ಮುಂದೆ ಹೇಗೆ ಆಗಬಹುದು, 
ಹೇಗೆ ಆಗಬೇಕು ? 
ಇದರಲ್ಲಿ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನು ಹಿಂದೆ ಸ್ವಲ್ಪಮಟ್ಟಿಗೆ ಸೂಚಿಸಿದೆ. 
ಈಗ ಹೇಗಿದೆ, ಎಂಬುದನ್ನು ವಿವರಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಿದೆ. ಹೇಗೆ ಆಗುತ್ತಿದೆ. 
ಹೇಗೆ ಆಗಬಹುದು, ಹೇಗೆ ಆಗಬೇಕು ಎನ್ನುವ ಪ್ರಶ್ನೆಗಳನ್ನು ಮುಂದಿನ ಪ್ರಕರಣಗಳಲ್ಲಿ 
ಎತ್ತಿಕೊಳ್ಳಲಾಗುವುದು. 
ಕಚೇರಿ ಎ೦ಬ ಶಬ್ದವೇ ಬಹುಶಃ ಅನ್ಯಭಾಷೆಯದು, ಅನ್ಯಸಂಸ್ಕೃತಿಯದು. ಹಿ೦ದೀ, 


೧. ಮತಂಗ, ಬೃಹದ್ದೇಶೀ, ೧೩, ಪು. ೨ 
೨. ಶಾರ್ಜ್ಣದೇವ, ಸ೦ಗೀತರತ್ನಾಕರ, 1 ೧, ೩೦, ಪು. ೧೬ 
೩. ಅದೇ ಗ್ರ೦ಥ, ಅದೇ ಸ್ಥಾನ, ೨೯, ೨೯, ಪು. ೧೬ 


೪೭೪ ಕರ್ಣಾಟಕಸ೦ಗೀತವಾಹಿನಿ 


ಉರ್ದುಗಳಲ್ಲಿ ಇದರ ಮೂಲರೂಪ ಕಚ್‌ಹರೀ. ಇದರ ಶಿಥಿಲೋಚ್ಚಾರಣೆಯಿ೦ದ ಕನ್ನಡ 
ತೆಲುಗು ತಮಿಳುಗಳಲ್ಲಿ ಕಚೇರಿ ಶಬ್ದವು ಬಂದಿದೆ. ಕಚ್‌ ಎಂದರೆ ವಿವಾದ ಹರಿ 
ಎನ್ನುವುದು (ಸ್ಥಾನಸೂಚಕ ?) ಉಪಸರ್ಗ. ವಿವಾದಸ್ಥಾನ ಎನ್ನುವುದು ಇದರ ಅರ್ಥ. 
ಕಚ್‌-ಕಚ್‌ ಎಂದರೆ ಕಚ್ಚಾಡುವುದು ಎಂದು ಹಿಂದಿಯಲ್ಲಿ ಅರ್ಥವಾಗುತ್ತದೆ. ಹಾಗೆ 
ನೋಡಿದರೆ ಕಚೇರಿ ಅಥವಾ ಕಚ್‌ಹರೀ ಅನ್ಕದೇಶೀಯ ಶಬ್ದವೇ ಆಗಬೇಕೆ೦ದೇನೂ ಇಲ್ಲ. 
ಏಕೆಂದರೆ ಕಚ ಎಂದರೆ ಸಂಸ್ಕೃತದಲ್ಲಿ ತಲೆಗೂದಲು ಎಂಬ ಅರ್ಥವಷ್ಟೆ. ಕಚಾಕಚಿ 
ಎಂದರೆ (-ಕೇಶಾಕೇಶಿ) (ತಲೆ)ಕೂದಲು ಕಿತ್ತಾಡಿಕೊಂಡು ಜಗಳವಾಡುವುದು, ವಿವಾದ, 
ಎಂದೇ ಅರ್ಥವಾಗುತ್ತದೆ. ವಿವಾದಸ್ಥಾನವು ರಾಜಾಸ್ಥಾನ, ನ್ಯಾಯಸ್ಥಾನ : ರಾಜಾಸ್ಥಾನವು* 
ಸಂಗೀತದ ವಿನಿಕೆ, ನಾಟ್ಯದ ಪ್ರದರ್ಶನ ಮೊದಲಾದವು ರಾಜಸಮ್ಮುಖದಲ್ಲಿ ವ್ಯವಸ್ಥೆ 
ಯಿ೦ದ ಏರ್ಪಡುತ್ತಿದ್ದ ಸ್ಥಾನವೂ ಹೌದಷ್ಟೆ. ಈ ಅರ್ಥವು ರಾಜಾಸ್ಥಾನದಿ೦ದ ಆಡಳಿತವೇ 
ಮೊದಲಾದ ರಾಜಕೀಯ ಕಾರ್ಯಗಳು ವ್ಯವಸ್ಥೆಯಿ೦ದ ನಡೆಯುವ ಇತರ ಸ್ಥಾನಗಳಿಗೂ 
ವಿಸ್ತರಿಸಿ ಇಂದಿನ "ಆಫೀಸ್‌' ಎಂಬುವುದಕ್ಕೆ ಪರಸ್ಪರವಾದ ಶಬ್ದವಾಗಿ ಪ್ರಯುಕ್ತವಾಗಲು 
ತೊಡಗಿತು. ಅಂತೆಯೇ ಅದು ರಾಜಾಸ್ಥಾನ, ಆಡಳಿತಸ್ಥಾನ ಎಂಬಂತಹ ಸ್ಥಾನಸೂಚಕ 
ವ್ಯಪದೇಶವನ್ನು ಕಳೆದುಕೊಂಡು ವ್ಯವಸ್ಥಿತವಾದ ಏರ್ಪಾಡಿಗೂ ಅನ್ವಯವಾಗಲು ತೊಡ 
ಗಿತು. ಸ೦ಗೀತ "ಕಚೇರಿ', ನಾಟ್ಯ “ಕಚೇರಿ' ಮು೦ತಾದ ಶಬ್ದಗಳು ಪ್ರಯೋಗವಾಗಲು 
ಪ್ರಾರ೦ಭವಾದುದು ಹೀಗೆ. 

ಕಚೇರಿ ಎ೦ಬ ಶಬ್ದವು ದಕ್ಷಿಣಭಾರತದಲ್ಲಿ ಬಳಕೆಯಾಗಲು ಮೊದಲಾದುದು ಮುಸ್ಲಿ೦ 
ಅಥವಾ ಮುಘಲ್‌ ಸಂಪರ್ಕದಿಂದ ಎಂಬುದು ನಿಃಸ೦ಶಯ. ಕರ್ಣಾಟಕದಲ್ಲಿ ಇದು 
ಚಿಕದೇವರಾಜರ ಕಾಲದಿ೦ದಲೂ ತಮಿಳುನಾಡಿನಲ್ಲಿ ನಾಯಕದೊರೆಗಳ ಕಾಲದಿ೦ದಲೂ 
ರೂಢಿಗೆ ಬಂದಿರಬಹುದು. ದೆಹಲಿಯನ್ನು ಹದಿನೇಳನೆಯ ಶತಮಾನದಲ್ಲಿ ಆಳುತ್ತಿದ್ದ 
ಮುಘಲ್‌ಚಕ್ರವರ್ತಿ ಮಹಮ್ಮದ್‌ ಷಾಹ್‌ನು ತನ್ನ ಆಡಳಿತವನ್ನು ಹದಿನೆಂಟು "ಕಚೇರಿ' 
ಗಳ ಮೂಲಕ ನಡೆಸುತ್ತಿದ್ದುದನ್ನು ತಮ್ಮ ರಾಯಭಾರಿ ಕರಣಿಕ ಲಿರಗಣ್ಣಯ್ಯನ ಮೂಲಕ 
ಕ್ರಿ. ಶ. ೧೭೦೦ರಲ್ಲಿ ಚಿಕದೇವರಾಜ ವಡೆಯರು ತಿಳಿದುಕೊ೦ಡು ಅ೦ತಹದೇ ಹದಿನೆ೦ಟು 
ಚಾವಡಿಗಳನ್ನು ತಮ್ಮ ಆಳ್ವಿಕೆಯಲ್ಲೂ ಏರ್ಪಡಿಸಿದರು. ಇದೇ ಅಠಾರಹ್‌ (_ಅಠಾರಾ) 
ಕಚೇರಿ !* | 

ಸಂಗೀತಕಚೇರಿ ಎ೦ಬ ಹೆಸರು ಬಂದಿದ್ದಂತೂ ಇನ್ನೂ ಈಚೆಗೇ. ಮೊದಲು ಇದಕ್ಕೆ 
ವಿನಿಕೆ ಎಂಬ ಹೆಸರಿದ್ದಂತೆ ಕಾಣುತ್ತದೆ ; ನಾಟ್ಯಕಚೇರಿಗೆ ಪೂರ್ವದಲ್ಲಿ “ಕೇಳಿಕೆ' ಎಂಬ 
ಹೆಸರಿತ್ತು. ಇವುಗಳಿಗೆ ಸ೦ಗೀತಕಚೇರಿ, ನಾಟ್ಯಕಚೇರಿ ಎ೦ಬ ಹೆಸರು ಮೊಟ್ಟಮೊದಲನೆಯ 
ಸಲ ಎಲ್ಲಿ ಯಾರಿಂದ ಪ್ರಾರಂಭವಾಯಿತು ಎಂದು ಹೇಳಲು ಬರುವಂತಿಲ್ಲ. ಮೈಸೂರಿನ 
ರಾಜಾಸ್ಥಾನಗಳಲ್ಲಿ ಹದಿನೆಂಟನೆಯ ಶತಮಾನದಲ್ಲಿ ಹೀಗಾಗಿರುವುದು ಅಸ೦ಭಾವ್ಯವಲ್ಲ. 


೪. ಮುಮ್ಮಡಿ ಕೃಷ್ಣರಾಜವಡೆಯರು (?), ಶ್ರೀಮನ್ಮ ಹಾರಾಜರವರ ವಂಶಾವಳಿ, 1 ಪು. ೧೪೬. 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಧತಿ ೪೭೫ 


ವಿನಿಕೆ ಎಂಬುದು ತಮಿಳುನಲ್ಲಿಯೂ ಇದೇ ಅರ್ಥವನ್ನು ಹೊಂದಿದೆ. ಅಲ್ಲಿಯೂ ಮುಸ್ಲಿಂ 
ಸಂಪರ್ಕದಿಂದ ಕಚೇರಿ ಎ೦ಬ ಶಬ್ದವು ಹುಟ್ಟಿರಬೇಕು. ಆಂಗ್ಲರು, ಮುಘಲ್‌, ಮುಸ್ಲಿಂ 
ಆಡಳಿತಗಳಿಂದ ಉತ್ತರಾಧಿಕಾರಿಗಳಾಗಿ ಷೆದುಕೊಂಡ ಸಾಮಗ್ರಿಯಲ್ಲಿ ಉರ್ದೂ, 
ಹಿ೦ದೀಗಳ ಆಡಳಿತ ಪರಿಭಾಷಾ ಶಬ್ದಗಳೂ ಬಹುವಾಗಿ ಸೇರಿವೆ. ಇವನ್ನು ಅವರು ತಮ್ಮ 
ಆಡಳಿತಕ್ರಮದಲ್ಲಿ ರೂಢಿಗೆ ತಂದರು. ಮದರಾಸು, ತ೦ಜಾವೂರುಗಳು ಈ ಪ್ರಭಾವದಲ್ಲಿ 
ಬೆಳೆದವು. ಇದು ಹೇಗೇ ಇರಲಿ, “"ಸ೦ಗೀತಕಚೇರಿ' ಶಬ್ದಕ್ಕೆ ಔಪಚಾರಿಕ ಕಟ್ಟಲೆಗಳಿಗೆ 
ಅನುಸಾರವಾಗಿ, ಪೂರ್ವನಿಯೋಜಿತವಾಗಿ ನಡೆಯುವ ಗಾಯನವಾದನಗಳ ಕೂಟ, ಸಮಾ 
ರಂಭ, ಏರ್ಪಾಟು ಎಂಬ ಅರ್ಥವು ಕರ್ಣಾಟಕ, ತಮಿಳುನಾಡು, ಆಂಧ್ರ ಮತ್ತು 
ಕೇರಳಗಳಲ್ಲಿ ಇ೦ದು ಉಳಿದುಕೊ೦ಡಿದೆ. ಈ ಪ್ರಯೋಗವು ಅರ್ವಾಚೀನವಾದುದು. 


ಸಂಗೀತಪೋಷಣೆಯ ಸ್ಥಾನತ್ರಯ 

ಈಗಿನಂತೆ ಸಾರ್ವಜನಿಕ ಸಂಘಸಂಸ್ಥೆಗಳು ಸಾಮಾಜಿಕ ಹಿನ್ನೆಲೆಯಲ್ಲಿ ಸಂಗೀತ 
ಕಚೇರಿಗಳನ್ನು ಹಿಂದೆ ಏರ್ಪಡಿಸುತ್ತಿರಲಿಲ್ಲ. ಹಾಗೆ ಮಾಡಲು ಅಂತಹ ಸಂಘಸಂಸ್ಥೆಗಳೇ 
ಇರಲಿಲ್ಲ. ಸ೦ಗೀತಕಚೇರಿಗಳು ಹಿ೦ದೆ ನಡೆಯುತ್ತಿದ್ದುದೆಲ್ಲ ಅರಮನೆ-ಗುರುಮನೆ, 
ದೇವರಮನೆಗಳಲ್ಲಿ. ಅರಮನೆಯಲ್ಲಿ ಮದುವೆ. ಪುತ್ರೋತ್ಸವ, ವರ್ಧಂತಿ--ಮತ್ತಿತರ 
ಶುಭಸ೦ದರ್ಭಗಳಲ್ಲಿ, ರಾಜಮಾನಸೋಲ್ಲಾಸಕ್ಕಾಗಿ ಸಂಗೀತಕಚೇರಿಗಳು ಏರ್ಪಡುತ್ತಿ 
ದ್ದವು. ಸಂಗೀತ ಪ್ರೌಢಿಮೆಯನ್ನು ಸ್ವಯಂವರದ ಪಣವಾಗಿ ಇಟ್ಟಿದ್ದ ಸಂದರ್ಭಗಳೂ 
ಕನ್ನಡಕಾವ್ಯಗಳಲ್ಲಿ ಕಂಡುಬರುತ್ತವೆ. ಸ್ಥಳ-ಪರಸ್ಮಳಗಳ ವಿದ್ವಾಂಸರುಗಳಲ್ಲಿ ಸಂಗೀತ 
ವಿದ್ವತ್‌ಪ್ರೌಢಿಮೆಯ ಸ್ಪರ್ಧೆ-ಪರೀಕ್ಷೆಗಳು. ರಾಜಸಭೆಯ ಸ೦ಗೀತಕಚೇರಿಗಳ ಮೂಲಕ 
ಕೇವಲ ಒ೦ದೆರಡು ತಲೆಮಾರಿನ ಹಿ೦ದಿನವರೆಗೂ ನಡೆಯುತ್ತಿದ್ದುದು ತಿಳಿದ ವಿಷಯವೇ 
ಆಗಿದೆ. ಈ ಸಂಗೀತಕಚೇರಿಗಳು ಏರ್ಪಡುತ್ತಿದ್ದುದು ಮುಖ್ಯವಾಗಿ ಆಯಾ ರಾಜಮಹಾ 
" ರಾಜರುಗಳ ಮನಸ್ಸನ್ನು ರಂಜಿಸಲೆಂದು. ಶ್ರೇಷ್ಠಸ೦ಗೀತ ವಿದ್ವಾಂಸವಿದುಷಿಯರು ತಮ್ಮ 
ಆಸ್ಥಾನವಿದ್ವಾಂಸರಾಗಿದ್ದುಕೊ೦ಡು ಆಶ್ರಯ, ಪ್ರೋತ್ಸಾಹ, ಪುರಸ್ಕಾರಗಳನ್ನು ಪಡೆಯು 
ವುದು ತಮ್ಮ ಕರ್ತವ್ಯವೆ೦ದೋ, ಅಗ್ಗ ಳಿಕೆಯೆಂದೋ, ಹೆಗ್ಗಳಿಕೆಯೆ೦ದೋ ರಾಜಮಹಾ 
ರಾಜರುಗಳು ನಮ್ಮ ದೇಶದಲ್ಲಿ ಭಾವಿಸುತ್ತಿದ್ದರು. ಅ೦ತಹ ದೊರೆಯು ರಸಿಕನೂ 
ಉದಾರಿಯೂ ಆಗಿದ್ದರೆ ಅವನ ಸಮ್ಮುಖದಲ್ಲಿ ತಮ್ಮ ಕಲಾಪ್ರೌಢಿಮೆಯನ್ನು ಮೆರೆ 
ಯುವ ಸಂದರ್ಭಗಳಿಂದ ತಮ್ಮ ಪ್ರತಿಷ್ಠೆಯು ಹೆಚ್ಚುತ್ತದೆ೦ದು ಸ೦ಗೀತವಿದ್ಹಾ೦ಸರು 
- ಭಾವಿಸುತ್ತಿದ್ದರು. ಹೀಗಾಗಿ ಸ೦ಗೀತಕಲೆಯು ತನ್ನ ಶಾಸ್ತ್ರ, ಪ್ರಯೋಗಗಳಲ್ಲಿ ಉತ್ಕರ್ಷ 
ವನ್ನು ಸಾಧಿಸಿಕೊ೦ಡುದು ರಾಜಸಭೆಗಳಲ್ಲಿ. ರಾಜಸಭಾಸಪ್ತಾ೦ಗ ಲಕ್ಷಣವು ಹೀಗಿತ್ತು : 

ವಿದ್ವಾಂಸಾಃ ಕವಯೋ ಭಟ್ಟಾ ಗಾಯಕಾಃ ಪರಿಹಾಸಕಾಃ | 
ಇತಿಹಾಸಪುರಾಣಜ್ಞಾಃ ಸಭಾಸಪ್ತಾ೦ಗಲಕ್ಷಣಮ್‌ I” 


೫ ನಾರದ, ಸ೦ಗೀತಮಕರ೦ದ, ನೃತ್ಯಾಧಾಯ, ೮ 


೪೭೬ ಕರ್ಣಾಟಕಸ೦ಗೀತವಾಹಿನಿ 


ಇ೦ತಹ ರಾಜಸಭೆಗಳಲ್ಲಿ ರಾಜನನ್ನು ಪ್ರಶ೦ಸೆ ಮಾಡಿ ಹಾಡುಗಳನ್ನು ರಚಿಸಿ ಹಾಡಿ ನುಡಿ 
ಸುವುದು ಸ್ವಾಭಾವಿಕವೇ ಆಗಿತ್ತು--ಇದು ಭುಕ್ತಿಮಾರ್ಗವೂ ಭಕ್ತಿಮಾರ್ಗವೂ ಆಗಿತ್ತು: 
ಏಕೆಂದರೆ 'ನಾವಿಷ್ಣುಃ ಪೃದ್ವೀಪತಿಃ'. ಮುಕ್ತಿಕಾಮನಾದ ಸಂಗೀತ ವಿದ್ವಾಂಸನು ದೇವತಾ 
ಪ್ರೀತಿಗಾಗಿ ಹಾಡಿನುಡಿಸುತ್ತಿದ್ದರೆ ಭುಕ್ತಿಕಾಮನಾದ ಸಂಗೀತ ವಿದ್ವಾಂಸನು ಪ್ರಭುಪ್ರೀತಿ 
ಗಾಗಿ ಅದನ್ನು ಅರ್ಪಿಸುವುದು ಸಹಜವೇ ಆಗಿತ್ತು : 

ದೇವಾನ್‌ ಗಾಯತಿ ಯೋ ಭಕ್ತ್ಯಾ ತಸ್ಯ ಮುಕ್ತಿರ್ಭವೇತ್‌ ಧ್ರುವಮ್‌ | 

ಯೋ ಗಾಯತಿ ಮಹೀಪಾಲಂ ತಸ್ಯ ಭುಕ್ತಿರ್ನಿರಂತರಮ್‌ ॥" ಈ 
ಹೀಗೆ ಹೇಳಿದ್ದು ರಾಜಾಶ್ರಯದಲ್ಲಿದ್ದ ಸಂಗೀತಶಾಸ್ತ್ರಗ್ರಂಥಕರ್ತನಲ್ಲ-ಅಂತಹವರಿಗೆ 
ಆಶ್ರಯ ಕೊಟ್ಟು ಕಲೆಯನ್ನು ಬೆಳೆಸಿ ಬೆಳಗಿಸಿದ ಚಾಳುಕ್ಕ ಚಕ್ರವರ್ತಿ, ಸರ್ವಜ್ಞ ಸೋಮೇ 
ಶ್ಚರ, ತನ್ನ ಮಾನಸೋಲ್ಲಾಸದಲ್ಲಿ. ಹೀಗೆ ದೇವತಾಸ್ತುತಿಯೂ ಪ್ರಭುಶ೦ಸನವೂ ಸ೦ಗೀತ 
ಕಚೇರಿಗಳಲ್ಲಿ ನಡೆಯುತ್ತಿದ್ದರೂ ಒಂದು ನಿಯಮವಿರುತ್ತಿತ್ತು: ಗುಣರಹಿತರಾದ ಪ್ರಾಕೃತ 
ಜನಗಳನ್ನು ಹೊಗಳಕೂಡದು ; ಹಾಗೆ ಹೊಗಳಿ ಹಾಡುವುದು, ಎಷ್ಟೇ ಲೋಭದಿಂದ 
ಮಾಡಿರಲಿ, ಹಾಸ್ಯಾಸ್ಪದವಾಗುತ್ತದೆ : 

ಯಸ್ತು ಗಾಯತಿ ಲೋಭೇನ ಪ್ರಾಕೃತಾನ್‌ ಗುಣವರ್ಜಿತಾನ್‌ | 

ಸ ನಿಂದ್ಯಃ ಸ್ಯಾತ್‌ ಸತಾ೦ ಮಧ್ಯೇ ಹಾಸ್ಯಸ್ಯಾಯತನ೦ ಮಹತ್‌ ॥₹* 

ಈ ಮಾತು ಅಂದಿಗೂ, ಇಂದಿಗೂ ಎಂದಿಗೂ ನಿಜವೆ. ನಾನೂರು ವರ್ಷಗಳಿಗೂ 
ಹಿ೦ದೆ ಪುರಂದರದಾಸರು ಪ್ರಾಕೃತನರಸ್ತುತಿಗರ್ಹಣವನ್ನು ಹೀಗೆ ಮಾಡಿದ್ದರು : "ಆರ 
ಹಾರೈಸಿದರೇನು೦ಟು--ಬರಿ ನೀರ ಕಡೆದರಲ್ಲೇನು೦ಟು ? ಅ೦ತರವರಿಯದ ಅಧಮನ 
ಬಾಗಿಲನಿ೦ತು ಕಾಯ್ದರಲ್ಲೇನು೦ಟು ?' ಅವರೇ ಇನ್ನೊಮ್ಮೆ ಹೀಗೆ೦ದರು : "ಪೊಡವಿಪ 
ರೊಲುಮೆ ಸುಸ್ಥಿರವೆಂದು ಗರುವದಿ ನಡೆಯದಿರೆಚ್ಚರಿಕೆ !' ಇತ್ತೀಚೆಗೆ ಮುದ್ದುಸ್ಟಾಮಿ 
ದೀಕ್ಷಿತರು “ವೆಂಕಟೇಶ್ವರ ಎಟ್ಟಪ್ಪಭೂಪತಿಮಾಶ್ರಯೇ' ಎ೦ದಿದ್ದೇನೋ ಉಂಟು ; 
ಆದರೆ ಇದು "ನಾವಿಷ್ಣುಃ ಪೃಥ್ವೀಪತಿಃ' ಎಂಬ ಭಾವದಲ್ಲಿ, ದೇಶಾ೦ತರ ಹೋಗಿದ್ದ ಪ್ರಿಯ 
ನಾದ ತನ್ನ ತಮ್ಮನಿಗೆ ಆಶ್ರಯಕೊಟ್ಟು, ಪುರಸ್ಕರಿಸಿ ತನಗೆ ಉಪಕರಿಸಿದನೆ೦ಬ ಕೃತಜ್ಞತೆಯ 
ಭಾವದಲ್ಲಿ. ಅವರೇ ಇನ್ನೊಮ್ಮೆ "ಹಿರಣ್ಮಯೀ೦ ಲಕ್ಷ್ಮೀ೦ ಸದಾ ಭಜಾಮಿ, ಹೀನ 
ಮಾನವಾಶ್ರಯಂ ತ್ಯಜಾಮಿ' ಎಂದರು. ಹಿರಣ್ಮಯೀ ಎಂದರೆ ಇಲ್ಲಿ ಚಿನ್ನವಲ್ಲ ; ಆತ್ಮ 
ಸಂಪತ್ತು. ತ್ಯಾಗರಾಜರೂ ಹೀಗೆ ಆಡಿ, ಹಾಡಿ, ಮಾಡಿದವರೇ : “ದುಮಾರ್ಗಚರಾಧಮು 
ಲನು ದೊರ ನೀವನಜಾಲರಾ,' "ಕೋಟೀಶುಲಗನಿ ಸಾಟಿಲೇನಿ ಪಲ್ಕುಬೋಟಿನೊಸಗಿ 
ಮುಮ್ಮಾಟಕಿನಿ ವೇಡನು.' ಆದರೆ ಇಂತಹ ಸ೦ತರು ಅಂದೂ ಇಂದೂ ಅಲ್ಪಸಂಖ್ಯಾತರೆ. 
ಅಂತಹವರು ಸಾಮಾನ್ಯ -ಸಂಗೀತವಿದ್ವಾಂಸನು ನಿಲುಕಲಾಗದ೦ತಹ ಬಹುಶಃ ನಿಲುಕಲು 


೬. ಸೋಮೇಶ್ವರ 111, ಮಾನಸೋಲ್ಲಾಸ, IV, ೧೬, ೫೬೬, ಪು. ೮೨ 
೭. ಅದೇ ಗ್ರಂಥ, ಅದೇ ಸ್ಥಾನ, ೨೦೯, ಪು. ೬೧ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಭತಿ ೪೭೭ 


ಅಷ್ಟಾಗಿ ಬಯಸದೆಯೂ ಇರುವ೦ತಹ ಆದರ್ಶ. 

ಧರ್ಮಪೀಠಗಳಾದ ಗುರುಮನೆಗಳಲ್ಲಿ, ಮಠಗಳಲ್ಲಿ ಸ೦ಗೀತಕ್ಕೆ ಪ್ರೋತ್ಸಾಹವು ದೊರೆ 
ಯುತ್ತಿತ್ತು. ಭಗವದ್‌ಭಕ್ತಿಯನ್ನೂ ಶೀಲಸ೦ಪನ್ನತೆಯನ್ನೂ ಆಧ್ಯಾತ್ಮಿಕ ಪ್ರಜ್ಞೆಯನ್ನೂ 
ಜನಸಾಮಾನ್ಯರಲ್ಲಿ ಜಾಗೃತಗೊಳಿಸುವುದಕ್ಕಾಗಿ ಸ೦ಗೀತಕಚೇರಿಗಳು ಅಲ್ಲಿ ನಡೆಯು 
ತ್ತಿದ್ದವು--ಆದರೆ ಭಯಭಕ್ತಿಗೌರವಗಳ ವಾತಾವರಣದಲ್ಲಿ, ಧನ್ಯತೆಯ, ಆತ್ಮಸಮ 
ರ್ಪಣದ ಭಾವದಲ್ಲಿ. ಪ್ರಾಚೀನವೂ ಪ್ರತಿಷ್ಠಿತವೂ ಆದ ಜಗದ್ಗುರು ಪೀಠಗಳಲ್ಲಿ ಅಥವಾ 
ಇತರ ಮಠಗಳಲ್ಲಿ ಆಸ್ಥಾನ ಸ೦ಗೀತವಿದ್ಬಾ೦ಸರನ್ನು ನೇಮಿಸಿಕೊಂಡು ಪುರಸ್ಕರಿಸುವುದೂ 
ಶ್ರೇಷ್ಠಸ೦ಗೀತವಿದ್ವಾ೦ಸರನ್ನು ಸನ್ಮಾನಿಸಿ ಪ್ರಶಸ್ತಿಗಳನ್ನೀಯುವುದೂ ಇಂದಿಗೂ ಇದೆ 
ಯಷ್ಟೆ. ಸಂಗೀತ ವಿದ್ವಾಂಸರು ಹೀಗೆ ಪಡೆದುಕೊಂಡ ಪ್ರಶಸ್ತಿಗಳನ್ನು ಅಂತರಂಗ 
ದಿಂದಲೂ ಪೂಜಿಸಿ ನಮ್ರಭಾವದಲ್ಲಿ ಧರಿಸುತ್ತಾರೆ. 

ದೇವಸ್ಥಾನಗಳೂ, ರಾಜಾಸ್ಥಾನಗಳಂತೆ, ಧರ್ಮಸ್ಥಾನಗಳಂತೆ, ಬಹುಶಃ ಇನ್ನೂ 
ಹೆಚ್ಚಾಗಿ, ಇನ್ನೂ ಚೆನ್ನಾಗಿ ನಮ್ಮ ಸಂಗೀತವನ್ನು ಪೋಷಿಸಿ ಬೆಳೆಸಿದವು. ವಿಲಾಸದ, 
ಆಡಂಬರದ ಬಹಿರಂಗನಿರ್ಬಂಧಗಳ ಬಾಧೆಯಿಲ್ಲದೆ ಇಲ್ಲಿ ಸ೦ಗೀತಕಚೇರಿಗಳು ನಡೆಯು 
ತ್ತಿದ್ದವು--ಅಲ್ಲ, ಸಂಗೀತ ಸೇವೆ, ಸಂಗೀತಸಮಾರಾಧನೆ, ನಡೆಯುತ್ತಿತ್ತು. ದೇವರಿಗೆ ಸೇವೆ 
ಅ೦ಗಭೋಗ, ರಂಗಭೋಗ ಎಂದು ಎರಡು ರೀತಿಯಾಗಿ ದೇವಾಲಯಗಳಲ್ಲಿ ನಡೆಯು 
ತ್ತದೆ. ಹೂ, ಗಂಧ, ಧೂಪ, ದೀಪ, ನೈವೇದ್ಯ ಇತ್ಯಾದಿಗಳು ಅ೦ಗಭೋಗಕ್ಕೆ ; ಅಷ್ಟಾವ 
ಧಾನ ಸೇವೆ ರಂಗಭೋಗಕ್ಕೆ. ಈ ಎ೦ಟು ಅವಧಾನ ಸೇವೆಗಳಲ್ಲಿ ಮುಖ್ಯವಾದುದು 
ಸಂಗೀತ ಮತ್ತು ನರ್ತನ. ರಂಗಭೋಗಕ್ಕೆ೦ದು ದೊರೆಗಳೂ ದಾನಿಗಳೂ ಕಲಾವಿದರೂ 
ದೇವಾಲಯಗಳಿಗೆ ಜಿಟ್ಟ ದತ್ತಿಗಳಿಗೆ ಕೊನೆಯಿಲ್ಲ; ಕರ್ಣಾಟಕದಲ್ಲಿ ಪ್ರಾಚೀನಕಾಲ 
ದಿ೦ದಲೂ ಇರುವ ಶಾಸನಗಳಲ್ಲಿ ಅತ್ಯ೦ತ ಹೆಚ್ಚಿನ ಪಾಲು ಹೀಗೆ ದೇವಸ್ಥಾನಕ್ಕೆ ಕೊಟ್ಟ 
ದಾನಗಳನ್ನೇ ಹೇಳಿದೆ. ದೇವಸ್ಥಾನಗಳ ಗರ್ಭಗೃಹದ ಮುಂದೆ ಒಂದು ಮ೦ಟಪವನ್ನೂ 
ಅದರಲ್ಲಿ ಒ೦ದು ರ೦ಗ(ವೇದಿಕೆ)ವನ್ನೂ ನಿರ್ಮಿಸುವುದು ದೇವಾಲಯನಿರ್ಮಾಣದ ಅವಿ 
ಭಾಜ್ಯ ಅಂಗವಾಗಿತ್ತು. ಇವುಗಳಲ್ಲಿ ಬೆಳೆದ ಕಲೆಗಳಿಂದ ಭಕ್ತರ ಇಂದ್ರಿಯಗಳೂ 
ಮನಸ್ಸೂ ಪರಿಶುದ್ಧವಾಗಿ, ಪವಿತ್ರವಾಗಿ, ಸಂಸ್ಕಾರವನ್ನು ಪಡೆದುಕೊಳ್ಳುತ್ತಿದ್ದವು. 
ಈಗಲೂ ಸಹ ದೇವಾಲಯಗಳಲ್ಲಿ ನಿತ್ಯಪೂಜೆ, ವಿಶೇಷ ಉತ್ಸವಗಳಲ್ಲಿ ಸ೦ಗೀತಕಚೇರಿ 
ಗಳು ಪ್ರಸಿದ್ಧವೂ ಜನಪ್ರಿಯವೂ ಆದ ಪದ್ಧತಿಯನ್ನೇ ಏರ್ಪಡಿಸಿಕೊ೦ಡಿವೆ. ಇವೇ ಅಲ್ಲದೆ 
ಶಿಷ್ಯನು ಸ್ನಾತಕನಾದಾಗ' ಅವನ ಸ೦ಗೀತಕಚೇರಿಯನ್ನು ಆಯಾ ಕಲಾಜ್ಯೇಷ್ಠರ, ಶ್ರೇಷ್ಠರ 
ಸಮ್ಮುಖದಲ್ಲಿ ಏರ್ಪಡಿಸುವುದೂ ಇತ್ತು. 

ಸ೦ಗೀತವಿದ್ವಾ೦ಸನಿಗೆ ಸಂಗೀತಗಾರ ಎ೦ಬ ವೃತ್ತಿನಾಮವೂ ಉ೦ಟಷ್ಟೆ. ಸಂಗೀತಕಾರ 
ಎ೦ಬ ಹೆಸರು ೧೬ನೆಯ ಶತಮಾನದ ಕರ್ಣಾಟಕದಲ್ಲಿ ಬಳಕೆಯಿದ್ದುದನ್ನು ರತ್ನಾಕರ 
ವರ್ಣಿಯು ಭರತೇಶವೈಭವದಲ್ಲಿ ಸೂಚಿಸುತ್ತಾನೆ. ೧೭ನೆಯ ಶತಮಾನದಲ್ಲಿ ಸಂಗೀತ 
ವಿದ್ವಾಂಸ ಎ೦ಬ ವ್ಯವಹಾರವಿದ್ದುದನ್ನು ಗೋವಿ೦ದವೈದ್ಯನು ತನ್ನ ಕಂಠೀರವ ನರಸರಾಜ 


೪೭೮ ಕರ್ಣಾಟಕಸ೦ಗೀತವಾಹಿನಿ 


ವಿಜಯದಲ್ಲಿ ತಿಳಿಸುತ್ತಾನೆ. ಈ ಹೆಸರುಗಳ ಇಷ್ಟು ಪ್ರಾಚೀನವಾದ ಪ್ರಯೋಗ ಕರ್ಣಾಟಕ 
ದಲ್ಲಲ್ಲದೆ ಬೇರೆ ಪ್ರಾಂತಗಳಲ್ಲಿ, ಬೇರೆ ಭಾಷೆಗಳಲ್ಲಿ ಇರುವುದು ನನಗೆ ಕಂಡುಬಂದಿಲ್ಲ. 


ಸಂಗೀತಸಭೆ 

ಸ೦ಗೀತಕಚೇರಿಯು ಸ್ವತಂತ್ರವಾದ ಪರ೦ಪರೆಯನ್ನೂ ಪದ್ಧತಿಯನ್ನೂ ರೂಪಿಸಿ 
ಕೊಂಡಿದ್ದು ಮುಖ್ಯವಾಗಿ ರಾಜಾಸ್ಥಾನಗಳಲ್ಲಿ. ಇಂತಹ ಸಭೆಗಳು ಹೇಗಿರುತ್ತಿದ್ದವು ? 

ಆಸ್ಥಾನದ ಮುಖಮಂಟಪದಲ್ಲಿ ಸಂಗೀತವಿನೋದವು ಏರ್ಪಡುತ್ತಿತ್ತು. ಇಲ್ಲಿ" 
ವಿನೋದವೆಂದರೆ ಮನೋರಂಜನ. ಹಾಸ್ಯರಸಪ್ರತೀತಿಯನ್ನು೦ಟುಮಾಡುವ ಕಾರ್ಯಕ್ರಮ 
ವಲ್ಲ. ಇದರಲ್ಲಿ ಭಾಗವಹಿಸುವವರೆಲ್ಲರೂ ಆಹ್ವಾನಿತರೆ ; ಅವರೆಲ್ಲರೂ ಹೊತ್ತಿಗೆ 
ಸರಿಯಾಗಿ ಬ೦ದು ತಮ್ಮತಮ್ಮ ಸ್ಥಾನಮಾನಗಳಿಗೆ ಉಚಿತವಾದ ಆಸನಗಳಲ್ಲಿ ಸುಖವಾಗಿ 
ಕುಳಿತುಕೊಳ್ಳುತ್ತಿದ್ದರು. | 

ಆಹೂಯ ಏವಂ ವಿಧಾನ್‌ ಸಭ್ಯಾನ್‌ ಆಸ್ಥಾನೇ ಮುಖಮಂಡಪೇ | 
ಯಥೋಚಿತೇಷ್ಟಾಸನೇಷು ಭೂಪತಿರ್ವಿನಿವೇಶಯೇತ್‌ ॥" 

ಇಂತಹ ಸಭೆಯ ಮಧ್ಯದಲ್ಲಿ, ಮುಂದುಗಡೆಗೆ ಪ್ರಭುವು ಇರುತ್ತಿದ್ದನು. ಅವನ ಹಿಂದು 
ಗಡೆಗೆ ಕಣ್ಣುಮನಸ್ಸುಗಳನ್ನು ಕದ್ದು ಗೆದ್ದು ಶೃ೦ಗಾರೋತ್ಸವವನ್ನು ವಿಜೃಂಭಿಸುವ ಪ್ರಿಯ 
ತಮೆಯರು ಇರುತ್ತಿದ್ದರು. ಈ ಕಾ೦ತೆಯರು ಹಾವಭಾವವಿಲಾಸಯುತರಾಗಿ, ಪ್ರಮೋದೆ 
ಯರಾಗಿ, ವಿಲಾಸಿನಿಯರಾಗಿ, ಬಡನಡು, ಗುರುನಿತ೦ಬ, ಪೀನವೃತ್ತಪಯೋಧರೆಯರಾಗಿ 
ರಾಜನ ಪ್ರೇಯಸಿಯರಾದ ರಾಣಿಯರಾಗಿರುತ್ತಿದ್ದರು ; ಇವರು ಪ್ರಭುವಿನ ಪಾರ್ಶ್ವವನ್ನು 
ಅಲಂಕರಿಸುತ್ತಿದ್ದರು. ರಾಜಪುತ್ರರು ಸ೦ಗೀತಕಲೆಯಲ್ಲಿ ದಕ್ಷರೂ ರಸಿಕರೂ ವಿದ್ಯಾ 
ವಂತರೂ ಆಗಿರುತ್ತಿದ್ದರು. ಇವರು ಸಭ್ಯರ ಮಧ್ಯದಲ್ಲಿಯೇ, ಆದರೆ ಸ್ವಲ್ಪ ಮುಂದಕ್ಕೆ, 
ಪಕ್ಕಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಏಕೆಂದರೆ ಈ ರಾಜಕುಮಾರರ ಶಿಕ್ಷಣಕ್ರಮದಲ್ಲಿ 
ಸಂಗೀತವು ಅವಿಭಾಜ್ಯವಾದ ಅಂಶವೇ ಆಗಿರುತ್ತಿತ್ತು. ಅವರಿಗೆ ಸಂಗೀತಕಚೇರಿಯು 
"ಶಿಕ್ಷಾರ್ಥಂ, ವಿನೋದಾರ್ಥಂ. ಪ್ರಮೋದಾರ್ಥಂ'. ಇಂತಹ ರಾಜಸಭೆಯ ಸಂಗೀತ 
ಕಚೇರಿಯಲ್ಲಿ ಉತ್ತಮ, ಮಧ್ಯಮ ಮತ್ತು ಅಧಮವರ್ಗದ ವಾಗ್ಗೇಯಕಾರರನ್ನೂ ವಿವಿಧ 
ವಾದ (ಎಂದರೆ ಬೇರೆ ಬೇರೆ ಪರಂಪರೆ, ಶೈಲಿ, ಗುರುಕುಲ ಮೊದಲಾದವುಗಳ) ಗಾಯಕ 
ಗಾಯಕಿಯರನ್ನೂ ವಾದ್ಯವಿವ್ಯಾವಿಶಾರದರನ್ನೂ ಜ್ಞಾಪಿಸಿಕೊಂಡು (ಎ೦ದರೆ, ಮರೆಯದೆ!) 
ಆಹ್ವಾನಿಸಲಾಗುತ್ತಿತ್ತು. ಇವರುಗಳನ್ನು ಸಂಗೀತಸಮಾಜದ ಅಧ್ಯಕ್ಷನು (ಮೈಸೂರು 
ರಾಜಾಸ್ಥಾನದ ಪರಿಭಾಷೆಯಲ್ಲಿ ಹೇಳುವುದಾದರೆ, ಸಂಗೀತದ ಬಕ್ಷಿಯು) ಅವರವರಿಗೆ 
ಉಚಿತವಾದ ಸ್ಥಾನದಲ್ಲಿ ಕುಳ್ಳಿರಿಸುವ ಏರ್ಪಾಡನ್ನು ಮಾಡುತ್ತಿದ್ದನು; ಇವರಿಗೇ ಸಂಗೀತ 
ಕಚೇರಿಯಲ್ಲಿ ಅಗ್ರಪಜ್ನ್‌". ಏಕೆ೦ದರೆ ಇವರೇ ಅಂದಿನ ಸ೦ಗೀತಕಚೇರಿಯ ವಿದ್ವಾಂಸರಿಗೆ 


೮. ಅದೇ ಗ್ರ೦ಥ, ಅದೇ ಸ್ಥಾನ, ಶ್ಲೋ. ೮, ೯, ಪು. ೧, ೨:` 
೯. ಅದೇ ಗ್ರ೦ಥ, ಅದೇ ಸ್ಥಾನ, ಶ್ಲೋ. ೯-೧೪, ಪು. ೨ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಧತಿ ೪೭೯ 


ಸ್ಫೂರ್ತಿಸ್ಥಾನ, ಭಯ, ಗೌರವಗಳ ಸ್ಥಾನ ; ಇವರಿ೦ದಲೇ ಸ೦ಗೀತಕಚೇರಿಯ ಗುಣವೂ 
ಕಳೆಯೂ ಏರುತ್ತಿದ್ದುದು. ಸ೦ಗೀತಕಚೇರಿಗಳನ್ನು ಏರ್ಪಡಿಸುವ ಇ೦ದಿನ ಸ೦ಗೀತಸಭೆಗಳ 
ವರು ಇದನ್ನು ಗಮನಿಸಿ ಆಚರಿಸಿದರೆ ಎಷ್ಟು ಚೆನ್ನು ! 

ನಾರದನು ಸ೦ಗೀತಮಕರ೦ದದಲ್ಲಿ ವರ್ಣಿಸುವ ನಾಟ್ಯಶಾಲೆಯು ಬಹು ರಮಣೀಯ 
ವಾದುದು. ಸ೦ಗೀತಶಾಲೆಯೂ ಹೀಗೆಯೇ ಇದ್ದಿರಬೇಕು ; ನಾಟ್ಯ (ಅಥವಾ ಸ೦ಗೀತ) 
ಕಚೇರಿಯ ಮಂದಿರವು ೮೬ ಮೊಳ ಅಗಲ, ೮೬ ಮೊಳ ಉದ್ದದ ಚೌಕವಾಗಿರಬೇಕು ; 
ಅದರಲ್ಲಿ ೨೪ ಕ೦ಬಗಳಿರಬೇಕು ; ಅದರ ಗೋಡೆಗಳನ್ನು ಬಗೆಬಗೆಯ ಚಿತ್ರಗಳಿಂದ 
ಅಲಂಕರಿಸಬೇಕು. ಕಾವ್ಯದ ೮೪ ಬಂಧಗಳನ್ನು ಅದರಲ್ಲಿ ಬರೆದಿರಬೇಕು ; ಅನೇಕ ವಿಧದ 
ರತ್ನಗಳಿ೦ದಲೂ ವಸ್ತ್ರಗಳಿಂದಲೂ ಚಾಮರ(ಬೀಸಣಿಗೆ)ಗಳಿಂದಲೂ ಅದು ಅಲಂಕೃತ 
ವಾಗಿರುತ್ತಿತ್ತು. ಅದಕ್ಕೆ ನಾಲ್ಕು ಬಾಗಿಲುಗಳೂ, ಪತಾಕತೋರಣಗಳೂ (ಬ೦ಟಿಂಗ್ಸ್‌- 
ಬ್ಯಾನರ್ಸ್‌!) ಇರುತ್ತಿದ್ದವು. ಸಭಾಂಗಣದ ಮಧ್ಯದಲ್ಲಿ ಸಕಲಶುಭಲಕ್ಷಣಗಳಿ೦ದ 
ಕೂಡಿದ, ರಮ್ಯವಾದ, ೨೪ ಮೊಳ ಚೌಕವಾದ ವೇದಿಕೆಯನ್ನು ರಚಿಸಿರುತ್ತಿದ್ದರು. ಸಭಾ೦ 
ಗಣದ ತುಂಬ ವಿಧವಿಧವಾದ ಪರಿಮಳಗಳು ತುಂಬಿರುತ್ತಿದ್ದವು. ಇದರಲ್ಲಿ ಅನರ್ಫುವೂ 
ರಮ್ಮವೂ ಆದ ಸಿಂಹಾಸನವನ್ನು ಇಟ್ಟು ಅದರ ಮುಂದೆ ಹೂಹಣ್ಣುಗಳನ್ನು ಇಡುತ್ತಿ 
ದರು 

ಇ೦ತಹ ಸಭೆಯಲ್ಲಿ ಸಭಾಪತಿಯು ಸಾಮಾನ್ಯವಾಗಿ ಪ್ರಭುವು--ಉಚಿತವಾದ ಆಸನ 
ದಲ್ಲಿ (ಪ್ರಭುವಾದರೆ ಸಿಂಹಾಸನದಲ್ಲಿ) ಕುಳ್ಳಿರುತ್ತಿದ್ದನು. ಅವನ ಎಡಪಕ್ಕಕ್ಕೆ ಪೌರಾ 
ಣಿಕರು, ಭಟ್ಟರು : ಬಲಪಕ್ಕದಲ್ಲಿ ಅಮಾತ್ಯರು, ಪುರೋಹಿತರು. ದೊರೆಯ ಹಿಂದೆ ಕೋಶಾ 
ಧ್ಯಕ್ಷ, ಬಳಿಯಲ್ಲಿ. ವಿದ್ವಾಂಸರು, ಕವಿಗಳು, ಬಾಂಧವರು. ನ೦ತರ, ಕಾಲವನ್ನೂ ಅದರ 
ಫಲಗಳನ್ನೂ ಬಲ್ಲ ಶ್ರೇಷ್ಠ ಜ್ಯೋತಿಷಿಗಳು, ವೈದ್ಯವಿದ್ಯಾವಿದಗ್ನರು- ಇವರೆಲ್ಲ ರಾಜನ 
ಬಲಗಡೆಗೆ ಇರುವವರು. ಅವನ ಎಡಗಡೆಗೆ ಮಂತ್ರಿಮಂಡಲ, ನಂತರ ಸೇನಾಪತಿ, ಇವರ 
ನ೦ತರ, ಎರಡೂ ಕಡೆಗೆ ಮುಖ್ಯರಾದ ಭಟರು, ಶೃ೦ಗಾರಶಾಸ್ತ್ರ ವಿಶಾರದರು, ಗಾಂಧರ್ವ 
ವಿದ್ಯಾಗರಿಷ್ಕರು, ವರಕವಿಗಳು. ಸಭೆಗೆ ರಂಗುರಕ್ತಿಗಳನ್ನು ತ೦ದುಕೊಡುತ್ತಿದ್ದವರು ಅಂತಃ 
ಪುರವಿಹಾರಿಗಳಾದ ವಿಲಾಸಿನೀಜನರು, ರಾಣಿಯರು, ರಾಜನ ಭೋಗಸ್ತ್ರೀಯರು. ಅತಿ 
ಸುರೂಪೆಯರಾದ ಇವರ ಬಳೆ, ಕಾಲಕಿರುಗಜ್ಜೆ ಮತ್ತು ಮೃದುಮಧುರ ಭಾಷಣಗಳ 
ಸುನಾದದಿ೦ದ ಕಣ್ಣು ಕಿವಿಗಳು ತಣಿದುಹೋಗುತ್ತಿದ್ದವು. ಇವರಿಗೆ ಚಾಮರವನ್ನು ಜೀಸಿ 
ಓಲೈಸುವ ಊಳಿಗದ ಅವ್ಚೆಯರು. ಇದೆಲ್ಲ ಇದ್ದ ಮೇಲೆ ಇದನ್ನು ಕಾಯುವ ರಕ್ಷಕದಳ 
ವಿಲ್ಲದೆ ಉಂಟೆ ? ಉಸ್ತುವಾರಿ ನೋಡಿಕೊಳ್ಳುವ ನಿರೀಕ್ಷಕರ ಗಣವಿಲ್ಲದೆ ಉಂಟೆ 7” 

ಎಲ್ಲೆಡೆಗಳಲ್ಲಿಯೂ ಎಲ್ಲ ರಾಜರೂ ಹೀಗೆಯೇ ಸ೦ಗೀತಮ೦ಟಪವನ್ನೂ ಸಭಾಸದ 
ಸನ್ನಿವೇಶವನ್ನೂ ಏರ್ಪಡಿಸಿಕೊಳ್ಳುತ್ತಿದ್ದರು ಎಂದೇನೂ ಅಲ್ಲ ; ಇದು ವ್ಯಕ್ತಿರುಚಿಯನ್ನೂ 


೧೦. ನಾರದ, ಉಕ್ತಗ್ರ೦ಥ, ಉಕ್ತಸ್ಥಾನ, ೨-೭ 
೧೧. ಅದೇ ಗ್ರ೦ಥ, ಅದೇ ಸ್ಥಾನ, ೨೦-೨೪ 


೪೮೦ ಕರ್ಣಾಟಕಸ೦ಗೀತವಾಹಿನಿ 


ವೈಶಿಷ್ಟ್ಯ ಸಾಧನೆಯ ಆಸೆಯನ್ನೂ ಅವಲಂಬಿಸುವ ವಿಷಯವಷ್ಟೆ. ಶ್ರೀ ಶಾರ್ಜ್ಣದೇವನು 
ಸಂಗೀತಮ೦ಟಪ ನಿರ್ಮಾಣದ ಇತರ ಕೆಲವು ವಿವರಗಳನ್ನು ಕೊಡುತ್ತಾನೆ. ಕರ್ಣಾಟಕ 
ಪ್ರಭುಗಳಾದ ದೇವಗಿರಿಯ ಸೇವುಣರ--ಮುಖ್ಯವಾಗಿ ಜೈತುಗಿ, ಸಿಂಘಣರ--ಆಸ್ಥಾನ 
ಗಳಲ್ಲಿ ಏರ್ಪಡುತ್ತಿದ್ದ ಸರಿಗೀತಮ೦ಟಪವನ್ನು ಇದು ಸೂಚಿಸುತ್ತದೆ೦ದು ಭಾವಿಸ 
ಬಹುದು. ಹೀಗೆ ಅದು ಪುಷ್ಪಪ್ರಕರಶೋಭಿತವೂ ನಾನಾವಿತಾನ ಸ೦ಪನ್ನವೂ ರತ್ನಸ್ತಂಭ 
ವಿಭೂಷಿತವೂ ಆಗಿರುತ್ತಿತ್ತು.” ವಿತಾನವೆಂದರೆ ಬಟ್ಟೆಯಿಂದ ಮಾಡಿದ ಛಾವಣಿ. 
ಶ್ರೀಮಂತ ಉತ್ಸವಗಳಲ್ಲಿ ಸಭಾ೦ಗಣಗಳ ಛಾವಣಿಯನ್ನು ಬಣ್ಣಬಣ್ಣಗಳ ಬಟ್ಟೆಗಳಿಲ್ಮ 
ದಲೂ ಕುಸುರಿಕೆಲಸಗಳಿ೦ದಲೂ ಅಲಂಕರಿಸುವುದು ಇಂದಿಗೂ ಇದೆಯಷ್ಟೆ. 

ಇ೦ತಹ ಸ೦ಗೀತಶಾಲೆಯ ಮಧ್ಯದಲ್ಲಿ ರಮ್ಯವಾದ ಸಿಂಹಾಸನದ ಮೇಲೆ ದೊರೆಯು 
ಆಸೀನನಾಗಿರುತ್ತಿದ್ದನು. ಅವನ ಎಡಪಕ್ಕಕ್ಕೆ ಅ೦ತಃಪುರ ಸು೦ದರಿಯರು ; ಬಲಪಕ್ಕಕ್ಕೆ 
ಪ್ರಧಾನರು, ಎಂದರೆ ಸಚಿವಮ೦ಡಲ ; ಅವರ ಹಿ೦ದುಗಡೆಗೆ ಕೋಶಾಧಿಪತಿ. ಕೋಶಾಧಿ 
ಪತಿಯ ಪಕ್ಕದಲ್ಲಿ ಲೌಕಿಕಶಾಸ್ತ್ರಗಳನ್ನೂ ವೇದವಿದ್ಯೆಯನ್ನೂ ಅಧೀನಮಾಡಿಕೊಂಡ 
ವಿದ್ವಾಂಸರುಗಳು ; ಇವರುಗಳ ಮಧ್ಯದಲ್ಲಿ ರಸಿಕರೂ ಸಾತ್ತ್ವೃತೀ, ಆರಭಟೀ ಮುಂತಾದ 
ರೀತಿಗಳಲ್ಲಿ ಚತುರರಾದ ಕವಿಗಳೂ ಜ್ಯೋತಿಷಿಗಳೂ ವೈದ್ಯರೂ ಇರುತ್ತಿದ್ದರು. ದೊರೆಯ 
ಬಲಪಕ್ಕದಲ್ಲಿ ಪ್ರಧಾನರ ನಂತರ ಮಂತ್ರಿಮಂಡಲ, ಎಂದರೆ ತಜ್ಞಸಲಹೆಗಾರರ 
ಸಮೂಹ; ಅಲ್ಲಿಯೇ ಸೇನಾಪತಿ ಮೊದಲಾದವರು. ರಾಜಸ್ತ್ರೀಯರನ್ನು ಸುತ್ತುವರಿದು 
ಕೊಂಡು ವಿಲಾಸಿನಿಯರು (ವೇಶ್ಯೆಯರು?), ರಾಜನನ್ನು ಸುತ್ತುವರಿದುಕೊ೦ಡು ವಿಲಾಸಿ 
ಗಳು (ವಿಟರು?) ಕುಳ್ಳಿರುತ್ತಿದ್ದರು. ಇ೦ತಹ ಸಭಾಪತಿಯ ಹಿ೦ಭಾಗದಲ್ಲಿ ಮನೋಹರ 
ವಾದ ಚಾಮರಗಳನ್ನು ಧರಿಸಿದ ರಮಣಿಯರು ಚಾಮರಗಳನ್ನು ಜೀಸುತ್ತಿರುವಾಗ ಸಭಾ 
ಜನಮಾನಸವೆಂಬ ಆನೆಯನ್ನು ತಮ್ಮ ರೂಪಯೌವನಗಳೆ೦ಬ, ಬಳೆಗಳ ರುಣತ್ಕಾರರವ 
ವೆಂಬ ಗೂಟಕ್ಕೆ ಕಟ್ಟಿಹಾಕಿ ನಿಶ್ಚಲಗೊಳಿಸುತ್ತಿದ್ದರು ! ಸಭಾಪತಿಯ ಎಡಪಕ್ಕದ ಮುಂದು 
ಗಡೆಯಲ್ಲಿ ವಾಗ್ಗೇಯಕಾರರು, ಕಥೆಗಳನ್ನು ಹೇಳುವ ಕಲಾವಿದರು, ಹೊಗಳುಭಟರು, 
ವಿದ್ಯಾವಂತರು (ಎಂದರೆ ಶಾಸ್ತ್ರಜ್ಞಾನವಿಲ್ಲದ ಸ೦ಗೀತಲಕ್ಷ್ಯಮಾತ್ರ ತಜ್ಞರು), ಪ್ರಿಯವಾದು 
ದನ್ನೇ ಹೇಳುವವರು, ಇವರಲ್ಲದೆ (ದೊರೆಯನ್ನೂ ಹಾಡಿನುಡಿಸುತ್ತಿರುವ ಕಲಾವಿದರನ್ನೂ) 
ಪ್ರಶ೦ಸೆಮಾಡುವುದರಲ್ಲಿ ನಿಪುಣರಾದವರು, ಹಾಡುಗಳಲ್ಲಿ. ಬರುವ ವಿವಿಧ ಮಾತು 
ಗಳನ್ನು ಚೆನ್ನಾಗಿ ಬಲ್ಲ ಬಹುಛಾಷಾಕೋವಿದರು, ಇವರ ನಂತರ ಊಳಿಗದವರು ಇವರೆಲ್ಲ 
ಸಭೆಯಲ್ಲಿ ಇರುತ್ತಿದ್ದರು. ಶಸ್ತ್ರಪಾಣಿಗಳಾದ ಅ೦ಗರಕ್ಷಕರೂ ವೇತ್ರಧಾರಿಗಳಾದ (ಬೆತ್ತ. 
ಲಾಠಿ ಮುಂತಾದವುಗಳನ್ನು ಹಿಡಿದ) "'ಪೋಲೀಸ'ರೂ ಸಭಾಂಗಣದ ಸುತ್ತಲೂ ಕಾಯು 
ತ್ತಿದ್ದರು.” ಇಂತಹ ಸಭೆಯಲ್ಲಿ ಆನ೦ದಾತಿಶಯವನ್ನು ಹುಟ್ಟಿಸುತ್ತಿದ್ದ ಸಂಗೀತವನ್ನು 
ಸಭಾಪತಿಯು ಅವಹಿತಮಾನಸನಾಗಿ "ಶಈಕ್ತಿಸು'ತ್ತಿದ್ದುದರಲ್ಲಿ ಆಶ್ಚರ್ಯವೇನು !. 

೧೨. ಶಾರ್ಜ್ಣದೇವ, ಉಕ್ತಗ್ರ೦ಥ, VII. ೧೩೪೦-೪೧, ಪು. ೩೯೫ 

೧೩. ಅದೇ ಗ್ರಂಥ, ಅದೇಸ್ಥಾನ, ೧೩೪೧-೫೦, ಪು. ೩೯೫-೬ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ದತಿ ೪೮೧ 


ಹೀಗಿರುತ್ತಿತ್ತು, ಅಂದಿನ ಸಂಗೀತಕಚೇರಿ-ನಾಟ್ಯಕಚೇರಿಗಳ ಸಭೆ, ಸಭಾಂಗಣ. 
“ಅಯ್ಯೋ ಹೋಯಿತೆ ಆ ನಾಕ ! ಅಯ್ಯೋ ಬಂದಿತೆ ಈ ಲೋಕ !' ಎನ್ನಿಸುತ್ತದೆ, ಅಲ್ಲವೆ? 


ಸಭಾಪತಿಲಕ್ಷಣ 

ಸಭೆಯೇ ಹೀಗಿದ್ದರೆ ಇನ್ನು ಅದರ ಅಧ್ಯಕ್ಷನಾದ ಸಭಾಪತಿಯು ಹೇಗಿರಬೇಡ ! 
ಹೇಗಿರಬೇಕು ಎನ್ನುವ ಆದರ್ಶವನ್ನು ನಮ್ಮ ಸಂಗೀತಶಾಸ್ತ್ರಗ್ರಂಥಗಳು ಚಿತ್ರಿಸುತ್ತವೆ. 
ಸಭಾಪತಿಯು ಯಾವಾಗಲೂ ರಾಜನೇ ಆಗಿರಬೇಕೆ೦ದೇನೂ ಇರಲಿಲ್ಲ. ಅವನು 
ಶೃ೦ಗಾರಿಯೂ ಶ್ರೀಮ೦ತನೂ ಉದಾರವಾಗಿ ಮತ್ತು ಹೇರಳವಾಗಿ (ಸ೦ಭಾವನೆಯನ್ನೂ 
ಬಹುಮಾನವನ್ನೂ ನೀಡುವವನೂ ಆಗಿರಬೇಕು. ಸ೦ಗೀತಗಾರ ನಾಟ್ಯಗಾರರಲ್ಲಿ ಗುಣ 
ಲೇಶವಿದ್ದರೂ ಅದನ್ನು ಗ್ರಹಿಸುವ೦ತಹವನು ; ಕೌತುಕವನ್ನು ಉ೦ಟುಮಾಡುವ ಸನ್ನಿವೇಶ 
ಗಳಲ್ಲಿ ರತನಾದೆವನು; ವಾಗ್ಮೀ; ಮತ್ಸರವಿಲ್ಲದವನು, ಸಂತೋಷವನ್ನೂ ಆತ್ಮೀಯತೆಯ 
ವಾತಾವರಣವನ್ನೂ ನಿರ್ಮಿಸುವುದರಲ್ಲಿ ನಿಪುಣ ; ಧೀಮಂತ, ಗಂಭೀರ ಭಾವವುಳ್ಳವನು, 
ಸಕಲ ಕಲೆಗಳಲ್ಲಿಯೂ ಕುಶಲ, ಸಮಸ್ತಶಾಸ್ತ್ರವಿಜ್ಞಾನಸ೦ಪನ್ನ, ಕೀರ್ತಿಕಾಮಿ, ಪ್ರಿಯವಾಗಿ 
ನುಡಿಯುವವನು, ಇನ್ನೊಬ್ಬರ ಮನಸ್ಸನ್ನು ತಿಳಿಯಬಲ್ಲವನು, ಮೇಧಾವಿ; ಗೀತವಾದ್ಯ 
ನೃತ್ಯಗಳಲ್ಲಿ ವಿಶೇಷತಜ್ಞನಾದವನು (ಸ್ಪೆಷಲಿಸ್ಟ್‌ 1), ಕೇಳಿ ನೋಡಿದುದನ್ನು ಮನಸ್ಸು 
ಬುದ್ಧಿಗಳಲ್ಲಿ ಹಿಡಿದಿಡಬಲ್ಲವನು. 

ಇ೦ತಹ ಸಭಾಪತಿಯು ಸಂಗೀತದಲ್ಲಿ ಮಾರ್ಗ, ದೇಶೀ ವಿಭಾಗಗಳನ್ನು ಚೆನ್ನಾಗಿ 
ಬಲ್ಲವನು, ಎಲ್ಲ' ಇ೦ದ್ರಿಯಗಳಲ್ಲೂ ಪಾಟವನ್ನು ಹೊಂದಿದವನು, ಕಲಾಸ೦ಪ್ರದಾಯ 
ದಲ್ಲಿಯೂ ಸಭಾಮರ್ಯಾದೆಯಲ್ಲಿಯೂ ಹೆಚ್ಚುಕಡಿಮೆಗಳನ್ನು ತಿಳಿದವನು; ಅತಿಯಾದುದ 
ರಿಂದಲೂ ಅತಿರೇಕದಿ೦ದಲೂ ಮನಸ್ಸು ಉದ್ರಿಕ್ತವಾಗಿ ಉದ್ವಿಗ್ನವಾಗಿ ತೂಕವನ್ನು ಕಳೆದು 
-ಕೊಳ್ಳದ೦ತೆ ಅವನು “ಮಧ್ಯಸ್ಥಧೀರಧೀ?'; ತನ್ನ ಪರಿವಾರವನ್ನು ಸ್ಟಾಧೀನದಲ್ಲಿಟ್ಟುಕೊಳ್ಳ 
ಬಲ್ಲವನು, ಭಾವದಲ್ಲಿ--ಎ೦ದರೆ ಪ್ರಸ್ತುತವಾದ ಗೀತಾದಿಗಳಲ್ಲಿ ಇರುವ ಸೌ೦ದರ್ಯಾರ್ಥ 
ದಲ್ಲಿ--ಮನಸ್ಸನ್ನು ಅದ್ದಬಲ್ಲವನು, ರಸನಿರ್ಭರನಾದವನು. 

ಸ೦ಗೀತಕಚೇರಿಗಳಲ್ಲಿ ಅಧ್ಯಕ್ಷನಾದವನು ಸತ್ಯವಾದಿ, ಧರ್ಮಿಷ್ಠ, ಪಾಪಭೀರು, 
ಕುಲೀನ, ಕೃತಜ್ಞ ಕರುಣಾಸಮುದ್ರ ; ಅವನು ಕಲೆಯಲ್ಲಿ, ಕಲಾವ೦ತರಲ್ಲಿ ಎಂದಿಗೂ 
ಸ್ಥಿರಪ್ರೇಮವುಳ್ಳವನು, ಯಾವಾಗಲೂ ಪ್ರಸನ್ನವದನ ; ವಿದ್ವಜ್ಜನರಿಗೆ ಸದಾ ಬಂಧು." 

ಇದಕ್ಕೆ ವ್ಯಾಖ್ಯಾನದ ಅಗತ್ಯವಿಲ್ಲ. ಅಂದಿನ ಸಭಾಪತಿಯ ಇಂದಿನ ಸಂಗೀತ ಕಚೇರಿಗಳ 
ಅಧ್ಯಕ್ಷರ ಹೋಲಿಕೆಯೂ ಬೇಡ. 


೧೪. ಅದೇ ಗ್ರಂಥ, ಅದೇ ಸ್ಥಾನ, ೧೩೩೪-೪೦, ಪು. ೩೯೩-೪ 


೩೧ 


೪೮೨ ಕರ್ಣಾಟಕಸ೦ಗೀತವಾಹಿನಿ 


ಸಭ್ಯಲಕ್ಷಣ 

ಇ೦ತಹ ಸ೦ಗೀತಕಚೇರಿಗಳಿಗೆ ಹೋಗುವ ಸಾಮಾಜಿಕನು ಪಡೆದುಕೊಳ್ಳಬೇಕಾಗಿದ್ದ 
ಅರ್ಹತೆಗಳೇನು ? 

ಅವನೂ ಸಭಾಪತಿಯಂತೆಯೇ ಪಕ್ಷಪಾತಗಳನ್ನು ಬಿಟ್ಟು ಮಧ್ಯಸ್ಥನಾಗಿರಬೇಕು. 
ಮೈಯೆಲ್ಲ, ಮನವೆಲ್ಲ ಕಣ್ಣು ಕಿವಿಗಳಾಗಿ ಅವಧಾನಮನಸ್ಕನಾಗಿರಬೇಕು; ವಾಗ್ಮಿಯಾಗಿರ 
ಬೇಕು. ನ್ಯಾಯವನ್ನು ಬಲ್ಲವನಾಗಿರಬೇಕು.” ಸಂಗೀತಪರ೦ಪರೆಯಲ್ಲಿಯೂ ಪ್ರಸ್ತುತ 
ವಾದ ಗೀತಾದಿಗಳಲ್ಲಿಯೂ ಯಾವುದು ಎಲ್ಲಿ ಎಷ್ಟು ಬಿಟ್ಟು ಹೋಗಿದೆ, ಬಿಟ್ಟು ಹೋಗಿಲ್ಲ 
ಎಂಬ ತಿಳಿವಳಿಕೆಯನ್ನು ಸಾಮಾಜಿಕನು ಪಡೆದಿರಬೇಕು; ಅವನು ಧನಮದ, ವಿದ್ಯಾಮದ 
ಗಳು ಇಲ್ಲದ ನಿಗರ್ವಿಯಾಗಿದ್ದು ವಿನಯದಿಂದ ತಲೆ ಬಗ್ಗಿಸಿರಬೇಕು. ಗೀತವಾದ್ಯನರ್ತನ 
ಗಳು ಮೂರರಲ್ಲಿಯೂ ಅವನಿಗೆ ಚೆನ್ನಾಗಿ ಪರಿಚಯವಿರಬೇಕು, ರಸಭಾವಗಳಿಗೆ ಪಾತ್ರ 
ವಾಗಿ-ಪಾತ್ರೆಯಾಗಿ-ಅಳವಡಬೇಕು. ಇ೦ತಹ ಸಭಾಸದನು ಅನಸೂಯ; ಇನ್ನೊಬ್ಬರನ್ನು 
ಕ೦ಡು ಕರುಬುವುದು ಅವನ ಸ್ವಭಾವಕ್ಕೆ ಹೊರತು, ಅಸದ್ವಾದಗಳನ್ನು, ಎಂದರೆ ಇರುವು 
ದನ್ನು ಇಲ್ಲವಾಗಿಸುವ, ಇಲ್ಲವಾದುದನ್ನು ಇರುವುದೆಂದೆನಿಸುವ ಅತಿಬುದ್ಧಿವ೦ತಿಕೆಯ 
ವಾದಗಳನ್ನು ಅವನು ನಿಷೇಧಿಸುತ್ತಾನೆ. ಎಲ್ಲಕ್ಕಿ೦ತ ಹೆಚ್ಚಾಗಿ ಅವನು “ಅಮ೦ದರಸ 
ನಿಷ್ಕ೦ದಿಹೃದಯ' : ರಸವೆಂಬ ಜೇನಿನ ಸೋನೆಯು ಸಾಲಿಕ್ಕಿ ಎಡೆಬಿಡದೆ ವೇಗವಾಗಿ 
ತೊಟ್ಟಿಕ್ಕುವಂತಹ ಹೃದಯವು ಅವನಿಗಿರಬೇಕು."* 

ಈ ಆದರ್ಶವು ಎದುರಿಗೆ ನಿಂತಾಗ ಸ೦ಗೀತಕಚೇರಿಗಳಿಗೂ ನಾಟ್ಕಕಚೇರಿಗಳಿಗೂ 
ಹೋಗುವುದಕ್ಕೇ ಭಯವಾಗುತ್ತದೆ. ನಿಜ. ಆದರೆ ಪ್ರಯತ್ನಪೂರ್ವಕವಾಗಿ, ಅಭ್ಯಾಸಶೀಲ 
ರಾಗಿ, ಸ್ವಲ್ಪಸ್ವಲ್ಪವಾಗಿ ಈ ಲಕ್ಷಣಗಳಲ್ಲಿ ಕೆಲವನ್ನಾದರೂ ಮೈಗೂಡಿಸಿಕೊ೦ಡರೆ ನಮ್ಮ 
ಬಾಳು ಸಮೃದ್ಧವಾಗುತ್ತದೆ. ಕಲೆ ಬೆಳೆಯುತ್ತದೆ, ಸಂಸ್ಕೃತಿ ಸಾರ್ಥಕವಾಗುತ್ತದೆ. 


ಸಂಗೀತ ಕಚೇರಿ : ಪ್ರಾ ಚೀನ ವಿಧ, ವಿಧಿ, ವಿಧಾನ 
ನಮ್ಮಲ್ಲಿ ಸ೦ಗೀತಕಚೇರಿಗಳನ್ನು ಹಿಂದಿನಿಂದಲೂ ಗಾಯನಪ್ರಧಾನವಾಗಿ ಮತ್ತು 


ವಾದನವು ಉಪಪ್ರಧಾನವಾಗಿ ಇರುವ ಗಾಯನ, ಗಾಯನರಹಿತವಾದ ಕೇವಲ ವಾದನ 
ಎಂಬ ಎರಡು ವಿಧವಾಗಿ ವಿಂಗಡಿಸಲಾಗಿತ್ತು. ಇವುಗಳಲ್ಲಿ ವಾದನಮಾತ್ರವಿರುವ ಕಚೇರಿ 
ಗಳನ್ನು ಶುಷ್ಕ ಅಥವಾ ಗೋಷ್ಠೀ ಎಂದು ಕರೆಯಲಾಗುತ್ತಿತ್ತು. ಇದನ್ನೇ ಕವಿಕುಲ 


೧೫. ನಾಟ್ಯಶಾಸ್ತ್ರೀಯ ಗ್ರಂಥಗಳಲ್ಲಿ ನ್ಯಾಯವೆ೦ದರೆ ಯುದ್ಧಾದಿ ಅಭಿನಯ ಸಮಯದಲ್ಲಿ 
ನರ್ತಕನು ತೋರಿಸಬೇಕಾದ ಅ೦ಗವರ್ತನ.. ಭಂಗಿಗಳು ಎ೦ಬ ಪರಿಭಾಷೆಯಿದೆ. ಇಲ್ಲಿ ನ್ಯಾಯಶಬ್ದಕ್ಕೆ 
ಹೋಲಿಕೆಗೆ ಬೇಕಾಗುವ ಪ್ರಮಾಣ, ಆದರ್ಶ ; ಸರಿ-ತಪ್ಪುಗಳನ್ನು ವಿವೇಚಿಸಿ ತೀರ್ಮಾನಕ್ಕೆ ಬರು 
ವುದು; ಪದ್ಧತಿ, ಕ್ರಮ, ಯೋಜನೆ, ಸಾಮಾನ್ಯ ನಿಯಮ ಇವೇ ಮುಂತಾದ ಅರ್ಥಾ೦ತರಗಳನ್ನು 
ಹೊಂದಿಸಿ ಈ ಲಕ್ಷಣಗಳನ್ನು ಸಭಾಸದನು ಹೊಂದಿರಬೇಕು ಎಂದು ವ್ಯಾಖ್ಯಾನಿಸಬಹುದು. 

೧೬. ಶಾರ್ಜ್ಣದೇವ, `ಉಕ್ತಗ್ರ೦ಥ, ಉಕ್ತೆಸ್ತಾನ, ೧೩೩೧-೩೩, ಪು. ೩೯೩. 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಭತಿ ೪೮೩ 


ತಿಲಕರಾದ ಪ೦ಪನೇ ಮೊದಲಾದವರು ಗೊಟ್ಟಿಯೆ೦ದು ವ್ಯವಹರಿಸಿದ್ದಾರೆ. ವಾದನವು 
ಪ್ರಧಾನವಾಗಿ ಗಾಯನವು ಉಪಪ್ರಧಾನವಾಗಿ, ಎ೦ದರೆ ವಾದ್ಯಮೇಳದಲ್ಲಿ ಹಾಡು 
ಗಾರಿಕೆಯೂ ಸೇರಿಕೊ೦ಡು, ಇರುವುದಕ್ಕೆ ವೃ೦ದವೆ೦ದು ಹೆಸರಿತ್ತು. ವಾದ್ಯಸಮೂಹವನ್ನು 
ಕುತಪವೆಂದು ಕರೆಯುತ್ತಿದ್ದರು. ತತ-ಕುತಪದಲ್ಲಿ ಗಾಯನವೂ ತಂತಿವಾದ್ಯಗಳೂ ಸೇರಿ 
ರುತ್ತಿದ್ದವು. ತಾಳ-ವಾದ್ಯಗಳು ಮಾತ್ರವಿದ್ದರೆ ಅದು ಅವನದ್ಧ ಕುತಪವೆನ್ನಿಸುತ್ತಿತ್ತು. ಇದ 
ರಲ್ಲಿ ಕೊಳಲು ಮುಂತಾದ ಗಾಳಿವಾದ್ಯಗಳೂ ಒಮ್ಮೊಮ್ಮೆ ಸೇರಿರುತ್ತಿದ್ದವು. ಗಾಯನವೂ 
ವಾದನವೂ ನೃತ್ತ-ನೃತ್ಯಗಳಿಗೆ ಉಪಕಾರವಾಗಿದ್ದರೆ ಅದು ನೃತ್ತ-ಕುತಪವಾಗುತ್ತಿತ್ತು. 

ಸಂಗೀತಕಚೇರಿಗಳಲ್ಲಿ ವಾದ್ಯಗಳ ಸ್ಥಾನವನ್ನು ನಮ್ಮ ಹಿ೦ದಿನವರು ವೈಜ್ಞಾನಿಕವಾಗಿ 
ವಿವೇಚಿಸಿದ್ದರು. ಹಾಡುಗಾರಿಕೆಯನ್ನು ಎ೦ದರೆ ಗೀತವನ್ನು ಅನುಸರಿಸುವ ವಾದನಕ್ಕೆ 
ಗೀತಾನುಗವೆ೦ದೂ ನೃತ್ತವನ್ನು ಅನುಸರಿಸುವ ವಾದನಕ್ಕೆ ನೃತ್ತಾನುಗವೆ೦ದೂ ಪರಿಭಾಷೆ 
ಯಿತ್ತು. ಹಾಡುಗಾರಿಕೆ, ನೃತ್ಯಗಳಲ್ಲಿ ಲಯವು ಪ್ರಯುಕ್ತವಾಗುವ ರೀತಿಯೇ ಬೇರೆ ಬೇರೆ. 
ಆದುದರಿಂದ ಅವುಗಳಲ್ಲಿ ವಾದ್ಯಗಳು ವಹಿಸುವ ಪಾತ್ರವೇ ಬೇರೆ ಬೇರೆ. ಗಾಯನದಲ್ಲಿ 
ಸ್ವರಪಜ್‌್‌-ಲಯಪಜ್‌ಗಳೆರಡೂ ಸಮಾನವಾಗಿ ಮುಖ್ಯ. ಆದುದರಿ೦ದ --ಸ್ವರವಾದ್ಕ- 
ಲಯವಾದ್ಯಗಳೆರಡೂ ಅಲ್ಲಿ ಸಮಾನವಾಗಿ ಮುಖ್ಯ, ಸಮಾನವಾಗಿ ಸಹಾಯಕ, ಉಪ 
ಕಾರಕ. ಇಲ್ಲಿ ಇವೆರಡೂ ಬಗೆಯ ವಾದ್ಯಗಳು ಹಾಡುಗಾರನನ್ನೂ ಹಾಡನ್ನೂ ನೆರಳಿನಂತೆ 
ಅನುಸರಿಸಿದರೆ ಸ್ಫೂರ್ತಿ, ರ೦ಜನೆ, ಸೌ೦ದರ್ಯಸಾಕ್ಷಾತ್ಕಾರದಲ್ಲಿ ಸಮರಸ. ಹಾಡಿನಲ್ಲಿರುವ 
ಸಾಹಿತ್ಯಾಕ್ಷೆರಗಳನ್ನೂ ಸಾಹಿತ್ಯಭಾವವನ್ನೂ ಕೆಡದಂತೆ ಉಳಿಸಿ ಬೆಳೆಸುವುದು ಇಲ್ಲಿ ವಾದ್ಯ 
ಗಳ ಕರ್ತವ್ಯ. ಅಲ್ಲದೆ ಗಾಯನದಲ್ಲಿರುವ ಗೇಯಭಾವವನ್ನು ಪುನರುಕ್ತಿಯಿ೦ದ, ಅನು 
ಸರಣೆಯಿ೦ದ ಸ್ಪಷ್ಟಗೊಳಿಸಿ ಬಲಪಡಿಸಿ, ಚೆ೦ದಗೊಳಿಸುವುದೂ ಇವುಗಳ ಹೊಣೆಯೇ. 
ಎಂದೇ ಇವು “ಪಕ್ಕ'ವಾದ್ಯಗಳು. ನೃತ್ತದಲ್ಲಾದರೆ ಅ೦ಗ-ಪ್ರತ್ಯ೦ಗಗಳ ' ವಿಕ್ಷೇಪದ 
ಛ೦ದೋಲಯಗಳನ್ನು ಎತ್ತಿತೋರಿಸಿ ಅವುಗಳಲ್ಲಿ ಅನುಸ್ಯೂತತೆಯನ್ನೂ ಐಕ್ಯವನ್ನೂ 
ತಂದುಕೊಡುವುದು ಅವನದ್ಧವಾದ್ಯಗಳ ಗುರಿ. ಇಲ್ಲಿ ಗೇಯಪಜ್ಹ್‌ಗಿ೦ತ ಲಯಪಜ್ಮ್‌ಯೇ 
ಪ್ರಧಾನತರ. ಮಾತುಸಹಿತವಾದ ಅಥವಾ ಮಾತುರಹಿತವಾದ ಗೇಯಪಜ್ಮ್‌ಯನ್ನು ಎಷ್ಟು 
ಸಲ, ಹೇಗೆ ಹಾಡಬೇಕು, ನುಡಿಸಬೇಕು ಎಂಬುದು ಆಯಾ ರಸಸ೦ದರ್ಭವನ್ನೂ ನಾಟ್ಕ 
ಮರ್ಯ್ಕಾದೆಯನ್ನೂ ಅವಲಂಚಿಸುತ್ತದೆ. 

ವಾದನವು ಸಂಗೀತಪ್ರಸ೦ಗಗಳಲ್ಲಿ ಯಾವ ತಂತ್ರಗಳನ್ನು ಅನುಸರಿಸುತ್ತಿತ್ತು ಎಂಬು 
'ದನ್ನೂ ನಮ್ಮ ಹಿರಿಯರು ಚೆನ್ನಾಗಿ ವಿವೇಚಿಸಿದ್ದರು. ಹೀಗೆ ವಾದನತಂತ್ರವನ್ನು ಅನುಗತ, 
ಓಘ ಮತ್ತು ತತ್ತ್ವ ಎ೦ದು ಮೂರು ತಂತ್ರಗಳಲ್ಲಿ ವರ್ಗೀಕರಣಗೊಳಿಸಿದ್ದರು. ಇವು 
`ಗೀತ-ವಾದ್ಯಗಳ ಮೇಳನ ವಿಧಾನಗಳು. ಅನುಗತದಲ್ಲಿ ಗೀತವು ವಿಲಂಬ ಲಯದಲ್ಲಿ 
ನಡೆಯುತ್ತಿದ್ದರೆ ವಾದ್ಯಗಳೆಲ್ಲವೂ ಅದೇ ಗೇಯಪಜ್ಜ್‌ಯನ್ನು ದ್ರುತಲಯದಲ್ಲಿ ನುಡಿ 
ಯುತ್ತ ಇರುತ್ತವೆ; ಗೀತವು ಯಾವ ಲಯದಲ್ಲಿ ಮುಗಿಯುತ್ತದೆಯೋ, ಅದಕ್ಕಿಂತ 
ಬೇರೆಯಾದ ಲಯದಲ್ಲಿ ತಾವು ನುಡಿದು ವಿಶ್ರಾ೦ತವಾಗುತ್ತವೆ; ಇಲ್ಲಿ ಗೀತದ ಅನು 


೪೮೪ ಕರ್ಣಾಟಕಸ೦ಗೀತವಾಹನಿ 


ಸರಣೆಯು ಕಿಂಚಿತ್ತು ಮಾತ್ರ ಇರುತ್ತದೆ.”* ಗಾಯನವಾದನಗಳಲ್ಲಿರುವ ಅಕ್ಟರಗಳನ್ನು 
ಮೃದ೦ಗವಾದಕನು ಛಾಪು, ಅರೆಛಾಪು ಮು೦ತಾದವುಗಳಿ೦ದಲೇ ದ್ರುತಲಯದಲ್ಲಿ ನಿರ್ವ 
ಹಿಸುತ್ತಿದ್ದರೆ ಅದಕ್ಕೂ ಅನುಗತವೆಂದೇ ಹೆಸರು.” 

ಓಘ ಎ೦ಬ ಗೀತ-ವಾದ್ಯಮೇಲನ ರೀತಿಯು ಅನೇಕಾರ್ಥಗಳಲ್ಲಿ ಪ್ರಯುಕ್ತವಾಗು 
ತ್ತಿತ್ತು. ಒ೦ದು ಸಂಗೀತಕಚೇರಿಯಲ್ಲಿ ಮತ್ತಕೋಕಿಲಾವೀಣೆಯು ಪ್ರಧಾನವೂ ವಿಪಂಚೀ 
ಮೊದಲಾದ ಇತರ ವೀಣೆಗಳು ಉಪಪ್ರಧಾನವೂ ಆಗಿರುವಾಗ ಮುಖ್ಯವೈಣಿಕನು ವಿಲಂಬ 
ಲಯದಲ್ಲಿ ನುಡಿಸುತ್ತಿರುವ ಗೇಯಪಜ್ವ್‌ಯನ್ನೇ ಇತರ ವೈಣಿಕರು ತಮ್ಮ ಕರಚಮತ್ಕಾರ 
ದಿಂದ ದ್ರುತಲಯದಲ್ಲಿ ನುಡಿಸುವುದು ಓಘ.” ಹಾಡುಗಾರಿಕೆಯ ಪ್ರಸಕ್ತಿಯಲ್ಲಿ, ಗೀತವು 
ಮುಗಿಯುತ್ತಿರುವಾಗ ಅದರ ಒಂದು ಭಾಗವನ್ನು ನಿರಂತರವಾದ ಘಾತಗಳಿ೦ದ (ಗಾಳಿ 
ವಾದ್ಯಗಳಲ್ಲಿ ಉಸಿರು, ತ೦ತಿವಾದ್ಯಗಳಲ್ಲಿ ಮೀಟು, ಅವನದ್ಭಘನವಾದ್ಯಗಳಲ್ಲಿ ಪೆಟ್ಟು-- 
ಇವುಗಳಿ೦ದ) ಚಮತ್ಕಾರಯುತವಾಗಿ ಇಡೀ ವಾದ್ಯಸಮುದಾಯವು ಅನುಸರಿಸಿದರೆ ಅದಕ್ಕೆ 
ಓಘವೆಂದು ಹೆಸರು. ಇದು ನದಿಯ ಓಘದಂತೆ, ಎ೦ದರೆ ರಭಸವಾದ ಓಟದಂತೆ, 
ಇರುತ್ತದೆ. ಗೀತವು ನಡೆಯುತ್ತಿರುವಾಗ ಮೃದ೦ಗವಾದಕನು ಎಡೆಬಿಡದೆ ಘಾತಗಳಿ೦ದ 
ಮಾತುವಿನ ಅಕ್ಷರಗಳನ್ನು ಅನುಸರಿಸಿ ಪ್ರತಿಬಿಂಬಿಸುತ್ತ ದ್ರುತಲಯದಲ್ಲಿ ನುಡಿಸುತ್ತಿದ್ದರೆ 
ಅದೂ ಓಫಘವೇ. ಹೀಗೆ ಮಾಡುವಲ್ಲಿ ಮಾತುಗಳ ಅರ್ಥವು ಅಡಗಿಹೋಗುತ್ತದೆ. 

ತತ್ತ್ವೃವೆ೦ಬ ಗೀತ-ವಾದ್ಯಮೇಲನ ವಿಧಾನದಲ್ಲಿ ಹಾಡಿನಲ್ಲಿರುವ ಅಕ್ಬರ, ಲಯ, ತಾಲ, 
ಯತಿ, ವಿರಾಮ, (ಮಾಗಧೀ, ಪೃಥುಲಾ ಇತ್ಯಾದಿಗಳಲ್ಲಿರುವ) ಅಕ್ಷರಸಾಂದ್ರತೆ, ಗೇಯ 
ಪಜ್ಹ್‌ (ಸ್ಥಾಯೀ, ಸಂಚಾರೀ ಮೊದಲಾದ ವರ್ಣಾಲಂಕಾರಗಳು), (ಷಡ್ಡಗ್ರಾಮ ಮತ್ತು 
ಮಧ್ಯಮಗ್ರಾಮ ಎ೦ಬ) ಗ್ರಾಮವಿಭಾಗ, (ಹಾಗೂ ಅವುಗಳಲ್ಲಿ: ಅಡಕವಾದ ಪ್ರಸ್ತುತ 
ರಾಗದ ಸ್ವರೂಪ), (ಇ೦ತಹ ರಾಗವು ಅಡಕವಾಗಿರುವ ಷಾಡ್ಜೀ ಮೊದಲಾದ) ಜಾತಿ 
(ಅದನ್ನು ಪ್ರಕಟಗೊಳಿಸುವ) ಅಂಶಸ್ವರ(ಗಳು) ಇತ್ಯಾದಿ ಪ್ರತಿಯೊಂದು ಅ೦ಶದಲ್ಲಿಯೂ 
ವಾದ್ಯವು ಗೀತದ ಛಾಯಾನುವರ್ತಿಯಾಗಿ ಇರುತ್ತಿತ್ತು." ಇದೇ ನಿರೂಪಣೆಯನ್ನು ಭರತ 
ಮುನಿಯೂ 

ಲಯತಾಲವರ್ಣಪದಯತಿಗೀತ್ಯಕ್ಷರಭಾವಕ೦ ಭವೇತ್‌ ತತ್ತ್ಪಮ್‌್‌* 


೧೭. ಕುಂಭಕರ್ಣ, ಸಂಗೀತರಾಜ, ವಾದ್ಯಾಧ್ಯಾಯ, ಉದ್ಭೃತಿ, ರಾಮಕೃಷ್ಣಕವಿ, ಭರತಕೋಶ, 
ಪು.೧೪. 

೧೮. ಭರತಮುನಿ, ನಾಟ್ಯಶಾಸ್ತ್ರ, XXIX, 2೭-6, ಪು. ೧೦೩ ; XXXIV, ೧೩೭, ಪು. ೪೩೫. 

೧೯. ಶಾರ್ಜ್ಣದೇವ, ಉಕ್ತಗ್ರಂಥ, /1,೧೨೧-೩, ಪು. ೨೫೦-೧ 

೨೦. ಅದೇ ಗ್ರಂಥ, ಅದೇ ಸ್ಥಾನ, ೧೭೪-೬. ಪು. ೨೬೪. 

೨೧. ಭರತಮುನಿ, ಉಕ್ತಗ್ರ೦ಥ, XXXIV, ೧೩೮, ಪು. ೪೩೫ 

೨೨. ಶಾರ್ಜ್ಣದೇವ, ಉಕ್ತಗ್ರ೦ಥ, ಉಕ್ತ ಸ್ಥಾನ, ೧೭೨-೩, ಪು. ೨೬೩ - 

೨೩. ಭರತಮುನಿ, ಉಕ್ತಗ್ರ೦ಥ, XX1X,೭೭. ಪು. ೧೦೩ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ದತಿ ೪೮೫ 


ಎ೦ಬ ಮಾತಿನಿ೦ದ ಹೇಳುತ್ತಾನೆ. ಮೃದ೦ಗಾದಿ ಪುಷ್ಕರವಾದ್ಯಗಳು ತತ್ತ್ವವೆ೦ಬ ವಾದನ 
ತಂತ್ರದಲ್ಲಿ ಅಕ್ಬರಸಾದೃಶ್ಯ, ಪದ; ವರ್ಣಗಳ ಸ್ಫುಟತೆ, ವೃತ್ತಸಾಮ್ಯ, ಚೆನ್ನಾಗಿ ಬೇರೆ 
ಬೇರೆಯಾಗಿಯೇ ಗೋಚರಿಸುವ ಘಾತಾದಿ ಕ್ರಿಯೆಗಳು, ಇವುಗಳನ್ನು ಗೀತಾನುಸರಣ 
ಸಮಯದಲ್ಲಿ ಪಡೆದಿರಬೇಕೆ೦ದು ಅವನೇ ಪುನಃ ವಿಧಿಸುತ್ತಾನೆ." 


ಏಕಲಗಾಯನ-ಎಕ್ಕಲಗಾಣ-ಯಕ್ಸಗಾನ ! 

ಮೂರು ತೆರನಾದ ಹಾಡುಕಚೇರಿಗಳಿದ್ದವು ; ಒಬ್ಬರೇ ಹಾಡುವ ಏಕಲ, ಇಬ್ಬರು 
ಕೂಡಿ ಹಾಡುವ ಯಮಳ, ವಾದ್ಯಮೇಳ( "ಆರ್ಕೆಸ್ಟ್ರಾ`)ದೊಡನೆ ಹಾಡುವ ಬೃ೦ದ (ಇಲ್ಲಿ 
ಗಾಯನ ಎನ್ನುವುದು ಗಾಯಕ ಶಬ್ದಕ್ಕೆ ಪಾರಿಭಾಷಿಕ ಸಂಜೆ. 

ಏಕಲೋ ಯಮಲೋ ಬೃಂದಗಾಯನಶ್ಟೇತಿ ತೇ ತ್ರಿಧಾ | 

ಏಕ ಏವ ತು ಯೋ ಗಾಯೇದಸಾವೇಕಲಗಾಯನಃ | 

ಸದ್ದಿಶೀಯೋ ಯಮಲಕಃ ಸಬ್ಯಂದೋ ಬೃಂದಗಾಯನಃ !** 
ಈ ಸ೦ಗೀತಶಾಸ್ತ್ರಪರಿಭಾಷೆಯನ್ನರಿಯದ ಸಾಹಿತ್ಯಸ೦ಶೋಧಕರು ಏಕಲ ಶಬ್ದವನ್ನು 
ತಪ್ಪಾಗಿ ಗ್ರಹಿಸಿರುವ ಒಂದು ಸಂದರ್ಭವನ್ನು ಇಲ್ಲಿ ಉಲ್ಲೇಖಿಸಬಹುದು. ಅಗ್ಗಳನು 
ತನ್ನ ಚಂದ್ರಪ್ರಭಪುರಾಣದಲ್ಲಿ (ಕ್ರಿ. ಶ. ಸು. ೧೨೦೦) ಹೀಗೆ೦ದಿದ್ದಾನೆ : 

ತಾಳಮನಿತ್ತು ಸಮ್ಮನಿಸದೊತ್ತುವ ಪ೦ಚಮನುಣ್ವರಕ್ಕಣಂ೦ | 

ಮೇಳತೆಯಿಲ್ಲ ಬೀಣೆಯಸರಂ ಬಿಡದಿಲ್ಲಿಯೆನಿಪ್ಪ ಠಾಯೆಯಿಂ ॥ 

ದಾಣತಿಮಾಡಿ ಸಾಳಗದ ದೇಸಿಯ ಗೀತಮನಂದು ಪಾಡುವಿಂ | 

ಪಾಣನನುರ್ವರಾಧಿಪತಿ ಲೀಲೆಯಿನೆಕ್ಕಲಗಾಣನೊರ್ವನಂ ॥** 

ಈ ಪದ್ಯದ ಗ್ರ೦ಥಸ೦ದರ್ಭವು ಹೀಗಿದೆ : ರಾಜನು ತ೦ಪಾದ ನೃತ್ಯಭವನವನ್ನು ಹೊಕ್ಕಿ 
ದ್ದಾನೆ; ಅದರ ವಸಂತಗೃಹದಲ್ಲಿ ಯಾರೋ ಒಬ್ಬ ಅಸಂಸ್ಕೃತ ಏಕಲಗಾಯಕನು ತಾಳ 
ವನ್ನು ಬಿಟ್ಟು, ಶ್ರುತಿಯನ್ನು ಸೇರಿಸದೆ, ಸಾಳಗ ಗೀತವನ್ನು ಹಾಡುತ್ತಿದ್ದಾನೆ. ಅದರ ರಾಗ 
ದಲ್ಲಿ ಒಂದು ಠಾಯೆಯನ್ನು ಆಲಾಪಿಸಿದರೆ ಅವನ ಕಂಠಧ್ವನಿ ವೀಣೆಯಲ್ಲಿರುವ ಸ್ವರ 
ಗಳೊಡನೆ ಹೊ೦ದದು--- ಅಷ್ಟು ಅಸಂಸ್ಕೃತವಾಗಿದೆ, ಅವನ ಶಾರೀರ. ವೀಣೆಯಲ್ಲಿ ಅವನ 
ಯತ್ನವಿಲ್ಲದೆಯೇ ಸ್ವರಶುದ್ಧಿಯಿದೆ ; ಅವನ ಕಂಠದಲ್ಲಿ ಅಪಸ್ವರವೇ ಇದೆ. ಆ ವೀಣೆಯ 
ಮೆಟ್ಟಿನಲ್ಲಿ ಅವನು ತಂತಿಯನ್ನು ಒತ್ತಿ ನುಡಿಸುತ್ತಿರುವ ಪಂಚಮದೊಡನೆ ಸಹ ಅವನ 
ಶಾರೀರ ಶ್ರುತಿಸೇರುತ್ತಿಲ್ಲ. ಸಂಗೀತದಲ್ಲಿ ಷಡ್ಡಪ೦ಚಮಗಳೇ ಪ್ರಕೃತಿ ಸ್ವರಗಳು, ಹಾಡಿ 
ನುಡಿಸುತ್ತಿರುವುದು ಶ್ರುತಿಬದ್ಧವಾಗಿದೆಯೆ ಇಲ್ಲವೆ ಎ೦ದು ಪ್ರಮಾಣಿಸಿ ತಿಳಿದುಕೊಳ್ಳಲು 
ಸಾರ್ವತ್ರಿಕವಾಗಿ ಇರುವ ಏಕೈಕ ಸಾಧನಗಳು. ಅ೦ತಹ ಪ೦ಚಮದೊಡನೆ ಸಹ ಆ ಗಾವಿಲ 

೨೪. ಅದೇ ಗ್ರಂಥ, XXXIV. ೧೩೬, ಪು. ೪೩೪ 


೨೫. ಶಾರ್ಜ್ಣದೇವ, ಉಕ್ತಗ್ರ೦ಥ, 111೨೨-೩, ಪು. ೧೫೪-೫ 
೨೬. ಅಗ್ಗಳ, ಚ೦ದ್ರಪ್ರಭಪುರಾಣ೦, 3/11, ೯೬ 


೪೮೬. ಕರ್ಣಾಟಕಸ೦ಗೀತವಾಹಿನಿ 


ಏಕಲನ ಧ್ವನಿ ಮೇಳವಿಸದು. ಇದನ್ನು ನೋಡಿ ರಾಜನಿಗೆ ವಿನೋದವಾಗಿದೆ. 

ಈ ಪದ್ಯದಲ್ಲಿ ಪಾಠಶೋಧನವು ಅಗತ್ಯವಾಗಿದೆ. ಮೂರನೆಯ ಪಜ್ಮ್‌ಯಲ್ಲಿ ಇರುವ 
“ಆಣತಿ' ಎ೦ಬುದು 'ಆಳತಿ' ಎಂದಾಗಬೇಕು. ಆಣತಿ ಶಬ್ದಕ್ಕೆ ಕನ್ನಡ ಕೋಶಗಳು ಆಳತಿ 
ಯನ್ನು ಸಮೀಕರಿಸುವುದನ್ನು ಒಪ್ಪಲಾಗದು. ಅ೦ತೆಯೇ ನಾಲ್ಕನೆಯ ಪಜ್ತ್‌ಯಲ್ಲಿರುವ 
ಪಾಣ ಎ೦ಬ ಶಬ್ದಕ್ಕೆ ಗಾಯನವಾದನಗಳಲ್ಲಿ ನಿಪುಣ ಎ೦ಬ ಅರ್ಥವನ್ನು ಸರ್ವಥಾ ಒಪ್ಪ 
ಲಾಗದು. ಇದನ್ನು "ಪಾಡುವ ಇ೦ಪಾಳನನ್‌' ಎ೦ದಿಟ್ಟುಕೊಳ್ಳಬೇಕು. ಹೀಗೆ ಮಾಡಿದರೆ 
ಪ್ರಾಸವೂ ಹೊಂದುತ್ತದೆ ; ಅರ್ಥವೂ ಸಮಂಜಸವಾಗುತ್ತದೆ. ಇ೦ಪು*ಪಾಳ - ಇ೦ಪಾಳ 
ಎಂಬ ಶಿಥಿಲೋಚ್ಚಾರದಿ೦ದ ಈ ಶಬ್ದವು ಹುಟ್ಟಿತೆಂದು ಭಾವಿಸಬಹುದು. ಇಂಪನ್ನು 
ಹಾಳುಮಾಡುವವನು (ಮನೆಹಾಳ ಎ೦ಬ ಶಬ್ದದೊಡನೆ ಹೋಲಿಸಿ) ಎ೦ದು ಇದರ ಅರ್ಥ. 

ಹೀಗಿದ್ದರೂ ಎಕ್ಕಲಗಾಣ ಎ೦ಬ ಶಬ್ದವನ್ನು ನಮ್ಮ ಕನ್ನಡಸಾಹಿತ್ಯ ಸ೦ಶೋಧಕರು 
ಯಕ್ಷಗಾನ ಎ೦ಬ ಶಬ್ದದ ತದ್ಭವವೆ೦ದು ಭಾವಿಸಿಕೊ೦ಡು ಯಕ್ಷಗಾನವು ಕನ್ನಡನಾಡಿನಲ್ಲಿ 
ಕ್ರಿ.ಶ.ಸು.೧೨೦೦ ರಷ್ಟು ಪ್ರಾಚೀನ ಎಂದು ಸಾರಿ ಹೆಮ್ಮೆ ಪಟ್ಟುಕೊಂಡರು. ಹೀಗೆ ಮಾಡು 
ವಾಗ ಯಕ್ಷವು ತದ್ಭವದಲ್ಲಿ ಜಕ್ಕ ಎಂದಾಗುತ್ತದೆ, ಎಕ್ಕ ಎಂದಲ್ಲ, ಸ್ವರದಿಂದ ಮೊದಲಾ 
ಗುವ ಶಬ್ದವಾಗುವುದಿಲ್ಲ ಎಂಬುದನ್ನು ಮರೆತರು. "ಲ' ಎಂಬುದು ಈ “ತದ್ಭವ'ದಲ್ಲಿ 
ಹೇಗೆ ಸೇರಿಕೊ೦ಡಿತು ಎ೦ಬುದನ್ನು ವಿವರಿಸದೆ ಹೋದರು. ಗಾಣ ಎ೦ಬುದು ಗಾಯನ 
ಶಬ್ದದ ತದ್ಭವ ; ಗಾಯನ ಎ೦ದರೆ ಹಾಡುವುದು ಎ೦ದಷ್ಟೆ ಅಲ್ಲದೆ ಹಾಡುಗಾರ ಎಂಬ 
ಸ೦ಗೀತಶಾಸ್ತ್ರಪರಿಭಾಷೆಯೂ ಇದೆ ಎ೦ಬುದನ್ನು ಅರಿಯದೆಹೋದರು. ಅದೇ ಸಂಗೀತ 
ಶಾಸ್ತ್ರಗ್ರ೦ಥಗಳಲ್ಲಿ, ಉದಾಹರಣೆಗೆ ಏಕಲಗಾಯನನ ಲಕ್ಷಣವನ್ನು ಮೇಲೆ ಉದ್ಧರಿಸಿ 
ಕೊಂಡಿರುವ ಸಂಗೀತರತ್ನಾಕರದಲ್ಲಿ ಜಕ್ಕಾ ಎಂಬೊಂದು ವಾದ್ಯಪ್ರಬ೦ಧವಿದೆ. ಎಂಬು 
ದನ್ನು ಗಮನಿಸಲಿಲ್ಲ. ಕ್ರಿ. ಶ. ಸು. ೧೨೦೦ರ ವೇಳೆಗೆ, ಅದಕ್ಕಿಂತ ಮುಂಚೆ, ಇ೦ದಿನ ಯಕ್ಷ 
ಗಾನಕ್ಕೆ ಮಾತೃಕೆಯಾಗಿರಬಹುದಾದ ಯಾವುದಾದರೊಂದು ಪ್ರಕಾರವು ಇತ್ತೆ ಎಂಬುದನ್ನು 
ಸಿದ್ಧಪಡಿಸದೆಯೆ ತಮ್ಮ ಊಹೆಗೆ ಸಂಶೋಧನೆಯ, ತೀರ್ಮಾನದ ಮುದ್ರೆಯನ್ನೊತ್ತಿ 
ಪ್ರಚಾರವನ್ನು ಅವರು ಮಾಡಿಬಿಟ್ಟರು ; ಮೇಲೆ ಹೇಳಿದ ಪದ್ಯದಲ್ಲಿರುವ ಇತರ ಶಬ್ದಗಳಿಗೆ 
ತಮ್ಮ ವಾದವನ್ನು ವಿಸ್ತರಿಸಲು ಆ ಶಬ್ದಗಳನ್ನು ಅದೆಷ್ಟು ಹಿ೦ಡಿ, ಹಿ೦ಜಿ, ಹಿಸುಕಿ ಎಳೆದಾಡಿ 
ದರೂ ಪ್ರಯೋಜನವಾಗದೆ ಹೋಯಿತು. ಎಕ್ಕಲಗಾಣನು ಏಕಲಗಾನನಾಗಿಯೇ ಪಟ್ಟು 
ಹಿಡಿದು ಉಳಿದುಕೊಂಡ ! 

ಇದು. ಒತ್ತಟ್ಟಿಗಿರಲಿ. ಮೇಲೆ ಹೇಳಿದ ಸ೦ಗೀತಕಚೇರಿಯ ಎಲ್ಲ ವಿಧಗಳಲ್ಲಿಯೂ 
ಗಾಯಕಿಯರು (ಇವರಿಗೆ ಗಾಯನೀ ಎಂಬ ಹೆಸರೂ ಇತ್ತು) ಹೆಚ್ಚಾಗಿ ಭಾಗವಹಿಸು 
ತ್ತಿದ್ದಂತೆ ತೋರುತ್ತದೆ. ಇತರ ವಾದ್ಯಗಳಿರಲಿ, ಇಲ್ಲದಿರಲಿ, ಹಾಡಿಕೆಯ ಜೊತೆಗೆ ವೀಣೆ 
ಯಂತೂ ಇದ್ದೇ ತೀರುತ್ತಿತ್ತು. ಸಾಮಾನ್ಯವಾಗಿ ಗಾಯಕನು ವೈಣಿಕನೂ ಆಗಿರುತ್ತಿದ್ದನು. 
ಅನೇಕ ವೇಳೆ ಗಾಯನಕ್ಕೆ ಕೊಳಲೂ ಪಕ್ಕೆವಾದ್ಯವಾಗಿರುತ್ತಿತ್ತು. ಅ೦ತಹ ಸ೦ದರ್ಭಗಳಲ್ಲಿ 
ಮುಖ್ಯಗಾಯಕನು ತನ್ನ ಆಧಾರಸ್ವರದ ಶ್ರುತಿಯನ್ನು ಮೊದಲು ನಿರ್ದೇಶಮಾಡುತ್ತಿದ್ದನು. 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಧತಿ ೪೮೭ 


ಇದನ್ನು ಕೊಳಲು ಮೊದಲಿಗೆ ಸರಿಹೊಂದಿಸಿಕೊಳ್ಳಬೇಕಾಗಿತ್ತು. ನಂತರವೇ ಆಯಾ 
ಕುತಪದಲ್ಲಿದ್ದ ಪ್ರತಿಯೊಬ್ಬ ವಾದಕರೂ ತಮ್ಮ ತಮ್ಮ ವಾದ್ಯವನ್ನು ಇದೇ ಶ್ರುತಿಗೆ ಅನುವು 
ಮಾಡಿಕೊಳ್ಳುತ್ತಿದ್ದರು. ಗಾಯನದ ಪ್ರಸಕ್ತಿಯಿಲ್ಲದೆ ವೀಣೆ ಕೊಳಲುಗಳು ಸ್ವತಂತ್ರವಾದ 
"ತನಿ' ವಾದ್ಯಗಳಾಗಿ ನಮ್ಮ ಸ೦ಗೀತಕಚೇರಿಗಳಲ್ಲಿ ಏರ್ಪಟ್ಟುದು ಸುಮಾರು ಇನ್ನೂರು. 
ವರ್ಷಗಳಷ್ಟು ಹಿಂದೆ ಇರಬಹುದು ಅಷ್ಟೆ. ಸ೦ಗೀತಶಾಸ್ತ್ರಗ್ರ೦ಥಗಳಲ್ಲಿಯಾಗಲಿ ಸಾಹಿ 
ತ್ಯೋಲ್ಲೇಖಗಳಲ್ಲಿಯಾಗಲಿ ಇವೆರಡು ವಾದ್ಯಗಳನ್ನೇ ಪ್ರಧಾನವಾಗಿ ನುಡಿಸಿ ನಡೆದ 
ಸಂಗೀತಕಚೇರಿಗಳ ಪ್ರಸ್ತಾಪವು ಕಂಡುಬರುವುದಿಲ್ಲ. 


ಸ೦ಗೀತಕಚೇರಿಯ ಕ್ರಮ 

ಸಂಗೀತಕಚೇರಿಯು ಗೊತ್ತಾದ ವೇಳೆಗೆ ಅದರಲ್ಲಿ ಹಾಡಿ ನುಡಿಸುವವರೆಲ್ಲರೂ 
ಸಂದರ್ಭೊೋಚಿತವೂ ಸಭಾಭೂಷಣವೂ ಆದ ಉಡುಪುಗಳಲ್ಲಿ ಸಭೆಗೆ ಬರುತ್ತಿದ್ದರು. 
ಅವರು ಪ್ರಭುವಿಗೆ ಅಥವಾ ಸಭಾಪತಿಗೆ ಮತ್ತು ಸಭೆಗೆ ವಂದಿಸಿ ವೇದಿಕೆಯನ್ನೇರುತ್ತಿದ್ದರು. 
ವೇದಿಕೆಯ ಮೇಲೆ ಇಂತಿಂತಹವರು ಇಂತಿಂತಹ ಕ್ರಮದಲ್ಲಿಯೂ ಸ್ಥಾನದಲ್ಲಿಯೂ 
ಕುಳಿತುಕೊಳ್ಳಬೇಕೆ೦ಬ ಕಟ್ಟಲೆಯು ಇತ್ತು. ಇದು ಗಾಯನವಾದನಗಳ ಸೌಕರ್ಯವನ್ನೂ 
ಸಂಪ್ರದಾಯವನ್ನೂ ಅವುಗಳಲ್ಲಿನ ಪ್ರಾಧಾನ್ಯಪ್ರಾಥಮ್ಯಗಳ ತಾರತಮ್ಯವನ್ನೊ ಸೂಚಿಸು 
ತ್ತಿತ್ತು. ಈ ವ್ಯವಸ್ಥೆಗೆ ಕುತಪವೆ೦ಬ ಹೆಸರಿದ್ದುದನ್ನು ಈಗಾಗಲೆ ಸೂಚಿಸಿದೆ. ಗಾಯಕ 
ವಾದಕರು ತಮ್ಮತಮ್ಮ ವಾದ್ಯಗಳನ್ನು ಶ್ರುತಿಮಾಡಿಕೊ೦ಡ ಮೇಲೆ ಸಬಭಾಧ್ಯಕ್ಷನ ಅಪ್ಪಣೆ 
ಯನ್ನು ಪಡೆದು ಕಚೇರಿಯನ್ನು ಪ್ರಾರಂಭಿಸುತ್ತಿದ್ದರು. ಗಾಯನಕಚೇರಿಯಾದರೆ 
ಗಾಯಕನು ವೇದಿಕೆಯಲ್ಲಿ ನಾಯಕನೂ ನಿರ್ದೇಶಕನೂ ಆಗಿರುತ್ತಿದ್ದನು. ಶುಷ್ಕಸ೦ಗೀತ 
ಕಚೇರಿಯಾದರೆ ಮುಖ್ಯತಮ ವಾದಕನು ಈ ಪಾತ್ರವನ್ನು ನಿರ್ವಹಿಸುತ್ತಿದ್ದನು (ಉದಾ. 
ವೀಣೆಯನ್ನು ನುಡಿಸುವವರು, ಕೊಳಲನ್ನು ನುಡಿಸುವವರು ಇತ್ಯಾದಿ). ಲಯವಾದ್ಯ 
ಕಚೇರಿಯು ಬಳಕೆಗೆ ಬಂದಿದ್ದು ಕೇವಲ ಒಂದೆರಡು ತಲೆಮಾರಿನಷ್ಟು ಈಚೆಗೆ ಮಾತ್ರ. 
ಅದರಲ್ಲಿ ಮೃದ೦ಗವಾದಕನೇ ನಾಯಕ ಮತ್ತು ನಿರ್ದೇಶಕ. ನಾಟ್ಯಕಚೇರಿಗೆ ಬಳಸಲಾಗುವ 
ವಾದ್ಯವಾದಕ ಸಮೂಹವನ್ನು--ಇದನ್ನು ಹಿಮ್ಮೇಳವೆ೦ದು ಈಗ ಕರೆಯುತ್ತೇವಷ್ಟೆ, 
ಸ೦ಪ್ರದಾಯವೆ೦ಬ ಪಾರಿಭಾಷಿಕ ಸ೦ಜ್ಮೆಯಿ೦ದ ಹಿ೦ದೆ ವ್ಯವಹರಿಸುತ್ತಿದ್ದರು. ಅದರಲ್ಲಿ 
ಇರುವ ಮೃದ೦ಗವಾದಕರು, ಕೊಳಲುನುಡಿಸುವವರು, ಗಾಯಕ-ಗಾಯಕಿಯರು ಮುಂತಾ 
ದವರ ಸಂಖ್ಯೆಯನ್ನು ಅವಲಂಬಿಸಿ ಸಂಪ್ರದಾಯವನ್ನು ಉತ್ತಮ, ಮಧ್ಯಮ ಮತ್ತು 
ಅಧಮವೆ೦ಬ ಮೂರು ವಿಧವಾಗಿ ವಿಂಗಡಿಸಲಾಗುತ್ತಿತ್ತು. 

ಕಚೇರಿಯನ್ನು ಯಾವ ಅಥವಾ ಎಂತಹ ಹಾಡಿನಿಂದ ಪ್ರಾರಂಭಿಸಿ ಹೇಗೆ ಮುಗಿಸು 
ತ್ತಿದ್ದರು ಎಂದು ಹೇಳಲು ವಿಶೇಷವಾದ ಆಧಾರಗಳೇನೂ ಇಲ್ಲ. ಊಹೆಗೂ ಅನು 
ಮಿತಿಗೂ ನಿಲುಕುವಷ್ಟನ್ನು ಮಾತ್ರ ಹೇಳಬಹುದು. ಕಚೇರಿಯು ಬಹುಶಃ ದೇವತಾಸ್ತುತಿ 
ಯಿ೦ದಲೋ, ಪ್ರಭುಸ್ತುತಿಯಿ೦ದಲೋ ಶುಭಾಶ೦ಸನದಿ೦ದಲೋ ಪ್ರಾರ೦ಭವಾಗುತ್ತಿ 


೪೮೮ ಕರ್ಣಾಟಕಸ೦ಗೀತವಾಹಿನಿ 


ದ್ಹಿರಬೇಕು. ಇದನ್ನೇ ಚಾಳುಕ್ಕ ಸರ್ವಜ್ಞ ಸೋಮೇಶ್ವರನು ಹೀಗೆ ಹೇಳಿದ್ದಾನೆ : 

ವಿಷ್ಣು೦ ಶ೦ಕರಮೇವಾಪಿ ಬ್ರಹ್ಮಾಣ೦ ವಾ ದಿವಾಕರಮ್‌ | 

ವಿಘ್ನೇಶ೦ ಭೈರವಂ ಕ್ಷೇತ್ರಪಾಲಮಥೋಪಪಿ ವಾ | 

ದೇವೀಂ ಸರಸ್ವತೀಂ ಗೌರೀ೦ ಮಹಾಲಕ್ಷ್ಮೀ೦ ಚ ಚಂಡಿಕಾಮ್‌ | 

ಅನ್ಯಾಶ್ಚ ದೇವತಾಃ ಖ್ಯಾತಾಃ ಗಾಯೇತ್‌ ಸ್ತುತಿಪುರಃಸರಮ್‌ ॥ 

ನೃಪ೦ ವಾ ಯುವರಾಜ೦ ವಾ ಮಹಾಶಕ್ತಿಗುಣೋರ್ಜಿತಮ್‌ | 

ಮಹಾದೇವೀ೦ ಬೃಹದ್ರಾಜ್ಕೀ೦ ಪ್ರಿಯಾಂ ವಾ ಯೋಷಿದುತ್ತಮಾಮ್‌ ॥ 

ಗಾಯೇನ್ನಿಜೇಚ್ಛಯಾ ಗಾತಾ ಯತ್ರ ಚಿತ್ತಂ ಪ್ರವರ್ತತೇ | 

ಅಥ ಲಾಭಾತ್‌ ತಥಾ$ನ್ಯೇಷಾ೦ ಪ್ರಬ೦ಧೋ ನೈವ ಗೀಯತೇ us 
ಈ ಉದ್ಭೃತಿಯ ಕೊನೆಯ ಪಜ್ತಿಯಲ್ಲಿರುವ ನಿಷೇಧವು ಗಮನಾರ್ಹವಾಗಿದೆ. ಚನ್ನ 
ಕಚೇರಿಯಲ್ಲಿ ದೇವತಾಸ್ತುತಿಯನ್ನು ಮಾಡುವ ಪ್ರಬ೦ಧಗಳನ್ನು ಹಾಡಬಹುದು, ಹಾಡ 
ಬೇಕು.. ಮಹತ್ತಾದ ಶಕ್ತಿ, ಗುಣಗಳನ್ನುಳ್ಳ ರಾಜನನ್ನೂ ಯುವರಾಜನನ್ನೂ ಸ್ತುತಿಸಿ 
ಹಾಡಬಹುದು ; ರಾಜನ ಪಟ್ಟದ ರಾಣಿಯನ್ನೂ ಹೊಗಳಿ ಹಾಡಬಹುದು. ಅಷ್ಟೇಕೆ, ತನ್ನ 
ಪ್ರಿಯತಮೆಯನ್ನೂ ಕುರಿತು, ಅವಳ ಸೌಂದರ್ಯ, ಲಾವಣ್ಯಾಧಿಕ್ಕ, ಗುಣಾತಿಶಯಗಳನ್ನೋ 
ಅವಳಿಂದ ಉಂಟಾದ ವಿರಹವನ್ನೋ (ಇಂದಿನ ಪದ, ಜಾವಳಿಗಳಂತೆ) ಹಾಡಲಡ್ಡಿಯಿಲ್ಲ. 
ಇವೆಲ್ಲದರಿಂದಲೂ ಒಂದೊಂದು ಲಾಭವುಂಟು : ದೇವತಾಸ್ತುತಿಯಿ೦ದ ಭಕ್ತಿಲಾಭ, 
ಮುಕ್ತಿಲಾಭ ; ರಾಜ, ಯುವರಾಜರ ಸ್ತುತಿಯಿಂದ ಭುಕ್ತಿಲಾಭ, ಪಟ್ಟದ ರಾಣಿಯನ್ನು 
ಸ್ತುತಿಸುವುದರಿಂದ ಅವಳಿಗೂ ರಾಜನಿಗೂ ಸಂತೋಷ, ಅದರಿಂದ ತನಗೂ ಲಾಭ. 
ಪ್ರಿಯೆಯನ್ನು ಹೊಗಳಿಹಾಡಿದ್ದರಿಂದ ಅವಳ ಅನುಗ್ರಹ ಸಂಪಾದನೆಯ, ಸ್ವಸಂತೋಷದ 
ಲಾಭ. ಆದರೆ ಲಾಭವು ಬರುತ್ತದೆಂದೋ ಕೀರ್ತಿಯು ದೊರೆಯುತ್ತದೆಂದೋ ಪ್ರಾಕೃತಜನ 
ಗಳನ್ನು ಸರ್ವಥಾ ಸ್ತುತಿಸಲಾಗದು ; ಅಂತಹ ಪ್ರಬಂಧಗಳನ್ನು ಹಾಡಕೂಡದು. 

ಕಚೇರಿಯ ಪ್ರಾರಂಭವು ದೇವತಾಸ್ತುತಿ-ಪ್ರಭುಸ್ತುತಿಗಳೆರಡನ್ನೂ ಉಳ್ಳ ಹಾಡಿನಿಂದ 

ಆಗಬಹುದಷ್ಟೆ. ಉದಾಹರಣೆಗೆ, ಕಂಠೀರವನರಸರಾಜವಡೆಯರ ಆಸ್ಥಾನದಲ್ಲಿ ಜರುಗು 
ತ್ತಿದ್ದ ಸಂಗೀತಕಚೇರಿಗಳು ಈ ಎರಡನ್ನೂ ಶ್ಲೇಷೆಯಿ೦ದ ಒಳಗೊ೦ಡ ನರಸಿಂಹ ಸ್ತುತಿ 
ಯಿ೦ದ ಪ್ರಾರ೦ಭವಾಗುತ್ತಿದ್ದವು. ಇಷ್ಟಲ್ಲದೆ ಕಚೇರಿಯಲ್ಲಿ ಇನ್ನೇನನ್ನು ಹಾಡುತ್ತಿದ್ದರು 
ಎಂದು ಹೇಳುವುದು ಕಷ್ಟ. ರಾಗಾಲಾಪನೆಯಂತೂ ಇದ್ದೇ ಇರುತ್ತಿತ್ತು. ಪ್ರಾಚೀನ 
ಸ೦ಗೀತಶಾಸ್ತ್ರ ಗ್ರಂಥಗಳಲ್ಲಿ ವರ್ಣಿಸಿರುವ ೭೫ ಮುಖ್ಯಪ್ರಬಂಧಗಳಲ್ಲಿ ಕೆಲವನ್ನೂ ಅವು 
ಗಳ ನೂರಾರು ಪ್ರಭೇದಗಳಲ್ಲಿ ಕೆಲವನ್ನೂ, ಶಾಸ್ತ್ರೀಯ ಹಾಗೂ ಜನಪದ ಪ್ರಬಂಧಗಳನ್ನು 
ಒಳಗೊಂಡು, ಹಾಡುತ್ತಿದ್ದರೆ೦ಬುದೂ ಸ್ಪಷ್ಟವೆ. ಕೆಲವು ಪ್ರಬಂಧಗಳನ್ನು ಹಾಡುವಲ್ಲಿ 
ಇಂತಹ ಪ್ರಬ೦ಧವಾದ ಮೇಲೆ ಇಂತಹದನ್ನೇ ಹಾಡಬೇಕು ಎ೦ಬ ವಿಧಿಯು ಇರುತ್ತಿತ್ತು. 
ಈಗ ಸೂಳಾದಿಗಳು ಎಂದು ಪ್ರಸಿದ್ಧವಾಗಿರುವ ಪ್ರಬಂಧದ ಮಾತೃಕಾರೂಪದಲ್ಲಿದ್ದ 


೨೭. ಸೋಮೇಶ್ವರ 111, ಉಕ್ತಗ್ರ೦ಥ, ಉಕ್ತಸ್ಥಾನ, ೨೦೪-೭, ಪು. ೬೧. 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಧತಿ ೪೮೯ 


ಸಾಲಗಸೂಡಪ್ರಬ೦ಧಗಳೂ ಆಲಿಕ್ರಮ ಪ್ರಬ೦ಧಗಳೂ ಇಂತಹವು. ಸೂಳಾದಿಗಳು ತಾಳ 
ಮಾಲಿಕಾ ಪ್ರಬಂಧಗಳು. ರಾಗಮಾಲಿಕೆ. ರಾಗ-ತಾಳಮಾಲಿಕೆ, ವೃತ್ತಮಾಲಿಕೆ, ರಾಗ-ತಾಳ- 
ವೃತ್ತಮಾಲಿಕೆ ಮು೦ತಾದ ಪ್ರಬ೦ಧಗಳನ್ನೂ ಕಚೇರಿಯಲ್ಲಿ ಪ್ರಯೋಗಿಸುತ್ತಿದ್ದರು. ಈಗಿನ 
ತಿಲ್ಲಾನವನ್ನು ಹೋಲುವ ಕೈವಾಡ ಪ್ರಬ೦ಧವು ಸ೦ಗೀತಕಚೇರಿಗಳಲ್ಲಿ ಸಾಮಾನ್ಯವಾಗಿ 
ಇದ್ದೇ ಇರುತ್ತಿತ್ತು. ಮಹಾಪ್ರಬ೦ಧಗಳನ್ನು, ಎಂದರೆ ದೀರ್ಥವಾದ ಹಾಡುಗಳನ್ನು 
ಹಾಡಿದ ನಂತರ ಅಲ್ಪಪ್ರಬಂಧಗಳನ್ನು ಎಂದರೆ, "ಪುಡಿ'ಗಳನ್ನು ಹಾಡಬೇಕೆ೦ಬ ನಿಯಮ 
ವಿತ್ತು. ಇದು ಕರ್ನಾಟಕ ಸಂಗೀತ ಕಚೇರಿಗಳಲ್ಲಿ ಈಗಲೂ ರೂಢಿಯಲ್ಲಿರುವುದನ್ನು 
ಗಮನಿಸಬಹುದು. 

ಸ೦ಗೀತಕಚೇರಿಯನ್ನು ಸ೦ಗೀತಿಕ ಎ೦ದು ನಮ್ಮ ಅರ್ವಾಚೀನ ಸಂಗೀತಶಾಸ್ತ್ರಕಾರರು 
ಕರೆದಿದ್ದಾರೆ. ಒಂದು ಸಂಗೀತಿಕದಲ್ಲಿ ಹಾಡು ಇಷ್ಟೇ ದೀರ್ಥವಾಗಿರಬೇಕೆ೦ಬ ನಿಯಮ 
ವಿರಲಿಲ್ಲ. ವರ್ಣಸರ, ಕಂದ, ಕೌಂಚಪದ ಮುಂತಾದ ಹ್ರಸ್ಟಪ್ರಬ೦ಧಗಳೂ ಏಲಾ, 
ಸಾಲಗಸೂಡ ಮುಂತಾದ ಮಧ್ಯಮದೈರ್ಫ್ಯದ ಪ್ರಬ೦ಧಗಳೂ ಇರುತ್ತಿದ್ದವು, ತುಂಬಾ 
ದೀರ್ಥವಾದ ರಾಗತಾಳಮಾಲಿಕೆಗಳೂ ಇರುತ್ತಿದ್ದವು. ಉದಾಹರಣೆಗೆ, ಕನ್ನಡಿಗ 
ಗೋಪಾಲನಾಯಕನು ಹದಿನಾಲ್ಕನೆಯ ಶತಮಾನದ ಆದಿಯಲ್ಲಿ ೩೨ ರಾಗ, ೩೨ ತಾಳ 
ಗಳಿದ್ದ ಭ್ರಮರೇಡಿತವೆ೦ಬ ರಾಗತಾಳಮಾಲಿಕೆಯನ್ನು ರಚಿಸಿದ್ದನು. ಅದು ಹದಿನೈದನೆಯ 
ಶತಮಾನದ ಮಧ್ಯದವರೆಗೂ ಪ್ರಸಿದ್ಧಿಪ್ರಾಚುರ್ಯಗಳನ್ನು ಪಡೆದಿತ್ತು. ಪ್ರಾಯಶಃ 
ಸಂಸ್ಕೃತದ ರಚನೆಗಳೇ ಸಂಗೀತಕಚೇರಿಗಳಲ್ಲಿ ಪ್ರಯುಕ್ತವಾಗುತ್ತಿದ್ದವು ; ಆದರೆ ಇದು 
ನಿಯಮವೇನೂ ಆಗಿರಲಿಲ್ಲ ; ಪ್ರಾಕೃತಭಾಷೆಗಳಲ್ಲಿಯೂ, ಕನ್ನಡ, ತೆಲುಗು, ತಮಿಳು, 
ಲಾಟ, ಗುರ್ಜರ ಮುಂತಾದ ಭಾಷೆಗಳಲ್ಲಿಯೂ ರಚಿತವಾದ ಹಾಡುಗಳನ್ನು ಹಾಡಲಾಗು 
ತ್ತಿತ್ತು ; ಈ ಭಾಷೆಗಳ ಮಿಶ್ರಣದಲ್ಲಿಯೂ ಪ್ರಬಂಧಗಳು ರಚಿತವಾಗಿ ಪ್ರಯುಕ್ತವಾಗು 
ತ್ತಿದ್ದವು ; ಇದನ್ನು ಸರ್ವಜ್ಞ ಸೋಮೇಶ್ವರನು ಸ್ಪಷ್ಟವಾಗಿಯೇ ಹೇಳಿದ್ದಾನೆ ; ಹಾಡು 
ವಂತಹ ಪ್ರಬ೦ಧಗಳಲ್ಲಿರುವ ರಾಗ, ತಾಲ, ಭಾಷೆ, ಸ್ವರ, ಪಾಟ, ತೆನ್ನ ಮುಂತಾದ ಶಾಸ್ತ್ರ 
ಪ್ರಣೀತ ವಿಧಿಗಳನ್ನು ಎಂದಿಗೂ ಲ೦ಘಿಸಬಾರದು ; ಹಾಗೆ ಮಾಡಿದ ವಿಧಿಲೋಪದಿಂದ 
ದೋಷವೂ ಬರುತ್ತದೆ, ಕಚೇರಿಯ ಸಮ್ಯಗ್‌ಲಕ್ಷಣ(ಒಪ್ಪ೦ದ)ವೂ ಉಂಟಾಗದು. ಹೀಗೆ 
ನಿರ್ಕುಕ್ತವಲ್ಲದ ಪ್ರಬ೦ಧಗಳಲ್ಲಿ ಭಾಷೆಯ ನಿಯಮವೇನೂ ಇಲ್ಲ ; ಬೇರೆ ಭಾಷೆಗಳಲ್ಲಾ 
ದರೂ ಸರಿ, ಭಕ್ತಿಯಿ೦ದ ಹಾಡಿದರೆ ಸಾಕು : 


ವಿಧಿರ್ಯೇಷಾ೦ ಪ್ರಬ೦ಧಾನಾ೦ ತಾದೃಶಃ ಪರಿಕೀರ್ತಿತಃ 

ತಾಲೇನ ಭಾಷಯಾ ರಾಗ್ಯೆಃ ಸ್ವರೈಃ ಪಾಟೈಶ್ಚ ತೆನ್ನಕ್ಕೆಃ ॥ 

ವಿಧಿನಾ ತೇನ ತೇ ಗೇಯಾ ನ ವಿಧಿಃ ಪ್ರತಿಲಂಘ್ಯತೇ | 
ವಿಧಿರೋಪೇ ಭವೇದ್ದೋಷೋ ನ ಸಮ್ಯಗ್‌ಲಕ್ಷಣ೦ ಭವೇತ್‌ | 
ಅನ್ಯೇಷಾಂ ಚ ಪ್ರಬ೦ಧಾನಾ೦ ಭಾಷಾಯಾಂ ನಿಯಮೋ ನ ಹಿ! 
ಮಯಾ ಸಂಸ್ಕೃತಯಾ ವಾಚಾ ಬೋಧಾಯೋದಾಪೃತಿಃ ಕೃತಾ | 


೪೯೦ ಕರ್ಣಾಟಕಸ೦ಗೀತವಾಹಿನಿ 


ಭಕ್ತ್ಯಾ ಭಗವತೋ ವಿಷ್ಣೋಃ ಪ್ರಬಂಧೇತಭೀಷ್ಟುತಿಃ ಕೃತಾ | 
ನ ತೇಷು ನಿಯಮೋ ನಿತ್ಯಂ ಪ್ರಬ೦ಧೇಷು ವಿಧೀಯತೇ ||೨೮ 
ಅ೦ದಿನ ಸ೦ಗೀತಕಚೇರಿಗಳಲ್ಲಿ ತಾಳಪ್ರಧಾನವಾದ ರಾಗಪ್ರಧಾನವಾದ ಉಭಯ 

ಪ್ರಧಾನವಾದ ಹಾಡುಗಳಿರುತ್ತಿದ್ದವು ; ಗದ್ಯವೂ ಪದ್ಯವೂ ಇರುತ್ತಿತ್ತು. ತಾಳರಹಿತವಾದ, 
ತಾಳಸಹಿತವಾದ ಪ್ರಬಂಧಗಳನ್ನು ಹಾಡುತ್ತಿದ್ದರು. ಸ್ವರಕಲ್ಪನೆ, ನೆರವಲು, ತಾನ 
ಮುಂತಾದ ಆಶುಸ್ಫೂರ್ತಿಯ, ಗಾಯಕವಾದಕರ ಸ್ವಂತ ಮನೋಧರ್ಮದ ಪ್ರಕಾರಗಳು 
ಸುಮಾರು ಇನ್ನೂರು ವರ್ಷಗಳಷ್ಟು ಅರ್ವಾಚೀನ; ಪ್ರಾಚೀನ ಸಂಗೀತದಲ್ಲಿ ಕಂಡುಬರು 
ವುದಿಲ್ಲ. ಒ೦ದು ಸ೦ಗೀತಕಚೇರಿಯು ಎಷ್ಟು ಕಾಲ ನಡೆಯುತ್ತಿತ್ತು ಎ೦ದು ಹೇಳುವುದೂ 
ಕಷ್ಟವೆ. ಇದು ಮುಖ್ಯವಾಗಿ ರಾಜನ ಅಥವಾ ಸಭಾಪತಿಯ ಕಾಲಾವಕಾಶ, ಉತ್ಸಾಹ. 
ಮುಂತಾದವುಗಳನ್ನೂ ಸಭಾಸನ್ನಿವೇಶವನ್ನೂ ಅವಲಂಬಿಸುತ್ತಿತ್ತೆಂಬುದನ್ನು ಸುಲಭ 
ವಾಗಿಯೇ ಊಹಿಸಬಹುದು. ಮಂಗಳಕರವಾದ ಒಂದು ಹಾಡನ್ನು ಹಾಡಿ, ಸಭಾಪತಿಯ 
ಅಪ್ಪಣೆಯನ್ನು ಪಡೆದು ವಿದ್ವಾಂಸರು ಸಂಗೀತ ಕಚೇರಿಯನ್ನು ಮುಗಿಸುತ್ತಿದ್ದರು. 


ಇಂದಿನ ಸಂಗೀತಕಚೇರಿಗಳು 

ಒಂದು ಸಂಗೀತ ಕಚೇರಿ ಪದ್ಧತಿಯು ಆಯಾ ಸಮುದಾಯದ ಸಾಮಾಜಿಕ, ಧಾರ್ಮಿಕ 
ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳನ್ನೂ ಉಪಲಬ್ಧ ಸ೦ಗೀತಸಾಮಗ್ರಿಯನ್ನೂ ಅವ 
ಲ೦ಜಿಸುತ್ತದೆ. ಸ೦ಗೀತಸಾಮಗ್ರಿಯು ಆಯಾ ಸಂಗೀತ ವಿದ್ವತ್ಸಮೂಹವು ಬಳಸುವ 
ಪ್ರಬ೦ಧಸಮಷ್ಟಿಯನ್ನೂ, ವಾದ್ಯಸಮಷ್ಟಿಯನ್ನೂ. ಗಾಯನವಾದನ ತಂತ್ರಗಳನ್ನೂ ಒಳ 
ಗೊಳ್ಳುತ್ತದೆ. ಸಾ೦ಸ್ಕೃತಿಕ ಸಂಪ್ರದಾಯವು ಆಯಾ ಸಾಮುದಾಯಕ ಪ್ರಜ್ಞೆಯು ಬೆಳೆಸಿ 
ಕೊಂಡಿರುವ ಸೌಂದರ್ಯವಿಶ್ಲೇಷಣಾತ್ಮಕ ಭಂಗಿಯನ್ನು ಮತ್ತು ಕಲೆಗಾರನಿಗೂ ರಸಿಕ 
ವೃಂದಕ್ಕೂ ನಡೆಯುವ ಅ೦ತರಕ್ರಿಯೆಯ ರೀತಿಯನ್ನು ಒಳಗೊಂಡಿರುತ್ತದೆ. 

ಕ್ರಿ. ಶ. ಸುಮಾರು ಹದಿನೆಂಟನೆಯ ಶತಮಾನದಲ್ಲಿ ಕರ್ನಾಟಕ ಸಂಗೀತದ ಕಚೇರಿ 
ಪದ್ಧತಿಯು ಬದಲಾಗಿ ಆಧುನಿಕ ಪದ್ಧತಿಯು ಪ್ರಾರಂಭವಾಯಿತೆಂದು ಹೇಳಬಹುದು. 
ಈಗ ಬಳಸಲಾಗುತ್ತಿರುವ ರಾಗ, ತಾಳ, ವಾದ್ಯ ಮತ್ತು ಪ್ರಬ೦ಧಪ್ರಕಾರಗಳು ಹೆಚ್ಚು 
ಕಡಿಮೆ ಸ್ಥೈರ್ಯವನ್ನೂ ಪ್ರಾಚುರ್ಯವನ್ನೂ ಆವೇಳೆಗೆ' ಸಾಧಿಸಿದ್ದವು. ನಂತರದಲ್ಲಿ ಬಂದು 
ಸೇರಿಕೊಂಡ ಸಾಮಗ್ರಿಗಳನ್ನು -ಈ ಚೌಕಟ್ಟಿನಲ್ಲಿಯೇ ಅಡಕಗೊಳಿಸಬಹುದು. ಈಗ 
ನಡೆಯುತ್ತಿರುವ ತೀವ್ರವೇಗದ ತಾಂತ್ರಿಕ ಪ್ರಗತಿಯ ಫಲವಾಗಿ ಉಂಟಾಗುತ್ತಿರುವ ತೀವ್ರ 
ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳಿಂದಾಗಿ ಸಂಗೀತಕಚೇರಿ 
ಪದ್ಧತಿಯೂ ವ್ಯತ್ಯಾಸವಾಗಲು ತೊಡಗಿದೆ. ಪ್ರತ್ಯಕ್ಷ ಶ್ರೋತೃಗಳ ಸಂಖ್ಯೆಯೂ ಕ್ಷೀಣಿಸು 
ತ್ತಿದೆ; ಕಚೇರಿಯ ಅವಧಿಯೂ ಕಡಿಮೆಯಾಗುತ್ತಿದೆ. ಕಚೇರಿಯ ವಾತಾವರಣವೂ 
ಪ್ರಯೋಕ್ಕ ಶ್ರೋತೃಗಳ ಧೋರಣೆಗಳೂ ನಿಧಾನವಾಗಿ ವ್ಯತ್ಕಾಸವಾಗುತ್ತಿದೆ. 


೨೮. ಅದೇ ಗ್ರಂಥ, ಅದೇ ಸ್ಥಾನ, ೨೦೦-೩, ಪು. ೬೧ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಧತಿ ೪೯೧ 


ಈಗ ನಮ್ಮ ಸ೦ಗೀತದಲ್ಲಿ ರೂಢಿಸಿರುವ ಕಚೇರಿಕ್ರಮವು ತ೦ಜಾವೂರು ನಾಯಕ 
ದೊರೆಗಳ ಆಸ್ಥಾನಗಳಲ್ಲಿ ಉದಯಿಸಿರುವುದು ಹೆಚ್ಚು ಸ೦ಭವನೀಯವಾಗಿದೆ. ತ೦ಜಾ 
ವೂರಿನ ಸಂಗೀತವಿದ್ವಾಂಸರುಗಳ ಶಿಷ್ಕ-ಪ್ರಶಿಷ್ಯರು ಇಡೀ ದಕ್ಷಿಣಭಾರತದಲ್ಲಿ ಈ 
ಸಂಗೀತವನ್ನೂ ಅದರ ಕಚೇರಿಪದ್ಧತಿಯನ್ನೂ ವಿಶೇಷವಾಗಿ ಪ್ರಸಾರಮಾಡಿ ನಿಲ್ಲಿಸಿದರು. 
ಸ೦ಗೀತದಲ್ಲಿ ತನ್ನತನವನ್ನು ಕಳೆದುಕೊಳ್ಳಲು ಮೈಸೂರು ತೊಡಗಿದ್ದು ಬಹುಶಃ ಈ ಕಾಲ. 
ದಿ೦ದಲೆ. ಇದು ಹೇಗೇ ಇರಲಿ, ಕರ್ಣಾಟಕಸ೦ಗೀತದಲ್ಲಿ ಈ ವೇಳೆಗೆ ಏಕರೂಪವಾದ 
ಕಚೇರಿಪದ್ದತಿಯೊಂದು ಏರ್ಪಟ್ಟಿತು. ಇದರ ಮರ್ಯಾದೆಯನ್ನೂ ಮುಖ್ಯಾ೦ಶಗಳನ್ನೂ 
ಇಲ್ಲಿ ಸ೦ಗ್ರಹಿಸಬಹುದು. 


ಸ೦ಗೀತಕಚೇರಿಯ ಸ್ವರೂಪವೈವಿಧ್ಯ 

ಸ೦ಗೀತಕಚೇರಿಯ ಸ್ವರೂಪವು ಅದರ ಉದ್ದೇಶವನ್ನೂ ಸಂದರ್ಭವನ್ನೂ ಶ್ರೋತೃಗಳ 
ಮಾದರಿಯನ್ನೂ ಅವಲಂಬಿಸುತ್ತದೆ. ಮದುವೆ, ಮುಂಜಿ ಮುಂತಾದ ಖಾಸಗಿ ಸಮಾ 
ರಂಭಗಳಲ್ಲಿ ನಡೆಯುವ ಸ೦ಗೀತಕಚೇರಿಯು ರಾಮೋತ್ಸವ, ಗಣಪತಿ ಮಂಗಳಾರತಿ, 
ಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ಧಾರ್ಮಿಕಸನ್ನಿವೇಶಗಳಲ್ಲಿ ಏರ್ಪಡುವ ಸಂಗೀತ ಕಚೇರಿಗಿ೦ತ 
ಬೇರೆಯ ರೀತಿಯದ್ದಾಗಿರುತ್ತದೆ. ಟಿಕೆಟ್‌ಮೂಲಕ, ಸದಸ್ಯತ್ವದ ಮೂಲಕ ಶ್ರೋತೃಗಳ 
ಭಾಗವಹಿಸುವಿಕೆಯನ್ನು ಸ೦ಗೀತಸಭೆಗಳು ನಿಯತಕಾಲಿಕವಾಗಿ ಏರ್ಪಡಿಸಿ ನಿಯಂತ್ರಿಸುವ 
ಸ೦ಗೀತಕಚೇರಿಗಳ ಸ್ವರೂಪವು ಇವೆರಡಕ್ಕಿ೦ತ ಸ್ವಲ್ಪ ಭಿನ್ನವಾಗಿರುತ್ತದೆ. ಸ೦ಗೀತಸಮ್ಮೇ 
ಳನಗಳು ಮೊದಲಾದ ವಿದ್ವದ್‌ಸಮ್ಮುಖದಲ್ಲಿ ನಡೆಯುವ ಸಂಗೀತಕಚೇರಿಯೇ ಬೇರೆ 
ರೀತಿಯದು. ಇವೆಲ್ಲ ಗುಣ, ಅಂಗರಚನೆ ಮೊದಲಾದವುಗಳಲ್ಲಿ ಪರಸ್ಪರವಾಗಿ ಅಲ್ಪಸ್ವಲ್ಪ 
ಬೇರೆಯೇ ಆಗಿರುತ್ತವೆ. ಶ್ರೋತೃಗಳ ಸಂಖ್ಯೆ, ಅವರ ರಸಿಕತೆಯ ಮಟ್ಟ, ಅಭಿರುಚಿ, 
ಏಕಾಗ್ರಚಿತ್ತದಿ೦ದ ಕೇಳಲು ದೊರೆಯುವ ಅವಕಾಶ ಇವುಗಳು ಕಚೇರಿಯ ಗುಣವನ್ನು 
ಸಾಮಾನ್ಯವಾಗಿ ಪ್ರಭಾವಗೊಳಿಸುತ್ತವೆ. 

ಅಪರೂಪವಾದ ಅಪವಾದಗಳನ್ನು ಬಿಟ್ಟರೆ ಮದುವೆಮನೆಯ ಕಚೇರಿಗಳು ಸಾಮಾಜಿಕ 
ಪ್ರತಿಷ್ಠೆ, ಫ್ಯಾಷನ್‌, ಲೋಕರೂಢಿಯ ಪ್ರವರ್ತನೆ ಇಂತಹ ಕಾರಣಗಳಿಗಾಗಿ ಏರ್ಪಡು 
ತ್ತವೆ. ನಿರಂತರವಾಗಿ ಬ೦ದುಹೋಗುತ್ತಿರುವ ಅತಿಥಿಗಳು, ಶುಭಾಶಯ ಸ೦ಪ್ರದಾಯ- 
ಪ್ರತಿವ೦ದನೆ, ಅತಿಥಿಸತ್ಕಾರ, ಭೋಜನಕೂಟ, ಮುಂತಾದವುಗಳ ಗದ್ದಲದಲ್ಲಿ ಚಿತ್ಸೆಕಾ 
ಗ್ರತೆಯು ಮೊಲದ ಕೊಂಬಿನಷ್ಟೆ ಸಾಧ್ಯ. ಆತಿಥೇಯರ, ಅತಿಥಿಗಳ ಮಿಶ್ರರುಚಿಯ ಫಲ 
ವಾಗಿ ಕಚೇರಿಯಲ್ಲಿ ಬಳಸುವ ಹಾಡುಗಳೂ ಮಿಶ್ರಗುಣವನ್ನೇ ಪಡೆದಿರುತ್ತವೆ. ಕಿವಿಗಡಚಿ 
ಕ್ಕುವ “ಆರ್ಕೆಸ್ಟ್ರಾ'ಗಳು ಏರ್ಪಟ್ಟಿದ್ದರಂತೂ ಕರ್ಣಾಟಕ ಸಂಗೀತವು ಅಲ್ಲಿಂದೋಡಿ 
ತಲೆಮರೆಸಿಕೊಳ್ಳುತ್ತದೆ. ಶಾಸ್ತ್ರೀಯಸ೦ಗೀತವನ್ನು ಏರ್ಪಡಿಸಬೇಕೆನ್ನುವವರು ಆರತಿ-ಅಕ್ಬತೆ 
ಯನ್ನು ಬಿಟ್ಟು ಪ್ರಶಾ೦ತವಾತಾವರಣವಿರುವ ಇನ್ನೊ೦ದು ಸಂಜೆ ಸ೦ಗೀತ-ಕಚೇರಿಯನ್ನು 
ಆಸಕ್ತ, ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಏರ್ಪಡಿಸಿದರೆ ಅವರು ಪಟ್ಟಶ್ರಮವೂ 


೪೯೨ ಕರ್ಣಾಟಕಸ೦ಗೀತವಾಹಿನಿ 


ವ್ಯಯಿಸಿದ ಹಣವೂ ಎಷ್ಟೋ ಸಾರ್ಥಕವಾಗಬಹುದು. 

ರಾಮೋತ್ಸವ, ಗಣಪತಿ ಉತ್ಸವ, ದತ್ತಾತ್ರೇಯ ಜಯಂತಿ, ಕೃಷ್ಣ ಜಯಂತಿ ಮೊದ 
ಲಾದ ಸಂದರ್ಭಗಳಲ್ಲಿ ಇಂದು ಏರ್ಪಡುತ್ತಿರುವ ಸ೦ಗೀತಕಚೇರಿಗಳು ಹೆಸರಿಗೆ ಮಾತ್ರ 
ಧಾರ್ಮಿಕಸ್ಟರೂಪದವು ; ಅವು ಬಹುಮಟ್ಟಿಗೆ ಸಾಮಾಜಿಕ ಸ್ವರೂಪವನ್ನು ತಳೆದ 
ಸಾಂಸ್ಕೃತಿಕ ಘಟನೆಗಳೇ ಆಗಿವೆ. ವೀಣೆ ಸು೦ದರಶಾಸ್ತ್ರಿಗಳು, ವೀಣೆ ಶೇಷಣ್ಣನವರು. 
ಬಿಡಾರಂ ಕೃಷ್ಣಪ್ಪನವರು, ಮಹಾರಾಜರ ಸಂಸ್ಕೃತ ಪಾಠಶಾಲೆ ಮುಂತಾದವರು ರಾಮೋ 
ತ್ಸವ ಕೃಷ್ಣಜಯಂತಿ. ಮೊದಲಾದ ಸಂದರ್ಭಗಳಲ್ಲಿ ಸುಮಾರು ಅರ್ಧಶತಮಾನಕ್ಕೂ 
ಹಿ೦ದೆ ಏರ್ಪಡಿಸುತ್ತಿದ್ದ ಸ೦ಗೀತಕಚೇರಿಗಳಲ್ಲಿ ಧಾರ್ಮಿಕ ವಾತಾವರಣವು ಇರುತ್ತಿದ್ದುದು 
ನಿಜ ; ಆದರೂ ಸಂಗೀತದ ಸವಿಯೇ ಪ್ರಧಾನ ಆಕರ್ಷಣೆಯಾಗಿದ್ದ ಶ್ರೋತೃಗಳು ಅವು 
ಗಳಲ್ಲಿ ಹೆಚ್ಚಾಗಿರುತ್ತಿದ್ದರು. ಈಗಂತೂ ದೇವರು ಹೆಸರಿಗೆ, ನೆಪಕ್ಕೆ ಮಾತ್ರ. ಇಲ್ಲಿಯೂ 
“ಆರ್ಕೆಸ್ಟ್ರಾ'ಗಳ ಹಾವಳಿಯು ಹೆಚ್ಚಾಗುತ್ತಿದೆ. ಶಾಸ್ತ್ರೀಯ ಸಂಗೀತವು ಏರ್ಪಡುವಲ್ಲಿ ಆದರ 
ಕಚೇರಿಯು ಅತಿಪಾಂಡಿತ್ಯಪೂರ್ಣವೂ ಅತಿಲಘುವೂ ಅಲ್ಲದ ಮಧ್ಯರೇಖೆಯನ್ನು ಹಿಡಿ 
ಯುತ್ತದೆ. ಸಂಸ್ಕೃತಿಯ ವಿವಿಧ ಮಟ್ಟಗಳ ಸಾಮಾಜಿಕರ ರುಚಿವೈವಿಧ್ಯವನ್ನು ಶ್ರೋತೃ 
ವೃ೦ದವು ಸಾಮಾನ್ಯವಾಗಿ ಪಡೆದಿರುತ್ತದೆ. ಆದುದರಿ೦ದ ಇಲ್ಲಿ ಕೃತಿಗಳ ನಿರೂಪಣೆಯೇ 
ಹೆಚ್ಚು ; ರಕ್ತಿರಾಗಗಳ ದೇಶ್ಯರಾಗಗಳ ಪ್ರಯುಕ್ತಿಯೂ ಗಣನೀಯವಾಗಿಯೇ ಇರುತ್ತದೆ. 
ಕಚೇರಿಯ ಉತ್ತರಾರ್ಧದಲ್ಲಿ "ಪುಡಿ'ಗಳ ಎ೦ದರೆ ರಂಜನಾಸ್ಪದವಾದ ಹ್ರಸ್ತರಚನೆಗಳ, 
ಪ್ರಾತಿನಿಧ್ಯವೂ ಸಾಕಷ್ಟು ಇರುತ್ತದೆ. ಗಾಯಕರು ಪ್ರಸಿದ್ಧರಾದ ಚಲನಚಿತ್ರಗಾಯಕರೂ 
ಹಿನ್ನೆಲೆಗಾಯಕರೂ ಆಗಿದ್ದರ೦ತೂ ಜನಾಗ್ರಹದ ಒತ್ತಾಯದಿ೦ದ ಕಚೇರಿಯ ಸ್ವರೂಪವೇ 
ಬದಲಾಯಿಸಿಬಿಡುತ್ತದೆ. ಪೀಠಿಕಾರೂಪದ ಒಂದೆರಡು ಶಾಸ್ತ್ರೀಯಸ೦ಗೀತದ ಹಾಡು 
ಗಳಿದ್ದರೆ ಅದೇ ಹೆಚ್ಚು, ವಿದ್ವಾಂಸರಿಗೆ ತಮ್ಮ ಶಾಸ್ತ್ರೀಯಸ೦ಗೀತ ಪಾಂಡಿತ್ಯವನ್ನು ಎಷ್ಟೇ 
ತೋರಿಸಬೇಕೆಂದಿರಲಿ, ಇದರಲ್ಲಿ ಅವರಿಗೆ ಎಷ್ಟೇ ಪ್ರತಿಭೆ. ಸಾಮರ್ಥ್ಯಗಳಿರಲಿ, ಶಾಸ್ತ್ರೀಯ 
ಸಂಗೀತಪ್ರಿಯರಾದ ಶ್ರೋತೃವಿಭಾಗಕ್ಕೆ ಎಷ್ಟೇ ಕುತೂಹಲ, ಆಸಕ್ತಿ, ಶ್ರದ್ಧೆಗಳಿರಲಿ, 
ಅವೆಲ್ಲ ಈ "ಜನಪ್ರಿಯತೆ'ಯ ಅಲೆಯ ಅಬ್ಬರದಲ್ಲಿ .ಕೊಚ್ಚಿಹೋಗುತ್ತವೆ. _ 

ಸ೦ಗೀತಸಭೆಗಳವರು ಏರ್ಪಡಿಸುವ ಸ೦ಗೀತಕಚೇರಿಗಳಲ್ಲಿ ಹೆಚ್ಚು ಶಿಸ್ತು, ಸಂಯಮ 
ಗಳು ಕಂಡುಬರುತ್ತವೆ. ಸಂಗೀತವಿದ್ವಾಂಸರ ಜನಪ್ರಿಯತೆ, ಪ್ರಸಿದ್ದಿ, ಪ್ರಚಾರಗಳು 
ಹೆಚ್ಚಿದಷ್ಟೂ ಇವು ಇಳಿಮುಖವಾಗುತ್ತವೆ. ಶ್ರೋತೃಗಳು ಹಣಸ೦ದಾಯ ಮಾಡಿ ಕಚೇರಿಗೆ 
ಬ೦ದಿರುವುದರಿ೦ದ ಅವರಲ್ಲಿ ಹೆಚ್ಚು ಶ್ರದ್ಧೆಯಿರುತ್ತದೆ ; ತಾವು ಕೊಟ್ಟ ಕಾಲ ಮತ್ತು 
ಹಣಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಬೇಕೆ೦ಬ ವ್ಯಾಪಾರೀ ಮನೋಧರ್ಮವೂ ಸ್ವಲ್ಪ 
ಸೇರಿರುತ್ತದೆ. ಸ೦ಗೀತವಿದ್ಹಾ೦ಸರು ಅದೇ ರಾತ್ರಿಯ ರೈಲನ್ನು ಹಿಡಿದು ಮರಳಬೇಕಾಗಿರು 
ವುದರಿಂದ ಅವರ ಒಂದು ಕಣ್ಣು ಗಡಿಯಾರದ ಮೇಲಿರುತ್ತದೆ. ಹೀಗಾಗಿ ವಿದ್ವಾಂಸ 
ರಲ್ಲಿಯೂ ಶ್ರೋತೃಗಳಲ್ಲಿಯೂ ಅವಹಿತ ಮಾನಸವೂ ನೆಮ್ಮದಿಯ ವಾತಾವರಣವೂ 
ಸ್ವಲ್ಪ ಕಡಿಮೆಯಾಗುತ್ತವೆ. ಅಲ್ಲದೆ ಈ ಬಗೆಯ ಕಚೇರಿಗಳು ನಿರ್ದಿಷ್ಟವೂ ಅನಮ್ಯವೂ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಧತಿ ೪೯೩ 


ಆದ ಒಂದು ಚೌಕಟ್ಟನ್ನು ನಿರ್ಮಿಸಿಕೊ೦ಡಿವೆ. ಹಾಡುವವರು ಯಾರೇ ಆಗಿರಲಿ, ಗೇಯ 
ಪ್ರಬ೦ಧಸಾಮಗ್ರಿಯು ಹೆಚ್ಚುಕಡಿಮೆ ಒ೦ದೇ ರೀತಿಯದ್ದಾಗಿರುತ್ತದೆ ; "ತನಿ' ಆವರ್ತನದ 
ಸಮಯ, ಅವಧಿ, ಮಾದರಿ ಮುಂತಾದವು ಹೆಚ್ಚುಕಡಿಮೆ ಏಕರೂಪವಾಗಿರುತ್ತವೆ. ಅಲ್ಲದೆ 
ಒಬ್ಬ ವಿದ್ವಾಂಸನು ಒಂದೊಂದು 'ಸೀಸನ್‌'(ಸ೦ಗೀತ ಖುತುಮಾನ!)ಗೂ ಮಿತ, 
ಸಂಖ್ಯೆಯ ಕೆಲವು ಹಾಡುಗಳಷ್ಟನ್ನೇ ಅಭ್ಯಾಸಮಾಡಿಕೊಂಡಿದ್ದು ಎಲ್ಲೆಡೆಯಲ್ಲಿಯೂ ಅವು 
ಗಳನ್ನೇ ಪ್ರಯೋಗಿಸುತ್ತಾನೆ. ಸ್ವಂತಶ್ರಮವನ್ನು ಕಡಿಮೆಮಾಡಿಕೊಳ್ಳಲೆಳಸುವ ಅವನ ಈ 
ಉಪಾಯದಿ೦ದಾಗಿ ಆಯಾ "ಸೀಸನ್‌'ನ ಅವನ ಕಚೇರಿಗಳಲ್ಲಿ ಅದೆತನವು ಮೂಡಿ ಬೇಸರ 
ವನ್ನು ತರುತ್ತದೆ. 

“ರಾಜನಿರ್ಮಾಪಕ'ರಾದ ವೃತ್ತಿಸ್ಥ ಸಂಗೀತವಿಮರ್ಶಕರಿಂದಲೂ ಸವಕಲು ವರ್ಣನೆ 
ಗಳ, ಅಸಂಬದ್ಧ, ಕ್ಲಿಷ್ಟ, "ವೈಜ್ಞಾನಿಕ' ಶಬ್ದಗಳ ಹಿಂದೆ ತಮ್ಮ ಅಜ್ಞಾನವನ್ನು ಬಚ್ಚಿಟ್ಟು 
ಕೊಳ್ಳಲೆಳಸುವ ಹವ್ಯಾಸಿ ವಿಮರ್ಶಕರಿ೦ದಲೂ, ಗಲ್ಲಾಪೆಟ್ಟಿಗೆಯ ಮೇಲೆ ಮಾತ್ರ ಎರಡೂ 
ಕಣ್ಣುಗಳನ್ನು ನೆಟ್ಟಿರುವ ಸಭಾಕಾರ್ಯಕರ್ತರಿ೦ದಲೂ, ಪರದೇಶೀ-ಸ್ವದೇಶೀ ವಿದ್ವಾಂಸರ 
ಬಗೆಗೆ ಪೂವಾಗ್ರಹವನ್ನು ಬೆಳೆಸಿಕೊಳ್ಳುವ “ನಿಷ್ಠಾವ೦ಂತ' ಶ್ರೋತೃಸಮುದಾಯ 
ದಿ೦ದಲೂ, ವ್ಯಾಪಾರೀ ಮನೋಧರ್ಮದ (ಹೆಚ್ಚು ಮಾರಾಟವಾಗುವ ಸರಕುಗಳನ್ನೇ 
ಪ್ರದರ್ಶಿಸಿ, ಅದಕ್ಕೆ ತಕ್ಕಂತೆ "ರೇಟು'ಗಳನ್ನು ಏರಿಸಿ, ಲಾಭೈಕದೃಷ್ಟಿಯುಳ್ಳ) ಸಂಗೀತ 
ವಿದ್ವಾ೦ಸರಿ೦ದಲೂ “ಸಭಾಕಚೇರಿ'ಗಳ ಗುಣಮಟ್ಟವು ಕಡಿಮೆಯಾಗುವ ಸಂಭವವಿದೆ. 
ಹೀಗಾದರೆ ಅದು ದುರ್ದೈವವೇ ಸರಿ. ಏಕೆಂದರೆ, ಶಾಸ್ತ್ರೀಯಸಂಗೀತದ ಪರಿಣಾಮಕಾರಿ 
ಯಾದ ಪ್ರಸಾರಕ್ಕೆ ಇ೦ದು ಇರುವ ಮಾಧ್ಯಮಗಳಲ್ಲಿ ಇದೇ ಅತ್ಯ೦ತ ಮುಖ್ಯವಾದುದು, 
ಪ್ರಭಾವಶಾಲಿಯಾದುದು. ರಾಜಾಶ್ರಯ, ಶ್ರೀಮ೦ತರ ಪೋಷಣೆಗಳನ್ನು ಕಳೆದುಕೊ೦ಡ 
ಶಾಸ್ತ್ರೀಯ ಸಂಗೀತವೂ ಸ೦ಗೀತವಿದ್ಹಾ೦ಸರೂ ತಮ್ಮ ಅಸ್ತಿತ್ವಕ್ಕೆ ಸ೦ಗೀತಸಭೆಗಳನ್ನೇ 
ಅಲವಂಬಿಸಬೇಕಾಗಿದೆ ; ಒಳ್ಳೆಯ ಸಂಗೀತವನ್ನು ಕೇಳುವ ಅವಕಾಶವು ಹಿ೦ದೆ ಎಲ್ಲರಿಗೂ 
ದೊರೆಯುತ್ತಿರಲಿಲ್ಲವಷ್ಟೆ ; ಈಗ ಅಲ್ಪವೆಚ್ಚ, ಅಲ್ಪಶ್ರಮಗಳಿಂದ ನಾಡಿನ ಅತ್ಯುತ್ತಮ 
ಸ೦ಗೀತವಿದ್ಹಾ೦ಸರ ಕಚೇರಿಗಳನ್ನು ಸವಿಯುವ ಅನುವು ಎಲ್ಲರಿಗೂ ಲಭಿಸುತ್ತಿದೆ. ಈ 
ಮಹಾಶಕ್ತಿಯನ್ನು ಸರಿಯಾಗಿ ನಡೆಸಿಕೊ೦ಡರೆ ನಮ್ಮ ಸ೦ಗೀತದ ಉತ್ಕರ್ಷವನ್ನು ಸಾಧಿಸ 
ಬಹುದು. 

ವಿದ್ವದ್‌ಗೋಷ್ಠಿಗಳಲ್ಲಿ, ಸಂಗೀತಸಮ್ಮೇಳನ ಮುಂತದ ಸಂದರ್ಭಗಳಲ್ಲಿ ನಡೆಯುವ 
ಸ೦ಗೀತಕಚೇರಿಗಳ ಗುಣಮಟ್ಟವು ಗರಿಷ್ಠವಾಗಿರುವುದರ ಸಂಭವವು ಹೆಚ್ಚು. ಏಕೆಂದರೆ 
ತನ್ನ ವೃತ್ತಿಬಾ೦ಧವರ, ವಿದ್ವದ್‌ಜ್ಯೇಷ್ಠರ ಸಮ್ಮುಖದಲ್ಲಿ, ವಿದ್ವತ್‌ ಪ್ರೌಢಿಮೆಯ ವಾತಾ 
ವರಣದಲ್ಲಿ ಕಚೇರಿಯನ್ನು ನಡೆಸುವಾಗ ವಿದ್ವಾಂಸರಲ್ಲಿ ವ್ಯಾಪಾರೀ ಮನೋಧರ್ಮದ, 
ಗ್ಯಾಲರಿಯ ಪ್ರಭುಗಳನ್ನು ಮೆಚ್ಚಿಸುವ ಆತುರದ ಬದಲು ಗೌರವ, ಭಯ, ಭಕ್ತಿ, ಶ್ರದ್ಧೆಗಳ 
ಭಾವವು ಮನೆಮಾಡಿರುತ್ತದೆ. ತನ್ನಲ್ಲಿ ಅತ್ಯುತ್ತಮವಾದುದನ್ನು ಅಭಿವ್ಯಕ್ತಗೊಳಿಸಿ 'ಸೈ' 
ಎನ್ನಿಸಿಕೊಳ್ಳುವ ಹೆಬ್ಬಯಕೆ ಇರುತ್ತದೆ ; ತನ್ನ ಕಲೆಯ ಸೂಕ್ಷ್ಮಸೌಂದರ್ಯಗಳನ್ನೂ 


೪೯೪ ಕರ್ಣಾಟಕಸ೦ಗೀತವಾಹಿನಿ 


ಪ್ರೌಢಿಮೆಯ ಅ೦ಶಗಳನ್ನೂ ಮೆಚ್ಚಿಕೊಳ್ಳಲು ಸಮರ್ಥರಾದ ಶ್ರೋತೃಗಳು ಇರುವುದು 
ಹೆಚ್ಚು ಸ೦ಂಭವನೀಯವಾದುದರಿ೦ದ ಅವನ ಸ್ಫೂರ್ತಿ, ಆತ್ಮಪ್ರತ್ಯಯಗಳು ಬಲಿಯುತ್ತವೆ. 
ಅವನ ವೃತ್ತಿಗೌರವವೂ ಪ್ರತಿಷ್ಠೆಯೂ ಕೀರ್ತಿಯೂ ಉದಯಿಸಿ ಸಿದ್ಧಿಸುವುದು ಇಂತಹ 
ಕಚೇರಿಗಳಲ್ಲಿಯೇ. ಆದುದರಿಂದ ಅವನು ಇಂತಹ ಸಂದರ್ಭಗಳಲ್ಲಿ ತನ್ನ ಶಕ್ತಿಸರ್ವಸ್ವ 
ವನ್ನೂ ಸಕಲಸ೦ಪನ್ಮೂಲಗಳನ್ನೂ ಇಲ್ಲಿ ವಿನಿಯೋಗಿಸುತ್ತಾನೆ. ಒಣಪಾಂಡಿತ್ಯದ, 
ದೊಂಬರಾಟದ ಪ್ರವೃತ್ತಿಗಳನ್ನು ನಿಯಂತ್ರಿಸಿಕೊಂಡು, ಕಲಾವಂತಿಕೆ-ತಾಂತ್ರಿಕಜ್ಞಾನ. 
ಸ್ಫೂರ್ತಿ-ಅಭ್ಯಾಸ, ಪ್ರೌಢಿಮೆ-ರ೦ಜನೆ ಮೊದಲಾದ ದ್ವ೦ದ್ವಗಳಲ್ಲಿ ಸಮರಸವನ್ನೂ ಸಮ 
ತೋಲನವನ್ನೂ ಸಾಧಿಸುವುದು: ಸ೦ಗೀತವಿದ್ಹಾ೦ಸನ ಕೌಶಲ, ಅನುಭವ ಮತ್ತು ಜಾಣ್ಮೆ 
ಗಳಿಗೆ ಸವಾಲು, ಸದವಕಾಶ. ಆದರೆ ಇ೦ತಹ ಸ೦ದರ್ಭಗಳು ಸಾಮಾನ್ಯಸ೦ಗೀತ 
ವಿದ್ವಾ೦ಸನಿಗೂ ಸಾಮಾನ್ಯಶ್ರೋತೃವಿಗೂ ದೊರೆಯುವುದು ವಿರಳವೆಂದೇ ಹೇಳಬೇಕು. * 


ಪೂರ್ವಸಿದ್ಧತೆ 

ನಮ್ಮಲ್ಲಿ ಸಂಗೀತಕಚೇರಿಗಳು ಮಧ್ಯಾಹ್ನಾತ್ಪರದ ಕಡೆಯ ಭಾಗದಲ್ಲಿಯೋ ಸಂಜೆಯ 
ಮೊದಲಿನಲ್ಲಿಯೋ ಏರ್ಪಡುತ್ತವೆ. ಕಚೇರಿಯಲ್ಲಿ ಭಾಗವಹಿಸುವ ವಿದ್ವಾ೦ಸರುಗಳು 
ಆಹಾರವನ್ನು ಅತಿಯಾಗಿ ಸೇವಿಸದೆಯೂ ಹಸಿವಿಲ್ಲದೆಯೂ ಇರಬೇಕು. ಅವರು ಅತಿ 
ವಿಶ್ರಾ೦ತಿಯನ್ನೂ ಅತಿಶ್ರಮವನ್ನೂ ವರ್ಜಿಸಿ ಹಗುರವಾದ ಮೈಮನಸ್ಸುಗಳಿ೦ದ ಕೂಡಿ 
ಪ್ರಸನ್ನಚಿತ್ತರಾಗಿಯೂ ಉತ್ಸಾಹಿಗಳಾಗಿಯೂ ಭಾವುಕರಾಗಿಯೂ ಇರಬೇಕು. ಕಚೇರಿಯ 
ಯಶಸ್ಸು ಮುಖ್ಯವಾಗಿ ಇದನ್ನು ಅವಲಂಬಿಸುತ್ತದೆ. ಗಾಯಕರು ತಮ್ಮ ಕಂಠವು ಶ್ರುತಿ 
ಶುದ್ಧವೂ ಗಮಕಶುದ್ಧವೂ ಆಗಿರುವ೦ತೆ ಸೂಕ್ತವಾದ ಆಹಾರನಿಯಮಗಳನ್ನು ಅನುಸರಿಸ 
ಬೇಕು. ಕಚೇರಿಯ ದಿನ ಅತಿಯಾದ ಅಭ್ಯಾಸವನ್ನು ಮಾಡಬಾರದು ; ಕಚೇರಿಯಲ್ಲಿ 
ಸ್ಫೂರ್ತಿಯನ್ನೂ ಉತ್ಸಾಹವನ್ನೂ ಆತ್ಮವಿಶ್ವಾಸವನ್ನೂ ತ೦ದುಕೊಡುವಷ್ಟು ಮಾತ್ರ 
ಅಲ್ಪಾಭ್ಯಾಸವನ್ನು ಮಾಡಿಕೊಳ್ಳಬೇಕು. ತಾವು ಹಾಡಲಿರುವ ಹಾಡುಗಳ ಸಾಹಿತ್ಯವನ್ನೂ 
ಅದರ ಅರ್ಥ, ಭಾವಗಳನ್ನೂ ಮನನ ಮಾಡಿಕೊ೦ಡು ಅದರಲ್ಲಿ ತನ್ಮಯತೆಯನ್ನು 
ಪಡೆಯಲೆಳಸಬೇಕು. ವೇಳಾನಿಯಮವನ್ನು ಸ೦ಗೀತಕಚೇರಿ ಮಾಡುವವರೆಲ್ಲರೂ ಕಟ್ಟು 
ನಿಟ್ಟಾಗಿ ಪಾಲಿಸಬೇಕು. 

ಮುಖ್ಯಸಂಗೀತವಿದ್ವಾಂಸರೂ ಪಕ್ಕವಾದ್ಯವಿದ್ವಾಂಸರೂ ಕಚೇರಿಗೆ ಗೊತ್ತಾಗಿರುವ 
ವೇಳೆಗಿ೦ತ ಸ್ವಲ್ಪ ಮುಂಚೆಯೇ ಕಚೇರಿಯು ನಡೆಯುವ ಭವನದ ಒಂದು ನಿಃಶಬ್ದವಾದ 
ಎಡೆಯಲ್ಲಿ ಸೇರಿ ತಮ್ಮ ತಮ್ಮ ವಾದ್ಯಗಳನ್ನು ಶ್ರುತಿಮಾಡಿಕೊಳ್ಳುತ್ತಾರೆ. ಗಾಯಕರು 
ಅಥವಾ ಪುಖ್ಯವಾದಕರು ಇಟ್ಟುಕೊಳ್ಳುವ ಆಧಾರಶ್ರುತಿಯನ್ನು ಪಕ್ಕವಾದ್ಯ ವಿದ್ವಾಂಸರು 
ಮುಂಚೆಯೇ ತಿಳಿದುಕೊಂಡು ಅದಕ್ಕೆ ಸರಿಹೊಂದುವಂತಹ ಮೃದಂಗ, ಪಿಟೀಲು ತಂತಿ 
ಗಳು ಮುಂತಾದವುಗಳೂಡನೆ ಸಿದ್ಧರಾಗಿ ಬಂದಿರುತ್ತಾರೆ. ಮುಖ್ಯಗಾಯಕವಾದಕರ 
ಆಧಾರಶ್ರುತಿಯು ತೀರ ತಗ್ಗಿನದಾದರೆ ಕಚೇರಿಯು ಅಷ್ಟಾಗಿ ಕಳೆಕಟ್ಟುವುದಿಲ್ಲ. ಏಕೆಂದರೆ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ದತಿ ೪೯೫ 


ಪಿಟೀಲು ತ೦ತಿಯಲ್ಲಾಗಲಿ ಮೃದಂಗದ ಎಡಬಲ ಮುಚ್ಚಿಕೆಗಳಗಲ್ಲಾಗಲಿ ಸಾಕಷ್ಟು 
ಬಿಗುಹು ಇಲ್ಲದಿದ್ದರೆ ಅವುಗಳ ಸ್ವರಗಳಲ್ಲಿ ಅನುರಣನವೂ ರಕ್ತಿಧರ್ಮವೂ ಅಲ್ಪವಾಗಿರು 
ತ್ತದೆ. ಆದರೆ ಈ ಕಾರಣಕ್ಕಾಗಿ ಗಾಯಕನನ್ನು ಪಕ್ಕವಾದ್ಯದವರು ಆಕ್ಷೇಪಿಸಬಾರದು, 
ಅಲ್ಲಗಳೆಯಬಾರದು. ಏಕೆ೦ದರೆ ಗಾಯಕನು ತನ್ನ ಶಾರೀರಧರ್ಮಕ್ಕೆ ಅನುಗುಣವಾದ 
ಆಧಾರಶ್ರುತಿಯನ್ನು ಇಟ್ಟುಕೊಳ್ಳುವುದು ಸರಿಯೂ ಹೌದು, ಅನಿವಾರ್ಯವೂ ಹೌದು ; 
ಇದನ್ನೂ ಮೀರಿ, ಪಕ್ಕವಾದ್ಯದವರ ಸೌಕರ್ಯಕ್ಕೆ೦ದು ತನ್ನ ಆಧಾರಶ್ರುತಿಯನ್ನು ಏರಿಸಿ 
ಕೊ೦ಡರೆ ಅಥವಾ ಇಳಿಸಿಕೊ೦ಡರೆ ಕಚೇರಿಯು ಹೇಗಿದ್ದರೂ ಕೆಡುತ್ತದೆ. ಏಕೆ೦ದರೆ 
ಇದರಿ೦ದ ಅವನ ಶಾರೀರಕ್ಕೆ ಸ್ಪಭಾವಸಿದ್ಧವಾಗಿ ನಿ೦ತಿರುವ ಜಿಗುಹು ತಪ್ಪಿಹೋಗಿ 
ಅದರಿ೦ದ ರಕ್ತಿಧರ್ಮವು ಕೆಡುತ್ತದೆ; ಮೇಲುಕೆಳಗಿನ ಸ್ಥಾಯಿಗಳಲ್ಲಿನ ಶಾರೀರವ್ಯಾಪ್ತಿಯು 
ವ್ಯತ್ಕಾಸವಾಗಿ ಅದರಿ೦ದಲೂ ತೊಡಕಾಗುತ್ತದೆ ; ಅಭ್ಯಾಸದಿ೦ದ ನೆಲೆಯಾಗಿ ನಿ೦ತಿರುವ 
ಆಧಾರಶ್ರುತಿಯು ಇದ್ದಕ್ಕಿದ್ದ೦ತೆಯೇ ವ್ಯತ್ಕಾಸವಾದರೆ ಶಾರೀರವು ಹದಗೆಟ್ಟು ಅಪ 
ಶ್ರುತಿಯೂ ಅಪಸ್ವರವೂ ತಲೆದೋರುತ್ತವೆ. 

ಸ೦ಗೀತವಿದ್ವಾ೦ಸರು ಇಷ್ಟದೈವವನ್ನೂ ಸಭೆಯನ್ನೂ ವಂದಿಸಿ ವೇದಿಕೆಯನ್ನೇರುತ್ತಾರೆ. 
ರಾಮೋತ್ಸವ, ಗಣಪತಿಮ೦ಗಳಾರತಿ, ಕೃಷ್ಣಜನ್ಮಾಷ್ಟಮಿ ಮುಂತಾದ ಧಾರ್ಮಿಕಸಂದರ್ಭ 
ಗಳಲ್ಲಾದರೆ ವೇದಿಕೆಯು ದೇವರನ್ನಿಟ್ಟ ಕಡೆಗೆ ಎದುರಾಗಿದ್ದು ಸಭಾಂಗಣದ ಇನ್ನೊಂದು 
ಕೊನೆಯಲ್ಲಿ ಇರುತ್ತದೆ. ಸಂಗೀತವಿದ್ವಾ೦ಸರು ದೇವರಿಗೆ ಎದುರಾಗಿ ಕುಳಿತುಕೊಳ್ಳುತ್ತಾರೆ. 
ತ೦ಬೂರಿಯ ಶ್ರುತಿಯನ್ನಾಲಿಸುತ್ತ ಗಾಯಕನು ತನ್ನ ಶಾರೀರದ ನೆಲೆಯನ್ನು ಸ್ಥಿರಪಡಿಸಿ 
ಕೊಳ್ಳುತ್ತಾನೆ. ಇದೇ ಸಮಯದಲ್ಲಿ ಪಕ್ಕವಾದ್ಯವಿದ್ವಾ೦ಸರು ತಮ್ಮ ತಮ್ಮ ವಾದ್ಯಗಳ 
ಶ್ರುತಿಗಳಲ್ಲಿರಬಹುದಾದ ಅಲ್ಪಸ್ವಲ್ಪ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳುತ್ತಾರೆ. ಈ ಕೆಲವು 
ಕ್ಷಣಗಳಲ್ಲಿ ಅವರೆಲ್ಲರಿಗೂ ದೊರೆಯಬೇಕಾದ ಚಿತ್ರೈಕಾಗ್ರತೆಯು ಕಚೇರಿಯ ಯಶಸ್ಸಿನ 
ದೃಷ್ಟಿಯಿ೦ದ ಬಹಳ ಮುಖ್ಯವಾದುದು. ನ೦ತರ ಗಾಯಕನು ಅಥವಾ ಮುಖ್ಯಗಾಯಕನು 
(ಇದ್ದರೆ) ಸಭಾಧ್ಯಕ್ಷನ ಇಲ್ಲವೆ ವ್ಯವಸ್ಥಾಪಕನ ಅಪ್ಪಣೆಯನ್ನು ಪಡೆದು ಕಚೇರಿಯನ್ನು 
ಪ್ರಾರಂಭಿಸುತ್ತಾನೆ. 


ಆಸನವ್ಯವಸ್ಥೆ 

ವೇದಿಕೆಯ ಮೇಲೆ ಇಂತಹ ವಿದ್ವಾಂಸರು ಇಂತಹ ಎಡೆಯಲ್ಲಿಯೇ ಇರಬೇಕೆಂಬ 
ಪರಂಪರಾನುಗತವಾದ ಒಂದು ಕಟ್ಟಲೆಯು ಕರ್ಣಾಟಕಸ೦ಗೀತದ ಕಚೇರಿಪದ್ಭತಿಯಲ್ಲಿ 
ಇದೆ. ಇದು ಪ್ರಾಧಾನ್ಯ-ಪ್ರಾಮುಖ್ಯಗಳ ತಾರತಮ್ಯದಿಂದಲೂ ಗಾಯಕವಾದಕ ಶ್ರೋತೃ 
ಗಳ ಸೌಕರ್ಯದಿ೦ದಲೂ ಹುಟ್ಟಿದುದು. ಗಾಯಕನು ವೇದಿಕೆಯ ಮಧ್ಯದಲ್ಲಿರುತ್ತಾನೆ. 
ಯಮಳಗಾಯನವಾದರೆ ಇಬ್ಬರೂ ವೇದಿಕೆಯ ಮೇಲೆ ಮಧ್ಯಭಾಗದಲ್ಲಿ ಒಂದೇ ಪಜ್ಮ್‌ 
ಯಲ್ಲಿರುತ್ತಾರೆ. ಜೊತೆಗೆ ಹಾಡುವ ಶಿಷ್ಯನಾದರೆ ಗಾಯಕನ ಹಿ೦ದುಗಡೆಗೆ ಸ್ವಲ್ಪ 
ಬಲಭಾಗಕ್ಕೆ ಇರುತ್ತಾನೆ. ತಂಬೂರಿಯನ್ನು "ಹಾಕು'ವವನು (ಇದು ತಮಿಳಿನಿ೦ದ ಬ೦ದು 


೪೯೬ ಕರ್ಣಾಟಕಸ೦ಗೀತವಾಹಿನಿ 


ರೂಢಿಸಿದ ಶಬ್ದ ; ತಂಬೂರಿಮೀಟುವವನು ಎಂದು ಇದರ ಅರ್ಥ). ಗಾಯಕನ ಹಿಂಭಾಗ 
ದಲ್ಲಿ ಸಮೀಪದಲ್ಲಿ ಇರುತ್ತಾನೆ. ಜೋಡಿ ತ೦ಬೂರಿಗಳಿದ್ದರೆ (ಇದು ಈಗ ಅಪರೂಪ 
ವಾಗುತ್ತಿದೆ) ಗಾಯಕನ ಸ್ವಲ್ಪ ಹಿ೦ದುಗಡೆಗೆ ಅವನ ಎಡಬಲಗಳಲ್ಲಿ ಇವುಗಳನ್ನು 
ಮೀಟುತ್ತಾರೆ. ಗಾಯಕನ ಎಡಭಾಗದಲ್ಲಿ ಮುಂದುಗಡೆಗೆ ವೇದಿಕೆಯ ಮೂಲೆಯಲ್ಲಿ 
ಪಿಟೀಲು ವಿದ್ವಾಂಸನೂ. ಬಲಭಾಗದಲ್ಲಿ ಮುಂದುಗಡೆಗೆ ವೇದಿಕೆಯ ಮೂಲೆಯಲ್ಲಿ 
ಮೃದ೦ಗವಿದ್ವಾ೦ಸನೂ ಕುಳಿತುಕೊಳ್ಳುತ್ತಾರೆ. ಒಮ್ಮೊಮ್ಮೆ ಮೃದಂಗ ವಿದ್ವಾಂಸನು 
ಎಡಚನಾಗಿರುವುದು೦ಟು. ಆಗ ಅವನು ಪಿಟೀಲುವಿದ್ವಾ೦ಸನೊಡನೆ ಸ್ಥಾನವನ್ನು ಅದಲು 
ಬದಲು ಮಾಡಿಕೊಳ್ಳುತ್ತಾನೆ. ಹೀಗೆ ಪಿಟೀಲು, ಮೃದಂಗ ಪಕ್ಕವಾದ್ಯಗಳು ಎದುರುಬದರಾ 
ಗಿರುತ್ತವೆ. ಗಾಯಕನು ಅಪೇಕ್ಷಿಸಿದರೆ, ಅಥವಾ ವ್ಯವಸ್ಥಾಪಕನು ಉದ್ದೇಶಿಸಿದರೆ 
ಕಚೇರಿಯು ಹೆಚ್ಚು “ಜಮಾವಣೆ'ಯಾಗಲೆಂದು ಇತರ ಲಯವಾದ್ಯಗಳನ್ನೂ ಕಚೇರಿಯಲ್ಲಿ 
ಉಪಯೋಗಿಸುವುದುಂಟು. ಹೀಗಾದಲ್ಲಿ ಮೃದಂಗ ವಿದ್ವಾಂಸನ ಹಿಂದೆ ಕಂಜಿರ"' 
ವಿದ್ವಾ೦ಸನೂ, ಅವನ ಹಿ೦ದೆ ಘಟವಾದ್ಕ ವಿದ್ವಾಂಸನೂ ಅವನ ಎಡಪಕ್ಕಕ್ಕೆ, ಎ೦ದರೆ 
ಗಾಯಕನ ಬಲಹಿ೦ಭಾಗದಲ್ಲಿ ಮೋರ್ಸಿ೦ಗ್‌ ವಿದ್ವಾ೦ಸನೂ, ಇವರಿಬ್ಬರ ನಡುವೆ 
ಕೊನಕ್ಕೋಲು ವಿದ್ಬಾ೦ಸನೂ ಕುಳಿತುಕೊಳ್ಳುತ್ತಾರೆ. ಕೊನಕ್ಕೋಲು ಎಂಬುದು ವಾದ್ಯ 
ವಲ್ಲ; ಮೃದಂಗಾದಿ ವಾದ್ಯಗಳಲ್ಲಿ ಹುಟ್ಟುವ ಶಬ್ದಗಳನ್ನೂ ಜತಿಗಳನ್ನೂ ಮುಖದಲ್ಲಿಯೇ 
ಉ೦ಟುಮಾಡಿ ಹೇಳುವುದು. ಅದಕ್ಕೆ ಸ೦ಗೀತಶಾಸ್ತ್ರದಲ್ಲಿ ವಾಕ್ಕರಣ, ಮುಖವಾದ್ಯ, 
ಮುಖರಾವ ಎಂಬ ಹೆಸರುಗಳಿವೆ. ಅಪರೂಪವಾಗಿ ಡೋಲಕ್‌ ವಾದ್ಯವನ್ನೂ ಈಚೆಗೆ 
ಗಾಯನ ಕಚೇರಿಗಳಲ್ಲಿ ಬಳಸುತ್ತಾರೆ. ಆಗ ಅದರ ವಿದ್ವಾಂಸನು ಕೊನಕ್ಕೋಲು- ಮತ್ತು 
ಘಟಗಳ ನಡುವೆ ಇರುತ್ತಾನೆ. ಈ ವ್ಯವಸ್ಥೆಯನ್ನು ಕೆಳಗಿನ ನಕ್ಷೆಯಲ್ಲಿ ತೋರಿಸಿದೆ. 


ತಂಬೂರಿ ೧ ಶಿಷ್ಯ ತಂಬೂರಿ೨ 


ಗಾಯಕ 


ಶ್ರೋತೃಗಳು 





ಹಾಡುಗಾರಿಕೆಯ ಕಚೇರಿಗೆ ಕ೦ಜಿರ, ಘಟ ಇತ್ಯಾದಿ ಉಪಪಕ್ಕವಾದ್ಯಗಳು ಐಚ್ಛಿಕ.. 
ಪಿಟೀಲು ತನಿ, `ಕೊಳಲು ಮೊದಲಾದವುಗಳ ಕಚೇರಿಯಲ್ಲಿ ಇದೇ ವ್ಯವಸ್ಥೆ ಇದ್ದು 
ಗಾಯಕನ ಸ್ಥಾನದಲ್ಲಿ ಆಯಾ ವಿದ್ವಾಂಸರು ಕುಳಿತುಕೊಳ್ಳುತ್ತಾರೆ. ಮೇಲಿನ ವ್ಯವಸ್ಥೆಯು 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ದತಿ ೪೯೭ 


ಇವುಗಳಿಗೂ ಅನ್ವಯಿಸುತ್ತದೆ. ಆದರೆ ಎರಡನೆ ತಂಬೂರಿಯು ಇರುವುದಿಲ್ಲ. ವೀಣೆ, 
ಗೊಟ್ಟುವಾದ್ಯಗಳ ಕಚೇರಿಗೆ ತಂಬೂರಿಯು ಹಲವು ವೇಳೆ ಇರುವುದಿಲ್ಲ. ಏಕೆಂದರೆ ಈ 
ವಾದ್ಯಗಳಲ್ಲಿರುವ ಶ್ರುತಿತ೦ತಿಗಳು ಆಧಾರಶ್ರುತಿಯನ್ನೂ ತಾಳನಿರ್ವಹಣೆಯನ್ನೂ ಏಕ 
ಕಾಲದಲ್ಲಿ ಮಾಡುತ್ತವೆ. ಇವುಗಳಿಗೆ ಪಿಟೀಲು ಪಕ್ಕವಾದ್ಯವು ಸಾಮಾನ್ಯವಾಗಿ ಇರುವುದಿಲ್ಲ. 
ಈಚೆಗೆ ಅದನ್ನು ಬಳಸುವುದು ಫ್ಯಾಷನ್‌ ಆಗುತ್ತಿದೆ. ಮೃದ೦ಗ ಪಕ್ಕವಾದ್ಯವಿದ್ದರೆ ಅದನ್ನು 
ಅಡಗಿಸಿ ನುಡಿಸಬೇಕು ; ಇಲ್ಲದಿದ್ದರೆ ಅದರ ಘನಗ೦ಭೀರ ಧ್ವಾನದಲ್ಲಿ ತ೦ತಿವಾದ್ಯಗಳ 
ಕೋಮಲವಾದ ನಾದವು ಮುಳುಗಿಹೋಗುತ್ತದೆ. ಆದುದರಿ೦ದ ಇವುಗಳಿಗೆ ಸಾಮಾನ್ಯ 
ವಾಗಿ ಘಟ ಅಥವಾ ಕ೦ಜಿರವನ್ನು ಮಾತ್ರ ಪಕ್ಕವಾದ್ಯವಾಗಿ ಬಳಸಲಾಗುತ್ತದೆ. 

ಈ ಹಿಂದೆಯೇ ಸೂಚಿಸಿರುವಂತೆ ಗಾಯಕನು ಅಥವಾ ಮುಖ್ಯವಾದಕನು ತನಗೆ 
ಸೌಕರ್ಯವಾದ ಆಧಾರಶ್ರುತಿಯನ್ನು ತ೦ಬೂರಿಯ ತಂತಿಗಳಲ್ಲಿ ನೆಲೆಗೊಳಿಸುತ್ತಾನೆ. ಎಲ್ಲ 
ಪಕ್ಕವಾದ್ಯವಿದ್ದಾ೦ಸರೂ ಉಪಪಕ್ಕವಾದ್ಯವಿದ್ಬಾ೦ಸರೂ ತಮ್ಮ ತಮ್ಮ ವಾದ್ಯಗಳನ್ನು ಇದೇ 
ಆಧಾರಸ್ವರಕ್ಕೆ ಶ್ರುತಿಮಾಡಿಕೊಳ್ಳುತ್ತಾರೆ. ಕಚೇರಿಯಲ್ಲಿನ ನಾದ ಸೌಖ್ಯದ ಅಂಶಕ್ಕೆ ಇದು 
ತಾಯಿಯಿದ್ದಂ೦ತೆ : "ಶ್ರುತಿರ್ಮಾತಾ ಲಯಃ ಪಿತಾ'. ಇದು ಎಲ್ಲಿಯಾದರೂ ಅಲ್ಪಸ್ವಲ್ಪ 
ತಪ್ಪ ಅಪಶ್ರುಶಿಯು ಕೇಳಿಬ೦ದರೂ ನುರಿತಕಿವಿಗಳಿಗೆ ಕಿರಿಕಿರಿಯುಂಟಾಗುತ್ತದೆ, ರಸಭ೦ಗ 
ವಾಗುತ್ತದೆ ; ಅಷ್ಟೇ ಅಲ್ಲದೆ ಗಾಯಕವಾದಕರ ಸ್ಫೂರ್ತಿಯನ್ನೇ ಇಳಿಸಿಬಿಡುತ್ತದೆ. 
ಶುದ್ಧವಾಗಿ ಶ್ರುತಿಸೇರಿದ ಸ್ವರದಿಂದ ಕಚೇರಿ ಮಾಡುತ್ತಿರುವವರಿಗೆ ವಿಶೇಷವಾದ 
ಹುರುಪೂ ತನ್ಮಯತೆಯೂ ಭಾವುಕತನವೂ ಲಭಿಸುತ್ತವೆ ; ಇದರಿಂದಾಗಿ ಕಚೇರಿಯ 
ಯಶಸ್ಸಿಗೆ ಮುಖ್ಯಕಾರಣವಾದ ಅ೦ತರ್ಮುಖಿತ್ವವು ಅವರಿಗೆ ದೊರೆಯುತ್ತದೆ. ಶ್ರುತಿ 
ಶುದ್ಧಸ್ವರದಿಂದ ಶ್ರೋತೃವಿಗೂ ಅನಿರ್ವಚನೀಯವಾದ ಆನಂದವು ಉಂಟಾಗುತ್ತದೆ. 


ಸಂಗೀತಕಚೇರಿಯ ಅ೦ಗರಚನೆ 

ಹೀಗೆ ವಿದ್ವಾಂಸರು ಶ್ರುತಿಮಾಡಿಕೊ೦ಲಡಮೇಲೆ ಕಚೇರಿಯು ಪ್ರಾರಂಭವಾಗುತ್ತದೆ. 
ಒಮ್ಮೊಮ್ಮೆ ಬಹು ವಿರಳವಾಗಿ--ಶ್ಯಾಮಾಶಾಸ್ತ್ರಿಗಳ ಸ್ವರಜತಿಯಿಂದ ಕಚೇರಿಯು 
ಮೊದಲಾದರೂ ಸಾಂಪ್ರದಾಯಿಕವಾಗಿ ವರ್ಣವೇ ಮೊದಲನೆಯ ಹಾಡು. ವಿದ್ವತ್‌ 
ಪ್ರೌಢಿಮೆಯು ಕಚೇರಿಯ ಮುಖ್ಯಭಾವವಾದರೆ ಗಾಯಕನು ಅಟ್ಟತಾಳದ, ಚೌಕನಡೆಯ 
- ವರ್ಣದಿಂದ ವಿವಿಧ ವೇಗಗಳಲ್ಲಿ, ವಿವಿಧ ನಡೆಗಳಿಂದ ಕಚೇರಿಯನ್ನು ಪ್ರಾರಂಭಿಸುತ್ತಾನೆ. 
ಇದರಿಂದ ವಾದಕಗಾಯಕರಿಗೆ ಕೈಕ೦ಠಗಳನ್ನು “ಬಿಸಿ” ಮಾಡಿಕೊಳ್ಳಲು ಸ್ವಲ್ಪ ಕಸರತ್ತು 
ದೊರೆಯುವುದಷ್ಟೆ ಅಲ್ಲದೆ ಕಚೇರಿಗೆ ಅಗತ್ಯವಾದ ಅವಧಾನದ, ರಸಸಂವಿದದ ವಾತಾ 
ವರಣವೂ ಬಿಗುಹೂ ಮೂಡಿಬರುತ್ತವೆ. ಅನ್ಯತ್ರವಾಗಿರುವ ಶ್ರೋತೃವಿನ ಮನಸ್ಸು 
ವೇದಿಕೆಯ ಮೇಲೆ ನೆಲೆಸಲು ಆಕರ್ಷಣೆಯನ್ನೂ ಆಹ್ವಾನವನ್ನೂ ಇದು ಒದಗಿಸುತ್ತದೆ. 

ವರ್ಣದ ನ೦ತರ (ಅಥವಾ ಅದಿಲ್ಲದಿದ್ದರೆ ಮೊದಲನೆಯದಾಗಿ) ಗಣಪತಿಸ್ತುತಿಯ 
ಕೃತಿಯು ಬರುತ್ತದೆ. ಸಂಗೀತವಿದ್ವಾ೦ಸನು ಸ೦ಪ್ರದಾಯಶರಣನಾದರೆ ನಂತರ ಶಾರದಾ 


೩೨ 


೪೯೮ ಕರ್ಣಾಟಕಸ೦ಗೀತವಾಹಿನಿ 


ಸ್ತುತಿಯನ್ನೂ ಹಾಡುತ್ತಾನೆ. ಈಗ ಕೃತಿಗಳ ಸರಣಿಯೇ ಕಾಣಿಸಿಕೊಳ್ಳುತ್ತದೆ. ಕಚೇರಿಯ 
ಈ ಭಾಗದ ಕೃತಿಗಳು ಹ್ರಸ್ಟವಾಗಿ, ಮಧ್ಯಲಯದಲ್ಲಿರುತ್ತವೆ, ರಕ್ತಿರಾಗಗಳಲ್ಲಿರುತ್ತವೆ. 
ಇವುಗಳಲ್ಲಿ ಕೆಲವಕ್ಕೆ ರಾಗಾಲಾಪನೆಯ ಸಂಕ್ಷೇಪ ಪೀಠಿಕೆಯಿರುತ್ತದೆ, ಕೆಲವಕ್ಕೆ ಕಲ್ಪನಾ 
ಸ್ವರಗಳ ಅನುಬಂಧವಿರುತ್ತದೆ ; ಕೆಲವಕ್ಕೆ ಎರಡೂ ಇರುತ್ತವೆ ; ಇನ್ನು ಕೆಲವಕ್ಕೆ ಎರಡೂ 
ಇರುವುದಿಲ್ಲ. ಈಚೆಗೆ ಈ ಪ್ರತಿಯೊಂದು ಕೃತಿಗೂ ಕಲ್ಪನಾಸ್ತರಗಳನ್ನು ನಿರ್ಮಿಸುವ 
ಪ್ರವೃತ್ತಿಯು ಕ೦ಡುಬರುತ್ತಿದೆ. ಈ ಅತಿಯನ್ನು ವರ್ಜಿಸಿದರೆ ಕಚೇರಿಯಲ್ಲಿ ವೈವಿಧ್ಯ, 
ಸಮತೋಲನಗಳು ಬೆಳೆದು ಅವುಗಳ ಒಟ್ಟಿನ ಚೆ೦ದ ಹೆಚ್ಚಾಗಬಹುದು, ಎನ್ನಿಸುತ್ತದೆ. 
ರಾಗಾಲಾಪನೆಯ ಪೀಠಿಕೆಯಿದ್ದಲ್ಲಿ ಅದು ಸಾಧಾರಣವಾದ, ಸುಪರಿಚಿತವಾದ ರಾಗವಾಗಿ 
ದ್ದರೆ ಗಾಯಕನು ಮುಂದೆ ಯಾವ ಕೃತಿಯನ್ನು ಹಾಡಬಹುದು ಎಂಬ ಕುತೂಹಲವನ್ನು 
ಕೆರಳಿಸುತ್ತದೆ ; ಅಪರೂಪವಾದ ರಾಗವಾದರೆ ಅದರ ಸ್ವರೂಪವನ್ನು ಕುರಿತ ಕೌತುಕವನ್ನು 
ಮೂಡಿಸುತ್ತದೆ, ಹಾಗೂ ಮುಂಬರಲಿರುವ ಕೃತಿಯ ರಾಗಭಾವವನ್ನು ಭಾವಪೂರ್ಣವಾಗಿ: 
ಮೈಗೂಡಿಸಿಕೊಳ್ಳಲು ವಿದ್ವಾಂಸರಿಗೂ ಶ್ರೋತೃಗಳಿಗೂ ನೆರವಾಗುತ್ತದೆ. 

ಸ೦ಗೀತಕಚೇರಿಯ ಮಧ್ಯಭಾಗದ ಸುಮಾರಿಗೆ ವಿದ್ವಾಠಿಸನು ಗಾಢ ರಸಾನುಭೂತಿಗೆ 
ಉಪಕಾರಕವಾಗಿಯೂ ವಿಸ್ತರಿಸಲು ಸುಕರವಾಗಿಯೂ ವಿವಿಧ ಲಯಗಳಲ್ಲಿ ನಿರ್ವಹಿಸಲು 
ಸಾಧ್ಯವೂ ಇರುವ ಒ೦ದು ರಾಗದ ಆಲಾಪನೆಯನ್ನು ಎತ್ತಿಕೊಳ್ಳುತ್ತಾನೆ. ಇದರ ನ೦ತರ 
ವಿದ್ವಾಂಸನು ಒಂದು ವಿಳಂಬಲಯದ ಕೃತಿಯನ್ನೋ ಪಲ್ಲವಿಯನ್ನೋ ಎತ್ತಿಕೊಳ್ಳುತ್ತಾನೆ. 
ಇದೇ ಕಚೇರಿಯ ಕೇ೦ದ್ರ, ಸಾರ. ಕೃತಿಯಾದರೆ ರಾಗಾಲಾಪನೆಯ ಕೊನೆಯಲ್ಲಿ ತಾನವಿರು 
ವುದಿಲ್ಲ; ಪಲ್ಲವಿಯಾದರೆ ಇರುತ್ತದೆ. ಗಾಯಕನು ಆಯ್ದುಕೊಳ್ಳುವ ಈ ಕೃತಿಯು 
ಕಚೇರಿಯ ಮುಖ್ಯ ಆಕರ್ಷಣೆಯಾಗಿಯೂ ಅವನ ಕಲಾಪ್ರೌಢಿಮೆ, ಸಾಮರ್ಥ್ಯಗಳ 
ಪ್ರದರ್ಶನಕ್ಕೆ ಮಾತೃಕೆಯಾಗಿಯೂ ಇರುತ್ತದೆ ; ನೆರವಲು, ಸ್ವರಕಲ್ಪನೆಗಳಿಗೆ ವಿಪುಲವಾದ 
ಅವಕಾಶವನ್ನೀಯುತ್ತದೆ. ಈ ಕೃತಿಯಲ್ಲಿ ಚರಮಾ೦ಶದ ಕಲ್ಪನಾಸ್ವರಗಳು ರಾಗಮಾಲಿಕೆ 
ಯಲ್ಲಿರುತ್ತವೆ. ಪಕ್ಕವಾದ್ಯವಿದ್ಹಾ೦ಸರ ಕಲಾಪ್ರೌಢಿಮೆಯ, ಕಲ್ಪನಾವೈಭವದ, ಪ್ರತಿಭೆಯ 
ಪ್ರಕಾಶನಕ್ಕೆ ಗರಿಷ್ಠ ಅವಕಾಶವು ದೊರೆಯುವುದೂ ಇಲ್ಲಿಯೇ, ಅಥವಾ ಪಲ್ಲವಿಯಲ್ಲಿ. 
ಹಿಂದಿನ ಪುಟ್ಟಕ್ಕತಿಗಳ ರಾಗಾಲಾಪನೆ ಮತ್ತು ಕಲ್ಪನಾಸ್ತರಗಳಲ್ಲಿ ಪಿಟೀಲುವಿದ್ವಾ೦ಸನಿಗೆ 
ಸಮಪಾಲು ಇರುತ್ತದೆ. ಈ ಮುಖ್ಯಕೃತಿ ಅಥವಾ ಪಲ್ಲವಿಯಲ್ಲಿ ಮೃದಂಗ ವಿದ್ವಾ೦ಸನಿಗೂ 
ಉಪಪಕ್ಕವಾದ್ಯದವರಿಗೂ ಸಿಂಹಪಾಲು ದೊರೆಯುತ್ತದೆ. ಕಚೇರಿಯ ರಸಾನುಭೂತಿಯು 
ಪರಾಕಾಷ್ಠೆಯನ್ನು ಮುಟ್ಟುವುದು ಈ ಭಾಗದಲ್ಲಿಯೆ. 

ಕಚೇರಿಯಲ್ಲಿ ವಿದ್ವತ್‌ ಪ್ರೌಢಿಮೆಯ ಪ್ರದರ್ಶನದ ವಾತಾವರಣವಿದ್ದರೆ ಅದರ 
ಮಧ್ಯಭಾಗದಲ್ಲಿ ಅಥವಾ ಉತ್ತರಾರ್ಧದ ಮೊದಲಿನಲ್ಲಿ ಪಲ್ಲವಿಯ ಗಾಯನವಿರುತ್ತದೆ. 
ಇದಕ್ಕೆ ವಿಸ್ತಾರವಾದ ರಾಗಾಲಾಪನೆ ಮತ್ತು ತಾನಗಳ ಪೀಠಿಕೆಯಿರುತ್ತದೆ. ಗಾಯಕನು 
ರಾಗಾಲಾಪನೆ ತಾನಗಳನ್ನು ಹಲವು ಖಂಡಗಳಾಗಿ ವಿಂಗಡಿಸಿಕೊಂಡು ಪಿಟೀಲು ಪಕ್ಕವಾದ್ಯ 
ವಿದ್ವಾಂಸನಿಗೆ ಪ್ರತಿ ಖಂಡಕ್ಕೂ ವಾದನದ ' ಸರದಿಯನ್ನು ಬಿಟ್ಟುಕೊಡುತ್ತಾನೆ. ತಾನವು 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ದತಿ ೪೯೯ 


ನಡೆಯುತ್ತಿರುವಾಗ ಮೃದ೦ಗವಿದ್ವಾ೦ಸನು ಸಾಧಾರಣವೂ ಮೃದುವೂ ಆದ ಲಯದ 
ಹಿನ್ನೆಲೆಯನ್ನು ಒದಗಿಸುವುದೂ ಅಪರೂಪವಾಗಿ ಉಂಟು. ತಾನವು ಮುಗಿದ ಮೇಲೆ 
ವಿದ್ವಾಂಸನು ಪಲ್ಲವಿಯನ್ನೆತ್ತಿಕೊ೦ಡು ವಿವಿಧ ವೇಗಗಳಲ್ಲಿ ನೆರವಲು ಸ್ವರಕಲ್ಪನೆಗಳನ್ನು 
ಸ೦ಯೋಜಿಸುತ್ತಾನೆ; ವಿವಿಧ ನಡೆಗಳಲ್ಲಿ ಪಲ್ಲವಿಯನ್ನು ನಡೆಸಿ ತಾಳಾವರ್ತದಲ್ಲಿ ಅಕ್ಬರ 
ಸ೦ಯೋಜನೆಯ ಲೆಕ್ಕಾಚಾರದ ಮೇಲೆ ತಾನು ಪಡೆದಿರುವ ಅಧಿಕಾರವನ್ನು ತೋರಿಸು 
ತ್ತಾನೆ. "ನಡೆ' ಎ೦ಬ ತಾಳಪ್ರಧಾನವಾದ ಗಾಯನವಾದವಿಧಾನವು ಇಡೀ ವಿಶ್ವಸ೦ಗೀತ 
ದಲ್ಲಿ ಕರ್ಣಾಟಕಸ೦ಗೀತಕ್ಕೆ ವಿಶಿಷ್ಟವಾದುದು. ತಾಳಾವರ್ತದ ಎಣಿಕೆಯೊ೦ದರಲ್ಲಿ 
ಸಮಾನ ಕಾಲಾವಕಾಶವಿರುವಂತೆ ನಾಲ್ಕು ಅಕ್ಷರಗಳನ್ನು ನಿಯೋಜಿಸಿದರೆ ಅದು ಚತುರಶ್ರ 
ನಡೆಯಾಗುತ್ತದೆ. ಇದು ನಮ್ಮ ಸ೦ಗೀತದಲ್ಲಿ ಸಾಮಾನ್ಯವಾಗಿ ರೂಢಿಯಲ್ಲಿರುವ ನಡೆ. 
ಇದರ ಬದಲು ಪ್ರತಿ ಎಣಿಕೆಯಲ್ಲಿಯೂ ಸಮಾನ ಕಾಲಾವಕಾಶವುಳ್ಳ ಮೂರು, ಐದು, 
ಏಳು ಮತ್ತು ಒ೦ಬತ್ತು ಅಕ್ಬರಗಳನ್ನು ಸ೦ಯೋಜಿಸಿದರೆ ಅವುಗಳಿಗೆ ಕ್ರಮವಾಗಿ ತ್ರಿಶ್ರ, 
ಖಂಡ, ಮಿಶ್ರ ಮತ್ತು ಸ೦ಕೀರ್ಣನಡೆ ಎ೦ದು ಹೆಸರು. ಹೀಗೆ ನಿಯೋಜಿತವಾದ ಅಕ್ಷರಗಳ 
ಪರಸ್ಪರ ಸಂಬಂಧ, ಸ್ಥಾನಗಳುಉಳ್ಳಷ್ಟೂ ಕದಲದಂತೆ ಮೈಯೆಲ್ಲ ಕಣ್ಣಾಗಿ ಗಾಯಕನು 
ಕಾಯ್ದುಕೊಳ್ಳಬೇಕಾಗುತ್ತದೆ; ಈ ಎಲ್ಲದರಲ್ಲಿಯೂ ಸಾಹಿತ್ಯಾಕ್ಷರವು ಕೂದಲು ಮೊನೆ 
ಗಿಂತ ಸೂಕ್ಷ್ಮವಾದಷ್ಟು ಕರಾರುವಾಕ್ಕಾಗಿ ಬಂದು ನಿಲ್ಲುವಂತೆ ವಿವಿಧ ರೀತಿಗಳಲ್ಲಿ 
ಗಾಯಕನು ಪಲ್ಲವಿಯನ್ನು ನಿರ್ವಹಿಸುತ್ತಾನೆ. 

ಪಲ್ಲವಿಯಾದ ಮೇಲೆ ಎರಡು ಮೂರು ದೇವರನಾಮಗಳು (ಕರ್ಣಾಟಕದಲ್ಲಿ ಮಾತ್ರ), 
ಒಂದು ಪದ, ಒಂದು ತಿಲ್ಲಾನ, ರಾಗಮಾಲಿಕೆಯಲ್ಲಿ ಶ್ಲೋಕ--ಹೀಗೆ ಕಚೇರಿಯು 
ಮುಂದುವರಿಯುತ್ತದೆ. ಈ ಭಾಗದಲ್ಲಿ ಜಾವಳಿ, ಅಷ್ಟಪದಿ, ದರು, ತಮಿಳು ಹಾಡುಗಳು 
(ಚಿ೦ದು ಇತ್ಯಾದಿ) ಮುಂತಾದವು ಸೇರುವುದೂ ಉಂಟು. ತಮಿಳುನಾಡಿನ ಸಾಂಪ್ರ 
ದಾಯಕ ಸಂಗೀತ ಕಚೇರಿಯಲ್ಲಿ ಚಿ೦ದು ಮತ್ತು ತಿರುಪ್ಪುಗಳ್‌ ಇರುತ್ತವೆ. ಮಧ್ಯಮಾ 
ವತಿ, ಸೌರಾಷ್ಟ್ರ ಅಥವಾ ಸುರುಟಿ ರಾಗದಲ್ಲಿರುವ ಮಂಗಳದ ಹಾಡಿನಲ್ಲಿ ಕಚೇರಿಯು 
ಮುಕ್ತಾಯವಾಗುತ್ತದೆ. ಕೃತಿಗಳಲ್ಲಿ ಬಹುಪಾಲು ತ್ಯಾಗರಾಜರವು ; ಒಂದೆರಡು ಮುದ್ದು 
.ಸ್ಟಾಮಿದೀಕ್ಷಿತರ, ಶ್ಕಾಮಶಾಸ್ತ್ರಿಗಳ ರಚನೆಗಳೂ ಇರುತ್ತವೆ. ಸ್ವಾತಿತಿರುನಾಳ್‌, ರಾಮ 
ನಾಡ್‌ ಶ್ರೀನಿವಾಸಯ್ಯಂಗಾರ್‌, ಪಟ್ಟಣ೦ ಸುಬ್ರಹ್ಮಣ್ಯ ಅಯ್ಯರ್‌, ಮೈಸೂರು ಸದಾಶಿವ 
ರಾಯರು, ವೀಣೆಶೇಷಣ್ಣನವರು, ಮೈಸೂರು ವಾಸುದೇವಾಚಾರ್ಯರು ಮುಂತಾದ 
ಅರ್ವಾಚೀನ ವಾಗ್ಗೇಯಕಾರರ ಹಾಗೂ ಆಧುನಿಕ ವಾಗ್ಗೇಯಕಾರರ ರಚನೆಗಳಿಗೂ ಆಗಾಗ 
ಸ್ಥಾನವು ದೊರೆಯುವುದುಂಟು. ಪ್ರತಿಯೊ೦ದು ಕಚೇರಿಯಲ್ಲಿಯೂ ಒಂದು ಹೊಸ 
(ಎ೦ದರೆ ಅಪ್ರಸಿದ್ಧವಾದ) ಕೃತಿಯನ್ನು ಹಾಡುವ ಸತ್‌ ಸಂಪ್ರದಾಯವನ್ನು ಕೆಲವು 
ಗಾಯಕರು ಇಟ್ಟುಕೊಂಡಿದ್ದಾರೆ. 

ದೇವರನಾಮಗಳಲ್ಲಿ ಪುರ೦ದರದಾಸರದೇ ಹೆಚ್ಚು ; ದೇವರನಾಮವನ್ನು ಹಾಡುವುದಕ್ಕೆ 
ಮುಂಚೆ ಅದರ ಸಾಹಿತ್ಯಭಾವವನ್ನೇ ಉಳ್ಳ ಒ೦ದು ಉಗಾಭೋಗವನ್ನು ಅದೇ ರಾಗದಲ್ಲಿ 


೫೦೦ ಕರ್ಣಾಟಕಸ೦ಗೀತವಾಹಿನಿ 


ಪೀಠಿಕಾರೂಪದಲ್ಲಿ ಹಾಡುವ ಪ್ರವೃತ್ತಿಯು ಈಚೆಗೆ ಬಲಿಯುತ್ತಿದೆ. ತಿಲ್ಲಾನಗಳಲ್ಲಿ ವೀಣೆ 
ಶೇಷಣ್ಣನವರ ರಚನೆಗಳೇ ಪ್ರಾಯಶಃ ಪ್ರಯುಕ್ತವಾಗುತ್ತವೆ. ಪದಗಳಲ್ಲಿ ಕ್ಷೇತ್ರಯ್ಯನವರ 
ರಚನೆಗಳನ್ನು ಹಾಡುವುದು ಸರ್ವೇಸಾಮಾನ್ಯವಾಗಿದೆ. ಸೌಂದರ್ಯಲಹರಿ, ಮುಕುಂದ 
ಮಾಲಾ, ಕೃಷ್ಣಕರ್ಣಾಮೃತ ಅಥವಾ ಸಂಸ್ಕೃತಸ್ತುತಿಸಾಹಿತ್ಯದಿಂದ ಆಯ್ದ ಶ್ಲೋಕವನ್ನು 
ಹಾಡುವುದು ವಾಡಿಕೆಯಾಗಿದೆ. ವೀಣೆ, ಗೊಟ್ಟುವಾದ್ಯ, ಕೊಳಲು ಮತ್ತು ತನಿಪಿಟೀಲುಗಳ 
ಕಚೇರಿಯಲ್ಲಿ ಶ್ಲೋಕವಿರುವುದಿಲ್ಲ. ತಾನ, ನೆರವಲು, ಕಲ್ಪನಾಸ್ಟರ, ಶ್ಲೋಕಗಳಲ್ಲಿ ರಾಗ . 
ಮಾಲಿಕೆಯನ್ನು ಬಳಸುವುದು೦ಟು. ತಾನ, ಶ್ಲೋಕಗಳ ಹಾಡಿಕೆಯಲ್ಲಿ ಹಿ೦ದೂಸ್ಥಾನೀ 
ಸ೦ಗೀತದ ರಾಗಗಳನ್ನು ಬಳಸುತ್ತಾರೆ. ದೇವರನಾಮಗಳಲ್ಲಿಯೂ ಹಿ೦ದೂಸ್ಥಾನೀ 
ಸಂಗೀತದ ಉಪಯೋಗವು ಆಧುನಿಕ ಪ್ರಯೋಗದಲ್ಲಿ ಹೆಚ್ಚುಹೆಚ್ಚಾಗಿ ಕ೦ಡು ಬರುತ್ತಿದೆ. 
ರಾಗಮಾಲಿಕೆಯಲ್ಲಿಯೇ ರಚಿತವಾದ ಸ್ವಾತಿತಿರುನಾಳ್‌ ಮಹಾರಾಜ, ನಾದಜ್ಯೋತಿ 
ಮುದ್ದುಸ್ಟಾಮಿ ದೀಕ್ಷಿತರು, ಮಹಾವೈದ್ಯನಾಥಶಿವನ್‌, ಸೀತಾರಾಮಯ್ಯ ಮುಂತಾದವರ 
ರಚನೆಗಳನ್ನು ಕಚೇರಿಯ ಉತ್ತರಾರ್ಧದಲ್ಲಿ ಸೇರಿಸಿ ಹಾಡುವುದು೦ಟು. 

ಮೇಲೆ ಹೇಳಿರುವ ಅ೦ಗರಚನೆಯು ವೀಣೆ, ಗೊಟ್ಟಿವಾದ್ಯ, ಕೊಳಲು, ತನಿಪಿಟೀಲು 
ಮುಂತಾದ ವಾದ್ಯಕಚೇರಿಗಳಿಗೂ ಅನ್ವಯಿಸುತ್ತದೆ. 


ಪಕ್ಕವಾದ್ಯಗಳ ಪಾತ್ರ 

ಪಕ್ಕವಾದ್ಯದ ವಿದ್ವಾ೦ಸರು ಗಾಯಕನಿಗೆ ಅನುವರ್ತಿಗಳಾಗಿದ್ದುಕೊ೦ಡು ಕಚೇರಿಗೆ 
ಕಳೆಯನ್ನು ಕಟ್ಟಿಸುವುದರಲ್ಲಿ ಪೂರಕರೂ ಪ್ರೇರಕರೂ ಆಗಿರುತ್ತಾರೆ. ಗಾಯಕನಲ್ಲಿ ಅಥವಾ 
ಮುಖ್ಯವಾದಕನಲ್ಲಿ ಸಣ್ಣಪುಟ್ಟ ಲೋಪದೋಷಗಳಿದ್ದರೆ ಅವುಗಳನ್ನು ಮುಚ್ಚಿ ಅವನಿಂದ 
ತಾವು ಸ್ಫೂರ್ತಿ, ಹುಮ್ಮಸ್ಸುಗಳನ್ನು ಪಡೆದು ಅವನಲ್ಲಿಯೇ ಇವುಗಳನ್ನು ತು೦ಬಲು 
ಯತ್ನಿಸುತ್ತಾರೆ. ಕಲ್ಪನಾವೈಖರಿಯಲ್ಲಿಯೂ ಪ್ರೌಢಿಮೆಯಲ್ಲಿಯೂ, ಅವರುಗಳಲ್ಲಿ ಪರ 
ಸ್ಪರವಾಗಿ ನಡೆಯುವ ಸ್ನೇಹಭಾವದ ಸ್ಪರ್ಧೆಯಿಂದಲೆ ಕಚೇರಿಯಲ್ಲಿ ಜೀವಕಳೆ ತು೦ಬು 
ತ್ತದೆ. ಗಾಯಕನು ಕಚೇರಿಶರೀರದ ತಲೆಯಾದರೆ ಪಕ್ಕವಾದ್ಯದ ವಿದ್ವಾಂಸರುಗಳು ಅದರ 
ಕೈಕಾಲುಗಳು. ಸ೦ಗೀತಕಚೇರಿಯ ಕುಟುಂಬದಲ್ಲಿ ಗಾಯಕನು ಪತಿಯಾದರೆ ಪಕ್ಕವಾದ್ಯ 
ವಿದ್ವಾಂಸರು ಸತಿ. ಪರಸ್ಪರ ಸಮರಸಸೌಹಾರ್ದ ಸಹಕಾರಗಳಿಲ್ಲದಿರುವ ಸಂಗೀತ 
ಕಚೇರಿಯು ವರನು ಮುನಿಸಿಕೊಂಡು ಜಗಳದಲ್ಲಿ ಮುಗಿದ ಮದುವೆಯಂತೆ ! ತಾನು 
ವಿಶೇಷವಾಗಿ. ಶ್ರಮಪಟ್ಟು ಸಾಧಿಸಿಕೊಂಡು ಕಚೇರಿಗೆ ತಂದಿರುವುದನ್ನು ಪಕ್ಕವಾದ್ಯ 
ವಿದ್ವಾಂಸರು ಕ್ಷಣಮಾತ್ರದಲ್ಲಿ ಗ್ರಹಿಸಿ ನೆರಳಿನಂತೆ ಅನುಸರಿಸಬೇಕಾಗುತ್ತದೆ೦ಬುದನ್ನು 
ಗಾಯಕನು ತಿಳಿದುಕೊಂಡು ಅವರನ್ನು ಗೌರವಾದರಗಳಿ೦ದಲೂ ವಿಶ್ವಾಸದಿ೦ದಲೂ, 
ನಡೆಸಿಕೊಳ್ಳುತ್ತಾನೆ. ಗಾಯಕನಿ೦ದಲೆ. ಅಥವಾ ಮುಖ್ಯವಾದಕನಿ೦ದಲೆ ತಮ್ಮ ಪ್ರತಿಭೆಯ 
ಪ್ರಕಾಶನಕ್ಕೆ ಅವಕಾಶವೆ೦ದೂ ಅವರಿಲ್ಲದಿದ್ದರೆ ತಮಗೆ ಸ್ಥಾನವೇ ಇಲ್ಲವೆ೦ದೂ ಪಕ್ಕ 
ವಾದ್ಯವಿದ್ದಾ೦ಸರು ತಿಳಿದುಕೊಂಡು ಅವರನ್ನು ನಾಯಕರಂತೆ ಗೌರವಾದರಗಳಿ೦ದಲೂ 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ಧತಿ ೫೦೧ 


ಪ್ರೀತಿಯಿ೦ದಲೂ ನಡೆಸಿಕೊಳ್ಳುತ್ತಾರೆ. 

ಸ೦ಗೀತಕಚೇರಿಯು ವೃತ್ತಿಸ್ಥಸ೦ಗೀತವಿದ್ಬಾ೦ಸರು ಒಟ್ಟಿಗೆ ಕಲೆತು ತಮ್ಮ ಕೌಶಲ 
ಗಳನ್ನು ಪ್ರದರ್ಶಿಸುವ ಒಂದು ಕೂಟವು ಮಾತ್ರವಲ್ಲ, ಅದಕ್ಕೆ ಒಂದು ಸಾಮಾಜಿಕ 
ಮೌಲ್ಯವೂ ಕರ್ತವ್ಯವೂ ಇದೆ. ಸ೦ಗೀತಕಚೇರಿಗೆ ತನ್ನದೇ ಆದ ಸಭಾಮರ್ಕಾದೆ, 
ಗಾಂಭೀರ್ಯ, ಶಿಸ್ತುಗಳು ಇರುತ್ತವೆ. ಇದಕ್ಕೆ ಮೇಲ್ಪಜ್‌್‌ಯಾಗಿರತಕ್ಕವರು ವೇದಿಕೆಯ 
ಮೇಲಿರುವ ವಿದ್ವಾ೦ಸರೆ. ಅವರು ಪರಸ್ಪರವಾಗಿ ಹೇಗೆ ನಡೆದುಕೊ೦ಡು ನಡೆಸಿಕೊಳ್ಳು 
ತ್ತಾರೆ ಎಂಬುದು ಶ್ರೋತೃಗಳ ವರ್ತನೆಯನ್ನು ಪ್ರಭಾವಗೊಳಿಸುತ್ತದೆ. ಗಾಯಕನು ಬಿಂಕ 
ಬಿಗುಮಾನಗಳಿಲ್ಲದೆ ಪ್ರಸನ್ನವದನನಾಗಿ, ಸ್ಮಿತವದನನಾಗಿ, ವಿನಯವಂತನಾಗಿ ಇರಬೇಕು. 
ಪಕ್ಕವಾದ್ಯವಿದ್ವಾ೦ಸರು ವಾದನಸಮಯದಲ್ಲಿ ತೋರಿಸುವ ಪಾಂಡಿತ್ಯವನ್ನೂ ಚಮತ್ಕಾರ 
ವನ್ನೂ ಕೌಶಲವನ್ನೂ ಮನಸಾರೆ ಮೆಚ್ಚಿ ತನ್ನ ಮೆಚ್ಚೆಕೆಯನ್ನು ಮುಕ್ತಕಂಠದಿಂದ ವ್ಯಕ್ತ 
ಪಡಿಸಬೇಕು. ಅವರ ಪ್ರತಿಭೆಯನ್ನೂ ಸಾಮರ್ಥ್ಯವನ್ನೂ ಮನವರಿಕೆಮಾಡಿಕೊಡುವುದರಲ್ಲಿ 
ತಾನೇ ಮುಂದಾಗಬೇಕು. ಅವನು ಯಾವಾಗಲೂ ಆತ್ಮಪ್ರತ್ಯಯದಿ೦ದ ತುಂಬಿರಬೇಕು. 
ಅವನು ಅದನ್ನು ಕಳೆದುಕೊಂಡರೆ ಪಕ್ಕವಾದ್ಯದವರಲ್ಲಿಯೂ ಕಳೆದುಹೋಗುತ್ತದೆ. ಅವನು 
ಪಕ್ಕವಾದ್ಯದ ವಿದ್ವಾಂಸರಲ್ಲಿರುವ ಲೋಪದೋಷಗಳನ್ನು ಅವರಿಗೆ ಮಾತ್ರ ತಿಳಿಯುವಂತೆ 
ರಹಸ್ಯವಾಗಿ ಸೂಚನೆ ಕೊಡಬೇಕೆ ಹೊರತು ಸಾರ್ವಜನಿಕವಾಗಿ ಅದನ್ನು ಎಂದಿಗೂ 
ವ್ಯಕ್ತಪಡಿಸಬಾರದು; ಅವರಿಗೆ ಶ್ರೋತೃಗಳಿ೦ದ ದೊರೆಯುವ ಪ್ರಶ೦ಸೆಯಲ್ಲಿ ಅಸೂಯೆ 
ಪಡಬಾರದು. 

ಪಕ್ಕವಾದ್ಯದ ವಿದ್ವಾ೦ಸರಾದರೂ ಅಷ್ಟೆ. ಗಾಯಕನ ಪ್ರತಿಷ್ಠೆಗೆ, ಆತ್ಮಗೌರವಕ್ಕೆ ಕುಂದು 
ಉಂಟಾಗುವ ಯಾವ ರೀತಿಯಲ್ಲಿಯೂ ನಡೆದುಕೊಳ್ಳಬಾರದು. ತಾನು ತನ್ನ ವೃತ್ತಿವಿದ್ಯ 
ಗಳಲ್ಲಿ ಎಷ್ಟೇ ಜ್ಯೇಷ್ಠನಾಗಿರಲಿ ಕೀರ್ತಿಶಾಲಿಯಾಗಿರಲಿ, ಆ ಕಚೇರಿಯಲ್ಲಿ ಈ ಗಾಯಕನೆ 
.ಪ್ರಮುಖತಮನೆ೦ಬುದನ್ನೂ ತಾನು ಅವನಿಗೆ ಎರಡನೆಯವನೆ೦ಬುದನ್ನೂ ಮರೆಯ 
ಬಾರದು. ಗಾಯಕನ ಸ೦ಗೀತಮನೋಧರ್ಮವೇನೆ೦ಬುದನ್ನು ಅವನು ತಿಳಿದುಕೊಳ್ಳಲು 
ಸಮರ್ಥನಾಗಿದ್ದು "ಪರಕಾಯಪ್ರವೇಶ' ಶಕ್ತಿಯನ್ನು ಪಡೆಯಲು ಪ್ರಯತ್ನಿಸಬೇಕು. ಆದರೆ 
ಇದರ ಅತಿಹುರುಪಿನಲ್ಲಿ ಅಥವಾ ಅಹ೦ಕಾರದಲ್ಲಿ ಗಾಯಕನನ್ನು ಮೀರುವುದನ್ನು ಎ೦ದರೆ 
ಅವನು ಮುಂದಿನ ಕ್ಷಣದಲ್ಲಿ ಹಾಡಬಹುದಾದುದನ್ನು ಅಥವಾ ಹಾಡಬೇಕಾದುದನ್ನು, 
ಅವನ ಶಾರೀರ ವ್ಯಾಪ್ತಿಯನ್ನು ಅತಿಕ್ರಮಿಸಿದ್ದನ್ನು, ಎಂದಿಗೂ ನುಡಿಸಬಾರದು. ಗಾಯಕನ 
ಮನೋಧರ್ಮಕ್ಕೆ ವಿರುದ್ಧವಾದ ವಿಷಮರೀತಿಯಲ್ಲಿ, ಶಬ್ದಾಡ೦ಬರದಿ೦ದ, ತನ್ನ ಸ್ವಂತಿಕೆ 
ಯನ್ನೇ ಅವನ ಮೇಲೆ ಹೇರುವಂತೆ ಎ೦ದಿಗೂ ನುಡಿಸಬಾರದು. ಗಾಯಕನು ನಿರ್ವಹಿಸು 
ತ್ತಿರುವ ಗೇಯಪಜ್ಡ್‌ ಮತ್ತು ಲಯಪಜ್ಜ್‌ಗಳ ಮರ್ಮಸ್ಥಾನಗಳನ್ನೂ ಜೀವಸ್ಥಾನಗಳನ್ನೂ 
ಸ್ಪರ್ಶಿಸಿ ಅವನ್ನು ಮತ್ತೊಮ್ಮೆ ಮಿಂಚಿಸಿ ಗಾಯಕನಿಗೆ ಸ್ಫೂರ್ತಿಯನ್ನೂ ಶ್ರೋತೃವಿಗೆ 
ಸಂತೋಷವನ್ನೂ ಉ೦ಟುಮಾಡಬೇಕು. 

ಕಚೇರಿಯಲ್ಲಿ ಪಾಲುಗೊಳ್ಳುವ ಶ್ರೋತೃಗಳು ಸಭಾಮರ್ಯಾದೆಯನ್ನು ಎಚ್ಚರದಿಂದ 


೫೦೨ ಕರ್ಣಾಟಕಸ೦ಗೀತವಾಹಿನಿ 


ಕಾಯ್ದುಕೊಳ್ಳಬೇಕು. ಅವರು ಸಂಗೀತವಿದ್ವಾಂಸರಿಗೆ ತೋರಿಸುವ ಗೌರವಸೌಜನ್ಯಗಳು 
ವೇದಿಕೆಯಿಂದ ಪ್ರತಿಬಿ೦ಬಿತವಾಗುತ್ತವೆ೦ಬುದನ್ನು ಮರೆಯಬಾರದು. ಅವರ ಸದ್ವರ್ತನೆ, 
ಸುಸಂಸ್ಕೃತ ವ್ಯವಹಾಧ ಮತ್ತು ರಸಿಕತೆಗಳಿ೦ದ ಸ೦ಗೀತವಿದ್ಬಾ೦ಸರು ಸ್ಫೂರ್ತಿಯನ್ನು 
ಪಡೆದು ಅವರನ್ನು ಸಂತೋಷಪಡಿಸಲು ಶಕ್ತಿಮೀರಿ ಪ್ರಯತ್ನಪಡುತ್ತಾರೆ. ಕಚೇರಿ ನಡೆಯು 
ತ್ತಿರುವಾಗ ಶ್ರೋತೃಗಳು ಮಾತುಕತೆಗಳಲ್ಲಿ ತೊಡಗುವುದು, ಸಭಾಂಗಣದ ಒಳಗೂ 
ಹೊರಗೂ ಹೋಗುತ್ತಿರುವುದು, ಮೃದಂಗದ ತನಿ ಆವರ್ತನವು ಪ್ರಾರಂಭವಾದ ಕೂಡಲೆ 
ತಂಡತ೦ಡವಾಗಿ ಹೊರಗೆ ಹೊರಟುಹೋಗುವುದು, ಇತ್ಯಾದಿಗಳನ್ನು ಮಾಡಿದರೆ ವಿದ್ವಾಂ 
ಸರಿಗೂ ಸಭೆಗೂ ಸಂಗೀತಕಲೆಗೂ ಅಪಚಾರವೆಸಗಿದಂತೆ. ತಮ್ಮ ವಿಶೇಷ ಕೋರಿಕೆಯ 
ಹಾಡುಗಳಿದ್ದರೆ ಅದನ್ನು ಕಚೇರಿಯ ಮೊದಲೇ ಗಾಯಕರಲ್ಲಿ ವಿನ೦ತಿಸಿಕೊಳ್ಳುವುದು 
ಒಳ್ಳೆಯದು ; ಕಚೇರಿಯ ಮಧ್ಯದಲ್ಲಿ ಚೀಟಿಗಳನ್ನು ಕಳುಹಿಸುವುದು ರಸಭಂಗಕ್ಕೆ ಕಾರಣ 
ವಾಗುತ್ತದೆ. ಅತ್ಯುತ್ಸಾಹದಲ್ಲಿ ಜೋರಾಗಿ ತಾಳವನ್ನು ಹಾಕುವುದೂ, ತಮ್ಮ ಮೆಚ್ಚಿಕೆ 
ಯನ್ನು ಎಲ್ಲರ ಗಮನವನ್ನೂ ಸೆಳೆಯುವಂತೆ ವ್ಯಕ್ತಪಡಿಸುವುದೂ ವಿದ್ವಾಂಸರು ತಪ್ಪಿದ 
ರೆ೦ದು ತಾವು ಭಾವಿಸುವ ಎಡೆಯಲ್ಲಿ ತಾಳವನ್ನು ಸಾರ್ವಜನಿಕವಾಗಿ ತಿಳಿಯುವಂತೆ ಹಾಕಿ 
ಸರಿಪಡಿಸಲು ಪ್ರಯತ್ನಿಸುವುದೂ ಸಭಾಗೌರವ ಉಲ್ಲಂಘನೆಯಾಗುತ್ತದೆ. ಒಟ್ಟಿನಲ್ಲಿ 
ಸಂಗೀತಕಚೇರಿಯು ಒ೦ದು ರಸದೌತಣ. ರಸದ ಅವಿಚ್ಛಿನ್ನ ಧಾರೆಯನ್ನೂ ಅದರ ಪುಷ್ಟಿ 
ಯನ್ನೂ ಸ೦ವೇದನೆಯನ್ನೂ ವ್ಯಾಪಕತೆಯನ್ನೂ ಸ೦ವರ್ಧಿಸಲು ಗಾಯಕನೂ ಪಕ್ಕವಾದ್ಯ 
ವಿದ್ವಾಂಸರೂ ಶ್ರೋತೃಗಳೂ ಸಮಪಾಲನ್ನೂ ಸಮವಾದ ಹೊಣೆಯನ್ನೂ ಪಡೆದಿರುತ್ತಾರೆ. 


ಸೌಂದರ್ಯ ಸರಸ್ವತಿಯ ಗುಡಿ 

ಸ೦ಗೀತಕಚೇರಿಯು ಕಲಾಸೃಷ್ಟಿಯ ಚತುರ್ಮುಖಶಕ್ತಿ. ಅದರ ರೂಪವನ್ನೂ ಕ್ರಮ 
ವನ್ನೂ ಮಾದರಿಯನ್ನೂ ನಿರ್ಮಿಸಿ ನಿಲ್ಲಿಸಿಕೊಡುವುದರಲ್ಲಿ ನಮ್ಮ ಹಿರಿಯರು ಅದಕ್ಕೂ 
ಹೆಚ್ಚಿನ ಕಲೆಗಾರಿಕೆಯನ್ನು ಮೆರೆದಿದ್ದಾರೆ ; ಕರ್ಣಾಟಕಸಂಗೀತಕಚೇರಿಗಳ 'ರಚನೆಯಲ್ಲಿ 
ಒಂದು ವಿಶೇಷ ತತ್ತ್ವವನ್ನು ಅವರು ಅಳವಡಿಸಿದ್ದಾರೆ. ಕರ್ಣಾಟಕ ಸಂಗೀತದ ಕಚೇರಿಯ 
ಉದ್ದೇಶ, ಆದರ್ಶಗಳು ಶ್ರೋತೃವಿನ ಕುತೂಹಲವನ್ನು ಕೆರಳಿಸಿ ಅವರನ್ನು ಸ್ವಲ್ಪಸ್ವಲ್ಪ 
ವಾಗಿ, ಮೆಟ್ಟಲುಮೆಟ್ಟಲಾಗಿ, ಗಾನರಸ ಶಿಖರಕ್ಕೆ ಕರೆದೊಯ್ದು ಕಚೇರಿಯ ಮಧ್ಯಭಾಗ 
ದಲ್ಲಿ ಗಾನರಸವು ಪರಾಕಾಷ್ಠೆಯನ್ನು ಮುಟ್ಟುವಂತೆ ಮಾಡುವುದೇ ಆಗಿದೆ. -ಈ 
ಪೂರ್ವಾರ್ಧದಲ್ಲಿ ರಸನಿರ್ವಹಣೆಯು ಶುದ್ಧವಾದ, ಶಾಸ್ತ್ರೀಯವಾದ, ಗ೦ಭೀರವಾದ 
ವಾತಾವರಣದಲ್ಲಿ ನಡೆಯುತ್ತದೆ. ಹೆಚ್ಚು ಪರಿಣಾಮವಾಗಲೆ೦ದು ನಮ್ಮನ್ನು ರಸಪರಾ 
ಕಾಷ್ಠೆಗೆ ಒಯ್ದು ಅಲ್ಲಿಯೇ ನಮ್ಮನ್ನು ಕೈಬಿಟ್ಟು ತಾವು ವಿರಮಿಸುವುದು ಪಾಶ್ಚಿಮಾತ್ಕ 
ಕಲೆ ಹಾಗೂ ಸಂಸ್ಕೃತಿಗಳ ರೀತಿ. ಭಾರತೀಯ ಸ೦ಸ್ಕೃತಿಯು ಇದಕ್ಕೆ ವಿಪರೀತವಾಗಿದೆ ; 
ಹೆಚ್ಚು ಆಳವೂ ದೃಢವೂ ಆಗಿರುವ ಮನೋವಿಜ್ಞಾನದ ತಳಹದಿಯನ್ನೂ ಸಮ್ಯಗ್‌ಸಮಖ್ಬ 
ದೃಷ್ಟಿಯನ್ನೂ ಹೊಂದಿದೆ. ಹೀಗೆ, ನಮ್ಮ ಸ೦ಗೀತಸಾಹಿತ್ಯಗಳು ಸಾಮಾಜಿಕನ ಮನಸ್ಸನ್ನು 


ಕರ್ಣಾಟಕ ಸಂಗೀತದಲ್ಲಿ ಕಚೇರಿಪದ್ದತಿ ೫೦೩ 


ರಸಪರಾಕಾಷ್ಠೆಗೆ ಏರಿಸಿ ಅಲ್ಲಿಯೇ ಕೈಬಿಡುವುದಿಲ್ಲ. ರಸದ ಮೂಸೆಯ ಪರಾಕಾಷ್ಠೆಯ 
ಕಾವಿನಲ್ಲಿ ಮನಸ್ಸಿನ ಮಾಲಿನ್ಯವನ್ನು ಕಳೆದು ಅದನ್ನು ಅಪರಂಜಿಯನ್ನಾಗಿಸುತ್ತವೆ. ನಂತರ, 
ಅಲ್ಲಿ೦ದ ಕೈ ಹಿಡಿದು ಕ್ರಮವಾಗಿ ಮೆಲ್ಲಮೆಲ್ಲಗೆ ಇಳಿಸಿ ವಿಶ್ರಾಂತಿಭಾವದಲ್ಲಿ ರಸವನ್ನು 
ಲೀನಗೊಳಿಸುತ್ತವೆ. ಭೋರ್ಗರೆದು ಧುಮ್ಮಿಕ್ಕಿ ದಡಕೊಚ್ಚೆ ವೇಗವಾಗಿ ಹರಿಯುವ 
ನದಿಯು “ಅಪೂರ್ಯಮಾಣುಮಚಲಪ್ರತಿಷ್ಠ೦' ಆದ ಶಾ೦ತಗ೦ಭೀರ ಸಮುದ್ರದಲ್ಲಿ ಸೇರಿ 
ಹೋಗಿ ಪೂರ್ಣತೆಯನ್ನೂ ಶಾ೦ತಿಯನ್ನೂ ಪಡೆದುಕೊಳ್ಳುವಂತೆ ರಸವು ಶಾ೦ತಿಯಲ್ಲಿ, 
ವಿಶ್ರಾ೦ತಿಯಲ್ಲಿ ಕರಗಿಹೋಗಬೇಕು. ಇದೇ ನಮ್ಮ ಸಂಸ್ಕೃತಿಯ ಸೌಂದರ್ಯ ಮೀಮಾಂಸಾ 
ಸಿದ್ಧಾ೦ತ. ಎಂದೇ ನಮ್ಮ ಸ೦ಗೀತಕಚೇರಿಗಳು ಕ್ರಮವಾಗಿ ರಸ ನಿರ್ಭರತೆಯ ಉತ್ತುಂಗ 
ಶೃ೦ಗವನ್ನು ಮುಟ್ಟಿ ಅಲ್ಲಿಂದ ವೇಗವನ್ನು ಇಳಿಸಿಕೊಂಡು ಭಗವನ್ನಾಮಕೀರ್ತನದಿಂದ 
ದೊರೆಯುವ, ಮ೦ಗಳಾಹ೦ಸನದ ಪ್ರಸನ್ನಶಾ೦ತಿಯಲ್ಲಿ ನೆಲೆಸಿದ ಆಧ್ಯಾತ್ಮಾನುಭವದಲ್ಲಿ 
ಮುಕ್ತಾಯವಾಗುತ್ತವೆ. ಆದುದರಿ೦ದ ಸ೦ಗೀತ ಕಚೇರಿಗಳನ್ನು ಮಾಡುವವರೂ ಕೇಳು 
ವವರೂ ಎರಡು ಸಂಗತಿಗಳನ್ನು ಮನಗಾಣಬೇಕು. 

ಹೊದಲನೆಯದಾಗಿ, ನಮ್ಮ ಲಲಿತಕಲೆಗಳು ಆತ್ಮಪರೀಕ್ಷಣ, ಆತ್ಮನಿರೀಕ್ಷಣ, ಆತ್ಮ 
ವಿಕಾಸ, ಆತ್ಮಾನುಸ೦ಧಾನ, ಆತ್ಮಸಾಕ್ಷಾತ್ಕಾರಗಳ ಫಲವತ್ತಾದ ಮಣ್ಣಿನಲ್ಲಿ ಬೆಳದಿವೆ. 
ಮೋಕ್ಬಸಾಧನೆಯ ಹಿನ್ನೆಲೆಯಲ್ಲಿ, ಮೋಕ್ಸಪುರುಷಾರ್ಥಕ್ಕೆ ಅನುಗುಣವಾಗಿ, ಅಧೀನವಾಗಿ 
ಇವು ಧರ್ಮಾರ್ಥಕಾಮಗಳನ್ನು ಸಾಧಿಸಲೆಳಸುತ್ತವೆ. ಈಗಿನ೦ತೆ ಕೇವಲ ಸಾಮಾಜಿಕ 
ವಾತಾವರಣದಲ್ಲಿ ಹಣಕಾಸಿನ ವ್ಯವಹಾರಕೌಶಲದಲ್ಲಿ ಸ೦ಗೀತ ಕಚೇರಿಗಳು ಏರ್ಪಟ್ಟು 
ಕಲೆಗಾರನಿಗೂ ಸಾಮಾಜಿಕನಿಗೂ ವ್ಯಾಪಾರಭಾವದ ಸಂಬಂಧವನ್ನು ನಿರ್ಮಿಸುವುದು 
ಅವುಗಳ ಉದ್ದೇಶವಲ್ಲ, ಪರಮಾರ್ಥವಲ್ಲ. ಹಿಂದಿನ ದೇವತಾ ಸಮಾರಾಧನದ ಸಂತ 
ರ್ಪಣೆಯು ಹೋಗಿ ಅದರೆಡೆಯಲ್ಲಿ ಹೋಟಲುಮಾಲೀಕನಿಗೂ ಗಿರಾಕಿಗೂ ಇರುವ 
ಸಂಬಂಧವು ತಲೆಹಾಕುತ್ತಿದೆ. ಇದು ಬೆಳೆದು ಬಲಿತರೆ ಕಲೆಯ ಕೊಲೆಯೇ ಆದೀತು. 

ಎರಡನೆಯದಾಗಿ ಸಂಗೀತವಿದ್ವಾಂಸನು ಕಲಾತಪಸ್ಪಿಯಾಗಬೇಕು, ಸರಸ್ವತಿಯ ವರ 
ಪುತ್ರನಾಗಬೇಕು ; ಕೇವಲ ಕಸುಬುದಾರನಾಗಿ ಉಳಿದು ಕಾಸುಕೊಡುವ ದಾತರನ್ನು 
ಮೆಚ್ಚಿಸಲು ಏನೆಲ್ಲ ಮಾಡಬಹುದೆಂಬ ಮನೋಭಾವವನ್ನು ಬಿಡಬೇಕು. ಶ್ರೋತೃವೂ 
ಇದನ್ನು ಮನಗಾಣಬೇಕು. ಕೇವಲ ಕೆಲವರನ್ನು , ಪ್ರೀತಿಗೊಳಿಸುವ ಆಸೆಯಿಂದ ಅಲ್ಪ 
ರುಚಿಯ, ಕೇವಲ ಉದ್ರೇಕಕಾರಿಯಾದ, ಇಂದ್ರಿಯೋದ್ವೇಗಕರವಾದ, ಕ್ಷಣಿಕಸುಖದ 
ಚಮತ್ಕಾರಗಳಲ್ಲಿ, "ಫ್ಯಾಷನ್‌'ಗಳಲ್ಲಿ ಮಗ್ನನಾದರೆ ಕಲೆ-ಸಂಸ್ಕೃತಿ ಎಂಬ ಭೋಜರಾಜ 
ನಲ್ಲಿ ಮೊಸರನ್ನದ ದಾನವನ್ನು ಬೇಡಿ ಪಡೆದಂತೆ ; ನಾಲಿಗೆಯ ಚಪಲಕ್ಕೆ ಸೋತು ಮೈಕೆಡಿಸಿ 
ಕೊಂಡಂತೆ. 

ಸ೦ಗೀತಕಚೇರಿಯು ಸಂಸ್ಕತಿಯ ಶಿಕ್ಷಣಮಾಧ್ಯಮವೂ ಹೌದು, ಸೌಂದರ್ಯ ಸರ 
ಸ್ವತಿಯ ಗುಡಿಯೂ ಹೌದು. ಈ ಜಗನ್ಮಾತೆಯಲ್ಲಿ ಶೃ೦ಗಾರವನ್ನು' ಕಾಣಲೆಳಸಬಹುದೆ? 
ಈ ಗುಡಿಯ ಗೋಡೆಗಳ ಮೇಲೆ ಅಶ್ಲೀಲವಾದುದನ್ನು ಬರೆಯಬಹುದೆ ? 


೧೪. ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ರತಿ : \ 
ಒ೦ದು ಸಮೀಕ್ಷೆ 


ಭಾರತೀಯ ಲಲಿತಕಲೆಗಳಲ್ಲಿ ಅತ್ಯ೦ತ ಪ್ರಚುರ ಪ್ರಯೋಗವಿರುವುದು ಸಂಗೀತಕ್ಕೆ : 
ತೊಟ್ಟಿಲಿನಿಂದ ಅಂತ್ಯೇಷ್ಟಿಯವರೆಗೆ ಅದು ಭಾರತೀಯನ ಜೀವನದಲ್ಲಿ ಹಾಸುಹೊಕ್ಕಾ 
ಗಿದೆ; ಅವನು ತನ್ನ ಸುಖದುಃಖಗಳನ್ನೆಲ್ಲ ತೋಡಿಕೊಳ್ಳುವುದು ಈ ಮಾಧ್ಯಮದಲ್ಲಿಯೆ; 
ತನ್ನ ಅತ್ಯಂತ ಸೃಜನಶೀಲ ಅಭಿವ್ಯಕ್ತಿಗಾಗಿ ಬಳಸುವುದು ಇದನ್ನೆ ; ನಮ್ಮ ಸಂಸ್ಕೃತಿಯಲ್ಲಿ 
ಗರಿಷ್ಠ ಸಂಖ್ಯೆಯ ಪ್ರಯೋಕ್ರಗಳೂ ಶ್ರೋತೃಗಳೂ ಪ್ರಭೇದ ಬಾಹುಳ್ಯವೂ ಇರುವುದು 
ಸ೦ಗೀತಕ್ಕೆ. ಇದು ಒ೦ದು ಸುವ್ಯವಸ್ಥಿತ ಪದ್ಧತಿಯಾಗಿ ನಿ೦ತಿರುವುದು ನಾಲ್ಕು ಊರು 
ಗ೦ಬಗಳ ಮೇಲೆ ; ಸೃಷ್ಟಿ, ಸ೦ವಹನ, ಶಿಕ್ಷಣ ಮತ್ತು ಶ್ರವಣ. ಸ೦ಗೀತ ಶಿಕ್ಷಣಕ್ಕೆ ಒ೦ದು 
ಪದ್ಧತಿಯಿದೆಯೆ ? ಇದ್ದರೆ ಸಾಮಾನ್ಯ ಶಿಕ್ಷಣಪದ್ಧತಿಯೊಡನೆ ಅದು ಹೇಗೆ ಸಮರಸ 
ವಾಗಿದೆ ? 

ಈ ಲೇಖನದಲ್ಲಿ ಕರ್ನಾಟಕ ಸಂಗೀತದ ಶಿಕ್ಷಣ ಪದ್ಧತಿಯನ್ನು ಕುರಿತು ಸಂಕ್ಷೇಪವಾಗಿ 
ಅಧ್ಯಯನ ಮಾಡಲಾಗುವುದು. 


ಪ್ರಾಚೀನ ಸಂಗೀತ ಶಿಕ್ಷಣ 

ಭಾರತೀಯ ಸಂಗೀತವು ಪ್ರಪಂಚದ ಅತ್ಯಂತ ಪ್ರಾಚೀನ ಸ೦ಗೀತಪದ್ಭತಿಗಳಲ್ಲಿ 
ಒ೦ದು, ಸಾಮವೇದದ ಉಪವೇದ. ಸಾಮವೇದದ ಶಿಕ್ಷಣವನ್ನು ಕುರಿತ ವಿವರಗಳು ಸಾಮ 
ವೇದದ ಶಿಕ್ಷಾ, ಪ್ರಾತಿಶಾಖ್ಯ ಮು೦ತಾದ ಅ೦ಗಗಳಲ್ಲಿ ದೊರೆಯುತ್ತವೆ. ಸಾಮವೇದವನ್ನು 
ಹಾಡುತ್ತಿದ್ದ ಕಾಲದಲ್ಲಿಯೇ ಲೌಕಿಕ ಸಂಗೀತವೂ ರೂಢಿಸಿದ್ದಿರಬೇಕು. ಆದರೆ ಅದನ್ನು 
ಹೇಗೆ ಕಲಿಸುತ್ತಿದ್ದರು, ಕಲಿಯುತ್ತಿದ್ದರು ಎಂಬ ವಿವರಗಳು ಉಪಲಬ್ಬವಿಲ್ಲ. 

ಸಂಗೀತದ ಶಾಸ್ತ್ರಮಾರ್ಗವನ್ನು ಖುಷಿಸ೦ವಾದದ ಪುರಾಣಶೈಲಿಯಲ್ಲಿ ಲಕ್ಷ್ಮೋದಾ 
ಹರಣೆಗಳ ಮೂಲಕವಾಗಿಯೆ ಬೋಧಿಸಲಾಗುತ್ತಿತ್ತು ಎನ್ನುವುದರಲ್ಲಿ ಸ೦ದೇಹವಿಲ್ಲ. 
ಒಬ್ಬರೋ ಹಲವರೋ ಮುನಿಗಳು ಆಯಾ ಶಾಸ್ತ್ರದಲ್ಲಿ ಪರಿಣತನಾದ ಮುನಿಯನ್ನು 
ಬಳಿಸಾರಿ ಪ್ರಶ್ರಯಪೂರ್ವಕವಾಗಿ ಪ್ರಾರ್ಥಿಸಿ ಶಾಸ್ತ್ರಬೋಧೆಗೆ ಅನುಕೂಲಿಸುವಂತೆ ಪ್ರಾಥ 
ಮಿಕ ಪ್ರಶ್ನೆಗಳ್ನು ಕೇಳುತ್ತಿದ್ದರು. ಆ ಶಾಸ್ತ್ರಕ್ಕೆ ಪ್ರಾಮಾಣಿಕನಾಗಿದ್ದ ಮುನಿಯು ವಿಷಯ 
ವನ್ನು ಅಧ್ಯಾಯ, ಪ್ರಕರಣ, ಅಧಿಕರಣಗಳಲ್ಲಿ ಅಡಕವಾಗುವ೦ತೆ ಬೋಧನವಿಷಯವನ್ನು 
ಅಡಕಗೊಳಿಸಿಕೊ೦ಡು ಸೋಪಾನಮಾರ್ಗದಲ್ಲಿ ಅದನ್ನು ಹೇಳಿಕೊಡುತ್ತಿದ್ದನು. ಇದರಲ್ಲಿ 
ಶಾಸ್ತ್ರಪ್ರಮೇಯಗಳ ಸೋಪಾನಕ್ರಮವೇ ಮುಖ್ಯವಾದ ವಿಧಾನವಾಗಿತ್ತು. ಪೃಚ್ಛಕಮುನಿ 
ಗಳು ಸಂಶಯ ನಿವಾರಣೆ, ವಿವರಣೆ, ವಿವರ, ಮತಭೇದ, ಅನ್ಯಮತ ಖಂಡನ-ಸ್ವಮತ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒಂದು ಸಮೀಕ್ಷೆ ೫೦೫ 


ಮಂಡನ ಮುಂತಾದವುಗಳನ್ನು ನಿರೂಪಿಸಲು ಅನುಕೂಲಿಸುವಂತೆ ಉಪಪ್ಪಶ್ನೆಗಳನ್ನು 
ಕೇಳುತ್ತಿದ್ದರು. ಆಚಾರ್ಯನಾದ ಮುನಿಯು ಅವಶ್ಯವಾದೆಡೆಯಲ್ಲೆಲ್ಲ ಸಂಗೀತ ಲಕ್ಷ್ಯ 
ದಿಂದ ಉದಾಹರಣೆಗಳನ್ನು ಹಾಡಿ/ನುಡಿಸಿ ನಿರೂಪಣೆಯನ್ನು ಸ್ಪಷ್ಟಗೊಳಿಸುತ್ತಿದ್ದನು. 
ಪ್ರಯೋಗ ಪ್ರಧಾನವಾದ ಸ೦ಗೀತದ೦ತಹ ಕಲೆಗಳ ಶಿಕ್ಷಣದಲ್ಲಿ ಇದು ಅನಿವಾರ್ಯವೂ, 
ಅವಶ್ಯವೂ ಉಚಿತವೂ ಆಗಿರುವ ವಿಧಾನವು ಹೌದಷ್ಟೆ. ಈ ಪದ್ಧತಿಯು ನಮ್ಮ ಸಂಗೀತದ 
ಇತಿಹಾಸದಲ್ಲಿ ಕಡೆಯ ಪಕ್ಷ ಕ್ರಿ.ಶ. ಎಂಟನೆಯ ಶತಮಾನದವರೆಗೂ ರೂಢಿಯಲ್ಲಿತ್ತು. 
ಮೇಲೆ ಹೇಳಿರುವ ಬೋಧನಕ್ರಮದ ಪ್ರಪ್ರಥಮ ನಿದರ್ಶನವೆಂದರೆ ಮತಂಗ 
ಮುನಿಯ ಬೃಹದ್ದೇಶಿಯೆ. ಮುನಿಯು ಸಂಗೀತಶಾಸ್ತ್ರ ಶಿಕ್ಷಣವನ್ನು ಶಿಷ್ಕ್ಯನೊಡನೆ ಸಂವಾದ 
ರೂಪದಲ್ಲಿ ನೀಡುತ್ತಾನೆ. ಅಲ್ಲಲ್ಲಿ ಸಮಸಾಮಯಿಕ ಸಂಗೀತಪ್ರಯೋಗಗಳನ್ನು 
ಉದಾಹರಿಸಿ ಸ್ಪಷ್ಟಗೊಳಿಸುತ್ತಾನೆ. ಇದರಿ೦ದ ಶಾಸ್ತ್ರವರ್ಣನೆ, ವಿಧಿ, ಜಿಜ್ಞಾಸೆ ಮತಭೇದ 
ಮುಂತಾದವುಗಳ ನಿರೂಪಣೆಗೆ ಪ್ರಯೋಜನವಾಗಿದೆ. ಈ ನಿಟ್ಟಿನಲ್ಲಿ ಅವನ ಈ ಮಾತು 
ಗಳನ್ನು ಗಮನಿಸಬಹುದು : "ಲೋಕದಲ್ಲಿ (ಇ೦ತಹ ಆಚಾರ್ಯರು ಹೇಳುವ) ಹಾಗೆ ಇಲ್ಲ.' 
"ಇದೋ, ಈ ಮಧ್ಯಮವಿದೆಯಲ್ಲ, ಇದೇ ಇಲ್ಲಿ ಗ್ರಹಾ೦ಶಗಳು.' “ಪ್ರಯೋಗವು (ಇದರ 
ವಿಷಯದಲ್ಲಿ) ಹೀಗಿರುವುದು ಕಂಡುಬರುತ್ತದೆ.' (ಇದನ್ನು) ಹೀಗೆ ಪ್ರಯೋಗ ಮಾಡ 
: ಬೇಕು.', "(ನಾನು ಹಾಡಿ ತೋರಿಸಲಿರುವ) ಈ ಪ್ರಯೋಗದಲ್ಲಿ ನಾಲ್ಕು ಶ್ರುತಿಗಳ 
ಪಂಚಮವೇ ದೊರೆಯುತ್ತದೆ.' "(ಮತಾಂತರವು ಹೀಗಿದ್ದರೂ) ಅದು ಲಕ್ಪ್ಯದಲ್ಲಿ 
` ಗೋಚರಿಸುವುದಿಲ್ಲ.' "ಇದು ಕೆಲವೆಡೆ ಕಾಣಸಿಗುತ್ತದೆ. ಕೆಲವೆಡೆ ಇಲ್ಲ.' "ಸಂಗೀತದಂತಹ 
ಲಕ್ಷ್ಯಪ್ರಧಾನ ವಿದ್ಯೆಯಲ್ಲಿ ಅತಿಪ್ರಸಂಗವನ್ನು ಎಂದರೆ, ಶಾಸ್ತ್ರದಲ್ಲಿ ಅತಿಪ್ರೀತಿಯನ್ನು 
`ಅಥವಾ ಅಸ೦ಬದ್ಧ ಪ್ರಲಾಪವನ್ನು ಮಾಡಬಾರದು; ಬುದ್ಧಿವ೦ತರು ತಾವೇ (ಲಕ್ಷ್ಯದಿ೦ದ) 
ಕ೦ಡುಕೊಳ್ಳಬೇಕು.' ಈ ಉದಾಹರಣೆಗಳು ಮಾತ್ರವಲ್ಲದೆ ವರ್ಣಾಲ೦ಕಾರಗಳ ಪ್ರಸ್ತಾರ, 
_ ಜಾತಿಗಾನದ ಪ್ರಯೋಗಗಳು, ಭಾಷಾರಾಗಗಳ ಆಲಾಪನಾಪ್ರಸ್ತಾರಗಳು ಮುಂತಾದ 
ಇತರ ಪ್ರಯೋಗ ಪ್ರಯೋಜಕವಾದ ವಿವರಗಳನ್ನು ಬರೆದಿಡುವುದರಲ್ಲಿ ಮತಂಗ 
ಮುನಿಯೇ ಮೊದಲನೆಯವನು. ಅವನ ಈ ಮೇಲ್ಪಜ್‌ ಯನ್ನು ನಂತರದ ಶಾಸ್ತ್ರಕಾರರು 
ಹಲವರು ಅನುಸರಿಸಿದ್ದಾರೆ. ಅವರ ಪೈಕಿ ನಾನ್ಯದೇವ, ಪಾರ್ಶ್ರ್ವದೇವ, ಶಾರ್ಜ್ಣದೇವ, 
ಕುಂಭಕರ್ಣ, ಪಂಡರೀಕವಿಠಲ, ಸೋಮನಾಥ, ಅಹೋಬಲ ಮೊದಲಾದವರನ್ನು 
ಉಲ್ಲೇಖಿಸಬಹುದು. ಶಾಹಜಿ ಮತ್ತು ತುಲಜೇ೦ದ್ರರಲ್ಲಿ ಈ ಕ್ರಮದ ಪರಾಕಾಷ್ಠೆಯನ್ನು 
ಕಾಣಬಹುದು. ಇತ್ತೀಚಿನ ದಿನಗಳಲ್ಲಿ ವಿಷ್ಣುನಾರಾಯಣ ಭಾತಖಂಡೆಯ ಹಿ೦ದೂಸ್ಥಾನೀ 
ಸ೦ಗೀತಪದ್ಧತಿಯು ಈ ಬೋಧನಕ್ರಮಕ್ಕೆ ಶ್ರೇಷ್ಠ ನಿದರ್ಶನವಾಗಿದೆ. 
- ಈ ಪ್ರಾಚೀನ ಕಾಲದಲ್ಲಿ ಸ೦ಗೀತಕಲೆಯ ಲಕ್ಷ್ಯವನ್ನು ಹೇಗೆ ಹೇಳಿಕೊಡಲಾಗುತ್ತಿತ್ತು 
ಎಂದು ಹೇಳಲು ಆಧಾರಗಳಿಲ್ಲ ; ಇದನ್ನು ಕೇವಲ ಅನುಮಿತಿಯಿ೦ದ ಹೇಳಬಹುದು 
ಅಷ್ಟೆ. ಮೊದಲನೆಯದಾಗಿ ಸಂಗೀತಶಿಕ್ಷಣವು ಗುರುಕುಲ ಪದ್ಧತಿಯಲ್ಲಿ ನಡೆಯುತ್ತಿತ್ತು. 
ಸ೦ಗೀತ ಗುರು ಅಥವಾ ಸ೦ಗೀತಾಚಾರ್ಯನು ತನ್ನ ಆಶ್ರಮದಲ್ಲಿ ಅಥವಾ ಮನೆಯಲ್ಲಿ 


೫೦೬ ಕರ್ಣಾಟಕಸ೦ಗೀತವಾಹಿನಿ 


ಶಿಕ್ಷಣವನ್ನು ನೀಡುತ್ತಿದ್ದನು. ವಿದ್ಯಾರ್ಥಿಗಳು ದೂರದೂರದಿಂದ ಬಂದು ವಿಧಿವತ್ತಾಗಿ 
ಅವನನ್ನು ಬಳಿಸಾರಿ, ಆಶ್ರಯಿಸಿ. ಅವನ ಅಪ್ಪಣೆ ಪಡದು ಗುರುಕುಲಕ್ಕೆ ಸೇರುತ್ತಿದ್ದರು. 
ಆಚಾರ್ಯನು ಗೊತ್ತುಮಾಡಿದ ದಕ್ಷಿಣೆಯನ್ನು ನಿಯತಕಾಲಿಕವಾಗಿಯೋ ಅನುಕೂಲವಾದಾ 
ಗಲೋ ಕಂತುಗಳಲ್ಲಿ ವಿದ್ಯಾರ್ಥಿಯ ಪೋಷಕರು ತೀರಿಸುತ್ತಿದ್ದರು. ಒಮ್ಮೊಮ್ಮೆ 
ಶ್ರೀಮ೦ತರೂ ರಾಜನೂ ಇ೦ತಹ ವಿದ್ಯಾರ್ಥಿಗಳನ್ನು ಪ್ರಾಯೋಜಿಸಿ ಆಚಾರ್ಯನ ಸಮ್ಮತಿ 
ಪೂರ್ವಕವಾಗಿ ಶಿಷ್ಯರನ್ನು ಕಳುಹಿಸಿಕೊಡುತ್ತಿದ್ದರು. ಆಚಾರ್ಯನು ಶಿಷ್ಯನನ್ನು ಪರಿಶೀಲಿಸಿ, 
ಪರೀಕ್ಷಿಸಿ ಅವನು ಪಾತ್ರನಾಗಿದ್ದರೆ ಮಾತ್ರ ತನ್ನ ಗುರುಕುಲಕ್ಕೆ ಸೇರಿಸಿಕೊಳ್ಳುತ್ತಿದ್ದನು. 
ಆಗಿನಿ೦ದ ಶಿಷ್ಯನು ಗುರುಕುಲದ ಮತ್ತು ಗುರುಕುಟು೦ಬದ ಸದಸ್ಯನಾಗಿ ಅವನ ಯೋಗ 
ಕ್ಷೇಮದ ಮತ್ತು ವಿದ್ಯಾರ್ಜನೆಯ ಹೊಣೆಯನ್ನು ಆಚಾರ್ಯನಿಗೇ ಒಪ್ಪಿಸುತ್ತಿದ್ದನು. ಮೊದ 
ಮೊದಲು ಅವನು ಗುರುವಿನ ಪರಿಚರೈಯಲ್ಲಿ ಮತ್ತು ಶುಶ್ರೂಷೆಯಲ್ಲಿ ತೊಡಗಿ, ಅವನ 
ಮತ್ತು ಕುಟುಂಬದ ಸದಸ್ಯರ ಸ್ವಭಾವಗಳನ್ನೂ ಗುರುವು ಜ್ಯೇಷ್ಠಶಿಷ್ಕರಿಗೆ ನೀಡುವ 
ಶಿಕ್ಷಣದ ವಿಧಿವಿಧಾನಗಳನ್ನೂ ಗಮನಿಸುತ್ತಿದ್ದನು. ಸ್ವಲ್ಪಕಾಲವಾದ ಮೇಲೆ ಅವನಿಗೆ 
ಗುರುಕುಲದ ಜ್ಯೇಷ್ಠ ಶಿಷ್ಯರು ಪ್ರಾರಂಭಿಕ ಪಾಠಗಳನ್ನು ನಡೆಸುತ್ತಿದ್ದರು. ಶಿಷ್ಯನನ್ನು ಹೀಗೆ 
ಪರೋಕ್ಪದಲ್ಲಿ ಗುರುವು ಗಮನಿಸಿ ಅವನಿಗೆ ಉಚಿತವಾದ ಶಿಕ್ಷಣದ ರೀತಿ, ಪಠ್ಯ ಮತ್ತು 
ವಿಧಾನಗಳನ್ನು ತೀರ್ಮಾನಿಸುತ್ತಿದ್ದನು. ಶಿಷ್ಯನು ಸಾಕಷ್ಟು ಅನುಭವವನ್ನು ಮತ್ತು ಶ್ರದ್ಧೆ 
ಯನ್ನು ಗಳಿಸಿಕೊ೦ಡಮೇಲೆ ಗುರುವೇ ನೇರವಾಗಿ ಪಾಠವನ್ನು ಮಾಡುತ್ತಿದ್ದನು. ಆಗ 
ಅವನಿಗೆ ಸೋಪಾನಕ್ರಮದಲ್ಲಿ ನಿರ್ದಿಷ್ಟವಾದ ಪಠ್ಯವಿಷಯಗಳನ್ನು ಆಯಾ ಲಕ್ಷ್ಯಭಾಗ 
ದೊಡನೆ ಅದಕ್ಕೆ ಸ೦ಬ೦ಧಿಸಿದ ಲಕ್ಷಣವನ್ನೂ ಸೇರಿಸಿ ಶಿಕ್ಷಣವು ನಡೆಯುತ್ತಿತ್ತು. ಪಠ್ಯವೆಲ್ಲ 
ಮುಗಿದ ಮೇಲೆ ವಿಧ್ಯುಕ್ತವಾದ ಸ್ನಾತಕ ಕರ್ಮಗಳನ್ನು ಸಾ೦ಗವಾಗಿ ಮಾಡಿಸಿ ಆಚಾರ್ಯ 
ದಕ್ಷಿಣೆಯನ್ನು ಸ್ವೀಕರಿಸಿ ಸಂಗೀತ ವಿದ್ಯಾಜ್ಯೇಷ್ಠರ ಸಮ್ಮುಖದಲ್ಲಿ ಅವನ ಸಂಗೀತ 
ಕಛೇರಿಯನ್ನು ಏರ್ಪಡಿಸಲಾಗುತ್ತಿತ್ತು. ಇದು ಶಿಷ್ಯನ ಸ೦ಗೀತವೃತ್ತಿಗೆ ರಂಗಪ್ರವೇಶ. 
ಆಮೇಲೆ ಅವನು ತನ್ನ ಮನೆಗೆ ಹಿ೦ತಿರುಗಿ ಸ೦ಗೀತದ ಶಿಕ್ಷಣ ಮತ್ತು / ಅಥವಾ ವೇದಿಕೆಯ 
ವೃತ್ತಿಯನ್ನು ಕೈಗೊಳ್ಳುತ್ತಿದ್ದನು. ಅರಮನೆಗಳಾದರೆ ರಾಜಾಸ್ಥಾನದಲ್ಲಿ ಒಳ್ಳೆಯ ಹೆಸರು 
ಗಳಿಸಿದ್ದ ವಿದ್ವಾಂಸನನ್ನು ಅಂತಃಪುರದ ರಾಣಿವಾಸಕ್ಕೋ ರಾಜಕುಮಾರಿಗೋ ರಾಜ 
ಕುಮಾರನಿಗೋ ಶಿಕ್ಷಕನನ್ನಾಗಿ ಗೊತ್ತು ಮಾಡುತ್ತಿದ್ದರು. ಶಿಷ್ಯನು/ಶಿಷ್ಯಳು ಇದೇ ರೀತಿ 
ಸ್ನಾತಕದೀಕ್ಷೆಯಾದ ಮೇಲೆ ಸಂಗೀತ ವಿದ್ಯಾಜ್ಯೇಷ್ಠರ ಎದುರಿಗೆ ತಾನು ಕಲಿತಿದ್ದನ್ನು ಹಾಡಿ 
ಅಥವಾ ನುಡಿಸಿ ಕಚೇರಿ ಮಾಡಬೇಕಾಗಿತ್ತು. ಇದೇ ಕ್ರಮವು ನೃತ್ಯವಿದ್ಯೆಗೂ ಅನ್ವಯಿಸು 
ತ್ತಿತ್ತು. 

ಪ್ರಾಚೀನ ಕಾಲದಲ್ಲಿ ಸ೦ಗೀತ ಶಿಕ್ಷಣವು ಏನನ್ನು ಒಳಗೊಂಡಿತ್ತೆ೦ದು ಹೇಳಲು 
ಆಧಾರಗಳಿಲ್ಲ. ಆದರೆ ಕೆಲವು ಊಹೆಗಳನ್ನು ಮಾಡಲು ಅಡ್ಡಿಯಿಲ್ಲ. ಆಗಿನ ಕಾಲದಲ್ಲಿ 
ಆಧಾರಶ್ರುತಿಗಾಗಿ ಷಡ್ಡಗ್ರಾಮದ ರಾಗಗಳಲ್ಲಿ ಷಡ್ಡವನ್ನೂ ಮಧ್ಯಮಗ್ರಾಮದ ರಾಗ 
ಗಳಲ್ಲಿ ಮಧ್ಯಮವನ್ನೂ ಉಭಯ ಗ್ರಾಮರಾಗಗಳಲ್ಲಿ ಇವೆರಡು ಸ್ವರಗಳನ್ನೂ ನೀಡುವ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೦೭ 


ತಂತಿ ಅಥವಾ ಗಾಳಿ ವಾದ್ಯಗಳನ್ನು ಬಳಸಾಗುತ್ತಿತ್ತೆ೦ಬುದು ಸ೦ಭಾವ್ಯವಾಗಿದೆ. ಸ್ವರಸ್ಥಾನ 
ಗಳ ಪರಿಚಯಕ್ಕೆ ಎರಡೂ ಗ್ರಾಮಗಳ ಐವತ್ತಾರು ಮೂರ್ಛನೆಗಳನ್ನು--ಕಾಕಲ್ಯಂತರ 
ಸ್ವರಗಳನ್ನು ಒಳಗೊ೦ಡ೦ತೆ--ಆರೋಹಣ-ಅವರೋಹಣ ಕ್ರಮದಲ್ಲಿ ಅಭ್ಯಾಸ ಮಾಡು 
ತ್ತಿದ್ದಿರಬೇಕು. ಇದರಿಂದ ಸಮಸಾಮಯಿಕ ರೂಢಿಯಲ್ಲಿದ್ದ ಎಲ್ಲ ಪ್ರಕೃತಿ-ವಿಕೃತಿ ಸ್ವರಗಳ 
ಪರಿಚಯವಾಗುತ್ತಿತ್ತು. ವರ್ಜ್ಯಸ್ಟರ ಮತ್ತು ವಕೃಸ್ಟರಗಳ ಸ೦ಚಾರಗಳಿಗಾಗಿ ಷಾಡವ 
ಔಡುವ ಮೂರ್ಛನೆ(ಇತಾನ)ಗಳನ್ನು ಮತ್ತು ಕೂಟತಾನಗಳನ್ನು ಬೇರೆಬೇರೆ ಮೂರ್ಛನೆ 
ಗಳಲ್ಲಿ ಅಥವಾ ರಾಗಗಳಲ್ಲಿ ಅಭ್ಯಾಸಮಾಡುತ್ತಿದ್ದರೆ೦ದು ತೋರುತ್ತದೆ. ಅ೦ತೆಯೇ 
ರಾಗದ ಸಂಚಾರಗಳಿಗಾಗಿ, ಎಂದರೆ ಸ್ವರಸಮುಚ್ಚಯಗಳಿಗಾಗಿ ವರ್ಣಾಲ೦ಕಾರಗಳನ್ನು 
ಅಭ್ಯಾಸ ಮಾಡುತ್ತಿದ್ದರೆ೦ದು ಊಹಿಸಬಹುದು. ಅಷ್ಟೇ ಅಲ್ಲದೆ ಇವುಗಳನ್ನು ಆಯಾ 
ರಾಗಕ್ಕೆ ವೈಶಿಷ್ಟ್ಯ ಬೋಧಕವಾದ ಗಮಕಗಳೊಡನೆ ಶಿಕ್ಷಣವನ್ನು ನೀಡಲಾಗುತ್ತಿತ್ತೆ೦ಬುದು 
ಸ೦ಭಾವ್ಯವಾಗಿದೆ. ಆಮೇಲೆ ಸರಳವಾದ ರಾಗತಾಳಗಳನ್ನು ಅನ್ವಯಿಸಿದ ಸಣ್ಣಪುಟ್ಟ 
ದೇವತಾ ಸ್ತುತಿರೂಪದ ಹಾಡುಗಳನ್ನು ಹೇಳಿಕೊಡುತ್ತಿದ್ದಿರಬಹುದು. ಇದರ ನ೦ತರ 
ಸೋಪಾನಮಾರ್ಗದಲ್ಲಿ ಪ್ರೌಢವಾದ ರಾಗಗಳಲ್ಲಿ ಆಲಾಪನೆ, ಪ್ರಬಂಧಗಳ ಗಾಯನ! 
ವಾದನ, ಇವುಗಳಿಗೆ ಪ್ರೌಢವಾದ ಒಂದು ಅಥವಾ ಹೆಚ್ಚು ತಾಳಗಳ ಅನ್ವಯ, ಹ್ರಸ್ವವಾದ 
ವಿಪ್ರಕೀರ್ಣ ಪ್ರಬ೦ಧಗಳಿ೦ದ ಪ್ರಾರಂಭಿಸಿ ಏಳೆಯೇ ಮೊದಲಾದ ಶುದ್ಧ ಸೂಡಪ್ರಬಂಧ 
ಗಳವರೆಗೂ ಶಿಕ್ಷಣವು ಮುಂದುವರೆಯುತ್ತಿತ್ತು. ಗಾಯನವಾದನ ತಂತ್ರಗಳನ್ನೂ ಪರಿ 
ಭಾಷೆಗಳನ್ನೂ ಕ್ರಮಕ್ರಮವಾಗಿ ಜ್ಞಾತದಿ೦ದ ಅಜ್ಞಾತದೆಡೆಗೆ ಆಯಾ ಪ್ರಬಂಧಗಳಲ್ಲಿ 
ಅಳವಡಿಸಿ ಬೋಧಿಸಲಾಗುತ್ತಿತ್ತೆ೦ದು ಭಾವಿಸಬಹುದು. ಗಾಯಕವಾದಕರ ಗುಣದೋಷ 
ಗಳ ನಿಕರವರ್ಣನೆಗಳು ದೊರೆಯುವುದರಿಂದ ಶಿಷ್ಯರ ಗುಣಸ೦ವರ್ಧನದಲ್ಲಿ ಹಾಗೂ 
ದೋಷನಿರಸನದಲ್ಲಿ ಸಂಗೀತಾಚಾರ್ಯ್ಕರು ಗಮನವನ್ನು ನೀಡುತ್ತಿದ್ದರೆಂಬುದು ಊಹ 
ನೀಯವಾಗಿದೆ. ಕಂಠ, ವಾದ್ಯ ಮು೦ತಾದವುಗಳಲ್ಲಿನ ಪ್ರೌಢಿಮೆಯನ್ನು ಶಿಷ್ಕನು ಸ೦ಪಾ 
ದಿಸಿಕೊಳ್ಳಲು ಯಾವ ಮಾರ್ಗಗಳನ್ನು ಗುರುಗಳು ಅನುಸರಿಸುತ್ತಿದ್ದರೆ೦ಬುದು ತಿಳಿಯದು. 
ಅಂತಹ ತರಪೇತಿಯು ಶಿಕ್ಷಣದ ಅ೦ಗವಾಗಿತ್ತೆ೦ದು ಪರಿಭಾವಿಸಿಕೊಳ್ಳಬಹುದು. ಏಕೆಂ 
ದರೆ ಸಂಗೀತ ಶಾಸ್ತ್ರಗ್ರಂಥಗಳಲ್ಲಿ ಕಂಠದ ಗುಣದೋಷಗಳನ್ನೂ ಕ೦ಠಸ೦ಪನ್ಮೂಲ 
ಗಳನ್ನು ಉಳಿಸಿ ಬೆಳೆಸಿಕೊಳ್ಳಲು ಅನುಕೂಲಿಸುವ೦ತಹ ಕಂಠ್ಯೌಷಧಿಗಳನ್ನೂ ವರ್ಣಿಸಿದೆ ; 
ತತ, ಸುಷಿರ ಮತ್ತು ಘನವಾದ್ಯಗಳ ವಾದನಕ್ಕೆ ಬೇಕಾಗುವ ಅಸ೦ಯುತ ಹಸ್ತವ್ಯಾಪಾರ 
ಗಳನ್ನೂ ಉಭಯಹಸ್ತವ್ಯಾಪಾರಗಳನ್ನೂ ಸ೦ಗೀತಶಾಸ್ತ್ರದಲ್ಲಿ ವಿವರಪೂರ್ಣವಾಗಿ ವಿವರಿ 
ಸಲಾಗಿದೆ. ತಂತಿಪಾದ್ಯಗಳನ್ನು ನುಡಿಸಲು ಬೇಕಾಗುವ 'ಧಾತು'ಗಳನ್ನು ಅಲ್ಲಿ ನಿರೂಪಿಸಲಾ 
ಗಿದೆ. 
ಸಂಪ್ರದಾಯ 

ಗುರುಕುಲದ ಸಂಗೀತಶಿಕ್ಷಣವು ಈ ಚೌಕಟ್ಟಿನಲ್ಲಿಯೆ ಬಹುಕಾಲ ನಡೆಯುತ್ತಿದ್ದು 
ಕ್ರಿ.ಶ. ಹತ್ತೊಂಬತ್ತನೆಯ ಶತಮಾನದ ಅಂತ್ಯ ಅಥವಾ ಇಪ್ಪತ್ತನೆಯ ಶತಮಾನದ 


೫೦೮ ಕರ್ಣಾಟಕಸ೦ಗೀತವಾಹಿನಿ 


ಆದಿಯವರೆಗೂ ಮುಂದುವರೆಯಿತು. ಇದು ಕರ್ಣಾಟಕ, ಆ೦ಧ್ರ ಮತ್ತು ಕೇರಳಗಳಲ್ಲಿ 
ಹೇಗೆ ನಡೆಯುತ್ತಿತ್ತು ಎಂಬುದಕ್ಕೆ ದಾಖಲೆಗಳು ಈಗ ದೊರೆಯುವಂತಿಲ್ಲ. ಸಂಗೀತ 
ತ್ರಿಮೂರ್ತಿಗಳ ನ೦ತರದ ಕಾಲದಲ್ಲಿ ಈ ರಾಜ್ಯಗಳಿ೦ದ ಶಿಷ್ಕರುಗಳು ತಮಿಳುನಾಡಿನ 
ಗುರುಗಳನ್ನು ಹುಡುಕಿಕೊ೦ಡು ಹೋಗುತ್ತಿದ್ದುದೆ ಹೆಚ್ಚು. ಇವರ ಪೈಕಿ ಮೈಸೂರು 
ವಾಸುದೇವಾಚಾರ್ಯರು ತಮ್ಮ ಹಾಗೂ ಸಹಪಾಠಿಗಳ ಅಮೂಲ್ಯ ಚಿತ್ರಣವನ್ನು ಮನೋ 
ಹರವಾಗಿ ನೀಡಿದ್ದಾರೆ. ಅವರ 'ಕಾಲದ ಗುರುಕುಲ ಪದ್ಧತಿಯ ಸಂಗೀತ ಶಿಕ್ಷಣವು 
ಸ೦ಪ್ರದಾಯಬದ್ಧವಾಗಿದ್ದು ವೈಜ್ಞಾನಿಕ ತಳಹದಿಯನ್ನು ಹೊಂದಿತ್ತು. 

ಈ ಸಂದರ್ಭದಲ್ಲಿ ಸ೦ಪ್ರದಾಯವೆ೦ದರೇನು ಎಂಬುದನ್ನು ಸ್ವಲ್ಪವಾಗಿಯಾದರೂ 
ವಿವರಿಸುವುದು ಪ್ರಸಕ್ತವಾಗಿದೆ. ಏಕೆಂದರೆ ಸ೦ಪ್ರದಾಯವೆಂದರೆ ಹಳೆಯದು; ನಿಂತಲ್ಲಿ 
ನಿಂತಿದ್ದು; ಕಂದಾಚಾರದ ರೂಢಿಗಳು ಎ೦ಬ ಅರ್ಥವನ್ನು ನಮ್ಮ ಯುವಪೀಳಿಗೆಯಲ್ಲಿ 
ಹಲವರು ಇಟ್ಟುಕೊಂಡಿದ್ದಾರೆ. ಸ೦ಂಪ್ರದಾಯವೆ೦ದರೆ ಒಯ್ಯುವುದು; ನಂಬುಗೆ, ಮೌಲ್ಯ 
ಅಥವಾ ಆಚಾರಗಳನ್ನು ಒಂದು ಪೀಳಿಗೆಯಿಂದ ಅದರ ಮುಂದಿನದಕ್ಕೆ ಕಂಠಪರಂಪರೆ 
ಯಿಂದ ಒಯ್ಯುವುದು. ಇವುಗಳ ಪೈಕಿ ಒ೦ದನ್ನೋ ಹಲವನ್ನೋ ಒಂದು ಮಾನವ ಸಮು 
ದಾಯವು ಉಳಿಸಿ ಬೆಳೆಸುವುದಕ್ಕಾಗಿ ಕೈಗೊ೦ಡ ಪ್ರಯತ್ನಕ್ಕೆ ಸಂಪ್ರದಾಯವೆಂದು ಹೆಸರು. 
ಸಂಪ್ರದಾಯವೆಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಇನ್ನೂ ವಿಶೇಷವಾದ ಅರ್ಥವಿದೆ. 
ಯಾವುದಾದರೊಂದು ವಿದ್ಯೆಯ ಅಥವಾ ಶಾಸ್ತ್ರದ ರಹಸ್ಯಗಳನ್ನೋ ನಿಗೂಢತತ್ತ್ವ 
ಗಳನ್ನೋ ಪ್ರವಿಷ್ಟ ಅಥವಾ ದೀಕ್ಷಿತ ರಹಸ್ಯಗಳನ್ನೋ ಅವಿಚ್ಛಿನ್ನ ಗುರುಪ೦ಪರೆಯಲ್ಲಿ 
ಶಿಷ್ಯಪರಂಪರೆಗೆ ಸ೦ವಹನಗೊಳಿಸುವುದು ಸಂಪ್ರದಾಯದ ಮುಖ್ಯವಿಧಾನ, ವೈಶಿಷ್ಟ್ಯ. 
ಸಂಪ್ರದಾಯವು ಪ್ರಾಚೀನಕಾಲದ ಒ೦ದು ಅವಶೇಷ ಮಾತ್ರವಲ್ಲ, ನವಸ್ಯಷ್ಟಿ ನವದೃಷ್ಟಿ 
ಗಳ ಫಲಪುಷ್ಪಗಳಿರದ ಬರಡು ಮರವಲ್ಲ. ಅದು ನಿಶ್ಚಲವಾಗಿ ನಿಂತ ನೀರಲ್ಲ, ನಿರಂತರ 
ಚಲನಶಕ್ತಿ, ಅದು ಪುರಾತನವಾದುದು ಆದರೆ ನಮ್ಮ ; ಸಮಕಾಲೀನ ಶಕ್ತಿಪ್ರಭಾವ 
ಗಳೊಡನೆ ನಿರಂತರವಾಗಿ ಅ೦ತರಕ್ರಿಯೆಯನ್ನು ನಡೆಸುತ್ತ, ಹೊ೦ದಿಕೊಳ್ಳುತ್ತ, ಹೊಂದಿಸಿ 
ಕೊಳ್ಳುತ್ತ ಮುನ್ನಡೆಯುತ್ತದೆ ; ಹಿಂದೆ ಬೇರೆ ಬೇರೆ ಕಾಲಗಳಲ್ಲಿ ಸಮಾಜವು ಒಪ್ಪಿ ಅಪ್ಪಿ 
ಕೊಂಡ ಅಧುನಾಕರಣ, ನವಸ್ಯಷ್ಟಿ ಇವುಗಳನ್ನೆಲ್ಲ. ಸ೦ಚಯನಗೊಳಿಸಿ ಅರಗಿಸಿಕೊಳ್ಳುತ್ತ 
ಮುಂದೆ ಸಾಗುತ್ತದೆ. ಹೀಗೆ ಅದು ಸಮಸಾಮಯಿಕ ಜಗತ್ತಿಗೆ ಯಾವಾಗಲೂ ಪ್ರಸಕ್ತ 
ವಾಗಿರುವುದರಿ೦ದಲೇ ಜೀವಂತವಾಗಿ ಉಳಿದಿರುತ್ತದೆ. ಆದರೆ ಅದೆಷ್ಟು ನಮ್ಯವಾಗಿ 
ದ್ದರೂ, ಹೊ೦ದಿಕೊಳ್ಳಲು ಎಷ್ಟೇ ಸಮರ್ಥವಾಗಿದ್ದರೂ ತನಗೆ ಆಧಾರಭೂತ ಮೌಲ್ಯಗಳ 
ಮತ್ತು ಉದ್ದೇಶಗಳೊಡನೆ ರಾಜಿ ಮಾಡಿಕೊಳ್ಳದೆ ಅವುಗಳ ಸ್ಥಿರಗುರಿಯೆಡೆಗೆ ನಡೆಯು 
ತ್ತಿರುತ್ತದೆ. ಭಾರತೀಯರಿಗೆ ಸ೦ಪ್ರದಾಯವನ್ನು ಕುರಿತ ಈ ದೃಷ್ಟಿ ಸನಾತನವಾದುದು, 
ಸಮೀಚೀನವಾದುದು. 

ಸಂಪ್ರದಾಯವು ಸನಾತನ, ನಿಜ. ಆದರೆ ಯಾವುದಾದರೊಂದು ಕಾಲಕ್ಕೆ, ದೇಶಕ್ಕೆ ಅದು 
ಎಷ್ಟುದೂರದವರೆಗೆ ಕಾಣಿಸುತ್ತದೆ, ಎಷ್ಟರವರೆಗೆ ಪ್ರಸಕ್ತ ? ಅದರ ಗುರುಪರಂಪರೆ ಎಷ್ಟು 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ . ೫೦೯ 


ಪ್ರಾಚೀನ ? ಮೋಕ್ಬ್ಚಮಾರ್ಗವನ್ನು ಬೋಧಿಸುವ ಪರಾವಿದ್ಯೆಗಳಲ್ಲಿ ಈ ಪರಂಪರೆಯು 
ಅನಾದಿ, ಪ್ರಸಕ್ತ, ಫಲಪ್ರದ. ಏಕೆ೦ದರೆ ಇಲ್ಲಿ ಮೌಲ್ಯ ಮತ್ತು ಉದ್ದೇಶಗಳಲ್ಲಿ ವಿಕಾಸ 
ವಿಲ್ಲ; ಅವು ಚಲನಶೀಲವಲ್ಲ. ಆದರೆ ಸಂಗೀತದಂತಹ ಚಲನಶಾಲಿಯಾದ ವಿಕಾಸಶೀಲ 
ವಾದ ಕಲೆಯಲ್ಲಿ ಶಿಷ್ಯನಿಗೆ ಸ್ವಗುರುವೇ ಮುಖ್ಯಪ್ರಾಣ, ಪ್ರಮಾಣವು ಪ್ರತ್ಯಕ್ಷ, ಪರಮ 
ಗುರುವಿನ ಪ್ರಾಮಾಣ್ಯ ಪ್ರಭಾವಗಳು ಪರೋಕ್ಷ; ಪರಮೇಷ್ಠಿ ಗುರುವಿನದು ದೂರ, 
ಮಬ್ಬು, ಮಸಕು. ನಮ್ಮ ಊರಿಗೆ ಹರಿದು ಬ೦ದ ಹೊಳೆಯು ಅದರ ತಿರುವಿನವರೆಗೆ 
ಮಾತ್ರ ನಮಗೆ ಕಾಣಿಸುವ ಹಾಗೆ ಸಂಪ್ರದಾಯ. 


ಸ೦ಗೀತಸಾರಾಮೃತದಲ್ಲಿ ಪಠ್ಯಕ್ರಮ 

ಕರ್ಣಾಟಕಸ೦ಗೀತದಲ್ಲಿ ಶಿಕ್ಷಣಪದ್ಧ ತಿಯನ್ನು ನಿರೂಪಿಸುವ ಎರಡು ಐತಿಹಾಸಿಕ 
ದಾಖಲೆಗಳನ್ನು ಈಗ ಪರಿಶೀಲಿಸಬಹುದು; ಇವುಗಳ ಪೈಕಿ ಮೊದಲನೆಯದು ತುಲಜೇ೦ದ್ರ 
ಮಹಾರಾಜನು ತಂಜಾವೂರಿನಲ್ಲಿ ಕ್ರಿ.ಶ. ಹದಿನೆಂಟನೆಯ ಶತಮಾನದ ಪ್ರಥಮಪಾದ 
ದಲ್ಲಿ ರಚಿಸಿದ ಸ೦ಗೀತಸಾರಾಮೃತ೦. ಎರಡನೆಯದು ತಮಿಳುನಾಡಿನ ಎಟ್ಟಯಾಪುರ 
ದಲ್ಲಿ ಸುಬ್ಬರಾಮದೀಕ್ಷಿತರು ರಚಿಸಿದ ಪ್ರಥಮಾಭ್ಯಾಸ ಪುಸ್ತಕಮು. 

ಸ೦ಗೀತಸಾರಾಮೃತಕ್ಕೆ ದೀರ್ಪ ಮತ್ತು ದೀರ್ಥ್ಫುತರ(ಉಪಬ್ಳ೦ಹಿತ)ವೆ೦ಬ ಎರಡು 
ಪಾಠಾ೦ತರಗಳಿವೆ. ಇವುಗಳ ಪೈಕಿ ತಂಜಾವೂರು ಸರಸ್ಪತಿಮಹಲ್‌ ಹಸ್ತಪ್ರತಿ ಗ್ರ೦ಥಾ 
ಲಯದ ೧೦೭೮೭, ೧೦೮೦೦ ಮತ್ತು ೧೦೮೦೧ ಎ೦ಬ ಸ೦ಖ್ಯೆಗಳಿರುವ ತೆಲುಗು ಲಿಪಿಯ 
ಹಸ್ತಪ್ರತಿಗಳೂ ೧೦೭೮೯ ಎ೦ಬ ಸ೦ಖ್ಯೆಯ ದೇವನಾಗರಿ ಲಿಪಿಯ ಹಸ್ತಪ್ರತಿಯೂ 
ಸ್ವರಪ್ರಕರಣದ ಉಪಬ್ಯಂಹಿತಪಾಠಾಂತರವನ್ನು ಒಳಗೊಂಡಿವೆ. ಈ ಮೂರು ತೆಲುಗು 
ಲಿಪಿಯ ಹಸ್ತಪ್ರತಿಗಳು ಬಹುಶಃ ಒಂದೇ ಮೂಲಪ್ರತಿಯ ಬೇರೆಬೇರೆ ಭಾಗಗಳು. 
ಅಲ್ಲಿಯದೇ ೧೦೬೭೧ ಎ೦ಬ ಸ೦ಖ್ಯೆಯ ಹಸ್ತಪ್ರತಿಯು ಸ೦ಗೀತಸಾರಾಮೃತದ ನೃತ್ತ 
ಪ್ರಕರಣವನ್ನು ಅಸಮಗ್ರವಾಗಿ ಒಳಗೊಂಡಿದೆ. ಇವೆರಡನ್ನೂ ವಿ. ರಾಘವನ್‌ರವರು 
ಗ್ರ೦ಥದ ಪೀಠಿಕೆಯಲ್ಲಿ ಬೆಳಕಿಗೆ ತ೦ದು ಚರ್ಚಿಸಿದ್ದಾರೆ. ಉಪಬೃ೦ಹಿತ ಸ್ವರಪ್ರಕರಣದಲ್ಲಿ 
ವೀಣಾವಾದನ ಹಾಗೂ ಗಾಯನಕ್ಕೆ ಸಂಬಂಧಿಸಿದಂತೆ ಬಾಲಶಿಕ್ಸೆಯ ಕೆಲವು ಉಪಯುಕ್ತ 
ವಿವರಗಳಿವೆ. ಅವುಗಳನ್ನು ಇಲ್ಲಿ ಸೂಚಿಸಬಹುದು. 

ಈ ಉಪಬೃಂಹಿತ ಪ್ರಕರಣದಲ್ಲಿ ವೈಣಿಕನು ವೀಣೆಯನ್ನು ಧರಿಸುವ ಭಂಗಿಯನ್ನು 
ಚಿತ್ರಿಸಿದೆ. (ಈಗಿನ ಸರಸ್ವತಿ ವೀಣೆಗೆ ಪರಸ್ಪರವಾಗುವಂತೆ) ಪದ್ಮಾಸನದಲ್ಲಿ ಕುಳಿತ 
ವೈಣಿಕನ ಎಡಭುಜಧ ಪ್ರಾ೦ತದಲ್ಲಿ ಸೋರೆಬುರುಡೆ, ಮೇರು, ಬಿರಡೆ ಪೆಟ್ಟಿಗಳಿರುತ್ತವೆ. 
ದ೦ಡಿಯಲ್ಲಿ ತಂತಿಗಳಿರುವ ಭಾಗವು ಮೇಲುಮುಖವಾಗಿರುತ್ತದೆ. ಕುದುರೆ, ತಂತಿ, 
ಲಂಗರು, ಗಡ್ಡಗಳಿರುವ ಭಾಗವು ಬಲಹೆಜ್ಜೆಯ ಹೊರ ಅಂಚಿಗೆ ಆನಿಕೊಂಡಿರುತ್ತದೆ. 
ಎಡತೋಳು ದಂಡಿಯನ್ನು ಸುತ್ತುವರಿದು ಅದರ ಬೆರಳುಗಳು ದಂಡಿಯಮೇಲೆ ಚಲಿಸು 
ತ್ತವೆ. ಬಲಗೈ ಬೆರಳುಗಳು ಕುದುರೆ ಮತ್ತು ಮೆಟ್ಟುಗಳ ನಡುಭಾಗದಲ್ಲಿ ತಂತಿಗಳನ್ನು 


೫೧೦ ಕರ್ಣಾಟಕಸ೦ಗೀತವಾಹಿನಿ 


ಮಿಡಿಯುತ್ತವೆ. ಇದು ಸಿತಾರ್‌ ಮತ್ತು ಸರೋದ್‌ ವಾದನಭಂಗಿಗಳನ್ನು ಸ್ವಲ್ಪವಾಗಿ 
ಹೋಲುತ್ತದೆ. ಈ ಭಂಗಿಯು ಕೇರಳ, ಕರ್ಣಾಟಕ ಮತ್ತು ಆಂಧ್ರಪ್ರದೇಶಗಳಲ್ಲಿ 
ಇಪ್ಪತ್ತನೆಯ ಶತಮಾನದ ಪ್ರಾರಂಭದ ವರ್ಷಗಳವರೆಗೂ ರೂಢಿಸಿತ್ತು. 

ಶಿಕ್ಷಾವಿಧಿ ಎಂಬ ಅಧಿಕರಣದಲ್ಲಿ ಬಾಲಶಿಕ್ಷೆಯ ವಾದನ ವಿಧಿಗಳನ್ನು ಹೀಗೆ ವಿವರಿಸ 
ಲಾಗಿದೆ: ಪ್ರಾರಂಭದಲ್ಲಿ ಬಲ ತೋರುಬೆರಳಿನಿ೦ದ ತ೦ತಿಯ ಒಳಹೊರಗುಗಳನ್ನು ತಕತಕ 
ಎಂದು ನುಡಿಸಿ ಅಭ್ಯಾಸಮಾಡಬೇಕು. ನಂತರ ತೋರುಬೆರಳು ನಡುಬೆರಳುಗಳ ತುದಿ 
ಗಳಿಂದ ತಂತಿಯ ಒಳಹೊರಗುಗಳನ್ನು ಒಂದಾದ ಮೇಲೊಂದರಂತೆ ಮೀಟಬೇಕು. 
ಇದಕ್ಕೆ ಜಮನಿಕರ್ತರಿ ಮೀಟೆಂದು ಹೆಸರು. ಬಲಗೈ ಮಧ್ಯದ ಬೆರಳಿನಿಂದ ತಂತಿಯ 
ಒಳಗಡೆಗೆ ಹೊಡೆಯುವುದಕ್ಕೆ ಸೋತಡಾ ಎಂದು ಹೆಸರು. ಪಕ್ಕದ ತಾಳದ ತಂತಿಗಳನ್ನು 
ಕಿರುಬೆರಳಿನಿಂದ ಆಯಾ ತಾಳಕ್ಕೆ ಅನುಸಾರವಾಗಿ ಮೀಟಬೇಕು. ಇದಕ್ಕೆ ಲೋಕದಲ್ಲಿ ಶ್ರುತಿ 
ಎಂದು ಹೆಸರು. ಈ ನಾಲ್ಕು ದಕ್ಷಿಣ ಹಸ್ತವ್ಯಾಪಾರಗಳು. ವಾಮಹಸ್ತವ್ಯಾಪಾರವು ಎಂದರೆ 
ಎಡಬೆರಳುಗಳ ಚಲನೆಯು ಆಹತ, ಪ್ರತ್ಯಾಹತ, ಕಂಪಿತ ಮತ್ತು ಢಾಲವೆಂದು ನಾಲ್ಕು 
ವಿಧ. (ಎಡ) ತೋರುಬೆರಳು ಮತ್ತು ನಡುಬೆರಳುಗಳನ್ನು ತಂತಿಯ ಮೇಲೆ ಊರಿ ತಂತಿ 
ಯನ್ನು ತಡೆದು ನಡುಬೆರಳಿನಿಂದ ಹೊಡೆದರೆ ಅದು ಆಹತವೆನ್ನಿಸಿಕೊಳ್ಳುತ್ತದೆ. ತೋರು 
ಬೆರಳಿನ ಎಡೆಯಲ್ಲಿ ನಡುಬೆರಳು ಬಂದರೆ ಅದು ಪ್ರತ್ಕಾಹತ. ಸ್ವರವನ್ನು ನಡುಗಿಸುವುದು 
ಕಂಪನ. ಸ್ವರಗಳು ಮುತ್ತುಗಳಂತೆ ಉರುಳುವುದು ಢಾಲವೆನ್ನಿಸಿಕೊಳ್ಳುತ್ತದೆ. 

ಇದಾದ ಮೇಲೆ ಸರಲೀ ಲಕ್ಷಣವಿದೆ. ಏಳು ಸ್ವರಗಳು ಏರಿ ತಾರಷಡ್ಡವನ್ನು ಕೂಡಿ 
ಕೊಂಡು ಇಳಿದರೆ ಅದಕ್ಕೆ ಸರಳಿ ಎ೦ದು ಹೆಸರು. ತಾರಷಡ್ಡವನ್ನು ಒಳಗೊ೦ಡ೦ತೆ, ಇದರ 
ಅನೇಕ ವಿಧಗಳಿವೆ (-ಹೆಚ್ಚುಸ್ಥಾಯಿ ವರಸೆಗಳು). ಅಲಂಕಾರಗಳೆಂದರೆ ಸ್ವರಪರಿಷ್ಕಾರ 
ಗಳು. ಧ್ರುವ, ಮಟ್ಕ, ರೂಪಕ, ರುಂಪಾ, ತ್ರಿಪುಟ, ಅಡ್ಡತಾಲ, ಏಕತಾಲವೆ೦ದು ಇವು 
ಏಳು ವಿಧ. ಆಯಾ ತಾಲಗಳಿಗೆ ಅಳವಟ್ಟ ಅಲಂಕಾರಗಳನ್ನು ಅದೇ ಹೆಸರುಗಳಿಂದ 
ಕರೆಯುತ್ತಾರೆ. (ಇವುಗಳಿಗೆ ಇಂದಿನ ಲಕ್ಷ್ಯಗಳ೦ತೆಯೆ ಇರುವ ಉದಾಹರಣೆಗಳನ್ನು ಕೊಡ 
ಲಾಗಿದೆ.) | 

ಈ ಅಭ್ಯಾಸವಾದ ಮೇಲೆ ಗೀತವನ್ನು ನುಡಿಸಲು ಆರಂಭಿಸಬೇಕು. ಇದಕ್ಕೆ ಗೌಲರಾಗ- 
ರೂಪಕತಾಳಗಳಲ್ಲಿ ಒ೦ದು ಉದಾಹರಣೆಯನ್ನು ನೀಡಿದೆ. ಇಲ್ಲಿ (ಶ್ರುತಿತ೦ತಿ) ಘಾತಗಳು 
ಉದಾಹರಣೆಯಲ್ಲಿರುವ೦ತಯೇ ಇರಬೇಕೆ೦ಬುದನ್ನು ವಿಶೇಷವಾಗಿ ಗಮನಿಸಬೇಕು. 
ಗೀತವಾದನವನ್ನು ಅಭ್ಯಾಸಮಾಡಿ ದೃಢಮಾಡಿಕೊ೦ಡಮೇಲೆ ಪ್ರಬಂಧಗಳನ್ನು ದ್ರುತ, 
ಲಘು ಇತ್ಯಾದಿಗಳ ಅಳತೆಗೆ ಅನುಸಾರವಾಗಿ ನುಡಿಸಬೇಕು. ಇದಕ್ಕೆ ಗ್ರಂಥದಲ್ಲಿ `ಸಕಲ 
ಸುರಾಸುರಕಿರೀಟಮಣಿಕಿರಂಣ ಚರಣಯುಗಲು ಕಡವುಣರೇರೇ' ಎಂಬ ಪ್ರಬಂಧ 
ಖಂಡದ (ಗೀತಖ೦ಡದ?) ಉದಾಹರಣೆಯನ್ನು ಮತ್ತು ಗೌಲರಾಗ-ರುಂಪೆತಾಳದಲ್ಲಿ 
ಕ್ತ ಕ್ತ ತೊಂಗಿಣಿ-ತ್ತೊಂಗಿಣಿ ತ್ತೊಂಗಿಣಿ-ಗಿಣಾ೦ ಎಂಬ ಪ್ರಬ೦ದಧ ಪಾಟಾಕ್ಸರಖಂಡದ 
ಉದಾಹರಣೆಯನ್ನು ಕೊಡಲಾಗಿದೆ. 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಭತಿ : ಒ೦ದು ಸಮೀಕ್ಷೆ ೫೧೧ 


ಗೀತ ಪ್ರಬಂಧಗಳ ವಾದನವನ್ನು ಚೆನ್ನಾಗಿ ಅಭ್ಯಾಸಮಾಡಿ ದೃಢವನ್ನಾಗಿಸಿಕೊ೦ಡ 
ಮೇಲೆ ಗುರುವು ಶಿಷ್ಯನಿಗೆ ಠಾಯಗಳ ವಾದನವನ್ನು ಚೆನ್ನಾಗಿ ಮಾಡಿಸಬೇಕು. (ಠಾಯಕ್ಕೆ 
ಉದಾಹರಣೆಯನ್ನು ಕೊಟ್ಟಿದೆ.) ಗೀತಪ್ರಬ೦ಧಠಾಯಗಳನ್ನು ಚೆನ್ನಾಗಿ ಅಭ್ಯಾಸಮಾಡಿದ 
ಮೇಲೆ ತುಂಬಾ ಆಸ್ಥೆಯಿಂದ ರಾಗಾಭ್ಯಾಸದಲ್ಲಿ ಚೆನ್ನಾಗಿ ತೊಡಗಬೇಕು. (ರಾಗಾ 
ಲಾಪನೆಯ ಉದಾಹರಣೆಯನ್ನು ಕೊಟ್ಟಿದೆ. ಇದಾದ ಮೇಲೆ ವೀಣೆಯಲ್ಲಿ ಸಾರಣಿ 
ಮಾರ್ಗ-ಪಕ್ಕಸಾರಣಿಮಾರ್ಗಗಳನ್ನು ಅಭ್ಯಾಸ ಮಾಡಬೇಕು. (ಇದಕ್ಕೆ ನಾಟಿರಾಗದಲ್ಲಿ 
ಉದಾಹರಣೆಯನ್ನು ನೀಡಿದೆ.) 

ಈಗ ಗುರುವು ಉಪದೇಶಿಸುವ ಕ್ರಮದಲ್ಲಿ ಗೀತಪ್ರಬ೦ಧಠಾಯ ಮುಂತಾದವುಗಳ 
ಗ್ರಹಸ್ಟರಗಳನ್ನು ಎ೦ದರೆ ಅವುಗಳನ್ನು ಎತ್ತಿಕೊಳ್ಳಬೇಕಾದ ಸ್ಥಾನಗಳನ್ನು (ಎಡಪುಗಳನ್ನು) 
ಅಭ್ಯಾಸಮಾಡಬೇಕು. ರಕ್ತಿರಾಗಗಳನ್ನೂ ಪದಚಾಲಿಯನ್ನೂ ಮೀಡ(ಟು 7?) ಜಾತಿಗಳನ್ನು 
ಚೆನ್ನಾಗಿ ನುಡಿಸಿ ದೃಢ ಮಾಡಿಕೊಂಡ ಮೇಲೆಯೇ) ವೈಣಿಕನು ರಾಜಮಂದಿರವನ್ನು 
(-ಆಸ್ಥಾನವನ್ನು) ಪ್ರವೇಶಿಸಬೇಕು. (ರಾಜಮಂದಿರದ ಬದಲು ಈಗ ರಂಗಮಂದಿರ 
ಎಂದಿಟ್ಟುಕೊಳ್ಳಬಹುದು. ಈ ದಾಖಲೆಯಲ್ಲಿರುವ ಪಠ್ಯವೂ ಅದರ ಕ್ರಮವೂ ಗಮ 
ನಾರ್ಹವಾಗಿವೆ.) ಸ 


ಸಂಗೀತ ಸಂಪ್ರದಾಯ ಪ್ರ ದರ್ಶಿನಿಯಲ್ಲಿ ಸಂಗೀತ ಶಿಕ್ಷಣ ಸಂಪ್ರದಾಯ 
ಸುಬ್ಬರಾಮದೀಕ್ಷಿತರು ಕ್ರಿ.ಶ. ೧೯೦೪ರಲ್ಲಿ ಪ್ರಕಟಿಸಿದ ಸಂಗೀತಸಂಪ್ರದಾಯ ಪ್ರದ 
ರ್ಶಿನಿಯು ಹೆಸರಿನಲ್ಲಿ ಅನ್ವರ್ಥವಾದುದು. ಅದಕ್ಕೆ ಬಾಲಶಿಷ್ಯರಿಗೆ ಪ್ರವೇಶವನ್ನು ದೊರಕಿಸ 
ಲೆಂದು ಕ್ರಿ.ಶ. ೧೯೦೫ರಲ್ಲಿ 'ಪ್ರಥಮಾಭ್ಯಾಸ ಪುಸ್ತಕಮು' ಎಂಬ ಕೈಹೊತ್ತಿಗೆಯನ್ನು 
ಪ್ರಕಟಿಸಿದರು. ಕರ್ಣಾಟಕ ಸ೦ಗೀತದ ಶಿಕ್ಷಣ ಪದ್ಧತಿಯ ಇತಿಹಾಸಕ್ಕೆ ಅದು ಅಮೂಲ್ಯ 
ವಾದ ದಾಖಲೆ. ತಾನು ಗುರುತಿಸಿರುವ ಸಂಪ್ರದಾಯವನ್ನು ಶಾರ್ಜ್ಣದೇವ, ಪುರಂದರದಾಸ 
ಮತ್ತು ವೆ೦ಕಟಿಮಖಿಗಳನ್ನು ಅನುಸರಿಸಿ ಬರೆದಿದ್ದೇನೆ೦ದು ಅವರು ಹೇಳಿದ್ದರೂ, ಶಿಕ್ಷಣದ 
ವಿವರಗಳು ಅಷ್ಟು ಪ್ರಾಚೀನವಲ್ಲವೆ೦ಬುದು ಸ್ಥೂಲಾವಲೋಕನಕ್ಕೇ ತಿಳಿಯುತ್ತದೆ. 
ಶಾರ್ಜ್ಣದೇವನ ಕಾಲದಲ್ಲಿದ್ದ ಗ್ರಾಮ ಸ೦ಗೀತಪದ್ಭತಿಯು ಈ ಪುಸ್ತಕ ರಚನೆಯ ಕಾಲ 
ದಲ್ಲಿ ನಿಃಶೇಷವಾಗಿ ಅದೃಶ್ಯವಾಗಿತ್ತು. ಪುರಂದರದಾಸ ಮತ್ತು ವೆಂಕಟಮಖಿಯವರುಗಳ 
ಕಾಲದಲ್ಲಿ ರೂಢಿಸಿದ್ದ ವೀಣೆಗಳೂ ಕಳೆದುಹೋಗಿದ್ದವು. (ಪ್ರಥಮಾಭ್ಯಾಸ ಪುಸ್ತಕವನ್ನು 
ವೀಣಾಶಿಕ್ಷಣವನ್ನು ಮುಖ್ಯವಾಗಿ ದೃಷ್ಟಿಯಲ್ಲಿಟ್ಟುಕೊ೦ಡು ಬರೆದುದು ಎಂಬುದನ್ನಿಲ್ಲಿ 
ನೆನೆಯಬೇಕು.) ತುಲಜೇ೦ದ್ರನು ಕ್ರಿ.ಶ. ಸುಮಾರು ೧೭೩೦ರಲ್ಲಿ ವರ್ಣಿಸಿರುವ ತುಲ 
ಜೇಂದ್ರ ಮೇಲ ವೀಣೆಯೇ ಆಧುನಿಕ ಕರ್ಣಾಟಕ ಸಂಗೀತದ ಸರಸ್ವತಿ ವೀಣೆ. ಈ ವೀಣೆ 
ಯನ್ನು ಮನಸ್ಸಿನಲ್ಲಿಟ್ಟುಕೊ೦ಡೇ ಪ್ರಥಮಾಭ್ಯಾಸ ಪುಸ್ತಕಮು ಹೊರಟಿದೆ. ವಾದನ 
ತ೦ತ್ರದೃಷ್ಟಿಯಿ೦ದ ನೋಡಿದರೆ ಈ ಪುಸ್ತಕವು ಕ್ರಿ.ಶ. ಸುಮಾರು ೧೭೫೦ರಿ೦ದ ೧೯೦೦ರ 
ವರೆಗಿನ ನೂರೈವತ್ತು ವರ್ಷಗಳ--ಎ೦ದರೆ ಐದಾರುತಲೆಮಾರುಗಳ--ಶಿಕ್ಷಣ ಸ೦ಪ್ರ 


೫೧೨ ಕರ್ಣಾಟಕಸ೦ಗೀತವಾಹಿನಿ 


ದಾಯವನ್ನು ಬೋಧಿಸುತ್ತದೆ ಎ೦ದಿಟ್ಟುಕೊಳ್ಳಬಹುದು. ಈ ಸ೦ಪ್ರದಾಯಕ್ಕೆ ಉಪಲಬ್ಧ 
ಮಾಹಿತಿಗಳ ಪೈಕಿ ಇದೇ ಕೊನೆಯ ದಾಖಲೆಗಳಲ್ಲಿ ಮುಖ್ಯತಮವಾದುದು. ಆದುದರಿಂದ 
ಅದು ನೀಡುವ ಶಿಕ್ಷಣಕ್ರಮವನ್ನು ಸಂಕ್ಷೇಪಿಸಿ ಸಂಗ್ರಹಿಸುವುದು ಇಲ್ಲಿ ಉಚಿತವಾಗಿದೆ. 

ಸುಬ್ಬರಾಮದೀಕ್ಷಿತರು ತಮ್ಮ ಪುಸ್ತಕವನ್ನು "ಬಾಲಶಿಕ್ಷಾಸಂಪ್ರದಾಯಕ್ರಮಮುಲಣ 
ಗಿನ ಪ್ರಥಮಾಭ್ಯಾಸ ಪುಸ್ತಕಮು' ಎಂದು ಕರೆದಿದ್ದಾರೆ. ಅದನ್ನು ರಚಿಸುವಲ್ಲಿ ತಮ್ಮ 
ಉದ್ದೇಶವನ್ನು ಪೀಠಿಕೆಯಲ್ಲಿ "ಸ೦ಗೀತವಿದ್ಯನಭ್ಯಸಿ೦ಪ ಗೋರುವಾರಕತ್ಯಂತೋಪ 
ಯೋಗಕರಮೈ ಪರ೦ಪರಾಗತ ಸ೦ಪ್ರದಾಯಜ್ಞುಲಚೇ ಶಿಷ್ಕಲುಕು ನೇರ್ಪಿ೦ಪ ಬಡಿನ 
ದೈನ ಮಾರ್ಗಮುನು ಬಾಲುರಕು ಭಾಷವಲೆ ಸುಲಭಮುಗಾ ದೆಲಿಯುನಟುಲ ಪೃಥಮ್ಹಾ 
ಭ್ಯಾಸ ಪುಸ್ತಕಮುನು ಶ್ರೀ ಶಾರ್ಜ್ಣದೇವ ಪುರಂದರದಾಸ ವೆಂಕಟಮಖಿ ಪ್ರಮುಖಲೈನ 
ಪೂರ್ವಾಚಾರ್ಯಲ ಪರಮಾನುಗ್ರಹಮುವಲ್ಲ ನಾ ನೇರ್ಚಿನ ಕೊಲದಿ ವ್ರಾಯಬೂನಿತಿನಿ. 
ಈ ಪ್ರಥಮಾಭ್ಯಾಸ ಪುಸ್ತಕಮುಲೋ ಪೊರಬಾಟಲುಂಡಿನನು ತಪ್ಪುಲನೊಪ್ಪುಲಗಾ ಗೈಕೊ 
ನಿ. ಪೆದ್ದಲು ನನ್ನನುಗ್ರಹಿ೦ತುರಗಾಕ' ಎ೦ದು ವಿವರಿಸಿದ್ದಾರೆ. ("ಸ೦ಗೀತವಿದ್ಯೆಯನ್ನು 
ಅಭ್ಯಾಸ ಮಾಡಬಯಸುವವರಿಗೆ ಅತ್ಯಂತ ಉಪಯೋಗಕರವಾಗಿದ್ದು ಸಂಪ್ರದಾಯಜ್ಞರು 
ಶಿಷ್ಯರಿಗೆ ಹೇಳಿಕೊಟ್ಟ ಮಾರ್ಗವನ್ನು ಭಾಷೆಯನ್ನು ಕಲಿಸುವ) ಹಾಗೆ (ಈ) ಪ್ರಥಮಾಭ್ಯಾಸ 
ಪುಸ್ತಕವನ್ನು ಶ್ರೀ ಶಾರ್ಜ್ಣದೇವ ಪುರಂದರದಾಸ ವೆಂಕಟಮಖಿ ಮೊದಲಾದ ಪೂರ್ವಾ 
ಚಾರ್ಯರುಗಳ ಪರಮಾನುಗ್ರಹದಿ೦ದ ನಾನು ಕಲಿತರೀತಿಯಲ್ಲಿ ಬರೆಯಲು ಪ್ರಯತ್ನಿಸಿ 
ದ್ದೇನೆ. ಈ ಪ್ರಥಮಾಭ್ಯಾಸ ಪುಸ್ತಕದಲ್ಲಿ ತಪ್ಪುಗಳಿದ್ದರೂ (ಅ೦ತಹ) ತಪ್ಪುಗಳನ್ನು 
ಒಪ್ಪುಗಳನ್ನಾಗಿ ಮಾಡಿಕೊ೦ಡು ಹಿರಿಯರು ನನ್ನನ್ನು ಅನುಗ್ರಹಿಸಲಿ.' 

ಪ್ರಥಮಾಭ್ಯಾಸ ಪುಸ್ತಕವನ್ನು ಸುಬ್ಬರಾಮದೀಕ್ಷಿತರು ಎರಡು ಸ್ತರಗಳಲ್ಲಿ ರಚಿಸಿದ್ದಾರೆ. 
ಮೊದಲನೆಯದರಲ್ಲಿ ಸ೦ಗೀತ ಲಿಪಿಯನ್ನು ಓದಿ ತಿಳಿದುಕೊಳ್ಳಲು ಅಗತ್ಯವಾದ ವಿಷಯ 
ಗಳು ಮತ್ತು ಅಭ್ಯಾಸಕ್ಕೆ ಅಗತ್ಯವಾಗುವ ಸಂಜ್ಞೆಗಳ ವಿವರಣೆ, ವೀಣೆಯನ್ನು ನುಡಿಸ 
ಬೇಕಾದ ಹಸ್ತವ್ಯಾಪಾರಗಳು, ತಾಳವನ್ನು ನುಡಿಸುವ ಕ್ರಮ, ತಾಳವಿವರ ಇತ್ಯಾದಿಗಳು 
ಇವೆ. ಸಂಗೀತ ಶಿಕ್ಷಾಪದ್ಧತಿಯಲ್ಲಿ ಇದು ಮಹತ್ವಪೂರ್ಣ ಸಂಕ್ರಮಣಾವಸ್ಥ ; ಏಕೆಂದರೆ 
ಕಂಠ ಪರಂಪರೆಯಲ್ಲಿ ಮಾತ್ರ ಕಲಿಯುತ್ತಿದ್ದುದನ್ನು ಶಿಷ್ಯರು ಸ್ವರಲಿಪಿಯನ್ನು ಜ್ಞಾಪಕ 
ವಾಗಿ ಬಳಸುವುದರ ಪದ್ಧತಿಯು ಹತ್ತೊಂಭತ್ತನೆಯ ಶತಮಾನದ ಮಧ್ಯದಿಂದಲೇ 
ಪ್ರಾರಂಭವಾಯಿತು. ಹೀಗ ಬರೆದಿಡುವ ಪದ್ಧತಿಯು ಮತ೦ಗಮುನಿಯ ಕಾಲದಿಂದಲೆ 
ಇದ್ದುದನ್ನು ಮೇಲೆ ಹೇಳಿದೆಯಷ್ಟೆ ; ಬಾಲಬೋಧಕವಾದ ಸಂಗೀತ ಗ್ರಂಥಗಳ ರಚನೆಯು 
ಹತ್ತೂಂಭತ್ತನೆಯ ಶತಮಾನದ ಕೊನೆಯ ಪಾದದಲ್ಲೇ ಚೆನ್ನಾಗಿ ರೂಢಿಸಿತ್ತು. ಆದರೆ 
ಪ್ರಥಮಾಭ್ಯಾಸ ಪುಸ್ತಕದ ಮಹತ್ವವೆಂದರೆ ಇದನ್ನು ಸುವ್ಯವಸ್ಥೆಗೆ ಒಳಪಡಿಸಿದ್ದು ಮಾತ್ರ 
ವಲ್ಲದೆ ಚಿನ್ನಸ್ವಾಮಿ ಮುದಲಿಯಾರರ ಪ್ರಭಾವದಿಂದ ಐರೋಪ್ಯಸ್ವರಲಿಪಿಸ೦ಕೇತಗಳನ್ನು 
ಕರ್ಣಾಟಕ ಸಂಗೀತ ಶಿಕ್ಷಣಕ್ಕೆ ಅಳವಡಿಸಿದ್ದು. ಇಂತು, ಈ ಭಾಗದಲ್ಲಿ ಪೀಠಿಕೆ, ಸಪ್ತ 
ಸ್ವರಗಳ ಹೆಸರುಗಳು, ಅವುಗಳ ಸರಿಗ ಇತ್ಯಾದಿ ಸಂಕೇತಾಕ್ಷರಗಳು ; ಶುದ್ಧ ವಿಕೃತಿ ಸ್ವರಗಳ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒಂದು ಸಮೀಕ್ಷೆ ೫೧೩ 


ಹೆಸರುಗಳು ; ಸ್ಥಾಯಿ ಸ್ವರಗಳನ್ನು ತಿಳಿದುಕೊಳ್ಳುವ ಗುರುತುಗಳು ; ಶುದ್ಧ ವಿಕೃತಸ್ವರ 
ಭೇದಗಳಿಗೆ ಅಳವಟ್ಟ ಗುರುತುಗಳು, ಅವುಗಳ ಹೆಸರುಗಳು ; ದ್ವಾದಶಸ್ಟರಸ್ಥಾನಗಳಿಗೆ 
ಇವುಗಳನ್ನು ಅಳವಡಿಸಿದ ಪಥಕ ; ಜನ್ಯರಾಗಗಳಲ್ಲಿರುವ ಶುದ್ಧ ವಿಕೃತ ಸ್ವರಗಳಲ್ಲದೆ 
ಬೇರೆಯ ಮೇಳ ಸ್ವರಗಳನ್ನು ತಿಳಿಯುವ ಕ್ರಮ ; ವೀಣಾವಾದ್ಯದಲ್ಲಿ ತಂತಿಗಳು, ಮೆಟ್ಟು 
ಗಳು, (ವೆಂಕಟಿಮಖಿಪದ್ಧ ತಿಯ ಸಂಜ್ಞೆಗಳೊಡನೆ) ಸ್ಪರಸ್ಥಾನಗಳು, ಸ್ಥಾಯಿಗಳು--ಇವು 
ಗಳನ್ನೊಳಗೊ೦ಡ ಪಥಕ ; ವೀಣೆಯ ತಂತ್ರಿಗಳನ್ನು ಶ್ರುತಿಮಾಡಿಕೊಳ್ಳುವ ವಿಧಾನ ; 
ವೀಣಾವಾದನದಲ್ಲಿ ಬೆರಳುಗಳ ಉಪಯೋಗ, ಬಲಗೈಯಿನ ಅಭ್ಯಾಸಗಳು, ಮೀಟು 
ಹಾಕುವ ಸಾಧನಗಳು, ಮೀಟುಗಳ ವಿಧಗಳು, ಎಡಗೈ ಅಭ್ಯಾಸಗಳು, ಎರಡು ಕೈಗಳನ್ನೂ 
ಸೇರಿಸಿ ಒಟ್ಟಾಗಿ ನುಡಿಸುವ ಕ್ರಮಗಳು ; ಜ೦ಟಿಸ್ಟರಗಳನ್ನು ನುಡಿಸುವ ರೀತಿ ; ಹಾಡಿನಲ್ಲಿ 
ತಿಳಿದುಕೊಳ್ಳಬೇಕಾದ ಗಮಕಗಳ ಸಂಜ್ಞೆಗಳು, ತಾಳ-ಅ೦ಗಗಳ ಹೆಸರುಗಳು, ಸಂಜೆಗಳು, 
ಅಕ್ಬರ ಕಾಲ--ಇವುಗಳನ್ನುಳ್ಳ ಪಥಕ, ಐದು ಲಘುಜಾತಿಗಳು ಅವುಗಳ ಸಂಜ್ಞೆಗಳು 
ಹೆಸರುಗಳು ಇತ್ಯಾದಿಗಳಿರುವ ಪಥಕ ; ತಾಳ ಕಾಲಪ್ರಮಾಣ: ಇವುಗಳ ಸ೦ಜ್ಞೆ ನಿಯಮ 
ಮತ್ತು ವಿಧಾನಗಳು ; ತಾಳಗಳ ಆವರ್ತ ಇತ್ಯಾದಿಗಳ ಗುರುತುಗಳು, ಶ್ರುತಿಯನ್ನು ಸೇರಿ 
ಸುವ ವಿಧಾನ, ಘಾತ, ಎಣಿಕೆ, (ಘಾತವನ್ನು) ಹೊಡೆದು ಬೀಸುವ ವಿವರಗಳು ; ಮೊದಲ 
ನೆಯ ಕಾಲ ಇತ್ಯಾದಿ ಕಾಲಗಳು, ಇವುಗಳನ್ನು ಹಾಡುವ ವಿವರಗಳು ;.:ಆವರ್ತಗಳ 
ವಿವರಗಳು. 

ಈ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊ೦ಡ ನ೦ತರ ಸಾ೦ಪ್ರದಾಯಿಕವಾಗಿ ಬಂದಿ 
ರುವ ಬಾಲಶಿಕ್ಷಾಕ್ರಮವನ್ನು ಪ್ರಥಮಾಭ್ಯಾಸ ಪುಸ್ತಕವು ಎರಡನೆಯ ಸ್ತರದಲ್ಲಿ ಬೋಧಿಸು 
ತ್ತದೆ. ಈ ಕ್ರಮವು ಹೀಗಿದೆ : ಸರಳಿಯ ಮೊದಲನೆಯ ಕಾಲ ; ಅದನ್ನು ಹಾಡುವಲ್ಲಿ, 
ನುಡಿಸುವಲ್ಲಿ ಕಲಿಯಬೇಕಾದ ಮೊದಲನೆಯ ಇತ್ಯಾದಿ ಕಾಲಗಳು ; ಸರಳಿಯ ವರಸೆಗಳು 
ಅಥವಾ ಅಲಂಕಾರಗಳು ; ಇವು ತಾಳಾಲ೦ಕಾರಗಳಲ್ಲಿ ; ಇಂದು ನಾವು ಸರಳೆವರಸೆಗಳು 
` ಎಂದು ಕರೆಯುವ ಅಭ್ಯಾಸಗಳು ; ಇವುಗಳನ್ನು 'ಆ'ಕಾರದಲ್ಲಿಯೂ "ಏ'ಕಾರದಲ್ಲಿಯೂ 

ಅಭ್ಯಾಸ ಮಾಡುವ ಕ್ರಮ ; ತಾಳಾ೦ಗ ವಿವರಪೂರ್ವಕವಾಗಿ ಧ್ರುವಾದಿ ಸಪ್ತತಾಳಗಳು 
(ಇವುಗಳಲ್ಲಿ ತ್ರಿಕಾಲಗಳನ್ನು ಹಾಡಿ ನುಡಿಸಬೇಕೆ೦ಬ ನಿಯಮವಿಲ್ಲದಿರುವುದು 
ಗಮನಾರ್ಹವಾಗಿದೆ.) ವೀಣೆಯಲ್ಲಿ ಸರಳಿ, ಜ೦ಟಿವರಸೆಗಳನ್ನು ತ್ರಿಸ್ಥಾಯಿಗಳಲ್ಲಿ, ನಾಲ್ಕು 
ಕಾಲಗಳಲ್ಲಿ ಅಭ್ಯಾಸ ಮಾಡಿದ ನಂತರ ಅವುಗಳನ್ನು ಮಾರ್ಪಡಿಸಿ ನುಡಿಸುವ ಕ್ರಮ, 
ಸರಳಿಯನ್ನು ಗಮಕ ಸಹಿತವಾಗಿ ಕಲಿತುಕೊಳ್ಳುವ ಕ್ರಮ ; (ಈ ಅಭ್ಯಾಸಗಾನಕ್ಕೆ ಈ 
ಕಾಲದಲ್ಲಿ ಮಾಯಾಮಾಳವಗೌಳರಾಗವನ್ನು ಬಳಸಿದ್ದುದು ಮಾತ್ರವಲ್ಲದೆ. ನಾಟಿ. 
ಶಂಕರಾಭರಣ, ಖರಹರಪ್ರಿಯ ಮುಂತಾದ ಮೇಳರಾಗಗಳಲ್ಲಿಯೂ ಅಭ್ಯಾಸವನ್ನು 
ಮಾಡಿಸುತ್ತಿದ್ದರು. ಇದರಿಂದ ಶೀಘ್ರವಾಗಿ ಸ್ವರಜ್ಞಾನವು ಲಭಿಸುತ್ತಿತ್ತು.) 
ತಾಳಾಲ೦ಕಾರಗಳನ್ನು ಕಲಿತ ಮೇಲೆ ಶಿಷ್ಕರು ಪಿಳ್ಳಾರಿಗೀತವನ್ನೂ ಅದರ ಅನುಬಂಧ 
ಗಳನ್ನೂ ಅಭ್ಯಾಸ ಮಾಡಬೇಕಾಗಿತ್ತು. ಇವುಗಳನ್ನು ನಾಲ್ಕು ಕಾಲಗಳಲ್ಲಿ ಹಾಡಿ ನುಡಿಸು 


೩೩ 


೫೧೪ ಕರ್ಣಾಟಕಸ೦ಗೀತವಾಹಿನಿ 


ವುದು ಹೇಗೆ೦ದು ವಿವರಿಸಲಾಗಿದೆ. ಇದರ ನ೦ತರ ಪ೦ಚಮಶ್ರುತಿ ಮಧ್ಯಮ ಶ್ರುತಿಗಳಿಗೆ 
ತ೦ಬೂರಿಯನ್ನು ಮತ್ತು ಶಾರೀರ, ವೀಣೆಗಳನ್ನು ಹೊ೦ದಿಸುವ ರೀತಿಯನ್ನು ವಿವರಿಸ 
ಲಾಗಿದೆ. ಪಂಚಮ ಶ್ರುತಿಯು ಪುರುಷರಿಗೂ ಮಧ್ಯಮ ಶ್ರುತಿಯು ಸ್ತ್ರೀಯರಿಗೂ ಅನು 
ಕೂಲವಾದ ಶ್ರುತಿ. ಅಲ್ಲದೆ ಕೆಲವು ರಾಗಗಳನ್ನು ಮಧ್ಯಮ ಶ್ರುತಿಯಲ್ಲಿಯೇ ಹಾಡಿ ನುಡಿ 
ಸುವ ವಾಡಿಕೆಯಿದೆ. ಆಮೇಲೆ ಇತರ ಗೀತಗಳನ್ನೂ ಘನರಾಗ ಪ೦ಚಕದ ಗೀತಗಳನ್ನೂ 
ಅಭ್ಯಾಸ ಮಾಡಬೇಕಾಗಿತ್ತು. ಮು೦ದಿನ ಪಾಠವು ಸ್ವರಜ್ಞಾನಕ್ಕೆ ಎ೦ದರೆ ಇ೦ತಹ ರಾಗದಲ್ಲಿ 
ಇಂತಿಂತಹ ಸ್ಥಾನದಲ್ಲಿ ಇಂತಿಂತಹ ಸ್ವರವಿದೆ ಅಥವಾ ಸ್ವರಗಳಿವೆ ಎ೦ಬುದನ್ನು ಶಿಷ್ಯನು 
ಕಲಿಯುವುದು. ಗುರುವು ಇದನ್ನು ಏಕೋತ್ತರಸ್ವರವೃದ್ಧಿಕ್ರಮದಿ೦ದ ಬೋಧಿಸುತ್ತಾನೆ ; 
ಎಂದರೆ: ಬಿಡಿಬಿಡಿಯಾಗಿ ಒಂದೇ ಸ್ವರವನ್ನು ತಾನು ಹಾಡಿ/ನುಡಿಸಿ ಅದು ಯಾವ ಸ್ವರ 
ವೆಂದು ಶಿಷ್ಯನನ್ನು ಪ್ರಶ್ನಿಸುವುದು. ನಂತರ ಎರಡು ಮೂರು . . . ಇತ್ಯಾದಿ ಸಂಖ್ಯೆಯ 
ಸ್ವರಸಮೂಹಗಳನ್ನು ಹಾಡಿ/ನುಡಿಸಿ ಶಿಷ್ಯನಿಗೆ ಅವುಗಳು ಯಾವವೆ೦ದು ಮನವರಿಕೆ ಮಾಡಿ 
ಕೊಡುವುದು. ನಂತರ ಬೇರೆ ಬೇರೆ ಸ್ಥಾಯಿಗಳಲ್ಲಿರುವ ಸ್ವರಗಳ, ಸ್ವರಸಮುಚ್ಚಯಗಳ 
ಜ್ಞಾನವನ್ನು ಉ೦ಟುಮಾಡುವುದು. ಸಾಹಿತ್ಯ ಸಹಿತವಾಗಿಯಾಗಲಿ ಯಾವುದೇ ವಾದ್ಯದ 
ಲ್ಲಾಗಲಿ ಪ್ರಸ್ತುತವಾದ ಧಾತು ಭಾಗದಲ್ಲಿ ಸ್ವರಸ೦ಚಾರವು ಏನೆಂಬುದು ಶ್ರವಣ 
ಮಾತ್ರದಿಂದ ಗ್ರಹಿಸಿ ಹೇಳಿದರೆ ಸ್ವರಜ್ಞಾನವಿದೆಯೆ೦ದು ತಿಳಿಯಬೇಕು. ಸ್ವರಜ್ಞಾನವನ್ನು 
ಬಾಲಶಿಷ್ಯರಲ್ಲಿ ಉಂಟುಮಾಡಲು ಸುಬ್ಬರಾಮದೀಕ್ಷಿತರು ಒಂದು ನವೀನ ಪ್ರಯೋಗ 
ವನ್ನು ಮಾಡಿದ್ದಾರೆ ; ಮುದ್ದುಸ್ವಾಮಿ ದೀಕ್ಷಿತರು ಮಕ್ಕಳಿಗಾಗಿ 'ನೋಟ್‌' ಸ್ವರದಲ್ಲಿ 
(ಎಂದರೆ ಗಮಕರಹಿತವಾಗಿ ಶಂಕರಾಭರಣ ರಾಗದ ಸ್ವರಗಳನ್ನು ಬಳಸಿ ಐರೋಪ್ಯ 
ಸಂಗೀತದ ಸ್ವರಗಳೋ ಎ೦ಬ ಭಾವನೆ ಮೂಡುವಂತೆ) . ಸಣ್ಣಪುಟ್ಟ ಹಾಡುಗಳನ್ನು 
ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾರೆ. ಅವರ ತಮ್ಮ ಬಾಲುಸ್ಟಾಮಿದೀಕ್ಷಿತರು ಪಾಶ್ಚಿಮಾತ್ಯ 
ಸ೦ಗೀತವನ್ನು ಸ್ವಲ್ಪವಾಗಿ ಪಿಟೀಲಿನಲ್ಲಿ ಕಲಿತು ನುಡಿಸುತ್ತಿದ್ದುದನ್ನು ಅವರು ಕೇಳಿ 
ಪ್ರಭಾವಿತರಾಗಿ ಇ೦ತಹ ಮೂವತ್ತಮೂರು ರಚನೆಗಳನ್ನು ಮಾಡಿದ್ದಾರೆ. ಇದನ್ನು 
ಸುಬ್ಬರಾಮದೀಕ್ಷಿತರು ಶಿಕ್ಷಣದ ಒಂದು ಅಂಗವಾಗಿ ಸೇರಿಸಿದ್ದಾರೆ; "ಈ ಸ್ವರಸಾಹಿತ್ಯ 
ಮುಲು ಪಾಡುಟಕುನು, ವೀಣಲೋವಾಯಿಂಚುಟಕುನು ಸುಲಭಮೈ ರಂಜನಮುಗಾನುಂ 
ಡುಟಯುಗಾಕ ಪ್ರಥಮಾಭ್ಯಾಸ ಶೀಲಲುಕು ಅತ್ಯ೦ತೋಪಯೋಗಕರಯ್ಯ್ಕೆಯುಂಡುನು' 
ಎ೦ಬ ಮಾತನ್ನು ಸೇರಿಸಿದ್ದಾರೆ. ನಂತರದ ಹ೦ತದಲ್ಲಿ ರಾಗಸ೦ಚಾರಗಳನ್ನು ತಿಳಿದು 
ಕೊಳ್ಳಲು ಅನುಕೂಲಿಸುವ೦ತಹ ತಾನಗಳನ್ನು ವೀಣೆಯಲ್ಲಿ ಅಭ್ಯಾಸ ಮಾಡಲೆಂದು, 
ಯಾವ ತಂತಿಯಲ್ಲಿ ಯಾವ ಸಂದರ್ಭದಲ್ಲಿ ಯಾವ ತೆರನಾದ ಮೀಟು, ಗಮಕ ಮುಂತಾ 
ದವು ಇರಬೇಕೆಂಬ ಸೂಚನೆಗಳೊಡನೆ ನಾಲ್ಕು ಘನರಾಗಗಳಲ್ಲಿ ನೀಡಿದ್ದಾರೆ. ಮುಂದಿನ 
ಹಂತದಲ್ಲಿ ಸ್ವರಗುಚ್ಛಗಳಿ೦ದಾದ ಜತಿಗಳನ್ನುಳ್ಳ ರಾಗಸ೦ಚಾರಕ್ಕೆ ಅಳವಡಿಸಿ ತಾಳ 
ನಿಬದ್ಧವನ್ನಾಗಿಸಿ ಎರಡು ಜತಿಸ್ಟರಗಳ ಅಭ್ಯಾಸವನ್ನು ವಿಧಿಸಿದ್ದಾರೆ. ಇದಿಷ್ಟು ಪ್ರಥಮಾ 
ಭ್ಯಾಸ ಪುಸ್ತಕಮು ಗ್ರ೦ಥದ ಪ್ರಥಮ ಭಾಗ. 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೧೫ 


ಎರಡನೆಯ ಭಾಗದಲ್ಲಿ ಸ್ವರಜ್ಞಾನವನ್ನು೦ಟುಮಾಡಲು ಸ್ವರ-ಸಾಹಿತ್ಯ ಎರಡನ್ನೂ 
ಕೂಡಿಸಿ ಒಟ್ಟಿಗೆ ಅಭ್ಯಾಸ ಮಾಡಬೇಕಾದ ಕೃತಿಗಳನ್ನು ಕೊಟ್ಟಿದೆ. ಈ ಕೃತಿಗಳು ಬಹು. 
ಮಟ್ಟಿಗೆ ಯಥಾಕ್ಷರಗಳು, ಎಂದರೆ ಅಕ್ಷರಗಳು ಹೆಚ್ಚು ಕಾರುವೆಯುಳ್ಳ ಸ್ವರಗಳನ್ನು 
ಅಪೇಕ್ಷಿಸುವುದಿಲ್ಲ ; ಹೆಚ್ಚು ಗಮಕಗಳನ್ನು ಅಪೇಕ್ಷಿಸದ ರಾಗಗಳು. ಈ ಕೃತಿಗಳನ್ನು 
ಮುದ್ದುಸ್ಟಾಮಿದೀಕ್ಷಿತರೇ ರಚಿಸಿದ್ದಾರೆ. ಇದರ ನಂತರ ಅವರದೇ ತೋಡಿರಾಗದ ತೆಲುಗು 
ಭಾಷೆಯ ಒಂದು ಚೌಕವರ್ಣವಿದೆ. ಸ್ವಲ್ಪ ಕಷ್ಟವನ್ನೂ ಪ್ರೌಢಿಮೆಯನ್ನೂ ಬಯಸುವ 
ಯೆರುಕುಲಕಾ೦ಬೋದಧಿರಾಗದ ಚೌಕವರ್ಣವೂ ಇದೆ. 

ಇದಾದ ಮೇಲೆ ಪ್ರಥಮಾಭ್ಯಾಸ ಪುಸ್ತಕದಲ್ಲಿ ಮೊಟ್ಟಮೊದಲು ಅಭ್ಯಾಸ ಮಾಡು 
ವುದಕ್ಕೆ ಯೋಗ್ಯವಾದ ನಾಲ್ಕು ತಾನವರ್ಣಗಳಿವೆ. ಇದಕ್ಕಿಂತ ಪ್ರೌಢವಾದ ತಾನವರ್ಣ 
ಗಳನ್ನು ಸಂಗೀತ ಸಂಪ್ರದಾಯ ಪ್ರದರ್ಶಿನಿಯಲ್ಲಿ ಕೊಡಲಾಗಿದೆ. ಇದರ ನಂತರ ಏಕ 
ಧಾತುಕವಾದ ಮೂರು ಚರಣಗಳನ್ನುಳ್ಳ ಕೆಲವು ಕೃತಿಗಳು, ಪುರಂದರದಾಸರ, ರಾಮ 
ದಾಸರ ರಚನೆಗಳು, ಪದ, ದರು ಇತ್ಯಾದಿ ಸಂಕೀರ್ಣ ರಚನೆಗಳು. ನ೦ತರ ಶ್ಯಾಮಾ 
ಶಾಸ್ತ್ರಿಗಳು ತ್ಯಾಗರಾಜರು ವೀಣಾಕುಪ್ಪಯ್ಯನವರು ಶಿವರಾಮಾಶ್ರಮರು ಮುಂತಾದವರ 
ಕೃತಿಗಳು; ಕೊನೆಗೆ ಮಂಗಳ ಇವುಗಳನ್ನು ಈ ಪುಸ್ತಕವು ಬಾಲಶಿಕ್ಸಣಕ್ಕೆ೦ದು ನೀಡಿದೆ. 

ಪ್ರೌಢಶಿಕ್ಷಣದದ ಅಂಗವಾಗಿ ಸ೦ಗೀತಸ೦ಪ್ರದಾಯಪ್ರದರ್ಶನಿಯು ಈ ವಿಷಯ 
ಗಳನ್ನು ಬೋಧಿಸುತ್ತದೆ :೭೬ ವಾಗ್ಗೇಯಕಾರರ ಜೀವನಚರಿತ್ರೆ (೪೪ ಪುಟ), ವೆಂಕಟಮಖಿ 
ಪರ೦ಪರೆಯ ಲಕ್ಷಣ (೪೪ ಪುಟಗಳು), ಪ್ರಾಚೀನ ಲಕ್ಷಣ ಸಂಗೀತ ಪದ್ಧತಿ (೮), ಸಂಗೀತ 
ಲಕ್ಷಣ ಸಂಗ್ರಹ (೫೨), ರಾಗಾ೦ಗ, ಉಪಾಂಗ, ಭಾಷಾ೦ಗ, ರಾಗಮೂರ್ಛನೆಗಳ ಪಟ್ಟಿಕ 
(೮), ಗಮಕ ಸ೦ಜ್ಞಾ ನಿಯಮ ವಿಧಾನ ವಿವರಣ, (ತೆಲುಗು ೮, ತಮಿಳು ೧೦) ಮತ್ತು 
ಉದಾಹರಣೆಗಳು. ತಾಳ ಕಾಲ ಪ್ರಮಾಣ ಸ೦ಜ್ಞಾನಿಯಮ ವಿಧಾನ (೪), ಶೋಧನ ಪತ್ರಿಕೆ 
(೩೮), ರಾಗಾ೦ಗೋಪಾ೦ಂಗಭಾಷಾ೦ಗ ರಾಗಲಕ್ಷಣ, ಲಕ್ಷ್ಯ, ಗೀತ, ಕೀರ್ತನ, ಸಂಚಾರಿ 
"ಇತ್ಯಾದಿ, ರಾಗಮಾಲಿಕೆಗಳ ಅನುಬಂಧ, ಸಂಕೀರ್ಣ ರಚನೆಗಳ ಅನುಬಂಧ ಹೀಗೆ 
ಹನ್ನೆರಡು ಶೀರ್ಷಿಕೆಗಳನ್ನು ಒಟ್ಟು ೧೨೪೮ ಪುಟಗಳಲ್ಲಿ ಒಳಗೊಂಡಿದೆ. ಪ್ರತಿಯೊಂದು 
`ರಾಗಕ್ಕೂ (ಮುದ್ದು)ವೆ೦ಕಟಮಖಿಯ ಲಕ್ಷಣ ಶ್ಲೋಕ, ರಾಗಮೂರ್ಛನೆ, ರಾಗದ ಮುಖ್ಯ 
ಸ೦ಚಾರಗಳು, ವೈಶಿಷ್ಟ್ಯ ಬೋಧಕ ವಿಷಯಗಳು ಇವುಗಳನ್ನು ಕೊಡುತ್ತದೆ. ಆಯಾ 
ರಾಗದ ಲಕ್ಷ್ಯಭಾಗದಲ್ಲಿ ವೆ೦ಂಕಟಮಖಿಯ ಅಥವಾ ಮುದ್ದುವೆ೦ಕಟಮಖಿಯ ಲಕ್ಷಣ 
ಗೀತೆ, ಸ೦ಗೀತದ ತ್ರಿಮೂರ್ತಿಗಳು ಮತ್ತು ಅವರ ಹಿ೦ದಿನ ಹಾಗೂ ನ೦ತರದ ಬಹು 
ಸಂಖ್ಯೆಯ ವಾಗ್ಗೇಯಕಾರರ ಸ್ವರಜತಿ, ಜತಿಸ್ವರ, ತಾನವರ್ಣ, ಚೌಕವರ್ಣ, ಕೃತಿ, 
ಕೀರ್ತನೆ, ಪದ, ದರು, ಸೂಳಾದಿ ಮತ್ತು ರಾಗಮಾಲಿಕೆಗಳನ್ನು ಸ್ವರಲಿಪಿ, ಗಮಕ ಸಂಜ್ಞೆ 
ಮತ್ತು ತಾಳಾ೦ಗ ಸೂಚನೆಗಳೊಡನೆ ಕೊಡಲಾಗಿದೆ. ಇವುಗಳ ಮೊದಲಿಗೆ ಕೀರ್ತನೆ, ಪದ, 
ವರ್ಣ ಇತ್ಯಾದಿಗಳ ಅಕಾರಾದಿ ಪಟ್ಟಿಯನ್ನು ತಯಾರಿಸಿರುವುದು ಅತ್ಯಂತ ಉಪಯುಕ್ತ 
ವಾಗಿದೆ. ಇವುಗಳಲ್ಲಿ ಸಂಸ್ಕೃತ, ತೆಲುಗು, ಕನ್ನಡ, ತಮಿಳು. ಮಣಿಪ್ರವಾಳ, ಹಿ೦ದೂಸ್ಥಾನೀ 


೫೧೬ ಕರ್ಣಾಟಕಸ೦ಗೀತವಾಹಿನಿ 


ಭಾಷೆಗಳ ರಚನೆಗಳಿವೆ. ಸ೦ಗೀತ ಸ೦ಪ್ರದಾಯ ಪ್ರದರ್ಶಿನಿಯಲ್ಲಿ ೬ ಸ್ವರಜತಿಗಳು, ೧ 
ಜತಿ ಸ್ವರ, ೧ ಸ್ವರಜತಿದರು, ೩೪೦ ಕೀರ್ತನೆಗಳು, ೧೮ ಪದಗಳು, ೧ ಪದವರ್ಣ; ೨೦ 
ತಾನವರ್ಣಗಳು, ೧೨ ಚೌಕವರ್ಣಗಳು, ೧ ಪದವರ್ಣ., ೩ ಸೂಳಾದಿಗಳು, ೧ ಖಬಾಯ್‌, 
೮ ದರುಗಳು, ೧ ತಿಲ್ಲಾನ--ಹೀಗೆ ೪೧೨ ಹಾಡುಗಳನ್ನು ಕೊಟ್ಟಿದೆ. ಇವುಗಳ ಪೈಕಿ” 
ಮುದ್ದುಸ್ಟಾಮಿ ದೀಕ್ಷಿತರ ೨೨೮ ರಚನೆಗಳೂ ೧ ತೆಲುಗುವರ್ಣವೂ ಒಂದು ರಾಗ 
ಮಾಲಿಕೆಯೂ ಸೇರಿದೆ, ಅವರಲ್ಲದ ಇತರ ವಾಗ್ಗೇಯಕಾರರ ೧೮೪ ರಚನೆಗಳಿವೆ ಮತ್ತು 
೧೪ ತಮಿಳು ರಚನೆಗಳು ಸೇರಿವೆ. ಈ ಮೊತ್ತವು ಮೊದಲನೆಯ ಅನುಬಂಧದಲ್ಲಿ ವಿವಿಧ 
ವಾಗ್ಗೇಯಕಾರರ ಹನ್ನೆರಡು ರಾಗಮಾಲಿಕೆಗಳೂ ಎರಡನೆಯ ಅನುಬಂಧದಲ್ಲಿ ವಿವಿಧ 
ವಾಗ್ಗೇಯಕಾರರು ರಚಿಸಿರುವ ೩೨ ಕೀರ್ತನೆಗಳು, ೫ ಚೌಕವರ್ಣಗಳು, ೧೦ ತಾನವರ್ಣ 
ಗಳು, ೫ ಪದಗಳು, ೨ ದರುಗಳು ಮತ್ತು ೧ ಸ್ವರಜತಿ-ಹೀಗೆ ಒಟ್ಟು ೫೫ ಗೇಯಕೃತಿಗಳು 
ಸೇರಿವೆ. ಕರ್ಣಾಟಕಸ೦ಗೀತದ ಇತಿಹಾಸದಲ್ಲಿ ಈ ಗ್ರಂಥವೂ ಪ್ರಥಮಾಭ್ಯಾಸ ಪುಸ್ತಕವೂ 
ಪರಮಾದ್ಭುತಗಳು ಎಂಬುದರಲ್ಲಿ ಅತಿಶಯೋಕ್ತಿಯಿಲ್ಲ. 


ಕರ್ಣಾಟಕ ಸಂಗೀತದ ಪಠ್ಯಾನುಕ್ರ ಮದ ವೈಜ್ಞಾನಿಕತೆ 

ಸಂಗೀತಗಾರನು ಸಂವಹನಕ್ಕಾಗಿ ಬಳಸುವ ಉಪಕರಣ ದ್ರವ್ಯಗಳು ಸ್ವರ, ಲಯ 
ಮತ್ತು ಇವುಗಳನ್ನು ಅಭಿವ್ಯಕ್ತಪಡಿಸುವ ಮಾಧ್ಯಮ, ಎ೦ದರೆ ಕ೦ಠ ಮತ್ತು ವಾದ್ಯ. 
ಇವುಗಳು ಆಯಾ ಸಂಸ್ಕೃತಿಗೆ ಅನುಗುಣವಾಗಿ ವಿಶೇಷ ರೂಪಗಳನ್ನು ಪಡೆಯುತ್ತವೆ. 
ಭಾರತೀಯ ಸಂಗೀತದಲ್ಲಿ ಸ್ವರವು ಒಂದಾದ ಮೇಲೊಂದರಂತೆ ಉಚ್ಚನೀಚ ಭಾವಗಳಲ್ಲಿ 
ಶ್ರೇಣಿರೂಪದಲ್ಲಿ ಪ್ರವಾಹದಂತೆ ಬರುತ್ತದೆ. ; ಒಂದು ಸ್ವರದಿಂದ ಅದರ: ಆವರ್ತಕ 
ಸ್ವರದವರೆಗಿನ ಅವಧಿಯನ್ನು ಕೆಲವು ನಾದ ವೈಜ್ಞಾನಿಕ ತತ್ತ್ವಗಳಿಗೆ ಅನುಸಾರವಾಗಿ ಏಳು 
ಮುಖ್ಯ ಪ್ರದೇಶಗಳನ್ನಾಗಿ ವಿಂಗಡಿಸಿ, ಪರಸ್ಪರ ನಿರಂತರವಾದ ಇವುಗಳನ್ನು ಸ್ವರಗಳೆಂದು 
ಕರೆದಿದೆ. ಕಂಠದಿ೦ದ ಅಥವಾ ವಾದ್ಯದಿ೦ದ ಹೊರಟ ನಾದವು ಅಖಂಡ, ಏಕೈಕ ; ಆದರೆ 
ಈಪ ದೇಶಗಳನ್ನು ಆಕ್ರಮಿಸುವುದರಿ೦ದ ಅಭಿವ್ಯಕ್ತಿಯ ಪ್ರವಾಹವು ಏರ್ಪಡುತ್ತದೆ. ಹೀಗೆ 
ಮಾಡುವಲ್ಲಿ ಅದು ಆಯಾ ಅಭಿವ್ಯಕ್ತಿ ಪ್ರಕಾರದ ಪ್ರವೃತ್ತಿ ಮತ್ತು ಆವಶ್ಯಕತೆಗಳಿಗೆ ಅನು 
ಸಾರವಾಗಿ ಬೇರೆ ಬೇರೆ ವಕ್ರತೆ ಮತ್ತು ಆಕಾರಗಳನ್ನು ಪಡೆಯುತ್ತವೆ. ಇದಕ್ಕೆ ಗಮಕವೆ೦ದು 
ಹೆಸರು. ಭಾರತೀಯ ಸಂಗೀತಕ್ಕೆ ಇದು ಜೀವಾಳ, ವೈಶಿಷ್ಟ್ಯಕಾರಕ. ಇದು ಸೂಕ್ಷ್ಮಾತಿ 
ಸೂಕ್ಶ್ಮವ್ಯತ್ಯಾಸಗಳಿ೦ದಾಗಿ ಅನ೦ತ ಭೇದಗಳನ್ನುಳ್ಳದ್ದಾದರೂ ವ್ಯಾವಹಾರಿಕ ಸೌಕರ್ಯಕ್ಕಾಗಿ 
ಪ್ರಮುಖವಾದ ಹದಿನೈದು ವಿಧಗಳೆ೦ದು ವಿಂಗಡಿಸಲಾಗಿದೆ. ಸ್ವರಪ್ರವಾಹವನ್ನು ಉಂಟು 
ಮಾಡುವ ಗಾಯನ ಕ್ರಿಯೆಗೆ ಅಥವಾ ವಾದನಕ್ರಿಯೆಗೆ ವರ್ಣವೆಂದು ಹೆಸರು. ಇದು 
ವಿಶಿಷ್ಟವಾದ ಮಾದರಿಯ ಸ್ವರಗುಚ್ಛಗಳಲ್ಲಿ ಏರ್ಪಟ್ಟು ನಡೆದಾಗ ಇಂತಹ ಮಾದರಿಗಳಿಗೆ 
ವರ್ಣಾಲಂಕಾರಗಳೆಂದು ಹೆಸರು. ವರ್ಣಾಲಂಕಾರಗಳ ಪ್ರವಾಹವು ಪ್ರಯೋಕೃಶ್ರೋತ್ಯ 
ಗಳ ಮನಸ್ಸಿಗೆ ಸುಖವನ್ನು ಎ೦ದರೆ ರಂಜನೆಯನ್ನು ತಂದುಕೊಡುವ ಸ್ವರಸಂದರ್ಭಗಳಾಗಿ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒಂದು ಸಮೀಕ್ಷೆ ೫೧೩: 


ವ್ಯವಸ್ಥೆಗೊ೦ಡು ನಾದಸೌ೦ದರ್ಯ ಮತ್ತು/ಅಥವಾ ರಸಕ್ಕೆ ಆಸ್ಪದವಾದರೆ ಅದಕ್ಕೆ ರಾಗ 
ವೆಂದು ಹೆಸರು. ಅದು ಐದು, ಆರು ಅಥವಾ ಏಳು ಸ್ವರಗಳಿಂದ ಏರ್ಪಡುತ್ತದೆ. 
ಪ್ರತಿಯೊಂದು ರಾಗದ ಸಾಮಾನ್ಯ ಮತ್ತು ವಿಶೇಷಣಲಕ್ಷಣಗಳನ್ನು ನಿರೂಪಿಸುವಂತಹ 
ಹತ್ತು ರಾಗಪ್ರಾಣಗಳನ್ನು ಶಾಸ್ತ್ರವು ನಿರೂಪಿಸಿದೆ. 

ಲಯವೆ೦ದರೆ ಗಾನ/ವಾದನ ಕ್ರಿಯೆಯು ನಡೆಯುವ ವೇಗ. ಸ್ವರವು ಧ್ವನಿಯ 
ಉಚ್ಚನೀಚಭಾವದ ಅಳತೆಯಾದರೆ ಲಯವು. ಸ್ವರಪ್ರವಾಹದ ಕಾಲಮಾಪಕ. ಅಳತೆಯ 
ಸಾಧನಕ್ಕೆ ನಿರ್ದಿಷ್ಟ ಕಾಲಪ್ರಮಾಣವಿದ್ದು ಅದನ್ನು ವೈಶಿಷ್ಟ್ಯಬೋಧಕಗಳಾದ ಅ೦ಗಗಳಲ್ಲಿ 
ವಿಂಗಡಿಸಿ, ಈ ಪ್ರಮಾಣಕ್ಕೆ ಆವರ್ತಕ ಗುಣವಿದ್ದರೆ ಅದಕ್ಕೆ ತಾಳವೆ೦ದು ಹೆಸರು. 
ಸ್ವರಪ್ರವಾಹದ ಅಥವಾ ಗೀತದ ಕಾಲವನ್ನು ಇದು ನಿರಂತರವಾಗಿ, ಆವರ್ತಗಳ ಲೆಕ್ಕದಲ್ಲಿ 
ಅಳೆಯುತ್ತದೆ. ಅದರ ಸಾಮಾನ್ಯ ಲಕ್ಷಣಗಳನ್ನು ಮತ್ತು ವಿಶೇಷ ಲಕ್ಷಣಗಳನ್ನು ಉ೦ಟು 
ಮಾಡುಷ ಹತ್ತು "ಪ್ರಾಣ'ಗಳನ್ನು ಶಾಸ್ತ್ರವು ವರ್ಣಿಸುತ್ತದೆ. ಗೀತವಾದನನೃತ್ಯಗಳು ನಡೆ 
ಯುತ್ತಿರುವಾಗ ಪ್ರತಿಯೊಂದರಲ್ಲಿಯೂ ಯಾವ ಘಟನೆಯು ಯಾವಾಗ ನಡೆಯಿತು 
ಅಥವಾ ನಡೆಯುತ್ತದೆ ಎ೦ಬುದನ್ನು ಆಯಾ ತಾಳಾವರ್ತದಲ್ಲಿರುವ ಅ೦ಗಗಳ ಮೂಲಕ 
ಸೂಚಿಸಬಹುದು. ಇದರಿಂದ ಆಯಾ ಘಟನೆಗಳ ಇತಿಹಾಸವನ್ನು ಕಾಲಾನುಕ್ರಮದ 
ಸರಣಿಯಲ್ಲಿ ಗುರುತಿಸುವುದಕ್ಕೂ ಅಳೆಯುವುದಕ್ಕೂ ತಾಳವು ಉಪಯುಕ್ತವಾಗಿದೆ; ಅಷ್ಟೇ 
ಅಲ್ಲದೆ ಈ ಕಲೆಗಳ ಸಮಷ್ಟಿಯ ಅಥವಾ ವ್ಯಷ್ಟಿಯ ಪ್ರಸ್ತುತಿಯಲ್ಲಿ ಒಂದೇ ಕ್ಷಣದಲ್ಲಿ 
ನಡೆಯುವ ಘಟನೆಗಳಲ್ಲಿನ ಏಕಕಾಲಿಕತೆಗೆ ಒ೦ದು ತಲವನ್ನು ಅಥವಾ ಪ್ರತಿಷ್ಠಾನವನ್ನು 
ಉಂಟುಮಾಡುತ್ತದೆ. 

ರಾಗ ಮತ್ತು ತಾಳಗಳಲ್ಲಿ ಮಾತುಗಳನ್ನು ಅಳವಡಿಸುವುದರಿಂದ ಹಾಡುಗಳು ಉಂಟಾ 
ಗುತ್ತವೆ. ಹಾಡುಗಳನ್ನು ತಾಳದಲ್ಲಿ ರಚಿಸಬಹುದು, ತಾಳವಿಲ್ಲದೆಯೂ ರಚಿಸಬಹುದು. 
'ಆದರೆ ರಾಗವಿಲ್ಲದೆ ಹಾಡುಗಳನ್ನು ನಿರ್ಮಿಸಲಾಗುವುದಿಲ್ಲ. 

ಈ ಹಿನ್ನೆಲೆಯಲ್ಲಿ ಕರ್ಣಾಟಕ ಸಂಗೀತ ಶಿಕ್ಷಣದ ಪದ್ಧತಿಯನ್ನು ಪರಿಶೀಲಿಸಬಹುದು. 
ಅದರ ಬಾಲಶಿಕ್ಷಣಕ್ಕೆ ಸುಮಾರು ಐದುನೂರು ವರ್ಷಗಳ ಇತಿಹಾಸವಿದೆ. ಅದು ಕಾಲ 
ಕಾಲಕ್ಕೆ ಉದಯಿಸಿದ. ಹಾಡಿನ ಪ್ರಕಾರಗಳನ್ನು ಸೇರಿಸಿಕೊಳ್ಳುತ್ತ ಹಿಗ್ಗುತ್ತ ನಡೆದು 
ಬರುತ್ತಿದೆ. ಅಭ್ಯಾಸಗಾನವು ಏರ್ಪಟ್ಟಿರುವುದು ಮಾಯಾಮಾಳವಗೌಳ ಎಂದು ಈಗ 
ಹೆಸರಿರುವ ರಾಗದಲ್ಲಿ. ಅದಕ್ಕೆ ಸುಮಾರು ಐದು ನೂರು ವರ್ಷಗಳಿಗಿ೦ತ ಹಿ೦ದಿನಿ೦ದಲೂ 
ಮಾಲವಗೌಡ ಎಂಬ ಹೆಸರೇ ಪ್ರಸಿದ್ಧವಾಗಿತ್ತು. ಅದು ಆಗ ಮೇಳಗಳ ಪೈಕಿ ಅತ್ಯಂತ 
ಪ್ರಮುಖವಾಗಿದ್ದು ಸುಮಾರು ಮೂವತ್ತು ಜನ್ಯರಾಗಗಳನ್ನು ಹೊಂದಿತ್ತು. ಇದು ಒಟ್ಟು 
ಪ್ರಚಾರದಲ್ಲಿದ್ದ ಜನ್ಯ್ಕರಾಗಗಳ ಸುಮಾರು ಅರ್ಧದಷ್ಟು. ಅಲ್ಲದೆ ಅದಕ್ಕೆ ಪ್ರಾಚೀನ 
ಸ೦ಗೀತ ಮತ್ತು ಆಧುನಿಕ ಸಂಗೀತಗಳ ನಡುವಣ ಸೇತುವೆಯೆ೦ಬ ಹೆಗ್ಗಳಿಕೆಯೂ ಇತ್ತು. 
ಏಕೆಂದರೆ ಅದು ಷಡ್ಡಗ್ರಾಮರಾಗದ ಅವಶೇಷವಾಗಿ ಆ ಷಡ್ಡಗ್ರಾಮದ ಷಡ್ಜ್ಡಮೂರ್ಛನೆ 
ಯಾದ ಉತ್ತರಮಂ೦ದ್ರಾ ಮೂರ್ಛನೆಯ ಕಾಕಲ್ಕಂತರಸಹಿತ ರೂಪವಾಗಿತ್ತು. ಆದುದ 


೫೧೮ ಕರ್ಣಾಟಕಸ೦ಗೀತವಾಹಿನಿ 


ರಿಂದ ಅದನ್ನು ಕ್ರಿ. ಶ. ಹದಿನಾರನೆಯ ಶತಮಾನದ ಸಂಗೀತ ಶಾಸ್ತ್ರಜ್ಞರು ರಾಗರಾಜ. 
ರಾಗಗಳಲ್ಲಿ ಉತ್ತಮೋತ್ತಮ ಎಂದೆಲ್ಲ ವರ್ಣಿಸಿದ್ದರು. ಅದರಲ್ಲಿ ಒಮ್ಮೊಮ್ಮೆ ರಿಷಭ 
ಪಂಚಮಗಳು ಇರುತ್ತಿದ್ದವು. ಕೆಲವೊಮ್ಮೆ ಇರುತ್ತಿರಲಿಲ್ಲ. ಅವುಗಳು ಯಾವಾಗಲೂ 
ಇರುವಂತೆ ನಿಯಮ ಮಾಡಿದ ಲಕ್ಷ್ಯಜ್ನರ ಪೈಕಿ ಪುರಂದರದಾಸರು ಮುಖ್ಯರು. ಹೀಗೆ 
ಮಾಡಿ ಈ ರಾಗವನ್ನು ಅಭ್ಯಾಸಗಾನದ ಮಾತೃಕೆಯನ್ನಾಗಿ ಏರ್ಪಡಿಸಿದರು. ಇದರಲ್ಲಿ” 
ಸ್ವರಾಲಿಯನ್ನು (ಎ೦ದರೆ ಏಳೂ ಸ್ವರಗಳಿಗೆ ತಾರಷಡ್ಡವನ್ನು ಸೇರಿಸಿ ಆರೋಹಣ, 
ಅವರೋಹಣಗಳಲ್ಲಿ ನಡೆಸುವುದು) ಪ್ರಪ್ರಥಮ ಅಭ್ಯಾಸವನ್ನಾಗಿ ಮಾಡಿದರು. ಪುರಂ 
ದರದಾಸರು ಸ್ವರಾಲಿ, ವರಸೆ, ಜಂಟಿ (ವರಸೆ), ತಾಳಾಲ೦ಕಾರ ಇವುಗಳನ್ನೂ ಗೀತೆಗಳನ್ನೂ 
ಬಾಲ ಶಿಕ್ಷಣಕ್ಕಾಗಿ ಸಿದ್ಧಮಾಡಿಕೊಟ್ಟರೆ೦ದು ಸುಬ್ಬರಾಮ ದೀಕ್ಷಿತರು ಹೇಳುತ್ತಾರೆ. 
(ಮಾಯಾ) ಮಾಲವಗೌಡವನ್ನು ಆಯ್ಕೆಮಾಡಲು ಪ್ರಯೋಗಾನುಕೂಲವಾದ ಒಂದು 
ಕಾರಣವೂ ಇತ್ತು. ಅದರಲ್ಲಿ ಬರುವ ಸ್ವರಗಳು ನೆರೆಹೊರೆಯಲ್ಲಿ ಅತ್ಯಂತ ಸಮೀಪ- 
ಅತ್ಯ೦ತ ದೂರ ಎ೦ಬ ಉತ್ತರೋತ್ತರ ಸಂಬಂಧದಿಂದ ಏರ್ಪಟ್ಟಿವೆ. ಸ-ಶುದ್ಧರಿಷಭ 
(ಷಡ್ಜಕ್ಕೆ ಅತ್ಯ೦ತ ಸಮೀಪ)--ಅ೦ತರಗಾ೦ಧಾರ (ಶುದ್ಧ ರಿಷಭಕ್ಕೆ ಅತ್ಯಂತ ದೂರ 
ಶುದ್ಧ ಮಧ್ಯಮ (ಅಂತರ ಗಾಂಧಾರಕ್ಕೆ ಅತ್ಯಂತ ಸಮೀಪ); ಪ೦ಚಮ-- ಅತ್ಯ೦ತ 
ಸಮೀಪದಲ್ಲಿ ಶುದ್ಧ ಧೈವತ--ಅದಕ್ಕೆ ಅತ್ಯಂತ ದೂದಲ್ಲಿ ಕಾಕಲಿನಿಷಾದ--ಅದಕ್ಕೆ 
ಅತ್ಯಂತ ಸಮೀಪವಾಗಿರುವ (ತಾರ) ಷಡ್ಡ ; ಇಂತಹ ಸಾದೃಶ್ಯ-ವೈದೃಶ್ಯಗಳ ಮುನ್ನಡೆ 
ಯಿಂದಾಗಿ ಇವುಗಳನ್ನು ಗ್ರಹಿಸಲು ಪ್ರಥಮಾಭ್ಯಾಸಿಗೆ ಸುಲಭವಾಗಿದೆ. ಹೀಗೆ ಕರ್ಣಾಟಕ 
ಸಂಗೀತಕ್ಕೆ ಎರಡು ಮಾತೃಕಾಪ್ರಾಯವಾದ ಸ್ವರ ಸಪ್ತಕಗಳು ("ಸ್ಕೇಲ್‌'): ಪ್ರಥಮಾ 
ಭ್ಯಾಸಕ್ಕೆ (ಮಾಯಾ)ಮಾಲವ ಗೌಡ, ಶಾಸ್ತ್ರಕ್ಕೆ ಕೇವಲ ಶುದ್ಧಸ್ಟರಗಳೇ ಇರುವ ಕನಕಾಂಗಿ. 

ಪ್ರಥಮಾಭ್ಯಾಸಿಯು ಆಧಾರ ಶ್ರುತಿಗೆ (ಎಂದರೆ ತನ್ನ ಶಾರೀರಕ್ಕೆ ಆಧಾರ ಭೂತ 
ವೆ೦ದಿಟ್ಟುಕೊ೦ಡ ಷಡ್ಡ)ಸ್ವರಕ್ಕೆ ತನ್ನ ಶಾರೀರವನ್ನು ಹೊಂದಿಸಿ. ಎಲ್ಲ ರಾಗಗಳಿಗೂ 
ಪೃಕೃತಿಗಳಾದ (ಎಂದರೆ ವಿಕೃತಿಗಳಾಗಿ ಬದಲಾಯಿಸದ) ಮಧ್ಯಸ್ಥಾಯಿಷಡ್ಡ-ಮಧ್ಯಸ್ಥಾಯಿ 
ಪಂಚಮ-ತಾರಸ್ಥಾಯಿಷಡ್ಡ ಇವುಗಳನ್ನು ಇದೇ ಕ್ರಮದಲ್ಲಿ ಏರಿಸಿ ಹಾಡಿ,ಇದೇ ಕ್ರಮ 
ದಲ್ಲಿ ಇಳಿಸಿ, ಮಧ್ಯಸ್ಥಾಯಿ ಷಡ್ಡವನ್ನು ಮುಟ್ಟಿ ಅದರ ಕೆಳಗಿನ ಮ೦ದ್ರಸ್ಥಾಯಿ ಪಂಚಮ 
ವನ್ನು ಮುಟ್ಟಿ ಇದರಿ೦ದ ಶಾರೀರವನ್ನು ಈ ವ್ಯಾಪ್ತಿಯಲ್ಲಿ ನಡೆಸಲು ಅನುಕೂಲವಾಗು 
ತ್ತದೆ.) ನಂತರ ಪುನಃ ಮಧ್ಯಸ್ಥಾಯಿ ಷಡ್ಡಕ್ಕೆ ಬಂದು ನಿಲ್ಲುತ್ತಾನೆ. ಈಗ ಸ್ವರಾಳಿಯ 
ಅಭ್ಯಾಸವು ನಡೆಯುತ್ತದೆ. ಒಂದೊಂದು ಸ್ವರವನ್ನೂ ದೀರ್ಥವಾಗಿ ನುಡಿಯುತ್ತ ಆರೋ 
ಹಣ-ಅವರೋಹಣಗಳಲ್ಲಿ ಹಾಡಬೇಕು. ನ೦ತರ ಇವುಗಳ ವೇಗವನ್ನು ನಿಯತವಾದ 
ಪ್ರಮಾಣಗಳಲ್ಲಿ ಏರಿಸುತ್ತ ಏರಿಸುತ್ತ ನಂತರ ತನಗೆ ಸಾಧ್ಯವಿದ್ದಷ್ಟು ವೇಗವಾಗಿ ಇವು 
ಗಳನ್ನು ವೇಗವಾಗಿ ಹಾಡ(ನುಡಿಸ)ಬೇಕು. . ಆಮೇಲೆ ಇದನ್ನು ಆದಿತಾಳಕ್ಕೆ ಹೊಂದಿಸಿ 
(ಹಿ೦ದಿನಕಾಲದಲ್ಲಿ ನಾಲ್ಕು, ಆದರೆ ಈಗ) ಮೂರು (ಉತ್ತರೋತ್ತರವಾಗಿ ದ್ವಿಗುಣ 
ವೇಗವುಳ್ಳ) ಕಾಲಗಳಲ್ಲಿ ಅಭ್ಯಾಸ ಮಾಡಬೇಕು. ನ೦ತರ ಅದರಲ್ಲಿರುವ ಪ್ರತಿಯೊಂದು 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೧೯ 


ಸ್ವರಸ್ಥಾನವನ್ನು ಹೃದ್ಗತವನ್ನಾಗಿ ಮಾಡಲೆಂದು ಇದೇ ಸ್ವರಗಳನ್ನು ವಿವಿಧ ಗುಂಪು 
ಗಳನ್ನಾಗಿ (ಉದಾ. ಸರಿಗಮ, ಸರಿಗ, ಸನಿಧಪ, ಸನಿಧ) ವಿ೦ಗಡಿಸಿ ಅದರ ಮೂಲಕವಾಗಿ 
ಕ್ರಮ-ಅಕ್ರಮ ಮಾದರಿಗಳನ್ನಾಗಿ ಮಾಡಿ ಅಭ್ಯಾಸ ಮಾಡಬೇಕು. ಇಂತಹ ಏಳು “ವರಸೆ' 
ಗಳಿವೆ. ನಂತರ ತಾರಸ್ಥಾಯಿ ಷಡ್ಡವನ್ನು ಹೊಂದಿರುವ ಇಂತಹದೇ ಕೆಲವು "ಹೆಚ್ಚು 
ಸ್ಥಾಯಿ' ವರಸೆಗಳನ್ನೂ ಮಂದ್ರಸ್ಥಾಯಿ ಸ್ವರಗಳಿರುವ 'ತಗ್ಗುಸ್ವಾಯಿ' ವರಸೆಗಳನ್ನೂ 
ಅಭ್ಯಾಸ ಮಾಡಬೇಕು. ಇದರಿ೦ದ ಸ್ಪರಸ್ಥಾನಗಳು ಮುಖ್ಯವಾಗಿ ಮಧ್ಯಸ್ಥಾಯಿಯ 
ಲ್ಲಿಯೂ ಒಂದೆರಡು ಸ್ವರಗಳನ್ನು ಸೇರಿಸಿಕೊಂಡು ತಾರಸ್ಥಾಯಿ ಮತ್ತು ಮಧ್ಯಸ್ಥಾಯಿ 
ಗಳಲ್ಲೂ ಮನದಟ್ಟಾಗುತ್ತದೆ. ಇದಾದ ಮೇಲೆ `ಜ೦ಟಿ' ವರಸೆಗಳನ್ನು ಅಭ್ಯಾಸ ಮಾಡಿಸ 
ಲಾಗುತ್ತದೆ. ಇವುಗಳಲ್ಲಿ ಪ್ರತಿಯೊ೦ದು ಸ್ವರವೂ ಎರಡೆರಡುಸಲ, ಎ೦ದರೆ ಜ೦ಟಿಯಾಗಿ 
ನುಡಿಯುತ್ತದೆ. ಸ್ವರಾಲಿಯಂತೆಯೇ ಜ೦ಟಿಸ್ಟರ, ಆದರೆ ಎರಡೆರಡು ಸಲ. ಇಲ್ಲಿಯೂ 
ಏಳು ವರಸೆಗಳು೦ಟು. ಸ್ವರಗಳನ್ನು ವಿಧವಿಧವಾಗಿ ಗು೦ಫನಗೊಳಿಸಿ ಆದಿತಾಳದಲ್ಲಿಯೇ 
ಮೂರುಕಾಲಗಳಲ್ಲಿ ನಡೆಸುವುದರಿಂದ ಮೂರು ಪ್ರಯೋಜನಗಳು ಸಿದ್ಧಿಸುತ್ತವೆ : ೧. 
ನೆರೆಹೊರೆಯ ಸ್ವರಸ್ಥಾನಗಳಲ್ಲಿರುವ ಮತ್ತು ದೂರದಲ್ಲಿರುವ ತರತಮ (ಅಥವಾ ನೀಚ- 
ಉಚ್ಚ) ಭಾವಗಳು ಮ೦ದಟ್ಟಾಗುವುದು. ೨. ತಾಳವನ್ನು ನಿಯತವಾಗಿಟ್ಟುಕೊ೦ಡು ಈ 
ಸ್ವರಸ್ಥಾನಗಳನ್ನು ಸರಳಿವರಸೆಗಳಿಗಿ೦ತಲೂ ಹೆಚ್ಚು ದಟ್ಟವಾಗಿ ವಿವಿಧ ವೇಗಗಳಲ್ಲಿ 
ನಡೆಸುವುದು. ೩. ಸ್ಫುರಿತ ಮತ್ತು ಪ್ರತ್ಕಾಹತ(-ಪ್ರತ್ಕಾಫಾತ)ವೆಂಬ ಪ್ರಾಥಮಿಕ ಗಮಕ 
ಪ್ರಯೋಗಗಳ ಪರಿಚಯವು ಕ೦ಠದಲ್ಲೂ ವಾದ್ಯಗಳಲ್ಲೂ ಆಗುವುದು. ಈಗಾಗಲೇ 
ಸೂಚಿಸಿರುವಂತೆ ಮಾಯಾಮಾಳವಗೌಳದ ಬದಲು ಅಥವಾ ನಂತರ ಶಂಕರಾಭರಣ, 
ಖರಹರಪ್ರಿಯ ಮುಂತಾದ ರಾಗಗಳ ಸ್ವರಸ್ಥಾನಗಳಲ್ಲೂ ಸರಳೆವರಸೆ ಮತ್ತು ಜಂಟಿ 
ವರಸೆಗಳನ್ನು ಹೇಳಿಕೊಡುವುದು ಕೆಲವೆಡೆ ರೂಢಿಯಿತ್ತು. ಇದರಿಂದಾಗಿ ಹನ್ನೆರಡೂ 
ಸ್ವರಸ್ಥಾನಗಳ ಪರಿಚಯವು ವಿದ್ಯಾರ್ಥಿಗೆ ಆಗುತ್ತಿತ್ತು. ಆದರೆ ಈ ಕ್ರಮವು ವ್ಯಾಪಕವಾಗಿ 
ಬೆಳೆಯಲಿಲ್ಲ. ಈ ಪರಿಚಯವನ್ನು ಗೀತಗಳ ಮೂಲಕ ಮಾಡಿಸುವುದೇ ಇಂದಿನ ಶಿಕ್ಷಣ 
ಪದ್ಧತಿಯಾಗಿದೆ. 

ಇದುವರೆಗೆ ಒ೦ದೇ ತಾಳದ ಹಿನ್ನೆಲೆಯಲ್ಲಿ ಒ೦ದೇ ರಾಗದ ಸ್ವರಸ್ಥಾನಗಳ ಅಭ್ಯಾಸವು 
ಜರುಗಿದೆ. ನಂತರದ ಹಂತದಲ್ಲಿ ಬೇರೆಬೇರೆ ತಾಳಗಳನ್ನು ಪರಿಚಯಿಸಲಾಗುವುದು. 
ಸೂಳಾದಿ ತಾಳಗಳೆಂದು ಪ್ರಸಿದ್ಧವಾಗಿರುವ ಈ ಏಳು ತಾಳಗಳನ್ನು ಅದೇ ಮಾಯಾ 
ಮಾಳವ ಗೌಳರಾಗದ ಹಿನ್ನೆಲೆಯಲ್ಲಿ ಹೇಳಿಕೊಡಲಾಗುವುದು. ಇದರಲ್ಲಿ ಗಮನಾರ್ಹ 
ವಾದುದೆ೦ದರೆ ಇದುವರೆಗೆ ಸ್ಹರಸ್ಥಾನಗಳ ಹಾಗೂ ಅವುಗಳ ಸರಳಗು೦ಘನಗಳ ಕಡೆಗೆ 
ಗಮನವನ್ನು ಕೇ೦ದ್ರೀಕರಿಸಿದ್ದುದು ಇವುಗಳನ್ನು ಸರಳಸಮುಚ್ಚಯಗಳನ್ನಾಗಿ (phrasing, 
ವರ್ಣಾಲಂಕಾರ) ಏರ್ಪಡಿಸಿಕೊಳ್ಳುವುದರೆಡೆಗೆ ಹರಿಸಲಾಗುತ್ತದೆ. ಇದರ ಒಂದು ಮೂಲ 
ಧಾತುಪಜ್ನ್‌ಯನ್ನು ಆಯಾ ತಾಳದ ಆವರ್ತಪ್ರಮಾಣಕ್ಕೆ ಮತ್ತು ಅ೦ಗವಿಭಾಗಕ್ಕೆ ಅನು 
ಗುಣವಾಗಿರುವಂತೆ ರಚಿಸಿ ಅದನ್ನು ಮಧ್ಯಷಡ್ಡದಿಂದ ತಾರಷಡ್ಡವನ್ನು ಮುಟ್ಟುವವರೆಗೆ 


೫೨೦ ಕರ್ಣಾಟಕಸ೦ಗೀತವಾಹಿನಿ 


ಆರೋಹಣಕ್ರಮದಲ್ಲೂ ತಾರಷಡ್ಡದಿ೦ದ ಪ್ರಾರಂಭಿಸಿ ಅವರೋಹಣ ಕ್ರಮದಲ್ಲಿ ಮಧ್ಯ 
ಷಡ್ಡವನ್ನು ಮುಟ್ಟುವವರೆಗೂ ಐದೈದು ಪಜ್ತ್‌ಗಳ ಎರಡು ಘಟಕಗಳಲ್ಲಿ ಅಭ್ಯಾಸ 
ಮಾಡಿಸಲಾಗುತ್ತದೆ. ಹಿಂದಿನ ದಿನಗಳಲ್ಲಿ ಇದನ್ನು ಪ್ರಥಮ ಕಾಲವೊ೦ದರಲ್ಲಿಯೇ 
ಅಭ್ಯಾಸ ಮಾಡುತ್ತಿದ್ದರು. ಈಗ ಇದರ ಶಿಕ್ಷಣವು ದ್ವಿತೀಯ ಕಾಲ ಮತ್ತು ತೃತೀಯ 
ಕಾಲಗಳಲ್ಲೂ ನಡೆಯುತ್ತಿದೆ. ಎರಡು ಮೂರು ತಲೆಮಾರುಗಳ ಹಿಂದೆ ಏಳು ಸುಳಾದಿ 
ತಾಳಗಳ ಪೈಕಿ ಪ್ರತಿಯೊಂದಕ್ಕೂ ಐದೈದು ಲಘುಜಾತಿಗಳನ್ನು ಸೇರಿಸಿ ಬರುವ ಮೂವ 
ತೈದು ತಾಳಭೇದಗಳಿಗೂ ಧಾತುಪಜ್ತ್‌ಗಳನ್ನು ರಚಿಸಿ ಈ ಅಲ೦ಂಕಾರಗಳನ್ನೂ ಮೂರು 
ಕಾಲಗಳಲ್ಲಿ ಕಲಿಯುತ್ತಿದ್ದರು. ಇವುಗಳು ಮಾತ್ರವಲ್ಲದೆ ಆರು, ಎ೦ಟು, ಹತ್ತು, ಹನ್ನೆರಡು 
ಮತ್ತು ಹದಿಮೂರು ಎಣಿಕೆಗಳಿರುವ ಲಘುಜಾತಿಗಳಲ್ಲೂ ಸೂಳಾದಿ ತಾಳಗಳನ್ನು ಅಭ್ಯಾಸ 
ಮಾಡುತ್ತಿದ್ದರು. ವರ್ಣಾಲಂಕಾರವೆಂದರೆ ಸ್ವರಗುಂಫನದ ಮಾದರಿ. ಅದಕ್ಕೆ ಶಿಷ್ಯನಿಗೆ 
ಇಲ್ಲಿ ಮೊದಲನೆಯ ಬಾರಿಯ ಪ್ರವೇಶ ದೊರೆಯುತ್ತದೆ. ಇದಕ್ಕೆ ಹಿನ್ನೆಲೆಯಲ್ಲಿ ಜಂಟಿ 
ವರಸೆಗಳ ಕಲಿಕೆ. ದಾಟುಸ್ವರಗಳ ಪರಿಚಯದ ಪ್ರಾರಂಭವು ಜಂ೦ಟಿವರಸೆಗಳ ಪೈಕಿ 
ಕೊನೆಯವುಗಳಲ್ಲಿ. 

ಮುಂದಿನ ಹಂತವು ಗೀತೆಗಳದು. ಸಂಗೀತದಲ್ಲಿ ಕಲ್ಪಿತ ಮತ್ತು ಮನೋಧರ್ಮ 
ಎಂದು ಎರಡು ವಿಧಗಳಿವೆ. ಮೊದಲನೆಯದು ಹಿಂದಿನವರು ಅಥವಾ ಬೇರೆಯವರು 
ರಚಿಸಿ, ಪ್ರಯೋಗಿಸಿ ಸಿದ್ದಪಡಿಸಿರುವ ಹಾಡುಗಳನ್ನು ಒಳಗೊಳ್ಳುತ್ತದೆ; ಎರಡನೆಯದು 
ಆಶುಪ್ರತಿಭೆಯಲ್ಲಿ ತತ್‌ಕ್ಷಣದಲ್ಲಿ ಮಿಂಚುವ ಸೃಷ್ಟಿ. "ಕಲ್ಪಿತ. ಸಂಗೀತದ ಪ್ರಥಮ 
ಪರಿಚಯವು ವಿದ್ಯಾರ್ಥಿಗೆ ಆಗುವುದು ಗೀತೆಗಳಲ್ಲಿ. ಇವು ದೇವತಾಸ್ತುತಿ ಅಥವಾ 
ಪ್ರಾರ್ಥನೆಯನ್ನು ಒಳಗೊಂಡಿರುತ್ತವೆ. ವಿದ್ಯಾಸ೦ಪಾದನೆಯು ನಿರ್ವಿಫ್ನವಾಗಲೆಂದು 
ಲ೦ಬೋದರನೂ ಲಕುಮಿಕರನೂ ಆದ ಗಣನಾಥನಿಗೆ ಮೊದಲನೆಯದು ; ಆಮೇಲೆ 
ಅವನ ತಂದೆ ಶಿವನಿಗೆ--ವಿರೂಪಾಕ್ಟನಿಗೆ. "ಲಂಬೋದರ ಲಕುಮಿಕರ'ಕ್ಕೆ ಪಳ್ಳಾರಿ ಗೀತ 
ವೆಂದು ಹೆಸರು. ಏಕೆಂದರೆ ಅದು ಹಾಡುಗಳಲ್ಲಿ ಪಿಳ್ಳೆ--"ಪಿಳ್ಳಾರಿ'. ಇನ್ನೂ ಏಕೆಂದರೆ 
ಅದು ಪಿಳ್ಳಾರಿ ದೇವರಾದ ಗಣಪತಿಯನ್ನು ಕುರಿತ ಸ್ತುತಿ. ಮುಂದಿನ "ಕು೦ದಗೌರ', 
"ಪದಮನಾಭ', “ಕೆರೆಯ ನೀರನು', "ಆನಲೇಕರ'--ಈ ಗೀತೆಗಳು ಪಿಳ್ಳಾರಿಗೀತಕ್ಕೆ ಅನು 
ಬಂಧಗಳು. 'ಪದುಮನಾಭ' ಒಂದನ್ನು ಬಿಟ್ಟರೆ ಮಿಕ್ಕವುಗಳನ್ನು ರಚಿಸಿದ್ದು ಪುರಂದರ 
ದಾಸರು. ಇವುಗಳಿಗೆ ರಾಗತಾಳಗಳನ್ನು ಅನ್ವಯಿಸುವಲ್ಲಿ ಅವರು ವಿಶೇಷ ಜಾಣ್ಮೆಯನ್ನು 
ತೋರಿಸಿದ್ದಾರೆ. ಇಲ್ಲಿ ರಾಗವು ಮಲಹರಿ (ಮಲ್ಲಾರೀ?). ಈವರೆಗೆ ಪರಿಚಿತವಾಗಿದ್ದ 
ಮಾಯಾಮಾಲವಗೌಡದಲ್ಲಿ ಜನ್ಯರಾಗ; ತನ್ನ ಜನಕರಾಗದಿ೦ದ ಆರೋಹಣದಲ್ಲಿ 
ಗಾ೦ಧಾರ ನಿಷಾದಗಳನ್ನು ಅವರೋಹಣದಲ್ಲಿ ನಿಷಾದವನ್ನೂ ಬಿಟ್ಟಿದೆ. ರಾಗವೆ೦ದರೇನು 
ಎನ್ನುವುದು ವಿದ್ಯಾರ್ಥಿಗೆ ಇಲ್ಲಿ ಮೊದಲಬಾರಿಗೆ ತಿಳಿಯುತ್ತದೆ ; ಕ್ರಮವು ಜ್ಞಾತದಿ೦ದ 
ಅಜ್ಞಾತದೆಡೆಗೆ. ತಾಳವೂ ಅತ್ಯಂತ ಸರಲ' ; ಎರಡೇ ಘಾತಗಳು, ಒಂದು ಹುಸಿ 
ಇರುವಂತಹದು. ಪ್ರಬ೦ಧವೂ ಅತ್ಯಂತ ಸರಳರೀತಿಯದು. ಹ್ರಸ್ಟಾಕ್ಷರಕ್ಕೆ ಹ್ರಸ್ವಸ್ವರ, 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೨೧ 


ದೀರ್ಫಾಕ್ಬರಕ್ಕೆ ದೀರ್ಫಸ್ಟರ, ಅಥವಾ ನೆರೆಹೊರೆಯ ಸ್ವರಗಳು. ಹಾಡಲೂ ನುಡಿಸಲೂ 
ಅತ್ಯ೦ತ ಸುಲಭ. ಒ೦ದು ರಾಗವು ಮಾತುಗಳಿಗೆ ಅಳವಟ್ಟಾಗ ಅದು ಹೇಗೆ ಹಾಡಾಗುತ್ತದೆ 
ಎಂಬುದರ ಮತ್ತು ಒಂದು ರಾಗದ ವಿವಿಧ ಸ೦ಚಾರಗಳಲ್ಲಿ ಒಂದರ ಕೊನೆಯನ್ನೂ 
ಮುಂದಿನದರ ಮೊದಲನ್ನೂ ಹೇಗೆ ಸೇರಿಸಿದರೆ ರಾಗಸ್ಪರೂಪದಲ್ಲಿ ಏಕತೆಯು ಮೂಡು 
ತ್ತದೆ ಎಂಬುದರ ಸುಂದರ ನಿರೂಪಣೆ. ಈ ಮಾತು ಪಿಳ್ಳಾರಿ ಅನುಬಂಧ ಗೀತೆಗಳಿಗೂ 
ಸಲ್ಲುತ್ತದೆ. ಹೀಗೆ ಗೀತದಲ್ಲಿ ರಾಗ-ತಾಳ- ಮಾತು ಈ ಮೂರರ ಸಂಸಕ್ತಿಯು ಪ್ರಾಥಮಿಕ 
ಸ್ತರದಲ್ಲಿ ಅರ್ಥಪೂರ್ಣವಾಗಿ ಕಂಡು ಬರುತ್ತದೆ. 

(ಮಾಯಾ)ಮಾಲವಗೌಡವು ಪ್ರಾಚೀನವಾಗಿದ್ದ ಷಡ್ಡಗ್ರಾಮಕ್ಕೂ ಆಧುನಿಕವಾಗಿ ಜನ 
ಪ್ರಿಯವಾಗಿದ್ದ" ಒ೦ದು ರಾಗಕ್ಕೂ ಹೇಗೆ ಸೇತುಬ೦ಧನವನ್ನು ಮಾಡಿತೋ ಅಂತೆಯೇ 
ಪಿಳ್ಳಾರಿಗೀತವೂ ಅದರ ಅನುಬ೦ಧಗಳೂ ಪ್ರಾಚೀನಕಾಲದ ಗೇಯಪ್ರಬಂಧಗಳಿಗೂ 
ಅಧುನಾಪೃಸಿದ್ಧವಾಗಿದ್ದ ಹಾಡುಗಳಿಗೂ ವಿನ್ಯಾಸಸಾಮ್ಯವನ್ನು ಉಂಟುಮಾಡಿ ಪರಂ 
ಪರೆಯ ಅವಿಚ್ಛಿನ್ನತೆಯನ್ನು ಸಾರಿದವು. ಈ ಪಿಳ್ಳಾರಿಗೀತೆಗಳಲ್ಲಿನ ರಚನೆಯು ಪ್ರಾಚೀನ 
ಪ್ರಬಂಧಗಳ ಉದ್ದಾ್‌ಹ ಮೇಲಾಪಕ, ಧ್ರುವ ಮತ್ತು ಆಭೋಗ ಎಂಬ ಧಾತುಗಳಿಗೆ 
ಹೇಗೆ ಸ೦ವಾದಿಯಾಗಿದ್ದಿತೆ೦ಬುದು ಬೇರೆಡೆ ತೋರಿಸಿದ್ದೇನೆ. ಪಿಳ್ಳಾರಿ ಗೀತ ಮತ್ತು ಅದರ 
ಅನುಬ೦ಧಗಳ ಪಾಠವಾದ ಮೇಲೆ ವಿದ್ಯಾರ್ಥಿಯು ಬೇರೆಬೇರೆ ರಾಗಗಳಲ್ಲಿ (ಉದಾ. 
ಮೋಹನ, ಆನ೦ದಭೈರವಿ, ಆರಭಿ, ಕಲ್ಯಾಣಿ, ಕಾ೦ಭೋಜಿ, ಶ್ರೀ, ಗೌಳ, ಇತ್ಯಾದಿ) 
ಸ೦ಚಾರಿಗೀತಗಳನ್ನೂ ರಾಗಲಕ್ಷಣಗೀತಗಳನ್ನೂ ಕಲಿಯುತ್ತಾನೆ. ಇದರಿಂದಾಗಿ ಅವನಿಗೆ 
ಮಲಹರಿಯಂತೆಯೇ ಆಯಾ ರಾಗದ ಆರೋಹಣಾವರೋಹಣಗಳೂ ಸರಳವಾದ ರಾಗ 
ಸಂಚಾರಗಳೂ, ಆಯಾ ಸ್ವರಸ೦ದರ್ಭಗಳಿಗೆ ಒದಗುವ ಗಮಕಗಳೂ ಆದಿ, ರೂಪಕ, 
ತ್ರಿಪುಟ, ಏಕ ಮುಂತಾದ ತಾಳಗಳಿಗೆ ಅಳವಟ್ಟ ಮಾತುಸಹಿತ ರಾಗಸ೦ಚಾರಗಳೂ 
ತಿಳಿದುಬರುತ್ತವೆ. ಈ ರಾಗಸ೦ಚಾರಗಳು ಮಂದ್ರ ಮತ್ತು ತಾರಸ್ಥಾಯಿಗಳಲ್ಲಿ ಸ್ವಲ್ಪವೂ 
ಮಧ್ಯಸ್ಥಾಯಿಯಲ್ಲಿ ಪೂರ್ಣವಾಗಿಯೂ ಗಮಕಸಹಿತವಾಗಿ ವ್ಯಾಪಿಸಿರುತ್ತವೆ. ಇದರ 
ಮೂಲಕ ಸ್ಥಾಯಿಯಲ್ಲಿ ದ್ವಾದಶಸ್ಟರಸ್ಥಾನಗಳ ಮೇಲಿನ ಹಿಡಿತವೂ ಉಂಟಾಗುತ್ತವೆ. 
ಸ೦ಚಾರಿ ಗೀತವೆ೦ದರೆ ಆಯಾ ರಾಗದ ವಿವಿಧ ಸ೦ಚಾರಗಳು ಸ೦ಸಕ್ತಿಗೊ೦ಡು ಅದರ 
ಸ್ವರೂಪವನ್ನು ಸಂಕ್ಷೇಪವಾಗಿ ನಿರೂಪಿಸುವಂತಹ ಹಾಡು ಎಂದು ಅರ್ಥ. ಇದರಲ್ಲಿ 
'ಆಯಾ ರಾಗದ ಜೀವಸ್ವರ(-ಅಂಶಸ್ವರ)ದ ಪ್ರಯೋಗವು ಸ್ಪಷ್ಟವಾಗಿ ಕಂಡುಬರುತ್ತದೆ. 
ಲಕ್ಷ್ಮಣಗೀತವೆ೦ದರೆ ಅದರ ಮಾತುಗಳಲ್ಲಿ ಆಯಾ ರಾಗದ ಲಕ್ಷಣಗಳನ್ನು ಹೇಳಿರುವುದು. 

ಗೀತೆಗಳನ್ನು ಕಲಿತ ಮೇಲೆ ವಿದ್ಯಾರ್ಥಿಯು ಸ್ವರಜತಿಗಳನ್ನು ಕಲಿಯಬೇಕು. ಗೀತೆಗಳ 
ಪೈಕಿ ಕೆಲವು ಬೇರೆ ಬೇರೆ ಖಂಡಗಳಲ್ಲಿ ರಚಿತವಾಗಿರುತ್ತವೆ, ಬೇರೆಯವುಗಳಲ್ಲಿ ಖಂಡ 
ಗಳಿರುವುದಿಲ್ಲ. ಸ್ವರಜತಿಯ ವಿನ್ಯಾಸವು ನಿಯತ, ಅದರಲ್ಲಿ ಮೊದಲನೆಯ ಖಂಡವು 
ಪಲ್ಲವಿ, ಎರಡನೆಯ ಖಂಡವು (ಇದ್ದರೆ) ಅನುಪಲ್ಲವಿ ಮತ್ತು ಉಳಿದ ಖಂಡಗಳು ಚರಣ 
ಗಳು ಎ೦ಬ ರೂಪದಲ್ಲಿರುತ್ತವೆ. ಪ್ರತಿಯೊ೦ದು ಚರಣದ ನ೦ತರವೂ ಸಾಮಾನ್ಯವಾಗಿ 


೫೨೨ ಕರ್ಣಾಟಕಸ೦ಗೀತವಾಹಿನಿ 


ಪಲ್ಲವಿಯ ಅಥವಾ ಅಪರೂಪವಾಗಿ ಅನುಪಲ್ಲವಿಯ ಪುನರುಕ್ತಿಯಿರುತ್ತದೆ. ಜತಿ 
ಎಂದರೆ ಸ್ವರಗಳ (ಅಥವಾ ಸಂಗೀತ, ನೃತ್ಯಗಳಲ್ಲಿನ ಘಟನೆಗಳ) ಮೂರು. ನಾಲ್ಕು, ಐದು, 
ಏಳು, ಮುಂತಾದ ಸಂಖ್ಯೆಗಳಲ್ಲಿ ಗುಂಫನಗೊ೦ಡು ಛಂದೋಬಂಧಗಳು ಏರ್ಪಡು 
ವುದು. ಜತಿಗಳನ್ನು ಸ್ವರಗಳಲ್ಲಿ ನಿರ್ಮಿಸಿದರೆ ಹಾಡಿಗೆ ಸ್ವರಜತಿಯೆ೦ದೂ ತದಿಗಿಣಕಿಟ 
ಇತ್ಯಾದಿ ಪಾಟಾಕ್ಟರಗಳಲ್ಲಿ ನಿರ್ಮಿಸಿದರೆ ಜತಿಸ್ಟರವೆ೦ದೂ ಹೆಸರು. ಮೊದಲನೆಯದನ್ನು 
ಸಂಗೀತದಲ್ಲಿಯೂ ಎರಡನೆಯದನ್ನು ನೃತ್ತದಲ್ಲಿಯೂ ಬಳಸಲಾಗುತ್ತದೆ. ಇಂತಹ ಜಹಿ 
ಗಳನ್ನು ವಿವಿಧ ರಾಗಗಳಲ್ಲಿ ಕಲ್ಪಿಸಿ ಅವುಗಳ ಸ೦ಸಕ್ತಿ ಮತ್ತು ವಿವಿಕ್ತತೆಗಳಿ೦ದ ರಾಗಭಾವ 
ಮತ್ತು ಛಂದೋಭಾವಗಳಿರಡನ್ನೂ ಮೂಡಿಸುವ ಪ್ರಯತ್ನವು ಮೊದಲು ಕಂಡುಬರು 
ವುದು ಸ್ವರಜತಿಯಲ್ಲಿ. ಮುಂದೆ ಕಲಿಯಬೇಕಾಗಿರುವ ಕಲ್ಪನಾಸ್ವರ ಎ೦ಬ ಸೃಜನಶೀಲ 
ಹಂತಕ್ಕೆ ಪ್ರವೇಶವು ಇಲ್ಲಿ ದೊರೆಯುತ್ತದೆ. ಏಕೆ೦ದರೆ ಸ್ವರಸಮೂಹಗಳನ್ನು ರಾಗ 
ವೈಶಿಷ್ಟ್ಯಬೋಧಕವಾಗಿ, ಏಕವಾಕ್ಕತೆಯಲ್ಲಿ ನುಡಿಸಿ ಕರಾರುವಾಕ್ಕಾಗಿ ಪ್ರಾರಂಭಿಕಸ್ವರಕ್ಕೂ 
ತಾಳದ ಎಡುಪುಸ್ಥಾನಕ್ಕೂ ತ೦ದು ನಿಲ್ಲಿಸುವುದು ಇಲ್ಲಿಯೆ. ಈ ಮಾದರಿಗಳನ್ನು ಅಭ್ಯಾಸ 
ಮಾಡಿದರೆ ಕಲ್ಪನಾಸ್ವರರಚನೆಯು ಸುಲಭವೂ ಪರಿಣಾಮಕಾರಿಯೂ ಆಗಿರುತ್ತದೆ. 
ಮುಂದಿನ ಹಂತವು ವರ್ಣ. ಕರ್ಣಾಟಕಸ೦ಗೀತದ ಶಿಕ್ಷಣದಲ್ಲಿ ಇದು ಮುಖ್ಯವಾದ 
ಘಟ್ಟ. ಸ೦ಗೀತಕಚೇರಿಗೆ ಪ್ರವೇಶವು ಸಾಮಾನ್ಯವಾಗಿ ಇಲ್ಲಿ೦ದಲೇ ಆಗುತ್ತದೆ. ಇದು 
ಪೂರ್ವಾರ್ಧದಲ್ಲಿ ಕೃತಿಯ ರಚನೆಯನ್ನು ಅದರ ವಿಭಾಗಗಳಲ್ಲಿಯೂ ಸ್ವರಜತಿಯನ್ನು 
ಉತ್ತರಾರ್ಧದಲ್ಲಿಯೂ ಹೋಲುತ್ತದೆ. ಇವೆರಡನ್ನೂ ಚಿಟ್ಟಸ್ಟರವು ಒಂದುಗೂಡಿಸುತ್ತದೆ. 
ಪೂರ್ವಾರ್ಧವು ರಾಗಸ್ವರೂಪವನ್ನು ಒಂದು ರೀತಿಯಲ್ಲಿ ಸ್ಪಷ್ಟಗೊಳಿಸಿದರೆ ಉತ್ತರಾ 
ರ್ಧವು ಇನ್ನೊಂದು ರೀತಿಯಲ್ಲಿ ಅದನ್ನೂ ಮಾಡುತ್ತದೆ. ಪೂರ್ವಾರ್ಧದಲ್ಲಿ ಪಲ್ಲವಿ ಅನು 
ಪಲ್ಲವಿ ಮತ್ತು ಉಪಪಲ್ಲವಿಗಳಲ್ಲಿ ಮಾತುಗಳು ಅಲ್ಪವಾಗಿರುತ್ತಪೆ: ಅಕ್ಷರಗಳು ದೂರ 
ದೂರವಾಗಿರುತ್ತವೆ. ಒಂದೊಂದು ಅಕ್ಷರಕ್ಕೂ ಬಹುಸಂಖ್ಯೆಯ ಸ್ವರಗಳು ಅಳವಟ್ಟು 
ಗೇಯತೆಯು ಎದ್ದುಕಾಣುತ್ತದೆ. ಅಲ್ಲದೆ ಲಯವು ವಿಲ೦ಬವಾಗಿದ್ದು ಸ್ವರಗಳು ವಿಲಂಬ 
ವಾಗಿ ನಡೆಯುವ ಗಮಕಗಳಿ೦ದ ತಮ್ಮ ವೈಶಿಷ್ಟಪೂರ್ಣ ಆಕಾರಗಳನ್ನು ಪಡೆದು ಅರ್ಥ 
ಪೂರ್ಣವಾಗುತ್ತವೆ. ಇದರಿಂದಾಗಿ ಆಯಾ ರಾಗದ ಗಾಢವಾದ ಪರಿಚಯವು ಆಗುವುದು 
ಮುಖ್ಯವಾಗಿ ವರ್ಣದಿಂದಲೆ ಎನ್ನಬಹುದು. ವಿದ್ಯಾರ್ಥಿಯು ಒಂದು ವರ್ಣವನ್ನು 
ಎಷ್ಟೆಷ್ಟು ಬಾರಿ ಹಾಡಿ ನುಡಿಸಿಕೊಳ್ಳುತ್ತಾನೋ ಅಷ್ಟಷ್ಟು ಪ್ರಯೋಜನವಾಗುತ್ತದೆ. ಇಲ್ಲಿ 
ರುವ ಧಾತುವು ರಾಗದ ಮುಖ್ಯಸ೦ಚಾರಗಳನ್ನು ಒಳಗೊ೦ಡಿರುವುದಲ್ಲದೆ ಅವುಗಳನ್ನು 
ಹೇಗೆ ಸಂಘಟಿಸಬೇಕೆಂಬುದನ್ನೂ ಬೋಧಿಸುತ್ತದೆ. ಅದನ್ನು ಪ್ರಥಮ, ದ್ವಿತೀಯ ಮತ್ತು 
ತೃತೀಯ ಕಾಲಗಳಲ್ಲಿಯೂ, ಚತುರಶ್ರ ನಡೆಯಲ್ಲಿ ಮಾತ್ರವಲ್ಲದೆ ತ್ರಿಶ್ರು ಖಂಡ 
ಮುಂತಾದ ನಡೆಗಳಲ್ಲಿಯೂ ಪದೇಪದೇ ಅಭ್ಯಾಸ ಮಾಡುವುದರಿಂದ ತಾಳದ ಮೇಲಿನ 
ಸ್ವಾಮ್ಯವು ಸಿದ್ಧಿಸುತ್ತದೆ. ಅಷ್ಟೇ ಮುಖ್ಯವಾಗಿ, ಯಾವುದೇ ಒಂದು ರಾಗಸಂಚಾರಕ್ಕೆ 
ವಿವಿಧ ವೇಗಗಳಲ್ಲಿ ಅದದೇ ಗಮಕಗಳು ನುಡಿಯುತ್ತವೆ. ಇದು ರಾಗಾಲಾಪನೆಗೆ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೨೩ 


ಮುಖ್ಯವಾದ ಒಂದು ಸಿದ್ಧತೆ. ಪೂರ್ವಾರ್ಧದ ನಂತರದಲ್ಲಿ ಬರುವ ಚಿಟ್ಟಸ್ಟರವು ಕೃತಿ 
ಗಳಲ್ಲಿ ಅಲಂಕರಣ ತಂತ್ರವಾಗಿ ಕಂಡುಬರುತ್ತದೆ. ಮಧ್ಯಲಯದಲ್ಲಿ, ತಾಳನಿಬದ್ದವಾಗಿ, 
ಆಯಾ ರಾಗದ ಮುಖ್ಯ ಸ೦ಚಾರಗಳನ್ನು ಸುವ್ಯವಸ್ಥಿತವಾಗಿ ಒಳಗೊಂಡ ಅದು ಕಲ್ಪನಾ 
ಸ್ವರಗಳನ್ನು ಕಲಿಯುವುದಕ್ಕೂ ಪ್ರಯೋಜಕವಾಗಿರುತ್ತದೆ. 

ವರ್ಣದ ಉತ್ತರಾರ್ಧವು ಸ್ವರಜತಿಯನ್ನು ಹೋಲುತ್ತದೆ ಎಂದು ಈಗಾಗಲೆ ಹೇಳಿದೆ 
ಯಷ್ಟೆ. ವರ್ಣದ ಚರಣ ಭಾಗವನ್ನು ಸ್ವರಜತಿಯ ಪಲ್ಲವಿಯೆ೦ದು ಹೋಲಿಸಬಹುದು. 
ಅದರ ಎತ್ತುಗಡೆ ಸ್ವರಗಳನ್ನು ಚರಣಗಳೆ೦ದಿಟ್ಟುಕೊಳ್ಳಬಹುದು. ಇವುಗಳಿ೦ದ ಕಲ್ಪನಾ 
ಸ್ವರರಚನೆಗೆ ಸ್ಫೂರ್ತಿಯನ್ನು ಪಡೆಯಬಹುದು ಮತ್ತು ಅ೦ಶಸ್ಟರದ ವಿವಿಧ ಸಂಯೋಜನೆ 
ಗಳನ್ನೂ, ಸ್ವರಗಳ ವಿವಿಧ ದೈರ್ಫ್ಯುಗಳ ಸಂಘಟನೆಯನ್ನು ಪರಿಚಯ ಮಾಡಿಕೊಳ್ಳ 
ಬಹುದು. ವಿದ್ಯಾರ್ಥಿಯು ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆದಿತಾಳ, ಅಟ್ಟತಾಳ, 
ರುಂಪೆತಾಳ ಮುಂತಾದವುಗಳಲ್ಲಿ ವರ್ಣಗಳನ್ನು ಅಭ್ಯಾಸಮಾಡಬೇಕು. ಇದರಿ೦ದ ಅವನ 
ಸ೦ಗೀತಾರ್ಜನೆಗೆ ಸುಭದ್ರವಾದ ಬುನಾದಿಯು ದೊರೆಯುತ್ತದೆ. 

ವಿದ್ಯಾರ್ಥಿಯು ಈಗ ಕೃತಿಗಳ ಪಾಠಕ್ಕೆ ಸಿದ್ಧನಾಗುತ್ತಾನೆ. ಪ್ರಾರಂಭದಲ್ಲಿ ಗಣಪತಿ, 
ಸರಸ್ಪತಿ, ಗುರು- ಇವರುಗಳ ಸ್ತುತಿರೂಪದ ಮಧ್ಯಲಯದ ವಿವಿಧ ವಾಗ್ಗೇಯಕಾರರ 
ಕೃತಿಗಳನ್ನು ಬೇರೆ ಬೇರೆ ರಾಗ, ತಾಳಗಳಲ್ಲಿ ಕಲಿಯುತ್ತಾನೆ. ಆಮೇಲೆ ವಿಲಂಬಲಯದ 
ಕೃತಿಗಳ ಶಿಕ್ಷಣವು ದೊರೆಯುತ್ತದೆ. ಒಂದೊಂದು ರಾಗದಲ್ಲಿಯೂ ವಿವಿಧ ವಾಗ್ಗೇಯ 
ಕಾರರ ರಚನೆಗಳನ್ನು ಎಷ್ಟೆಷ್ಟು ಕಲಿಯುತ್ತಾನೋ, ಅಷ್ಟಷ್ಟೂ ಆಯಾ ರಾಗದ ಸಮ್ಯಗ್‌ 
ಸ್ವರೂಪವು ತಿಳಿಯುತ್ತದೆ. ಅವನ ಸಂಗೀತಕೌಶಲವೂ ಜ್ಞಾನವೂ ವಿಸ್ತಾರಗೊಳ್ಳುತ್ತ 
ಹೋಗುತ್ತವೆ. ಈ ಹಂತದಲ್ಲಿ ಪ್ರಕೃತ ಪುಸ್ತಕದಲ್ಲಿ ಆಧುನಿಕ ಗೇಯ ಪ್ರಕಾರಗಳು ಎಂಬ 
ಪ್ರಕರಣದಲ್ಲಿ ವಿವರಿಸಿರುವ ಪದ, ಜಾವಳಿ, ದರು, ತರಂಗ, ತಿಲ್ಲಾನ, ರಾಗಮಾಲಿಕೆ 
ಇತ್ಯಾದಿ ಇತರ ರಚನೆಗಳನ್ನು ಕಲಿಯುತ್ತಾನೆ ; ಇವುಗಳ ಪೈಕಿ ಪಲ್ಲವಿಯ ಪಾಠವು 
ಸಾಮಾನ್ಯವಾಗಿ ಕೊನೆಯದು. ಇದರ ಹಿ೦ದೆ ತಾನದ ಪಾಠವಾಗಿರುತ್ತದೆ. 

ಇ೦ತಹ ಪ್ರೌಢ ಹಂತದ ಮೊದಲಿನಲ್ಲಿ ಮನೋಧರ್ಮದ, ಎಂದರೆ ಆಶುಸೃಷ್ಟಿಯ, 
ಪ್ರಕಾರಗಳಾದ ರಾಗಾಲಾಪನೆ, ಕಲ್ಪನಾಸ್ವರ, ತಾನ, ಮತ್ತು ನೆರವಲ್‌--ಇವುಗಳ ಶಿಕ್ಷಣವು 
ನಡೆಯುತ್ತದೆ. ರಾಗಾಲಾಪನೆಯೆ೦ದರೆ ಯಾವುದಾದರೊಂದು ರಾಗದ ವ್ಯಕ್ತಿತ್ವವನ್ನು 
` ಸ್ಪಷ್ಟವಾಗಿ ನಿರೂಪಿಸುವುದು. ಹಾಡಿನಲ್ಲಾದರೆ ಅದನ್ನು ರೂಪಕಾಲಪ್ತಿಯೆಂದೂ ಮಾತು 
ಗಳಿಲ್ಲದಿದ್ದರೆ ರಾಗಾಲಪ್ತಿಯೆ೦ದೂ ಇದು ಎರಡು ವಿಧ. ರಾಗವೆ೦ದರೆ ರಂಜನೆಯನ್ನು 
ಉಂಟುಮಾಡುವ ಲಕ್ಷಣವುಳ್ಳದ್ದು; ಶ್ರೋತೃವಿನ ಪ್ರಜ್ಞೆಗೆ ಸೌಂದರ್ಯಾತ್ಮಕವಾದ ಬಣ್ಣವ 
ನ್ನೇರಿಸುವುದು (ರಂಗು ಹಚ್ಚುವುದು), ಅವನ ಪ್ರಜ್ಞೆಯನ್ನು ತಟಸ್ಮಭಾವದಿ೦ದ ಎಬ್ಬಿಸಿ 
ಉಪತಾಪನಗೊಳಿಸುವುದು. ಸ್ವರಕ್ಕೆ ಈ ಗುಣವು ಬರುವುದು ಅನುರಣನ, ಸ್ನಿಗ್ದತೆ. ದೂರ 
ಶ್ರಾವ್ಯತೆ, ನುಣಪು ಮುಂತಾದ ಸ್ವನಿಷ್ಠ ಗುಣಗಳಿಂದ ಮತ್ತು ಅದಕ್ಕೆ ಸ೦ದರ್ಭಾನು 
ಸಾರವಾದ, ರಾಗವ್ಯಕ್ತಿತ್ವ್ತ ಬೋಧಕವಾದ ಅಕಾರವನ್ನು ಅಥವಾ ವ್ಯಕ್ತಿತ್ವವನ್ನು ಉಂಟು 


೫೨೪ ಕರ್ಣಾಟಕಸ೦ಗೀತವಾಹಿನಿ 


ಮಾಡುವ ಗಮಕದಿ೦ದ. ಗಮಕವೆ೦ದರೆ ಶ್ರೋತೃಚಿತ್ತಕ್ಕೆ ಸುಖಾವಹವಾದ ಸ್ವರಕಂಪನ. 
ಎಂದರೆ ಸ್ವರವು ಸ್ವಸ್ಥಾನದಿಂದ ಕದಲುವುದು. ರಾಗವನ್ನು ಆಲಾಪಿಸುವುದೆ೦ದರೆ ಅದರ 
ನಿಯತವಾದ ಸ್ವರಸ೦ಪತ್ತಿಯನ್ನು ಅದರ ವಿಶಿಷ್ಟವ್ಯಕ್ತಿತ್ವವು ಗೋಚರವಾಗುವಂತೆ ನುಡಿ 
ಸುವುದು. ಅವರ್ಣನೀಯವಾದ ಅದರ ಸೌ೦ದರ್ಯಾ೦ಶವನ್ನು ಶಾಸ್ತ್ರ ವು ಭೌತಿಕವಿಶ್ಲೇಷಣೆಗೆ 
ಒಳಪಡಿಸಿ ಸ್ವರವು ಚಲಿಸುವ ಪ್ರಾರಂಭ, ಅಂತ್ಯ, ನಡುವಣ ಅ೦ತ್ಯಸ್ಥಾನಗಳು, ಬಹುತ್ವ, 
ಅಲ್ಪತ್ವ, ತಾರ ಮತ್ತು ಮಂದ್ರ ಸ್ಥಾಯಿಗಳಲ್ಲಿ ಗರಿಷ್ಠ ಅವಧಿ, ಷಾಡವತ್ವಕ್ಕೂ ಔಡುವೆ" 
ತೈಕ್ಕೂ ಕಾರಣವಾದ ಸ್ವರಗಳು ಮುಂತಾದ ಹತ್ತು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿ ಅವು 
ಗಳನ್ನು ದಶಪ್ರಾಣಗಳೆಂದು ಕರೆದಿದೆ. ಅಷ್ಟೆ ಅಲ್ಲದೆ ರಾಗದ ವ್ಯಕ್ತಿತ್ವವನ್ನು ತನ್ನ ಅತ್ಯ೦ತ 
ಬಹುಳವಾದ, ಎಲ್ಲೆಡೆಯಲ್ಲೂ ವ್ಯಾಪಕವಾಗಿ ಸ೦ಚಾರವುಳ್ಳ ಅಂಶ ಸ್ವರದ (-ಜೀವಸ್ವರ) 
ಮೂಲಕವೂ ಇದರ ಹಿತಾಹಿತಸ೦ಬ೦ಧಗಳನ್ನು ನಿರೂಪಿಸುವ ವಾದಿ, ಸ೦ವಾದಿ ಅನು 
ವಾದಿ ಮತ್ತು ವಿವಾದಿ ಎಂಬ ಭೇದಗಳಿಂದಲೂ ಶಾಸ್ತ್ರವು ನಿರೂಪಿಸಿದೆ. 

ಕಲ್ಪನಾಸ್ವರವೆಂದರೆ ಯಾವುದಾದರೊಂದು ಹಾಡಿನ (ಸಾಮಾನ್ಯವಾಗಿ ಕೃತಿಯ) 
ಯಾವುದಾದರೊಂದು ಗೇಯರಸದ ಸ್ಥಾನದಲ್ಲಿ ನಿಂತು ಅದು ಪ್ರಾರಂಭವಾಗುವ ಸ್ವರಕ್ಕೆ 
ಸರಿಯಾಗಿ ಅದರ ಹಿಂದಿನ, (ಅಪರೂಪವಾಗಿ ಮುಂದಿನ) ಸ್ವರದಲ್ಲಿ ಬಂದು ನಿಲ್ಲುವಂತೆ. 
ಆಯಾ ರಾಗದ ಸ್ವರಗಳನ್ನು ಸರಿಗ ಇತ್ಯಾದಿ ಸಂಕೇತಗಳನ್ನು ಬಳಸುತ್ತ ವಿವಿಧ ವೇಗಗಳಲ್ಲಿ 
ವಿವಿಧ ಗತಿಗಳಲ್ಲಿ ಮತ್ತು ವಿವಿಧ ಗು೦ಫನಗಳಲ್ಲಿ ಏರ್ಪಡಿಸಿ ನಿರ್ದಿಷ್ಟಸ್ಥಾನಕ್ಕೆ ಕೋಪು 
ಮಾಡುವುದು. ತಾನವೆ೦ದರೆ ಯಾವುದಾದರೊ೦ದು ರಾಗದ ಆಲಾಪನೆಯನ್ನು ಸತಾಳ- 
ಅತಾಳಗಳಿಗೆ ಮಧ್ಯವರ್ತಿಯಾಗಿ, ವಿವಿಧ ವೇಗ, ಲಯ, ನಡೆ ಇತ್ಯಾದಿಗಳಲ್ಲಿ ಆ ರಾಗದ 
ಸ್ವರಗುಂಫನಗಳನ್ನು ಹಾಡುವುದು ಅಥವಾ ನುಡಿಸುವುದು. ನೆರವಲ್‌ ಅಥವಾ ನಿರವಲ್‌ 
ಎಂದರೆ ಯಾವುದಾದರೊಂದು ಹಾಡಿನ ರಸಸ್ಥಾನದಲ್ಲಿ ನಿಂತು, ಆಯಾ ಸಾಹಿತ್ಕಾಂಶ 
ವನ್ನು ಅತಿಯಾಗಿ ಅಕ್ಬರಪಲ್ಲಟನಮಾಡದೆ ಆಯಾ ರಾಗದ ಸಂಚಾರಗಳ ವಿವಿಧ ಸಂಚಾರಿ 
ಭಾವಗಳನ್ನು ಸೋಪಾನ ಕ್ರಮದಲ್ಲಿ ಏರ್ಪಡಿಸಿ ಅದರ ಮೂಲಕ ರಸಪುಷ್ಟಿಯನ್ನು 
ಉಂಟುಮಾಡುವುದು. 

ಇಂದಿನ ಕರ್ಣಾಟಕ ಸಂಗೀತ ಶಿಕ್ಷಕರಲ್ಲಿ ಬಹುಪಾಲು ತಾವು ಈ ಮನೋಧರ್ಮ 
ಪ್ರಕಾರಗಳನ್ನು ಹಾಡಿ ನುಡಿಸುವುದನ್ನು ವಿದ್ಯಾರ್ಥಿಯು ಗಮನಿಸಿಕೊಂಡು ಅನುಸರಿಸಿ 
ಅಥವಾ ಅನುಕರಿಸಿ ಕೇಳ್ಮೆಯ ಮೂಲಕ ಕಲಿತುಕೊಳ್ಳಬೇಕು ಎನ್ನುತ್ತಾರೆ: ಇದು ಸರಿಯಾದ 
ಶಿಕ್ಷಣಕ್ರಮವಲ್ಲ ಮತ್ತು ಪ್ರತಿಭಾವ೦ತನಲ್ಲದ ಸರಾಸರಿ ವಿದ್ಯಾರ್ಥಿಗೆ ನ್ಯಾಯವನ್ನು 
ನೀಡುವುದಿಲ್ಲ. ಕೇಳ್ಮೆಯು ಸಂಗೀತದ ಕಲಿಕೆಗೆ ಮುಖ್ಯವೆ೦ಬುದು ನಿಜ ; ಆದರೆ ಇಂತಹ 
ಮನೋಧರ್ಮದ ಪ್ರಕಾರಗಳಿಗೆ ಸುಲಭವೂ ಸರಳವೂ ಆದ ಮಾದರಿಗಳನ್ನು `ನಿರ್ಮಿಸಿ 
ಸೋಪಾನಕ್ರಮದಲ್ಲಿ ಅಭ್ಯಾಸ ಮಾಡಿಸಿ ಅದರ ಜೊತೆಜೊತೆಯಲ್ಲಿಯೆ ವಿದ್ಯಾರ್ಥಿಯು 
ಆಯಾ ಮಾದರಿಗಳಲ್ಲಿ ತಮ್ಮದೆ ರಚನೆಗಳನ್ನು ಮಾಡಲು ನಿರ್ಮಿಸಿದರೆ ಅವನಲ್ಲಿ ಆತ್ಮ 
ಪ್ರತ್ಯಯವೂ ಉತ್ಸಾಹವೂ ಪ್ರಯತ್ನಶೀಲತೆಯೂ ಬೆಳೆದು ಶೀಘ್ರಫಲಗಳನ್ನು ನೀಡುವು 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೨೫ 


ದರಲ್ಲಿ ಸ೦ಶಯವಿಲ್ಲ. ಇ೦ತಹ ಪ್ರಯೋಗಗಳನ್ನು ನಾನೇ ಮಾಡಿರುವುದಲ್ಲದೆ ಬೇರೆ 
ಶಿಕ್ಷಕರೂ ಮಾಡಿ ಯಶಸ್ವಿಗಳಾಗಿರುವುದನ್ನು ಮನವರಿಕೆ ಮಾಡಿಕೊಂಡಿದ್ದೇನೆ. ಇಂತಹ 
ಪ್ರಯೋಗಗಳು ನನ್ನ/ನಮ್ಮ ಸ೦ಶೋಧನೆಗಳೇನೂ ಅಲ್ಲ. ಹಿ೦ದಿನವರು ಇದಕ್ಕೆ ಬೇಕಾ 
ದಷ್ಟು ಮೇಲ್ಪಜ್ವ್‌ಯನ್ನು ಹಾಕಿಕೊಟ್ಟಿದ್ದಾರೆ. ಉದಾ. ಪಲ್ಲವ ಪ್ರಭು ಮೊದಲನೆಯ 
ಮಹೇಂದ್ರವರ್ಮನು ಸ`ಶಿಷ್ಕಹಿತಾರ್ಥ'ಕ್ಕಾಗಿ ಪ್ರಾಚೀನತಮವಾದ ಏಳು ರಾಗಗಳ 
ಆಲಾಪನೆಗಳನ್ನು ಕುಡಿಮಿಯಾಮಲೈ ಶಿಲಾಶಾಸನದಲ್ಲಿ ಶಾಶ್ವತವಾಗಿ ಉಳಿದಿರುವಂತೆ 
ಕೆತ್ತಿಸಿದ್ದಾನೆ. ಮತಂಗ, ನಾನ್ಕದೇವ, ಶಾರ್ಜ್ಣದೇವ ಮುಂತಾದ ಆಚಾರ್ಕರು ವರ್ಣಾ 
ಲಂಕಾರಗಳು, ಜಾತಿಗಳು, ಕ೦ಬಲಗಳು, ಕಪಾಲಗಳು, ರಾಗಾಲಾಪದ ಕರಣ, ವರ್ತನೀ 
ಮುಂತಾದ ಅಂಗಗಳು ಇತ್ಯಾದಿಗಳ ಮಾದರಿಗಳನ್ನು ನೀಡಿದ್ದಾರೆ. ನಾನ್ಯದೇವನೂ 
ಸರ್ವಜ್ಞ ಸೋಮೇಶ್ವರನೂ ಪ್ರಬಂಧಗಳಿಗೆ ಮಾತು ಮಾದರಿಗಳನ್ನು ನಿರ್ಮಿಸಿ ಕೊಟ್ಟಿ 
ದ್ದಾರೆ. ಸೋಮನಾಥನು ಗಮಕಸಂಜ್ಞಾಸಮೇತವಾಗಿರುವ ಸ್ವರಗಳ ಮೂಲಕ ರಾಗಗಳ 
ಆಲಾಪನೆಯನ್ನು ಬರೆದಿಟ್ಟಿದ್ದಾನೆ. ಶಾಹಜಿಯೂ ತುಲಜೇ೦ದ್ರನೂ ರಾಗಾಲಾಪನೆಗೆ 
ಅನುಕೂಲಿಸುವಂತೆ ಆಲಾಪ, ಠಾಯ, ಗೀತ ಮತ್ತು ಪ್ರಬಂಧಗಳ ನೂರಾರು ಉದಾಹರಣೆ 
ಗಳನ್ನು ತಮ್ಮ ಕಾಲದ ಸಂಗೀತದಿಂದ ಉದ್ಧರಿಸಿ ಕೊಟ್ಟಿದ್ದಾರೆ. ಕೇವಲ ನೂರು- 
ನೂರೈವತ್ತು ವರ್ಷಗಳ ಹಿ೦ದಿನವರೆಗೂ ಸ೦ಗೀತ ಗುರುಗಳು ಶಿಷ್ಕಹಿತಾರ್ಥವಾಗಿ 
ರಾಗಾಲಾಪನೆ ಮತ್ತು ತಾನಗಳಿಗೆ ಮಾದರಿಗಳಾದ ತಾನಕಟಕಗಳನ್ನೂ ರಾಗಸಂಚಾರಿ 
ಗಳನ್ನೂ ಬರೆದಿಡುತ್ತಿದ್ದರು. ನಮ್ಮ ಕಾಲದ ಸಂಗೀತ ಶಿಕ್ಷಕರು ಇವರುಗಳ ಮೇಲ್ಪಶಜ್ಹ್‌ 
ಯನ್ನು ಅನುಸರಿಸಿ ವಿದ್ಯಾರ್ಥಿಗಳಿಗೆ ಮನೋಧರ್ಮ ಪ್ರಕಾರಗಳ. ಶಿಕ್ಷಣಕ್ಕೆ ಇಂತಹ 
ವಿಧಾನಗಳನ್ನೂ ಉಪಾಯಗಳನ್ನೂ ಬಳಸಿದರೆ ಶಿಕ್ಷಣವು ವೈಜ್ಞಾನಿಕವಾಗುತ್ತದೆ, ಸಮರ್ಥ 
ವಾಗುತ್ತದೆ, ಅಲ್ಲದೆ ಶೀಘ್ರ ಫಲಕಾರಿಯಾಗುತ್ತದೆ. 

ಪ್ರೌಢ ಸ೦ಗೀತಶಿಕ್ಷಣದ ಹಲವು ಮುಖಗಳನ್ನು ಕುರಿತು ವಿವೇಚನೆ ಮಾಡಬೇಕಾ 
ದುದು ಇನ್ನೂ ಬಹಳವಾಗಿ ಉಳಿದಿದೆ. ಆದರೆ ಅದು ಈ ಲೇಖನದ ವ್ಯಾಪ್ತಿಯನ್ನು 
ಮೀರಿದೆ. 


ಸಾಂಸ್ಥಿಕ ಸಂಗೀತ ಶಿಕ್ಷಣ ಪದ್ಧತಿಯ ವಿಧಾನಶಾಸ್ತ್ರ 

ಕ್ರಿ. ಶ. ಇಪ್ಪತ್ತನೆಯ ಶತಮಾನದ ಎರಡನೆಯ ಪಾದದ ವೇಳಗೆ ಕರ್ಣಾಟಕ ಸಂಗೀತದ 
ಶಿಕ್ಷಣ ಪದ್ಧತಿಯಲ್ಲಿ ಒ೦ದು ಮಹತ್ವಪೂರ್ಣವಾದ ಕ್ರಾಂತಿಯು ನಡೆಯಿತು. ಇದೆಂದರೆ 
ಗುರುಕುಲ ಪದ್ಧತಿಯು ಅಸ್ತಮಾನವಾಗತೊಡಗಿ ಅದರ ಜಾಗದಲ್ಲಿ ಸ೦ಸ್ಥೆಗಳ ಮೂಲಕ 
ಶಿಕ್ಷಣಪದ್ದತಿಯಲ್ಲಿ ನೆಲೆಸಿದ್ದು. ಶಾಲೆಗಳಲ್ಲಿ ಸಂಗೀತವನ್ನು ಬೋಧಿಸಿದ್ದು ಇದೇ ಮೊದ 
ಲೆ೦ದೇನೂ ಅಲ್ಲ. ಗುರುಕುಲಪದ್ಧತಿಯು ಪ್ರಬಲವಾಗಿದ್ದ ಕಾಲದಲ್ಲೇ ಶಿಕ್ಷಣದ ಗಾಳಿ 
ಯಾವ ದಿಕ್ಕಿನಲ್ಲಿ ಬೀಸುತ್ತಿದೆಯೆ೦ಬುದನ್ನು ಕ್ರಾ೦ತದರ್ಶಿಗಳಾದ ಮೈಸೂರು, ಬರೋಡ, 
ತ೦ಜಾವೂರು ಮುಂತಾದ ರಾಜ್ಯಗಳ ದೊರೆಗಳು ಮುಂಗಡಿದ್ದರು; ತಮ್ಮ ಆಸ್ಥಾನಗಳಲ್ಲಿ 


೫೨೬ ಕರ್ಣಾಟಕಸ೦ಗೀತವಾಹಿನಿ 


ಪಾಶ್ಚಿಮಾತ್ಯ ಸಂಗೀತದ ಬ್ಯಾ೦ಡ್‌ಗಳನ್ನು ಅವರು ಏರ್ಪಡಿಸಿದ್ದರು. ತಮ್ಮ ಅರಮನೆ 
ಗಳಲ್ಲಿ ಸ೦ಗೀತಶಾಲೆಗಳನ್ನು ಹತ್ತೊಂಭತ್ತು -ಇಪ್ಪತ್ತನೆಯ ಶತಮಾನಗಳಲ್ಲಿಯೇ ತೆರೆದು 
ಅರ್ಹರಾದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಸಿ ಜ್ಯೇಷ್ಕರೂ ಶ್ರೇಷ್ಠರೂ ಆಗಿದ್ದ ತಮ್ಮ 
ಆಸ್ಥಾನ ವಿದ್ವಾ೦ಸರುಗಳಿ೦ದ ಗಾಯನವಾದನಗಳಲ್ಲಿ ಸಂಗೀತಶಿಕ್ಷಣವನ್ನು ಕೊಡಿಸ 
ಲಾರಂಭಿಸಿದ್ದರು. ಈ ದೊರೆಗಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಸಂಗೀತಗಳ ಸಂಪ 
ರ್ಕವೂ ಪ್ರಭಾವವೂ ಇದ್ದವು. ಈ ಪ್ರಭಾವವು ಭಾರತದಲ್ಲೆಲ್ಲ ವ್ಯಾಪಿಸಿ ಸಂಗೀತ 
ವೊಂದರಲ್ಲಿ ಮಾತ್ರವೇ ಅಲ್ಲದೆ ಇಡೀ ಶಿಕ್ಷಣ ಪದ್ಧತಿಯನ್ನೇ ಬದಲಾಯಿಸಿಬಿಟ್ಟಿತು. 
ಮೈಸೂರು ಅರಮನೆಯ ಚಂದ್ರಶಾಲೆತೊಟ್ಟಿಯಲ್ಲಿ ಇಂತಹ ಒಂದು ಸಂಗೀತ ಶಾಲೆಯು 
ಪ್ರಾರಂಭವಾಗಿ ಅದ್ದೂರಿಯಿಂದ ನಡೆಯಿತು. ಮೈಸೂರಿನ ಮಹಾರಾಣಿ `ಬಾಲಿಕೆಯರ 
ಪ್ರೌಢಶಾಲೆಯಲ್ಲಿ ಸಂಗೀತವು ಪಠ್ಯವಿಷಯವಾಗಿತ್ತು : ಪದ್ಮನಾಭಯ್ಯ, ಸುಂದರ ಶಾಸ್ತಿ, 
ವೆಂಕಟಗಿರಿಯಪ್ಪ ಮುಂತಾದ ಅತಿರಥ ಮಹಾರಥರು ಅಲ್ಲಿ ಉಪಾಧ್ಯಾಯರಾಗಿದ್ದರು. 
ಈ ಘಟನೆಗಳು ನಂತರ ನಡೆದ ಕ್ರಾಂತಿಯ ಹರಿಕಾರರು. 

ಸಂಗೀತ ಶಿಕ್ಷಣದಲ್ಲಿ ಇಂದು ಗುರುಕುಲಪದ್ಬತಿಯು ಹೆಚ್ಚುಕಡಿಮೆ ಅಸ್ತವಾಗಿದೆ. 
ಕಲ್ಕತ್ತದ ಸ೦ಗೀತ ರಿಸರ್ಚ್‌ ಅಕಾಡೆಮಿ, ಭೋಪಾಲದ ಅಲ್ಲಾವುದ್ದೀನ್‌ ಖಾನ್‌ಸ೦ಗೀತ 
ಅಕಾಡೆಮಿಗಳಲ್ಲಿ ಗುರುಕುಲಪದ್ಭತಿಯನ್ನು ಉಳಿಸುವ ಸ್ತುತ್ಯಪ್ರಯತ್ನಗಳು ನಡೆಯು 
ತ್ತಿರುವುದು ನಿಜ. ಆದರೆ ಇವು ಗುರುಕುಲ ಪದ್ಧತಿಯ ಅಸ್ತಮಾನದ ಅ೦ಧಕಾರದಲ್ಲಿ 
ಮಿಣುಕು ಹುಳುಗಳಂತಾಗಿವೆ. ಎಲ್ಲಿ ನೋಡಿದರಲ್ಲಿ ಸ೦ಗೀತಶಿಕ್ಷಣವು ಸಂಸ್ಥೆಗಳ 
ಮೂಲಕ ನಡೆಯುತ್ತಿದೆ. ಸಂಗೀತವಿದ್ಯಾಗುರುಗಳೂ ಗುರುಕುಲವನ್ನು ಬಿಟ್ಟು ಖಾಸಗಿ 
ಶಾಲೆಗಳನ್ನು ಸ್ಥಾಪಿಸಿ ಅವುಗಳ ಪ್ರಾ೦ಶುಪಾಲರಾಗಿ ಶಿಕ್ಷಣ ನೀಡುತ್ತಿದ್ದಾರೆ. ಸರ್ಕಾರೀ 
ಆಡಳಿತದ ಪ್ರೌಢಶಾಲೆಗಳಲ್ಲಿ ಸಂಗೀತಕ್ಕೆ ಒ೦ದು ಕುಶಲಕಲೆಯ (ಕ್ರ್ಯಾಫ್ಟ್‌)ಸ್ಥಾನ ! ಅಲ್ಲಿ 
ಸ೦ಗೀತೋಪಾಧ್ಯನು ಒಬ್ಬ ಕ್ರಾಫ್ಟ್‌ ಮನ್‌ `! ಹೇಗಿದೆ ಸರ್ಕಾರಗಳಿಗೆ ಶಿಕ್ಷಣನೀತಿಯನ್ನು 
ನಿರೂಪಿಸುವ ಶಿಕ್ಷಣತಜ್ಞರ ಮತ್ತು ಅದನ್ನು ಜಾರಿಮಾಡುವ ಶಿಕ್ಷಣ” ಅಧಿಕಾರಿಗಳ 
ಸಾ೦ಸ್ಕೃತಿಕ ಮಟ್ಟ, ಭಾರತೀಯ ಸಂಸ್ಕೃತಿಯಲ್ಲಿನ ಒಳನೋಟ ! ಇ೦ದು ಅನೇಕ ವಿಶ್ವ 
ವಿದ್ಯಾನಿಲಯಗಳಲ್ಲಿ ಸ೦ಗೀತದ ಒ೦ದು ಇಲಾಖೆಯು ಇದ್ದು ಅದರಲ್ಲಿ ಸ್ನಾತಕೋತ್ತರ 
ಬೋಧನ, ಸಂಶೋಧನಗಳನ್ನು ಒಳಗೊಂಡ ಪಠ್ಯಕ್ರಮಗಳಿವೆ. ಸ್ವಾರಸ್ಯವೆಂದರೆ 
ಅಥವಾ ದುರ್ದೈವವೆಂದರೆ ಶಿಕ್ಷಣಪದ್ಧತಿಯಲ್ಲಿ ಗುರುಕುಲದ ಉತ್ತಮಾಂಶಗಳನ್ನು 
ಸೇರಿಸಿಕೊಳ್ಳಬಹುದೆ ಎ೦ಬುದನ್ನು ಕುರಿತ ಪ್ರಯತ್ನವಿರಲಿ, ಚಿಂತನೆಯು ಸಹ 
ಒಂದರಲ್ಲೂ ನಡೆದಿಲ್ಲ. ಇದರ ತಾತ್ಪರ್ಯವೆ೦ದರೆ ಗುರುಕುಲಪದ್ಧತಿಯು ಹೆಚ್ಚುಕಡಿಮೆ 
ಮರಳಿಬಾರದಂತಹ ಸ್ಥಿತಿಯಲ್ಲಿ ಮುಗಿದಿದೆ. ಅದರ ಜಾಗದಲ್ಲಿ ಸಾಂಸ್ಥಿಕ ಸಂಗೀತಶಿಕ್ಟಣ 
ಪದ್ಧತಿಯು ಸುಭದ್ರವಾಗಿ ನೆಲೆಯೂರಿದೆ. 

ಇದಕ್ಕೆ ಕಾರಣವೇನು'? 

ಭಾರತದಲ್ಲಿ ಇಂದು ಸಂಗೀತವು ತನ್ನ ಗಾತ್ರದಲ್ಲಿಯೂ ವ್ಯಾಪ್ತಿಯಲ್ಲಿಯೂ ಅಭೂತ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ದತಿ : ಒ೦ದು ಸಮೀಕ್ಷೆ ೫೨೭ 


ಪೂರ್ವವಾಗಿ ಬೃಹತ್ತಾಗಿ ಬೆಳೆದಿದೆ. `ಶಾಸ್ತ್ರೀಯ'ವೆ೦ಬ ಅಭಿಧಾನದಲ್ಲಿ ಕರ್ಣಾಟಕ 
ಸ೦ಗೀತ ಮತ್ತು ಹಿ೦ದೂಸ್ಥಾನೀ ಸಂಗೀತ ಎಂಬ ಎರಡು ವಿಧಗಳಿವೆ. ಒಡಿಸ್ಸಿ ಎಂಬ 
ಮೂರನೆಯದೊ೦ದು ಉದಯವಾಗುತ್ತಿದೆ. ಇವು ಮಾತ್ರವಲ್ಲದೆ ವಾದ್ಯಮೇಳ (ಆರ್ಕೆಸ್ಟ್ರ) 
ಸ೦ಗೀತ, ಲಘುಶಾಸ್ತ್ರೀಯಸ೦ಗೀತ. ಜಾನಪದಸಂಗೀತ, ಸಾಮೂಹಿಕಸ೦ಗೀತ, ನೃತ್ಯ 
ಸಂಗೀತ, ಧಾರ್ಮಿಕಸ೦ಗೀತ, ಸಂಪ್ರದಾಯದ ಹಾಡುಗಳು, ರಂಗಸಂಗೀತ, ಚಲನಚಿತ್ರ 
ಸಂಗೀತ, ಜಾಜ್‌ ಸಂಗೀತ ಇತ್ಯಾದಿಗಳೂ ಇವೆ. ಒ೦ದು ದೃಷ್ಟಿಯಿಂದ ಇಂದು 
ಸಂಗೀತದ ಅತಿಯೇ ಇದೆ; ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಅದು ಎಲ್ಲ ದಿಕ್ಕುಗಳ 
ಲ್ಲಿಯೂ ಸ್ಫೋಟಿಸಿ ಬೆಳೆಯುತ್ತಿದೆ. 

ಬೆಳೆಯುವುದು ಒಳ್ಳೆಯದೆ ; ಆರೋಗ್ಯಕರ ಮತ್ತು ಫಲಪ್ರದ ಸರಿಯಾಗಿ ಸ೦ಯೋ 
ಜಿತವಾಗಿ ವಿಧಿಬದ್ಧವಾಗಿ, ನಿಯಂತ್ರಿತವಾಗಿ, ಇದ್ದರೆ. ಕಲಿತ ಅಥವಾ ಗಳಿಸಿಕೊಂಡ 
ಕೌಶಲಗಳ ವಿಷಯದಲ್ಲಿ ಹೇಳುವುದಾದರೆ ಇವುಗಳನ್ನು ಬೋಧನೆಯಿ೦ದ ಸಾಧಿಸ 
ಬಹುದು. ಸಂಗೀತದಂತಹ ಕೌಶಲದ ಶಿಕ್ಷಣದ ವಿಷಯದಲ್ಲಿ ನಾವು ಭಾರೆತಿದಲ್ಲಿ ಬುದ್ಧಿ 
ಪೂರ್ವಕವಾದ ಅಥವಾ ಸುಸ೦ಘಟಿತವಾದ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದರಲ್ಲಿ 
ಬಹುಮಟ್ಟಿಗೆ ವಿಫಲರಾಗಿದ್ದೇವೆ೦ಬುದು ಶೋಚನೀಯ ಸತ್ಯ. ಹಾಗೆ೦ದು ಸಂಗೀತಕ್ಕೆ 
ಸೌಂದರ್ಯಾತ್ಮಕ ಅಥವಾ ರಸಾತ್ಮಕ ಕರ್ತವ್ಯಗಳ ಜೊತೆಗೆ ಬೇರೆ--ವಿಶೇಷವಾಗಿ ಸಾಮಾಜಿಕ 
ಹಾಗೂ ಶೈಕ್ಸಣಿಕ--ಕರ್ತವ್ಯಗಳೂ ಮೌಲ್ಯಗಳೂ ಇವೆಯೆ೦ಬುದು ನಮಗೆ ಗೊತ್ತಿಲ್ಲ 
ವೆ೦ದಲ್ಲ. ಭಾವೈಕ್ಕಸಾಧನೆಗೆ ಇರುವ ಉಪಾಯಗಳಲ್ಲೆಲ್ಲ ಅದು ಅತ್ಯಂತ ಪ್ರಜಲವಾದು 
ದೆ೦ಬುದರ ಅರಿವೂ ಇಲ್ಲದಿಲ್ಲ. ಆದರೆ ಇಷ್ಟೆಲ್ಲ ವರ್ಷಗಳು ಸಂದಿದ್ದರೂ ಸಂಗೀತ 
ಶಿಕ್ಷಣವನ್ನು ವ್ಯವಸ್ಥೆ ಗೊಳಿಸುವ ಏನನ್ನೂ ಮಾಡಿಯೇ ಇಲ್ಲ, ಅಥವಾ ಹಾಗೆ ಸಾಧಿಸಿದ್ದರೆ 
ಅದು ಅತ್ಯಲ್ಪ. ಸಂಗೀತವನ್ನು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಖಾಸಗಿ ಗುರುಗಳು ಇಂದು 
ಹೇಳಿಕೊಡುತ್ತಿದ್ದಾರೆ-ಒಂದು ಖಾಸಗಿ ಉದ್ಯಮವಾಗಿ. ಸಾವಿರಾರು ಖಾಸಗಿ ಸಂಗೀತ 
ಶಾಲೆಗಳಲ್ಲಿ, ಹಲವು ಪ್ರಮುಖ ಸಂಗೀತ ಸಂಸ್ಥೆಗಳಲ್ಲಿ ಸಂಗೀತದ ಬೋಧನೆಯು 
ನಡೆಯುತ್ತಿದೆ. ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿಪೂರ್ವ, ಸ್ನಾತಕ ಮತ್ತು ಸ್ನಾತಕೋತ್ತರ, 
ಡಾಕ್ಟೊರಲ್‌ ಹಂತಗಳಲ್ಲಿ ಸಂಗೀತ ಶಿಕ್ಷಣವು ನಡೆಯುತ್ತಿದೆ. ಕೆಲವದರ ಸಂಗೀತ 
ಇಲಾಖೆಗಳು ರಜತೋತ್ಸವ, ಸುವರ್ಣೋತ್ಸವಗಳನ್ನು ನೆರವೇರಿಸಿವೆ. ಆದರೆ ನಾವಿನ್ನೂ 
ಸಂಗೀತ ಶಿಕ್ಷಣದ ಧ್ಯೇಯಗಳನ್ನಾಗಲಿ, ಅದರ ಆಕಾರ, ಸಾಮಗ್ರಿಗಳನ್ನಾಗಲಿ, ತತ್ತ್ವ. 
ದರ್ಶನಗಳನ್ನಾಗಲಿ, ಮನೋವೈಜ್ಞಾನಿಕ ಆಧಾರಗಳನ್ನಾಗಲಿ, ವಿಧಾನಶಾಸ್ತ್ರವನ್ನಾಗಲಿ 
ಸ್ಪಷ್ಟೋಕ್ತಿಯಲ್ಲಿ ನಿರೂಪಿಸಿಯೆ ಇಲ್ಲ ; ಅದರ ಬಗೆಗೆ ವಿದ್ಯಾರ್ಥಿಯ ಸಹಜಪ್ರವೃತ್ತಿ, 
ಅಭಿರುಚಿ, ಸಂಸ್ಕಾರ, ಪ್ರಸ್ತುತಿಸಾಮರ್ಥ್ಯ ಮುಂತಾದವುಗಳನ್ನು ವೈಜ್ಞಾನಿಕವಾಗಿ ಅಳೆ 
ಯುವ ತಂತ್ರಗಳನ್ನಾಗಲಿ ಉಪಾಯಗಳನ್ನಾಗಲಿ ಕಂಡು ಹಿಡಿದೆ ಇಲ್ಲ. ಈ ಸಂಗೀತ 
ಪದ್ಧತಿಯನ್ನು ಸೃಷ್ಟಿಸಿದ ನಮ್ಮ ಸಮಾಜ ಮತ್ತು ಸಂಸ್ಕೃತಿಗಳ ಇತ್ತೀಚಿನ ಇತಿಹಾಸ, 
ಆವಶ್ಯಕತೆ ಮತ್ತು ಆಕಾ೦ಕ್ಸೆಗಳ ಹಿನ್ನೆಲೆಯಲ್ಲಿ ಇವುಗಳನ್ನು ನಿರೂಪಿಸಿಕೊಳ್ಳುವುದು 


೫೨೮ ಕರ್ಣಾಟಕಸ೦ಗೀತವಾಸಿನಿ 


ಅಗತ್ಯವಾಗಿದೆ. ಈ ಅಗತ್ಯವನ್ನು ೧೯೭೪ರಷ್ಟು ಹಿ೦ದೆಯೆ ಬೆ೦ಗಳೂರು ಗಾಯನ 
ಸಮಾಜದ ಆರನೆಯ ಸಂಗೀತ ಸಮ್ಮೇಳನದ ವೇದಿಕೆಯಲ್ಲಿ ಒತ್ತಿ ಹೇಳಿದ್ದೆ. ಬಹುಶಃ 
ಕಾಲವು ಸಕ್ಚವಾಗಿರಲಿಲ್ಲ ಅಥವಾ ನನ್ನ ಧ್ವನಿಯಲ್ಲಿ ಬಲವಿರಲಿಲ್ಲವೆ೦ದು ತೋರುತ್ತದೆ.೪ 

ಈ ಪರಿಸ್ಥಿತಿಯು ಉ೦ಟಾಗಲು ಹಲವು ಕಾರಣಗಳಿವೆ. ಅವುಗಳ ಪೈಕಿ ಕೆಲವನ್ನಿಲ್ಲಿ 
ಉಲ್ಲೇಖಿಸಬಹುದು. ಸ೦ಗೀತೋಪಾಧ್ಯಾಯರು ಪಾಂಡಿತ್ಯಪ್ರಧಾನವಾದ ಸಂಸ್ಥೆಗಳಲ್ಲಿ 
ಸಹ--ಬಹುಮಟ್ಟಿಗೆ ಲಕ್ಷ್ಯಪ್ರಾಧಾನ್ಯದ ಮನೋಭಾವದವರು; ಸಂಗೀತದ ಇಲಾಖೆ 
ಗಳಲ್ಲಿ ಅಥವಾ ಶಾಲೆಗಳಲ್ಲಿ ಇತ್ತೀಚಿನವರೆಗೂ ಜಿಜ್ಞಾಸೆ, ಅನ್ವೇಷಣೆ ಅಥವಾ ಸ೦ಶೋ 
ಧನೆಯ ವಾತಾವರಣವಿರಲಿಲ್ಲ. ವಿಶ್ವವಿದ್ಯಾನಿಲಯಗಳ ಆಡಳಿತ ಸ್ಥಾನಗಳಲ್ಲಿ ವಿದ್ಯೆಯ 
ಬಗೆಗೆ ಸಮಗ್ರವಾದ ಚಿತ್ರವಾಗಲಿ ದರ್ಶನವಾಗಲಿ ಇರಲಿಲ್ಲ, ಸಂಗೀತವು ವಿಶ್ವವಿದ್ಯಾ 
ನಿಲಯಕ್ಕೆ ಅಲಂಕರಣ ಸಾಧನವೆಂದು ಮಾತ್ರ ಭಾವನೆಯಿತ್ತು. ಪರಿಸ್ಥಿತಿಯು ಈಗ 
ತಕ್ಕಮಟ್ಟಿಗೆ ಸುಧಾರಿಸುತ್ತಿದೆ. ಪ್ರೋತ್ಸಾಹಕರವಾಗಿದೆ. ಸ೦ಗೀತ ನೃತ್ಯಗಳ ವಿಭಾಗಗಳಲ್ಲಿ 
ಹೊಸ ಯುವರಕ್ತದ ಪ್ರವೇಶವಾಗುತ್ತಿದೆ: ಅಂತಹವರಿಗೆ ತಕ್ಕ ವಿದ್ಯಾರ್ಹತೆ ಮತ್ತು 
ಸಮೀಚೀನ ದೃಷ್ಟಿಕೋನಗಳಿವೆ ; ಅಂತಹ ಇಲಾಖೆಗಳಲ್ಲಿ ಅನ್ವೇಷಣೆಯ ಮತ್ತು 
ಶುದ್ಧವಿದ್ಯೆಯ ಬಗೆಗೆ ಆಲೋಚನೆಗಳು ಅನೇಕ ಸಂಸ್ಥೆಗಳಲ್ಲಿ ಕಂಡುಬರುತ್ತಿರುವುದು 
ಶುಭಸೂಚಕವಾಗಿದೆ. 


ವಿಧಾನಶಾಸ್ತ್ರ ಕಾ 

ಈ ಲೇಖನದಲ್ಲಿ ವಿಧಾನಶಾಸ್ತ್ರ, ಸ೦ಸ್ಥೆ ಮತ್ತು ಬೋಧನೆಗಳ ಬಗೆಗೆ ಈ ಪರಿಕಲ್ಪನೆ 
ಗಳನ್ನು ಇಟ್ಟುಕೊಳ್ಳಲಾಗಿದೆ : 

ವಿಧಾನವೆ೦ದರೆ ವಿವಿಧವಾದ ವಸ್ತು ಅಥವಾ ವಿಷಯಗಳಿಗೆ ಒ೦ದು ಸತಾರ್ಕಿಕವಾದ 
ಕ್ರಮವನ್ನೋ ಸುವ್ಯವಸ್ಥಿತವಾದ ಮಾದರಿಯನ್ನೋ ಅನ್ವಯಿಸಿ ಅದನ್ನು ಪ್ರಾರಂಭಿಸಿ 
ಮುಂದುವರೆಸುವುದು; ಯಾವುದಾದರೊಂದು ಗುರಿಯನ್ನು ಸಾಧಿಸುವುದಕ್ಕಾಗಿ ಕ್ರಮಬದ್ಧ 
ವಾಗಿ ತೆಗೆದುಕೊಂಡ ಕಾರ್ಯಕ್ರಮಗಳ ಅಥವಾ ನಡೆವಳಿಕೆಗಳ' ಸರಣಿ; ಅದು ಒಂದು 
ಗುರಿಯನ್ನು ಸಾಧಿಸಲು ಅನುಸರಿಸುವ ರೀತಿ' ಅಥವಾ ನಿಯಮ ; ಸೋಪಾನಕ್ರಮದಲ್ಲಿ 
ಮಾಡಿಕೊಂಡ. ಏರ್ಪಾಡು; ನಿಯತವೂ ವ್ಯವಸ್ಥಿತವೂ ಆದ ಯೋಜನೆಯ ಪ್ರಕಾರ 
ಯಾವುದನ್ನಾದರೂ ಮಾಡುವುದು; ಪರಿಕಲ್ಪನೆಗಳನ್ನು ನಿರ್ವಹಿಸುವ ಅಥವಾ ಏನನ್ನಾ 
ದರೂ ಮಾಡುವ ವ್ಯವಸ್ಥೆ. 

ವಿಧಾನಶಾಸ್ತ್ರವು (methodology) ವಿಧಾನದ ವಿಜ್ಞಾನ, ಒಂದು ವೈಜ್ಞಾನಿಕ ಕ್ರಮದ 
ಶಿಸ್ತು. ಅದು ವಿಧಾನಗಳ ಸಂಹಿತೆ, ಪದ್ಧತಿ, ವ್ಯವಸ್ಥೆ ಅಥವಾ ಪರಾಮರ್ಶೆಯೂ ಹೌದು. 
ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿಧಾನಶಾಸ್ತ್ರಕ್ಕೆ ಈ ಪರಿಕಲ್ಪನೆಗಳು ಮತ್ತು ಅರ್ಥಗಳು 
ಸ೦ಸಕ್ತವಾಗಿವೆ. ವಿಧಾನದ ಶಾಸ್ತ್ರವೆ೦ದರೆ ಕ್ರಮವಾಗಿ ಅಥವಾ ವಿಧಿವತ್ತಾಗಿ ಇರುವುದು, 
ಬೋಧನವಿಧಾನದ ತತ್ತ್ವಗಳ ಜಿಜ್ಞಾಸೆ. ಬೋಧನದ ಸ್ವಭಾವ, ಪಾತ್ರ ಮತ್ತು ವಿಧಗಳ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒಂದು ಸಮೀಕ್ಷೆ ೫೨೯ 


ವಿವೇಚನೆ, ಕ ಕೈಮಬದ್ಧವಾಗಿರುವಿಕೆ, ವಿಧಿಸಲಾಗಿರುವ ವಿಧಾನಗಳಿಗೆ ಅನುಸಾರವಾಗಿ 
ಎಚ್ಚರದಿ೦ದ ಕ್ರಮಗಳನ್ನು ಕೈಗೊಳ್ಳುವುದು. 

ಕೋಶಗಳಲ್ಲಿ ಬೋಧನವೆ೦ದರೆ ಯಾವುದನ್ನಾದರೂ ಮಾಡುವುದು ಹೇಗೆಂದು 
ತೋರಿಸುವುದು, ಯಾವುದೇ ವಿಷಯದಲ್ಲಿ ವಿದ್ಯಾರ್ಥಿಗೆ ಕಲಿಸುವುದು, ಒಂದು ವಿಷಯ. 
ಕೆಲಸ ಇತ್ಯಾದಿಗಳ ಬಗೆಗೆ ತಿಳುವಳಿಕೆ ಮತ್ತು ಒಳನೋಟಗಳನ್ನು ನೀಡುವುದು ಇತ್ಯಾದಿ 
ಅರ್ಥಗಳಿವೆ. ಇದು ಹಿಂದೆ ಬೋಧನದ ಬಗೆಗೆ ಇದ್ದ ಒಂದು ಲಕ್ಷಣನಿರೂಪಣೆಗೆ 
ಅನುಗುಣವಾಗಿದೆ. ಈ ಲಕ್ಷೆಣದ ಪ್ರಕಾರ ಬೋಧನವು ಬೋಧಕ ಮತ್ತು ಬೋಧ್ಯ- 
ವಿಷಯಗಳ ನಡುವಣ ಒಂದು ದ್ವಿಧ್ರುವವಾದ ಪ್ರಕ್ರಿಯೆ; ಇದರಲ್ಲಿ ಬೋಧಕನು ದಾನಿ, 
ವಿದ್ಯಾರ್ಥಿಯು ನಿಷ್ಕ್ರಿಯನಾಗಿ, ನಿರ್ವ್ಮಾಪಾರನಾಗಿ ಅಥವಾ ನಿಷ್ಟಯತ್ನನಾಗಿ ಅದನ್ನು 
ಸ್ಟೀಕರಿಸುವವನು. ಆದರೆ ಇ೦ದು ಬೋಧನವು ಬೋಧಕ, ವಿಷಯ ಮತ್ತು ವಿದ್ಯಾರ್ಥಿಗಳ 
ನಡುವೆ ಇರುವ ತ್ರಿಕೋಣಾತ್ಮಕ ಪ್ರಕ್ರಿಯೆ ಎಂದು ಒಪ್ಪಲಾಗಿದೆ. ಬೋಧನವೆಂದರೆ ಅದು 
ಈ ಅನೇಕಾರ್ಥಗಳ ಸಂಹಿತೆಯೆ೦ದು ಸರ್ವೇಸಾಮಾನ್ಯವಾಗಿ ಶಿಕ್ಷಣ ಶಾಸ್ತ್ರಜ್ಞರು ಪರಿ 
ಭಾವಿಸುತ್ತಾರೆ : ೧. ಜ್ಞಾನ, ಅರಿವು ಮತ್ತು ಕೌಶಲಗಳನ್ನು ನೀಡುವ ಪ್ರಕ್ರಿಯೆ. ೨. 
ವಿದ್ಯಾರ್ಥಿಗಳು ತಮ್ಮದೇ ಸ್ವಂತ ಚಟುವಟಿಕೆಗಳಿಂದ ಕಲಿಯುವಂತೆ ಪ್ರಚೋದಿಸಿ 
ಮಾರ್ಗದರ್ಶನ ಮಾಡಿಸುವ ರೀತಿ. ೩. ವಿದ್ಯಾರ್ಥಿಗಳ ಭಾವನೆಗಳನ್ನು ತರಪೇತು ಮಾಡಿ 
ಅವರ ಕೌಶಲಗಳನ್ನೂ ಸಾಮರ್ಥ್ಯಗಳನ್ನೂ ವಿಕಾಸಗೊಳಿಸಿ ಅವರು ತಮ್ಮ ಪರಿಸರಕ್ಕೆ 
ಹೊಂದಿಕೊಳ್ಳುವಂತೆ ಮತ್ತು ತಮ್ಮ ಸಮಾಜದೊಡನೆ ಸಹಜವಾಗಿಯೂ ಯಥೋಚಿತ 
ವಾಗಿಯೂ ಒಂದಾಗುವಂತೆ ಮಾಡುವುದು. ಹೀಗಾಗಿ ಶಿಕ್ಷಣವೆಂದರೆ ಬೋಧನೆಯು 
ಮಾತ್ರವಲ್ಲ. ಅದು ಕಲಿಸುವುದೂ ಹೌದು, ಕಲಿಯುವುದೂ ಹೌದು, ಇವೆರಡನ್ನು 
ಬೇರ್ಪಡಿಸುವುದು ಸಾಧ್ಯವಿಲ್ಲ, ಕಲಿತಲ್ಲದೆ ಕಲಿಸಿದ್ದು ಪೂರ್ಣವಾಗದು. | 

ಈ ಲೇಖನವು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಈ ಸ್ವತಃಸಿದ್ಧ ಆಧಾರಸೂತ್ರಗಳನ್ನು 
ಅವಲಂಬಿಸಿ ಉದ್ಯುಕ್ತವಾಗಿದೆ : ಆಯಾ ಬೋಧನ ವಿಧಾನವು ಎಷ್ಟು ಒಳ್ಳೆಯದು, ಎಷ್ಟು 
ಸಮರ್ಥ ಅಥವಾ ಎಷ್ಟು ಕೆಟ್ಟಿದೆ ಎನ್ನುವಷ್ಟರ ಮಟ್ಟಿಗೆ ಶಿಕ್ಷಕನಾಗಲಿ ವಿದ್ಯಾರ್ಥಿಯಾಗಲಿ 
ಒಳ್ಳೆಯವರು, ಸಮರ್ಥರು ಅಥವಾ ಕೆಟ್ಟವರು. ಯಾವುದಾದರೊಂದು ಶಾಸ್ತ್ರ ದ ಪ್ರೌಢಿಮೆ 
"ಯನ್ನು ಅದನ್ನು ಕಲಿಸಿ ಕಲಿಯುವವರಲ್ಲಿ ಆಯಾ ವಿಧಾನಶಾಸ್ತ್ರವು ಎಷ್ಟು ಪ್ರೌಢವಾಗಿದೆ. 
ಎಷ್ಟು ವ್ಯಾಪಿಸಿದೆ ಎನ್ನುವುದರಿಂದ ಅಳೆಯಬಹುದು. 


ಸಾಂಸ್ಥಿಕ ಸಂಗೀತ ಶಿಕ್ಷಣ 

ಸಂಗೀತದ ಸಾಂಸ್ಥಿಕ (-ಸಂಸ್ಥಾತ್ಮಕ) ಶಿಕ್ಷಣ ಎಂದರೇನು ? ಸಂಸ್ಥೆಯಲ್ಲಿ ಸಾಮೂ 
ಹಿಕವಾದ, ಎ೦ದರೆ ಗುಂಪುಗಳಿಗೆ ನೀಡಿದ ಸಂಗೀತ ಶಿಕ್ಷಣವೆ೦ದೆ ? ಸಂಗೀತ ಬೋಧನ 
ವನ್ನು ಸಾಂಸ್ಥಿಕಗೊಳಿಸಿದೆ ಎ೦ದೆ ? ನನ್ನ ಮಟ್ಟಿಗೆ ಸಾಂಸ್ಥಿಕ ಶಿಕ್ಷಣವೆಂದರೆ ಶಿಕ್ಷಣವನ್ನು 
ನೀಡಲು ಎಲ್ಲ ಅನುಕೂಲಗಳೂ ಪ್ರಯೋಜನಗಳೂ ಇರುವ ಸಂಸ್ಥೆಯಲ್ಲಿ ಕಲಿಸುವುದು 


೩೪ 


೫೩೦ ಕರ್ಣಾಟಕಸ೦ಗೀತವಾಹಿನಿ 


ಎಂದು ಅರ್ಥ. ಇಂತಹ ಸಂಸ್ಥೆಯಲ್ಲಿ ಆಯಾ ವಿದ್ಯೆಯ ವಿವಿಧ ಕ್ಷೇತ್ರಗಳ ಸಂಘಟನೆ 
ಯಿರಬೇಕು ; ಅದರ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಜ್ಞತೆ ಮತ್ತು ಕೌಶಲಗಳಿರಬೇಕು. 
ವ್ಯವಸ್ಥಿತ ವ್ಯೂಹದ ಮತ್ತು ಆಡಳಿತದ ಅನುಕೂಲ ಮತ್ತು ಸೌಲಭ್ಯಗಳಿರಬೇಕು. ವಿವಿಧ 
ಶೈಲಿಗಳು, ಪಾಂಡಿತ್ಯ. ಜಿಜ್ಞಾಸೆ. ಶುದ್ಧವಿದ್ಯಾದೃಷ್ಟಿ, ಸ್ಪಷ್ಟವಾಗಿ ನಿರೂಪಿತವಾದ ಪಠ್ಯಕ್ರಮ 
ಗಳು, ಕಾಲನಿಯತವಾದ ಗುರಿಗಳು, ಸಮಗ್ರದೃಷ್ಟಿ, ವಿಶೇಷ ವಿಷಯಗಳ ಮೇಲಿನ 
ಕೇಂದ್ರೀಕೃತವಾದ ಗಮನ, ವಿವಿಧಕ್ಷೇತ್ರಗಳಲ್ಲಿ ಮತ್ತು ಫಲಗಳಲ್ಲಿ ಏಕಾಗ್ರತೆ, ಏಕವಾಕ್ಯತೆ 
ಅಥವಾ ಒಮ್ಮುಖವನ್ನು ಉಂಟುಮಾಡುವ ಉದ್ದೇಶ ಅಥವಾ ಧ್ಯೇಯ, ವಿವಿಧ ಪದರ 
ಗಳನ್ನೂ ವಿಶ್ಲೇಷಣೆಯಿಂದ ಸಿದ್ದವಾದ ಅ೦ಗಭೂತ ವಿದ್ಯೆಗಳನ್ನೂ ವಿದ್ಯೆಗೆ ಶೃ೦ಗಪ್ರಾಂಯ 
ವಾದ ಪರಾಕಾಷ್ಠೆಯನ್ನೂ ತಲುಪಲು ಬೇಕಾಗುವ ಸೋಪಾನ ರಚನಾಕ್ರಮ ಇತ್ಯಾದಿಗಳು 
ಅದರಲ್ಲಿ ಇರಬೇಕು. ಅದರಲ್ಲಿ ವ್ಯಷ್ಟಿವಿದ್ಧೆ ಅಥವಾ ಸಮಷ್ಟಿವಿದ್ಯೆ ಅಥವಾ ಎರಡೂ 
ಇರಬೇಕು. ಈ ಲೇಖನದಲ್ಲಿ ಸಾಂಸ್ಥಿಕ ಶಿಕ್ಷಣವೆಂದರೆ ಸಂಸ್ಥೆಯ ಇಂತಹ ಆದರ್ಶವನ್ನು 
ಇಟ್ಟುಕೊಂಡಿದೆ. 

ಸಾಂಸ್ಥಿಕ ಸ೦ಗೀತಶಿಕ್ಷಣವು ಸಂಗೀತದ ಸಮೂಹಶಿಕ್ಷಣ (ಸಾಮಾನ್ಯ ಸಂಗೀತಜ್ಞಾನ). 
ವಿಶೇಷ ಸಂಗೀತ ಶಿಕ್ಷಣ (ವೃತ್ತಿವಂತ ಸಂಗೀತಜ್ಞಾನ)ಈ ಎರಡನ್ನೂ ಒಳಗೊಳ್ಳುತ್ತದೆ. 
ಸಂಗೀತದ ಸಮೂಹಶಿಕ್ಷಣವು ಶಾಸ್ತ್ರೀಯ ಸಂಗೀತಕ್ಕಿ೦ತ ಹೆಚ್ಚು ಸರಳವಾಗಿದ್ದು 
ಶ್ರೀಸಾಮಾನ್ಯನಿಗೆ ಹೆಚ್ಚು ಸುಲಭ ಸಾಧ್ಯವಾಗಿರುತ್ತದೆ. ಅವನು ಅದರಲ್ಲಿ ಸುಲಭವಾಗಿ 
ಭಾಗವಹಿಸಿ ಸಂಗೀತವನ್ನು ಸವಿಯಬಹುದು. ಅದು ಅವನಿಗೆ ಶಾಸ್ತ್ರೀಯ ಸಂಗೀತಕ್ಕೆ 
ಕಲಿಯುವುದಕ್ಕೂ ಸವಿಯುವುದಕ್ಕೂ ಪ್ರವೇಶವನ್ನು ಒದಗಿಸುತ್ತದೆ. ಇಂತಹ ಸಂಗೀತದ 
ಸಾಧ್ಯತೆ ಮತ್ತು ಪ್ರಯೋಜನಗಳನ್ನು ಕುರಿತು ಅಧ್ಯಯನಕ್ಕಾಗಿ ಮೈಸೂರಿನ ಶ್ರೀವರಲಕ್ಷ್ಮೀ 
ಅಕೆಡಮಿಯ ಆಶ್ರಯದಲ್ಲಿ ರಾಷ್ಟ್ರೀಯ ಸಾಮೂಹಿಕ ಸಂಗೀತ ಸೆಮಿನಾರನ್ನು ಕ್ರಿ. ಶ. 
೧೯೫೬ರಲ್ಲಿ ನಾನು ನಡೆಸಿದ್ದೆ. ಭಾರತದಲ್ಲಿ ಇದು ಈ ನಿಟ್ಟಿನ ಪ್ರಪ್ರಥಮ ಮತ್ತು ಏಕೈಕ 
ಪ್ರಯತ್ನವಾಗಿತ್ತು. ಸಾಮೂಹಿಕ ಸಂಗೀತ ಶಿಕ್ಷಣದಲ್ಲಿ ಸ೦ಗೀತದ-ಒ೦ದು ಪ್ರಕಾರವನ್ನು 
ಅದರ ರಸ-ಸೌಂದರ್ಯಗಳಿಗಾಗಿಯೂ ಸಾಮಾಜಿಕ, ಸಾಂಸ್ಕೃತಿಕ ಮತ್ತಿತರ ಮೌಲ್ಯಗಳ 
ಪ್ರಸಾರಮಾಧ್ಯಮವನ್ನಾಗಿಯೂ ಬಳಸಿ ಶಾಲಾಕಾಲೇಜುಗಳ ವಿವಿಧ ತರಗತಿಗಳ ಹ೦ತ 
ಗಳಲ್ಲಿ ಬೋಧಿಸಲಾಗುತ್ತದೆ. `ಈ ಬಗೆಯ ಸಂಗೀತವನ್ನು ಬೇರೆಡೆ ವಿವರಿಸಿದ್ದೇನೆ. ಈ 
ಲೇಖನದಲ್ಲಿ ಸಂಸ್ಥೆಗಳಲ್ಲಿ ಶಾಸ್ತ್ರೀಯ ಸಂಗೀತದ ಬೋಧನೆಯನ್ನು ಮಾತ್ರ ವಿವೇಚಿಸ 
ಲಾಗುವುದು. 

ಸ೦ಗೀತಶಿಕ್ಷಣವನ್ನು ನೀಡುವ ಸಂಸ್ಥೆಗಳು ಒಬ್ಬರೋ ಹಲವರೋ ಸಂಗೀತ ಗಾರರು 
ಬೋಧಕರಾಗಿರುವ, ಖಾಸಗಿ ವ್ಯಕ್ತಿಗಳ ಸಮುದಾಯದ ಆಡಳಿತಕ್ಕೆ ಒಳಪಟ್ಟ ಅಥವಾ 
ಒಳಪಡದಿರುವ ಖಾಸಗಿ ಸ೦ಸ್ಥೆಗಳಾಗಿರಬಹುದು, ಇಲ್ಲವೆ ಸಾರ್ವಜನಿಕ ಅಥವಾ 
ಸರ್ಕಾರೀ ಸ೦ಸ್ಥೆಗಳಾಗಿರಬಹುದು. ಅವು ವಿದ್ಯಾರ್ಥಿಗಳನ್ನು ಸರ್ಕಾರ, ವಿಶ್ವವಿದ್ಯಾನಿಲಯ 
ಅಥವಾ ಅದರ ಅಂಗಸಂಸ್ಥೆಗಳು ನೀಡುವ ಡಿಪ್ಲೊಮ ಅಥವಾ ಪದವಿಗಳಿಗೆಂದು 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೩೧ 


ತಯಾರು ಮಾಡುವುದಕ್ಕೆ ತಮ್ಮನ್ನು ಮಿತಿಗೊಳಿಸಿಕೊಳ್ಳುತ್ತವೆ. ಈ ಲೇಖನದಲ್ಲಿ 
ಶಾಸ್ತ್ರೀಯ ಸಂಗೀತಶಿಕ್ಷಣವನ್ನು ವಿಶೇಷ, ಪ್ರೌಢ ಅಥವಾ ವೃತ್ತಿವ೦ತ ಸ್ತರಗಳಲ್ಲಿ ನೀಡುವ 
ಸ೦ಸ್ಥೆಗಳು ಬಳಸುವ ಸ೦ಗೀತಬೋಧನ ವಿಧಾನವನ್ನು ಪರಿಶೀಲಿಸಲಾಗುವುದು. ಇಲ್ಲಿ 
ಹೇಳಿರುವ ಪರಿಕಲ್ಪನೆಗಳು, ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ಭಾರತ 
ದಲ್ಲಿಯೂ ಬೇರೆಡೆಗಳಲ್ಲಿಯೂ ಸಾಮಾನ್ಯ ಶಿಕ್ಷಣ ಬೋಧನ ವಿಧಾನದಲ್ಲಿ ಸಮಸಾಮ 
ಯಿಕವಾಗಿ ಕಂಡುಬರುವ ಆಲೋಚನೆಗಳೊಡನೆ ಮತ್ತು ಪ್ರವೃತ್ತಿಗಳೊಡನೆ ಸಾಲು 
ಗೊಳಿಸುವಂತೆ ಪ್ರಸ್ತುತಪಢಿಸಲಾಗಿದೆ. 


ಸಮೂಹ ಶಿಕ್ಷಣ ಮತ್ತು ವ್ಯಕ್ತಿ ಶಿಕ್ಷಣ 

ಸಾಂಸ್ಥಿಕ ಸ೦ಗೀತ ಶಿಕ್ಷಣದ ಉದ್ದೇಶಗಳು, ಧ್ಯೇಯಗಳು, ನಡಾವಳಿಗಳು, ಸಾಧನೋ 
ಪಾಯಗಳು ಮುಂತಾದವುಗಳನ್ನು ಪರಿಶೀಲಿಸುವ ಮುನ್ನ ಸಮೂಹಸಂಗೀತಶಿಕ್ಟಣ 
ಮತ್ತು ವ್ಯಕ್ತಿ ಸಂಗೀತ ಶಿಕ್ಷಣಗಳನ್ನು ಹೋಲಿಸುವುದು ಉಚಿತವಾಗಿದೆ. ಏಕೆಂದರೆ ಇಂತಹ 
ಹೋಲಿಕೆಯಿ೦ದ ಇವೆರಡರ ಗುಣದೋಷಗಳು ಸ್ಪಷ್ಟಪಡುತ್ತವೆ ; ಇದರಿಂದ ಎರಡ 
ರಲ್ಲೂ ಇರುವ ದೋಷಗಳನ್ನು ಬಿಟ್ಟು ಗುಣಗಳನ್ನು ಸಂಕಲಿಸುವುದು ಹೇಗೆಂಬುದರ 
ಸೂಚನೆಯು ದೊರೆಯುತ್ತದೆ. § 

ಸಮೂಹ ಸಂಗೀತ ಶಿಕ್ಷಣದಲ್ಲಿರುವ ಗುಣಗಳು ಅಥವಾ ಪ್ರಯೋಜನಗಳು ಸಾಮಾನ್ಯ 
ಸಮೂಹ ಶಿಕ್ಷಣಗಳಲ್ಲಿ ಇರುವ೦ತಹವೆ. ವಿದ್ಯಾರ್ಥಿಗಳೆಲ್ಲರೂ ಒಂದೇ ಸಾಢಾರಣ 
ಕಲಿಕೆಯ ಅನುಭವವನ್ನು ಪಾಲುಗೊಳ್ಳುತ್ತಾರೆ ; ಕಲಿಸುವುದು ಮತ್ತು ಕಲಿಯುವುದು 
ಇವೆರಡೂ ಪರಸ್ಪರ ಸಹಕಾರಿಯಾದ ಕ್ರಿಯೆಗಳಾಗುತ್ತವೆ ; ವಿದ್ಯಾರ್ಥಿಗಳು ಉಪಾಧ್ಯಾಯ 
ನಿ೦ದ ಮಾತ್ರವಲ್ಲದೆ ಒಬ್ಬರಿಂದೊಬ್ಬರು ಕಲಿತುಕೊಳ್ಳುತ್ತಾರೆ. ಸಮೂಹಶಿಕ್ಸಣದ ಕಾಲ 
ಮತ್ತು ಶ್ರಮಗಳು ಕಡಿಮೆಯಾಗುತ್ತವೆ. ಈ ಉಳಿಕೆಯನ್ನು ಕಲಿಕೆಯ ಕೇ೦ದ್ರಕ್ರಿಯೆಗಳಿಗೆ 
ಇ೦ಬುಕೊಡುವ ಬೇರೆ ಪ್ರಯತ್ನಗಳಿಗಾಗಿ ವಿನಿಯೋಗಿಸಬಹುದು. ಸಮೂಹ ಶಿಕ್ಷಣವು 
ವ್ಯಕ್ತಿಯಲ್ಲಿ ಸುಪ್ತವಾಗಿರುವ ಸಂಘಪ್ರೇಮವೆಂಬ ಸಾಮುದಾಯಿಕ ಹುಟ್ಟುಗುಣವನ್ನು 
ಬಳಸಿ, ಸಾಧಾರಣ ಆಸಕ್ತಿಗಳಿರುವ ವಿದ್ಯಾರ್ಥಿಗಳನ್ನು ಒಂದುಗೂಡಿಸುತ್ತದೆ. ಮತ್ತು 
ವಿದ್ಯಾರ್ಥಿಗಳಿಗೆವಿಶೇಷವಾಗಿ ಅ೦ತರ್ಮುಖಿಗಳಿಗೆ ಅಥವಾ ದಿಟ್ಟತನವಿಲ್ಲದಿರುವವ 
ರಿಗೆ--ಬರ್ಹಿರ್ಮುಖರಾಗಲು ಉತ್ತೇಜನವನ್ನು ನೀಡುತ್ತದೆ. ಸಮೂಹ ಬೋಧನವು 
ಉತ್ಸಾಹ ಮತ್ತು ಆಸಕ್ತಿಗಳನ್ನು ಉಂಟುಮಾಡುತ್ತದೆ. ಇವೆರಡು ಗುಣಗಳೂ ಒಬ್ಬರಿಂದ 
`ಒಬ್ಬರಿಗೆ--ವಿಶೇಷವಾಗಿ ಒಂದೇ ಕೆಲಸದಲ್ಲಿ ತೊಡಗಿರುವವರಲ್ಲಿ--ಹರಡುವಂ೦ತಹವು. 
ಇ೦ತಹ ಉತ್ಸಾಹವು `ವ್ಯಕ್ತಿಯ ಪ್ರಯತ್ನಕ್ಕೆ ಚೋದನೆಯನ್ನು ನೀಡುತ್ತದೆ. ಇಂತಹ 
ಚೋದನೆಯು ಎಲ್ಲ ವಿಧದ ಕೆಲಸಗಳಿಗೂ ಅದರಲ್ಲಿಯೂ ಕಲಿಕೆಗೆ, ತು೦ಬಾ ಮುಖ್ಯ. 
ಸ್ಫೂರ್ತಿ, ಮೌಲ್ಯ ಮತ್ತು ಸವಿಯಿರುವ ಕಲಿಕೆಗಳಲ್ಲಿ ಕಲಿಯುವ ಗುಂಪಿಗೆ ಒಂದು ಸಲಹೆ 
ಅಥವಾ ಸೂಚನೆಯನ್ನು ಕೊಟ್ಟರೆ ಅದಕ್ಕೆ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆಬೇರೆ 


೫೩೨ ಕರ್ಣಾಟಕಸ೦ಗೀತವಾಹಿನಿ 


ರೀತಿಗಳಲ್ಲಿ ಪ್ರತಿಕ್ರಿಯೆಯನ್ನು ತೋರಿಸುತ್ತಾರೆ. ಸ೦ಗೀತದ೦ತಹ ಸೃಜನಾತ್ಮಕ ಕೌಶಲ 
ಗಳನ್ನೂ ನಿಷ್ಠಷ್ಟ ಮನೋಭಾವಗಳನ್ನೂ ಕಲಿಯುವುದರಲ್ಲಿ ಇದು ಅಮೂಲ್ಯವಾಗಿ 
ಪ್ರಯೋಜನಕಾರಿಯಾಗಿದೆ. ಸಮೂಹಶಿಕ್ಸಣವು ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಸಹಕಾರವನ್ನು 
ಮತ್ತು ಆರೋಗ್ಯಕರ ಸ್ಪರ್ಧಾಮನೋಭಾವವನ್ನು ಬೆಳೆಸುತ್ತದೆ. 

ತರಗತಿಯ (ಎಂದರೆ ಸಮೂಹದ) ಬೋಧನದಲ್ಲಿರುವ ಕೆಲವು ದೋಷಗಳನ್ನು ಈಗ 
ಗಮನಿಸಬಹುದು. ಈ ಪದ್ಧತಿಯು ಗುಂಪಿನಲ್ಲಿರುವ ಸರಾಸರಿ ವಿದ್ಯಾರ್ಥಿಯೊಬ್ಬನಿ 
ದ್ದಾನೆ೦ದೂ ಬೋಧನವು ಅವನನ್ನು ಉದ್ದೇಶಿಸಬೇಕೆ೦ದೂ ಯಾವ ಪ್ರಮಾಣವೂ ಇಲ್ಲ 
ದೆಯೇ ನಂಬುತ್ತದೆ: ಅಂತಹ ಸರಾಸರಿ ವಿದ್ಯಾರ್ಥಿಯು ಒಂದು ಸ೦ಪೂರ್ಣಮಿಥ್ಯೆ. 
ಕಟ್ಟುಕಥೆ, ಅಷ್ಟೇ ಅಲ್ಲದೆ ಆಯಾ ತರಗತಿಯಲ್ಲಿರುವ ಪ್ರತಿಯೊಂದು ವಿದ್ಯಾರ್ಥಿಗ 
ಒಂದೇ ರೀತಿಯ ಅಗತ್ಯಗಳು, ಅಭಿರುಚಿಗಳು, ಕೌಶಲಗಳು ಮತ್ತು ಸಾಮರ್ಥ್ಯಗಳಿರು 
ತ್ತವೆಂದೂ ಈ ಪದ್ಧತಿಯು ಭಾವಿಸಿಕೊಳ್ಳುತ್ತದೆ. ಇದೂ ಸಂಪೂರ್ಣವಾಗಿ ಅಸಂಭಾವ್ಯ. 
ಏಕೆಂದರೆ ಒಂದು ತರಗತಿಯಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಮಾನಸಿಕ, ದೈಹಿಕ, 
ಸಾಮಾಜಿಕ ಮತ್ತು ಸಾ೦ಸ್ಕೃತಿಕ ಮೂಲಗಳಲ್ಲಿಯೂ ಸ೦ಪನ್ಮೂಲಗಳಲ್ಲಿಯೂ ಭಿನ್ನಭಿನ್ನ 
ರಾಗಿಯೆ ಇರುತ್ತಾರೆ. ಅವರು ಗ್ರಹಣಸಾಮರ್ಥ್ಯ, ಧಾರಣಾಶಕ್ತಿ, ವ್ಯಕ್ತಿತ್ವ, ಆಸಕ್ತಿ ಮತ್ತು 
ಮನೋಭಾವಗಳಲ್ಲಿಯೂ ಬೇರೆಬೇರೆಯೇ ಆಗಿರುತ್ತಾರೆ. ತಾತ್ಪರ್ಯದಲ್ಲಿ, ಪ್ರತಿಯೊಬ್ಬ 
ವಿದ್ಯಾರ್ಥಿಯ ಆ೦ತರಿಕ ಹಾಗೂ ಬಾಹ್ಯಸ೦ಪನ್ಮೂಲಗಳು ಬೇರೆಲ್ಲ ವಿದ್ಯಾರ್ಥಿಗಳಿಗೆ 
ಇರುವುದಕ್ಕಿಂತ ಪ್ರತ್ಯೇಕವಾಗಿಯೆ ಇರುತ್ತವೆ. ಆದುದರಿಂದ ಒಂದು ತರಗತಿಯು 
ಬೋಧನಕ್ಕೆ ಏಕೈಕವಾದ ಘಟಕವಲ್ಲ. ಅದರಲ್ಲಿನ ದುರ್ಬಲತಮ ವಿದ್ಯಾರ್ಥಿಯು 
ಉಪಾಧ್ಯಾಯನ ಗಮನ, ಅವಧಾನ ಮತ್ತು ಶ್ರದ್ಧೆಗಳಿಂದ ವಂಚಿತನಾಗುತ್ತಾನೆ. ವಿದ್ಯಾರ್ಥಿ 
ಸಮೂಹದ ಎರಡೂ ಕೊನೆಗಳಲ್ಲಿರುವ ಎ೦ದರೆ ಅತಿದುರ್ಬಲ ಮತ್ತು ಅತಿಪ್ರತಿಭಾವ೦ತ 
ವಿದ್ಯಾರ್ಥಿಗಳು ನಿರಾಸಕ್ತಿಯನ್ನೇ ತಳೆಯುತ್ತಾರೆ, ಏಕೆ೦ದರೆ ಬೋಧಕನು ಇವರ ನಡುವೆ 
ಮಿಥ್ಯಾಭೂತನಾಗಿರುವ ಸರಾಸರಿ ವಿದ್ಯಾರ್ಥಿಯನ್ನು ತನ್ನ ಬೋಧನಕೇ೦ದ್ರವಾಗಿ ಇಟ್ಟು 
ಕೊಂಡಿರುತ್ತಾನೆ. ಹೀಗಾಗಿ ಈ ತೆರನಾದ ವಿದ್ಯಾರ್ಥಿಗಳು ವಿದ್ಯಾಪ್ರಗತಿಯನ್ನು ಪಡೆದು 
ಕೊ೦ಡು ಅದನ್ನು ತೋರಿಸುವ ಹೊಣೆಯಲ್ಲಿ ಉಪಾಧ್ಯಾಯನಿಗೂ ತಮಗೂ.ವಿಫಲರಾಗು 
ತ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಉಪಾಧ್ಯಾಯನ ವೈಯಕ್ತಿಕ ಗಮನ. ಶ್ರದ್ಧೆ ಮತ್ತು 
ಅವಧಾನಗಳು ಸಮಾನವಾಗಿ ದೊರೆಯುವುದಿಲ್ಲವೆ೦ಬುದೂ ಅಷ್ಟೇ ಸ್ಪಷ್ಟ. ಆದುದರಿ೦ದ 
ಕೆಲವರು ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆಯಾಗಿಯೂ ಇನ್ನು ಕೆಲವರು ತಮ್ಮ ಸಾಮರ್ಥ್ಯ 
ಕ್ಕಿಂತ ಹೆಚ್ಚಾಗಿಯೂ ಶಿಕ್ಷಣವನ್ನು ಪಡೆಯುವುದು ಅನಿವಾರ್ಯ. ಈ ಪದ್ಧತಿಯಲ್ಲಿ ಬಹು 
ಮುಖ್ಯವಾದ ಒಂದು ದೋಷವೆಂದರೆ ಉಪಾಧ್ಯಾಯನ ಮತ್ತು ವಿದ್ಯಾರ್ಥಿಯ ನಡುವೆ 
ಆತ್ಮೀಯ ಸಂಬಂಧವೂ ಒಮ್ಮನವೂ ಪ್ರತಿಯೊಬ್ಬರಿಗೂ ದೊರೆಯುವುದಿಲ್ಲ. ಆದುದ 
ರಿ೦ದ ಕಲಿಕೆಯ ಗುಣವು ವ್ಯಕ್ತಿತ್ವರಹಿತವಾಗುತ್ತದೆ. ಇದು ಪರಿಣಾಮಕಾರಿಯೂ ದೀರ್ಥ 
ಕಾಲೀನವೂ ಆದ ಕಲಿಕೆಗೆ ಮಾರಕ. ಇನ್ನೊ೦ದು ಹಾನಿಕರ ದೋಷವೆಂದರೆ--ಇದು 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒಂದು ಸಮೀಕ್ಷೆ ೫೩೩ 


ಸಂಗೀತದ ಕಲಿಕೆಗೆ ಹೆಚ್ಚು ಪ್ರಸಕ್ತವಾದುದು--ಯಾವುದೇ ವಿದ್ಯಾರ್ಥಿಯು ತನ್ನನ್ನು 
ಬೇರೆಬೇರೆ ಉಪಾಧ್ಯಾಯರ ಬೇರೆಬೇರೆ ಶೈಲಿಗಳಿಗೆ, ಮತಾಭಿಪ್ರಾಯಗಳಿಗೆ ಒಡ್ಡಿಕೊಳ್ಳ 
ಬೇಕಾಗುತ್ತದೆ. ಇದರಿ೦ದ ಸ೦ಪ್ರದಾಯದ ಅವಿಚ್ಛಿನ್ನತೆ ಮತ್ತು ಶುದ್ಧಿಗಳ ಬೆಲೆಯನ್ನು 
ತೆರಬೇಕಾಗುತ್ತದೆ. ಇನ್ನೂ ಒಂದು ತೊಂದರೆಯೆಂದರೆ ವಿದ್ಯಾರ್ಥಿಯ ವೈಯಕ್ತಿಕ 
ಪ್ರಯತ್ನಕ್ಕೆ ತಕ್ಕ ಉತ್ತೇಜನ, ಪುರಸ್ಕಾರ, ಮೆಚ್ಚುಗೆಗಳು ಸಮೂಹಬೋಧನಕ್ರಮದಲ್ಲಿ 
ದೊರೆಯುವುದು ದುರ್ಲಭ : ಆದುದರಿಂದ ವಿದ್ಯಾರ್ಥಿಯ ಸ್ವಂತ ವ್ಯಕ್ತಿತ್ವ ಮತ್ತು 
ಪ್ರತಿಭೆಗಳು ಅತ್ಯುತ್ತಮವಾಗಿ ಪ್ರಕಟಗೊಳ್ಳಲು ಅವಕಾಶವಿರುವುದಿಲ್ಲ. 

ಭಾರತದಲ್ಲಿ ವೈಯಕ್ತಿಕ ಶಿಕ್ಷಣವು ಪ್ರತಿಯೊಂದು ವಿದ್ಯೆಯಲ್ಲಿಯೂ ಕ್ಷೇತ್ರದಲ್ಲಿಯೂ 
ಗುರುಕುಲಪದ್ಧ ತಿಯೆಂಬ ಜಸರಿನಲ್ಲಿ ಹಲವು ಶತಮಾನಗಳಿಂದ ಬೆಳೆದು ಬಂದಿದೆ. ಅದು 
ವೇದಶಿಕ್ಷಣದಷ್ಟು ಪುರಾತನ ; ಸಂಗೀತ ಶಿಕ್ಷಣದಲ್ಲಿ ಇತ್ತೀಚಿನವರೆಗೂ ನಡೆದುಬಂದಿದೆ. 
ಇದರಲ್ಲಿ ಅನೇಕ ಶ್ರೇಷ್ಠಗುಣಗಳಿದ್ದವು. ಇವುಗಳ ಪೈಕಿ ಮುಖ್ಯವಾದ ಕೆಲವನ್ನು ಇಲ್ಲಿ 
ಉಲ್ಲೇಖಿಸಬಹುದು : ಗುರುವಿಗೆ ಪ್ರತಿಭೆಯಿರುವ ಮತ್ತು ವಿದ್ಯಾತಲ್ಲೀನತೆಯಿರುವ 
ವಿದ್ಯಾರ್ಥಿಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವ ಅವಕಾಶ, ಅಧಿಕಾರಗಳಿದ್ದವು. ಶಿಷ್ಕ 
ನನ್ನು ಗುರುವಿನ ಕುಟುಂಬವು ತನ್ನ ಅಂತರಂಗಕ್ಕೆ ಒಪ್ಪಿ ಅಪ್ಪಿಕೊಂಡು ಪ್ರೀತಿಯಿಂದ 
ಕಾಣುತ್ತಿತ್ತು. ಆದುದರಿಂದ ಶಿಷ್ಯನು ತನ್ನನ್ನು ಗುರುವಿನ ಶೈಲಿ, ಬೋಧನವಿಧಾನ ಮತ್ತು 
ಜೀವನಕ್ರಮಗಳಿಗೆ ನಿರಂತರವಾಗಿ ತನ್ನನ್ನು ಒಡ್ಡಿಕೊಳ್ಳಲು ಅವಕಾಶವಿರುತ್ತಿತ್ತು. ಹೀಗಾಗಿ 
ಸಂಗೀತವು ಕೇವಲ ಕೆಲವು ಕೌಶಲಗಳನ್ನೋ ಜೀವಿಕೆಯನ್ನೋ ಸಂಪಾದಿಸಿಕೊಳ್ಳುವ 
ಮಾರ್ಗವಾಗದೆ ಸಮಗ್ರಜೀವನದಲ್ಲಿ ಹಾಸುಹೊಕ್ಕಾಗಿ ಒಂದಾಗುತ್ತಿತ್ತು. ಶಿಷ್ಯನು ಗುರು 
ವಿನ ಕುಟು೦ಬದಲ್ಲಿಯೇ ಇರುತ್ತಿದ್ದುದರಿ೦ದ ಅವನ ಸ೦ಪನ್ಮೂಲಗಳು, ಮನೋಭಾವ 
ಗಳು ಮತ್ತು ಸಿದ್ಧತೆಗಳು ಸಂಗೀತಮಯವಾದ ವಾತಾವರಣದಲ್ಲಿ ವಿಕಾಸಗೊಳ್ಳುತ್ತಿದ್ದವು. 
ಆದುದರಿ೦ದ ಅವನ ಕಲಿಕೆಯು ಗುರುವಿನ ನೇರಪಾಠದಿ೦ದ ಎಷ್ಟು ಆಗುತ್ತಿತ್ತೋ ಅಷ್ಟೇ 
ಮಟ್ಟಿಗೆ ಗುರುವು ಕಚೇರಿ ಮಾಡುವಾಗ ಅಥವಾ ಬೇರೆ ಶಿಷ್ಕರಿಗೆ ಹೇಳಿಕೊಡುತ್ತಿದ್ದಾಗ 
ನೋಡಿ, ಕೇಳಿ, ಗಮನಿಸುವುದರಿ೦ದಲೂ ಆಗುತ್ತಿತ್ತು. ಬೇರೆ ಸ೦ಗೀತ ವಿದ್ವಾ೦ಸರ ಅಥವಾ 
ಗುರುಗಳ ಶೈಲಿಯೊಡನೆ ಅಥವಾ ಸ೦ಪ್ರದಾಯದೊಡನೆ ತನ್ನ ಗುರುವಿನದು ಅಥವಾ 
ತನ್ನದು ಸ೦ಕರವಾಗುವುದರಿ೦ದ ಅವನ ಗುರುವೆ ರಕ್ಷಿಸುತ್ತಿದ್ದನು. ಗುರುಶಿಷ್ಯರ ನಡುವೆ 
ವಿದ್ಯಾಶುಲ್ಕವು. ಪ್ರಮುಖ ವಿಷಯವಾಗಿರಲಿಲ್ಲ. ಶಿಷ್ಯನು ಪೂರ್ತಿ ಪಕ್ಚವಾಗುವವರೆಗೆ, 
ಕಚೇರಿಯ ವೇದಿಕೆಯೆಡೆಗೆ ಧಾವಿಸುತ್ತಿರಲಿಲ್ಲ, ಕಚೇರಿಯ ವೇದಿಕೆಗಳಲ್ಲಿ ಗುರುವಿನ ಹಿ೦ದೆ 
ಕುಳಿತು ಅವನನ್ನು ಅನುಸರಿಸುವಾಗ ಕಚೇರಿಯ ಅನುಭವ, ವಿಧಾನ, ತಂತ್ರ ಮುಂತಾದವು 
ಗಳನ್ನು ಗಮನಿಸಿ ಕಲಿಯುತ್ತಿದ್ದನು. ಈ ಪದ್ಧತಿಯಲ್ಲಿ ವಿವಿಧ ಶಿಷ್ಯರ ಬೇರೆ ಬೇರೆ 
ಸಾಮರ್ಥ್ಯ, ಸಹಜಪೃವೃತ್ತಿ ಮತ್ತು ಚುರುಕುಗಳಿಗೆ ಅವಕಾಶವಿರುತ್ತಿತ್ತು. ಅಂತೆಯೇ 
ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳು, ಆಸಕ್ತಿಗಳು ಮತ್ತು ಕಲಿಯುವ ವೇಗಗಳು-- 
ಇವುಗಳಲ್ಲಿನ ತಾರತಮ್ಯಗಳಿಗೂ ಎಡೆಯಿತ್ತು. ಶಿಷ್ಯನ ವೈಯಕ್ತಿಕ ಗುಣದೋಷಗಳಿಗೆ 


೫೩೪ ಕರ್ಣಾಟಕಸ೦ಗೀತವಾಹಿನಿ 


ಅನುಗುಣವಾಗಿ ಗುರುವು ತನ್ನ ಗಮನ, ಶ್ರದ್ಧೆ. ಕಾಲ ಮು೦ತಾದವುಗಳನ್ನು ವಿನಿಯೋಗಿಸಿ 
ಶಿಷ್ಯನ ಸ೦ಪನ್ಮೂಲಗಳಿಗೆ ಹೊ೦ದುವ ವೇಗದಲ್ಲಿ ಮತ್ತು ವಿಧಾನದಲ್ಲಿ ತರಪೇತು 
ಮಾಡುತ್ತಿದ್ದನು. ಆದುದರಿಂದ ಗುರುವಿನ ಸ್ವಂತ ಸಂಗೀತ ವ್ಯಕ್ತಿತ್ವ, ಶೈಲಿ ಇತ್ಯಾದಿಗಳ 
ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ, ಶಿಷ್ಕನಿಗೂ ತನ್ನದೇ ಆದ ಸ್ವಂತಿಕೆಯ ಶೈಲಿ ಮತ್ತು ಅಭಿವ್ಯಕ್ತಿ 
ಗಳನ್ನು ಬೆಳೆಸಿಕೊಳ್ಳಲು, ಎ೦ದರೆ ಏಕತೆಯಲ್ಲಿ ಬಹುತ್ವವನ್ನು ಸಾಧಿಸಿಕೊಳ್ಳಲು ಆಗು 
ತ್ತಿತ್ತು. ಇದರಿಂದಾಗಿ ಸಾಂಸ್ಥಿಕಸಂಗೀತ ಶಿಕ್ಷಣದಲ್ಲಿ ಆಗುವಂತೆ ವೈಯಕ್ತಿಕ ಪ್ರತಿಭೆ. 
ಸಂಪ್ರದಾಯ ಶೈಲಿ ಮುಂತಾದವುಗಳು ಒಂದೇ ಎರಕಕ್ಕೆ ಸೀಮಿತವಾಗುತ್ತಿರಲಿಲ್ಲ. ಈ 
ಪದ್ಧತಿಯ ಅತ್ಯ೦ತ ಮುಖ್ಯ ಪ್ರಯೋಜನವೆಂದರೆ ಶಿಷ್ಯನಿಗೆ ಸಂಗೀತದ ಬಗೆಗೆ ತೀವ್ರ" 
ವಾದ ಆತ್ಮೀಯತೆ, ಮಗ್ನತೆ ಮತ್ತು ಸ್ವಯಮರ್ಪಣಭಾವಗಳೂ ಆಳವಾದ ಅಧ್ಯಯನವೂ 
ದೊರೆಯುತ್ತಿದ್ದವು. ತನ್ನ ಗುರುವಿನ ಮತ್ತು ಸಂಗೀತದ ಬಗೆಗೆ ಗಾಢವಾದ ನಿಷ್ಠೆಯು 
ಬೆಳೆಯುತ್ತಿತ್ತು. ಹೀಗೆ ಗುರುಕುಲ ಪದ್ಧತಿಯಲ್ಲಿ ಮಿಥ್ಯಾಭೂತನಾದ ಸರಾಸರಿ 
ವಿದ್ಯಾರ್ಥಿಗೆ ಸ್ಥಾನವಿರಲಿಲ್ಲ. 

ಪಾಶ್ಚಿಮಾತ್ಯ 'ಜಗತ್ತು ಬೋಧನವಿಧಾನ ಶಾಸ್ತ್ರದಲ್ಲಿ ಈಚಿನ ದಿನಗಳಲ್ಲಿ "ವೈಯಕ್ತಿಕ 
ಕಾರ್ಯವಿಧಾನ'ವೆಂಬ ಒಂದು ಕ್ರಮವನ್ನು ಕಂಡುಹಿಡಿದಿದೆ. ಇದು ಪ್ರೌಢಶಾಲೆಯಲ್ಲಿ 
ಮತ್ತು ಇದಕ್ಕಿಂತ ಹೆಚ್ಚಿನ ಸ್ತರಗಳಲ್ಲಿ ಪ್ರಾಜೆಕ್ಟ್‌ ವಿಧಾನ. ಡಾಲ್ಬನ್‌ ವಿಧಾನ, ಹ್ಯೂರಿ 
ಸ್ಟಿಕ್‌ ವಿಧಾನ ಎ೦ಬ ರೂಪಾಂತರಗಳಲ್ಲಿ ರೂಢಿಸಿದೆ. ಇವುಗಳಲ್ಲಿ ಪ್ರತಿಯೊಂದಕ್ಕೂ 
ತನ್ನದೇ ಆದ ಗುಣದೋಷಗಳಿವೆ. ಈ ಎಲ್ಲ ವಿಧಾನಗಳಿಗೆ ಆಧಾರಭೂತವಾದ ತತ್ತ್ವ 
ವೇನೆ೦ದರೆ ಶಿಕ್ಷಣದ ಕೇಂದ್ರವು ವಿದ್ಯಾರ್ಥಿ, ಗುರುವಲ್ಲ ; ವಿದ್ಯಾರ್ಥಿಯು ತನ್ನದೇ 
ವೇಗದಲ್ಲಿ ತನ್ನ ಸ್ವಂತ ಸಾಮರ್ಥ್ಯ ಮತ್ತು ಸಂಪನ್ಮೂಲಗಳಿಗೆ ಅನುಗುಣವಾಗಿ, ತನ್ನ 
ಸ್ವಂತ ಪ್ರತಿಭೆಗೆ ಸಂಪೂರ್ಣವಾದ ಅವಕಾಶವನ್ನೀಯುತ್ತ ಕಲಿಯಬೇಕು. ಈ ಪದ್ಧತಿಯು 
ಉಪಾಧ್ಯಾಯರು ತಮ್ಮ ವೃತ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಹಲವಾರು ಅವಕಾಶ 
ಗಳನ್ನೂ ನೀಡುತ್ತದೆ; ಏಕೆ೦ದರೆ ಅದು ಬಗೆಹರಿಸಬೇಕಾದ ಅನೇಕ ಸಮಸ್ಯೆಗಳನ್ನು 
ಎದುರುನಿಲ್ಲಿಸುತ್ತದೆ. ಆದರೆ ಈ ಪದ್ಧತಿಯು ಹಾಳತವಲ್ಲದ್ದು, ಉಪಾಧ್ಯಾಯನ ಕೌಶಲ, 
ತಾಳ್ಮೆ, ಶ್ರಮ ಮತ್ತು ಕಾಲಗಳನ್ನು ಅತಿಯಾಗಿ ಅಪೇಕ್ಷಿಸುತ್ತದೆ. ಅನೇಕವೇಳೆ ಸಮಸ್ಯೆ 
ಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಯು ದಡ್ಡನೆ೦ದು ತೋರುವುದರ ಭಯ, ಶಂಕೆ 
ಗಳಿ೦ದ ಉಪಾಧ್ಯಾಯನನ್ನು ಬಳಿಸಾರುವುದೇ ಇಲ್ಲ. ಹೀಗಾಗಿ ಅವನ ದೌರ್ಬಲ್ಯಗಳು 
ಗಮನಕ್ಕೆ ಬರದೆಯೇ ಉಳಿದು ಬಿಡುತ್ತವೆ. ಕೆಲಸಕ್ಕೆ ಹಿಂಜರಿಯುವ ಅಥವಾ ಆರಂಭ 
ಶಕ್ತಿಹೀನರಾಗಿರುವ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡು 
ಹಿಡಿಯುವುದನ್ನು ಮುಂದೂಡಲೆಳಸುತ್ತಾರೆ. ಈ ಪದ್ಧತಿಯ ಯಶಸ್ಸು ಅದನ್ನು ಇಟ್ಟು 
ಕೊಂಡಿರುವ "ಸಂಸ್ಥೆಯು ಬಳಸುವ ಉಪಕರಣ, ಸಾಮಾನು ಸರ೦ಜಾಮುಗಳು ಎಷ್ಟು 
ಉತ್ಕಷ್ಟವಾಗಿವೆ ಎಂಬುದನ್ನು ಬಹುಮಟ್ಟಿಗೆ ಅವಲಂಬಿಸುತ್ತದೆ. ವಿಶೇಷ ತಜ್ಞತೆಯನ್ನು 
ಮತ್ತು ವೃತ್ತಿವಂತ ಸಂಗೀತವನ್ನು ಬೋಧಿಸಲೆಳಸುವ ಸಂಸ್ಥೆಗಳಲ್ಲಿ ಈ ಪದ್ಧತಿಯು 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒಂದು ಸಮೀಕ್ಷೆ ೫೩೫ 


ಬಹುಮಟ್ಟಿಗೆ ವಿಫಲವೇ ಆಗಿದೆಯೆನ್ನಬೇಕು. 


ಸಂಗೀತಶಿಕ್ಷಣದ ಗುರಿಗಳು ಮತ್ತು ಉದ್ದೇಶಗಳು 

ವ್ಯಕ್ತಿಯ ಅಥವಾ ಸಮೂಹದ ಸಂಗೀತಶಿಕ್ಷಣಕ್ಕೆ ಗುರಿಗಳು ಹಲವಾರು. ಅವುಗಳಲ್ಲಿ 
ಮುಖ್ಯವಾದ ಕೆಲವನ್ನು ಇಲ್ಲಿ ಸೂಚಿಸಬಹುದು. 

ಸ೦ಗೀತಶಿಕ್ಷಣವು ವಿದ್ಯಾರ್ಥಿಯನ್ನು ಜೀವನಕ್ಕಾಗಿ ಅಣಿಗೊಳಿಸಬೇಕು, ಸಮಗ್ರಜೀವನ 
ವನ್ನು ಅನುಭವಿಸಲು ಸಿದ್ಧ ಗೊಳಿಸಬೇಕು, ಎಂದರೆ ಸಂಗೀತವು ಅವನ/ಅವಳ ಇಡೀ 
ಜೀವನವನ್ನು ಹಾಸುಹೊಕ್ಕಾಗಿ ವ್ಯಾಪಿಸಿ ಸಮಷ್ಟಿ ಜೀವನವನ್ನು ತಿಳಿದುಕೊಳ್ಳಲು, ಅದರ 
ಮೌಲ್ಯಗಳನ್ನು ಮನದಟ್ಟು ಮಾಡಿಕೊಳ್ಳಲು ಮತ್ತು ಸವಿಯಲು ನೆರವಾಗಬೇಕು. ಅವನು 
ಸ೦ಗೀತವನ್ನು ವೃತ್ತಿಯಾಗಿ ತೆಗೆದುಕೊಳ್ಳಬೇಕೆ೦ದಿದ್ದರೆ ಸ೦ಗೀತದಿ೦ದ ಜೀವಿಕೆಯನ್ನು 
ಗಳಿಸುವ೦ತೆಯೂ ಅವನಿಗೆ ತರಪೇತು ನೀಡಬೇಕು. ಅದು ಅವನಲ್ಲಿ ಶೀಲವನ್ನೂ 
ಸಾಂಸ್ಕೃತಿಕ ಮೌಲ್ಯಗಳನ್ನೂ ಬೆಳೆಸಬೇಕು. ಅವನ ಹೃದಯ ಮತ್ತು ಮಸ್ತಿಷ್ಕಗಳ (ಎಂದರೆ 
ಬುದ್ಧಿ ಮತ್ತು ಭಾವುಕತೆಗಳ) ನಡುವೆ ಸಾಮರಸ್ಯವನ್ನು ಸಾಧಿಸಬೇಕು. ಅದು ನೈತಿಕ, 
ಬೌದ್ಧಿಕ ಮತ್ತು ಭಾವನಾತ್ಮಕ ಆಯಾಮಗಳಿಂದ ಅವನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ 
ಅರಳಿಸಬೇಕು. 

ಸ೦ಗೀತಶಿಕ್ಷಣವು ಸ೦ಗೀತಾರ್ಥಿಯು ತನ್ನ ಸಮಾಜದೊಡನೆ ಸ್ವಾಭಾವಿಕವಾಗಿಯೂ 
ಸುಕರವಾಗಿಯೂ ಒಂದಾಗಿ ಬೆರೆತುಕೊಳ್ಳುವುದನ್ನು ಸಾಧ್ಯಗೊಳಿಸಬೇಕು. ಅವನು 
ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸುವುದರಲ್ಲಿ ನೆರವಾಗಬೇಕು. ಇದರಿ೦ದ ಅವನು ಸಮಾಜ 
ದಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡು ಅದರಲ್ಲಿ ತನ್ನ ಪಾತ್ರವನ್ನು ಯಶಸ್ವಿಯಾಗಿ 
ನಿರ್ವಹಿಸುವ೦ತಾಗಬೇಕು. ರಾಷ್ಟ್ರ ಸಂಸ್ಕೃತಿ ಹಾಗೂ ಅಂತರರಾಷ್ಟ್ರೀಯ ಅರಿವು. ಮತ್ತು 
ಸಾಮರಸ್ಯಗಳನ್ನು ಬೆಳೆಸುವುದರಲ್ಲಿ ಸಂಗೀತದ ಪಾತ್ರವನ್ನು ಅವನು ಅರಿತಿರಬೇಕು. 
ಸಂಗೀತಶಿಕ್ಷಣವು ಸಂಗೀತದ ಪ್ರಯೋಗ ಮತ್ತು ಶಾಸ್ತ್ರಗಳರಡನ್ನೂ ಒಳಗೊಂಡಿರಬೇಕು 
ಮತ್ತು ರಾಷ್ಟ್ರ ಸಂಸ್ಕೃತಿಯನ್ನು ವೈಶಿಷ್ಟ್ಯಪೂರ್ಣವನ್ನಾಗಿಸುವುದರಲ್ಲಿ ಸಂಗೀತದ ಕೊಡುಗೆ 
ಯನ್ನು ನಿರೂಪಿಸಬೇಕು. 

ಸಂಗೀತದ ಪ್ರಯೋಗ (ಲಕ್ಸ್ಯ), ಸೃಷ್ಟಿ (ವಾಗ್ಗೇಯಕಾರತ್ವ), ಬುದ್ಧಿ ಪೂರ್ವಕ ಆಸ್ಟಾದ, 
ಇತಿಹಾಸ, ಶಾಸ್ತ್ರ, ಬೋಧನಸಾಮರ್ಥ್ಯ, ತುಲನಾತ್ಮಕ ಸಂಗೀತಶಾಸ್ತ್ರ , ಸಂಗೀತ ವಿಮರ್ಶೆ 
ಇತ್ಯಾದಿ ಹಲವು ಆಯಾಮಗಳಲ್ಲಿ ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳೆವಣಿಗೆಯೇ ಸಂಗೀತ 
ಬೋಧನದ ಗುರಿ. ಇದರಲ್ಲಿ ಅವನ ವಿಶೇಷಾಸಕ್ತಿ, ಪ್ರವೃತ್ತಿ, ಅಭಿರುಚಿ, ಸಾಮರ್ಥ್ಯಗಳನ್ನು 
ತೀವ್ರಗೊಳಿಸುವ ವಿಧಾನಗಳು ಸೇರಿರಬೇಕು, ಏಕೆಂದರೆ ಸ೦ಗೀತಶಿಕ್ಸಣವು ವಿದ್ಯಾರ್ಥಿ 
ಗಳಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಿ ಅವರ ವೈಯಕ್ತಿಕ ಆವಶ್ಯಕತೆಗಳು, ಆಸಕ್ತಿ 
ಗಳು ಮತ್ತು ಸಾಮರ್ಥ್ಯಗಳನ್ನು ಪೂರೈಸುತ್ತದೆ. ಸಾಂಸ್ಥಿಕ ಸ೦ಗೀತಶಿಕ್ಷಣದಲ್ಲಿ ಬೋಧಕನ 
ಪಾತ್ರವು ಪ್ರಬಲವಾಗಲಿ, ದರ್ಪದ್ದಾಗಲಿ, ಅಹ೦ಭಾವದ್ದಾಗಲಿ ಅಲ್ಲ, ವಿದ್ಯಾರ್ಥಿಯು 


೫೩೬ ಕರ್ಣಾಟಕಸಂಗೀತವಾಹಿವಿ 


ತನ್ನೆಲ್ಲ ಆಂತರಂಗಿಕ ಸಂಪನ್ಮೂಲಗಳನ್ನು ಕೇಂದ್ರೀಕರಿಸಿ ಅರ್ಥಪೂರ್ಣವೂ ಧನ್ಯವೂ 
ಆಗಿರುವ ಸಂಗೀತವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದರಲ್ಲಿ ಮಾರ್ಗದರ್ಶಕನ, ಮಿತ್ರನ 
ಮತ್ತು ಪ್ರಚೋದಕನದ್ದಾಗಿರಬೇಕು. ಬೋಧಕನು ಕಲಿಕೆಯ ಪ್ರಕ್ರಿಯೆಯು ತನ್ನ ಮತ್ತು 
ವಿದ್ಯಾರ್ಥಿಯ ನಡುವೆ ಒಂದು ಸಾಹಸಮಯವಾದ, ಅನ್ವೇಷಣೆಯ, ಉದ್ಯಮವಾಗುವಂತೆ 
ಕೌಶಲಪೂರ್ಣನಾಗಿ ಹಿನ್ನೆಲೆಯಲ್ಲಿ ನಿ೦ತು ಕ್ರಿಯಾಶೀಲನಾಗಬೇಕು. ವಿದ್ಯಾರ್ಥಿಯು 
ಸ೦ಗೀತಶಿಕ್ಷಣದ ಎಲ್ಲ ಆಯಾಮಗಳನ್ನೂ ಸುಸ೦ಗತಗೊಳಿಸಿ ಅದನ್ನೊ೦ದು ಏಕಾಗ್ರ 
ಗೊಂಡ ಅನುಭವವನ್ನಾಗಿಸಿಕೊಳ್ಳಲು ಬೋಧಕನು ನೆರವಾಗಬೇಕು. ವಿದ್ಯಾರ್ಥಿಯ 
ಸ೦ಗೀತಸೃಷ್ಟಿ ಮತ್ತು ಪ್ರಯೋಗಗಳಲ್ಲಿ ಸ್ವತಂತ್ರವಾದ ಆಲೋಚನಾಸಾಮರ್ಥ್ಯ್‌” 
ಆರ೦ಭೋತ್ಸಾಹ, ಆತ್ಮಪ್ರತ್ಯಯ ಮತ್ತು ಸ್ವಾವಲಂಬನೆಗಳನ್ನು ಬೋಧಕನು ತುಂಬ 
ಬೇಕು.. 

ಸಂಗೀತಶಿಕ್ಷಣವು ಸಾಮಾನ್ಯ ಸ೦ಗೀತಜ್ಞತೆಗಾಗಲಿ, ವಿಶೇಷ ತಜ್ಞಕ್ಷೇತ್ರಕ್ಕಾಗಲಿ ಅಥವಾ 
ವೃತ್ತಿವ೦ತ ಸ೦ಗೀತಕಾರರ ತರಪೇತಿಗಾಗಲಿ ಮುಡಿಪಾಗಿದ್ದರೂ ಅದೆಲ್ಲದರ ಗುರಿಯು 
ಒಂದೆ ; ಸ೦ಗೀತಪ್ರಯೋಗ, ವಾಗ್ಗೇಯಕಾರತ್ವ ಮತ್ತು ಸ೦ಗೀತವಿಮರ್ಶೆ (ವಿಶ್ಲೇಷಣೆ) 
ಎ೦ಬ ಮೂರರಲ್ಲಿ ವಿದ್ಯಾರ್ಥಿಯ ಕೌಶಲಗಳನ್ನೂ ಸಾಮರ್ಥ್ಯಗಳನ್ನೂ ಊಡಿಸಿ ಬೆಳೆಸು 
ವುದು. ಕೆಲವು ಸಂಗೀತ ಶಿಕ್ಷಕರು ಇದನ್ನು ವ್ಯಾಪಕಸ೦ಗೀತಜ್ಞತೆಯೆ೦ದು ಕರೆಯುವುದು ` 
ಉಂಟು. ಇಂತಹ ಸಂಗೀತಬೋಧನದ ಗುರಿಗಳೆರಡು--ಸ೦ಗೀತರಚನೆಗಳನ್ನು ನಿರ್ಮಿಸು 
ವುದು, ಆಶುಸ್ಕಜನ ಇತ್ಯಾದಿಗಳಲ್ಲಿ ಕಾರ್ಯಕ್ಷಮ ಕೌಶಲವನ್ನು ಉಂಟುಮಾಡುವುದು ; 
ಯಂತ್ರನಿಹಿತವಾದ (ಉದಾ. ಧ್ವನಿಮುದ್ರಣಗಳು) ಸಂಗೀತ, ಪ್ರತ್ಯಕ್ಷವಾಗಿ ಹಾಡುವುದು 
ಅಥವಾ ನುಡಿಸುವುದು--ಇವುಗಳಲ್ಲಿರುವ ಸಂಗೀತವನ್ನು ಕೇಳ್ಮೆಯಿ೦ದ ಬರೆದಿಟ್ಟು 
ಅ೦ತೆಯೇ ಹಾಡಿ ನುಡಿಸುವುದು, ಇವುಗಳಿಗೆ ಬೇಕಾಗುವ ಕೌಶಲಗಳನ್ನು ಉ೦ಟುಮಾಡು 
ವುದು, ಎಂದರೆ ಸಂಗೀತದಲ್ಲಿ ಸ್ಟೋಪಜ್ಞವಾದ ಕಲ್ಪನೆಗಳು, ಆಲೋಚನೆಗಳು ಮತ್ತು 
ಭಾವಗಳನ್ನು ಅಭಿವ್ಯಕ್ತಗೊಳಿಸಬಲ್ಲ ಕೌಶಲವನ್ನು ಮತ್ತು ಸಾಮರ್ಥ್ಯವನ್ನು ಉಂಟು 
ಮಾಡುವುದು ಮತ್ತು ಈಗಾಗಲೇ ಕಲ್ಪಿತವಾಗಿರುವ ಸ೦ಗೀತವನ್ನು ಸ್ಮೃತಿಯಿ೦ದಲೋ 
ಕೇಳ್ಮೆಯಿ೦ದಲೋ ಅನುಕರಿಸಿ ಪುನಃ ಹಾಡಿ ನುಡಿಸುವುದಕ್ಕೆ ಅಗತ್ಯವಾದ ಕೌಶಲಗಳನ್ನೂ 
ಸಾಮರ್ಥ್ಯಗಳನ್ನೂ ತಂದುಕೊಡುವುದು. ಇದನ್ನು ಒಂದು ಪದ್ಯವನ್ನು ರಚಿಸುವುದಕ್ಕೆ 
ಮತ್ತು ಅದನ್ನು ವಾಚಿಸಿ ನಿರೂಪಿಸುವುದಕ್ಕೆ ಹೋಲಿಸಬಹುದು. ಸಂಗೀತ ಪ್ರಯೋಗವು 
ಎಂದರೆ ಹಾಡಿ. ನುಡಿಸುವುದು, "ಅದೆಷ್ಟೇ ಕೌಶಲಪೂರ್ಣವಾಗಿರಲಿ, ಒಂದು ಪದ್ಯವನ್ನು 
ವಾಚಿಸಿದ ಹಾಗೆ; ಅದರಲ್ಲಿ ಸೃಜನಶೀಲತೆಯಾಗಲಿ ಮೌಲ್ಯಶ್ಲಾಘನೆಯಾಗಲಿ ಇರುವು 
ದಿಲ್ಲ (ಈ ಮಾತು ಶಾಸ್ತ್ರೀಯ ಪಾಶ್ಚಿಮಾತ್ಮ ಸಂಗೀತಕ್ಕೆ ಅನ್ವಯಿಸುತ್ತದೆ, ವಾಗ್ಗೇಯ 
ಕಾರನ ಸೃಷ್ಟಿಗೆ ತನ್ನ ವ್ಯಾಖ್ಯಾನವನ್ನೂ ಸ್ವಂತ ಸೃಷ್ಟಿಯನ್ನೂ ಪ್ರಯೋಕ್ಕವು ಸೇರಿಸಿ 
ಸಂಗೀತವನ್ನು ಸಂಪೂರ್ಣಗೊಳಿಸುವ ಭಾರತೀಯ ಸಂಗೀತಕ್ಕಲ್ಲ). ಎರಡನೆಯದಾಗಿ, 
ಪರಿಕಲ್ಪನೆಗಳ ಮತ್ತು ಪರಿಭಾವನೆಗಳ ಚೌಕಟ್ಟು, ವಿವೇಚನೆ ಮತ್ತು ಸಂಗೀತದ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಭತಿ : ಒ೦ದು ಸಮೀಕ್ಷೆ ೫೩೭ 


ಸೂಕ್ಷ್ಮಾನುಭವಗಳನ್ನು ವಿದ್ಯಾರ್ಥಿಯಲ್ಲಿ ಊಡಿಸುವುದು ಸ೦ಗೀತಬೋಧನೆಯ ಗುರಿ. 
ತಾತ್ಪರ್ಯದಲ್ಲಿ ಸ೦ಗೀತಬೋಧನೆಯನ್ನು ಸ೦ಗೀತದ ಸಾಮಗ್ರಿಯನ್ನು ಮಾತ್ರವಲ್ಲದೆ 
ಅದರ ರೂಪನಿರ್ಧಾರಕ ಬುನಾದಿಯನ್ನೂ ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಬೇಕು. 
ವಿಶೇಷತಜ್ಞತೆಯ ಅಥವಾ ವೃತ್ತಿವ೦ತ ಕೌಶಲಗಳನ್ನೂ ಸಾಮರ್ಥ್ಯಗಳನ್ನೂ ಬೆಳೆಸುವುದಕ್ಕೆ 
ಸಾಮಾನ್ಯ ಸ೦ಗೀತಜ್ಞತೆಯು ಅಡಿಗಲ್ಲಾಗಬೇಕು, ಅದು ಸಂಗೀತದ ಇತಿಹಾಸ, ವಿಕಾಸ, 
ತೌಲನಿಕ ಅಧ್ಯಯನ, ರಚನಾ ವಿನ್ಯಾಸಗಳು ಮುಂತಾದವನ್ನು ಒಳಗೊಂಡಿರಬೇಕು. 


ಬೋಧನ ಪ್ರಕ್ರಿಯೆ 

ಯಾವುದೇ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷ ಕಲಿಕೆ ಮತ್ತು ಪರೋಕ್ಷ ಕಲಿಕೆಗಳೆರಡೂ 
ಪರಸ್ಪರ ಪೂರಕಗಳಾಗಿರುತ್ತವೆ. ಅ೦ತಹ ಶಿಕ್ಷಣ ವಿಧಾನವು ಯಶಸ್ವಿಯಾಗಬೇಕಾದರೆ 
ಇವೆರಡರಲ್ಲೂ ಪರಸ್ಪರವಾಗಿ ಕೊಡು-ಕೊಳುಗಳಿರಬೇಕು. ಪ್ರತ್ಯಕ್ಷ ಬೋಧನವು ಉಪಾ 
ಧ್ಯಾಯ-ವಿದ್ಯಾರ್ಥಿಗಳ ನಡುವೆ ನೇರವಾಗಿ ನಡೆಯುವ ವ್ಯಾಪಾರ: ಪಾಠವನ್ನು ವಿದ್ಯಾರ್ಥಿಗೆ 
ನೇರವಾಗಿ ನೀಡಿ ಅವನು ಅದನ್ನು ನೇರವಾಗಿ ಸ್ಟೀಕರಿಸುತ್ತಾನೆ. ಇ೦ತಹ ಕಲಿಕೆಯು 
ಉಪಾಧ್ಯಾಯನಲ್ಲಿರುವ ಬೋಧನ ಸಾಮಗ್ರಿಗೂ ಬೋಧನ ಕಾಲವು ಸಾಲದೆ ಇರುವುದ 
ರಿ೦ದ ಅತಿಯಾಗಿ ದಟ್ಟೈಸಿದ ಪಠ್ಯದಿ೦ದಲೂ ಸೀಮಿತವಾಗುತ್ತದೆ. ಆದುದರಿ೦ದ ಅದನ್ನು 
ಪರೋಕ್ಸಬೋಧನದಿ೦ದ--ಪರೋಕ್ಷಾನುಭವ ಮತ್ತು ಸಾಂಕೇತಿಕ ಅನುಭವಗಳಿಂದ 
ಬಲಪಡಿಸಬೇಕು. ಉದಾಹರಣೆಗೆ ಬೋಧಕನು ಯಾವುದಾದರೊಂದು ಹಾಡನ್ನು ಸಾಧ್ಯ 
ವಾದಷ್ಟು ಮಟ್ಟಿಗೆ ಅದರ ವಾಗ್ಗೇಯಕಾರನ ಸ್ವಂತ ಜೀವನ, ಸಾಹಿತ್ಯಾತ್ಮಕ, ಸಾಮಾಜಿಕ, 
ಸಾಂಸ್ಕೃತಿಕ, ನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಹಿನ್ನೆಲೆಗಳಿಗೂ ಸಂಗೀತ ಮತ್ತು ಸಂಗೀತ 
ಶಾಸ್ತ್ರೀಯ ಪರಿಸರಕ್ಕೂ ಸಂಬಂಧಿಸಬೇಕು. ವಾಗ್ಗೇಯಕಾರನು ಆ-ಹಾಡಿನ ಧಾತುಮಾತು 
ಗಳನ್ನು ರಚಿಸಲು ಪ್ರೇರಕಗಳಾಗಿದ್ದಿರಬಹುದಾದ ಈ ಮತ್ತಿತರ ಅಂಶಗಳನ್ನು 
ಬೋಧಕನೂ ವಿದ್ಯಾರ್ಥಿಯೂ ಕೂಡಿ ವಿಶ್ಲೇಷಿಸಲು ಪ್ರಯತ್ನಿಸಬೇಕು. ಹಾಡಿನಲ್ಲಾಗಲಿ 
ಆಲಾಪನೆಯಲ್ಲಾಗಲಿ ಪ್ರಸ್ತುತವಾದ ಒಂದು ರಾಗವನ್ನು ಅದರ ಮೂರ್ತೀಕರಣ ಸಾಧಕ 
ಗಳಾದ ಧ್ಯಾನಶ್ಲೋಕಗಳು ರಾಗಮಾಲಾ ಚಿತ್ರಗಳಲ್ಲಿ ದೊರೆತರೆ, ಅವುಗಳಿಗೆ ಸಂಬಂಧಿ 
ಸುವ ಪ್ರಯತ್ನವನ್ನು ಇಬ್ಬರೂ ಕೈಗೊಳ್ಳಬಹುದು. ಅದರಲ್ಲಿ ತೊಡಗಿರುವಾಗ ಇಂದ್ರಿ 
ಯಾಂತರಾನುವಾದದ ಅನುಭವದಲ್ಲಿ (synmsthetic experience) ಅಡಕವಾಗಿರುವ 
ವರ್ಣನಾತ್ಮಕ, ರಸಾತ್ಮಕ, ಸೌಂದರ್ಯಾತ್ಮಕ ಮತ್ತು ತಾಂತ್ರಿಕ ಆಯಾಮಗಳನ್ನು ಕಲಿಸು 
ವವನೂ ಕಲಿಯುವವನೂ ಕೂಡಿ ವಿಶ್ಲೇಷಿಸಿ ಸ೦ಗೀತಾನುಭವಕ್ಕೆ ಅನ್ವಯಿಸಬಹುದು. 
ಇದೇ ರೀತಿಯಲ್ಲಿ ಸಂಗೀತವಾದ್ಯಗಳ ಪ್ರಾತ್ಯಕ್ಷಿಕ ಅಧ್ಯಯನಗಳನ್ನು ಅವುಗಳ ತಯಾರಿಕೆ, 
ಜಾತಿ-ವ್ಯಕ್ತಿ ವರ್ಗೀಕರಣ, ನಾದವೈಜ್ಞಾನಿಕ ವೈಶಿಷ್ಟ್ಯಗಳು ಇತ್ಯಾದಿಗಳಿಗೆ ಸ೦ಬ೦ಧಿಸ 
ಬಹುದು. ಪ್ರತ್ಯಕ್ಷ ಮತ್ತು ಪರೋಕ್ಷಗಳೆಂಬ ಈ ಎರಡು ಕಲಿಕೆಗಳನ್ನು ಬೋಧನದ 
ಚೌಕಟ್ಟಿನೊಳಗೆ ಸೇರಿಸಿ, ಅವು ವಿದ್ಯಾರ್ಥಿಯ ಅಂತರಂಗದಲ್ಲಿ ಕಾರ್ಯಪ್ರೇರಕಶಕ್ತಿಯನ್ನು 


೫೩೮ ಕರ್ಣಾಟಕಸ೦ಗೀತವಾಹಿನಿ 


ಎಬ್ಸಿಸಬೇಕು. ಹೀಗೆ ಮಾಡಲು ಬೋಧಕನು ಉತ್ತೇಜನ. ಶ್ಲಾಘನ, ಸ್ಪರ್ಧೆ, ಪ್ರಶಸ್ತಿ, 
ರುಂಕಿಸುವುದು. ಗ್ರೇಡ್‌ಗಳನ್ನು ಕೊಡುವುದು ಮುಂತಾದ ತಂತ್ರಗಳಿಂದ ಸಾಧಿಸ 
ಬಹುದು. ಬಾಹ್ಯ ಪ್ರೇರಣೆಗಳನ್ನು ಹಂಪಿ, ತಿರುವಯ್ಯಾರ್‌, ತಿರುವಾರೂರು, ಎಟ್ಟಯಾ 
ಪುರಂ, ಗ್ವಾಲಿಯರ್‌, ಮೈಸೂರು, ತಿರುಮಕೂಡಲು, ಶ್ರೀರಂಗಪಟ್ಟಣ, ವೃ೦ದಾವನ 
ಮು೦ತಾದ ಸಂಗೀತಕ್ಷೇತ್ರಗಳಿಗೆ ಯಾತ್ರೆಗಳನ್ನು ಏರ್ಪಡಿಸಿ ಸಾಧಿಸಬಹುದು. ಎಲ್ಲ 
ಬಗೆಯ ಪ್ರೇರಕಶಕ್ತಿಗಳಿಗೂ ಆಧಾರವೆಂದರೆ ಗುರು-ಶಿಷ್ಯರ ನಡುವೆ ಏರ್ಪಡುವ 
ಸಂಬಂಧ. ಶೆ 

ಸಾಮಾನ್ಯ ಶಿಕ್ಷಣದಲ್ಲಿರುವ೦ತೆಯೇ ವ್ಯವಸ್ಥಿತ ಸ೦ಗೀತಶಿಕ್ಷಣವು ತನ್ನ ಯಶಸ್ಸಿಗಾಗಿ 
ಅನುಸರಿಸಬೇಕಾದ ಕೆಲವು ಮಾರ್ಗಗಳನ್ನು ಇಲ್ಲಿ ಉಲ್ಲೇಖಿಸಬಹುದು ; ಜ್ಞಾತದಿ೦ದ 
ಅಜ್ಞಾತದೆಡೆಗೆ, ಸುಕರದಿ೦ದ ದುಷ್ಕರದೆಡೆಗೆ, ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ, ಬಾಲ್ಕಾ 
ಭ್ಯಾಸದಿ೦ದ ಪ್ರೌಢಿಮೆಯೆಡಗೆ, ಮೂರ್ತದಿ೦ದ ಅಮೂರ್ತದೆಡೆಗೆ, ವಿಶೇಷದಿ೦ದ 
ಸಾಮಾನ್ಯದೆಡೆಗೆ, ವಿಶ್ಲೇಷಣೆಯಿಂದ ಸ೦ಯೋಜನೆಯೆಡೆಗೆ, ಅಂಗಿಯಿಂದ ಅಂಗದೆಡೆಗೆ. 
ಮಾನಸಿಕದಿ೦ದ ತರ್ಕದೆಡೆಗೆ ಮತ್ತು ವಾಸ್ತವದಿಂದ ಪ್ರಾತಿನಿಧಿಕ ಅಥವಾ ಸಂಕೇತದೆಡೆಗೆ. 

ಸಂಗೀತದ ಎಲ್ಲ ಬೋಧನಕ್ರಮಗಳೂ ಸಾಮಾನ್ಯ ಸ೦ಗೀತಜ್ಞತೆ ಅಥವಾ “ವಿಶೇಷ 
ಸಂಗೀತ ತಜ್ಞತೆಗಳ ಜ್ಞಾನ, ಕೌಶಲ ಮತ್ತು ಮೌಲ್ಯವಿಮರ್ಶೆಗಳೆ೦ಬ ಮೂರು ಅತಿಮುಖ್ಯ 
ಮುಖಗಳನ್ನು ದರ್ಶಿಸಲೇಬೇಕು. ಸಂಗೀತಬೋಧನೆಯಲ್ಲಿ ಜ್ಞಾನವೆಂದರೆ ಸಂಗೀತ ಶಾಸ್ತ್ರ 
ಜ್ಞಾನ ಮತ್ತು ಧಾತುಮಾತುಗಳಿಗೆ ಸಂಬಂಧಿಸಿದ ತಿಳಿವು; ಹೀಗೆ ಇದು ಒಂದು ಬೌದ್ಧಿಕ 
ಪ್ರಕ್ರಿಯೆ, ಇದರಲ್ಲಿ ಮೊದಲಿಗೆ ವಿದ್ಯಾರ್ಥಿಯು ಕಲಿಯಲು ಪ್ರೇರಣೆಯನ್ನೀಯಲು 
ಉಚಿತವಾದ ಒಂದು ಪೀಠಿಕೆಯನ್ನೋ ಪ್ರವೇಶವನ್ನೋ ಕಲ್ಪಿಸಬೇಕು. ವಿದ್ಯಾರ್ಥಿಯ 
ಅಗತ್ಯಗಳಿಗೆ ಮತ್ತು ಸಾಮರ್ಥ್ಯಗಳೆಡೆ ವಿಶೇಷ ಗಮನವಿತ್ತು ಪಾಠವನ್ನು ಅದರ ಹ೦ತ 
ಗಳಿಗೂ ಪಾಠವನ್ನು ಆಯಾ ವಿದ್ಯೆಗೂ ಸಂಬಂಧಿಸುತ್ತ, ಅ೦ತರಶಾಸ್ತ್ರೀಯ ಹಾಗೂ 
ಶಾಸ್ತ್ರಾಂತರೀಯ ಅನ್ವಯಗಳೊಡನೆ ಒ೦ದುಗೂಡಿಸುತ್ತ, ಹೋಲಿಸುತ್ತ, ಕ್ರಮಬದ್ಧವಾಗಿ 
ಹೇಳಿಕೊಡಬೇಕು. ನ೦ತರ ಹೀಗೆ ಕಲಿತಜ್ಞಾನವನ್ನು ತಾತ್ಪರ್ಯಗೊಳಿಸಿ, ಸಾಮಾನ್ಯೆಗೊಳಿಸಿ 
ಪಾಠವನ್ನು ಪುನರಾವರ್ತನೆ ಮಾಡಬೇಕು. ಇಡೀ ಬೋಧನ ಕ್ರಿಯೆಯನ್ನು ಪ್ರಶ್ನೋತ್ತರ. 
ಚರ್ಚೆ ಮತ್ತು ಉದಾಹರಣೆಗಳಿ೦ದ ಸ೦ಸಕ್ತಗೊಳಿಸಬೇಕು. . 

ವಿದ್ಯಾರ್ಥಿಯು ಕೌಶಲವನ್ನೇನೋ ಚಟುವಟಿಕೆಯಿ೦ದ ಗಳಿಸುತ್ತಾನೆ. ಆದರೆ ತಾನು 
ತೊಡಗಿರುವ ಚಟುವಟಿಕೆಯಲ್ಲಿ ಅಡಗಿರುವ ತತ್ತ್ವಗಳನ್ನೂ ಇ೦ಗಿತಗಳನ್ನೂ ಪೂರ್ತಿ 
ತಿಳಿದಾಗಲೆ ಅವನ ಕಲಿಕೆಯು ಪೂರ್ಣವಾಗುವುದು. ಇದು ಪ್ರಯತ್ನ ಮತ್ತು ತಪ್ಪು 
ಗಳಿಂದ ಮಾತ್ರವೆ ಕಲಿಯಬೇಕಾದ್ದು. ಇದನ್ನು ಆರು ಹಂತಗಳಲ್ಲಿ ಬೋಧಿಸಬೇಕು: 
ಪ್ರೇರಣೆ ಅಥವಾ ಪ್ರವೇಶ, ಪರಿಚಯ, ಪ್ರಸ್ತುತಿ, ಚಟುವಟಿಕೆಯ ವಿಶ್ಲೇಷಣೆ, ನಿಯಮಗಳ 
ಅಭ್ಯಾಸದ ಮತ್ತು ತಿದ್ದುವುದರ ನಿರೂಪಣೆ, ತಿದ್ದಿದ್ದರ ಅನ್ವಯ ಮತ್ತು ಗಟ್ಟಿಮಾಡು 
ವುದು ಮತ್ತು ಕಲಿತ ಕೌಶಲವನ್ನು ಬೇರೆಡೆ ಅನ್ವಯಿಸುವುದು. 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒಂದು ಸಮೀಕ್ಷೆ ೫೩೯ 


ಜ್ಞಾನವು ಒಂದು ಬೌದ್ಧಿಕ ವ್ಯಾಪಾರ; ಕೌಶಲವು ಗಳಿಸಿಕೊಳ್ಳಬೇಕಾದ ಚಟುವಟಿಕೆ: 
ಆದರೆ ಮೌಲ್ಯ ಶ್ಲಾಘನೆಯು ಒಂದು ರಸಾತ್ಮಕ ಅನುಭವ. ಅದು ಮನಸ್ಸಿನಲ್ಲಿ ರಸದ 
ಸ್ಥೈರ್ಯವನ್ನೂ ವಿವೇಚನಾಶಕ್ತಿಯನ್ನೂ ಅವಲಂಬಿಸುತ್ತದೆ. ವಿಶೇಷತಃ ಸಂಗೀತದಲ್ಲಿ ಅದು 
ಕಲಿಕೆಯ ಪರಾಕಾಷ್ಠೆ ಮತ್ತು ಪ್ರತಿಫಲ. ಜ್ಞಾನ ಮತ್ತು ಕೌಶಲಗಳಂತೆ ಅದನ್ನು ಕಲಿಸಲಾಗು 
ವುದಿಲ್ಲ. ಅದನ್ನು ಪ್ರಚೋದಿಸುವ ಅಥವಾ ಅನುಕೂಲಕರವಾದ ವಾತಾವರಣವನ್ನೋ 
ಸ೦ದರ್ಭವನ್ನೋ ಕಲ್ಪಿಸಬಹುದು, ಅಷ್ಟೆ. ವಿದ್ಯಾರ್ಥಿಯು ರಸಾನುಭವವನ್ನು ರುಚಿ 
ಯಿಂದ, ವಿವೇಚನೆಯಿಂಬ, ಸಂವೇದನೆಯಿಂದ, ತತ್‌ಕ್ಷಣದ ಗ್ರಹಣದಿಂದ, ಒಳೆದೃಷ್ಟಿ, 
ಯಿಂದ ಮತ್ತು ಮಗ್ನತೆಯಿ೦ದ ಪಡೆದುಕೊಳ್ಳುತ್ತಾನೆ. ಇದು ಐದು ಸ್ತರಗಳಲ್ಲಿ ನಡೆಯು 
ತ್ತದೆ: ಪ್ರವೇಶ/ಪ್ರೇರಣೆ, ಪ್ರಸ್ತುತಿ/ನಿರೂಪಣೆ, ಧ್ಯಾನ, ಅಭಿವ್ಯಕ್ತಿ ಮತ್ತು ವಿಮರ್ಶಾತ್ಮಕ 
ಆಸ್ಪಾದ. ವಿಮರ್ಶಾತ್ಮಕ ಆಸ್ಚಾದದ ಎರಡು ಮುಖ್ಯ ಭಂಗಿಗಳನ್ನು ಇಲ್ಲಿ ಒತ್ತಿ ಹೇಳ 
ಬೇಕಾಗಿದೆ. ಮೊದಲನೆಯದಾಗಿ, ಸ೦ಗೀತಜ್ಞತೆ ಮತ್ತು ಸ೦ಗೀತವ್ಯಕ್ತಿತ್ವಗಳು ಇತರರ 
ಸಂಗೀತವನ್ನು ಆಲಿಸಿ. ಆಸ್ಚಾದಿಸುವುದರ ಪ್ರಮಾಣಕ್ಕೆ ಅನುಗುಣವಾಗಿ ವರ್ಧಿಸುತ್ತವೆ. 
ಎರಡನೆಯದಾಗಿ, ಆಸ್ಟಾದವೆ೦ದರೆ ತಿಳಿವಿಲ್ಲದ, ಕುರುಡು ಉತ್ಸಾಹದ, ವಿಮರ್ಶೆಯಿಲ್ಲದ 
ಮೆಚ್ಚುಗೆಯಲ್ಲ. ಆಸ್ವಾದವೆ೦ದರೆ ಸಂಗೀತದ ಗುಣದೋಷಗಳೆರಡನ್ನೂ . ಸಮತೋಲ 
ವಾಗಿ, ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ತೀರ್ಮಾನಕ್ಕೆ ಬರುವುದು ಮತ್ತು ಸ೦ತೋಷ, 
ಆನ೦ದಗಳಿ೦ದ ಪ್ರತಿಕ್ರಿಯಿಸುವುದು. 


ಬೋಧನದ ಉಪಾಯಗಳು 
ಬೋಧನದ ವಿಧಾನಕ್ಕೂ ಬೋಧನದ ಉಪಾಯಕ್ಕೂ ವ್ಯತ್ಯಾಸವಿದೆ. ಉಪಾಯ 
ವೆ೦ದರೆ ಒ೦ದು ಸಾಧನ, ಕೃತಕರಚನೆ, ಪ್ರಸ್ತುತಿಯ ರೂಪ ಅಥವಾ ರೀತಿ. ಅದು ಬೋಧನ 
ವಿಧಾನಕ್ಕೆ ಬಾಹ್ಯವಾದುದು ಆದರೆ ಬೇರ್ಪಡಿಸಲಾಗದ೦ತಹದು. 
ಸಂಗೀತಬೋಧನವು ಬೋಧನದ ಉಪಾಯಗಳನ್ನು ಸ್ಥಿರೀಕರಿಸುವ (ಗಟ್ಟಿಮಾಡುವ) 
' ಉಪಾಯಗಳನ್ನು ಬಳಸುತ್ತದೆ. ಬೋಧನೋಪಾಯಗಳಲ್ಲಿ ಅತ್ಯಂತ ಮುಖ್ಯವಾದು 
ದೆ೦ದರೆ ಉಪಾಧ್ಯಾಯನು ವಿದ್ಯಾರ್ಥಿಗೆ ನೇರವಾಗಿ ಗಾಯನವನ್ನೋ ವಾದನವನ್ನೋ 
: ಕಲಿಸುವುದು ತಾನೆ. ಇದನ್ನು ಪ್ರತ್ಯಕ್ಷ ನಿರೂಪಣೆಯೆನ್ನಬಹುದು. ಇದು ಪ್ರಥಮ ಪ್ರಸ್ತುತಿ 
ಯಲ್ಲಿ ಸ್ಪಷ್ಟವಾಗಿ, ನಿಸ್ಪಂದಿಗ್ನವಾಗಿ, ಯಜುವಾಗಿ, ಸರಳವಾಗಿ ಇರಬೇಕು. ಅಲಂಕರಣ, 
ಬೆಳೆವಣಿಗೆ (ಅಥವಾ ವಿಕಾಸ), ಸ೦ಗತಿಗಳು (ಸೋಪಾನಕ್ರಮದ ಮಾರ್ಪಾಟುಗಳು) ಮತ್ತು 
ವಿಸ್ತರಣಗಳು--ಇವನ್ನೆಲ್ಲ ಅನಂತರದ ಪಾಠಗಳಲ್ಲಿ ಕ್ರಮಬದ್ಧವಾಗಿ ಮತ್ತು ಸೋಪಾನ 
ಕ್ರಮದಲ್ಲಿ ಪ್ರಥಮ ಪಾಠಕ್ಕೆ. ಸೇರಿಸಬೇಕು. ಇದರ ಪ್ರಯೋಜನವೆಂದರೆ ವಿದ್ಯಾರ್ಥಿಗೆ 
ಸಮಗ್ರಪಾಠದ ಸ್ವರೂಪ ಮತ್ತು ಕಲಿಯಬೇಕಾದ ಪಾಠಗಳ ಸ್ವಭಾವಗಳು ತಿಳಿಯುವುದು. 
ವಿದ್ಯಾರ್ಥಿಗೆ ಇಡೀ ಸ೦ಗೀತಕೃತಿಯನ್ನು ಮೊಟ್ಟಮೊದಲೇ ಕೇಳಿಸಬೇಕು. ಇದರಿಂದಾಗಿ 
ವಿದ್ಯಾರ್ಥಿಗೆ ಪಾಠದ ಅಂಗಗಳಿಗೆ ಸಂಬಂಧಿಸಿದಂತೆ ಅದರ ಸಂಪೂರ್ಣ ದರ್ಶನವಾಗು 


೫೪೦ ಕರ್ಣಾಟಕಸ೦ಗೀತವಾಹಿನಿ 


ತ್ತದೆ. ಇದನ್ನು ಸ್ಥಿರೀಕರಿಸುವ ಉಪಾಯದಿ೦ದ, ಎ೦ದರೆ ಹಿನ್ನೋಟದಿ೦ದ, ಪುನರಾ 
ವರ್ತನದಿ೦ದ ಗಟ್ಟಿಮಾಡಬೇಕು. ಇದಾದ ಮೇಲೆ, ಆಯಾ ಸ೦ಗೀತರಚನೆಯ ಸ್ವಾಭಾವಿಕ 
ವಿಭಾಗಗಳನ್ನು ಬೇರೆ ಬೇರೆ ಪಾಠಗಳಲ್ಲಿ ಹೇಳಿಕೊಡಬೇಕು. ಧಾತುಮಾತುಗಳೆರಡೂ 
ಇರುವ ರಚನೆಗಳಲ್ಲಿ ಧಾತುವನ್ನು ಸ್ವರಗಳ ಕಾಲಪ್ರಮಾಣ, ಗಮಕಗಳು, ಗೀತಾ೦ಗಭಾಗ 
ವಿಭಾಗ (೧೧೯೩51೧8), ತಾಳಾ೦ಗದೊಡನೆ ಇರುವ ಸ೦ಬ೦ಧ---ಇವುಗಳನ್ನು ವಿಶೇಷವಾಗಿ 
ಗಮನಿಸಿಕೊಂಡು ಮೊದಲು ಹೇಳಿಕೊಡಬೇಕು. ಹೀಗೆ ಮಾಡುವಾಗ, ಇಡೀ ರಾಗಭಾವ 
ದೆಡೆಗೆ ನಿರತವಾಗಿ ಬೆಳೆಸುತ್ತ, ಅದರಲ್ಲಿ ಇದರ ಸ್ಥಾನವನ್ನು ಗಮನಿಸುತ್ತ ಹೋಗಬೇಕು. , 
ಆಮೇಲೆ ಅರ್ಥಪೂರ್ಣವಾದ ಮತ್ತು ಪರಿಣಾಮಕಾರಿಯಾದ ಉಚ್ಚಾರಣೆ, ವ್ಯಾಕರಣ 
ಮತ್ತು ಪದವಿಚ್ಛೇದಗಳನ್ನು ಅವಧಾನಿಸಿ ಮಾತುವನ್ನು ಧಾತುವಿಗೆ ಹೊ೦ದಿಸಬೇಕು. 
ವಾದ್ಯಸಂಗೀತಬೋಧನೆಯಲ್ಲಿ ಇವುಗಳಿಗೆ ಪರಸ್ಪರವಾಗಿ ಮೀಟು, ಕಮಾನು, ತುತ್ಕಾರ 
ಇತ್ಯಾದಿಗಳನ್ನು ಬೋಧಿಸಬೇಕು. ಧಾತುಪಜಕ್ಮಿಯನ್ನು ಹೇಳಿಕೊಡುವಾಗ ಗಮಕಗಳ ಕಂಠ 
ವ್ಯಾಪಾರ/ಹಸ್ತವ್ಯಾಫಾರಗಳನ್ನು ಮೊದಲು ವಿಲ೦ಬಗತಿಯಲ್ಲಿ ಮನದಟ್ಟು ಮಾಡಿ 
ಆಮೇಲೆ ಕ್ರಮೇಣ ವೇಗಗೊಳಿಸಿ. ಅಪೇಕ್ಸಿತ ಲಯಕ್ಕೆ ಬಂದು ನಿಲ್ಲಿಸಬೇಕು. ತಂತಿವಾದ್ಯ 
ಗಳನ್ನೂ ತಾಳವಾದ್ಯಗಳನ್ನೂ ಬೋಧಿಸುವಾಗ ವಿಡಿಯೋ ಕೇಸೆಟ್‌, ಚಲನಚಿತ್ರ ಪಟ್ಟಿ 
(film strip) ಮೊದಲಾದ ಶ್ರವ್ಯ-ದೃಶ್ಯ ಸಾಧನಗಳಿಂದ ಮಹತ್ತ್ವದ ಪ್ರಯೋಜನಗಳನ್ನು 
ಪಡೆಯಬಹುದು. ಹೀಗೆ ಕಲಿತುಕೊಂಡ ಧಾತುವಿನ ಗೀತಾ೦ಗವಿಭಾಗಗಳಲ್ಲಿ ಮತ್ತು 
ಧಾತು ಪಜಸ್ತಿಗಳಲ್ಲಿ ಹಿ೦ದುಹಿ೦ದಿನದನ್ನು ಮು೦ದುಮುಂದಿನದಕ್ಕೆ ಕೂಡಿಸಿ, ಇವುಗಳ 
ನ್ನೆಲ್ಲ ಸಮಗ್ರಗೊಳಿಸಿ ಗಟ್ಟಿಮಾಡಿಕೊಳ್ಳಬೇಕು. ಗಾಯನದಲ್ಲಾಗಲಿ. ವಾದನದಲ್ಲಾಗಲಿ 
ದ್ರುತ ಗತಿಯಲ್ಲಿರುವ ಧಾತ್ವಂಶಗಳನ್ನು ಮೊದಲು ವಿಲ೦ಬಗತಿಯಲ್ಲಿ ಅಭ್ಯಾಸ ಮಾಡಿಸಿ 
ನಂತರ ಕ್ರಮೇಣ ಶೀಘ್ರುಗೊಳಿಸಬೇಕು, ಹೀಗೆ ಮಾಡಿದರೆ ಅದು ಗಮಕ ಶುದ್ಧವೂ, 
ಸ್ಪಷ್ಟವೂ ವಿವರಗಳಲ್ಲಿ ನಿಖರವೂ ಸ್ಫುಟವಾಗಿ ಕೀಲಿತವೂ ಆಗುತ್ತದೆ: 

ನಂತರದ ಹೆಜ್ಜೆಯೆಂದರೆ ಪ್ರಕೃತ ಸಂಗೀತ ಕೃತಿಯನ್ನು ಅದೇ ವಾಗ್ಗೇಯಕಾರನು 
ಅದೇ ರಾಗದಲ್ಲಿ ರಚಿಸಿರುವ ಇತರ ಕೃತಿಗಳಿಗೆ ಸ೦ಬ೦ಧಿಸಿ ಅಧ್ಯಯನ ಮಾಡುವುದು, 
ಆಮೇಲೆ ಅದನ್ನು ಬೇರೆ ವಾಗ್ಗೇಯಕಾರರು ಅದೇ ರಾಗದಲ್ಲಿ ನಿರ್ಮಿಸಿರುವ ಕೃತಿಗಳೊಡನೆ 
ತುಲನಾತ್ಮಕವಾಗಿ ಅಭ್ಯಾಸ ಮಾಡುವುದು, ಹೀಗೆ ಮಾಡುವಾಗ ಆಯಾ ರಾಗದ ದಶಪ್ರಾಣ 
ಗಳ ಮೂಲಕವೂ ವೈಶಿಷ್ಟ್ಯಬೋಧಕ ಮತ್ತು ವಿಶೇಷ ಸ೦ಚಾರಗಳಿ೦ದಲೂ ಸಾದೃಶ್ಯ 
ಮತ್ತು ಭಿನ್ನತೆಗಳನ್ನು ಉದಾಹರಣೆಗಳಿಂದ ತಿಳಿದುಕೊಳ್ಳಬೇಕು. ಆಮೇಲೆ ಹಾಡಿನಲ್ಲಿ 
ಅಡಕವಾಗಿರುವ ರಾಗಾ೦ಶ ಮತ್ತು ರಾಗಭಾವಗಳನ್ನು ಬೇರ್ಪಡಿಸಿ ಆಲಾಪನೆಯಿ೦ದ 
ವಿಸ್ತರಿಸಬೇಕು. ಹಿ೦ದೂಸ್ಥಾನೀ ಸಂಗೀತದಲ್ಲಿ ಇದನ್ನು ಆಯಾ ರಚನಾಪ್ರಕಾರದ ಗಾಯಕಿ 
(ಪದ್ಧತಿ)ಯ ಆಲಾಪ, ಪಕಡ್‌, ವಿಶಿಷ್ಟ `ಸ್ಪರ ಮತ್ತು ಸ್ವರಸಂದರ್ಭಗಳ ಸಂಸ್ಕರಣ, 
ವಾದಿ-ಸ೦ವಾದಿ ಸ೦ಬ೦ಧ ಇತ್ಯಾದಿಗಳ ಮೂಲಕ ಸಾಧಿಸಬೇಕು. ಅ೦ತಿಮ ಹ೦ತದಲ್ಲಿ 
ಮನೋಧರ್ಮದ ಆಶುಸೃಷ್ಟಿಗಳನ್ನು (ಉದಾ. ಕಲ್ಪನಾಸ್ಪರ/ಸರಗಮ್‌) ಸ್ವಲ್ಪಸ್ವಲ್ಪವಾಗಿ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒಂದು ಸಮೀಕ್ಷೆ ೫೪೧ 


ಸೇರಿಸಬೇಕು. ಈ ಹಂತದಲ್ಲಿ ವಿದ್ಯಾರ್ಥಿಯ ಸಂಕೋಚ, ಆತ್ಮಸ೦ಶಯ, ಕಳವಳ ಮತ್ತು 
ತಾನೇ ಎಬ್ಬಿಸಿಕೊ೦ಡ ಮಾನಸಿಕ ಪ್ರತಿಬ೦ಧಕಗಳನ್ನು ಭೇದಿಸಿ ಅವನಿಗೆ ಇವುಗಳನ್ನು 
ಬೋಧಿಸಲು ಬೋಧಕತ್ವದ ಅತ್ಯುತ್ತಮ ಸಂಪನ್ಮೂಲಗಳೇ ಬೇಕಾಗುತ್ತವೆ. ಕರ್ಣಾಟಕ 
ಸಂಗೀತದಲ್ಲಿ ಕಲ್ಪನಾಸ್ಪರಗಳ ಬೋಧನೆಯನ್ನು, ಆಯಾ ರಾಗಸಂಚಾರಗಳನ್ನು ಸರಿಗ 
ಇತ್ಯಾದಿ ಉಚ್ಚಾರಗಳಿ೦ದ ವಿಲಂಬಲಯ ಮತ್ತು ದ್ರುತಲಯಗಳಲ್ಲಿ ಅಭ್ಯಾಸ ಮಾಡಿಸು 
ವುದರಿ೦ದಲೂ, ಮೇಲೆ ಹೇಳಿರುವ ತಾನಕಟಕ, ಸ೦ಚಾರಿ ಮುಂತಾದವುಗಳನ್ನು ಮತ್ತು 
ವರ್ಣಾಲಂಕಾರದ ಮಾದರಿಗಳನ್ನು ಅಭ್ಯಾಸ ಮಾಡುವುದರಿಂದಲೂ ತಕ್ಕಮಟ್ಟಿಗೆ ಸುಕರ 
ಗೊಳಿಸಬಹುದು. ಅಂತೆಯೇ ಪಾಟಾಕ್ಷರಜತಿಗಳನ್ನು ಮುಕ್ತಾಯಗಳಿಗೆ ಅಳವಡಿಸಿಕೊಂಡು 
ಅದನ್ನು ಕಲಿಯಬಹುದು. ತಾನಕಟಕ, ಸಂಚಾರಿಗಳು, ವರ್ಣಾಲ೦ಕಾರಗಳು ಮುಂತಾದ 
ಅಭ್ಯಾಸಗಳನ್ನು ವಿದ್ಯಾರ್ಥಿಗೆ ಮಾಡಿಸಿ ಆಯಾ ರಾಗದ ಮುಖ್ಯ, ಅನಿವಾರ್ಯ, ವಿಶೇಷ, 
ವೈಶಿಷ್ಟ್ಯ ಬೋಧಕ ಸ೦ಚಾರಗಳನ್ನು ಸತಾರ್ಕಿಕವಾಗಿಯೂ ಅವಿಚ್ಛಿನ್ನವಾಗಿಯೂ ಪೋಣಿಸಿ 
ಅವುಗಳಿಂದ ಹ್ರಸ್ಟವೂ ದಟ್ಟವೂ ಆಗಿರುವ ಆಲಾಪ ಮಾದರಿಗಳನ್ನು ರಚಿಸಿ ಹೇಳಿಕೊಟ್ಟರೆ 
ಕಲಿಯುವವರಿಗೆ ಆತ್ಮಪ್ರತ್ಯಯವು ಮೂಡಿ ಬೋಧನವು ಸುಗಮವಾಗುತ್ತದೆ. ಪ್ರಸಿದ್ಧಿ 
ಪ್ರಾಚುರ್ಯಗಳನ್ನು ಪಡೆದಿರುವ ಅದೇ ರಾಗದ ಕೃತಿಗಳಿಂದ ಸಾಮಗ್ರಿಗಳನ್ನು ತುಂಬುತ್ತ 
ಈ ಬಾಹ್ಯರೇಖೆಗಳನ್ನು ವಿಸ್ತರಿಸಬಹುದು. ಆಮೇಲೆ ವಿದ್ಯಾರ್ಥಿಯನ್ನು ಸ್ವಂತ ಪ್ರಯತ್ನ 
ಗಳಿಂದ ಬೇರೆಬೇರೆ ಸ೦ಚಾರಗಳನ್ನು ಸೇರಿಸುವಂತೆ ಪ್ರೋತ್ಸಾಹಿಸುತ್ತ ಜ್ಞಾತದಿ೦ದ ಅಜ್ಞಾತ 
ದೆಡೆಗೆ, ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ಬಾಲ್ಕಾಭ್ಯಾಸದಿ೦ದ ಪ್ರೌಢಿಮೆಯೆಡೆಗೆ. ಸುಕರ 
ದಿಂದ ದುಷ್ಕರದೆಡೆಗೆ, ವಿಶೇಷದಿ೦ದ ಸಾಮಾನ್ಯದೆಡೆಗೆ ಕರೆದೊಯ್ಯಬೇಕು, ನೆರವಲು 
ಭಾಗವನ್ನು ಬೋಧಿಸುವಾಗ ಯಾವುದಾದರೊಂದು ಧಾತುಪಜ್ತ್‌ಯನ್ನು ಸೋಪಾನ 
ಮಾರ್ಗದಿಂದ ಉತ್ತರೋತ್ತರವಾಗಿ ಅಲಂಕರಿಸಿ ಆಯಾ ರಾಗದ ಅಭಿವ್ಯಕ್ತಿ ಶಕ್ತಿಯ ಮಿತಿ 
ಯೊಳಗೆ ವಿಸ್ತರಿಸುವುದು ಹೇಗೆಂಬುದನ್ನು ವಿದ್ಯಾರ್ಥಿಯು ಅನ್ವೇಷಿಸಿ ಕಂಡುಹಿಡಿದು 
ಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. 

ಪಠ್ಯಕ್ರಮದ ಬೋಧನೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಕಲಿಕೆ ಮತ್ತು ಅಭ್ಯಾಸಗಳನ್ನು 
ವಿದ್ಯಾರ್ಥಿಗೆ ಗೊತ್ತುಮಾಡುವುದರ ಜೊತೆಗೆ ಅವನ ಮಾಧ್ಯಮ (ಎ೦ದರೆ ಕಂಠ ಅಥವಾ 
ವಾದ್ಯ)ದ ಮೇಲಿನ ಸ್ವಾಮ್ಯವನ್ನು ಗಳಿಸಲು ಅನುಕೂಲಿಸುವ ಸಾಮಾನ್ಯಾಭ್ಯಾಸಗಳನ್ನು 
ಕಲ್ಪಿಸಬೇಕು. ಇವುಗಳಿ೦ದ ಆಯಾ ವಿದ್ಯಾರ್ಥಿಗೆ ವಿಶಿಷ್ಟವಾದ ಮಾನಸಿಕ ಮತ್ತು ದೈಹಿಕ 
ಸ೦ಪತ್ತುಗಳನ್ನು ಒಳಹೊಕ್ಕು ಕ೦ಡುಹಿಡಿದು ಅವುಗಳ ಸರ್ವಪ್ರಯೋಜನಗಳನ್ನು ಪಡೆದು 
ಕೊಳ್ಳುವುದು ಮಾತ್ರವಲ್ಲದೆ ಅವುಗಳ ಗರಿಷ್ಠ ನಿಯ೦ತ್ರಣ ಮತ್ತು ಅನುಸ೦ಧಾನಗಳನ್ನು 
ಮಾಡಲು ಬರುತ್ತದೆ. 

ಅನೌಪಚಾರಿಕ ಬೋಧನೋಪಾಯಗಳ ಪೈಕಿ ವಿವರಣೆ, ಆಖ್ಯಾನ, ದ೦ತಕಥೆಗಳು 
ಸ್ಮರಣಕಥನಗಳು, ಮಾತಿನ, ಚಿತ್ರದ ಮತ್ತು ಸಂಗೀತದ ಉದಾಹರಣೆಗಳು, ಹಾಸ್ಯ 
ಮುಂತಾದವುಗಳನ್ನು ಹೆಸರಿಸಬಹುದು. ಇವು ವಿದ್ಯಾರ್ಥಿಯಲ್ಲಿ ಸ್ಮರಣೆ, ಸಂಘಟನೆ, 


೫೪೨ ಕರ್ಣಾಟಕಸ೦ಗೀತವಾಹಿನಿ 


ಕಾರಣ-ಕಾರ್ಯಭಾವಗಳ ಸಂಬಂಧ, ಮೌಲ್ಯಮಾಪನ, ಸಂಗತಿ. ಅರ್ಥವಿವರಣೆ. ತುಲನೆ, 
ಪ್ರಶ್ನೆ ಮುಂತಾದವುಗಳನ್ನು ಪ್ರಸಕ್ತ ಅಧ್ಯಯನ ವಿಷಯದಲ್ಲಿ ಪ್ರಚೋದಿಸಿ ಬಲಪಡಿಸು 
ತ್ತವೆ. ಇ೦ತಹ ಬೋಧನವು ಬೋಧಕ-ವಿದ್ಯಾರ್ಥಿಗಳ ನಡುವಣ ಸ೦ವಾದವಾಗಬೇಕು. 
ಒಮ್ಮೊಗದ ಸ೦ವಹನವಾಗಬಾರದು ಎಂಬುದನ್ನಿಲ್ಲಿ ಒತ್ತಿ ಹೇಳಬೇಕಾಗಿದೆ. ಉಪಾ 
ಧ್ಯಾಯನು ವಿದ್ಯಾರ್ಥಿಗಳಿಗೆ ಹಂಚುವ ಮನೆಕೆಲಸಗಳಿಂದ ಮತ್ತು ಕ್ಷೇತ್ರ ಚಟುವಟಿಕೆ 
ಗಳಿಂದ ಅಧ್ಯಯನ ಸಾಮಗ್ರಿಗಳನ್ನು ಸಂಗ್ರಹಿಸುವುದು, ತರಗತಿಯ ಹೊರಗಡೆ ಮಾಡುವ 
ಅಧ್ಯಯನಗಳು ಎಂಬ ರೂಪಗಳಲ್ಲಿರಬಹುದು. ಇ೦ತಹ ಚಟುವಟಿಕೆಗಳ ಪೈಕಿ ಅಚ್ಚಾದ 
ಮತ್ತು ಹಸ್ತಪ್ರತಿಯಲ್ಲಿರುವ ಗ್ರ೦ಥಗಳು, ವಿಧಿಸಿರುವ ಪಠ್ಯಪುಸ್ತಕಗಳು, ಪರಾಮರ್ಶನ 
ಗ್ರಂಥಗಳು ಮತ್ತು ದಾಖಲೆಗಳು ಇತ್ಯಾದಿಗಳನ್ನೂ ಸಂಗೀತದ ಜ್ಞಾತಿಕಲೆಗಳ ಮತ್ತು 
ಶಾಸ್ತ್ರಗಳ ಗ್ರಂಥಗಳನ್ನೂ, ಆಡಿಯೋ ಮತ್ತು ವಿಡಿಯೋ ಕೇಸೆಟ್‌ಗಳು, ಧ್ವನಿಮುದ್ರಿತ 
ಟೇಪ್‌ಗಳು, ಗ್ರಾಮಫೋನ್‌ ತಟ್ಟೆಗಳು ಇತ್ಯಾದಿಗಳ ವ್ಯಾಪಕ ಗ್ರಂಥಾಲಯವನ್ನು ಸ್ಥಾಪಿ 
ಸುವುದು ಒಂದು ಉದಾಹರಣೆ. ಎರಡನೆಯದಾಗಿ ಮಹಾನ್‌ ಸಂಗೀತ ವಿದ್ವಾಂಸ 
ವಾಗ್ಗೇಯಕಾರರು, ಸಂಗೀತಶಾಸ್ತ್ರಜ್ಞರು, ವಿಮರ್ಶಕರು ಮುಂತಾದವರ ಚಿತ್ರಶಾಲೆಯನ್ನು 
ಏರ್ಪಡಿಸಬಹುದು. ಒ೦ದು ರಾಜ್ಯದ, ಇಡೀ ಭಾರತದ, ವಿದೇಶಗಳ, ಶಾಸ್ತ್ರೀಯ ಸಂಗೀತ 
ಮತ್ತು ಜಾನಪದ ಸಂಗೀತ ವಾದ್ಯಗಳ ಸಂಗ್ರಹವಿರುವ ಪ್ರದರ್ಶನಾಲಯಗಳನ್ನು ಸ್ಥಾಪಿ 
ಸುವುದು ಉನ್ನತ ಸಂಗೀತ ಶಿಕ್ಷಣ ಕೇಂದ್ರದ ಅಗತ್ಯಗಳಲ್ಲಿ ಒ೦ದು. ಇವುಗಳಲ್ಲೆಲ್ಲ 
ವಿದ್ಯಾರ್ಥಿಯು ಕ್ರಿಯಾಶಾಲಿಯಾಗಿ, ಆತ್ಮೀಯವಾಗಿ ಭಾಗವಹಿಸುವುದನ್ನು ಏರ್ಪಡಿಸ 
ಬೇಕು. ಮೇಲೆ ಸೂಚಿಸಿರುವಂತೆ ಸಂಗೀತ ತೀರ್ಥಕ್ಷೇತ್ರಗಳು, .ಸ೦ಗೀತ ಶಿಲ್ಪಗಳು, 
ಆರಾಧನೋತ್ಸವಗಳು ಇತ್ಯಾದಿಗಳಿಗೆ ವಿದ್ಯಾರ್ಥಿಗಳನ್ನು ಕರೆದೊಯ್ದರೆ ಅವರ ಆ೦ತ 
ರಂಗಿಕ ಸ೦ಗೀತ ಜೀವನಕ್ಕೆ ಇ೦ಬುದೊರೆಯುತ್ತದೆ. ಅಷ್ಟೇ ಅಲ್ಲದೆ ಅವರಿಗೆ ಸ೦ಗೀತದ 
ಸ೦ಪರ್ಕಗಳೂ, ಅವರ ವಿದ್ಯೆಯನ್ನು ಜನರು ಗುರುತಿಸಿ ಮೆಚ್ಚಿಕೊಳ್ಳುವ ಅವಕಾಶಗಳೂ 
ದೊರೆಯುತ್ತವೆ. ಇಂತಹ ಕಲಾವಿಭಾಗಗಳಲ್ಲಿ ನಾಟಕಕಲೆಯ ಅಂಗವೂ ` ಇದ್ದರೆ 
ಸಂಗೀತದ ಮತ್ತು ನೃತ್ಯದ ವಿಷಯಗಳನ್ನು, ವರ್ಣನಾತ್ಮಕ ಶಾಸ್ತ್ರೀಯ ಪರಿಕಲ್ಪನೆಗಳನ್ನು 
ಮತ್ತು ಮಹಾನ್‌ ವಾಗ್ಗೇಯಕಾರರ ಹಾಗೂ ಸಂಗೀತವಿದ್ವಾಂಸರ ಜೀವನ ಚರಿತ್ರೆಗಳನ್ನು 
ಆಧರಿಸಿದ೦ತೆ ನಾಟಕಗಳ್ನು ಬರೆದು. ಪಾತ್ರಗಳ ನಿರ್ಮಾಣಮಾಡಿ, ಅದರಲ್ಲಿ ವಿದ್ಯಾರ್ಥಿ 
ಗಳನ್ನು ತೊಡಗಿಸಿ ಪ್ರದರ್ಶಿಸಿದರೆ ಅದರಿ೦ದ ಬಹಳಷ್ಟು ಲಾಭವು೦ಟು. ಸ್ಥಳೀಯ ಮತ್ತು. 
ಪ್ರಾಂತೀಯ ವಾಗ್ಗೇಯಕಾರರು, ನೃತ್ಯಗುರುಗಳು ಮುಂತಾದವರ ಜನ್ಮದಿನ ಮತ್ತು 
ಪುಣ್ಯದಿನಗಳನ್ನು ಇದೇ ರೀತಿಯಲ್ಲಿ ಆಚರಿಸಬಹುದು. 

ಇನ್ನೂ ಕೆಲವು ಅನೌಪಚಾರಿಕ ಉಪಾಯಗಳನ್ನು ಇಲ್ಲಿ ಉಲ್ಲೇಖಿಸಬಹುದು : 
ಮಹಾನ್‌ ವಾಗ್ಗೇಯಕಾರರಾಗಿದ್ದ ಪುರಂದರದಾಸರು, ತ್ಯಾಗರಾಜರು, ಮುದ್ದುಸ್ವಾಮಿ 
ದೀಕ್ಷಿತರು, ಶ್ಯಾಮಾಶಾಸ್ತ್ರಿಗಳು, ಹರಿದಾಸ್‌, ತಾನ್‌ಸೇನ್‌, ಬೈಜೂ ಮುಂತಾದವರನ್ನು 
ಕುರಿತ ಚಲನಚಿತ್ರಗಳನ್ನು ಪ್ರದರ್ಶಿಸುವುದು. "ಭಾರತದ ವಿವಿಧ ಪ್ರಾಂತ್ಯಗಳ ಮತ್ತು 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೪೩ 


ವಿದೇಶಗಳ ಜಾನಪದ ಸಂಗೀತ ನೃತ್ಯಗಳು. ಸಂಗೀತ ವಾದ್ಯಗಳು, ಸಂಗೀತ ಶಾಸ್ತ್ರದಲ್ಲಿ 
ನಿರೂಪಿಸಿರುವ ಗಾಯಕವಾದಕರ ಗುಣದೋಷಗಳು, ವಿವಿಧ ಸಂಗೀತ ವಾದ್ಯಗಳ ವಾದನ 
ತಂತ್ರಗಳು, ಮುಂತಾದವುಗಳನ್ನು ಕುರಿತು ಸಾಕ್ಸ್ಯಚಿತ್ರಗಳನ್ನು ಸಂಸ್ಥೆಯು ತಯಾರಿಸಿ 
ಅಥವಾ ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ತೋರಿಸುವುದು, ವಿದ್ಯಾರ್ಥಿಗಳು ತಾವು ಸಂಗೀತ 
ಕಚೇರಿಗಳಲ್ಲಿ, ಧ್ವನಿ ಮುದ್ರಣಗಳಲ್ಲಿ ಕೇಳಿದ ರಾಗ, ತಾಳ, ರಚನೆ, ರಚಿಸಿದವರು ಇತ್ಯಾದಿ 
ವಿವರಗಳನ್ನೊಳಗೊಂಡ'ದಿನಚರಿಗಳನ್ನು ಬರೆದಿಡುವುದು, ಆಯಾ ನಗರದಲ್ಲಿ ನಡೆಯುವ 
ಪರಸ್ಥಳದ ಹಿರಿಯ ಸಂಗೀತ ನೃತ್ಯ ವಿದ್ವಾಂಸರುಗಳ ಕಚೇರಿಗಳಿಗೆ ಕರೆದೊಯ್ಯುವುದು 
ಅಥವಾ ತಮ್ಮ ಸಂಸ್ಥೆಯಲ್ಲಿ ಏರ್ಪಡಿಸುವುದು; ಅದನ್ನು ಕೇಳಿದ ಮೇಲೆ ತರಗತಿಯಲ್ಲಿ 
ವಿದ್ಯಾರ್ಥಿಗಳು ತಮ್ಮ ಪ್ರತಿಕ್ರಿಯೆ, ಗುಣ ದೋಷಗಳ ವಿಮರ್ಶೆ, ಮುಂತಾದವುಗಳನ್ನು 
ಕುರಿತು ವೈಯೆಕ್ತಿಕ ಅಥವಾ ಸಾಮೂಹಿಕ ಚರ್ಚೆಗಳನ್ನು ನಡೆಸುವುದು ಇತ್ಯಾದಿ. ಇಂತಹ 
ಇಲಾಖೆಗಳು ಅಥವಾ ಸಂಸ್ಥೆಗಳು ನಡೆಸಬಹುದಾದ ಬೇರೆ ಮುಖ್ಯ ಚಟುವಟಿಕೆಗಳೆ೦ದರೆ 
ಆಯ್ಕೆ ಮಾಡಿದ ವಿಶೇಷತಜ್ಞತೆ, ಕೌಶಲ, ವಾದ್ಯ ಮುಂತಾದವುಗಳನ್ನು ಕುರಿತು ಆಯಾ 
ಕ್ಷೇತ್ರಗಳಲ್ಲಿ ತಜ್ಞರಾಗಿರುವ ವಿದ್ವಾಂಸರಿಂದ ವಿಶೇಷೋಪನ್ಯಾಸ ಮಾಲೆಗಳು, ಸೋದಾ 
ಹರಣ ಉಪನ್ಯಾಸಗಳು, ವಿಶೇಷ ಸಂಗೀತ ನೃತ್ಯ ಕಚೇರಿಗಳು ಮೊದಲಾದವುಗಳನ್ನು 
ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸುವುದು. ಇಂತಹ ಕಾರ್ಯಕ್ರಮಗಳಿ೦ದ ಪಠ್ಯವಿಷಯ ಅಧ್ಯ 
ಯನಕ್ಕೆ ಹೊರೆಯು ಕಡಿಮೆಯಾಗುವುದು. ನೆರವು ದೊರೆಯುವುದು, ವಿವರಗಳು ತಿಳಿಯು 
ವುದು ಮುಂತಾದ ಪ್ರಯೋಜನಗಳು ಉಂಟಾಗುವುದು ಮಾತ್ರವಲ್ಲದೆ ಬೇರೆಬೇರೆ ತಜ್ಞ 
ವಿದ್ವಾಂಸರ ಸಂಪರ್ಕವೂ ಅವರ ವಿದ್ವತ್ತು. ಅಭಿಪ್ರಾಯಗಳು ಮುಂತಾದವುಗಳನ್ನು 
ಪ್ರತ್ಯಕ್ಷವಾಗಿ ಪರಿಚಯಿಸಿಕೊಳ್ಳುವ ಅವಕಾಶಗಳೂ ದೊರೆಯುತ್ತವೆ. ಇವುಗಳಲ್ಲಿ 
ವಿದ್ಯಾರ್ಥಿಗಳನ್ನು ಕ್ರಿಯಾಶೀಲವಾಗಿ, ಮತ್ತು ಬೌದ್ಧಿಕವಾಗಿ ತೊಡಗಿಸುವುದರಿ೦ದ ಅವರ 
ಆರ೦ಭೋತ್ಪಾಹವು ಹೆಚ್ಚಿ ಕ್ಲಿತಿಜಗಳು ವಿಸ್ತರಿಸುತ್ತವೆ. ಇಂತಹ ಎಡೆಗಳಲ್ಲಿ ಉಚಿತವಾದ 
ದೃಶ್ಯಸಾಧನಗಳನ್ನು ಬಳಸಬಹುದು. ಸೀಮೆಸುಣ್ಣ-ಬೋರ್ಡ್‌, ಬುಲೆಟಿನ್‌ ಬೋರ್ಡ್‌, 
ಚಿತ್ರ ಲೇಖನ, ನಕ್ಷೆ, ರೇಖಾಕೃತಿ, ವ್ಯಂಗ್ಯಚಿತ್ರ, ಭಾವಚಿತ್ರ, ಘನರೇಖನ, ಸ್ಲೈಡ್‌, ಚಲನ 
ಚಿತ್ರಪಟ್ಟಿಕೆಗಳು ಮುಂತಾದ ಅನೌಪಚಾರಿಕ ಬೋಧನ ದೃಶ್ಯೋಪಾಯಗಳ ಬಳಕೆಯಿಂದ 
ವಿದ್ಯಾರ್ಥಿಗಳ ಕೌಶಲ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವಲ್ಲಿ ಗಣನೀಯ ಪ್ರಯೋ 
ಜನವು೦ಟು. 


ಸ್ಕಿರೀಕರಣದ ಉಪಾಯಗಳು 

ವಿದ್ಯಾರ್ಥಿಯ ಮನಸ್ಸು ಒಂದು ಪಾಠವನ್ನು ಶಾಶ್ವತವಾಗಿ ಬರೆದಿಡಬಹುದಾದ 
ಶಿಲೆಯಲ್ಲ. ಅದು ಬೇಕಾದ ಎರಕಕ್ಕೆ ಒಗ್ಗಿಸಿಕೊ೦ಡು ಗಟ್ಟಿಮಾಡಬಹುದಾದ ಮೇಣ 
ದಂತಿರುತ್ತದೆ. ಒ೦ದು ಕಲಿಕೆಯ ಪ್ರಥಮ ಅನುಭವ ಮುದ್ರೆಯು ಸಾಮಾನ್ಯವಾಗಿ 
ಅಸ್ಪಷ್ಟವಾಗಿ ಚೆದರಿಹೋಗಿ ಅಥವಾ ಕಳೆದುಹೋಗಿ ಇರುತ್ತದೆ. ಕೆಲವು ವೇಳೆ ಆಯಾ 


೫೪೪ ಕರ್ಣಾಟಕಸ೦ಗೀತವಾಹಿನಿ 


ಅನುಭವದ ಹೊರ ಅಂಚಿನ ವಿಷಯಗಳು ಚಿತ್ತವನ್ನು ಅಡರಿಕೊ೦ಡು ಎದ್ದುಕಾಣುತ್ತವೆ. 
ಆದುದರಿಂದ ಪ್ರಥಮಾನುಭವ ಮುದ್ರೆಯನ್ನು ನಂತರದ ನಿರ್ದೇಶಿಸಿದ, ಎತ್ತಿಹಿಡಿದು 
ಧಾರಣವನ್ನು೦ಟುಮಾಡುವ ಉಪಾಯಗಳಿ೦ದ ಶೋಧಿಸಿ, ಬಲಪಡಿಸಿ, ನಿರೂಪಿಸಿ, ನಿಲ್ಲಿಸ 
ಬೇಕಾಗುತ್ತದೆ. ಇವುಗಳ ಪೈಕಿ ಪುನರವಲೋಕನ (76೪1೫) ಮತ್ತು ಗಟ್ಟಿಮಾಡುವ ಶಿಸ್ತು 
(dill) ಎ೦ಬ ಎರಡನ್ನು ಮಾತ್ರ ಇಲ್ಲಿ ಪರಿಶೀಲಿಸಬಹುದು. 

ಗಟ್ಟಿಮಾಡಿಸುವ ಶಿಸ್ತು ವಿ೦ದರೆ ಸತತ ಪುನರಾವರ್ತನೆಯಿ೦ದ ಏನನ್ನಾದರೂ ನಿರಿಚ್ಛಾ 
ಪ್ರತಿಕ್ರಿಯೆಯ (x) ಪಾಟಿ(॥೩01ಯನ್ನಾಗಿ ನಾಟಿಸುವುದು ಎಂಬ ತಪ್ಪುಗ್ರಹಿಕೆಯು 
ಸಾಮಾನ್ಯವಾಗಿದೆ. ಇದು ಸರಿಯಲ್ಲ. ಅದು ಒಂದು ಕೌಶಲವನ್ನು ಪರಿಪೂರ್ಣಗೊಳಿಸಿ 
ಅಥವಾ ವಿವಿಧ ಕ್ರಿಯಾಸಾಹಚರ್ಕ ಅಥವಾ ಕಲ್ಪನಾ ಸಾಹಚರ್ಯಗಳನ್ನು ಬಲಪಡಿಸ್ಮಿ 
ಅವುಗಳನ್ನು ಶಾಶ್ಚ bee ಗುರಿಯನ್ನುಳ್ಳ ಶ್ರದ್ಧಾಪೂರ್ಣ ಕಾರ್ಯಚಟುವಟಿಕೆ. ಎದು 
ಮೂಲದ ಪ್ರತಿಯೊಂದು ವಿವರವನ್ನೂ ಕಿಮಾಶೀಲವಾಗಿ ಸ್ಮರಿಸಿಕೊಳ್ಳುವ, ಮೂಲ 
ರೀತಿಯಲ್ಲಿ ಹೇಗೋ ಅಷ್ಟೇ ಸಮಾನವಾದ ಒತ್ತು ಕೊಟ್ಟು ಹಾಗೆಯೇ ಸ೦ಘಟಿಸಲೆಳಸುವ 
ನಿಖರವಾದ ಪುರನಾವರ್ತನೆ. ಅದರ ನೆಲೆಯಿರುವುದು ನೆನಪಿನಲ್ಲಿ. ಅದು ಸಲಕರಣೆಗಳ 
ಮೇಲಿನ ಹತೋಟಿ, ಜ್ಞಾನ ಮತ್ತು ಕೆಲಸದ ಪಾಟಿಯನ್ನು ಹೆಚ್ಚಿಸುತ್ತದೆ. ಲಕ್ಷ್ಮ್ಯಸ೦ಗೀತದ 
ಬೋಧನೆಯಲ್ಲಿ ಅದು ಎಷ್ಟು ಮುಖ್ಯವೆಂಬುದನ್ನು ಎಷ್ಟು ಹೇಳಿದರೂ ಕಡಿಮೆಯೇ. 
ಸ್ಫೂರ್ತಿಯಾಗಲಿ ಸೃಷ್ಟಿಕ್ರಿಯೆಯಾಗಲಿ ಬಹಳಷ್ಟು ಬೆವರಿನ ಮತ್ತು ಸ೦ತತವಾಗಿ ಶಿಸ್ತಿ 
ನಿಂದ ಗಟ್ಟಿ ಮಾಡುವುದರ ಪರಮೋದಾತ್ತ ಪರಾಕಾಷ್ಠೆಗಳು ಎಂಬುದನ್ನು ಮರೆಯ 
ಬಾರದು. ಉತ್ತಮ ಸ೦ಗೀತಜ್ಞತೆಯ ರಹಸ್ಯವಿರುವುದು ಸತತಾಭ್ಯಾಸ, ಶಿಸ್ತು, ದೋಷ 
ರಹಿತ ಪರಿಪೂರ್ಣಗಳಿಕೆ--ಇವುಗಳಲ್ಲಿ. ಹೀಗಾಗಿ ಸ೦ಗೀತವಿದ್ಯಾರ್ಥಿಗೆ ಶಿಸ್ತಿನ ಸತತಾ 
ಭ್ಯಾಸವು ಅತ್ಯ೦ತ ಆವಶ್ಯಕ. 

ತಲ್ಲೀನವಾದ ಅವಧಾನವಿರುವ ಕೇಳ್ಮೆಯು ಶಿಸ್ತಿನ ಸತತಾಭ್ಯಾಸದ ಹೃದಯ. ಆದುದ 
ರಿಂದ ಸ೦ಗೀತಸ೦ಸ್ಥೆಯು ಒಳ್ಳೆಯ ಗುಣದ ಟೇಪ್‌ರಿಕಾರ್ಡರ್‌ ಮತ್ತು ವಿಡಿಯೋ 
ಕೇಸೆಟ್‌ ರಿಕಾರ್ಡರ್‌/ಪ್ಲೇಯರ್‌ಗಳೂ ಹೆಡ್‌ಫೋನ್‌ಗಳೂ ಇರುವ ಅನೇಕ ಶ್ರವಣ 
ಕೋಶಗಳನ್ನು ನಿರ್ಮಿಸಬೇಕು. ಇವುಗಳಲ್ಲಿ ವೇಗಾಪಕರ್ಷ ಮಾಡಿ ಕೇಳುವ ಸೌಕರ್ಯವೂ 
ಇರಬೇಕು. ವಿದ್ಯಾರ್ಥಿಗಳು ಇದನ್ನು ಹಾಕಿಕೊ೦ಡು ಧ್ವನಿಮುದ್ರಿತವಾಗಿರುವ ಪಾಠದ 
ಯಾವುದೇ ಭಾಗವನ್ನು ಬೇಕಾದಷ್ಟು ಬಾರಿ ಪುನಃ ಪುನಃ ಕೇಳುವ ಅವಕಾಶವಿರಬೇಕು. ಈ 
ವಿಧಾನದಿಂದ ತಪ್ಪಿನ ಪುನರಾವರ್ತನೆಗಳು ತಪ್ಪಿ, ಶಿಸ್ತಿನ ಸತತಾಭ್ಯಾಸದ ಗುಣವು 
ಉತ್ತಮಪಡುವುದು ನಿಃಸ೦ಶಯ: ಬೋಧಕನು ಇದನ್ನು ವಿದ್ಯಾರ್ಥಿಯಲ್ಲಿ ಪ್ರಾರಂಭಿಸಿ, 
ನಿಯತಕಾಲಿಕವಾಗಿ ಪರೀಕ್ಷಿಸಿ ತಪ್ಪುಗಳನ್ನು ತಿದ್ದಿ ಅವನನ್ನು ಅಭ್ಯಾಸಕ್ಕೆ ಹಿ೦ತಿರುಗಿಸ 
ಬೇಕು. ವಿದಾ ರ್ಧಿಯು ಪಾಠವನ್ನು ಪರಿಪೂರ್ಣವಾಗಿ, ನಿರ್ದೋಷವಾಗಿ ಕಲಿಯುವ 
ವರೆಗೂ ಈ ಕ್ರಮವನ್ನು ಮುಂದುವರೆಸಬೇಕು. 

ಮೇಲೆ ಹೇಳಿರುವ ಶ್ರವಣಕೋಶವು ಹಲವು ಉದ್ದೇಶಗಳನ್ನು ನೆರವೇರಿಸುತ್ತದೆ. 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಭತಿ : ಒಂದು ಸಮೀಕ್ಷೆ ೫೪೫ 


ವಿದ್ಯಾರ್ಥಿಯು ಅದನ್ನು ಸಂಗೀತ ವಿಮರ್ಶೆ, ಸಂಶೋಧನೆ, ತೌಲನಿಕ ಸಂಗೀತ ಶಾಸ್ತ್ರಾ 
ಧ್ಯಯನ ಮುಂತಾದವುಗಳಿಗಾಗಿಯೂ ಬಳಸಬಹುದು. ಎಲ್ಲಕ್ಕಿಂತ ಮುಖ್ಯವೆಂದರೆ ಅದು 
ಶ್ರೇಷ್ಠವಾದ ತಿದ್ದುವ ಸಾಧನ. ಏಕೆಂದರೆ ವಿದ್ಯಾರ್ಥಿಯು ತಾನು ಅಭ್ಯಾಸ ಮಾಡಿದುದನ್ನು 
ಧ್ವನಿ ಮುದ್ರಿಸಿಕೊಂಡು ಪುನಃ ಪುನಃ ಕೇಳಿ ಪಾಠದ ಮಾತೃಕೆಯೊಡನೆ ಹೋಲಿಸಿಕೊಳ್ಳು 
ವುದಕ್ಕೂ ಅದಕ್ಕೆ ಅನುಸಾರವಾಗಿ ತನ್ನ ಅಭ್ಯಾಸವನ್ನು ಮಾರ್ಪಡಿಸಿಕೊಳ್ಳುವುದಕ್ಕೂ 
ಅವಕಾಶವಿರುತ್ತದೆ. 

ಪುನರವಲೋಕನವು ಶಿಸ್ತಿನ ಸತತಾಭ್ಯಾಸಕ್ಕಿ೦ತ ಭಿನ್ನವಾದುದು. ಶಿಸ್ತಿನ ಸತತಾ 
ಭ್ಯಾಸದಿ೦ದ ಕಲಿಯುವ ಪ್ರತಿಕ್ರಿಯೆಗಳನ್ನು ನಿರಿಚ್ಛಾಜನ್ಯಗಳನ್ನಾಗಿಯೋ ಸಂಕಲ್ಪವಿಲ್ಲದೆ 
ಸ್ವಯಂಚಾಲಿತವನ್ನಾಗಿಯೋ ಮಾಡಿಕೊಳ್ಳಬಹುದು. ಪುನರವಲೋಕನವಾದರೋ ಅನು 
ಭವ ಮುದ್ರೆಗಳನ್ನು ಪುನರಾವರ್ತನೆ ಮಾಡಿಕೊಂಡು ಗುರುತಿಸಿ ನವೀಕರಿಸಿಕೊಳ್ಳುವ 
ಪ್ರಯತ್ನ. ಅದು ಹೊಸ ಅನುಭವವನ್ನು ಸಂಬಂಧಿಸಿದ್ದು, ಹೊಸ ಕೌಶಲಗಳನ್ನು ನೆಲೆ 
ಗೊಳಿಸುವುದರಲ್ಲಿ ಅಥವಾ ಈಗಾಗಲೆ ಕಲಿತಿರುವುದರ ನೆರವಿನಿ೦ದ ಹೊಸ ಸಮಸ್ಯೆಗಳಿಗೆ 
ಉತ್ತರಗಳನ್ನು: ಕ೦ಡುಹಿಡಿದುಕೊಳ್ಳುವುದರಲ್ಲಿ ತೊಡಗುತ್ತದೆ. ಅದು ಪೂರ್ವಸಿದ್ಧತೆ 
ಗಳಲ್ಲಿರುವ ದುರ್ಬಲಾ೦ಶಗಳನ್ನು ಕ೦ಡುಹಿಡಿಯುವುದಕ್ಕೂ ಬೋಧಕ ಮತ್ತು ಶಿಷ್ಯರ 
ನಡುವಣ ಒಮ್ಮನಸ್ಪನ್ನು ತೀವ್ರಗೊಳಿಸುವುದಕ್ಕೂ ಉಪಯುಕ್ತವಾಗಿದೆ ಮತ್ತು ಈಗಾಗಲೆ 
ಕಲಿತಿರುವುದನ್ನು ಕ್ರೋಡೀಕರಿಸುವಲ್ಲಿ ನೆರವು ನೀಡುತ್ತದೆ. 

ಪುನರವಲೋಕನದಲ್ಲಿ ವಿದ್ಯಾರ್ಥಿಯು ತನ್ನ ಕಲಿಕೆಯನ್ನು ಹೊಸ ಬೆಳಕಿನಲ್ಲಿಯೂ 
ಹೊಸ ಸ೦ಬ೦ಧಗಳಲ್ಲಿಯೂ ನೋಡುವುದು ಹೇಗೆ೦ಬುದನ್ನು ಬೋಧಕನು ತೋರಿಸು 
ತ್ತಾನೆ, ಹಿಂದೆ ಕಲಿತಿದ್ದರಲ್ಲಿ ಸಾರಭೂತ ಅ೦ಶಗಳೇನೆ೦ಬುದನ್ನು ವಿದ್ಯಾರ್ಥಿಯು ಜ್ಞಾಪಿಸಿ 
ಕೊಳ್ಳುತ್ತಾನೆ, ಅವುಗಳ ಮೇಲೆ ತರತಮಭಾವದ ಪ್ರಾಧಾನ್ಯಗಳಿಗೆ ಅನುಸಾರವಾದ ಒತ್ತು 
ಕೊಡಲು ಕಲಿಯುತ್ತಾನೆ ; ಇದರಿಂದ ಕಲಿಯಬೇಕಾದುದು ಏನೆ೦ಬುದು ಸ್ಪಷ್ಟವಾಗಿ 
ತಿಳಿಯುತ್ತದೆ. ಪುನರವಲೋಕನದಿ೦ದ ವಿದ್ಯಾರ್ಥಿಗೆ ಹೊಸ ಒಳದೃಷ್ಟಿಗಳೂ ಹೊಸ 
ಅರಿವೂ, ಪರಿಣಾಮಕಾರಿಯಾದ ನೆನಪೂ, ಸಂಗತಿ, ಕೌಶಲ ಮತ್ತು ತ೦ತ್ರಗಳ ಸ್ಥಿರೀ 
ಕರಣವೂ ದೊರೆಯುತ್ತವೆ. ಶಿಸ್ತಿನ ಸತತಾಭ್ಯಾಸವು ನೆನಪನ್ನು ಅವಲಂಬಿಸುತ್ತದೆ. ಆದರೆ 
ಪುನರವಲೋಕನವು ಆಲೋಚನೆಯನ್ನು ಆಧರಿಸುತ್ತದೆ. ಸಂಗೀತದ ಲಕ್ಪ್ಯದಲ್ಲಾಗಲಿ 
ಶಾಸ್ತ್ರ ದಲ್ಲಾಗಲಿ ಶಿಸ್ತಿನ ಸತತಾಭ್ಯಾಸವಾದ ಮೇಲೆ ಪುನರವಲೋಕನವು ಇದ್ದೇ ತೀರಬೇಕು. 
ಹೊಸ ಪಾಠವನ್ನು ಪ್ರಾರಂಭಿಸುವುದಕ್ಕೆ ಅದು ಉತ್ಕೃಷ್ಟವಾದ ಪೂರ್ವಸಿದ್ಧತೆ. 


ಸಲಹೆಗಳು 

ಸಾ೦ಸ್ಥಿಕ ಸಂಗೀತ ಶಿಕ್ಷಣದ ವಿಧಾನಶಾಸ್ತ್ರವನ್ನು ಕುರಿತ೦ತೆ ಕೆಲವು ಸಲಹೆಗಳನ್ನು 
ಮಂಡಿಸಿ ಈ ಲೇಖನವನ್ನು ಮುಗಿಸಬಹುದು. 

೧. ಬೆ೦ಗಳೂರು ಗಾಯನ ಸಮಾಜದ ಆರನೆಯ ವಾರ್ಷಿಕ ಸಮ್ಮೇಳನದಲ್ಲಿ (೧೯೭೪) 


೩೫ 


೫೪೬ ಕರ್ಣಾಟಕಸ೦ಂಗೀತವಾಹಿನಿ ಡ್ನ 


ನಾನು ಸ್ನಾತಕೋತ್ತರ ಹ೦ತದ ಮತ್ತು ವೃತ್ತಿಮಟ್ಟದ ಸ೦ಗೀತ ಶಿಕ್ಷಣವನ್ನು ವಿಶ್ವವಿದ್ಯಾ 
ಲಯಗಳಿ೦ದ ಸಂಗೀತ ಪ್ರಯೋಗದ ಉನ್ನತಶಿಕ್ಷಣಕ್ಕೆ ಮೀಸಲಾದ ಕನ್ಸರ್ವೇಟ್ಟ್ವಾರ್‌ 
ನಂತಹ ಮತ್ತಿತರ ಸಂಸ್ಥೆಗಳಿಗೆ ವರ್ಗಾಯಿಸುವುದು ಉತ್ತಮವೆಂದು ಸಲಹೆ ನೀಡಿದ್ದೆ. 
ವಿಶ್ವವಿದ್ಯಾನಿಲಯದ ಸಂಗೀತ ವಿಭಾಗಗಳು ಶುದ್ಧವಿದ್ಯೆಯ ರಕ್ಷಣೆಗೆ ಬೇಕಾಗುವ ವಿಚಾರ 
ಗಳನ್ನೂ (೩೦೩೮೮೫71 155005) ನೀತಿಗಳನ್ನೂ ಪಠ್ಯಕ್ರಮ ರಚನೆ, ಪರೀಕ್ಷಾಪದ್ಧ ತಿ. 
ಮೌಲ್ಯಮಾಪನ ವಿಧಾನಗಳು, ಸ೦ಶೋಧನೆ ಇತ್ಯಾದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳು 
ವುದು ಅಪೇಕ್ಷಣೀಯ. ಸೆಂಶೋಧನೆಯ ಗುಣಮಟ್ಟವನ್ನು ಸಂರಕ್ಷಿಸಿ ಸ೦ವರ್ಧಿಸುವುದು 
ಅತ್ಯಂತ ತುರ್ತಿನ ಆವಶ್ಯಕತೆ, ಸಂಶೋಧನೆಯನ್ನು ಸಂಗೀತದ ಶೈಕ್ಷಣಿಕ, ಮನೋ 
ವೈಜ್ಞಾನಿಕ, ಸೌಂದರ್ಯ ಮೀಮಾಂಸಕ, ನಾದವೈಜ್ಞಾನಿಕ, ತುಲನಾತ್ಮಕ ಮು೦ತಾದ ಆಯಾಮ 
ಗಳಿಗೆ ವಿಸ್ತರಿಸುವುದೂ ಮಹತ್ತ್ವಪೂರ್ಣ ಅಗತ್ಯವೆ. ಸಂಗೀತ ಸಂಶೋಧನೆಯನ್ನು ಅಡವ 
ಸಮಸಾಮಯಿಕ : ಲಕ್ಷ್ಯಕ್ಕೆ, ಸ೦ಗೀತವಿದ್ಬಾ೦ಸರ, ಬೋಧಕರ, ವಿದ್ಯಾರ್ಥಿಗಳ ಮತ್ತು 
ಕೇಳುಗರ ಅಗತ್ಯಗಳೆಡೆಗೆ ದಿಗ್ದರ್ಶನ ಮಾಡುವುದೂ ಮುಖ್ಯವಾಗಿದೆ. ಅದು ಇಂದಿನ 
ಸಂಗೀತವನ್ನು ಅರ್ಥಮಾಡಿಕೊಂಡು ಸವಿಯುವಂತೆ ಮಾಡುವುದರೆಡೆಗೆ ತನ್ನ ಗಮನ 
ವನ್ನು ಹರಿಸಬೇಕು. ಜೀವಂತ ಸಂಗೀತ ಪ್ರಕಾರಗಳ ಸ೦ಪ್ರದಾಯಗಳನ್ನೂ ಶ್ರೋತೃಪ್ರತಿ 
ಕ್ರಿಯೆಗಳನ್ನೂ [ಕೈಗೆತ್ತಿಕೊಳ್ಳುವುದು ಇಂದು ಬಹು ಅಪೇಕ್ಷಣೀಯ. ಅಷ್ಟೇ ಅಲ್ಲದೆ 
ವಿಶ್ವವಿದ್ಯಾನಿಲಯಗಳು ಸಂಗೀತಗಾರರನ್ನು ತರಪೇತು ಮಾಡುವುದಕ್ಕಿಂತ ಹೆಚ್ಚಾಗಿ, 
ಅಥವಾ ಅಷ್ಟೇ ಮುಖ್ಯವಾಗಿ ಸಂಗೀತಶಾಸ್ತ್ರಜ್ಞರನ್ನೂ ವಿಮರ್ಶಕರನ್ನೂ ಕಲಾ ಇತಿಹಾಸ 
ಕಾರರನ್ನೂ ಇತರ ತಜ್ಞರನ್ನೂ ತಯಾರುಮಾಡಬೇಕು. ಕನ್ಸರ್ವೇಟ್ಟಾರ್‌ಗಳ೦ತಹ ಸಂಸ್ಥೆ 
ಗಳು ಸ೦ಗೀತಗಾರರನ್ನೂ ವಾಗ್ಗೇಯಕಾರರನ್ನೂ ಬೋಧಕರನ್ನೂ ವಾದ್ಯತಯಾರಕರನ್ನೂ 
ಹೊರತರಬೇಕು. ಇ೦ದಿನ ವಿಶ್ವವಿದ್ಯಾನಿಲಯಗಳ ಸ೦ಗೀತ ವಿಭಾಗಗಳು ಮತ್ತು ಉನ್ನತ 
ಸ೦ಗೀತ ಶಿಕ್ಷಣಕ್ಕಾಗಿ ಸ್ಥಾಪಿತವಾಗಿರುವ ಇತರ ಸ೦ಸ್ಥೆಗಳು ನಡೆಯುತ್ತಿರುವ ರೀತಿ 
ಯನ್ನೂ, ಪಾಶ್ಚಿಮಾತ್ಯ ಮತ್ತು ಪೌರ್ವಾತ್ಯದೇಶಗಳಲ್ಲಿ ಉದಾ. ರಷ್ಯ, ಮಧ್ಯ 
ಯೂರೋಪ್‌, ಇಂಗ್ಲೆಂಡ್‌, ಅಮೆರಿಕದ ಸಂಯುಕ್ತ ಸ್ಥಾನಗಳು, ಚೀಣಾ ಮತ್ತು 
ಮಲೇಶಿಯಾ, ಸಿಂಗಾಪುರ ಇತ್ಯಾದಿಗಳಲ್ಲಿ--ವಿಶ್ವವಿದ್ಯಾನಿಲಯಗಳ-ಸ೦ಗೀತ ವಿಭಾಗಗಳ 
ಮತ್ತು ಕನ್ಸರ್ವೇಟ್ಟಾರ್‌ಗಳ ಕಾರ್ಯವಿಧಾನವನ್ನೂ ಪ್ರತ್ಯಕ್ಷವಾಗಿ ಪರಿಚಯ ಮಾಡಿಕೊಂಡಿ 
ರುವ ನನಗೆ ಈ ಸಲಹೆಯು ಸರಿಯಾದುದೆ೦ಬುದು ಮನವರಿಕೆಯಾಗಿದೆ. 

೨. ವ್ಯಕ್ತಿಶಿಕ್ಷಣದ ಮತ್ತು ಸಮೂಹಶಿಕ್ಷಣದ ಗುಣದೋಷಗಳನ್ನು ಮೇಲೆ ವಿವೇಚಿಸ 
ಲಾಗಿದೆ. ಗುರುಕುಲ ಪದ್ಧತಿಯ ಶಿಕ್ಷಣವು ಇ೦ದು ಮರಳಿ ಬರಲಾಗದೇನೋ ಎನ್ನು 
ವಷ್ಟರಮಟ್ಟಿಗೆ ಅಸ್ತಮಿಸಿದೆ. ಆದುದರಿ೦ದ ಈ ಎರಡೂ ಪದ್ಧತಿಗಳಲ್ಲಿರುವ ದೋಷ 
ಗಳನ್ನು ವರ್ಜಿಸಿ, ಗುಣಗಳನ್ನು ಸಂಕಲಿಸಿ ಬೇರೆ ಒಂದು ಶಿಕ್ಷಣವಿಧಾನವನ್ನು ರೂಪಿಸಿ 
ಕೊಳ್ಳುವುದು ಅಗತ್ಯವಾಗಿದೆ. 

ಇದನ್ನು ಮಾಡಬೇಕಾದರೆ ತರಗತಿಯನ್ನು ಸಾಧ್ಯವಾದ ಮಟ್ಟಿಗೂ ಸದೃಶವಾದ 


ಕರ್ಣಾಟಕ ಸಂಗೀತದಲ್ಲಿ ಶಿಕ್ಷಣಪದ್ಧತಿ : ಒ೦ದು ಸಮೀಕ್ಷೆ ೫೪೭ 


ವಯಸ್ಸು, ಅಭಿರುಚಿ, ಸಂಸ್ಕಾರ ಮತ್ತು ಸಾಮರ್ಥ್ಯಗಳಿರುವಂತೆ ಆದಷ್ಟೂ ಸಣ್ಣಸಣ್ಣ 
ಗಾತ್ರದ, ಆದಷ್ಟೂ ಹೆಚ್ಚಿನ ಸಂಖ್ಯೆಯ ಗುಂಪುಗಳನ್ನಾಗಿ ವಿಭಾಗಿಸಿಕೊಳ್ಳಬೇಕು. ಇವು 
ಗಳಲ್ಲಿ ಪ್ರತಿಯೊಂದು ಗುಂಪೂ ಒಂದು: ಕನಿಷ್ಠ ಪ್ರಮಾಣದ ತರಗತಿಯೆ. ಹೀಗೆ 
ತರಗತಿಯು ವ್ಯವಸ್ಥೆಗೆ ಘಟಕವೇ ಹೊರತು ಬೋಧನಕ್ಕಲ್ಲ. ಈ ಸೂಕ್ಷ್ಮ ('ಮಿನಿ') 
ತರಗತಿಗಳಲ್ಲಿ ಸಾಮಾಜಿಕ ಒಡನಾಟದ ಮತ್ತು ಸ್ವತಂತ್ರ ಚಟುವಟಿಕೆಯ ವಾತಾವರಣ 
ವನ್ನು ನಿರ್ಮಿಸಿ ನಡೆಸಬೇಕು. ಅನೇಕ ಪಾಠಗಳನ್ನೋ ಅಥವಾ ಒಂದೇ ಪಾಠದ ಅನೇಕ 
ಭಾಗಗಳನ್ನೋ, ಒಟ್ಟುಗೂಡಿಸಿದರೆ ಸ್ಪಷ್ಟವಾದ ಒಂದೇ ಗುರಿ ಅಥವಾ ಮಾದರಿಯು 
ಏರ್ಪಡುವಂತೆ ಪರಸ್ಪರ ಸ೦ಬ೦ಧವಿರುವ ಹಲವು ಭಾಗಗಳನ್ನಾಗಿ ವಿ೦ಗಡಿಸಿಕೊ೦ಡು 
ಅವುಗಳನ್ನು ಈ ಮಿನಿತಗಗತಿಗಳಿಗೆ ಹ೦ಚಬೇಕು. ಪ್ರತಿಯೊ೦ದು ಮಿನಿ ತರಗತಿಯನ್ನೂ 
ಅದು ಇತರ ಮಿನಿತರಗತಿಗಳೊಡನೆ ಸಹಕರಿಸಿಕೊ೦ಡು ಕಲಿಯುವಂತೆ ಕ್ರಿಯಾಪೂರ್ಣ 
ವಾಗಿ ತೊಡಗಿಸಬೇಕು. ಒ೦ದು ಆಯಾ ರಾಗಲಕ್ಷಣವನ್ನು ಒದಗಿಸಿದರೆ ಇನ್ನೊ೦ದು ತಾಲ 
ಕ್ಷಣವನ್ನು ಒದಗಿಸುತ್ತದೆ ಎಂದಿಟ್ಟುಕೊಳ್ಳೋಣ. ಒಂದು ಗುಂಪು ಕಪ್ಪು ಹಲಗೆಯ 
ಮೇಲೆ ಧಾತುಪಜ್ಜ್‌ಯನ್ನು ಬರೆಯುತ್ತದೆ. ಇನ್ನೊ೦ದು, ಮಾತುವಿನ ಅಕ್ಟರಗಳನ್ನು 
ಸರಿಯಾದ ಸ್ಥಾನಗಳಲ್ಲಿ ಬರೆಯುತ್ತದೆ. ಮತ್ತೊ೦ದು ಮಾತುಗಳ ಅರ್ಥಗಳನ್ನು ವಿವರಿಸು 
ತ್ತದೆ. ಬೇರೊಂದು ಆಯಾ ವಾಗ್ಗೇಯಕಾರನ ಶೈಲಿಯ ವೈಶಿಷ್ಟ್ಯ ಬೋಧಕ ಅಂಶಗಳನ್ನು 
ಪಟ್ಟಿಮಾಡುತ್ತದೆ. ಮಗದೊಂದು ಗುಂಪು ಇದರಲ್ಲಿ ತುಲನೆಗಳನ್ನು ಮಾಡುತ್ತದೆ. ಹಾಡಿ 
ನಲ್ಲಿ ಬೇರೆಬೇರೆ ರೀತಿಗಳಲ್ಲಿ ಸ೦ಸಕ್ತವಾಗಬಲ್ಲ ರಾಗಸ೦ಚಾರಗಳನ್ನು ಸದೃಶರಾಗ 
ಗಳಲ್ಲಿರುವ ಅಥವಾ ಸೂಕ್ಷ್ಮವಾಗಿ ಭಿನ್ನವಾಗಿರುವ ರಾಗಗಳಲ್ಲಿರುವ ಸ೦ಚಾರಗಳೊಡನೆ 
ಹೋಲಿಸಿ ಆಯಾ ರಾಗಭಾವಕ್ಕೆ ಅದನ್ನು ತಂದು ಸೇರಿಸುವ ಕೆಲಸದಲ್ಲಿ ಒಂದು ಗುಂಪು 
ತೊಡಗುತ್ತದೆ. ಆಯಾ ಹಾಡಿನಲ್ಲಿರುವ ವೈಶಿಷ್ಟ್ಯ ಬೋಧಕ ಹಾಗೂ ಪೃಥಕ್ಕಾರಕ ಸಂಚಾರ 
ಗಳನ್ನು ಇನ್ನೊಂದು ಗುರುತಿಸುತ್ತದೆ. ಮತ್ತೊಂದು, ಮನೋಧರ್ಮಸ್ಯಷ್ಟಿಗೆ ಅನುಕೂಲ 
ವಾದ ಸ್ಥಾನಗಳನ್ನು ಕ೦ಡುಹಿಡಿಯುತ್ತದೆ ಇತ್ಯಾದಿ ಇತ್ಯಾದಿ. ಈ ರೀತಿಯಲ್ಲಿ ' ಪ್ರತಿ 
ಯೊಂದು ಗುಂಪಿನಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಲಿಕೆಯಲ್ಲಿ ಬುದ್ಧಿ ಪೂರ್ವಕ 
ವಾಗಿ ತೊಡಗಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಈ ಎಲ್ಲ ಕೆಲಸವೂ ಬೋಧಕನ 
ಉಸ್ತುವಾರಿ ಮತ್ತು ಮಾರ್ಗದರ್ಶನಗಳಲ್ಲಿ ನಡೆಯುತ್ತದೆ. ಇದು ಬೇರೆ ಪಾಠಗಳಲ್ಲಿ 
ಸರದಿಯ ಪ್ರಕಾರ ಬದಲಾಯಿಸುತ್ತಿರುತ್ತದೆ. ಪರಸ್ಪರ ಸಂಬಂಧಿತವಾದ ರಚನೆಗಳ 
ಒಂದೇ ಬೃಹತ್‌ ಪ್ರಬಂಧವಾದರೆ ಅಥವಾ ಸಂಕೀರ್ಣ ರಚನೆಯಾದರೆ ಅದರ 
ಒಂದೊಂದು ಇಡೀ ಭಾಗವನ್ನು ಒಂದೊಂದು ಗುಂಪಿಗೆ ವಹಿಸಬಹುದು. ಹೀಗೆ ಎಲ್ಲಾ 
ಗುಂಪುಗಳೂ ತಮ್ಮ ತಮ್ಮ ಭಾಗಗಳನ್ನು ಕಲಿಯುತ್ತಿರುವ ಕಾಲದಲ್ಲೇ ಇತರರದನ್ನೂ 
ಗಮನಿಸುವ ಮತ್ತು ಕಲಿಯುವ ಅವಕಾಶವಿರುತ್ತದೆ. ವಿವಿಧ ಗುಂಪುಗಳಲ್ಲಿರುವ ಅಭಿರುಚಿ 
ಗಳು, ಸಂಸ್ಕಾರಗಳು, ಸಾಮರ್ಥ್ಯಗಳು, ಆಸಕ್ತಿಗಳು, ಕಲಿಯುವ ವೇಗಗಳು ಮೊದಲಾದವು 
ಗಳಲ್ಲಿರಬಹುದಾದ ವ್ಯತ್ಕಾಸಗಳಿಗೆ ಬೋಧಕನು ಆದಷ್ಟೂ ಗಮನವನ್ನು ನೀಡಬೇಕಾಗು 


೫೪೮ ಕರ್ಣಾಟಕಸ೦ಗೀತವಾಹಿನಿ 


ತ್ತದೆ. ಈ ಗುಂಪುಗಳೊಡನೆ ಬೋಧಕನು ಆತ್ಮೀಯವೂ ನಿರಂತರವೂ ಆಗಿರುವ 
ಸ೦ಪರ್ಕವನ್ನಿಟ್ಟುಕೊ೦ಡಿರಬೇಕು ಮತ್ತು ಅವುಗಳೆಲ್ಲದರ ಮೇಲೆ ಒಟ್ಟಿನ ನಿಯಂತ್ರಣ 
ವನ್ನು ಹೊಂದಿರಬೇಕು. 

೩. ಯಾವುದೇ ತಗಪೇತು ಯೋಜನೆಯಲ್ಲಿ ವಿದ್ಯಾರ್ಥಿಯ ಸಾಧನೆ ಮತ್ತು ನಿಯತ 
ಕಾಲಿಕ ಪ್ರಗತಿಗಳನ್ನು ಕುರಿತು ಬೆಲೆಕಟ್ಟುವುದೂ ಅದನ್ನು ನಿಖರವಾಗಿ ಅಳೆಯುವುದೂ 


ಅವಿಭಾಜ್ಯ ಅಂಗಗಳು. ಇದಕ್ಕಾಗಿ ನಡೆಸುವ. ಪರೀಕ್ಷೆಗಳಲ್ಲಿ ವಸ್ತುನಿಷ್ಠತೆ. ನಿಷ್ಪಕ್ಷಪಾತ. ' 


ಮತ್ತು ಮೌಲ್ಯಮಾಪನದ ಗುಣ ಇವುಗಳನ್ನು ಜಾಗರೂಕವಾಗಿ ರಕ್ಷಿಸಿಕೊಳ್ಳಬೇಕು. ಪ್ರತಿ 
ಯೊಂದು ಸಂಸ್ಥೆಯೂ ತನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿನ್ನೆಲೆ ಮತ್ತು ಸಂಗೀತದಿಕ್ಲಿ 
ಕಾಲಕಾಲಕ್ಕೆ ಸಾಧಿಸುವ ಪ್ರಗತಿಗಳನ್ನು ದಾಖಲಿಸುವ ಓಂದು ಪ್ರಗತಿಪತ್ರವನ್ನು ಸಿದ್ಧಪಡಿಸಿ 
ನಡೆಸುತ್ತಿರಬೇಕು. ಅದರ ಒಂದು ಮಾದರಿಯನ್ನು ಇಲ್ಲಿ ಸಂಕ್ಷೇಪವಾಗಿ ಸೂಚಿಸ 
ಬಹುದು. ಅದರಲ್ಲಿ ಸಂಗೀತಕ್ಕೆ ಸಂಬಂಧಿಸಿದಂತೆ ದಾಖಲಿಸಬೇಕಾದ ವಿಷಯಗಳು ಇವು: 
ವಿದ್ಯಾರ್ಥಿಯ ಅನುವಂಶದ, ಕುಟುಂಬದ ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ 
ಹಿನ್ನೆಲೆ, ಸಂಗೀತ ಪ್ರವೃತ್ತಿಯ ಬಗೆಗೆ ನಡೆಸಿದ ಪರೀಕ್ಷೆಯ (651) ಫಲಿತಾ೦ಶ ; ಕಲಿಕೆಯ 
ಸಾಮರ್ಥ್ಯ ಮತ್ತು ಕೌಶಲಗಳ ಪರಿಮಾಣಗಳು, ಸ೦ಗೀತ ಶಿಕ್ಷಣದ ಹಲವು ಮುಖಗಳಲ್ಲಿ 
ಉದಾ. ಸಾಮಗ್ರಿ, ತಿಳುವಳಿಕೆ, ಕೌಶಲಗಳು, ಸ೦ವೇದನೆಯ ಸೂಕ್ಷ್ಮತೆ ಇವುಗಳಲ್ಲಿ 
ಸ್ವಾಮ್ಯ, ಕಲಿಕೆಯಲ್ಲಿ ಚಿತ್ತಭಂಗ ಅಥವಾ ಕ್ಷೋಭೆ, ಸ೦ಗೀತಾ೦ಶಗಳಾದ ಸ್ವರಸ್ನಾನ 


ಶುದ್ದಿ, ಧ್ವನಿವ್ಯಾಪ್ತಿ, ತಾಂತ್ರಿಕ ಅಂಶಗಳು, ಧ್ವನಿಯ ಏರಿಳಿತಗಳು, ವೇಗ, ಲಯ, ಭಾವ.. 


ಆಶುಸೃಷ್ಟಿ, ಕಲ್ಪನಾಶಕ್ತಿ, ಪ್ರತಿಮಾನಿರ್ಮಾಣ, ಸೃಜನ ಸಾಮರ್ಥ್ಯ, ಮಗ್ಗತೆ ಇತ್ಯಾದಿಗಳಲ್ಲಿ 
ಮೇಲಿನ ಅಧಿಕಾರ ಮೊದಲಾದವುಗಳನ್ನು ಬೋಧಕನು ನಿಯತಕಾಲಿಕವಾಗಿ ಅಳೆದು, 
ಅವುಗಳಲ್ಲಿ ವಿದ್ಯಾರ್ಥಿಯ ದರ್ಜೆಯನ್ನು ದಾಖಲಿಸಬೇಕು. ಇಂತಹ ವರದಿಗಳ ಆಧಾರದ 
ಮೇಲೆ ತಿದ್ದುವ, ಅಭಿವೃದ್ಧಿಪಡಿಸುವ ಅಥವಾ ತೀವ್ರಗೊಳಿಸುವ ಕಾರ್ಯಕ್ರಮಗಳನ್ನು 
ಸಂಸ್ಥೆಯು ತೆಗೆದುಕೊಳ್ಳಬೇಕು. ವಿದ್ಯಾರ್ಥಿಯು ತನ್ನ ಸಂಪನ್ಮೂಲಗಳನ್ನು ಸಂಪೂರ್ಣ 
ವಾಗಿ ಬೆಳೆಸಿಕೊಂಡು ಬಳಸಿಕೊಳ್ಳಲು ಅನುಕೂಲಿಸುವಂತೆ ವಿದ್ಯಾರ್ಥಿಯ ದೈಹಿಕ ಮತ್ತು 
ಮಾನಸಿಕ ಪರೀಕ್ಷೆಗಳನ್ನು ಆಗಾಗ ನಡೆಸಿ ಅವನ/ಅವಳ ಸ್ಥಿತಿಯ ನಿದಾನ (61880515), 
ಚಿಕಿತ್ಸೆ ಮತ್ತು. ಮಾರ್ಪಾಟುಗಳನ್ನು ಕೈಗೊಳ್ಳ ಬೇಕು. 

ವಿದ್ಯಾರ್ಥಿಯ ವ್ಯಕ್ತಿತ್ವದ ಸರ್ವಾಂಗೀಣ ಬೆಳವಣಿಗೆಯೂ, ಸ೦ಗೀತ ಸಂಬಂಧಿಯಾದ 
ವ್ಯಕ್ತಿನಿಷ್ಠ ವೈಶಿಷ್ಟ್ಯಗಳ ಅಭಿವೃದ್ಧಿಯೂ ಸಂಗೀತ ಶಿಕ್ಷಣದ ಪರಮೋಚ್ಚ ಗುರಿಯಾ 
ಗಿರಬೇಕು. .. . 


ಎಂ ಪಜ 


೧೫. ಸ೦ಗೀತ ಶಿಕ್ಷಣ, ಸ೦ಗೀತೋಪಾಧ್ಕಾಯರ 
ತರಪೇತು ಮತ್ತು ಸಲಹೆಗಳು 


ಭಾರತೀಯ ಸಂಸ್ಕೃತಿಯು ಇಂದು ಒಂದು ಪರ್ವಕಾಲದಲ್ಲಿದೆ. ಏಕೆಂದರೆ ಇಂದಿನ 
ಹಿರಿಯರ ತಲೆಮಾರಿಗೂ ಯುವಜನಾಂಗದ ತಲೆಮಾರಿಗೂ ನಡುವೆ ಒಂದು ಬಿರುಕು 
ಕಂಡುಬರುತ್ತಿದೆ. ಈ ವಿಚ್ಛಿನ್ನತೆಯು ಜೀವನದೃಷ್ಟಿ, ಧ್ಯೇಯ, ಮೌಲ್ಯ ಇವುಗಳಲ್ಲದ 
ರಲ್ಲಿಯೂ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಈ ಅಪಾಯಕಾರಿಯಾದ ತೆರಪಿನಿ೦ದಾಗಿ ಯುವ 
ಜನಾಂಗದಲ್ಲಿ ಅಶಿಸ್ತು, ಅತೃಪ್ತಿ, ಉದ್ರೇಕ, ಶೀಘ್ರ ಸುಖಾಭಿಲಾಷೆ, ಸದ್ಯಃಫಲಾಕಾಂಕ್ಸೆ-- 
ಇವು ಹೆಚ್ಚುತ್ತಿವೆ. ಇದು ವ್ಯಕ್ತಿಗೂ ಸಮಾಜಕ್ಕೂ ದೇಶಕ್ಕೂ ಅಹಿತಕರವೂ ಅನಾರೋಗ್ಯ 
ಕರವೂ ಆಗಿದೆ. ಮೇಲುನೋಟಕ್ಕೆ ಮಾತ್ರ ಆಕರ್ಷಕವಾಗಿದ್ದು ಉದ್ರೇಕಮಾತ್ರ ಪ್ರಯೋ 
ಜಕಗಳಾದ ವಿಷಯ, ವಿಚಾರ, ಮೌಲ್ಯ, ರಂಜನೆ ಮೊದಲಾದವುಗಳಿಂದ ನಮ್ಮ ತರುಣ 
ಪೀಳಿಗೆಯನ್ನು ವಿಮುಖವಾಗಿಸಿ ಶಾಶ್ಚತ ಸೌ೦ದರ್ಯ, ಸುಖ, ಪ್ರಯೋಜನಗಳನ್ನುಳ್ಳ 
ಮೌಲ್ಯಗಳಿಡೆಗೆ ಆಕರ್ಷಿಸುವುದು ನಮ್ಮ ಇಂದಿನ ಅತ್ಯಂತ ತುರ್ತುಕರ್ತವ್ಯಗಳಲ್ಲಿ 
ಒಂದಾಗಿದೆ. 

ಇದನ್ನು ನಮ್ಮ ಮಕ್ಕಳಿಗೆ ಶಾಲಾಕಾಲೇಜುಗಳಲ್ಲಿ ಮತ್ತು ಮನೆಗಳಲ್ಲಿ ಸಾಮಾನ್ಯ 
ವಿದ್ಯಾಭ್ಯಾಸದ ಮೂಲಕವೂ ಸಂಸ್ಕೃತಿ ಮೌಲ್ಯಗಳ ಬೋಧನೆಯ ಮೂಲಕವೂ ಮಾಡ 
ಬೇಕಾಗಿದೆ. ಇವೆರಡನ್ನೂ ಸಂಗೀತ ಶಿಕ್ಷಣದ ಮೂಲಕ ಸಾಧಿಸಬಹುದು. ಮಾನವ 
ಸಂಸ್ಕೃತಿಗೆ ತಳಹದಿಯಾದ ವಿಶ್ವಮಾನವದ್ಯಷ್ಟಿ, ದೈವಭಕ್ತಿ, ಆಧ್ಯಾತ್ಮಿಕ ಚಿಂತನೆ 'ಮತ್ತು 
ಅನ್ವೇಷಣೆ, ದೇಶಪ್ರೇಮ, ಸತ್ಯ, ಧರ್ಮ. ಅಹಿಂಸೆ ಮು೦ತಾದ ಮೌಲ್ಯಗಳನ್ನು ಮತ್ತು 
ಕಲ್ಪನೆಗಳನ್ನು ಆಕರ್ಷಕವೂ ಪ್ರಭಾವಕಾರಿಯೂ ಆದ ಸಂಗೀತ ಮಾಧ್ಯಮದ ಮೂಲಕ, 
ಆಡಿದ ಮಾತಿಗಿಂತ ಹಾಡಿದ ಮಾತಿನಲ್ಲಿ ಬೋಧಿಸಿ ಸ್ಥಿರಗೊಳಿಸಬಹುದು. ಹೀಗೆ 
ಸಂಗೀತದಿಂದ ಸಾಮಾಜಿಕವೂ ಆಧ್ಯಾತ್ಮಿಕವೂ ಸೌಂದರ್ಯಾನುಭೂತಿಪರವೂ ಆದ ತ್ರಿವರ್ಗ 
ಸಾಧನೆಯನ್ನು ಗಳಿಸಬಹುದು. ಅಲ್ಲದೆ ಸಾಮಾನ್ಯವೂ ಸಾರ್ವತ್ರಿಕವೂ ಆದ ಸ೦ಗೀತ 
ಶಿಕ್ಷಣವು ಮಕ್ಕಳ ಮನಸ್ಸಿನ ವಿಕಾಸಕ್ಕೂ ಸಮತೋಲನಕ್ಕೂ ಅವರು ಸಾಮಾಜಿಕ ವ್ಯಕ್ತಿ 
ಗಳಾಗಿ, ಸಮಾಜ ಪ್ರಯೋಜಕರಾಗಿ ಇರಲು ಸಹಾಯ ಮಾಡುವುದಷ್ಟೇ ಅಲ್ಲದೆ ಸಂಗೀತಾ 
`ಭಿರುಚಿಯೂ ಹುಟ್ಟುತ್ತದೆ. ನೇರವಾಗಿ ಸ೦ಗೀತದಲ್ಲಿ ಪಾಲುಗೊಳ್ಳುವುದರಿ೦ದ ಆಗುವ 
ಪ್ರಸನ್ನತೆ, ಸಂತೋಷ, ಶಿಸ್ತು, ಸಹಕಾರ ಮುಂತಾದ ಶೈಕ್ಸಣಿಕ ಪ್ರಯೋಜನಗಳಷ್ಟೇ 
' ಅಲ್ಲದೆ ಲಲಿತಕಲೆಗಳಲ್ಲಿನ ಅಭಿರುಚಿಯು ಸುಸಂಸ್ಕೃತನ ಪ್ರಥಮ ಲಕ್ಷಣವೆ೦ಬುದನ್ನು 
ನೆನೆಯಬೇಕು. ಎರಡನೆಯದಾಗಿ ವಿಶೇಷ ಪ್ರತಿಭೆ, ಆನುವಂಶಿಕತೆ, ಸೌಲಭ್ಯ, ಸೌಕರ್ಯ 
ಗಳನ್ನುಳ್ಳ ಮಕ್ಕಳಿಗೆ ವಿಶೇಷ ಪ್ರಾವೀಣ್ಯತೆಯನ್ನು ಗಳಿಸಿಕೊಳ್ಳಲು ಇದು ಸ್ಫೂರ್ತಿಯನ್ನೂ 


೫೫೦ ಕರ್ಣಾಟಕಸ೦ಗೀತವಾಹಿನಿ 


ಪ್ರವೇಶವನ್ನೂ ಒದಗಿಸಿ ಕೊಡುತ್ತದೆ. ಅಲ್ಲದೆ ಪ್ರಜಾಪ್ರಭುತ್ವತತ್ವದ ಆಧಾರದ ಮೇಲೆ 
ನಿರ್ಮಿತವಾಗುತ್ತಿರುವ ನಮ್ಮ ರಾಷ್ಟ್ರದಲ್ಲಿ ವಿದ್ಯಾಭ್ಯಾಸವು ಎಲ್ಲರ ಸ್ವತ್ತೂ ಹಕ್ಕೂ ಆಗಿದೆ. 
ಆದುದರಿಂದ ಸಂಗೀತ ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸುವುದು ಉಚಿತವೂ ಆವಶ್ಯಕವೂ 
ಆಗಿದೆ. ೬ 

ಆದರೆ ಈಗ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇರುವ ಸಂಗೀತ ಶಿಕ್ಷಣದ ಸ್ವರೂಪವು 
ತು೦ಬ ಶೋಚನೀಯವಾಗಿದೆ ಎನ್ನದೆ ವಿಧಿಯಿಲ್ಲ. ಮೊದಲನೆಯದಾಗಿ ಐಚ್ಛಿಕ ವಿಷಯ 
ವನ್ನಾಗಿ ಸಂಗೀತವನ್ನು ಆರಿಸಿಕೊಂಡು ವಿದ್ಯಾರ್ಥಿಗಳು ಅದನ್ನು ಅಭ್ಯಾಸ ಮಾಡುವು 
ಕೃಮದ ಬದಲು. ಎಲೆಕ್ಟಿವ್‌ಗಳಿಲ್ಲದ ಇಂದಿನ ಪದ್ಧತಿ ಸಂಗೀತಕ್ಕೂ ರಾಷ್ಟ್ರಹಿತಕ್ಕೂ 
ಮಾರಕವಾಗಿದೆ ಎಂದರೆ ಉತ್ಪ್ರೇಕ್ಷೆಯಲ್ಲ. ಯಾವ ಪಾಶ್ಚಾತ್ಯ ದೇಶಗಳ ಅನುಕರಣೆ 
ಯಲ್ಲಿಯೇ ಮನ ತೆತ್ತು ನಮ್ಮ ಶಿಕ್ಷಣ ತಜ್ನರು ಇ೦ತಹ ಮಾರ್ಪಾಟುಗಳನ್ನು ಮಾಡು 
ತ್ತಾರೋ ಅವರು ಅದೇ ಪಾಶ್ಚಾತ್ಯ ದೇಶಗಳಲ್ಲಿನ ಮಕ್ಕಳಿಗೆ ಶಾಲಾಕಾಲೇಜುಗಳಲ್ಲಿ 
ಸಾಮಾನ್ಯವಾದ ಮತ್ತು ವಿಶೇಷ ಸಂಗೀತ ಶಿಕ್ಷಣಕ್ಕೆ ಎಂದಿಗಿಂತ ಹೆಚ್ಚು ಅವಕಾಶಗಳು 
ದೊರೆಯುತ್ತಿವೆ ಎನ್ನುವುದನ್ನಾದರೂ ಗಮನಿಸಬಾರದೆ? ಐಚ್ಛಿಕ ಸಂಗೀತ ಶಿಕ್ಷಣವಿದ್ದ 
ಕಾಲದಲ್ಲಿ ಪೂರ್ವಾಭ್ಯಾಸವಿಲ್ಲದ ಆದರೆ ಪ್ರತಿಭೆಯುಳ್ಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, 
ಒಂದೆರಡು ವರ್ಷಗಳಲ್ಲಿಯೇ ತಂಬೂರಿ ಹಿಡಿದು ಶ್ರುತಿ ಲಯ ರಾಗತಾಳಗಳ ಶುದ್ಧಿ 
ಗಳಿ೦ದ ಕೂಡಿದ ಕೃತಿಗಳನ್ನು ಹಾಡಬಲ್ಲವರಾದರು ಎನ್ನುವುದು ಅನೇಕರ ಅನುಭವ 
ದಲ್ಲಿದೆ. ಅದು ಈಗ ತಪ್ಪಿಹೋಗಿ ಈ ಸ೦ಗೀತ ಸುಪ್ತಚೇತನಗಳು ಪ್ರೋತ್ಸಾಹ ಪೋಷಣೆ 
ಗಳಿಲ್ಲದೆ ಮುರುಟಿಹೋಗುತ್ತಿವೆ. ಇದು ಸ೦ಗೀತ ಕಲೆಗೆ ಅಷ್ಟೇ ಅಲ್ಲ, ವಿದ್ಯೆಗೂ ದೇಶಕ್ಕೂ 
ಆದ ಅನ್ಕಾಯ. 

ಇನ್ನು ಶಾಲಾಕಾಲೇಜುಗಳಲ್ಲಿ ಸ೦ಗೀತ ಶಿಕ್ಷಣದ ವಾಸ್ತವಿಕ ಪರಿಸ್ಥಿತಿಯನ್ನು ಪರಿ 
ಶೀಲಿಸಬೇಕು. ಮೊದಲನೆಯದಾಗಿ ಸ೦ಗೀತ ತರಗತಿಗಳು ಸ೦ತೆಯ೦ತೆಯೋ, ದೊಡ್ಡಿ 
ಯಂತೆಯೋ ಇರುತ್ತವೆ. ಹಾಜರಿಯನ್ನು ಕಳೆದು ಶ್ರುತಿಗೆ ವಿದ್ಯಾರ್ಥಿಗಳು ಶಾರೀರ 
ಕೂಡಿಸುವ ವೇಳೆಗೆ ಆಯಾ ಪೀರಿಯಡ್ಡಿನಲ್ಲಿ' ಅರ್ಧ ಕಳೆದಿರುತ್ತದೆ. ಹಳೆಯ ಪಾಠವನ್ನು 
ಸಾಮೂಹಿಕವಾದ ಗುಂಪಿನಲ್ಲಿ ಗೋವಿಂದ ಮಾಡಿಸುವ ವೇಳೆಗೆ ಪೀರಿಯಡ್‌ ಘಂಟೆ 
ಹೊಡೆಯುವ ವೇಳೆ, ಇನ್ನು ಐದಾರು ನಿಮಿಷಗಳಲ್ಲಿ ಹೊಸ ಪಾಠವನ್ನು ತುರುಕುವ ಆತುರ 
ಅನಿವಾರ್ಯ. ಇಲ್ಲದಿದ್ದರೆ ಇಲಾಖೆಯಿಂದ ನಿಗದಿಯಾದ ಪಠ್ಯ ವಿಷಯ ಪರೀಕ್ಷೆಯ 
ಸಮಯದಲ್ಲಿ ಮುಗಿಯುವುದೆ೦ತು? ಹೀಗೆ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರು 
ಕುವ ಸಾಹಸ, `ಆತುರ, ಆವಶ್ಯಕತೆ ಉಪಾಧ್ಯಾಯನಿಗೆ ಉಂಟಾಗುತ್ತದೆ. ಹೀಗಲ್ಲದಿದ್ದರೆ 
ಹಳೆಯ ಪಾಠವನ್ನು ಊರ್ಜಿತ ಮಾಡುವ ಗೋಜಿಗೆ ಹೋಗದೆ ಹೊಸದನ್ನು ಮಾತ್ರ ಹೇಳಿ 
ಕೊಡಬೇಕು, ಕೆಲವು ಉಪಾಧ್ಯಾಯರು: ಬಲಗೈಯಿಂದ :ಕರಿಹಲಗೆಯ ಮೇಲೆ ಬರೆದು 
ದನ್ನೆಲ್ಲಾ ಹಿಂದಿನಿಂದಲೇ ಎಡಗೈಯಿಂದ ಅಳಿಸಿಕೊ೦ಡು ಬರುವಂತೆ. ಪ್ರತಿ ವಿದ್ಯಾರ್ಥಿ 
ಯಿಂದಲೂ ಒಮ್ಮೆಯಾದರೂ ಪಾಠವನ್ನು ಹೇಳಿಸಲು ಕಾಲಾವಕಾಶವಿರುವುದಿಲ್ಲವಷ್ಟೆ. 


ಸಂಗೀತ ಶಿಕ್ಷಣ, ಸ೦ಗೀತೋಪಾಧ್ಯಾಯರ ತರಪೇತು ಮತ್ತು ಸಲಹೆಗಳು ೫೫೧ 


ಹಲವು ವಯಸ್ಸಿನ, ಹಲವು ಮನೋಧರ್ಮದ, ಹಲವು ಸಂಸ್ಕೃತಿಸ್ತರಗಳ ಈ ವಿದ್ಯಾರ್ಥಿ 
ರಾಶಿಗೆ ಉಪಾಧ್ಯಾಯನು ಸಹಸ್ರನೇತ್ರನಾಗಿ, ಸಹಸ್ರಕರನಾಗಿ, ಸಹಸ್ರಕ೦ಠನಾಗಿ, ಸಹಸ್ರ 
ಪಾತ್‌ ಆಗಿ ವಿಶ್ವರೂಪವನ್ನು ಮೆರೆಯುತ್ತಾ ಪಾಠವೆ೦ಬ ಸಾಗರವನ್ನು ದಾಟಬೇಕು. ಇಲ್ಲ 
ದಿದ್ದರೆ ತಾಳಾವರ್ತದ ಹಲವು ಭಾಗಗಳೂ ಸಂಗತಿಯ ಬೇರೆ ಬೇರೆ ಭಾಗಗಳೂ 
ಹಲಕೆಲವು ರೀತಿಯ ಉಚ್ಚಾರಣೆಗಳೊಡನೆ ವ್ಯವಕಲನಸ೦ಕಲನಗಳೊಡನೆ ಹಲವು ಶ್ರುತಿ 
ಗಳಲ್ಲಿ ಏಕಕಾಲದಲ್ಲಿ ಕೇಳಿ ಬರುತ್ತವೆ. ಇದೆಲ್ಲದರ ನಡುವೆ ಉಪಾಧ್ಯಾಯನಿಗೆ 
ಸ೦ಗೀತವೇ ಮರೆತುಹೋಗದಿರುವುದು ಆಶ್ಚರ್ಯ. 

ಇದಕ್ಕೆ ಕಾರಣವೇನೆ೦ದರೆ ಮೂಲಭೂತವಾದ ಕೆಲವು ಅ೦ಶಗಳನ್ನು ಗಮನಿಸದಿರು 
ವುದು. ಸ೦ಗೀತ ಶಿಕ್ಷಣವು ಚರಿತ್ರೆ, ಭೂಗೋಳ, ಕನ್ನಡ ಮು೦ತಾದ ಇತರ ವಿಷಯಗಳ 
ಬೋಧನೆಯಂತಲ್ಲ. ಇವುಗಳಲ್ಲಾದರೆ ಬೋಧಕ-ಬೋಧ್ಯರ ಅನುಪಾತವನ್ನು ಸ್ಟಲ್ಪ 
ಒಗ್ಗಿಸಿಕೊಳ್ಳಬಹುದು. ವಿಷಯಗಳನ್ನಾದರೂ ವಿದ್ಯಾರ್ಥಿಯು ಪರೀಕ್ಷೆಯ ವೇಳೆಗೆ ಅಭ್ಯಾಸ 
ಮಾಡಿ ಗಟ್ಟಿಮಾಡಿಕೊ೦ಡರೆ ಸಾಕು, ಇದಕ್ಕೆ ಬೌದ್ಧಿಕ ಸಾಧನ ಸಂಪತ್ತಲ್ಲದೆ, ಸ್ಮರಣ 
ಧಾರಣ ಶಕ್ತಿಗಳಲ್ಲದೆ ಬೇರೆ ಹೆಚ್ಚು ಬೇಕಾಗುವುದಿಲ್ಲ. ನಮ್ಮ ಇಂದಿನ ಪರೀಕ್ಷಾ 
ಪದ್ಧತಿಯೇ ಇ೦ತಹದು. ಈ ವಿಷಯಗಳಲ್ಲಿ ಉಪಾಧ್ಯಾಯರು ಸಾರಾಸಗಟಿನಲ್ಲಿಯೇ 
ಪಾಠಹೇಳಿ ಅದರ ಪ್ರಭಾವ ಫಲಿತಾ೦ಶಗಳನ್ನು ತಾಳೆನೋಡದೆ, ವೈಯಕ್ತಿಕ ಗಮನವನ್ನು 
ಕೊಡದೆ, ವರ್ಷಾಂತ್ಯದ ಪರೀಕ್ಷೆಯಿಂದ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯುತ್ತಾರೆ. 
ಸ೦ಗೀತದ ಶಿಕ್ಷಣದಲ್ಲಿ ಇದು ಯಾವುದೂ ಸಾಧ್ಯವಿಲ್ಲ. ದೈನ೦ದಿನ ಅಭ್ಯಾಸ, ಮಾಧ್ಯಮ 
ಶುದ್ಧಿ, ವೈಯಕ್ತಿಕ ಗಮನ ಇವುಗಳು ಅಪೇಕ್ಷಣೀಯ ಮಾತ್ರವಲ್ಲ, ಅನಿವಾರ್ಯ, ಅತ್ಯಾ 
ವಶ್ಯಕ. ಇಂತಹ ಸಂದರ್ಭದಲ್ಲಿ ಕಡ್ಡಾಯ ಸಂಗೀತದ ಹೆಸರಿನಲ್ಲಿ ಇರುವುದು ಎರಡು. 
ಈ ಕ್ರಿಯಾನುಭವದ ಪೀರಿಯಡ್ಡುಗಳು ಶಾಲಾ ಮುಖ್ಯಾಧಿಕಾರಿಗೆ ದೊರೆತ ವರಪ್ರದಾನ, 
ಅನುಕೂಲಸಿಂಧು. ಎಲ್ಲೆಲ್ಲಿ ಏನೇನು ಆಗುವುದಿಲ್ಲವೋ ಅದೆಲ್ಲ ಇಲ್ಲಿಯೇ ಆಗಬೇಕು. 
ಸ೦ಗೀತಾನುಭವ ಮಕ್ಕಳಿಗೆ ಆಗುವುದು ಬೂದಿಬುಧವಾರಕ್ಕೊಮ್ಮೆ, ಅದೂ ಆ ಶಾಲೆ 
ಯಲ್ಲಿ ಸಂಗೀತದ ಉಪಾಧ್ಯಾಯರಿದ್ದರೆ. ಇಲ್ಲದಿದ್ದರ೦ತೂ ಉಳಿದ ಪಠ್ಯವಿಷಯಗಳಿಗೆ 
ಇನ್ನೂ ಅನುಕೂಲವೇ ಆಯಿತು. ಅಪ್ಪಯ್ಯ ಭಾವಿಯಲ್ಲಿ ಬಿದ್ದರೆ ಅವನ ಪಂಚೆಯೂ 
ನನ್ನದೇ ಆಯಿತು ಎಂಬಂತೆ ಐಚ್ಛಿಕ ಸಂಗೀತಕ್ಕೆ ಹಿಂದೆ ವಾರದಲ್ಲಿ ಇದ್ದ ಎಂಟು 
ಪೀರಿಯಡ್ಡುಗಳೆಲ್ಲಿ, ಈ ಗೋಪಾಳವೆಲ್ಲಿ ? ಹಿಂದೆ ಪ್ರತಿನಿತ್ಯವೂ ಉಪಾಧ್ಯಾಯರಿಗೂ 
ವಿದ್ಯಾರ್ಥಿಗಳಿಗೂ ಸಂಪರ್ಕವಿರುತ್ತಿತ್ತು. ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿಯಬೇಕೆಂಬ 
ಉತ್ಸಾಹ ಆಸಕ್ತಿ, ಭಯ ಇರುತ್ತಿದ್ದವು. ಉಪಾಧ್ಯಾಯರಿಗೂ ವಿದ್ಯಾರ್ಥಿಗಳ ಮೇಲೆ 
ಹತೋಟಿ, ಆಸಕ್ತಿ ಇರುತ್ತಿದ್ದವು. ಎರಡು ಮೂರು ವರ್ಷಗಳ ಕಾಲದಲ್ಲಿ ಅಲ್ಪಸ್ವಲ್ಪ 
ವಾದರೂ ಸಂಗೀತವು ವಿದ್ಯಾರ್ಥಿಗೆ ಬರುತ್ತಿದ್ದು ಅದನ್ನು ರೂಢಿಸಿಕೊಂಡು ಬೆಳೆಸಿಕೊಳ್ಳುವ 
ಹುಮ್ಮಸ್ಸು, ಅವಕಾಶ ಇರುತ್ತಿದ್ದುವು. ಈಗ ಬೋಧಕ ಬೋಧ್ಯರ ನಡುವೆ ಭೇಟಿಯೇ 
ಅಪರೂಪ. ಏನೋ ಕಾಟವನ್ನು ತಬ್ಬಿಸಿಕೊಳ್ಳುವುದಕ್ಕೋಸ್ಕರ, ಶಾಸ್ತ್ರೋಪಚಾರಕ್ಕಾಗಿ 


೫೫೨ ಕರ್ಣಾಟಕಸ೦ಗೀತವಾಹಿನಿ 


ಸಂಗೀತವನ್ನು ಪಠ್ಯವಿಷಯದಲ್ಲಿ ಉಳಿಸಿಕೊ೦ಡಿದೆ. ಮಕ್ಕಳಿಗಾಗಿಯೇ ಬಾಲಸ೦ಗೀತ 
ಶಿಕ್ಷಣಕ್ರಮವನ್ನು ಏರ್ಪಡಿಸಿದ ಕರ್ಣಾಟಕ ಸಂಗೀತ ಪಿತಾಮಹ ಪುರಂದರದಾಸರ 
ನಾಡಿನಲ್ಲಿ ಹೀಗಾಗಿರುವುದು ವಿಡ೦ಬನೆಯಲ್ಲವೆ? ಭಾರತಾದ್ಯಂತ ಏಕರೂಪದ ಶಿಕ್ಷಣ 
ಕ್ರಮವನ್ನು ರೂಢಿಸುವ ಸಂದರ್ಭದಲ್ಲಿ. ಸಂಗೀತವನ್ನು ಬಲಿಕೊಡಬೇಕಾಯಿತು ಎಂದು 
ಶಿಕ್ಷಣ ತಜ್ಞರು ಸಮಾಧಾನ ಹೇಳಿದರೂ ನೆರಮನೆಯ ಮಕ್ಕಳಿಗೇ ಹಂಚಿ ಹಾಲು ಮುಗಿದು 
ಹೋಯಿತು, ಮನೆಯಲ್ಲಿ ಕ್ಷೀಣಿಸಿ ನನೆದು ಹೋಗುತ್ತಿರುವ ಮುದ್ದು ಕಂದಮ್ಮನಿಗೆ 
ಹಾಲು ಉಳಿಯಲಿಲ್ಲ ಎನ್ನುವ೦ತಹ ಸ್ಟಾರ್ಥತ್ಕಾಗ, ಇದು. ಭಾಷೆ. ವಿಜ್ಞಾನ, ಇತಿಹಾಸ, 
ಗಣಿತ, ದೈಹಿಕ ವ್ಯಾಯಾಮ ಇವು ಮುಂತಾದವೇ ಶಿಕ್ಷಣವೇನು ? ಲಲಿತಕಲೆಗಳು 
ಸುಸ೦ಸ್ಕೃತ, ಪೂರ್ಣ ವಿಕಸಿತ ಜೀವನದ ಅವಿಭಾಜ್ಯ ಅ೦ಗಗಳಲ್ಲವೇನು ? 

ಇನ್ನು. ಸಂಗೀತೋಪಾಧ್ಯಾಯರ ಪಾಡಂತೂ ಹೇಳತೀರದು. ಎಲ್ಲ ಉಪಾಧ್ಯಾಯ 
ಸಹೋದ್ಯೋಗಿಗಳಿಗೂ, ವಿದ್ಯಾರ್ಥಿಗಳಿಗೂ ವಿದ್ಯಾಇಲಾಖೆಗೂ ಇವರನ್ನು ಕಂಡರೆ 
ತಾತ್ಸಾರ, ಅಸಡ್ಡೆ. ಏಕೆಂದರೆ. ಇವರು ಯಾರಿಗಿರತ ಕಡಿಮೆಯಿಲ್ಲದಿದ್ದರೂ ಸಂಬಳ 
ಗ್ರೇಡುಗಳಲ್ಲಿ ಎಲ್ಲರಿಗಿಂತ ಹಿಂದೆಯೇ. ನಮ್ಮ ಶಾಲೆಗಳು ಬಾಯಲ್ಲಿ ಹೇಳದಿದ್ದರೂ 
ಒ೦ದು ಬಗೆಯ ಸಾಮಾಜಿಕ ದ್ವೈತಸಿದ್ಧಾ೦ತವನ್ನು ಬೆಳೆಸಿಕೊಂಡಿವೆ. ಇಲ್ಲಿಯ ತರತಮ 
ಭಾವವು ಹರಿ, ಲಕ್ಷ್ಮಿ, ಶೇಷ, ವಾಯುದೇವರು ಮುಂತಾದ ತಾರತಮ್ಯಕ್ಕಿಂತ ಹೆಚ್ಚು 
ಪ್ರಬಲವಾದುದು. ಈ ಸೋಪಾನ ಶ್ರೇಣಿಯಲ್ಲಿ ಸಂಗೀತದ ಮತ್ತು ಹಿಂದಿಯ 
ಬೋಧಕರು ಕಟ್ಟಕಡೆಯವರೆಂದು ಕಾಣುತ್ತದೆ. ಏಕೆಂದರೆ ಇವರು ಬೋಧಿಸುವ ವಿಷಯ 
ಗಳಿಗೆ ವರ್ಷಾಂತ್ಯದಲ್ಲಿ ಪರೀಕ್ಷೆಯಾಗಲಿ, ಅದಿದ್ದರೆ ಅದರಲ್ಲಿ ವಿದ್ಯಾರ್ಥಿ ತೇರ್ಗಡೆ 
ಯಾದರೆ ಮಾತ್ರ ಮುಂದಿನ ತರಗತಿಗೆ ಪ್ರವೇಶವೆಂದಾಗಲಿ ಏನೂ ಇಲ್ಲ. ಇನ್ನು 
ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯಗಳಲ್ಲಿ ಬೋಧಕರಲ್ಲಿ ಶ್ರದ್ಧೆ, ಭಯ, ಭಕ್ತಿ, ಕಲಿಕೆಯಲ್ಲಿ 
ಹುಮ್ಮಸ್ಸು ಹೇಗೆ ತಾನೇ ಬ೦ದಾವು? ಉಳಿದ ಸಹೋದ್ಯೋಗಿಗಳಿಗೆ ಇವರ ವಿಷಯದಲ್ಲಿ 
ಗೌರವ ಹೇಗೆ ಬಂದೀತು ? ಗಣಿತ, ವಿಜ್ಞಾನ, ಭಾಷೆಗಳು ಮುಂತಾದ ಪಠ್ಯ ವಿಷಯಗಳನ್ನು 
ಪಾಠ ಹೇಳಬೇಕಾದರೆ ಹದಿನೈದು ವರ್ಷಗಳಷ್ಟು ಕಾಲ ಒಬ್ಬ ವ್ಯಕ್ತಿಯು ತನ್ನ ಕಾಲ, ಶ್ರಮ, 
ಹಣಗಳನ್ನು ಬಂಡವಾಳ ಹೂಡಬೇಕು. ಸಂಗೀತದ ಉಪಾಧ್ಯಾಯರಾದರೂ ಅಷ್ಟೆ. ಜಿ.ಎ. 
ಅಥವಾ ಜಿ. ಎಸ್‌ಸಿ. ಪದವಿಗಳನ್ನಾದರೆ ವಿದ್ಯೆಯಲ್ಲಿ ಆನುವಂಶಿಕತೆಯಿಲ್ಲದೆ, ಪ್ರತಿಭಾ 
ವಿಶೇಷವಿಲ್ಲದ, ಸ೦ಸ್ಕಾರವಿಲ್ಲದ ಯಾರೂ ಪಡೆಯಬಹುದು, ಯಾರೂ ಉಪಾಧ್ಯಾಯ 
ರಾಗಬಹುದು. ಹಾಗೆ ಆಗಿ ವಿದ್ಯಾರ್ಥಿಗಳಿಗೆ ಅವಸರವಾಗಿ ಬಲವಂತವಾಗಿ ತುರುಕಿ, 
ಖಾಸಗಿ ಪಾಠಪ್ರವಚನ ಶುಲ್ಕಗಳ ಬೆಂಬಲದಿಂದ, ಕೇವಲ ಸ್ಮರಣಶಕ್ತಿಯ ಆಧಾರದ 
ಮೇಲೆ ವಿದ್ಯಾರ್ಥಿಗಳನ್ನು ತೇರ್ಗಡೆ ಮಾಡಿಸಿ ತಾವೂ ತೇರ್ಗಡೆಯಾಗಬಹುದು. ಸ೦ಗೀತದ 
ಉಪಾಧ್ಯಾಯರಿಗಾದರೆ ಹಾಗಲ್ಲ. ಅನುವಂಶಿಕತೆ, ವಿಶೇಷ ಪ್ರತಿಭೆ, ಸಂಸ್ಕಾರ, ಗಂಧ 
ರ್ವಾಂಶಗಳಿದ್ದರೇನೇ ಅವರಿಗೆ ಸಂಗೀತಕ್ಕೆ ಪ್ರವೇಶ, ತನ್ನನ್ನೂ ಬಹುಜನರನ್ನೂ ಏಕಕಾಲ 
ದಲ್ಲಿ ಸುಧಾರಿಸಿ ಸಂತೋಷಪಡಿಸಬಹುದೆಂಬ ಘನೋದ್ದೇಶದಿ೦ದ ಇದರ ಅಭ್ಯಾಸ. 


x 


ಸಂಗೀತ ಶಿಕ್ಷಣ, ಸಂಗೀತೋಪಾಧ್ಯಾಯರ ತರಪೇತು ಮತ್ತು ಸಲಹೆಗಳು ೫೫೩ 


ಶಾಲೆಗಳಲ್ಲಿರುವ೦ತೆ ಇವರ ಅಭ್ಯಾಸ ಕ್ರಮದಲ್ಲಿ ಶುಲ್ಕವಿನಾಯತಿ ಏನಿಲ್ಲ. ಸ೦ಗೀತ 
ಗುರುಗಳಿಗೆ ಕೈತು೦ಬ ಗುರುದಕ್ಷಿಣೆ ಸಲ್ಲಬೇಕು. ಶರೀರ, ಶಾರೀರ ಚೆನ್ನಾಗಿ ಉಳಿಯುವು 
ದಕ್ಕೆ ಎಚ್ಚರ ವಹಿಸಬೇಕು. ಆರೈಕೆ ಮಾಡಿಕೊಳ್ಳಬೇಕು. ಪುರ೦ದರದಾಸರು, ತ್ಕಾಗರಾಜರು 
ಮುಂತಾದ ಸಂತವಿಭೂತಿಗಳ ಆದರ್ಶ ಆಶೀರ್ವಾದಗಳನ್ನು ಪಡೆದು ಉತ್ಸಾಹದಿಂದ 
ಉಪಾಧ್ಯಾಯ ವೃತ್ತಿಗೆ ಬ೦ದರೆ ಅಲ್ಲಿ ಅವರನ್ನು ಎದುರುಗೊಳ್ಳುವುದೇನು ? ಸಮಾಜ 
ದಲ್ಲಿ ಯಾವ ವೃತ್ತಿಗೆ, ಯಾವ ಕಲೆಗೆ ಅತ್ಯುನ್ನತ ಗೌರವ ಸಲ್ಲಬೇಕೋ ಅದಕ್ಕೆ ಉದಾಸೀನ, 
ತಿರಸ್ಕಾರ, ಮಲತಾಯಿಯ ಧೋರಣೆ. 

ಅಷ್ಟೆ ಅಲ್ಲ, ಸಂಗೀತ ಬೋಧನೆಗೆ ಆವಶ್ಯಕವಾದ ಸಲಕರಣೆ ಸಾಮಗ್ರಿಗಳು ಶಾಲೆ 
ಯಲ್ಲಿರುವುದಾದರೂ ಅಪರೂಪವೇ. ಮೈಸೂರು ಬೆ೦ಗಳೂರುಗಳ೦ತಹ ದೊಡ್ಡ ಪಟ್ಟಣ 
ಗಳಲ್ಲಿ, ಅದೂ ಕೆಲವು ಶಾಲೆಗಳಲ್ಲಿ, ಆವಶ್ಯಕವಾದ ವಾದ್ಕೋಪಕರಣಗಳು ಮುಂತಾದವು 
ಇದ್ದಾವು. ಉಳಿದೆಡೆಯಲ್ಲಿ ಒಂದು ಹಳೆಯ ಹಾರ್ಮೋನಿಯಂ ಇದ್ದರೆ ಹೆಚ್ಚು. ಯಾವ 
ಹಾರ್ಮೋನಿಯಂ ಬಳಕೆಯನ್ನು ಶಾಸ್ತ್ರೀಯ ಸಂಗೀತದಲ್ಲಿ ಶ್ರುತಿ, ಪಕ್ಕವಾದ್ಯಗಳಿಗಾಗಿ 
ಬಳಸಬಾರದೆಂದು ಅನ್ಯತ್ರ ಭಾಷಣಗಳನ್ನು ಕೇಳಿ, ಹಾಗೆ ಮಾಡುತ್ತಾನೋ, ಅದೇ ಉಪಾ 
ಧ್ಯಾಯನು ಅದೇ ಹಾರ್ಮೋನಿಯಂ ವಾದ್ಯವನ್ನು ಅದೇ ಉದ್ದೇಶಗಳಿಗಾಗಿ. ತನ್ನ ಶಾಲೆ 
ಯಲ್ಲಿಯೇ ಬಳಸಬೇಕು ! ಎ೦ತಹ ಕ್ರೂರ ವಿಡ೦ಬನ ! ತ೦ಬೂರಿಯನ್ನು ಬಳಸೋಣ 
ವೆಂದರೆ ಅದಕ್ಕೆ ಪುನಃ ಪುನಃ ತಗಲುವ ಸಾದಿಲ್ವಾರು, ರಿಪೇರಿಗಳ ವೆಚ್ಚವನ್ನು ವಹಿಸಲು 
ಶಾಲೆಯ ಆಡಳಿತ, ವಿದ್ಯಾಣಲಾಖೆಗಳು ತಯಾರಿಲ್ಲವಲ್ಲ! ಸ೦ಗೀತಗುಡಿಯಲ್ಲಿ ಸರ 
ಸ್ವತಿಯ ಪೂಜೆಗೆ ಎಂದೇ ಭಾವಿಸಿ ಉಪಾಧ್ಯಾಯನು ತನ್ನ ಸ೦ಬಳದಲ್ಲೇ ಸ್ವಲ್ಪ ಭಾಗ 
ವಿನಿಯೋಗಿಸೋಣವೆ೦ದರೂ ಶಾಲೆಯಲ್ಲಿ ತಂಬೂರಿ ಇರಬೇಕಲ್ಲ. ಇದ್ದರೂ ಆ 
ವಿದ್ಯಾರ್ಥಿ ಸಾಗರದಲ್ಲಿ ತಂಬೂರಿಯ ಕೋಮಲನಾದ ಬಿಂದುವು ಒಂದು ಹನಿಯಾಗಿ 
ಅದೃಶ್ಯವಾಗಿ ಬಿಡುತ್ತದಲ್ಲ! 

ತಂಬೂರಿಯ ಗತಿಯೇ ಹೀಗಾದ ಮೇಲೆ ಇನ್ನು ವೀಣೆ, ಕೊಳಲು, ಮೃದ೦ಗಾದಿಗಳ 
ಮಾತು ಕನಸಿನಲ್ಲೇ ಉಳಿಯಿತು. ಸ೦ಗೀತವೆ೦ದರೆ ಹಾಡಿಕೆಯೆ೦ದೇ ನಮ್ಮ ಮನಸ್ಸಿನಲ್ಲಿ 
ಇದ್ದ ಹಾಗೆ ತೋರುತ್ತದೆ. ಶಾರೀರ ಸೌಲಭ್ಯವಿಲ್ಲದೆ, ಬೇರೆ ವಾದ್ಯಗಳಲ್ಲಿ ಅಭಿರುಚಿ, 
ಅನುವಂಶಿಕತೆ, ಪ್ರತಿಭೆ, ಕೈಚಳಕ ಮು೦ತಾದವು ಇರುವ ಮಕ್ಕಳಿಗೂ ಹಾಡುಗಾರಿಕೆಯನ್ನೇ 
ಕಲಿಸುವ ಹಠ ನಮ್ಮದು. ಪಾಶ್ಚಾತ್ಯ ದೇಶಗಳಲ್ಲಿ ಪ್ರತಿ ದೇಶದಲ್ಲಿಯೂ ಇರುವ ಕಂಠ 
ಮೇಳ ವಾದ್ಯಮೇಳಗಳನ್ನೂ ಅವುಗಳು ಸಂಪಾದಿಸಿರುವ ವೃತ್ತಿಗೌರವ, ಪ್ರತಿಷ್ಠೆ, 
'ಪ್ರಾವೀಣ್ಯಗಳನ್ನೂ ಗಮನಿಸಿದರೆ, ದೇವರೇ, ಇದು ನಮ್ಮಲ್ಲಿ ಯಾವಾಗ ಆದೀತು, ನಮ್ಮ 
ಮಕ್ಕಳು ಇದರ ಪ್ರಯೋಜನವನ್ನು ಯಾವಾಗ ಪಡೆದುಕೊ೦ಡಾರು ಎಂದು ಹಲುಬುವ 
ಹಾಗಾಗುತ್ತದೆ. ಎಷ್ಟು ಮಕ್ಕಳು ಅದ್ಭುತವಾದ ಕೈಚಳಕ ತೋರಿಸಿ ಮರಮುಟ್ಟುಗಳ 
ಮೇಲೆ, ತಟ್ಟೆಲೋಟಗಳ ಮೇಲೆ ತಬಲ ನುಡಿಸುವುದನ್ನು ನಾವು ಕೇಳಿಲ್ಲ ? ಕಾಲೇಜುಗಳ 
ಸಂಗೀತ ಸ್ಪರ್ಧೆಗಳಲ್ಲಿ ಏಕಲವ್ಯರಾದ ಹಲವು ಮಕ್ಕಳು ವಿದ್ವಾಂಸರೇ ಮೂಗಿನ ಮೇಲೆ 


ಬೆರಳಿಡುವ೦ತೆ ತಬಲವೇ ಏಕೆ. ಸಂಗೀತ ವಿದ್ವಾಂಸರಿಗೂ ತು೦ಬಾ ಕದಿಣವೆನ್ನಿಸುವ 
ಎಷ್ಟೇ ವಿದೇಶೀ ವಾದ್ಯಗಳನ್ನು ಲೀಲಾಜಾಲವಾಗಿ ಮಡಿಸುವುದಿಲ್ಲ ? ಆದರೆ ಹೀಗೆ 
ದೈವಕ್ಕಪೆಯಿ೦ದ ಬಂದ ಸಂಗೀತ ವ್ಯಷ್ಟಿ, ಕಾಲುವೆ, ಕಟ್ಟೆಗಳಾಗಿ ಹಸಿರಿನ ಸಂಪತ್ತನ್ನು. 
ಸೌಂದರ್ಯಶ್ರೀಯನ್ನು ತುಂಬುವುದಿಲ್ಲ, ಎಲ್ಲಿಯೋ ಸ೦ದಿಗೊ೦ದಿಗಳಲ್ಲಿ ಹರಿದು. ಇಂಗಿ. 
ಮಂಗಮಾಯವಾಗಿ ಜಿಡುತ್ತದೆ. ತಮ್ಮ ಮಕ್ಕಳಲ್ಲಿ ಈ ಪ್ರತಿಭೆಯಿದೆಯೆ೦ದು ಬಹು ವೇಳೆ 
ತಂದೆತಾಲಿಗಳಿಗೇ, ಉಪಾಧ್ಯಾಯರಿಗೇ ತಿಳಿದಿರುವುದಿಲ್ಲ. ತಿಳಿದಿದ್ದರೂ ಅದರಿಂದ 
ಓದಿಗೆ ಅಡ್ಡಿ, ಇದು ಏನೋ ಖಯಾಲಿ ಎ೦ಬ ಭಾವನೆ. 

ಇನ್ನು ಶಾಲಾಕಾಲೇಜುಗಳಲ್ಲಿ ಸಂಗೀತ ಶಿಕ್ಷಣಕ್ಕೆ ಆತ್ಕಲದ ಮುಖ್ಯವಾದ ಒಂದು 
ಸಾಧನ ಸಂಪತ್ತಿನ -ಕೊರತೆಯನ್ನಿಲ್ಲಿ ಗಮನಿಸಬೇಕು. ಉಳಿದ ಪಠ್ಯವಿಷಯಗಳಿಗಾದರೆ 
ಉಪಾಧ್ಯಾಯವಿಗೆ ತರಪೇತು ಆವಶ್ಯಕ. ಶಿಕ್ಷಣದ ತತ್ವ, ಮನೋವಿಜ್ಞಾನ, ತಂತ್ರ, ವಿಧಾನ 
ಮೊದಲಾದವುಗಳನ್ನು ಆಯಾ ಪಠ್ಯವಸ್ತುವಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಅವನು 
ಅಭ್ಯಾಸಮಾಡಿ ಶಿಕ್ಷಣದಲ್ಲಿಯೂ ಪದವೀಧರನಾದರೆ ಅವನಿಗೆ ಉದ್ಯೋಗ. ಮಾನ್ಯತೆ. 
ಸಂಗೀತ ಶಿಕ್ಷಕನಿಗೂ ಈ ಪ್ರಯೋಜನ ದೊರೆಯಬಾರದೇಕೆ ? ಉಳಿದ ವಿಷಯಗಳನ್ನಾ 
ದರೆ ಬೌದ್ಧಿಕವಾಗಿ ಗ್ರಹಿಸಿ ಅಲ್ಪಸ್ವಲ್ಪವನ್ನಾದರೂ ತರಪೇತಿಲ್ಲದಿದ್ದರೂ ಹೇಳಿಕೊಡ 
ಬಹುದು. ಸಂಗೀತ ಬೋಧನೆಯಾದರೋ ವಿಶೇಷಕಲೆ. ಅದರದೇ ಸ್ವಂತ ಸಮಸ್ಯೆ, 
ವೈಶಿಷ್ಟ್ಯಗಳಿರುತ್ತವೆ. ಉತ್ತಮಗಾಯಕವಾದಕನಾದವನು ಉತ್ತಮ ಶಿಕ್ಷಕನೂ ಆಗಿರ 
ಬೇಕೆಂಬ ನಿಯಮವೇನೂ ಇಲ್ಲ. ಆಮಭವವೂ ಶಾಸ್ತ್ರವೂ ಇದನ್ನು ಒತ್ತಿಹೇಳುತ್ತದೆ. 
ಹೀಗಿರುವಾಗ ಸ್ವಲ್ಪವೂ ತರಪೇತಿಲ್ಲದ ಉಪಾಧ್ಯಾಯನ ಕೈಯಲ್ಲಿ ಸಿಕ್ಕಿಬಿದ್ದ ಮಕ್ಕಳ, 
ವಿದ್ಯೆಯ ಪಾಡೇನು ? ಒ೦ದು ವೇಳೆ ಸಂಗೀತದಲ್ಲಿ ಅವನು ಉತ್ತಮ ಬೋಧಕನಾಗಿ 
ದ್ದರೂ ಸಾಲದು, ಕಣ್ಣಿಗೆ ಪಟ್ಟಿಕಟ್ಟಿದ ಒಳ್ಳೆಯ ಜಟಕಾಕುದುರೆಯಂತೆ ಆಗುತ್ತಾನೆ. 
ಇ೦ತಹ ಶಿಕ್ಷಕನು ಶಿಕ್ಷಣದ ತತ್ತ್ವಗಳ ಜ್ಞಾನವಾಗಲೀ, ವಿಶಾಲ ದೃಷ್ಟಿಧ್ಯೇಯಗಳಾಗಲೀ 
ಇಲ್ಲದೆ ಅವನೂ, ವಿದ್ಯಾರ್ಥಿಗಳೂ ಸಂಗೀತ ವಿದ್ಯೆಯೂ ಬಾವಿಯಲ್ಲಿ ಕಪ್ಪೆಗಳ೦ತಾಗು 
ವುದು ನಿಃಸಂದೇಹ. ಕಲೆ, ಅದರ ಶಾಸ್ತ್ರಗಳನ್ನು ಹೇಳಿ ಕೊಡಬೇಕಾದರೆ ಸಾಕಷ್ಟು 
ಅಕ್ಷರವಿದ್ಯೆಯೂ, ವ್ಯವಹಾರ ಜ್ಞಾನವೂ ಶಿಕ್ಷಣದಲ್ಲಿ ತರಪೇತೂ ಅತ್ಯಗತ್ಯ. 


ಸಲಹೆಗಳು 

ಮೊಟ್ಟ ಮೊದಲನೆಯದಾಗಿ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಮಾತ್ರ ಸ೦ಗೀತ ಬೋಧನೆಗೆ 
ಅವಕಾಶವಿರುವುದನ್ನು ತಪ್ಪಿಸಿ ಬಾಲಕರ ಶಾಲೆಗಳಲ್ಲಿಯೂ ಇದರ ಪ್ರಯೋಜನವು 
ದೊರೆಯುವಂತೆ ಮಾಡುವುದು ಉಚಿತವಾಗಿದೆ. ಅತ್ಯುನ್ನತ ಮಟ್ಟದಲ್ಲಿ ಇರುವ ಸಂಗೀತ 
ವಿದ್ವಾಂಸರಲ್ಲಿಯೂ. ಸಾಧಾರಣ ಮಟ್ಟದ ವಿದ್ವಾ೦ಸರಲ್ಲಿಯೂ ಇರುವ ಸ್ತ್ರೀಪುರುಷರ 
ಪರಸ್ಪರ ಅನುಪಾತವನ್ನು ಗಮನಿಸಿದರೆ' ಗಂಡಸರೇ ಅತ್ಯಧಿಕವಾಗಿರುವುದು ಕಂಡು 
ಬರುತ್ತದೆ. ಶಾಲೆಗಳಲ್ಲಿ ನಮ್ಮ ಹುಡುಗರಿಗೆ ಸಂಗೀತ ಶಿಕ್ಷಣದ ಗಂಧವೇ ದೊರಕುವು 


ಸಂಗೀತ ಶಿಕ್ಷಣ, ಸ೦ಗೀತೋಪಾಧ್ಯಾಯರ ತರಪೇತು ಮತ್ತು ಸಲಹೆಗಳು ೫೫೫ 


ದಿಲ್ಲವೆ೦ದರೆ ಇದು ಕೂಡಲೇ ಸರಿಪಡಿಸಬೇಕಾದ ಪರಿಸ್ಥಿತಿಯೆ. ಶಾಲೆಗಳಲ್ಲಿ ಸಂಗೀತೋ 
ಪಾಧ್ಕಾಯರ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸಿ ಉಳಿದ ಉಪಾಧ್ಯಾಯರ ಸಂಬಳ ಮತ್ತು 
ಗ್ರೇಡುಗಳಿಗೆ ಸಮಾನವಾಗಿರುವಂತೆ ಮಾಡಬೇಕು. ಬೋಧಕ ಬೋಧ್ಯರ ನಡುವೆ ಇರುವ 
ಅನುಪಾತವನ್ನು ಕುಗ್ಗಿಸಿ ಎಂದರೆ ಉಪಾಧ್ಯಾಯರುಗಳ ಸಂಖ್ಯೆಯನ್ನು ಹೆಚ್ಚಿಸಿ, ಶಿಕ್ಷಣ 
ದಲ್ಲಿ ದಕ್ಷತೆಯನ್ನು ಹೆಚ್ಚಿಸಬೇಕು. ಸ೦ಗೀತ ಬೋಧನೆಗೆ ಇರುವ ಪೀರಿಯಡ್‌ಗಳನ್ನು 
ಹೆಚ್ಚಿಸಿ ಪಠ್ಯ ವಿಷಯಗಳನ್ನೂ ಅವುಗಳ ಬೋಧನೆಯ ವ್ಯಾಪ್ತಿಯನ್ನೂ ಹೆಚ್ಚಿಸಬೇಕು. 
ವರ್ಷಾಂತ್ಯದಲ್ಲಿ ಇದರ ಪರೀಕ್ಷೆಯನ್ನು ಏರ್ಪಡಿಸಿ ಮು೦ದಿನ ತರಗತಿಗೆ ವಿದ್ಯಾರ್ಥಿಯು 
ತೇರ್ಗಡೆಯಾಗಲು ಸಂಗೀತದಲ್ಲಿಯೂ ತೇರ್ಗಡೆಯಾಗಿರಬೇಕೆಂಬ ಷರತ್ತನ್ನು ವಿಧಿಸಿ, 
ಉಪಾಧ್ಯಾಯರಲ್ಲಿಯೂ ವಿದ್ಯಾರ್ಥಿಗಳಲ್ಲಿಯೂ ಶ್ರದ್ಧೆ, ಆಸಕ್ತಿ, ಉತ್ಸಾಹ, ಭಯಗಳನ್ನು 
ಹೆಚ್ಚಿಸಬೇಕು. ಸ೦ಗೀತ ಶಿಕ್ಷಣಕ್ಕೆ ಅಗತ್ಯವಾದ ಬೋಧನ ಸಾಮಗ್ರಿಗಳನ್ನೂ ಅವುಗಳ 
ದುರಸ್ತು ಮತ್ತು ಸಾದಿಲ್ವಾರುಗಳಿಗೆ ಅಗತ್ಯವಾದ ಹಣವನ್ನೂ ಒದಗಿಸಬೇಕು. 
ಸಂಗೀತವನ್ನು ಶಾಲೆಗಳಲ್ಲಿ ಎರಡು ಸ್ತರಗಳಲ್ಲಿ ಬೋಧಿಸಬೇಕಾಗುತ್ತದೆ. ಮಾನಸಿಕ, 
ದೈಹಿಕ, ಸಾಮಾಜಿಕ ಮತ್ತು ಸಾ೦ಸ್ಕೃತಿಕ ಮೌಲ್ಯಗಳ ಬೋಧನೆಗೆ ಸ೦ಗೀತವನ್ನು ಆಕರ್ಷಕ 
ಮಾಧ್ಯಮವನ್ನಾಗಿ ಉಪಯೋಗಿಸುವುದು ಒಂದು. ಇದು ಸಾಮೂಹಿಕ ಸ೦ಗೀತವೆನ್ನಿಸಿ 
ಕೊಳ್ಳುತ್ತದೆ. ಇದರ ಬಗೆಗೆ ಬೇರೆ ವಿವೇಚನಕಾರ್ಯಾಗಾರದ ವರದಿಯು :ಸಿದ್ಧವಾಗಿರು 
ವುದರಿಂದ ಅದನ್ನು ಕುರಿತು ಇಲ್ಲಿ ಹೆಚ್ಚಿಗೆ ಹೇಳುವುದಿಲ್ಲ. ಆದರೆ ಮೇಲ್ಕಂಡ ಮೌಲ್ಯಗಳ 
ನಿರ್ವಹಣೆಯನ್ನು ಶಿಶುವಿಹಾರಗಳಿ೦ದ ಹಿಡಿದು ಹಂತಹಂತವಾಗಿ ಕಾಲೇಜಿನವರೆಗೂ 
ವ್ಯವಸ್ಥಿತ ಕ್ರಮದಲ್ಲಿ ಇದನ್ನು ಶಿಕ್ಷಣ ಕ್ರಮದ ಚೌಕಟ್ಟಿನಲ್ಲಿ ಸೇರಿಸುವುದರಿ೦ದ ಬಹು 
ಪ್ರಯೋಜನವಿದೆಯೆ೦ದು ಅನುಭವಸಿದ್ಧವೂ ಪ್ರಾಯೋಗಿಕ ಸತ್ಯವೂ ಆಗಿರುವ ಸ೦ಗತಿ 
ಯನ್ನಿಲ್ಲಿ ಹೇಳಬೇಕು. ಸಾಮೂಹಿಕ ಸಂಗೀತವನ್ನು ಕುರಿತು ಪ್ರಪ್ರಥಮ . ಅಖಿಲ 
ಭಾರತೀಯ ವಿಚಾರಗೋಷ್ಠಿಯನ್ನು ಮೈಸೂರಿನಲ್ಲಿ ಶ್ರೀವರಲಕ್ತ್ಮೀ ಅಕೆಡಮಿ ಸ೦ಸ್ಥೆಯು 
ಲೇಖಕನ ನೇತೃತ್ವದಲ್ಲಿ ೧೯೫೬ರಲ್ಲಿ ಏರ್ಪಡಿಸಿತ್ತು. ದೇಶದ ವಿವಿಧ ಭಾಗಗಳಿಂದ ತಜ್ನರು 
ಇದರಲ್ಲಿ ಭಾಗವಹಿಸಿ ಅತಿ ಪ್ರಾಯೋಗಿಕವೂ, ಗಹನವೂ, ಮುಖ್ಯವೂ ಆದ ವರದಿಯನ್ನು 
`ಒಪ್ಪಿಸಿದರು. ಇದು ಕಾರ್ಯಗತವಾಗುವುದು ಒಳ್ಳೆಯದೆಂದು ಭಾವಿಸುತ್ತೇನೆ. ಸಾಮಾನ್ಯ 
ಶಿಕ್ಷಣಕ್ಕೆ ಉಪಕಾರವಾಗುವುದಷ್ಟೆ ಅಲ್ಲದೆ ಸಾಮೂಹಿಕ ಸಂಗೀತವು ನಮ್ಮ ಮಕ್ಕಳಲ್ಲಿ 
`ಶಾಸ್ತ್ರೀಯ ಸಂಗೀತವನ್ನು ಕಲಿಯಲು, ಕೇಳಿ ಆನಂದಿಸಲು ತಕ್ಕ ಮಾನಸಿಕ, ಬೌದ್ಧಿಕ 
ವಾತಾವರಣವನ್ನು ಕಲ್ಪಿಸಿ ಪ್ರವೇಶವನ್ನು ಒದಗಿಸುತ್ತದೆ ಎ೦ದರೆ ಇಲ್ಲಿ ಸಾಕು. 
ಶಾಸ್ತ್ರೀಯ ಸ೦ಗೀತವನ್ನು ಐಚ್ಛಿಕ ವಿಷಯವಾಗಿ, ಅದು ಎಷ್ಟೇ ಕಷ್ಟವಾದರೂ, ಪುನಃ 
ಪಠ್ಯ ಕ್ರಮದಲ್ಲಿ ಸ್ಥಾಪಿಸಬೇಕು. ಇಲ್ಲದಿದ್ದರೆ ದೇಶದಲ್ಲಿ ಶಾಸ್ತ್ರೀಯ ಸ೦ಗೀತವೆ ಅಳಿಸಿ 
ಹೋಗುವ ಕಾಲ ದೂರವಿಲ್ಲ. ಈಗಾಗಲೇ ನಮ್ಮ ಮಕ್ಕಳಲ್ಲಿ ಲಘುಸ೦ಗೀತ, ಚಿತ್ರ 
ಸಂಗೀತ, ಹಿಪ್ಪಿ ಸಂಗೀತ, ಆರ್ಕೆಸ್ಟ್ರಾ ಮುಂತಾದವು ಬೇರೂರಿ ಶಾಸ್ತ್ರೀಯ ಸಂಗೀತದ 
ಬಗ್ಗೆ ಉದಾಸೀನ, ಅವಹೇಳನ ಮುಂತಾದ ಭಾವನೆಗಳು ಕಂಡುಬರುತ್ತಿವೆ. ನಮ್ಮ 


೫೫೬ ಕರ್ಣಾಟಕಸಂಗೀತವಾಹಿನಿ 


ಮಕ್ಕಳನ್ನು ಶಾಲಾಕಾಲೇಜುಗಳ ಹೊರಗೂ ಶಾಸ್ತ್ರೀಯ ಸ೦ಗೀತದ ಆಕರ್ಷಣೆಗೆ ಒಳಪಡಿಸು 
ವುದು ಹೇಗೆಂಬ ಬಗೆಗೆ ಒಂದು ಯೋಜನೆಯನ್ನು ತಯಾರಿಸಿಕೊಂಡಿದ್ದೇನೆ. 

ಶಾಸ್ತ್ರೀಯ ಸಂಗೀತವನ್ನು ಪ್ರೌಢಶಾಲೆಗಳಿಂದ ಮಾತ್ರ ಸರಿಯಾಗಿ ಪ್ರಾರಂಭ 
ಮಾಡುವ ಈಗಿನ ಕ್ರಮವು ಸ್ವಲ್ಪ ವಿಚಿತ್ರವಾಗಿಯೇ ಇದೆ. ಶಿಶುವಿಹಾರದಿ೦ದ ಹಿಡಿದು 
ಸುಮಾರು ಹತ್ತು ವರ್ಷಗಳು--ಕಲಿಕೆಗೆ ಅತ್ಯ೦ತ ಮುಖ್ಯವಾದ ಹತ್ತು ವರ್ಷಗಳು ಏಕೆ 
ವ್ಯರ್ಥವಾಗಬೇಕು ? ಕ್ರಮವರಿತು ಹಂತಹಂತವಾಗಿ ಶಾಸ್ತ್ರೀಯ ಸಂಗೀತವನ್ನು ಮಕ್ಕಳಿಗೆ 
೫-೬ನೆಯ ವಯಸ್ಸಿನಿಂದಲೇ ಹೇಳಿಕೊಡಬೇಕೆ೦ದು ಎಲ್ಲ ಸಂಗೀತ ಶಿಕ್ಷಣತಜ್ಞರೂ 
ಒಪ್ಪುತ್ತಾರೆ. ಹೀಗಾಗಿ ಪ್ರೌಢಶಾಲೆಗೆ ಬರುವ ವೇಳೆಗೆ ವಿದ್ಯಾರ್ಥಿಯ ಮೈಮನಸ್ಸುಗಳು 
ಬಲಿತು ಉತ್ತಮ ಮಟ್ಟದ ಸಂಗೀತವನ್ನು ಹೀರಿಕೊಂಡು ಜೀರ್ಣಿಸಿಕೊಳ್ಳುವ ಸ್ಥಿತಿಯನ್ನು 
ಮುಟ್ಟಿರುತ್ತಾನೆ. ಇದನ್ನು ಕಾಲೇಜಿನಲ್ಲಿ ಮುಂದುವರಿಸಿ ಪದವಿಯಲ್ಲಿ ಐಚ್ಛಿಕ ಪಠ್ಯವ 
ನ್ನಾಗಿಯೋ ಪ್ರತ್ಯೇಕವಾಗಿ ಸ೦ಗೀತದಲ್ಲಿಯೇ ಪದವಿಯನ್ನೋ ತೆಗೆದುಕೊಳ್ಳುವ ಸ್ಥಿತಿಯು 
ವಿದ್ಯಾರ್ಥಿಗೆ ಬಂದಿರುತ್ತದೆ. ಈಗಿನ ಹಾಗೆ ಈ ತರಗತಿಯಲ್ಲಿ ಖಾಸಗಿಯಾದ ಮನೆ 
ಪಾಠವನ್ನೇ ಸಂಪೂರ್ಣವಾಗಿ ಅವಲಂಬಿಸುವ, ಆವಶ್ಯಕತೆ ಬರುವುದಿಲ್ಲ. ಶಾಲೆಗಳಲ್ಲಿ 
ಸಂಗೀತವನ್ನು ಐಚ್ಛಿಕವಾಗಿ ತಂದರೆ ಉಳಿದ ಕಲೆ, ಕಸುಬುಗಳಿಗೂ ಸ್ಥಾನ ಕೊಡಬೇಕಾ 
ಗುತ್ತದೆ ; ಇದು ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಎನ್ನುವುದಾದರೆ, ಪ್ರತಿಭಾವಂತರಾದ, 
ಆರಿಸಿದ ಕೆಲವು ವಿದ್ಯಾರ್ಥಿಗಳಿಗಾಗಿಯಾದರೂ ಯಾವುದಾದರೂ ಒಂದು ಪಠ್ಯ ವಿಷಯ 
ದಲ್ಲಿ ವಿನಾಯತಿಕೊಟ್ಟು ದಿನಕ್ಕೆ ಒ೦ದು ಪಿರಿಯಡ್ಡಿನ ಹಾಗೆ ಪಾಠ ಹೇಳಬಹುದು. ಇದು 
ಯಾವ ತೊಂದರೆಯನ್ನೂ ಅಡ್ಡಿ ಅತ೦ಕಗಳನ್ನೂ ಉಂಟುಮಾಡುವುದಿಲ್ಲ. 

ಶಾಲೆಗಳಲ್ಲಿ ಸಂಗೀತವನ್ನು ನಿಗದಿಯಾದ ಪಠ್ಯವಸ್ತುವಿನ ಮೂಲಕ ಬೋಧಿಸುವು 
ದಲ್ಲದೆ ಇದಕ್ಕೆ ಉಪಕಾರಕವಾದ ಬೇರೆ ಕೆಲವು ಸಹಾಯಕ ಕಾರ್ಯಕ್ರಮಗಳನ್ನೂ ಇಟ್ಟು 
ಕೊಳ್ಳಬಹುದು. ಉದಾಹರಣೆಗೆ ಸಂಗೀತಶಾಸ್ತ್ರ. ವಾಗ್ಗೇಯಕಾರರು ಮುಂತಾದ ವಿಷಯ 
ಗಳಲ್ಲಿ ಆಯಾ ಶಾಲೆಗೆ ಚರ್ಚಾ ಸ್ಪರ್ಧೆಗಳನ್ನೂ ಲೇಖನ ಸ್ಪರ್ಧೆಗಳನ್ನೂ ಅ೦ತರ ಶಾಲಾ, 
ಅಂತರ ಜಿಲ್ಲಾ ಮುಂತಾದ ಸ್ಪರ್ಧೆಗಳನ್ನೂ ಇಟ್ಟುಕೊಳ್ಳಬಹುದು. ಪುರಂದರದಾಸರು, 
ಸಂಗೀತ ತ್ರಿಮೂರ್ತಿಗಳು, ಕ್ಷೇತ್ರಯ್ಯ, ಜಯದೇವ ಮುಂತಾದ ವಾಗ್ಗೇಯಕಾರರ 
ದಿನಾಚರಣೆಗಳನ್ನು ಏರ್ಪಡಿಸಬಹುದು. ಹೆಚ್ಚು ವೆಚ್ಚವಿಲ್ಲದ೦ತೆ ಹೊರಗಿನ ವಿದ್ವಾಂಸರ 
ಸ೦ಗೀತ ಕಚೇರಿಗಳನ್ನು ಮಕ್ಕಳಿಗಾಗಿಯೇ ಏರ್ಪಡಿಸಿ ಅವರಿ೦ದ ಆಕರ್ಷಕವಾದ ವಿವರಣೆ 
ಗಳನ್ನು ಕೊಡಿಸಬಹುದು. ಪ್ರತಿಭಾವ೦ತರಾದ ಪುಟ್ಟ ಮಕ್ಕಳೇ, ವೀಣೆ; ಪಿಟೀಲು, ಕೊಳಲು 
ಮುಂತಾದವುಗಳನ್ನು ನುಡಿಸಿ ಹಾಡುವ ಸಂಗೀತ ಕಛೇರಿಗಳನ್ನು ಶಾಲೆಯಲ್ಲಿ ಏರ್ಪಡಿಸ 
ಬಹುದು. ಗಣೇಶ ಚತುರ್ಥಿ, ಬಸವ ಜಯಂತಿ, 'ಬುದ್ಧ ಜಯಂತಿ, ಶಂಕರ ಜಯಂತಿ, 
ಮುಂತಾದ ಹಬ್ಬಗಳಲ್ಲಿ ಶಾಲಾಮಕ್ಕಳ ಸಾಮೂಹಿಕ ಸಂಗೀತವನ್ನು ಏರ್ಪಡಿಸಬಹುದು. 
ಮಕ್ಕಳು ಸ೦ಗೀತಶ್ರವಣದ ದಿನಚರಿಯನ್ನು ಬರೆಯುವಂತೆ ಪ್ರೋತ್ಸಾಹಿಸಿ, ಪ್ರತಿ ದಿನ 
ರೇಡಿಯೋನಲ್ಲಿ ಅವರು ಕೇಳಿದ ಕಲಾವಿದರು. ಹಾಡುಗಳ ರಾಗ, ತಾಳಗಳು, ವಾಗ್ದೇಯ 


ಸಂಗೀತ ಶಿಕ್ಷಣ, ಸಂಗೀತೋಪಾಧ್ಯಾಯರ ತರಪೇತು ಮತ್ತು ಸಲಹೆಗಳು ೫೫೭ 


ಕಾರರು ಮುಂತಾದವನ್ನು ಪಟ್ಟಿಮಾಡಿ. ಅವುಗಳಲ್ಲಿ ತಮಗೆ ಪರಿಚಯವಿಲ್ಲದ ಅಂಶ 
ಗಳನ್ನು ಗುರುತು ಮಾಡಿಕೊಂಡು ಉಪಾಧ್ಯಾಯರಿಂದ ತಿಳಿದುಕೊಳ್ಳುವುದು ಮುಂತಾದ 
ವನ್ನು ಏರ್ಪಡಿಸಬಹುದು. ಶಾಲಾ ಪುಸ್ತಕ ಭಂಡಾರಕ್ಕೆ ಸಂಗೀತ ವಿಷಯಕವಾದ ಪುಸ್ತಕ 
ಗಳನ್ನು ಸೇರಿಸಿ ಅವುಗಳನ್ನು ವಿದ್ಯಾರ್ಥಿಗಳು ಓದುವಂತೆ ಪ್ರೋತ್ಸಾಹಿಸಬಹುದು. 
ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಗೋಷ್ಠಿಗಳನ್ನು ಏರ್ಪಡಿಸಿ ಓದಿದ ಒಂದು ಪುಸ್ತಕ, ಕೇಳಿದ 
ಒ೦ದು ಸಂಗೀತ ಕಚೇರಿ, ಪ್ರಚಲಿತವಾದ ಸಂಗೀತ ವಿಷಯ ಮುಂತಾದವುಗಳ ಬಗೆಗೆ 
ಪೂರ್ವಾಧ್ಯಯನ ಮಾಡಿಕೊಂಡು ಬಂದು ಚರ್ಚೆಯಲ್ಲಿ ಭಾಗವಹಿಸಲು ಏರ್ಪಡಿಸ 
ಬಹುದು. ತಮಗೆ ಆಸಕ್ತಿ, ಆಸೆಗಳು ಸಂಗೀತದಲ್ಲಿ ಏನೇನಿವೆ ಅವುಗಳನ್ನು ಸಾಧಿಸಬೇಕಾ 
ದರೆ ಏನೇನು ಆಗಬೇಕು ಮುಂತಾದ ವಿಷಯಗಳ ಮೇಲೆ ವಿದ್ಯಾರ್ಥಿಗಳಿಂದ ಭಾಷಣ 
ಗಳನ್ನೂ ಲೇಖನಗಳನ್ನೂ ವಿಚಾರ ಸಂಕಿರಣಗಳನ್ನೂ ಏರ್ಪಡಿಸಬಹುದು. ತನಗೆ ಮೆಚ್ಚಿನ 
ಸಂಗೀತ ವಿದ್ವಾಂಸರು ಯಾರು, ಎ೦ಬ ಮುಂತಾದ ವಿಷಯಗಳಲ್ಲಿ ಭಾಷಣಗಳನ್ನು 
ಏರ್ಪಡಿಸಬಹುದು. ಸಂಗೀತ ಕಚೇರಿಗಳ, ವಿಮರ್ಶೆಗಳ, ಪ್ರಸಿದ್ಧ ಸಂಗೀತ ವಿದ್ವಾಂಸರ 
ಜೀವನ ಚರಿತ್ರೆ, ಶಾಸ್ತ್ರ ವಿಷಯಗಳು. ಸ್ವಾರಸ್ಯವಾದ ಇತರ ವಿಷಯಗಳ ಮೇಲೆ ಟಿಪ್ಪಣಿ. 
ಸಾರಾಂಶ ಮುಂತಾದವುಗಳನ್ನು ಬರೆಯಲು ಪ್ರೋತ್ಸಾಹಿಸಬಹುದು. ಸಂಗೀತ 
ವಿದ್ವಾಂಸರುಗಳ ಭಾವಚಿತ್ರಗಳು, ಸ೦ಗೀತವಾದ್ಯಗಳು ಇತ್ಯಾದಿಗಳ ಆಲ್ಬ೦ ತಯಾರಿಕೆಗೆ 
ಉತ್ತೇಜನವನ್ನು ನೀಡಬಹುದು. ಸಂಗೀತದ ನಾದವಿಜ್ಞಾನವನ್ನು ಸಂಬಂಧಿಸಿದ ಸಂಗತಿ 
ಗಳ ಬಗ್ಗೆ ಸುಲಭವಾದ ಪ್ರಯೋಗಗಳನ್ನು ಏರ್ಪಡಿಸಿ ತೋರಿಸಬಹುದು. ಸಂಗೀತ ವಾದ್ಯ 
ಗಳ, ಅವುಗಳ ವಾದನಗಳ ಪ್ರದರ್ಶನವನ್ನು ಏರ್ಪಡಿಸಬಹುದು. ಪಾಶ್ಚಾತ್ಯ ದೇಶದಲ್ಲಿರು 
ವಂತೆ ನಮ್ಮ ದೇಶದಲ್ಲಿಯೂ ಒಂದು ಕ೦ಠಮೇಳದ ಕೋರಲ್‌ ಗ್ರೂಪ್‌, ವಾದ್ಯಮದೇಳದ 
ಆರ್ಕೆಸ್ಟ್ರಾ ಸಂಗೀತ ಮೇಳ, ಗ್ಲೀಕ್ಲಬ್‌, ಮ್ಯೂಸಿಕ್‌ ಕ್ಲಬ್‌, ಕನ್ಸರ್‌ವೇಟ್ಟಾರ್‌ಗಳನ್ನು 
ಹೊಂದಿ ವಿದ್ಯಾರ್ಥಿಗಳ ಸಂಗೀತ ಪ್ರತಿಭೆಯ ಅಭಿವ್ಯಕ್ತಿಗೆ ಅವಕಾಶವಾಗುವಂತಿರಬೇಕು. 
ಸಂಗೀತ ನೃತ್ಯಗಳಿಗೆ ಸ೦ಬ೦ಧಿಸಿವ ಸ್ವದೇಶದ ಮತ್ತು ಪರದೇಶದ, ಅದರಲ್ಲಿಯೂ 
ವಿಶೇಷವಾಗಿ ಮಕ್ಕಳು ಭಾಗವಹಿಸುವ ಗ್ಲೀಕ್ಲಬ್ಬುಗಳು, ಚರ್ಚ್‌ ಕೋರಲ್‌ ಗ್ರೂಪ್‌ಗಳು 
ಮುಂತಾದವುಗಳನ್ನು ಒಳಗೊಂಡ ಸಾಕ್ಸ್ಯ ಚಿತ್ರಗಳನ್ನು ತೋರಿಸಬಹುದು. ಇವೆಲ್ಲವೂ 
ಹೆಚ್ಚು ವೆಚ್ಚವಿಲ್ಲದೆ, ಶ್ರಮವಿಲ್ಲದೆ, ಮಾಡಬಹುದಾದ ವಿಷಯಗಳೇ ಆಗಿವೆ. ಇದಕ್ಕೆ 
ಬೇಕಾದುದು ಉತ್ಸಾಹಿಯೂ, ವಿವೇಕಿಯೂ .ದಕ್ಷನೂ ತರಪೇತು ಪಡೆದವನೂ ಆದ 
`ಉಪಾಧ್ಯಾಯ, ಅಷ್ಟೆ. ಇ೦ತಹ ಉಪಾಧ್ಯಾಯನಿರುವ ಶಾಲೆ ನ೦ದನವನವಾಗುತ್ತದೆ. 
ಶಾಲಾ ಜೀವನವು ಹಬ್ಬವಾಗುತ್ತದೆ. ವಿದ್ಯೆ ಸಫಲವಾಗುತ್ತದೆ, ಶಾಲೆ ಕೃತಕೃತ್ಯವಾಗುತ್ತದೆ. 


ಸಂಗೀತೋಪಾಧ್ಯಾಯರ ತರಪೇತು 
ವಿವೇಚನೆ ಮತ್ತು ಸಲಹೆಗಳು 
ಆದುದರಿಂದ ಸ೦ಗೀತೋಪಾಧ್ಯಾಯರಿಗೆ ತರಪೇತು ಕೊಡುವುದು ಅಪೇಕ್ಷಣೀಯ 


೫೫೮ ಕರ್ಣಾಟಕಸ೦ಗೀತವಾಹಿನಿ 


ಮಾತ್ರವಲ್ಲ, ಅನಿವಾರ್ಯ. ವಿವಿಧ ವಯಸ್ಸುಗಳ, ಮನೋಧರ್ಮಗಳ, ಸಾಂಸ್ಕೃತಿಕ ಸ್ತರಗಳ 
ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾದ ಶಿಕ್ಷಣವನ್ನು ನೀಡಬೇಕಾದರೆ ಶಿಕ್ಷಕನಿಗೆ ಶಿಕ್ಷಣದ 
ಮೂಲ ತತ್ತ್ವಗಳು, ಮನೋವಿಜ್ಞಾನ, ವಿಧಾನ, ತಂತ್ರ, ಇತಿಹಾಸ ಮೊದಲಾದವುಗಳೂ, 
ಇವುಗಳಲ್ಲಿ ಸ೦ಗೀತದ ಸ್ಥಾನವೇನು ಎ೦ಬುದೂ, ಸ೦ಗೀತ ಶಿಕ್ಷಣದ ಉದ್ದೇಶ, ವೈಶಿಷ್ಟ್ಯ. 
ಸಮಸ್ಯೆಗಳು, ಪರಿಹಾರಗಳು, ಫಲಗಳು, ವ್ಯಾಪ್ತಿ ಮುಂತಾದವುಗಳ ಚೆನ್ನಾದ ತಿಳ್ಗಿ 
ವಳಿಕೆಯೂ ಆಚರಣಾವಿಧಾನಗಳೂ ಕರಗತವಾಗಿರಬೇಕಾದುದು ಅಗತ್ಯವೆ೦ಬುದು ನಿರ್ವಿ 
ವಾದವಾಗಿದೆ. ಹೀಗಿದ್ದರೆ ಮಾತ್ರ ಅವನು ಸಂಗೀತ ವಿದ್ಯಾರ್ಥಿಯಲ್ಲಿರುವ ಬೌದ್ದಿಕ, 
ದೈಹಿಕ ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಜಾಗೃತಗೊಳಿಸಬಲ್ಲನು. 

ಹೀಗೆ, ಸಂಗೀತ ಶಿಕ್ಷಕನಿಗೆ ತರಪೇತು ಅಗತ್ಯವೆ೦ದ ಮೇಲೆ ಈ ದಿಕ್ಕಿನಲ್ಲಿ ಆಗಬೇಕಾದ 
ಕೆಲಸಗಳೇನು ? 

೧. ಪಠ್ಯಕ್ರಮವು ಸಿದ್ಧವಾಗಬೇಕು. 

೨. ಬೋಧನಾವಕಾಶವನ್ನು ಏರ್ಪಡಿಸಬೇಕು. 

೩. ಪರೀಕ್ಷಾಕ್ರಮವನ್ನು ಗೊತ್ತು ಮಾಡಬೇಕು. 

೪. ತರಪೇತಿಗೆ ಬರುವ ಶಿಕ್ಷಕನ ವಿದ್ಯಾರ್ಹತೆಗಳನ್ನೂ ವಯೋಮಿತಿಯನ್ನೂ ನಿರ್ಧರಿಸ 
ಬೇಕು. 

೫. ಇವರಿಗೆ ಪಾಠಹೇಳುವ ಉಪಾಧ್ಯಾಯರುಗಳ ವಿದ್ಯಾರ್ಹತೆಗಳನ್ನು ನಿಶ್ಚಯಿಸಬೇಕು. 

೬. ತರಪೇತು ಕೇಂದ್ರಕ್ಕೆ ಅಗತ್ಯವಾಗುವ ಕಟ್ಟಡ, ಉಪಕರಣ, ಸಂಬಳ, ಸಾರಿಗೆ, 
ಪುನರಾವೃತ್ತಿಯಾಗುವ ಮತ್ತು ಆಗದ ಖರ್ಚು ವೆಚ್ಚಗಳ ಅ೦ದಾಜು ತಯಾರಾಗಬೇಕು. 

೭. ತರಪೇತು ಕೇಂದ್ರಕ್ಕೆ ಬೋಧಕ ಮಾದರಿ ಮತ್ತು ಸಿಬ್ಬಂದಿ ಮಾದರಿಗಳು 
ನಿರ್ಣಯವಾಗಬೇಕು. 

೮. ಬೋಧಕ ಬೋಧ್ಯರ ನಡುವೆ ಅನುಪಾತವು ತೀರ್ಮಾನವಾಗಬೇಕು. 

ಇದಕ್ಕಾಗಿ ಶಿಕ್ಷಣ ತಜ್ನರು, ಆಡಳಿತ ತಜ್ನರು ವಿತ್ತು ಹಣಕಾಸಿನ ತಜ್ಞರುಗಳನ್ನೊಳ 
ಗೊ೦ಡ ಒಂದು ಸಮಿತಿಯನ್ನು ರಚಿಸಿ ಅದು ನಿರ್ದಿಷ್ಟ ಕಾಲಾವಧಿಯಲ್ಲಿ ವರದಿಯನ್ನು; 
ಸಲ್ಲಿಸುವಂತೆ ವಿಧಿಸಬೇಕು. ಈ ಸಮಿತಿಯು ಮಾಡಬಹುದಾದ ಶಿಫಾರಸುಗಳಿಗೆ ವಿರೋಧ 
ವಾಗದಂತೆ ಕೆಲವು ಸಲಹೆಗಳನ್ನು ಇಲ್ಲಿ ಮಾಡಬಹುದು. 

ಪಠ್ಯಕ್ರಮ ಲೇಖಕನು ಸ್ವಂತ ಅನುಭವದ ಆಧಾರದ ಮೇಲೆ ಮತ್ತು ಹೊರಗಿನ 
ಮುಖ್ಯವಾಗಿ ಪಾಶ್ಚಾತ್ಯ ಸ೦ಸ್ಥೆಗಳು ಇಟ್ಟುಕೊಂಡಿರುವ ಪಠ್ಯಕ್ರಮದ ಆಧಾರದ ಮೇಲೆ 
ಮೈಸೂರಿನ ಶ್ರೀವರಲಕ್ಷ್ಮೀ ಅಕೆಡಮಿಯಲ್ಲಿ ಶಿಕ್ಷಕ ಬೋಧನ ತರಗತಿಗಳಲ್ಲಿ. ಬಳಸು 
ತ್ತಿರುವ ಪಠ್ಯಕ್ರಮವನ್ನು ಈ ವರದಿಯ ಕಡೆಯಲ್ಲಿ ಅನುಬಂಧವಾಗಿ ಕೊಟ್ಟಿದೆ. ಇದಲ್ಲದೆ 
ಸಂಗೀತದ ಲಕ್ಷ್ಯವನ್ನು ಕಲಿತುಕೊಳ್ಳಲು ಅವಕಾಶವಿರಬೇಕು. 


ಸಂಗೀತ ಶಿಕ್ಷಣ, ಸ೦ಗೀತೋಪಾಧ್ಯ್ಕಾಯರ ತರಪೇತು ಮತ್ತು ಸಲಹೆಗಳು ೫೫೯ 


ಬೋಧನಾವಕಾಶ 

ಪ್ರತಿ ಶಿಕ್ಷಕ ವಿದ್ಯಾರ್ಥಿಗೂ ವರ್ಷದಲ್ಲಿ ಕಡೆಯ ಪಕ್ಷ ೩೦ ಪಿರಿಯಡ್‌ಗಳಷ್ಟು 
ಬೋಧನಾವಕಾಶವಿರಬೇಕು. ಇದಕ್ಕೆ ಸಂಗೀತವನ್ನು ಪಠ್ಯ ವಿಷಯವಾಗಿ ಉಳ್ಳ ಸಾಕಷ್ಟು 
ಶಾಲೆಗಳು ಮೊದಲು ನಿರ್ಮಿತವಾಗಬೇಕೆ೦ದು ಸ್ಪಷ್ಟವಾಗಿಯೇ ಇದೆ. ಈ ೩೦ ಪಿರಿಯಡ್‌ 
ಗಳ ಅವಧಿಯಲ್ಲಿ ಸಾಮೂಹಿಕ ಸಂಗೀತ, ಶಾಸ್ತ್ರೀಯ ಸಂಗೀತ, ಸಂಗೀತಶಾಸ್ತ್ರ. ಮುಂತಾ 
ದವು ವಿವಿಧ ಮಟ್ಟದಲ್ಲಿ ವಿವಿಧ ಶಾಲೆಗಳಲ್ಲಿ ಬೋಧಿಸುವ ಏರ್ಪಾಡು ಇರಬೇಕು. 
ಇವುಗಳಲ್ಲಿ ಕಡೆಯ ಪಕ್ಷ ಹತ್ತನ್ನಾದರೂ ಅಧ್ಯಾಪಕರಿಂದ ತನಿಖೆ ಮಾಡಿಸಿಕೊಳ್ಳಬೇಕು. 


ಪರೀಕ್ಷಾಕ್ರಮ ' 

ಒ೦ದುಸಾವಿರ ಗರಿಷ್ಠಾ೦ಕಗಳ ಪರೀಕ್ಷಾಕ್ರಮದಲ್ಲಿ ಮೂರು ಘಂಟೆಗಳ ಅವಧಿಯುಳ್ಳ 
೫ ಲಿಖಿತ ಪತ್ರಿಕೆಗಳು ಪ್ರತ್ಯೇಕವಾಗಿ ನೂರು ಗರಿಷ್ಠಾ೦ಕಗಳನ್ನು ಪಡೆದಿರಬೇಕು. ಪ್ರತಿ 
ಯೊಂದಕ್ಕೂ ನೂರು ಗರಿಷ್ಮಾಂಕಗಳುಳ್ಳ ಮೂರು ಪ್ರಯೋಗ ಪರೀಕ್ಷೆಗಳಿರಬೇಕು. 
ಇದರಲ್ಲಿ ಸಾಮೂಹಿಕ ಸಂಗೀತ, ಶಾಸ್ತ್ರೀಯ ಸಂಗೀತ ಮತ್ತು ಸಂಗೀತ ಶಾಸ್ತ್ರಗಳ 
ಬೋಧನೆಗೆ ಪ್ರತ್ಯೇಕವಾಗಿ ಒಂದೊಂದು ಘಂಟೆಯ ಪರೀಕ್ಷೆಯಿದ್ದು ಇದನ್ನು ಸಂಗೀತ 
ತಜ್ಞರೂ ಇರುವ ಮೂವರು ಪರೀಕ್ಷಕರ ಮಂಡಳಿಯು ನಡೆಸಿ ಮೌಲ್ಯಮಾಪನ ಮಾಡ 
.ಬೇಕು. ಇದಲ್ಲದೆ ಅಭ್ಯಾಸ ವೇಳೆಯಲ್ಲಿ ವಿದ್ಯಾರ್ಥಿಯು ಬರೆದು ಸಿದ್ಧಪಡಿಸಿದ ಪಾಠಸೂಚಿ, 
ಪ್ರಯೋಗ ಟಿಪ್ಪಣಿ ದಾಖಲೆಗಳು, ಆಲ್ಬ೦ ಮುಂತಾದವುಗಳ ಮೌಲ್ಯರೂಪಕ್ಕೆ ನೂರು 
ಗರಿಷ್ಠಾ೦ಕಗಳು ಇರತಕ್ಕದ್ದು. ಇದರ ಮೌಲ್ಯಮಾಪನರೂಪವನ್ನು ಪ್ರಾಯೋಗಿಕ ಪರೀಕ್ಷಾ 
- ಕಾಲದಲ್ಲಿ ಆಯಾ ಪರೀಕ್ಷಕ ಮಂಡಲಿಯೇ ಮಾಡಬಹುದು. ಕಡೆಯದಾಗಿ, ಮೌಖಿಕ 
ಪರೀಕ್ಷೆಗೆ ನೂರು ಗರಿಷ್ಠಾಂಕಗಳು ಇರತಕ್ಕದ್ದು. 


ವಿದ್ಯಾರ್ಹತೆ 

ತರಪೇತು ಕೇಂದ್ರಕ್ಕೆ ಸೇರುವ ಶಿಕ್ಷಕ ವಿದ್ಯಾರ್ಥಿಯು ಪದವಿಪೂರ್ವ ಶಿಕ್ಟಣಕ್ಕಾದರೆ 
ಹತ್ತನೆ ಸ್ಟಾ೦ಡರ್ಡ್‌ನಲ್ಲಿ ತೇರ್ಗಡೆ ಹೊಂದಿ, ಸಂಗೀತದಲ್ಲಿ ಸೀನಿಯರ್‌ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿ ೫ ವರ್ಷ ವಯಸ್ಸಿಗಿಂತ ಕಡಿಮೆ ಇರಬಾರದು. ಪದವಿಯ ಶಿಕ್ಷಣಕ್ಕಾದರೆ 
ಭಾರತೀಯ ವಿಶ್ವವಿದ್ಯಾನಿಲಯಗಳಿ೦ದ ಅಂಗೀಕೃತವಾದ ಒಂದು ಸಂಗೀತ ಪದವಿಯನ್ನು 
ಪಡೆದಿರಬೇಕು ಇಲ್ಲವಾದರೆ ಬಿ.ಎ. ಅಥವಾ ಬಿ. ಎಸ್‌ಸಿ. ಪದವೀಧರನಾಗಿದ್ದು ಸಂಗೀತ 
ದಲ್ಲಿ ಮೈಸೂರು ಸರ್ಕಾರದ ವಿದ್ವತ್‌ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರ 
ಬೇಕು. 

ಸುಮಾರು ೫೦ ವಿದ್ಯಾರ್ಥಿಗಳಿರುವ ಈ ಸ೦ಸ್ಥೆಯಲ್ಲಿಪಾಠ ಹೇಳುವ ಸಿಬ್ಬಂದಿಯಲ್ಲಿ 
ಪ್ರಿನ್ಸಿಪಾಲ್‌ ಆಗಿ ಕೆಲಸ ಮಾಡುವ ಒಂದು ಪ್ರೊಫೆಸರ್‌ ಹುದ್ದೆಯು ಇರಬೇಕು. ಇದನ್ನು 
ತು೦ಬುವವರು ಭಾರತೀಯ ವಿಶ್ವವಿದ್ಯಾನಿಲಯವೊಂದರ ಅಂಗೀಕೃತ ಮಾಸ್ಟರ್‌ ಪದವಿ 


೫೬೦ ಕರ್ಣಾಟಕಸ೦ಗೀತವಾಹಿನಿ 


ಯನ್ನೂ ಸಂಗೀತದಲ್ಲಿಪ್ರಸಿದ್ದ ಸಂಶೋಧಕ, ಶಿಕ್ಷಣ ತಜ್ಮನೂ ಆಗಿದ್ದು ಕಡೆಯ ಪಕ್ಷ 
ಹತ್ತುವರ್ಷಗಳ ಬೋಧನಾನುಭವವಿರಬೇಕು. ಸ೦ಗೀತ ಶಿಕ್ಷಣದಲ್ಲಿ ಸ೦ಶೋಧನೆ ನಡೆಸಿ 
ಪ್ರಕಟನೆಗಳನ್ನು ಹೊರತಂದಿದ್ದರೆ ಉತ್ತಮ. ಇದಲ್ಲದೆ ಒಬ್ಬ ರೀಡರ್‌ ಇರಬೇಕು. ಈ 
ಹುದ್ದೆಯನ್ನು ಭರ್ತಿಮಾಡುವ ವ್ಯಕ್ತಿಯು ಅಂಗೀಕೃತ ಮಾಸ್ಟರ್‌ ಪದವಿಯನ್ನೂ ಸಂಗೀತ 
ದಲ್ಲಿ ಪರಿಶ್ರಮವನ್ನೂ ಬೋಧನದಲ್ಲಿ ಕಡೆಯ ಪಕ್ಷ ೫ ವರ್ಷಗಳ ಅನುಭವವನ್ನೂ. 
ಶಿಕ್ಷಣದ ಯಾವುದಾದರೂ ಮುಖದಲ್ಲಿ ವಿಶೇಷ ಪರಿಣಿತಿಯನ್ನೂ ಪಡೆದಿರಬೇಕು. 
ಇವಲ್ಲದೆ ನಾಲ್ಕು ಲೆಕ್ಟರರ್‌ ಹುದ್ದೆಗಳಿರಬೇಕು. ಇದರಲ್ಲಿ ಎರಡು ಶಿಕ್ಷಣ ಕ್ರಮದಲ್ಲಿ 
ಪರಿಣತರೂ ಉಳಿದೆರಡು ಸಂಗೀತ ವಿದ್ವಾಂಸರೂ ತುಂಬುವಂತಿರಬೇಕು. ಇಂತಹ 
ಶಾಲೆಯಲ್ಲಿ ಶಿಕ್ಷಣದ ಅವಧಿಯು ಒಂದು ವರ್ಷಕಾಲವಿರಬೇಕು. ಇದರಲ್ಲಿ ತೇರ್ಗಡೆ 
ಯಾದವರಿಗೆ ಪದವಿಪೂರ್ವ ತರಪೇತು ಪಡೆದವರಿಗೆ ಎ೦ಬ ಶಿಫಾರಸು ಪತ್ರವನ್ನು ಸೂಕ್ತ 
ಘಟಿಕೋತ್ಸವ ಸಮಾರ೦ಭಗಳಲ್ಲಿ ನೀಡಬಹುದು. ಇ೦ತಹವರನ್ನು ಶಾಲೆಗಳಲ್ಲಿ ಸ೦ಗೀತ 
ಶಿಕ್ಷಕರಾಗಿ ನೇಮಿಸಬೇಕು. ವಿದ್ಯಾ ಮೂಲವಾದ ವೈಚಾರಿಕ ವಿಷಯಗಳಿಗೆ ಬೆ೦ಗಳೂರು 
ಅಥವಾ ಮೈಸೂರು ವಿಶ್ವವಿದ್ಯಾನಿಲಯಗಳನ್ನು ಅಧಿಕೃತ ಮುದ್ರೆ, ಅಂಗೀಕಾರ, ಸಹಕಾರ 
ಗಳನ್ನು ಪಡೆದು, ಆಡಳಿತ, ಹಣಕಾಸು ಮು೦ತಾದ ವಿಷಯಗಳಲ್ಲಿ ಮೈಸೂರು ಸರ್ಕಾರದ' 
ಡೈರೆಕ್ಟೊರೇಟ್‌ ಆಫ್‌ ಕೊಲಿಜಿಯೇಟ್‌ ಎಜುಕೇಷನ್‌ ಮತ್ತು ವಿದ್ಯಾಇಲಾಖೆಯವರು 
ನಿಯಂತ್ರಣವನ್ನು ಇಟ್ಟುಕೊಳ್ಳಬಹುದು. ಇದೇ ಅಲ್ಲದೆ ಹಾಲಿ ಇರುವ ಟಿ.ಸಿ.ಎಚ್‌. 
ಮತ್ತು ಬಿ.ಎಡ್‌. ಕೋರ್ಸುಗಳಲ್ಲಿ ಸಹಸ೦ಗೀತ ಶಿಕ್ಷಣವನ್ನು ಒ೦ದು ಐಚ್ಛಿಕ ಪಠ್ಯ 
ವಿಷಯವಾಗಿ ತೆಗೆದುಕೊಳ್ಳಲು ನಮ್ಮ ಸಂಗೀತ ಶಿಕ್ಷಕರಿಗೆ ಅವಕಾಶಮಾಡಿಕೊಡಬೇಕು. 
ಈಗಾಗಲೆ ಉಪಾಧ್ಯಾಯ ತರಪೇತು ಪಡೆದು ಸ೦ಗೀತ ಶಿಕ್ಷಣದಲ್ಲಿ ತರಪೇತು ಆಗಿ 
ದ್ಹವರಿಗೆ ಅದೊಂದೇ ವಿಷಯದಲ್ಲಿ ಪರೀಕ್ಷೆಗೆ ಕೂರುವಂತೆ ವಿನಾಯತಿಯನ್ನು ನೀಡ 
ಬೇಕು. ಸಂಗೀತದಲ್ಲಿ ಉಪಾಧ್ಯಾಯ ತರಪೇತನ್ನು ಪಡೆದವರಿಗೆ 'ಆಕರ್ಷಕ ಬಡ್ತಿ ಗಳನ್ನು 
ಏರ್ಪಡಿಸಬೇಕು. 

ಈ ವಿಷಯದಲ್ಲಿ ಸಾವಧಾನದಿಂದ ಪರಿಶೀಲಿಸಿ ಪರಿಹರಿಸಬೇಕಾದ ಕೆಲವು ಸಮಸ್ಯೆ 
ಗಳನ್ನು ಇಲ್ಲಿ ನಮೂದಿಸಬಹುದು. 

೧. ಐಚ್ಛಿಕ ಸಂಗೀತಕ್ಕೆ ಪ್ರತಿವರ್ಷವೂ, ವಿದ್ಯಾರ್ಥಿಗಳನ್ನು ಶಾಲಾಕಾಲೇಜುಗಳಿಗೆ 
ಒದಗಿಸುವ ಭರವಸೆ. | 

೨. ಪದವಿಪೂರ್ವ ಮತ್ತು ಪದವಿಗಳಿಗೂ, ಟಿ.ಸಿ.ಎಚ್‌. ಮತ್ತು ಬಿ.ಎಡ್‌.ಗಳಲ್ಲಿ 
ಸಂಗೀತ ಶಿಕ್ಷಣವನ್ನು ಐಚ್ಛಿಕವಾಗಿ ಇರುವ ಕೋರ್ಸುಗಳಿಗೂ ತಾರತಮ್ಯ ಭಾವವನ್ನು 
ಸಿದ್ಧಪಡಿಸಬೇಕು. 

೩. ಪ್ರೌಢಶಾಲೆಯಲ್ಲಿ ಸ. ಕಡ್ಡಾಯವಾದ ಪಠ್ಯ ವಿಷಯವಾದರೆ ಸಾಕಷ್ಟು 
ಸಂಗೀತ ಉಪಾಧ್ಯಾಯರು (ಸುಮಾರು ೩೦೦೦). ದೊರೆಯುವುದಿಲ್ಲ ವಾದುದರಿಂದ 
ಷಾರ್ಟ್‌ ಟೈಂ ಉಪಾಧ್ಯಾಯರನ್ನು ನೇಮಿಸಿಕೊಳ್ಳ ಬೇಕಾಗುತ್ತದೆ. 


ಸಂಗೀತ ಶಿಕ್ಷಣ, ಸ೦ಂಗೀತೋಪಾಧ್ಯಾಯರ ತರಪೇತು ಮತ್ತು ಸಲಹೆಗಳು ೫೬೧ 


೪. ಹಾಲಿ ಇರುವ ಪ್ರೌಢಶಾಲಾ ವೇಳಾಪಟ್ಟಿಯಲ್ಲಿ ಸಂಗೀತಕ್ಕೆ ಎರಡು ಪೀರಿಯಡ್‌ 
ಗಳಿಗಿಂತ ಹೆಚ್ಚು ಒದಗಿಸಲು ಸಾಧ್ಯವಾಗುವುದಿಲ್ಲ. 

೫. ಶಾಲೆಯ ಸಂಗೀತಶಿಕ್ಟಕರಿಗೆ ವಾರಕ್ಕೆ ಕಡೆಯ ಪಕ್ಷ ೨೫ ಪೀರಿಯಡ್‌ ಕೆಲಸವಿಲ್ಲ 
ದಿದ್ದರೆ ಸರ್ಕಾರದ ಸಹಾಯಧನವು ದೊರೆಯುವುದಿಲ್ಲ. ಆದುದರಿ೦ದ ಖಾಸಗಿ ಸ೦ಸ್ಥೆ 
ಗಳವರು--ಇವರೇ ಹೆಚ್ಚುಸ೦ಖ್ಯೆಯಲ್ಲಿರುವವರು--ಸ೦ಗೀತ ಶಿಕ್ಷಣವನ್ನು ಏರ್ಪಡಿಸಲು 
ಹಿ೦ಜರಿಯಬಹುದು. 

೬. ಸಂಗೀತ ಶಿಕ್ಷಣಕ್ಕೆ ಬೇಕಾದ ಸಲಕರಣೆಗಳನ್ನು ಅವುಗಳ ಸಾದಿಲ್ದಾರನ್ನೂ ಪೂರೈ 
ಸಲು ಪ್ರತಿಶಾಲೆಗೂ ಧನಸಹಾಯವು ಅಗತ್ಯ. 

೭. ಸಂಗೀತ ಶಿಕ್ಷಣದ ಪ್ರತ್ಯೇಕ ಸಮಸ್ಯೆಗಳು, ವೈಶಿಷ್ಟ್ಯಗಳು, ಮುಂತಾದವನ್ನು 
ಗಮನದಲ್ಲಿಟ್ಟುಕೊಂಡು RAS ಮ್ಯಾನ್ಯುಯಲ್‌ನಲ್ಲಿ ಗ್ರಾಂಟ್‌ ಇನ್‌ ಏಡ್‌ 
ಕೋಡನ್ನು ಪುನರ್ವಿಮರ್ಶಿಸುವುದು ಅವಶ್ಯ. 

೮. ಸರ್ಕಾರದಿಂದ ಅಂಗೀಕೃತವಾದ ಖಾಸಗಿ ಸ೦ಸ್ಥೆಗಳು ಸಂಗೀತ ಶಿಕ್ಷಣದಲ್ಲಿ ವಹಿಸ 
ಬಹುದಾದ ಪಾತ್ರ. 

ಈ ಮತ್ತಿತರ ವಿಷಯಗಳನ್ನು ಪರಿಶೀಲಿಸಲು ಲೇಖಕನ ವಿವೇಚನಕಾರ್ಯಾಗಾರಕ್ಕೆ 
ಕಾಲಾವಕಾಶವಿರಲಿಲ್ಲ. ಆದುದರಿಂದ ಮುಂದಿನ ಸಮ್ಮೇಳನದಲ್ಲಿ ಈ ವಿಷಯಗಳ 
ಪರಿಶೀಲನೆಯನ್ನು ಕೈಗೊಳ್ಳಬಹುದೆಂದೂ ಅಥವಾ ಕರ್ನಾಟಕ ಗಾನಕಲಾ ಪರಿಷತ್ತಿನ 
ಆಶ್ರಯದಲ್ಲಿ ಏರ್ಪಡಿಸಬಹುದಾದ ತಜ್ಞರ ಉಪಸಮಿತಿಯು ಇವುಗಳನ್ನು ಪರಿಶೀಲನೆಗೆ 
ತೆಗೆದುಕೊಳ್ಳಬಹುದೆ೦ದೂ ತೀರ್ಮಾನಿಸಲಾಯಿತು. 


೧೬. ವೀಣೆಯ ಬೆಡಗಿದು ಮೈಸೂರು 





ಮೈಸೂರು ಈರನಗೆರೆ ಮೊಗರಿನಲ್ಲಿ ಮಾಡಿದ ವಾ೦ಗೀಭಾತು, ತುಪ್ಪ ಜಿನುಗುವ 
ಕೇಸರಿಭಾತು, ಬೋ೦ಡಗಳನ್ನು ಮೆದ್ದು, ಮೆಲ್ಲಗೆ ತೇಗಿ, ಮೈಸೂರು ಮಲ್ಲಿಗೆ-ಮೈಸೂರು 
ಅಗರುಬಿತ್ತಿಗಳ ಕಂಪಿನ ಪೈಪೋಟಿಗೆ ಮೂಗರಳಿಸಿ, ರತ್ನಗಂಬಳಿಯ ಮೇಲೆ ಲೋಡಿಗೌ 
ಮೈಯೊಡ್ಡಿ ಕುಳಿತು, 'ಮೈಸೂರು ಬುತ್ತಿಚಿಗುರನ್ನು ಮೆಲ್ಲುತ್ತಾ ಮೈಸೂರು ವೀಣೆಗೆ 
ಕಿವಿಯೊಡ್ಡಿ ಎಂದಾದರೂ ಮೈಮರೆತಿದ್ದೀರೇನು ? 

ಇದನ್ನು ಅನುಭವಿಸಿದ್ದರೆ ನೀವು ಪುಣ್ಯಶಾಲಿಗಳು ; ಈ ಸ್ಟರ್ಗವೇ ಇರಲಿ, ಆ ಸ್ವರ್ಗಕ್ಕೆ 
ಕಿಚ್ಚುಹಚ್ಚು ಎ೦ದು ಸರ್ವಜ್ಞನೊಡನೆ ದನಿಗೂಡಿಸಿರುತ್ತೀರಿ. ಇಲ್ಲವಾದರೆ--ಬಾಯಲ್ಲಿ 
ನೀರೂರುತ್ತದೆ, ಅಲ್ಲವೆ ? 

ಹೀಗೆ ಮೈಸೂರು ಮಾಯೆಯಾಗಿ ಕಾಡಿತ್ತು ರಸಿಕ೦ಗೆ; ಬಹು ಪ್ರಿಯವಾದ, ಮಧುರ 
ವಾದ ಮಾಯೆಯಾಗಿ ರಸಿಕನ ಕಿವಿಕಣ್ಣುಮೂಗುಮನಸ್ಸುಗಳನ್ನು ಇಲ್ಲಿಯ ನೆನಹುಗಳು 
ಅವನ ಬೆಂಬತ್ತಿ ಬಹುಕಾಲ ಕಾಡುತ್ತವೆ ; ಕೈಬೀಸಿ. ಕರೆದು. ಎಳೆದು ತರುತ್ತವೆ. ಇವುಗಳ 
ಪೈಕಿ ಬಹುಕಾಲದಿ೦ದ ಬ೦ದಿದ್ದು ಬಹುಕಾಲ ಉಳಿಯುವುದು 

--ಮೈಸೂರು ವೀಣೆ. 


ಅಂದು 

ಕನ್ನಡನಾಡಿನ ವೀಣೆಯಿ೦ಚರದ ಇಂಪುಪೆಂಪುಗಳು ಬಹುಪ್ರಾಚೀನ ಪ್ರಸಿದ್ಧ. ಕನ್ನಡ 
ಕವಿಗಳಂತೂ ವೀಣೆಯನ್ನು ವರ್ಣಿಸುವಲ್ಲಿ ಆದಿಶೇಷನಂತೆ ಸಹಸ್ಸೆಜಿಹ್ವರಾಗುತ್ತಾರೆ ; 
ಅವರ ಮಾತಿನಲ್ಲಿ ಸುಧೆಯ ಸೋನೆ ಸಾಲಿಕ್ಕಿ ಬರುತ್ತದೆ. ಕಥಾಪಾತ್ರಗಳಂತೆಯೇ 
ವೀಣೆಗೂ ವೈಣಿಕರಿಗೂ ಸುಂದರವಾದ ನಾಮಕರಣಮಹೋತ್ಸವವನ್ನು ನಡೆಯಿಸಿದ ಕವಿ 
ಗಳು ನಮ್ಮಲ್ಲುಂಟು. ಗಾಜಿನಲ್ಲಿ ಮಾಡಿದ ವೀಣೆಯ ಕನಸು ಕಂಡ ಕವಿಯೂ ಕನ್ನಡ 
ದಲ್ಲು೦ಟು--ಯಾರು ಬಲ್ಲರು, ಕನಸೋ ನನಸೋ ! ತ್ರಿಲೋಕ ಸುಂದರಿಯರಾದ 
ರಾಜಕುವರಿಯರ ಸ್ವಯಂವರವನ್ನು ಏರ್ಪಡಿಸಿ, ಅದಕ್ಕೆ ವೀಣಾವಾದನ ವೈದಗ್ವ್ಯದಲ್ಲಿ 
ಅವಳನ್ನು ಗೆಲ್ಲಜೇಕೆ೦ಬ ಪಣವೊಡ್ಡಿ, ಅವರಿ೦ದಲೂ ಮಾರ ಸಮಾನರಾದ ರಾಜಕುಮಾರ 
ರಿಂದಲೂ ವೀಣೆಯ ಕಚೇರಿಗಳನ್ನು ನಡೆಯಿಸಿ, ಆ ವಿನಿಕೆಗಳ ಆನ೦ದಸುಧಾಬ್ಧಿಯಲ್ಲಿ 
ರಸಿಕನನ್ನು ಮೀಯಿಸಿದ ಕವಿಗಳು ಕನ್ನಡದಲ್ಲಿ ಎಷ್ಟೋ ! ರಾಜಮಾನಸೋಲ್ಲಾಸಕ್ಕೆ೦ದು 
ವೀಣೆಗಳನ್ನು ಯಂತ್ರದ ಕೀಲುಗೊಂಬೆಗಳಿಂದ ನುಡಿಯಿಸಿ ವಾದ್ಯಗೋಷ್ಠಿಯನ್ನು ಏರ್ಪ 
ಡಿಸಿದ ಕವಿಯೂ ನಮ್ಮಲ್ಲುಂಟು. ರವಿ ಕಾಣದುದನ್ನು ಒಳಗಣ್ಣಿನಿಂದ ನೋಡಿ ಅವನು 


ವೀಣೆಯ ಬೆಡಗಿದು ಮೈಸೂರು ೫೬೩ 


ಬರೆದನೆ? ಹೊರಗಣ್ಣು ನೋಡಿ ಅಚ್ಚರಿಯಾದುದನ್ನು ಬರೆದನೆ? ಕಾಲಪುರುಷನು ಈ 
ಪ್ರಶ್ನೆಗೆ ಕಣ್ಣುಮಿಟುಕಿಸಿ ಮೌನದಿ೦ದ ಮುಗುಳು ನಗುತ್ತಾನೆ. 
ಆದರೆ ವಿಸ್ಮೃತಿ, ಊಹೆ, ಕಲ್ಪನೆಗಳ ಸೆರಗನ್ನು ಪೂರ್ತಿ ಹೊದಿಸಿಬಿಡಲು ಕಾಲಪುರುಷ 
ನಿಗೂ ಸಾಧ್ಯವಾಗಲಿಲ್ಲ. ಹೊಯ್ಸಳ ರೂವಾರಿಗಳು ಕನ್ನಡನಾಡಿನ ವೀಣೆಯ ವೈವಿಧ್ಯ 
ವೈಶಿಷ್ಟ್ಯಗಳ ಬೃಹತ್ತು ಮಹತ್ತುಗಳನ್ನು ಕಲ್ಲಿನಲ್ಲಿ ಕಡೆದು ಕಾಲನಿಗೆ ಸವಾಲು ಹಾಕಿದರು. 
ಅವರ ಹೆದ್ದಾರಿಯಲ್ಲಿ ಹೆಜ್ಜೆಯಿಟ್ಟ ಇನ್ನೆಷ್ಟೋ ಕನ್ನಡ ಶಿಲ್ಪಿಗಳು ಕಲ್ಲನ್ನು ಅರಳಿಸಿ. 
ಮಾತನಾಡಿಸಿ ವೀಣೆಯ ಚರಿತ್ರೆಯನ್ನು ಹೇಳಿಸಿದ್ದಾರೆ. ಈ ಅದ್ಭುತವು ಸಂಶೋಧಕನಿಗೂ 
ಕವಿಗೂ ಸ್ಫೂರ್ತಿಯ ಸೆಲೆ. 
ಮೂರ್ತಿಭ೦ಜಕರಾದ ಮುಸ್ಲಿಮರು ವಿಜಯನಗರವನ್ನು ಕೆಡವಿ ನೆಲಸಮಮಾಡಿದರು, 

ನಿಜ ; ಆದರೆ ಕನ್ನಡ ಭುವನೇಶ್ವರಿಯ, ಕರ್ಣಾಟಕಸಂಸ್ಕೃತಿ ಸರಸ್ವತಿಯ ಮೂರ್ತಿಯನ್ನು 
ಒಡೆದು ಕೆಡಿಸಲಾರದೆಹೋದರು. ವಿಜಯನಗರವು ಬಿದ್ದರೇನಂತೆ, ಆ ತಾಯಿ ಮೈಸೂರಿ 
ನಲ್ಲಿ ಮೈದೋರಿದಳು, ವೀಣಾಧರೆಯಾಗಿ. ಆವಿರ್ಭವಿಸಿದಳು. ವಡೆಯರ ವಂಶ 
ಕರ್ಣಾಟಕರತ್ನಸಿ೦ಹಾಸನದ ಒಡೆಯರಾದಾಗ ವೀಣೆ ಅವರ ಆಸ್ಥಾನದಲ್ಲಿ ವಿಜೃ೦ಭಿಸಿತು. 
ಚಿಕ್ಕದೇವರಾಜರೇ ಸ್ವತಃ ವೀಣಾವಾದನ ವಿದಗ್ಗರು : "ಜಾಣ೦ ಬೀಣೆಯಿನೀ ಕುಮಾರಂ 
ಚಿಕದೇವ೦ ಬಾಜಿಸುತ್ತಿರ್ಬ್ಬನ೦ ಪ್ರಾಣ೦ ಬಂದುದು ಜ೦ತ್ರಜಿಜ್ಜೆಗೆ' ಎನ್ನುತ್ತಾನೆ ತಿರುವ 
ಲಾರ್ಯ. ಅವರು ವೀಣೆಯನ್ನು ನುಡಿಸುತ್ತಿದ್ದರೆ “ಅನಿತು೦ ತ೦ತ್ರಿಗಳಿ೦ದಮೊ೦ದೆ ದನಿಯು 
ಣ್ಮಿತ್ತು, ಶ್ರುತಿಸ್ಫೂರ್ತಿ ಕಮ್ಮಗೆ ಕಸ್ತುರಿಯ೦ ಕಂಪಿನಂತೆ ಕವಿಗು೦ ನಾದಂ; ಸ್ವರ 
ಪ್ರಕ್ರಮಂ ಘನರತ್ನಾವಳಿಯಂತೆ ತೋರು'ತ್ತಿತ್ತು. ಇವರ "ಆಸ್ಥಾನ ಸಮುಖದ' ವೀಣಾ 
ವೆ೦ಕಟಸುಬ್ಬಯ್ಯನು ಕನ್ನಡನಾಡಿನ ವೀಣೆಯನ್ನು ಮೆರೆಯಿಸಿದನು. ಸ್ವತಃ "ಸಂಗೀತ 
ಸಾಹಿತ್ಯಶಾಸ್ತ್ರ ವಿಶಾರದ'ರಾಗಿದ್ದ ರಣಧೀರ ಕ೦ಠೀರವನರಸರಾಜೇ೦ದ್ರರ ಆಸ್ಥಾನದಲ್ಲಿ 
_ ವೀಣಾಕೃಷ್ಣಯ್ಯನು “ಪಾಣಿಪಲ್ಲವದೆ ಪಿಡಿದು ವಲ್ಲಕಿಯ ಕಟ್ಟಾಣಿಮುತ್ತಿನ ಚೌಕುಳಿಯ 
ಮಾಣದೆ ಧರಿಸಿಹ ಬಯಕಾರ'ನಾಗಿದ್ದವನು. ಈ ಕಾಲದ ಶ್ರೀರಂಗಪಟ್ಟಣದಲ್ಲಿ "ಪಟು 
ವಾಂತ ವೈಣಿಕಮಲ್ಲ ಗಾಯಕರ ವಿಸ್ಟುಟ ವೀಧಿಗಳೊಪ್ಪುವುವು'. ಈ ವೀಣೆಕೇರಿಗಳಲ್ಲಿ 
ನಾರಿಯರು "ಧರ ರುದ್ರವೀಣೆಯ ಕರದಲ್ಲಿ ಪಿಡಿದು ಮಾಣದೆ ನುಡಿಸುತಿರಲು ಭೀತಿಯ೦ 
ಪಂಚಬಾಣನಲ್ಲಿಂ ತೆರಳಿದನು'! ಮುಮ್ಮಡಿ ಕೃಷ್ಣಪ್ರಭುಗಳ ಆಸ್ಥಾನವ೦ತೂ ಆಧುನಿಕ 
ಮೈಸೂರಿನ ವೀಣಾವಾಹಿನಿಗಳ ಮಾನಸರೋವರವೇ ಆಗಿತ್ತು. ಈ ಪರಂಪರೆ ಚಾಮರಾಜ 
ವಡೆಯರ ಕಾಲಕ್ಕೆ ಬಲಿತು ನಾಲ್ವಡಿಕೃಷ್ಣರಾಜರ ಕಾಲಕ್ಕೆ ತನ್ನ ಪರಾಕಾಷ್ಠೆಯನ್ನು 
“ಮುಟ್ಟಿತು. ಏಕೆ, ನಾಲ್ವಡಿ ಕೃಷ್ಣರಾಜರೇ ಸ್ವತಃ ವೀಣಾವಾದಕರಾಗಿರಲಿಲ್ಲವೇನು ? ಅವರ 
ಎದುರಿಗೆ ವೀಣೆ ನುಡಿಸಿ ಸೈ ಎನ್ನಿಸಿಕೊಳ್ಳಬೇಕಾಗಿದ್ದರೆ ಆ ಗಂಡು 'ಎಂಟೆರ್ದೆ'ಯವನೇ 
-ಆಗಿರಬೇಕಾಗಿತ್ತು ! 


೫೬೪ ಕರ್ಣಾಟಕಸ೦ಗೀತವಾಹಿನಿ 


ಆದಿಪ್ಪಯ್ಯ--ಆದಪ್ಪಯ್ಯ 

ಹದಿನೆ೦ಟು ಹತ್ತೊ೦ಬತ್ತನೆಯ ಶತಮಾನಗಳು ಕನ್ನಡ ನಾಡಿನ ಸ೦ಗೀತದ ಇತಿಹಾಸ 
ದಲ್ಲಿ ಅವಿಸ್ಮರಣೀಯವಾದವು; ಮೈಸೂರು ವೀಣೆ ಮೈಸೂರಿನಲ್ಲಿಯೂ ತಮಿಳು ಆಂಧ್ರ 
ದೇಶಗಳಲ್ಲಿಯೂ ತನ್ನ ಹಿರಿಮೆಯನ್ನು ಬೆಳೆಸಿ ಬಲಿಸಿದ ಕಾಲವದು. ತ೦ಜಾವೂರಿನ 
ಪ್ರತಾಪಸಿಂಹ ಹಾಗೂ: ತುಳಜೇ೦ದ್ರ ಮಹಾರಾಜರ ಆಸ್ಥಾನದಲ್ಲಿ ಸಂಗೀತದ ಮಕುಟ 
ಮಣಿಯಾಗಿದ್ದವರು ಆದಿಪ್ಪಯ್ಯನವರು. ಕರ್ಣಾಟಕ ಬ್ರಾಹ್ಮಣರಾದ ಇವರು ಕರ್ಣಾಟಕ 
ಸಂಗೀತದ ಆಧುನಿಕ `ರಾಗಾಲಾಪನೆ, ಮಧ್ಯಮಕಾಲ, ಪಲ್ಲವಿ ಮತ್ತು ವರ್ಣಗಳ ಗಾಯನ 
ವಾದನಕ್ರಮಗಳನ್ನು ಪರಿಷ್ಕರಿಸಿ ನಮ್ಮ ಸಂಗೀತ ಸಂಪ್ರದಾಯದ ದಾರಿದೀಪವಾದವರು 
ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶ್ಶಾಮಾಶಾಸ್ತ್ರಿಗಳಿಗೆ ಗುರುಗಳೆನಿಸಿ ಅವರ 
ಸ೦ಗೀತಸ್ಫೂರ್ತಿಸ೦ಪ್ರದಾಯಗಳ ಕಿಡಿಯನ್ನು ಹೊತ್ತಿಸಿ ಬೆಳಕು ಮಾಡಿದವರು. ಇವರು 
ರಚಿಸಿದ ಭೈರವಿರಾಗದ ವಿರಿಬೋಣಿ ಎ೦ಬ ಅಟ್ಟತಾಳದ ವರ್ಣವು ಕರ್ಣಾಟಕಸ೦ಗೀತ 
ರಚೆನೆಗಳಲ್ಲಿ ಧ್ರುವತಾರೆಯಾಗಿದೆ. ಇವರು ಪ್ರಸಿದ್ದಗಾಯಕರೂ ವೈಣಿಕರೂ ಆಗಿದ್ದರು. 
ಈ ವರ್ಣವೇ ಅಲ್ಲದೆ ಅವರ ಹಲಕೆಲವು ಕೃತಿಗಳೂ ದೊರೆಯುತ್ತವೆ. ಇವರ ಮಗನಾದ 
ವೀಣಾ ಕೃಷ್ಣಯ್ಯನೂ ಪ್ರಗಲ್ಪ್ಲ ವೈಣಿಕರೂ ಪ್ರೌಢವಾಗ್ಲೇಯಕಾರರೂ ಆಗಿದ್ದರು. 
ಕೃಷ್ಣಯ್ಯನ ಮಗ ವೀಣಾಸುಬ್ಬುಕುಟ್ಟಿಯ೦ತೂ ರಾಗಾಲಾಪನೆ, ಸ್ವರಕಲ್ಪನೆ, ತಾನ, ಪಲ್ಲವಿ 
ಮೊದಲಾದವುಗಳ ವೀಣಾವಾದನಗಳಲ್ಲಿ ಅದ್ವಿತೀಯರಾಗಿದ್ದು, ತಾಳಬ್ರಹ್ಮರಾಗಿದ್ದರು. 
ಇವರ ಮನೆತನದ ವೀಣಾವಾಹಿನಿ ಈ ಶತಮಾನದ ಮೊದಲವರೆಗೂ ಹರಿದುಬಂದು 
ನಂತರ ಕಾಲದ ಮರಳಿನಲ್ಲಿ ಇಂಗಿಹೋಯಿತು.' 

ಹೈದರಲೀಖಾನರು ಮೈಸೂರು ರಾಜ್ಯಸೂತ್ರವನ್ನು ಕೈಗೊಂಡಾಗ ಅವರ ಆಸ್ಥಾನದಲ್ಲಿ 
ಆದಪ್ಪಯ್ಯನವರು ಪ್ರಮುಖವಿದ್ವಾಂಸರಾಗಿದ್ದರು. ವೀಣೆಯಲ್ಲಿ ಒ೦ದು ರಾಗ, ಕಂಠ 
ದಲ್ಲಿ ಬೇರೊಂದು, ಹೀಗೆ ಎರಡು ರಾಗಗಳನ್ನು ಒಮ್ಮೆಗೇ ನುಡಿಸಿ ಹಾಡುವ ಅದ್ಭುತ 
ರಾಗಾವಧಾನ ಶಕ್ತಿ ಇವರಿಗೆ ಇತ್ತಂತೆ. ಇವರ ಮಕ್ಕಳು ಅಪ್ಪಯ್ಯ, ಕುಪ್ಪಯ್ಯ ಮತ್ತು 
ಶೇಷಯ್ಯ. (ಕುಪ್ಪಯ್ಯನವರನ್ನು ಕೂಸಪ್ಪ ಎ೦ದು ಪ್ರಾಯಶಃ ಕರೆಯುತ್ತಿದ್ದಿರಬಹುದು.) 
ಅಂದಿನ ರಾಜಕೀಯದ ಅಭದ್ರತೆಯ ಪರಿಸ್ಥಿತಿಯಲ್ಲಿ ಈ ವೈಣಿಕಸೋದರರಿಬ್ಬರೂ 
ತ೦ಜಾವೂರಿಗೆ ವಲಸೆಹೋಗಿ ಶರಭೋಜಿ ಮಹಾರಾಜರ ಆಶ್ರಯ ಪಡೆಯಲೆತ್ಲಿಸಿದರು. 
ಅಲ್ಲಿನ ಸ್ಥಳೀಯ ಸಂಗೀತವಿದ್ವಾಂಸರ ಅಸಡ್ಡೆ ಅಸೂಯೆಗಳ ದುರ್ಗಮ ದುರ್ಗವನ್ನು 
ಭೇದಿಸಿ, ಅವರೇ ಇಟ್ಟ ಪಣದಲ್ಲಿ ಅವರನ್ನು ರಾಜಾಸ್ಥಾನದಲ್ಲಿ ಸೋಲಿಸಿ ಶರಭೋಜಿ 
ಪ್ರಭುವಿಗೆ ಅಚ್ಚುಮೆಚ್ಚಾದುದೂ ಅನೇಕ ಜಹಗೀರಿಗಳನ್ನು ಬಹುಮಾನವಾಗಿ ಪಡೆದುದೂ 
ಒಂದು ಅದ್ಭುತರಮ್ಯವಾದ ಕಥೆ. ಇವರಲ್ಲಿ ಕುಪ್ಪಯ್ಯನವರಿಗೆ ಅಪ್ಪಯ್ಯ ಕೂಸಪ್ಪ 
ಎಂಬಿಬ್ಬರು ಗ೦ಡುಮಕ್ಕಳೂ ನರಸಮ್ಮ ಎಂಬ ಮಗಳೂ ಇದ್ದರು. ನರಸಮ್ಮನವರ 
ಮಗನೇ ವೀಣೆ ಚಿಕ್ಕರಾಮಪ್ಪ ; ಇವರ ಮಗನೇ ವೀಣೆ ಶೇಷಣ್ಣ. ಕುಪ್ಪಯ್ಯನವರ 
ಸೋದರರಾದ ವೀಣೆಶೇಷಯ್ಯನವರಿಗೆ ಅನ೦ತಸುಬ್ಬಯ್ಯ ಮತ್ತು ವೆ೦ಕಟಸುಬ್ಬಯ್ಯ 


ವೀಣೆಯ ಬೆಡಗಿದು ಮೈಸೂರು ೫೬೫ 


ಎಂಬಿಬ್ಬರು ವೀಣಾವಿದಗ್ನರಾದ ಗಂಡುಮಕ್ಕಳಿದ್ದರು. ಇವರಲ್ಲಿ ವೆಂಕಟಸುಬ್ಬಯ್ಯ 
ನವರು ದೊಡ್ಡಶೇಷಣ್ಣನೆ೦ಬ ಹುಡುಗನೊಬ್ಬನನ್ನು ದತ್ತು ತೆಗೆದುಕೊಂಡರು. ಇವರ 
ಮಗನೆ ವೀಣೆಸುಬ್ಬಣ್ಣನವರು. ಆದಪ್ಪಯ್ಕನವರ ವಂಶವೃಕ್ಷವನ್ನು ಈ ಬಗೆಯಲ್ಲಿ 
ವೀಣಾಶೇಷಣ್ಣನವರಿಗೆ ತು೦ಬಾ ಆಪ್ತರಾಗಿದ್ದು ಒಡನಾಡಿಗಳಾಗಿದ್ದವರ ತಿಳುವಳಿಕೆ 
ಚಿತ್ರಿಸುತ್ತದೆ. ಈ ವಂಶವೃಕ್ಷವನ್ನು ಬೇರೆ ರೀತಿಯಲ್ಲಿ ಅವರ ಮನೆತನದವರು ಬಣ್ಣಿಸು 
ವುದೂ ಉಂಟು. ಅದನ್ನು ಮುಂದೆ ಪ್ರಸ್ತಾಪಿಸಿದೆ. 

ಇದು ಏನೇ ಇರಲಿ, ವೀಣಾವೆ೦ಕಟಸುಬ್ಬಯ್ಯನವರು ಆಸ್ತಿಪಾಸ್ತಿಗಳ ವಿಭಾಗದ 
ಗೊಂದಲದಿಂದ ಬೇಸತ್ತು ಶರಭೋಜಿಯ ಆಸ್ಥಾನವನ್ನು ಬಿಟ್ಟು ಕರ್ಣಾಟಕಭೋಜನಾದ 
ಮುಮ್ಮಡಿಕೃಷ್ಣಪ್ರಭುಗಳ ಆಶ್ರಯಕ್ಕೆ ಬ೦ದರು. ಕನ್ನಡಕುಲದ ವೀಣಾಕಾವೇರಿ ತಮಿಳು 
ನಾಡನ್ನು ಬಳಸಿಕೊ೦ಡು ಪುನಃ ಇಲ್ಲಿಗೆ ಹರಿದುಬ೦ದಳು. ಮುಮ್ಮಡಿ ಕೃಷ್ಣರ ಆಶ್ರಯ 
ವನ್ನು ಸಂಪಾದಿಸಿಕೊಂಡು ಅವರ ಸ೦ಗೀತಾಭಿರುಚಿಯನ್ನು ರೂಪಿಸಿ ಮೈಸೂರು ರಾಜಾ 
ಸ್ಥಾನವು ಸಂಗೀತಪ್ರೌಢಿಮೆ ' ಸಂಗೀತಾಶ್ರಯಗಳಿಗೆ ಇತರ ರಾಜರ ಅಸೂಯೆಯೂ 
ಭಾರತದ ಸಂಗೀತಕಲಾವಿದರ ಕಾ೦ತಶಕ್ತಿಯೂ ಆಗುವಂತೆ ಮಾಡಿದರು. ದೊರೆಗಳಿಗೆ 
ವೆಂಕಟಸುಬ್ಬಯ್ಯನವರು ಬಲಗೈ; ಅವರ ಮಾತೇ ವೇದವಾಕ್ಕ. ಮೈಸೂರಿನ ಸಂಗೀತ 
ರಾಜ್ಯಕ್ಕೆ ಅವರು ದೊರೆಯೇ ಆದರು, ವೀಣಾಭಕ್ಷಿಯವರಾದ ಅವರ ಮನೆ ಎರಡನೆಯ 
ಅರಮನೆ ಎನ್ನಿಸಿಕೊ೦ಡಿತು. ರಾಜೋಚಿತವಾದ ಏಳು ಬಿಚ್ಚುಗತ್ತಿಯ ಪಹರೆಯ 
ಗೌರವವು ಸ೦ದುದು ಇಡೀ ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಇವರೊಬ್ಬರಿಗೆ 
ಮಾತ್ರ. ಶ್ರೀತ್ಕಾಗರಾಜರ ಸ೦ಗೀತಗುರುಗಳು ಸೊ೦ಟಿವೆ೦ಕಟಸುಬ್ಬಯ್ಯನವರು. ಇವರ 
ಮಗನಾದ ಸೊಂಟಿವೆಂಕಟರಮಣಯ್ಯನವರು ಶರಭೋಜಿಯ ಆಸ್ಥಾನದಿಂದ ಆಶ್ರಯ 
ವನ್ನರಸಿ ಮೈಸೂರಿಗೆ ಬಂದರು ; ವೀಣಾಭಕ್ಷಿ ವೆ೦ಕಟಸುಬ್ಬಯ್ಯನವರ.ಪ್ರೀತಿಗೌರವಗಳಿಗೆ 
ಪಾತ್ರರಾಗಿ, ಮುಮ್ಮಡಿ ಕೃಷ್ಣರಾಜರ ಅನುಗ್ರಹ, ಆಶ್ರಯಗಳನ್ನು ಪಡೆದು ಆಸ್ಥಾನ 
ವಿದ್ವಾಂಸರಾದರು. ವೀಣಾಭಕ್ಷಿಯವರಿಗೆ ತಮ್ಮ ಕೃತಜ್ಞತೆಯನ್ನು ತೋರಿಸಲೆಳಸಿದ 
ವೆ೦ಂಕಟರಮಣಯ್ಯನವರು ಅವರನ್ನು ಕುರಿತು ಅಠಾಣಾರಾಗದಲ್ಲಿ ಲಕ್ಷಣಗೀತ 
ಯೊಂದನ್ನು ರಚಿಸಿ ಅರ್ಪಿಸಿದರು. ಅವರು ದೇಹಚಿಟ್ಟಿದ್ದಾದರೂ ಮೈಸೂರಿನಲ್ಲಿಯೇ. 
ಅವರ ಸಮಾಧಿಯು ಮೈಸೂರಿಗೆ ಅತಿಸಮೀಪದ ಪಶ್ಚಿಮವಾಹಿನಿಯಲ್ಲಿದೆಯೆ೦ಬುದು 
ಬಹುಶಃ ಅನೇಕರಿಗೆ ತಿಳಿದಿರಲಾರದು. 


ಪವಾಡಪುರುಷ ಸಾ೦ಬಯ್ಯ 

ಇಂದು ಮೈಸೂರಿನದೆ೦ದು ಹೇಳಬಹುದಾದ ವೀಣಾಪರ೦ಪರೆಗಳ ಮೂಲವನ್ನೆಲ್ಲ 
'ಹೈದರಲೀಖಾನ್‌, ಟಿಪ್ಪೂಸುಲ್ತಾನ್‌ ಮತ್ತು ಮುಮ್ಮಡಿ ಕೃಷ್ಣರಾಜರ ಆಸ್ಥಾನಗಳಲ್ಲಿ 
ಗುರುತಿಸಬಹುದು. ಇವುಗಳಲ್ಲಿ ಬಹುಪುರಾತನವಾದುದು ನಾಲ್ವರು ಅಣ್ಣತಮ್ಮ೦ದಿರದು. 
ಸಾ೦ಬಯ್ಯ, ಕಾಳಹಸ್ತಯ್ಯ, ವೆಂಕಟರಾಮಯ್ಯ ಮತ್ತು ಆತ್ಮಾರಾಮಯ್ಯ ಎಂಬ ವಡಮ 


೫೬೨೬ ಕರ್ಣಾಟಕಸಂಗೀತವಾಹಿನಿ 


ಬ್ರಾಹ್ಮಣರಾದ ಈ ನಾಲ್ವರೂ ವೈಣಿಕರೇ, ಗಾಯಕರೇ. ಇವರಲ್ಲಿ ಹಿರಿಯರಾದ 
ಸಾ೦ಬಯ್ಮನವರು ಶ್ರೀವಿದ್ಯಾ ಉಪಾಸಕರು, ನಿಗ್ರಹಾನುಗ್ರಹಶಕ್ತಿಯನ್ನು ಗಳಿಸಿದ್ದವರು. 
ಅವರನ್ನು ಕ೦ಡು ಕರುಬುವವರೊಬ್ಬರು, ವೀಣೆ ಸಾ೦ಬಯ್ಯನವರು ವೀಣೆಗೆ ತ೦ತಿಯ 
ಬದಲು ಕಿತ್ತಾನಾರಿನ ಹುರಿಯನ್ನೆ ಕಟ್ಟಿ ನುಡಿಸಬಲ್ಲರೆ೦ಬ ವದಂತಿಯನ್ನು ಹಬ್ಬಿಸಿ ದೊರೆ 
ಗಳವರೆಗೂ ಮುಟ್ಟಿಸಿದರು. ಈ ಕುಚೇಷ್ಟೆಯನ್ನರಿಯದ ಕೃಷ್ಣ ಪ್ರಭುಗಳು ಈ ಕೌಶಲವನ್ನು 
ತಮಗೆ ತೋರಿಸಬೇಕೆ೦ದು ಪಟ್ಟುಹಿಡಿದರ೦ತೆ. ಬೇರೆ ಉಪಾಯವಿಲ್ಲದೆ ಸಾ೦ಬಯ್ಯ 
ನವರು ವೀಣೆಗೆ ಕಿತ್ತಾನಾರನ್ನೇ ಕಟ್ಟಿದರು ; ದೇವಿಯನ್ನು ನೆನೆದು ನುಡಿಸಿದರು--ಆಸ್ಥಾನವು 
ದೈವೀನಾದಸ೦ಪತ್ತಿನಿ೦ದ ತು೦ಜಿ, ಸ್ತಬ್ಧವಾಗಿ ಮೈ ಮರೆತು ಪುಲಕಿತವಾಯಿತ್ತು 
ಸಾ೦ಬಯ್ಯನವರಿಗೆ ವೀಣೆಯ ಮೇಲೆ ಪ್ರಶ್ನಾತೀತವಾದ ಸ್ವಾಮ್ಮ ; ಮನಸ್ಸಿನ ಭಾವವು 
ಮೆಟ್ಟುಗಳ ಮೇಲೆ ಮೂಡದಿದ್ದಾಗ ರೇಗಿ. "ಹುಂ !' ಎ೦ದು ಗರ್ಜಿಸಿ, ಅವರ ಮನೆ 
ಮಾತಾದ ತೆಲುಗಿನಲ್ಲಿ "ನುಡಿಯೇ, .. .. ೦ಡೆ! ಎಂದು ಗದರಿಸಿ, “ಮಾತನಾಡಿಸು'ತ್ತಿದ್ದ 
ರರಿತೆ. ಒಮ್ಮೆ ಅವರ ಕೋಪಕ್ಕೆ ಪಾತ್ರರಾದ ವೀಣೆ ಪದ್ಮನಾಭಯ್ಯನವರು ಅವರ 
ಮಾಂತ್ರಿಕಶಕ್ತಿಯಿ೦ದಾಗಿ ಜೀವದಿ೦ದ ಉಳಿಯುವುದೇ ದುಸ್ಪಾಧ್ಯವಾಯಿತು ; ಹೇಗೋ 
ರಾಮತಾರಕ ಜಪದಿಂದ ಬದುಕಿ ಉಳಿದರು ; ಆದರೂ ಕೊನೆಯವರಿಗೂ ಆರೋಗ್ಯವು 
ಸುಧಾರಿಸಲೇ ಇಲ್ಲ ; ಕೊನೆಯವರೆಗೂ ಕೈಕಾಲು ಉಗುರುಗಳು ಕಪ್ಪಾಗಿ, ಹಳ್ಳಬಿದ್ದು 
ನಿ೦ತವು. 

ವೀಣೆ, ಪಿಟೀಲು, ಸಿತಾರ್‌ ಮುಂತಾದ ಹಲವು ತಂತೀವಾದ್ಯಗಳಿಂದ ತುಂಬಿರುವ 
ಕೊಠಡಿಯಲ್ಲಿ ವೀಣೆ ಸಾ೦ಬಯ್ಯನವರು ಏಕಾ೦ತವಾಗಿ ಕುಳಿತು ಕೊಠಡಿಗೆ ಜೀಗಮುದ್ರೆ 
ಬಿದ್ದಿರಲು, ಅದರೊಳಗಿನಿಂದ ಎಲ್ಲ. ವಾದ್ಯಗಳೂ ಒಮ್ಮೆಗೇ . ಮ೦ಜುಳನಾದದಿ೦ದ 
ಮೊರೆಯುತ್ತಿದ್ದುದನ್ನು ಹಲವು ಬಾರಿ ಕೇಳಿದ್ದುದನ್ನು ವೀಣೆ ಪದ್ಮನಾಭಯ್ಯನವರು 
ಆಗಾಗ ಸ್ಮರಿಸಿಕೊಳ್ಳುತ್ತಿದ್ದರು. ಸಾ೦ಬಯ್ಯನವರು ವೀಣೆಯಲ್ಲಿ ವೇದ, ಉಪನಿಷತ್ತು 
ಗಳನ್ನು ಘನವೆ೦ಬ ಪುನರುಕ್ತಿ ವಿಧಾನದಲ್ಲಿ ನಡೆಸುತ್ತಿದ್ದರೆ ನೂರು ವೀಣೆಗಳು ಒಮ್ಮೆಗೇ 
ಮೊಳಗಿದಂತಾಗುತ್ತಿತ್ತು. ತಿಲ್ಲಾನದ ನುಡಿಸಾಣಿಕೆಯಲ್ಲಿ ಅವರದು ಎತ್ತಿದ ಕೈ. ಬಂಗಾರು 
ಸಾಮಿ ಎ೦ಬ ಒಬ್ಬ ಮಗನನ್ನುಳಿದು: ಈ ಸೋದರ ಪರಂಪರೆಯಲ್ಲಿ ಸಂಗೀತವು 
ಉಳಿಯದೆ ಹೋದುದು ದುರ್ದೈವವೇ ಸರಿ. ಬ೦ಗಾರುಸಾಮಯ್ಯನ ಜೀವಿತ ಸಾಧನೆ, 
ಸಂತತಿಗಳ ಬಗೆಗೆ ಹೆಚ್ಚುಕಡಿಮೆ ಏನೂ ತಿಳಿದೇ ಬಂದಿಲ್ಲ. ವೆ೦ಕಟರಾಮಯ್ಯನವರ 
ಮಕ್ಕಳು ರಾಮಸ್ವಾಮಯ್ಯ ಮತ್ತು ಲಕ್ಷ್ಮಣಯ್ಯನವರಿಬ್ಬರೂ ವೀಣಾವಾದನಕೋವಿದ 
ರಾಗಿದ್ದರು... 


ಅವಧಾನಪುರುಷ ಸವ್ಯಸಾಚಿ | 
ಇವರ ಕಾಲದಲ್ಲಿಯೇ ಮುಮ್ಮಡಿ ಕೃಷ್ಣರಾಜರ ಆಸ್ಥಾನವನ್ನಲ೦ಕರಿಸಿದ ಮತ್ತೊಬ್ಬ 
ಮಹಾಸಾಧಕರನ್ನು ನೆನೆಯಬೇಕು. ಶ್ರೀವೈಷ್ಣವ ವೈಣಿಕಶ್ರೇಷ್ಠರಾದ ಇವರಿಗೆ `ಸವ್ಯಸಾಚಿ 


ವೀಣೆಯ ಬೆಡಗಿದು ಮೈಸೂರು ೫೬೭ 


ಅಯ್ಯಂಗಾರ್‌” ಎಂಬ ಹೆಸರೇ ಉಳಿದುಹೋಯಿತು. ಅವರ ನಿಜವಾದ ಹೆಸರು 
ಶ್ರೀನಿವಾಸ ಎ೦ದು ಹಳಬರು ಹೇಳಿದ್ದನ್ನು ಕೇಳಿದ್ದೇನೆ; ಇದು ಸರಿಯೋ ಅಲ್ಲವೋ ತಿಳಿ 
ಯದು. "ಸವ್ಯಸಾಚಿ' ಎನಿಸಿಕೊಳ್ಳಲು ಕಾರಣ : ಬಲಗೈಬೆರಳುಗಳಿ೦ದ ತಂತಿಗಳನ್ನು 
ಮಿಡಿದು ಎಡಗೈ ಬೆರಳುಗಳಿಂದ ಮೆಟ್ಟುಗಳಲ್ಲಿ ನುಡಿಸುವಷ್ಟೇ ಸುಲಭವಾಗಿ, ಪ್ರೌಢವಾಗಿ 
ಭಾವಪೂರ್ಣವಾಗಿ ಎಡಗೈಬೆರಳುಗಳಿ೦ದ ತಂತಿಗಳನ್ನು ಮಿಡಿದು ಬಲಗೈಬೆರಳುಗಳಿ೦ದ' 
ಮೆಟ್ಟುಗಳಲ್ಲಿ ನುಡಿಸುತ್ತಿದ್ದ ಮಹಾಹಠಯೋಗಿಯಾಗಿದ್ದರು, ಈ ನಾದೋಪಾಸಕ. ಇವರ 
ಪರಂಪರೆಯೂ ಉಳಿದು ಬಂದ ಹಾಗೆ ಕಾಣುವುದಿಲ್ಲ. 


ವೀಣೆ ಶಾಮಣ್ಣ 

ಇದೇ ಆಸ್ಥಾನದಲ್ಲಿ ಘನವೆತ್ತ ಮತ್ತೊಬ್ಬ ವೈಣಿಕರೆ೦ದರೆ ವೀಣೆ ಶಾಮಣ್ಣನವರು. 
ಇವರು ದ್ರಾವಿಡ ಬೃಹಚ್ಚರಣರು. ಇವರ ತಂದೆ ರಾಮಭಾಗವತರು. ಆಸ್ಥಾನಕ್ಕೆ ಪರ 
ದೇಶದ ಜಲತೆರಂಗ್‌ ವಿದ್ವಾಂಸರೊಬ್ಬರು ಬಂದರು; ಸ್ಥಳೀಯ ವಿದ್ವಾಂಸರನ್ನು ವಿದ್ಯೆ 
ಯಲ್ಲಿ ಮೀರಿಸಿ ಅವರ ಬಿರುದುಬಾವಲಿಗಳನ್ನು ಕಸಿದುಕೊಂಡು ಅಲ್ಲಿ ತಮ್ಮೂರಿನ 
ಬಾವುಟವನ್ನು ಏರಿಸಿ ಮುಂದಿನೂರಿಗೆ ಪಯಣ ಮಾಡುವ ಪರಿಪಾಠಿ ಇದ್ದ ಹದಿನಾರು 
ಹೆಜ್ಜೆಯ ಹುಲಿ ಈ ವಿದ್ವಾಂಸ. ಮೈಸೂರಿನ ಸ೦ಗೀತಪ್ರೌಢಿಮೆಯ ಸೌರಭ್ಸವು ದಶದಿಕ್ಕು 
ಗಳಲ್ಲಿ ಹರಡಿದ್ದ ಕಾಲವಿದು; ಆದುದರಿಂದ ವಿಶೇಷ ಸ್ಫೂರ್ತಿ ಪಡೆದು ವಿಶೇಷ ಸವಾಲು 
ಒಡ್ಡಲು ಹವಣಿಸಿದ ಈ ವಿದ್ವಾಂಸರು ನಾಟಕುರಂಜಿರಾಗದಲ್ಲಿ ದ್ರುತಗತಿಯ ಪಲ್ಲವಿ 
ಯೊಂದನ್ನು ನುಡಿಸಿದರು ; ಇದನ್ನು ತ್ರಿಕಾಲ ಮಾಡಿ. ಎ೦ದರೆ ನಾಲ್ಕರಷ್ಟು ವೇಗದಲ್ಲಿ 
ನುಡಿಸಿ, ಸವಾಲೆಸೆದು ಅಟ್ಟಹಾಸದ ಮುಗುಳ್ನಗೆ ನಕ್ಕರು. ಜಲತರಂಗ್‌ ವಾದ್ಯಕ್ಕೆ ದ್ರುತ 
ಗತಿಯವಾದನವು ಬಲವಷ್ಟೇ ಅಲ್ಲ, ಜೀವಾಳವೂ ಹೌದು ; ವಿಳ೦ಬಗತಿಯಲ್ಲಿ ನುಡಿಸಿದರೆ 
ಸ್ವರಗಳು ದೀರ್ಥಕಾಲ ಅದರಲ್ಲಿ ನುಡಿಯುವುದಿಲ್ಲವಷ್ಟೆ. ಹೀಗಾಗಿ ಅವರ ಪಲ್ಲವಿಯ 
ತ್ರಿಕಾಲದ ವೇಗವನ್ನು ಸುಲಭವಾಗಿಯೇ ಊಹಿಸಿಕೊಳ್ಳಬಹುದು. ಆಸ್ಥಾನದಲ್ಲಿದ್ದ 
ಹಾಡಿಕೆಯ ಮತ್ತಿತರ ವಿದ್ವಾಂಸರು ಈ ಯಮಸಾಧನೆಯನ್ನೂ ಕಿವಿಯನ್ನೇ ಸೋಲಿಸುವ 
ಗತಿಯನ್ನೂ ಕ೦ಡು ಕ೦ಗಾಲಾದರು. ಇನ್ನು ವೀಣೆಯನ್ನು ಕೇಳಬೇಕೆ ? ಆ ದಿನವನ್ನೂ 
ಮೈಸೂರಿನ ಕೀರ್ತಿಯನ್ನೂ ಉಳಿಸಿಕೊಟ್ಟವರು ವೀಣೆ ಶಾಮಣ್ಣನವರು. ಅದೇ ನಾಟ 
ಕುರಂಜಿಯಲ್ಲಿ “ಅನ್ನಿಟಕಿ ನೀವೇ ಅಧಿಕಾರಿಯ್ಯೆ' ಎಂದು ದೇವರಿಗೆ ಅನ್ವರ್ಥವಾಗಿ 
ಅರ್ಪಿಸಿದ ಪಲ್ಲವಿಯೊ೦ದನ್ನು ಅದೇ ತಾಳದಲ್ಲಿ ನುಡಿಸಿದರು ; ಆದರೆ ಇಷ್ಟೇ ವ್ಯತ್ಯಾಸ: 
ಪರದೇಶದ ವಿದ್ವಾ೦ಸನು ತನ್ನ ದ್ರುತತಮಗತಿಯಾದ ಮೂರನೆಯ ಕಾಲದಲ್ಲಿ ನಿಲ್ಲಿಸಿ 
ದ್ವನ್ನೇ ಇವರು ತಮ್ಮ ಮೊದಲನೆಯ ಕಾಲವೆಂದು ಸ್ಟೀಕರಿಸಿ, ಇದಕ್ಕೆ ತ್ರಿಕಾಲವನ್ನು 
ಎಂದರೆ ನಾಲ್ಕರಷ್ಟು ವೇಗದಲ್ಲಿ--ಜಲತರ೦ಗ್‌ನ೦ತಲ್ಲ, ಗಮಕಶುದ್ಧವಾಗಿ--ನುಡಿಸಿ 
ದರು, ಲೀಲಾಜಾಲವಾಗಿ ! ಅಷ್ಟೇ ಅಲ್ಲ, ಕಾಲಿನಲ್ಲಿ ಒ೦ದು, ಕಂಠದಲ್ಲಿ ಒಂದು, ಕೈಬೆರಳು 
ಗಳಲ್ಲಿ ಒ೦ದು--ಹೀಗೆ ಮೂರು ಬೇರೆ ಬೇರೆ ತಾಳಕ್ರಮಗಳನ್ನು ಅವಧಾನದಲ್ಲಿ ಒಂದೇ 


೫೬೮ ಕರ್ಣಾಟಕಸ೦ಗೀತವಾಹಿನಿ 


ಕಾಲದಲ್ಲಿ ಬಳಸಿಕೊ೦ಡು, ಒ೦ದೇ ಎಡುಪಿಗೆ ಅಷ್ಟೂ ಅನ್ವಯವಾಗುವಂತೆ ತ೦ದು ನಿಲ್ಲಿಸಿ 
ತೋರಿಸಿದರು ! 'ಯಮಸಾಧಕ'ನಾದ ಪರದೇಶವಿದ್ಬಾ೦ಸನು ರುದ್ರಪಾರಾಯಣದಲ್ಲಿ 
ಪಲಾಯನ ಸೂಕ್ತವನ್ನು ಜಪಿಸುತ್ತಾ ಹೇಳದೆ ಕೇಳದೆ ಕಂಬಿಕಿತ್ತನೆಂದು ಬೇರೆ ಹೇಳಬೇಕೆ? 

ವೀಣೆ ಶಾಮಣ್ಣನವರು ವೀಣೆಯಲ್ಲಿ ಮಾತ್ರವಲ್ಲವದೆ ಪಿಟೀಲು, ಸ್ವರೆಬತ್‌ ವಾದ್ಯ 
ಗಳಲ್ಲಿಯೂ ಪ್ರವೀಣರಾಗಿದ್ದರು. ಇವರ ಪಾಂಡಿತ್ಯ, ಪರಿಮಳವು ದಕ್ಷಿಣದೇಶದಲ್ಲೆಲ್ಲ 
ಹರಡಿ ತುಂಬಿಕೊಂಡಿತ್ತು ; ಮದ್ರಾಸಿನ೦ತಹ ದುರ್ಗಮ ಸಂಗೀತದುರ್ಗವನ್ನು ಭೇದಿಸಿ 
ವಿದ್ವತ್‌ ಸಭೆಯಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊ೦ಡವರು, ಅವರು. ಅವರ ಸೋದರಳಿಯ 
(ಚಿಕ್ಕ) ಸುಬ್ಬರಾಯರೂ ವೀಣಾಗಾಯನ ಪಟುಗಳಾಗಿದ್ದು, ವೀಣಾ ವೆಂಕಟಗಿರಿಯಪ್ಪ 
ನವರು ಇವರ ಶಿಷ್ಕರು ; ಸೋದರಳಿಯನೂ ಹೌದು. ಶಾಮಣ್ಣನವರಿಗೆ ರಾಮಣ್ಣ ಮತ್ತ್ತು 
ಸುಬ್ರಹ್ಮಣ್ಯಯ್ಯರ್‌ `ಎ೦ಬ ಇಬ್ಬರು ಮಕ್ಕಳು ; ಇಬ್ಬರೂ ವೀಣಾವಾದನ ಕೋವಿದರೇ. 
ವೀಣೆ ರಾಮಣ್ಣನವರಿಗೆ ವೀಣಾವೆ೦ಕಟಸುಬ್ಬಯ್ಯನವರು ಮಗ ;.ಅವರು ಮೈಸೂರಿನ 
ಆಸ್ಥಾನವಿದ್ವಾ೦ಸರಾಗಿದ್ದವರು ; ಮೈಸೂರಿನ ಉಪಾಧ್ಯಾಯರ ತರಬೇತಿ ಕಾಲೇಜಿ 
ನಲ್ಲಿಯೂ ಮಹಾರಾಣಿ ಪ್ರೌಢಶಾಲೆಯಲ್ಲಿಯೂ ಉಪಾಧ್ಯಾಯರಾಗಿದ್ದರು: 

ವೀಣೆ ಸುಬ್ರಹ್ಮಣ್ಯಯ್ಯರ್‌ ಸ್ವತಃ ಪ್ರಖ್ಯಾತ ವಿದ್ವಾಂಸರು ; ಶಾಸ್ತ್ರಜ್ಞರು ; ಸಂಗೀತ 
ಸಮಯಸಾರ ಎಂಬ ಲಕ್ಷ್ಯಲಕ್ಷಣಯುಕ್ತವಾದ ಗ್ರಂಥವನ್ನು ರಚಿಸಿದವರು ; ಮೈಸೂರಿನ 
ಅರಸು ಬೋರ್ಡಿಂಗ್‌ ಶಾಲೆಯಲ್ಲಿ ಉಪಾಧ್ಯಾಯರಾಗಿ ಅರಮನೆಯ ಪೋಷಣೆಯಲ್ಲಿ 
ದ್ದರು. ಇವರು ಕಾಲವಾಗಿ ಎಂಭತ್ತುವರ್ಷಗಳು ಸಂದಿವೆ. ಶ್ಯಾಮಾಶಾಸ್ತ್ರಿಗಳು ಶಂಕರಾ 
ಭರಣದಲ್ಲಿ ರಚಿಸಿರುವ "ಸರೋಜದಳನೇತ್ರಿ' ಕೃತಿಗೆ ಇ೦ದು ದೊರೆಯುವ ಚಿಟ್ಟೆಸ್ಟರವು 
ಇವರದೇ. ಅವರು ಸ್ವರಜತಿಗಳನ್ನೂ ಒ೦ದು ರಾಗಮಾಲಿಕೆಯನ್ನೂ ರಚಿಸಿದ್ದಾರೆ. (ವೀಣಾ 
ರಾಮಭಾಗವತರ ವಂಶಕ್ಕೆ ಸಂಬಂಧಿಸಿದ ಕೆಲವು ವಿವರಗಳನ್ನು ಅವರ ವಂಶಸ್ಥರಾದ 
ಶ್ರೀ ರಾಮಸ್ವಾಮಿ ಮತ್ತು ಶ್ರೀ ಬಾಲಸುಬ್ರಹ್ಮಣ್ಯ೦ರವರುಗಳಿ೦ದ ಖಾಸಗಿಯಾಗಿ ತಿಳಿದು 
ಕೊಂಡಿದ್ದೇನೆ.) 


ಪದ್ಮನಾಭ ಪರಂಪರೆ 

ವೀಣೆ ಶಾಮಣ್ಣನವರಿ೦ದ ಬಲಿಷ್ಠವಾದ ಸಂಗೀತ ಸ೦ಪ್ರದಾಯವೊಂದು ಬೆಳೆದು 
ಬಲಿಯಿತು. ಏಕೆ೦ದರೆ ಇವರ ಪಟ್ಟಿಶಿಷ್ಯರು ಬೂದಿಹಾಳಿನ ವೀಣಾ ಪದ್ಮನಾಭಯ್ಯನವರು, 
ಕರಿಗಿರಿರಾಯರು, ವೀಣೆ ಲಕ್ಷ್ಮೀನಾರಾಯಣಪ್ಪನವರು, ಚಿಂತಾಮಣಿ ಸುಬ್ಬರಾಯರು, 
ಕೊಳ್ಳೆಗಾಲದ ದಕ್ಷಿಣಾಮೂರ್ತಿಶಾಸ್ತ್ರಿಯವರು, ಇತ್ಯಾದಿ. 

ಪದ್ಮನಾಭಯ್ಯನವರು ಬಣದಿಹಾಳಿನಲ್ಲಿ--ಎ೦ದರೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು 
ಶ್ರೀರಾಮಪುರದಲ್ಲಿ--ಜನಿಸಿದ್ದು ೧೮೪೨ರ ಸುಮಾರಿನಲ್ಲಿ. ಅವರಿಗೆ ಬಾಲ್ಯದಲ್ಲಿ ವೀಣೆ 
ಶಾಮಣ್ಣನವರ ಶಿಷ್ಯರೇ'ಆಗಿದ್ದ ಹೊಸದುರ್ಗದ ವೆ೦ಕಟೇಶಶಾಸ್ತ್ರಿಗಳಿ೦ದ ವೀಣಾಗಾಯನ 
ಗಳರಡರಲ್ಲೂ ಪಾಠವಾಯಿತು. ನಂತರ ಪ್ರೌಢಶಿಕ್ಸಣಕ್ಕೆ೦ದು ಅವರನ್ನು ಶಾಸ್ತ್ರಿಗಳು ತಮ್ಮ 


ವೀಣೆಯ ಬೆಡಗಿದು ಮೈಸೂರು ೫೬೯ 


ಗುರುಗಳ ಬಳಿಗೆ ಮೈಸೂರಿಗೆ ಕಳುಹಿಸಿಕೊಟ್ಟರು ; ಇಲ್ಲಿ ಪದ್ಮನಾಭಯ್ಕನವರ ಹಾಡಿಕೆ 
ಮತ್ತು ವೀಣಾವಾದನಗಳೆರಡೂ ಪ್ರೌಢವಾಗಿ ಪಕ್ವ್ಕವಾದವು. ಮುಮ್ಮಡಿಕೃಷ್ಣರಾಜರ 
ಆಳ್ವಿಕೆ ಮುಗಿದಿದ್ದು ೧೮೬೮ರಲ್ಲಷ್ಟೆ. ಆಗ ಪದ್ಮನಾಭಯ್ಕನವರಿಗಿನ್ನೂ ಸುಮಾರು 
ಇಪ್ಪತ್ತರ ಹರೆಯ. ಶಾಮಣ್ಣನವರಿಗೆ ವೃದ್ಧಾಪ್ಯ, ಪದ್ಮನಾಭಯ್ಯನವರು ಮುಮ್ಮಡಿಕೃಷ್ಣ 
ಭೂಪರ, ನ೦ತರ ಚಾಮರಾಜವಡೆಯರ ಆಶ್ರಯಗಳಲ್ಲಿ ಪ್ರವರ್ಧಮಾನರಾದರು. 
ಅವರು ಮಹಾಸಾತ್ತಿಕರು, ಸೌಜನ್ಯಶೀಲರು, ಮುಗ್ಗ ಸ್ವಭಾವದವರು. ಲೋಕದ ವಿಷಯ 
ದಲ್ಲಿ ಎಷ್ಟು ಸರಳರೋ ಸಂಗೀತದ ವಿಷಯದಲ್ಲಿ ಅಷ್ಟೇ ವಿದಗ್ವರು. ಶಾಸ್ತ್ರಜ್ಞಾನ 
ಸಂಪನ್ನರು. ಸಂಗೀತವಿದ್ವಾಂಸರಲ್ಲಿ ಶಾಸ್ತ್ರ ಜ್ಞಾನವು ಕುದುರೆಯ ಮೊಟ್ಟೆಯಾಗಿದ್ದ ಕಾಲ 
ವದು. ಆಗ ಶಾಸ್ತ್ರಕೋವಿದರೂ ಆಗಿದ್ದ ವೀಣಾಸಾ೦ಬಯ್ಯನವರನ್ನು ಸ೦ಗೀತರತ್ನಾಕರದ 
ಒಂದು ಉಕ್ತಿಯ ಚರ್ಚೆಯಲ್ಲಿ ತರುಣ ಪದ್ಮನಾಭಯ್ಯನವರು ಎದುರಿಸಿ ಗೆದ್ದಿದ್ದರು ! 
ಅವರದು ಸಂಗೀತಶಾಸ್ತ್ರದಲ್ಲಿ ಹೇಗೆ ನಿಶಿತವಾದ ಜ್ಞಾನವೋ ಕಲೆಯಲ್ಲಿಯೂ ಅಷ್ಟೇ 
ಸಂಯಮ, ಶಿಸ್ತು, ನಿಷ್ಕೃಷ್ಟ ಜ್ಞಾನ ; ಶ್ರುತಿಲಯಗಳಲ್ಲಿ ಶುದ್ಧಿಗಾಗಿ, ನಿಕರತೆಗಾಗಿ 
ಆಯುಷ್ಯವನ್ನೆಲ್ಲ ತಪಸ್ಸಾಗಿಸಿ ಗೆದ್ದವರು; ಸಂಪ್ರದಾಯಶುದ್ದಿಗಾಗಿ, ಅದರ ಪ್ರಸಾರಕ್ಕಾಗಿ 
ಜೀವನವೆಲ್ಲ ಹೋರಾಡಿದರು. ಪ್ರಚಾರದ ಅಬ್ಬರಕ್ಕೆ ಮನ ಸೋಲದ ಪದ್ಮನಾಭಯ್ಯ 
ನವರು ಎಲೆಯ ಮರೆಯ ಕಾಯಾಗಿ--ಅಲ್ಲ, ಹಣ್ಣಾಗಿ--ತಮ್ಮ ಐವತ್ತು ಮೂರು 
ವರ್ಷಗಳ ಬಾಳ್ಬೆಯನ್ನು ನುಡಿಸಿದರು. ಅವರಿಗೆ ಸ್ವಲ್ಪ ರಾಜಸಗುಣವಿದ್ದಿದ್ದರೆ ಚೆನ್ನಾಗಿತ್ತು. 
ಅವರ ಪಾಂಡಿತ್ಯ, ಶೈಲಿ ಮತ್ತು ಕಲಾನೈಪುಣಿಗಳು ಇತರರಷ್ಟೇ ಪ್ರಸಾರವಾಗುತ್ತಿದ್ದವು 
ಎ೦ದು ಒಮ್ಮೊಮ್ಮೆ ನನಗೆ ಎನ್ನಿಸುವುದು೦ಟು. 

ಆದರೆ ಪದ್ಮನಾಭಯ್ಯನವರ ಪರಂಪರೆ ಇದರಿಂದ ಕುಂಠಿತವಾಯಿತು ಎಂದೇನೂ 
ಅರ್ಥವಲ್ಲ. ಹಾಡುಗಾರಿಕೆ ಮತ್ತು ವಾದ್ಯಸ೦ಗೀತಗಳೆರಡಲ್ಲೂ ಪ್ರಬಲ ಪರಂಪರೆಯನ್ನು 
ನಿರ್ಮಿಸಿದ ಏಕೈಕ ಪ್ರಖ್ಯಾತಿ ಅವರದೇ. ಅವರ ಹಲವು ಶಿಷ್ಯರು ಖ್ಯಾತನಾಮರಾದರು. 
ಹೆಸರಿನಲ್ಲಿ ಅವರು ವೀಣಾಪದ್ಮನಾಭಯ್ಯನವರಾದರೂ ಅವರ ಶಿಷ್ಕರು ವೀಣೆ, ಪಿಟೀಲು, 
ಹಾಡುಗಾರಿಕೆಗಳಲ್ಲಿ ಪಂಡಿತರಾದರು. ಮೈಸೂರಿನಲ್ಲಿ ಶಿಕ್ಷಣ ಮುಗಿಸಿ ಬೂದಿಹಾಳಿಗೆ 
ಹಿಂತಿರುಗಿ ಗೃಹಸ್ಥರಾಗಿ ಅವರು ನೆಲೆಸಿದ ಕಾಲದಲ್ಲಿ ಚಿತ್ರದುರ್ಗದ ವೆಂಕಟೇಶಶಾಸ್ತ್ರಿ 
ಗಳನ್ನು ಹಾಡಿಕೆಯಲ್ಲಿಯೂ, ಪಟ್ಟಾಭಿರಾಮಯ್ಯನವರನ್ನು ಪಿಟೀಲಿನಲ್ಲಿಯೂ ತರಪೇತು 
ಮಾಡಿದರು. ನ೦ತರ ಮೈಸೂರಿಗೆ ವಾಪಸಾಗಲು ಚಾಮರಾಜಪ್ರಭುಗಳ ಆಹ್ವಾನವು 
ಬಂದಿತು; ಅಲ್ಲಿ ಅವರು ಆಸ್ಥಾನ ವಿದ್ವಾಂಸರಾಗಿಯೂ ಮಹಾರಾಣೀ ಬಾಲಿಕಾ ಶಾಲೆ 
ಯಲ್ಲಿ ಸಂಗೀತೋಪಾಧ್ಯಾಯರಾಗಿಯೂ ಮಹಾರಾಜರ ಸಂಸ್ಕೃತ ಪಾಠಶಾಲೆಯಲ್ಲಿ 
ಸ೦ಗೀತಶಿಕ್ಸಕರಾಗಿಯೂ ನೇಮಿತರಾದರು. ಈ ಕಾಲದಲ್ಲಿ ಅವರು ರಾಜಾಚಾರ್ಯರು, 
ಸುಬ್ಬರಾಯರು, ಮೂಗೂರು ಸುಬ್ಬಣ್ಣ, ಕರೂರು ಕೃಷ್ಣರಾಯರು, ವಿಶ್ವನಾಥಶಾಸ್ತಿ. 
ಶ್ರೀಕಂಠಶಾಸ್ತ್ರಿ, "ದಚ್ಚಿ' (ದಕ್ಷಿಣಾಮೂರ್ತಿ)ಶಾಸ್ತ್ರಿ, ಮೈಸೂರು ಕರಿಗಿರಿರಾಯರು, ಕುಮಾರಾ 
ವಧಾನಿಗಳು, ಮಂಡ್ಯದ ಶಾಮಾಚಾರ್ಯರು, ಮೈಸೂರು ವಾಸುದೇವಾಚಾರ್ಯರು. ಭರಮ 


೫೭೦ ಕರ್ಣಾಟಕಸ೦ಗೀತವಾಹಿನಿ 


ಸಾಗರದ ವೆಂಕಟೇಶಯ್ಯ ಮೊದಲಾದವರನ್ನು ಹಾಡುಗಾರಿಕೆಯಲ್ಲಿಯೂ ರಾಜಣ್ಣನವ 
ರನ್ನು ಪಿಟೀಲಿನಲ್ಲಿಯೂ ಲಕ್ಷ್ಮೀನಾರಾಯಣಪ್ಪ, ಸುಬ್ಬರಾಯಶಾಸ್ತ್ರಿ, ಸು೦ದರಶಾಸ್ತ್ರಿ 
ಮತ್ತು ತಮ್ಮ ಏಕಮಾತ್ರ ಪುತ್ರ ಶಿವರಾಮಯ್ಯನವರನ್ನು ವೀಣೆಯಲ್ಲಿಯೂ ತಯಾರು 
ಮಾಡಿದರು. 

ಈ ಶಿಷ್ಯಕೋಟಿಯಾದರೊ ಗುರುಗಳಂತೆಯೇ ಪರಮ ಸಾತ್ತ್ವಿಕರು ದಂಭದ್ವೇಷಿಗಳು. 
ನಿರಾಡ೦ಬರರು. ಆದುದರಿಂದ ಅವರಲ್ಲಿ ಬಹುಮಂ೦ದಿ--ಶಿವರಾಮಯ್ಯನವರನ್ನೂ ಒಳ 
ಗೊಂಡು--ಪ್ರಸಿದ್ಧಿ, ಪ್ರಚಾರಗಳ ಕಾಮನೆಗಳಲ್ಲಿ ತೊಡಗದೆ ಕಲಾಸಂಸ್ಕಾರದಲ್ಲಿ ತೃಪ್ತಿ 
ಪಡೆದರು. ಪದ್ಮನಾಭಯ್ಯನವರ ಶಿಷ್ಕರಲ್ಲಿ ಹಾಡಿಕೆಗೆ ಮುಖ್ಯರಾದವರು ವಾಸುದೇವ್ನಾ 
ಚಾರ್ಕರು, ವೀಣೆಗೆ ಮುಖ್ಯರಾದವರು ಸು೦ದರಶಾಸ್ತ್ರಿಗಳು. ಇವರಲ್ಲಿ ವಾಸುದೇವಾಚಾರ್ಯ 
ರದು ವಿಖ್ಯಾತವ್ಯಕ್ತಿತ್ವವಷ್ಟೆ ; ಈಚಿನವರೆಗೂ ನಮ್ಮೊಡನೆ ಇದ್ದು ಚಿರಪರಿಚಿತರಾಗಿದ್ದ 
ಅವರನ್ನು ಕುರಿತು ಇಲ್ಲಿ ವಿಸ್ತರಿಸಿ ಬರೆಯುವುದು ಅನಾವಶ್ಯಕ ; ವೀಣಾಪರ೦ಪರೆಯ 
ವಿಷಯದ ಈ ಲೇಖನದ ವ್ಯಾಪ್ತಿಗೆ ಅ೦ತಹ ವರ್ಣನೆ ಮೀರಿದ್ದೂ ಹೌದು. 

ವೀಣಾಪದ್ಮನಾಭಯ್ಕನವರು ಗಾಯಕರೂ ಹೌದಷ್ಟೆ. ಅವರ ಗುರುಪರಂಪರೆಯಲ್ಲೂ 
ಶಿಷ್ಕಪರ೦ಪರೆಯಲ್ಲೂ ಗಾಯಕವೈಣಿಕರ ಎರಡು ವರ್ಗದವರೂ ಇದ್ದಾರೆ. ಶಿಷ್ಯರ ಪೈಕಿ 
ಸು೦ದರಶಾಸ್ತ್ರಿಗಳಲ್ಲಿ ಹಾಡಿಕೊಳ್ಳುತ್ತ ವೀಣೆಯನ್ನು ನುಡಿಸುವುದು, ಸಂಗೀತಕೃತಿಗಳನ್ನು 
ರಚಿಸುವುದು ಇವೆರಡೂ ಉಳಿದುಬಂದಿತ್ತು. ಅಷ್ಟೇ ಅಲ್ಲದೆ ಅವರು ವಾಗ್ಗೇಯಕಾರರೂ 
ಹೌದು. ಮೈಸೂರಿನ ಮುಮ್ಮಡಿ ಕೃಷ್ಣರಾಜರ ಹಾಗೂ ಚಾಮರಾಜ ಪ್ರಭುಗಳ ಆಸ್ಥಾನ 
ದಲ್ಲಿ ವಾಗ್ಗೇಯಕಾರರಿಗೆ ವಿಶೇಷವಾದ ಪ್ರೋತ್ಸಾಹವಿತ್ತು. ಅವರ ರಚನೆಗಳಲ್ಲಿ ವಾಡಿಕೆ 
ಯಂತೆ ಪ್ರಭುಸ್ತುತಿಯೇನೋ ಇದೆ. 

ಆದರೆ ತಮ್ಮ ಪ್ರತಿಭೆಯನ್ನು ಪ್ರಭುಗಳು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ 
ಗಮನಿಸುವಂತೆ ಮಾಡಲು ಬೇಕಾದ ದಿಟ್ಟತನವೂ ರಾಜಸಗುಣವೂ ಅವರಲ್ಲಿ ಇರಲಿಲ್ಲ 
ವಾದುದರಿ೦ದ ಅವರ ರಚನೆಗಳು ಆಸ್ಥಾನದಲ್ಲಿ ಅಷ್ಟಾಗಿ ಪ್ರಸಿದ್ಧವಾಗಲಿಲ್ಲ ; ಸ್ಟಾತಿ 
ತಿರುನಾಳ್‌ ಮಹಾರಾಜರ ಅಂಕಿತವೂ ಪದ್ಮನಾಭಯ್ಯನವರ ಅಂಕಿತವೂ "ಪದ್ಮನಾಭ 
ಎಂದೇ ಆಗಿದ್ದುದರಿಂದ ಪದ್ಮನಾಭಯ್ಯನವರ ಹಲವು ಉತ್ತಮ ರಚನೆಗಳನ್ನು 
ವಿದ್ವಾ೦ಸರು ದೂರದ ಸ್ವಾತಿ ತಿರುನಾಳರದೆ೦ದು ಭಾವಿಸಿಕೊಂಡು ಪ್ರಚಾರ ಮಾಡುತ್ತಿದ್ದು 
ದರಿಂದ ಹತ್ತಿರದ ಫದ್ಮನಾಭಯ್ಯನವರಿಗೆ ಅನ್ಯಾಯವೇ ಆಯಿತು. 

ಪದ್ಮನಾಭಯ್ಯನವರ ಹತ್ತು ಸ್ವರಜತಿಗಳೂ ಆರು ಸಂಸ್ಕೃತ ಕೀರ್ತನೆಗಳೂ "ಪದ್ಮ 
ನಾಭಪಂಚಕ'ವೆಂದು ಪ್ರಸಿದ್ಧವಾಗಿರುವ ಐದು ಶ್ರೀರಾಮಸ್ತುತಿ ಪರವಾದ ಸಂಸ್ಕೃತ 
ಕೀರ್ತನೆಗಳೂ ಎ೦ಟು ತೆಲುಗು ಕೃತಿಗಳೂ ಮೂರು ಜಾವಳಿಗಳೂ ದೊರೆತಿದ್ದು ಇತ್ತೀಚೆಗೆ 
(೧೯೯೯). ಶ್ರೀಕಾ೦ತ೦ ನಾಗೇಂದ್ರ ಶಾಸ್ತ್ರಿಯವರು ಇವುಗಳನ್ನು ಅಚ್ಚುಕಟ್ಟಾಗಿ ಸಂಪಾದಿಸಿ 
ಪ್ರಕಟಿಸಿದ್ದಾರೆ. ಇವುಗಳಲ್ಲಿ ಕೆಲವು ಛಾಯಾನಾಟ, ಸರಸಾ೦ಗಿ, ಸತ್ಯವತಿ, ಶುದ್ಧವೇಳಾವಳಿ, 
ಸಿಂಧುಮಂದಾರಿ, ವಕುಳಾಭರಣ, ಬಹುದಾರಿ ಮುಂತಾದ ಅಪರೂಪ ರಾಗಗಳಲ್ಲಿ 


ವೀಣೆಯ ಬೆಡಗಿದು ಮೈಸೂರು ೫೭೧ 


ರಚಿತವಾಗಿವೆ. ಅವರ ಕೃತಿಗಳಲ್ಲಿ ಕೆಲವದರಲ್ಲಿ ವೀಣಾವಾದನ ಶೈಲಿಯ ಸ್ಪಷ್ಟ 


ಮುದ್ರೆಯೂ ಇನ್ನು ಕೆಲವರಲ್ಲಿ ಗಾಯನಶೈಲಿಯ ಪ್ರಭಾವವೂ ಉಳಿದವುಗಳಲ್ಲಿ ಮಿಶ್ರ 
ಶೈಲಿಯೂ ಕಂಡು ಬರುತ್ತವೆ. 


ಸು೦ದರಶಾಸ್ತ್ರಿಗಳು* 

ಸು೦ದರಶಾಸ್ತ್ರಿಗಳು ವಾಸುದೇವಾಚಾರ್ಯರಿಗಿಂತ ಹನ್ನೆರಡು ವರ್ಷಗಳಷ್ಟು ಹಿರಿಯರು. 
ವಾಸುದೇವಾಚಾರ್ಯರು. ಸಂಗೀತದ ಅಭ್ಯಾಸವನ್ನು ಪ್ರಾರಂಭಿಸಿದ್ದಕ್ಕಿಂತಲೂ ಸ್ವಲ್ಪ 
ಮುಂಚೆಯೇ ಸು೦ದರಶಾಸ್ತ್ರಿಗಳು ಪ್ರಾರಂಭಿಸಿದ್ದರು. ಅವರೂ ತಮ್ಮ ಗುರುಗಳಂತೆಯೇ 
ಮಹಾತೇಜಸ್ಪಿಗಳು, ತಪಸ್ವಿಗಳು, ಸರಳಮುಗ್ಧ ಸ್ವಭಾವದವರು ; ಅವರೂ ರಾಮತಾರಕ 
ಮಂತ್ರೋಪದಿಷ್ಟರು ; ಶ್ರೀರಾಮನನ್ನು ಸತ್ಯಸ್ಯ ಸತ್ಯವಾಗಿಯೂ ಜ್ಯೋತಿಷಾ೦ಜ್ಯೋತಿ 
ಯಾಗಿಯೂ ಕಂಡವರು. ಕಣ್ಣು ಕಿವಿ ಮನಸ್ಸುಗಳಿಗೆ ಗೋಚರಿಸುವ ವಸ್ತುನಿಷ್ಠ ಜಗತ್ತಿ 
ಗಿ೦ತ ಶ್ರೀರಾಮನು ಅವರಿಗೆ ಆತ್ಮೀಯ, ನಿಕಟ, ವಾಸ್ತವಿಕ. ಅವರು ಶ್ರೀರಾಮನನ್ನು 
ಪ್ರತಿನಿತ್ಯ ಸುಪ್ರಭಾತಸೇವೆಯಿಂದ ಎಚ್ಚರಿಸಿ, ಮುಖತೊಳೆದು, ಮಧುಪರ್ಕಾದಿಗಳನ್ನು 
ಕೊಟ್ಟು, ಸ್ನಾನ ಮಾಡಿಸಿ, ಉಣಿಸಿ, ಉಪಚರಿಸುತ್ತಿದ್ದರು. ರಾಮಚ೦ದ್ರನ ಮನೋ 
ರ೦ಜನೆಗೆ೦ದು ಅಷ್ಟಾವಧಾನ ಸೇವೆಗಳನ್ನು ನಡೆಸುತ್ತಿದ್ದರು; ವೇದವೇದಾ೦ಗಸ೦ಪನ್ನ 
ನಾದ ಅವನನ್ನು ಈ ಶ್ರೋತ್ರಿಯರು ವೇದಾ೦ತವೇದ್ಯನನ್ನಾಗಿ ಕಂಡಿದ್ದರು; ರಾತ್ರಿಯ 
ವೇಳೆ ತಮ್ಮ ವೀಣಾವಾದನ ಗಾಯನಗಳಿ೦ದ ರಾಮನನ್ನು ರ೦ಜಿಸಿ ಜೋಗುಳ ಹಾಡಿ ಆ 
ಪರಮಾತ್ಮನನ್ನು ಪವಡಿಸೆ೦ದು ಬೇಡುತ್ತಿದ್ದರು. ಅವರು ನಡೆಸುತ್ತಿದ್ದ ರಾಮೋತ್ಸವ 
ಆಡಂಬರ, ಅಟ್ಟಹಾಸಗಳ ಶ್ರೀಮಂತಿಕೆಯ ಪ್ರದರ್ಶನವಾಗಿರಲಿಲ್ಲ--ಆದರೂ ಮೈಸೂರಿ 
ನಲ್ಲಿ ಮನೆಮಾತಾಗಿತ್ತು. ರಾಮೋತ್ಸವದಲ್ಲಿ ಸಂಗೀತಸೇವೆ ಮೈಸೂರಿನಲ್ಲಿ ಪ್ರಾರಂಭ 
ವಾದುದೇ ಇವರಿಂದ ಎನ್ನಬಹುದು. ನಾವು ಆತ್ಮೀಯರೊಡನೆ ಹರಟೆಕೊಚ್ಚುವಂತೆ 
ಸು೦ದರಶಾಸ್ತ್ರಿಗಳು ರಾಮಚಂದ್ರಸ್ವಾಮಿಯೊಡನೆ ಮಾತನಾಡಿಕೊಳ್ಳುತ್ತಿದ್ದುದನ್ನು ವೀಣಾ 
ಗಾಯನಗಳಲ್ಲಿ ಅವರ ಪ್ರಮುಖ ಶಿಷ್ಯರಾಗಿದ್ದ ನಮ್ಮತಾಯಿ ವರಲಕ್ಷ್ಮಿರವರು ಪದೇ 
ಪದೇ ಹೇಳುತ್ತಿದ್ದರು. ಹೀಗೆ ಸು೦ದರಶಾಸ್ತ್ರಿಗಳ ವ್ಯಕ್ತಿತ್ವ, ವೀಣೆಗಳರಡೂ ಅಂತರ್ಮುಖಿ 
ಗಳು ; ಎರಡೂ ದೈವಸಮರ್ಪಿತಗಳು. 


ವೀಣೆಯ ಬೆಡಗಿನ ಶೇಷಣ್ಣ -ಸುಬ್ಬಣ್ಣ 

ವೀಣೆಯ ಭಕ್ಷಿ ವೆಂಕಟಸುಬ್ಬಯ್ಯನವರು ತಮ್ಮ ಜೀವಿತದಲ್ಲಿ ನೀರೆರೆದು ಪೋಷಿಸಿದ 
ಎರಡು ಸಸಿಗಳು ಮುಂದೆ ಸಂಗೀತದ ಮಹಾವೃಕ್ಷಗಳಾದವು. ಇವುಗಳಲ್ಲಿ ಅರಳಿ 
ಹೂವಾದ ಇಬ್ಬರು ಕಲಾವಿದರೂ ಅವರ ಶಿಷ್ಯಪ್ರಶಿಷ್ಠ ಪರಂಪರೆಯವರೂ ವೀಣೆಯ 


* ಸು೦ದರಶಾಸ್ತ್ರಿಗಳನ್ನು ಪರಿಚಯಿಸುವ ಪ್ರತ್ಯೇಕ ಲೇಖನವನ್ನು ಪ್ರಕೃತ ಲೇಖನದ ಕೊನೆಯಲ್ಲಿ 
ಅನುಬ೦ಧವಾಗಿ ಕೊಟ್ಟಿದೆ. 


೫೭೨ ಕರ್ಣಾಟಕಸ೦ಗೀತವಾಹಿನಿ 


ಬೆಡಗಿದು ಮೈಸೂರು ಎಂಬುದನ್ನು ಜಗತ್ತಿಗೆ ಸಾರಿದರು. ವೆಂಕಟಸುಬ್ಬಯ್ಯನವರ ವಂಶ 
ಪೀಳಿಗೆಯನ್ನು ಮೇಲೆ ಒಂದು ರೀತಿ ಚಿತ್ರಿಸಿದೆಯಷ್ಟೆ. ಅವರ ಮನೆತನದವರ ಪ್ರಕಾರ 
ಅವರಿಗೆ ಮಕ್ಕಳಿರಲಿಲ್ಲವಾದುದರಿ೦ದ ಶೇಷಣ್ಣನೆಂಬ ಹುಡುಗನನ್ನು ದತ್ತು ತೆಗೆದು 
ಕೊಂಡರು. ಸ್ವಲ್ಪ ಕಾಲಾನಂತರದಲ್ಲಿ ಶರಭೋಜಿ ಮಹಾರಾಜರ ಆಸ್ಥಾನ ವಿದ್ವಾಂಸ 
ರಾಗಿದ್ದ ವೀಣೆ ಸೋಮಣ್ಣನವರ ಮಗ ಚಿಕ್ಕರಾಮಪ್ಪನವರು ಮೈಸೂರು ದೊರೆಗಳ 
ಆಶ್ರಯವನ್ನು ಬಯಸಿ ಬ೦ದರು. (ಮೇಲೆ ಹೇಳಿದ ಆಕರದ ಪ್ರಕಾರ ಚಿಕ್ಕರಾಮಪ್ಪನವರು 
ವೀಣಾಕುಪ್ಪಯ್ಯನವರ ಮಗಳು. ನರಸಮ್ಮನ ಮಗ; ಈ ಎರಡೂ ಆಕರಗಳು ಸರಿಯಾ 
ಗಿದ್ದರೆ ವೀಣೆ ಸೋಮಣ್ಣನವರು ನರಸಮ್ಮನವರ ಪತಿಯೂ ವೀಣೆ ಕುಪ್ಪಯ್ಯನವರ 
ಅಳಿಯನೂ ಆಗಬೇಕು.) ಇವರದೂ ಕನ್ನಡ ಕುಲವೇ ; ಬಹುಶಃ ಆದಪ್ಪಯ್ಯನವರ 
ಸ೦ತತಿಗೆ ಸೇರಿದವರು. ಚಿಕ್ಕರಾಮಪ್ಪನವರಿಗೆ ವೆ೦ಕಟಸುಬ್ಬಯ್ಯನವರ ಮನೆಯೇ 
ಆಶ್ರಯವಾಯಿತು. ಪ್ರಾಯಶಃ ವೆ೦ಕಟಸುಬ್ಬಯ್ಯನವರೊಡನೆಯೇ ಇದ್ದ ಅವರ ಅಕ್ಕ 
ನವರ ಮಗಳನ್ನು ಇವರಿಗೆ ಕೊಟ್ಟು ಮದುವೆಮಾಡಿತ್ತೆ೦ದು ಕಾಣುತ್ತದೆ. 

ಪೆ೦ಕಟಸುಬ್ಬಯ್ಯನವರು ಶೇಷಣ್ಣ, ಚಿಕ್ಕರಾಮಪ್ಪ ಇಬ್ಬರನ್ನೂ ವೀಣಾಗಾಯನಗಳಲ್ಲಿ 
ತಾವೇ ತರಪೇತು .ಮಾಡಿ ಪರಿಣತರನ್ನಾಗಿ ಮಾಡಿದರು. ಶೇಷಣ್ಣನವರಲ್ಲಿ ಸುಬ್ಬಣ್ಣ 
ನವರೂ ಚಿಕ್ಕರಾಮಪ್ಪನವರಲ್ಲಿ ಶೇಷಣ್ಣನವರೂ ಜನಿಸಿದರು. ಈ ಇಬ್ಬರು ಶೇಷಣ್ಣನವ 
ರನ್ನು ಬೇರ್ಪಡಿಸಿ ಸೂಚಿಸಲು ಮೊದಲನೆಯವರನ್ನು ದೊಡ್ಡಶೇಷಣ್ಣನೆಂದೂ ಎರಡನೆ 
ಯವರನ್ನು ಚಿಕ್ಕಶೇಷಣ್ಣನೆ೦ದೂ ಕರೆಯುವ ರೂಢಿಯು ಬಂದಿತು. ಚಿಕ್ಕಶೇಷಣ್ಣನವರೇ 
ಮುಂದೆ ವೀಣೆ ಶೇಷಣ್ಣನೆ೦ದು ಪ್ರಖ್ಯಾತರಾದರು. ಅವರಿಗೆ ಸುಬ್ಬಣ್ಣನವರ ತಂದೆ ದೊಡ್ಡ 
ಶೇಷಣ್ಣನವರಲ್ಲಿ ವೀಣಾಶಿಕ್ಷಣವಾಯಿತು. ಸುಬ್ಬಣ್ಣನವರಿಗೆ ಚಿಕ್ಕಶೇಷಣ್ಣನವರ ತಂದೆ 
ಚಿಕ್ಕರಾಮಪ್ಪನವರಲ್ಲಿ ವೀಣಾಗಾಯನಗಳಲ್ಲಿ ಪಾಠ. ಸುಬ್ಬಣ್ಣನವರು ವೆಂಕಟಸುಬ್ಬಯ್ಯ 
ನವರ ನೇರವ೦ಶಸ್ಥರಾದುದರಿ೦ದ ಶ್ರೀಮ೦ತರಾದಂತೆ ಕಾಣುತ್ತದೆ. ವೆಂಕಟಸುಬ್ಬಯ್ಯ 
ನವರ೦ತೆಯೇ ಅವರೂ ವೀಣಾಭಕ್ಷಿಯಾದರು ; ಚಾಮರಾಜವಡೆಯರ ಮತ್ತು ನಾಲ್ವಡಿ 
ಕೃಷ್ಣರ ಆಸ್ಥಾನಗಳು ದೂರದೇಶಗಳ ಸಂಗೀತವಿದ್ವಾಂಸರುಗಳು ಪೈಪೋಟಿಯಿಂದ ಬರು 
ವಂತೆ ಆಕರ್ಷಿಸಿ ಇಡೀ ದೇಶದಲ್ಲಿಯೇ ವಿಖ್ಯಾತವಾಗುವಂತೆ ಮಾಡಿದರು. 
ವೆ೦ಕಟಸುಬ್ಬಯ್ಯನವರ೦ತೆಯೇ ಅಪರೂಪವೆನಿಸಿದ ಶ್ರೀಮ೦ತಸಂಗೀತವಿದ್ದಾ೦ಸರಾಗಿ 
ದ್ದರು; ಎರಡನೆಯ ದೊರೆಯಾಗಿ ಕೊಡುಗೈ ಕರ್ಣನೆನಿಸಿದ್ದರು. 

ಹೀಗೆ ಇವರಿಬ್ಬರ ಮನೆತನಗಳೂ ಒಂದಾಗಿಯೇ ಕೂಡಿ ಬೆಳೆದವು ; ಸಂಬಂಧಗಳು 
ಹಾಸುಹೊಕ್ಕಾದವು. ಆದರೆ ಆಶ್ಚರ್ಯದ ಸಂಗತಿಯೆಂದರೆ ವೀಣಾವಾದನ ಶೈಲಿಯಲ್ಲಿ 
ಶೇಷಣ್ಣ ಸುಬ್ಬಣ್ಣನವರುಗಳಲ್ಲಿ ತುಂಬಾ ವ್ಯತ್ಯಾಸವಿತ್ತು. ಇಬ್ಬರ ತಂದೆಗಳಿಗೂ ಗುರು 
ಗಳು ಒಬ್ಬರೇ ಆದರೂ ಹೀಗಾಗಲೂ ಕಾರಣವೇನೋ ತಿಳಿಯದು ; ವೈಯಕ್ತಿಕ ವೈಶಿಷ್ಟ್ಯ, 
ಮನೋಧರ್ಮಗಳಿ೦ದ ಮಾತ್ರ ಈ ವ್ಯತ್ಯಾಸವನ್ನು ವಿವರಿಸಲು ಬರುವಂತಿಲ್ಲ. 

ಇವರ ಪೈಕಿ ಮೈಸೂರು ವೀಣೆಗೆ ಸುಬ್ಬಣ್ಣನವರು ಮೂಲಮೂರ್ತಿಯಾದರೆ ಶೇಷಣ್ಣ 


ವೀಣೆಯ ಬೆಡಗಿದು ಮೈಸೂರು ೫೭೩ 


ನವರು ಉತ್ಪ್ಸವಮೂರ್ತಿಯಾದರು. ಸುಬ್ಬಣ್ಣನವರು ಆದಿಪ್ಪಯ್ಯನವರ ಪರಂಪರೆಯಲ್ಲಿ 
ಬೆಳೆದುದಕ್ಕೆ ಸಾರ್ಥಕವಾಗಿ ವೈಣಿಕರಷ್ಟೇ . ಅಲ್ಲದೆ ಗಾಯಕರೂ ಆಗಿದ್ದರು. ಅವರದು 
ಗಾಂಧರ್ವ ಕಂಠಶ್ರೀ ಎಂದು ಅವರನ್ನು ಚೆನ್ನಾಗಿ ಬಲ್ಲ ಹಿರಿಯರು ಹೇಳುತ್ತಾರೆ. ವೀಣೆ 
ಯಲ್ಲಿಯೂ ಅಸಾಧಾರಣವಾದ ಪಾಂಡಿತ್ಯ. ಆದರೆ ಅವರ ಶ್ರೀಮಂತಿಕೆ ಲೋಕಕ್ಕೆ ಅವರ 
ವೀಣೆಯನ್ನು ಮರೆಯಿಸಿತು. ಬೇರೆ ಊರುಗಳಿಂದ, ದೊರೆಗಳಿಂದ ವೀಣಾವಾದನಕ್ಕೆ 
ಆಹ್ವಾನ ಬಂದರೆ ಸುಬ್ಬಣ್ಣನವರೊಡನೆ ಹೊರಡುತ್ತಿದ್ದ ಪರಿವಾರ ರಾಜಪರಿವಾರಕ್ಕಿ೦ತ 
ಒ೦ದು ವರಸೆ ಹೆಚ್ಚಾಗಿಯೇ ಇರುತ್ತಿತ್ತು. ರಾಜರುಗಳಿಂದ ಪಡೆದ ಸನ್ಮಾನಕ್ಕಿಂತಲೂ 
ಇವರು ರಾಜರುಗಳಿಗೆ ಮಾಡುತ್ತಿದ್ದ ಸನ್ಮಾನವೇ ಹೆಚ್ಚಾಗಿರುತ್ತಿತ್ತು. ಸೌಂದರ್ಯ, ಸುಖಗಳ 
ಆರಾಧನೆಯಲ್ಲಿ ದೀನದಲಿತರ ಪಾಲಿಗೆ ಕೊಡುಗೈ ಕರ್ಣನಾಗಿ ಅನುಕ೦ಪ ತೋರುವಲ್ಲಿ, 
ಸಜ್ಜನಿಕೆ ಮತ್ತು ತೃಪ್ತಿಯ ಬಾಳುವೆ ನಡೆಸುವಲ್ಲಿ ಅವರು ಮಗ್ನರಾದರು; ಕೀರ್ತಿ 
ಕಾಮಿನಿಯ ಬೆನ್ನಟ್ಟಿದವರಲ್ಲ. 

ಆದರೆ ಶೇಷಣ್ಣನವರನ್ನು ಪ್ರಸಿದ್ದಿ ಅರಸಿಕೊ೦ಡು ಬಂದು ಉಳಿಯಿತು. ಸಂಗೀತ 
ಸಿಂಹದ ಗುಹೆಯೆನ್ನಿಸಿಕೊಂಡಿದ್ದ ತ೦ಜಾವೂರಿನಲ್ಲಿಯೇ ಏರ್ಪಡಿಸಿದ್ದ ಸ೦ಗೀತಪಣಗಳ 
ನೆಷ್ಟೋ ನಿರಾಯಾಸವಾಗಿ ಗೆದ್ದು ಕನ್ನಡಕಲೆಯ ಬಾವುಟವನ್ನು ಎತ್ತರಕ್ಕೆ ಮತ್ತೆ ಮತ್ತೆ 
ಹಾರಿಸಿದರು; ದೊರೆಗಳ೦ತೆಯೇ ದ೦ತದ ಪಲ್ಲಕ್ಕಿಯಲ್ಲಿ ಕುಳಿತು ಮೆರವಣಿಗೆ ಮಾಡಿಸಿ 
ಕೊಂಡರು ; ಪಾಂಡಿತ್ಯ ಪ್ರತೀಕವಾದ ಅದೆಷ್ಟೋ ತೋಡಾಗಳನ್ನು ಗಳಿಸಿದರು. ಮೈಸೂರು 
ವೀಣೆಯಿ೦ಚರ ಭಾರತದ ಮೂಲೆಮೂಲೆಗಳಲ್ಲಿಯೂ ಮೊಳಗಿತು ; ಮೈಸೂರು ವೀಣಾ 
ಕಲೆಯ ನೆಲೆಯೆ೦ಬುದು ಇತರ ಪ್ರಾಂತ್ಯಗಳಿಗೆ. ದೊರೆಗಳಿಗೆ, ಕಲೆಗಾರರಿಗೆ ತಿಳಿದುದು 
ಹೆಚ್ಚುಕಡಿಮೆ ಇವರಿಂದಲೇ, ಎನ್ನಬೇಕು. ಹೆಸರು ವೀಣೆ ಶೇಷಣ್ಣ ಎಂದೇ ರೂಢಿಯಾಗಿ 
ಹೋಯಿತು. ನಿಜ ಆದರೆ ಏಕಸ೦ಧಿಗ್ರಾಹಿಗಳಾಗಿದ್ದ ಅವರನ್ನು ಜಲತರ೦ಗ್‌ ಶೇಷಣ್ಣ, 
ಪಿಯಾನೋ ಶೇಷಣ್ಣ, ಪಿಟೀಲು ಶೇಷಣ್ಣ, ಸ್ವರಬತ್ತು ಶೇಷಣ್ಣ ಎಂದು ಮುಂತಾಗಿ 
ಹಲವು ರೀತಿಯಲ್ಲಿ ಕರೆಯಬೇಕಾಗಿತ್ತು. ಆದರೆ ಅವರ ಪ್ರಥಮ ಪ್ರೇಮ ವೀಣೆಯಲ್ಲಿ. 
ಮನುಷ್ಯ ವೀಣೆಯಾಗಿ, ವೀಣೆ ಮನುಷ್ಯನಾಗುವುದು ಸಾಧ್ಯವಿದ್ದಿದ್ದರೆ ಅದು ಶೇಷಣ್ಣ 
ನವರಲ್ಲಿ ಸಾಧ್ಯವಾಗುತ್ತಿತ್ತು ; ವೀಣೆ ಅವರಿಗೆ ಸ೦ಗೀತದ ಅಭಿವ್ಯಕ್ತಿಗೆ ಸಾಧನವೆ೦ದು 
ಎಂದೂ ಎನ್ನಿಸಲಿಲ್ಲ ; ವೀಣೆ ಅವರಿಗೆ ಮಾಧ್ಯಮವಾಗಿರಲಿಲ್ಲ. ಅವರಿಗೆ ಹೃದಯವು 
ಎಷ್ಟು ಸ್ವಾಭಾವಿಕ , ಆವಶ್ಯಕ, ಸಹಜ ಅ೦ಗವಾಗಿತ್ತೋ ವೀಣೆಯೂ ಅಷ್ಟೇ. 

ಸುಬ್ಬಣ್ಣನವರ ನುಡಿಸಾಣಿಕೆ ಶಾಸ್ತ್ರಮರ್ಯಾದಿತವಾದುದು : ಘನಗ೦ಭೀರವಾದುದು. 
ಗ೦ಡುಶೈಲಿಯದು ; ಗಮಕಪೂರ್ಣವಾದುದು ; ಆದರೂ ಮೃದುಮಧುರವಾದ ನಾದ ; 
ಶಾರೀರದ ಸೊಂಪು ವೀಣೆಯ ಇ೦ಪಿನೊಡನೆ ಸೇರಿದಾಗ ಮೈಮರೆಸುವಂತಿತ್ತು. ಆದರೆ 
ಅವರ ಕಲೆ, ವ್ಯಕ್ತಿತ್ವ ಬಹುವಾಗಿ ಅಂತರ್ಮುಖಿ ; ಆತ್ಮತೃಪ್ತವಾದ ಅವರ ವ್ಯಕ್ತಿತ್ವ ಸ್ಟಾಭಿ 
ವ್ಯಕ್ತಿಗೆ ಕಲೆಯೊ೦ದನ್ನೇ ಆಶ್ರಯಿಸಲಿಲ್ಲ ; ಸ೦ಗೀತದಿ೦ದ ಅವರು ಮುಖ್ಯವಾಗಿ ಆತ್ಮ 
ರತಿಯನ್ನು ಪಡೆಯುತ್ತಿದ್ದರು. ಶೇಷಣ್ಣನವರದು ಮುಖ್ಯವಾಗಿ, ಮನೋವಿಜ್ಞಾನದ ಪರಿ 


೫೭೪ ಕರ್ಣಾಟಕಸ೦ಗೀತವಾಹಿನಿ 


ಭಾಷೆಯಲ್ಲಿ ಹೇಳುವುದಾದರೆ, ಬಹಿರ್ಮುಖ ವ್ಯಕ್ತಿತ್ವ. ಸುಬ್ಬಣ್ಣನವರದು ರಾಜಯೋಗ 
ಅಥವಾ ಭಕ್ತಿಯೋಗವಾದರೆ ಶೇಷಣ್ಣನವರದು ಹಠಯೋಗ. ಆದರೆ ಹಠಯೋಗದಲ್ಲಿ 
ಇ೦ಗಿತವಾದ ಕಾಠಿನ್ಯ, 'ಇ೦ದ್ರಿಯಸುಖರಾಹಿತ್ಯ ಎಂದೂ ಅವರ ಶೈಲಿಯನ್ನು ಕಲ೦ಕಿತ 
ವಾಗಿ ಮಾಡಲಿಲ್ಲ ; ಭಾವಸಂಪತ್ತಿಯೇ ಅವರ ವೀಣೆಯ ಜೀವ ; ಹೆಣ್ಣಿಗೆ ಸಹಜವಾದ 
ಸೌಕುಮಾರ್ಯ, ಲಾಲಿತ್ಯ, ಮಾರ್ದವ, ಮಾಧುರ್ಯಗಳು ಅವರ ಶೈಲಿಯ ವೈಶಿಷ್ಟ್ಯಗಳಾ 
ಗಿದ್ದವು. ಮೈಸೂರು ವಾಸುದೇವಾಚಾರ್ಯರು ಒಮ್ಮೆ ಶೇಷಣ್ಣನವರನ್ನು ಕೇಳಿದರು : 
"ಗುರುಗಳೇ, ವೀಣೆ ನುಡಿಸಿದರೆ ಹೇಗಿರಬೇಕು ?' ಗುರುಗಳೇ ಎ೦ದು ಆಚಾರ್ಯರು ಅವ 
ರನ್ನು ಸ೦ಬೋಧಿಸಲು ಒಳ್ಳೆಯ ಕಾರಣವಿತ್ತು. ಶೇಷಣ್ಣನವರನ್ನು ಅವರು ತಮ್ಮ 
ಎರಡನೆಯ ಗುರುಗಳೆಂದು ಒಪ್ಪಿಕೊಂಡಿದ್ದರು ; ತಮ್ಮ ಮಧ್ಯಮಕಾಲ (ತಾನ)ದ ಹಾಡಿಕೆ 
ಶೇಷಣ್ಣನವರ ವೀಣಾಶೈಲಿಯಿ೦ದ ವಿಶೇಷವಾಗಿ ಪ್ರಭಾವಿತವಾಗಿದೆ ಎಂದು ಆಚಾರ್ಯರು 
ಹೇಳುತ್ತಿದ್ದುದನ್ನು ಕೇಳಿದ್ದೇನೆ. "ನೋಡಿ ಆಚಾರ್ಯ್ಕರೆ, ವೀಣೆ ನುಡಿಸಿದರೆ ವಸ೦ತಸಮಯ 
ದಲ್ಲಿ ಕೋಗಿಲೆ ಪಂಚಮವನ್ನು ಸುಂದರವಾಗಿ ನುಡಿಯುತ್ತದಲ್ಲ. ಹಾಗಿರಬೇಕು. ಮರದ 
ಶಬ್ದ, ಉಗುರಿನ ಶಬ್ದ, ತಂತಿಯ ಜರಜರ ಇವುಗಳಲ್ಲಿ ವೀಣಾನಾದ ಅಡಗಿಹೋಗ 
ಬಾರದು; ಶುದ್ಧವಾದ, ಇಂಪಾದ. ಮೃದುಮಧುರವಾದ ನಾದವೊಂದೇ ಕೇಳಿಸುತ್ತಿರ 
ಬೇಕು' ಎಂದರು ಶೇಷಣ್ಣನವರು. ಅವರು ಇದನ್ನು ಆಡಿತೋರಿಸಿದವರು ಮಾತ್ರವಲ್ಲ, 
ಮಾಡಿ ತೋರಿಸಿದವರು. ಭಾವಸೌಂದರ್ಯ ಭಾವಸಂಪತ್ತಿಗಳಿಗೆ ಅವರಲ್ಲಿ ಮರ, ತಂತಿ, 
ಉಗುರು ಈ ಯಾವ ಮಾಧ್ಯಮವೂ ಎ೦ದೂ ಮಧ್ಯೆ ಗೋಡೆಯನ್ನೆಬ್ಬಿಸಲಿಲ್ಲ. 
ವೈಣಿಕಶಿಖಾಮಣಿ ಶೇಷಣ್ಣನವರ ವೀಣೆಯ ಪೀಳಿಗೆ ಅವರ ಹಲವು ಶಿಷ್ಯ ಪ್ರಶಿಷ್ಠ 
ರಿಂದ ಬೆಳೆದು ಬಂದಿತು. ಅವರಿಗೆ ಸ್ವಂತ ಗ೦ಡುಮಕ್ಕಳಿಲ್ಲದುದರಿ೦ದ ಅವರ ಸಂಬಂ 
ಧಿಯೇ ಆಗಿದ್ದ 'ರಾಮಣ್ಣ ಎಂಬುವರನ್ನು ದತ್ತು ತೆಗೆದುಕೊಂಡರು. ಇವರ ಮಕ್ಕಳು 
ಸ್ವರಮೂರ್ತಿ ವೆ೦ಕಟನಾರಾಯಣರಾಯರು. ಇವರಲ್ಲದೆ ಇವರ ನೇರ ವ೦ಶಸ್ಥರಾಗಿರುವ 
ಅಠವಣೆ ಎಸ್‌. ಚಂದ್ರಶೇಖರಯ್ಯನವರೂ ವೀಣಾವಿದ್ವಾ೦ಸರೆ. ಇವರು ಬಹಳ ಸರಳ 
ಮುಗ್ಧ ಸ್ವಭಾವದವರು; ತುಂಬಾ ಸಜ್ಜನರು; ಜನರೊಡನೆ ಹೆಚ್ಚಾಗಿ ಬೆರೆಯದೆ, ಆದರೆ 
ಸ್ನೇಹಪರರಾಗಿ ನಿರಾಡಂಬರವಾಗಿ: ಸದ್ದುಗದ್ದಲಗಳಿಲ್ಲದೆ ಬಾಳುವೆ ಮಾಡುತ್ತಿದ್ದವರು. 
ಮನೆತನದ ವೀಣೆಯ ಪರಂಪರೆಯನ್ನು ಚೆನ್ನಾಗಿ ಕಾಯ್ದುಕೊ೦ಡು ಬಂದಿರುವ ಅವರಲ್ಲಿ 
ತಮ್ಮ ಹಿರಿಯರ ಹಲವು ಅಪರೂಪ ರಚನೆಗಳ ಅಮೂಲ್ಯಸರಕು ದೊರೆಯುತ್ತಿತ್ತು. 
ಅಂತೆಯೇ ಶೇಷಣ್ಣನವರ ಪ್ರತ್ಯಕ್ಷಶಿಷ್ಯರಲ್ಲಿ ವಿ. ಶ್ರೀಕ೦ಠಯ್ಯರ್‌: ಮತ್ತು ನಾರಣಯ್ಯರ್‌' 
ಸೋದರರನ್ನು ಸ್ಮರಿಸಬೇಕು. ಈ. ಇಬ್ಬರು ಹಿರಿಯರೂ ವೀಣಾಪರ೦ಪರಾ ದೀಪಕ್ಕೆ 
ತೈಲವೆರೆದು ಪೋಷಿಸಿಕೊಂಡು ಬರುತ್ತಿದ್ದಾರೆ. ಶ್ರೀ ನಾರಣಯ್ಯರ್‌ ಅವರು ಬೆಂಗಳೂರು 
ಬಾನುಲಿಯಲ್ಲಿ ವಿದ್ವಾಂಸರಾಗಿದ್ದು ಎರಡು ದಶಕಗಳಿಗಿಂತ ಹಿಂದೆಯೇ ವಿಶ್ರಾಂತ 
ರಾದರು. ಶೇಷಣ್ಣನವರ ಉಳಿದ ಶಿಷ್ಯರಲ್ಲಿ ಅತ್ಯಂತ ಹಿರಿಯರೆಂದರೆ ತಿರುಮಲೆ 
ರಾಜಮ್ಮನವರು ಹಾಗೂ ಎಂ. ಎಸ್‌. ಭೀಮರಾಯರು. ಇವರಲ್ಲಿ ಭೀಮರಾಯರಂತೂ 


ವೀಣೆಯ ಬೆಡಗಿದು ಮೈಸೂರು ೫೭೫ 


ಪ್ರಚಾರದ ಕಣ್ಣುತಬ್ಪಿಸಿ ಆತ್ಮತೃಪ್ತಿಯ ಜೀವನ ನಡೆಸುವುದರಲ್ಲಿ ತುಂಬಾ ಯಶಸ್ವಿ 
ಯಾದರು ತಿರುಮಲೆ ರಾಜಮ್ಮನವರನ್ನು ಕುರಿತು ಮುಂದೆ ಬರೆಯಲಾಗುವುದು. 


ಭೈರವಿ ಲಕ್ಷ್ಮೀನಾರಣಪ್ಪ 

ಶೇಷಣ್ಣನವರ ದಿವ೦ಗತ ಶಿಷ್ಕರಲ್ಲಿ ಮುಖ್ಯರಾದವರು ಭೈರವಿ ಲಕ್ಷ್ಮೀನಾರಣಪ್ಪ. 
ವೈಣಿಕಪ್ರವೀಣ ವೆಂಕಟಗಿರಿಯಪ್ಪ ಹಾಗೂ ವೈಣಿಕಪ್ರವೀಣ ಶಿವರಾಮಯ್ಯನವರು. ಇವ 
ರಲ್ಲಿ ಕಡೆಯವರನ್ನು ಮುಂದೆ ಪ್ರತ್ಯೇಕವಾಗಿ ಪ್ರಸ್ತಾಪಿಸಲಾಗುವುದು. ಲಕ್ಷ್ಮೀನಾರಾಣಪ್ಪ 
ನವರು ಶೇಷಣ್ಣನವರ ಅಂತೇವಾಸಿಗಳಾದುದೇನೋ ನಿಜ; ಆದರೆ ಅವರ ಮನೆತನ 
ದಲ್ಲಿಯೇ ಸುದೀರ್ಪವಾದ ಸಂಗೀತ ಪರಂಪರೆ ಇದೆ. ಅವರ ಪೂರ್ವಜರಾದ ಕೃಷ್ಣಪ್ಪ 
ನವರು ಬೆಟ್ಟದ ಚಾಮರಾಜವಡೆಯರ ಕಾಲದವರಂತೆ ; ಪ್ರಭುವಿನ ಅ೦ಕಿತದಲ್ಲಿ ಅವರು 
ಕಾ೦ಭೋದಿ ರಾಗದಲ್ಲಿರಚಿಸಿದ ಇ೦ತ ಚಲಮು ಸೇಯಗ ಇದಿ ಮೇರಗಾದುರ ಎಂಬ 
ಅಟ್ಟತಾಳವರ್ಣವು ಇಂದೂ ಉಪಲಬ್ಧವಿದೆ. ಅವರ ಸಂತತಿಯಲ್ಲಿ ಚಿಕ್ಕಲಕ್ಷ್ಮೀನಾರಣಪ್ಪ 
ನವರು ಜನಿಸಿದರು. ಅವರು ವೀಣಾವಿದ್ದಾ೦ಸರು. ಅವರಿಗೆ ಸೀನಪ, ಶೆ, ಕೃಷ್ಣಪ್ಪ ಎ೦ಜಿಬ್ಬರು 
ಮಕ್ಕಳು. ಸೀನಪ್ಪನವರು ಅಭ್ಯಾಸಮಾಡಿ ಪಂಡಿತರಾದುದು ಪಿಟೀಲಿನಲ್ಲಾದರೂ ಮನೆ 
ತನದ ಹೆಸರಿನ ರೂಢಿಯಂತೆ "ವೀಣೆ ಸೀನಪ್ಪ'ನಾದರು ! ಇವರು ಚಾಮರಾಜವಡೆಯರ 
ಧರ್ಮಪತ್ನಿಯವರಾದ “ವಾಣೀವಿಲಾಸ ಸನ್ನಿಧಾನ'ಕ್ಕೆ ಪಟೀಲಿನಲ್ಲಿ ಗುರುಗಳಾಗಿದ್ದರು. 
ಇವರಿಗೆ ಸಂತತಿ ಇರಲಿಲ್ಲ. ಇವರ ಶಿಷ್ಯರಾದ ದೇವಪ್ಪನವರು ಹಾರ್ಮೋನಿಯಂ 
ವಾದ್ಯದಲ್ಲಿಯೂ ಹಾಡಿಕೆಯಲ್ಲಿಯೂ ಪರಿಣತರಾಗಿ ನಾಟಕದಲ್ಲಿಯೂ ಪ್ರಸಿದ್ಧರಾಗಿ 
ದ್ದರು. ಸೀನಪ್ಪನವರ ಸೋದರರಾದ ಕೃಷ್ಣಪ್ಪನವರಿಗೆ ಲಕ್ಷ್ಮೀನಾರಣಪ್ಪ, ಶ್ರೀನಿವಾಸ 
ಮೂರ್ತಿ ಮತ್ತು ವೆಂಕಟರಾಮಯ್ಯ ಎಂಬ ಮೂವರು ಮಕ್ಕಳಾದರು. ಇವರಲ್ಲಿ 
ಶ್ರೀನಿವಾಸಮೂರ್ತಿಯವರು ಪೂರ್ವವಯಸ್ಸಿನಲ್ಲಿಯೇ ತೀರಿಕೊಂಡರು. ವೆಂಕಟ 
ರಾಮಯ್ಯನವರು ಗಾಯನ ಮತ್ತು ಹಾರ್ಮೊನಿಯಂ ವಾದ್ಯಗಳನ್ನು ಕಲಿತು ಅರಮನೆ 
ನಾಟಕ ಕ೦ಪನಿಯಲ್ಲಿ ಸೇರಿಕೊ೦ಡರು. 

ಇವರಲ್ಲಿ ಹಿರಿಯರಾದ ಲಕ್ಷ್ಮೀನಾರಣಪ್ಪನವರು ಕ್ರಿ.ಶ.೧೮೭೯ರಲ್ಲಿ ಜನಿಸಿದರು. 
ಬಾಲ್ಕಪಾಠವನ್ನು ತಂದೆಯಿಂದಲೇ ಅವರು ಪಡೆದುಕೊಂಡರೂ ಕ ಕೃಷ್ಣಪ್ಪನವರು ಕಾಲ 
ವಾದಾಗ ತಾವಿನ್ನೂ ಚಿಕ್ಕವಯಸ್ಸಿನವರಾಗಿದ್ದರು. ಅವರ ತಾಯಿ ಆಗ ಶೇಷಣ್ಣನವರಲ್ಲಿ 
.ವೀಣೆಯಪಾಠಕ್ಕೆಂದು ಸೇರಿಸಿದರು. ಭವ್ಕಾಕಾರದ ಹಾಗೂ ಗಂಭೀರ ಪ್ರಕೃತಿಯ ಲಕ್ಷ್ಮೀ 
ನಾರಣಪ್ಪನವರು ಅಚ್ಚುಮೆಚ್ಚಿನ ಶಿಷ್ಯರಾದರು. ರಾಗಾಲಾಪನೆ, ಪಲ್ಲವಿ, ಸ್ವರಕಲ್ಪನೆಗಳ 
ಚಮತ್ಕಾರ ಅವರ ವೈಶಿಷ್ಟ್ಯವಾಯಿತು ; ಹಾಡಿಕೆಯನ್ನೇ ಹೋಲುತ್ತಿದ್ದ ಅವರ ವೀಣಾಶೈಲಿ 
ಬೇಗ ಪಕ್ಚವಾಯಿತು. ಒಂದೊಂದು ರಾಗವನ್ನೂ ಘಂಟೆಗಳಗಟ್ಟಲೆ ಅವ್ಯಾಹತವಾಗಿ 
ನುಡಿಸುವ ಸಾಮರ್ಥ್ಯವನ್ನು ಅವರು ಸ೦ಪಾದಿಸಿಕೊ೦ಡರು. ಭೈರವಿಯು ಅವರಿಗೆ ವಿಶೇಷ 
ವಾಗಿ ಪ್ರಿಯವಾದ ರಾಗವಾದುದರಿ೦ದ ಅವರಿಗೆ ಭೈರವಿ ಲಕ್ಷ್ಮೀನಾರಣಪ್ಪ ಎ೦ಬ ಹೆಸರೇ 


೫೭೬ ಕರ್ಣಾಟಕಸ೦ಗೀತವಾಹಿನಿ 


ನಿಂತಿತು. ತಮಿಳುನಾಡಿನ ದೇಶಮ೦ಗಲ೦ ಸುಬ್ರಹ್ಮಣ್ಯಯ್ಯರ್‌ ಎಂಬುವರು ಸುಬ್ಬಣ್ಣ 
ನವರ ಮನೆಯಲ್ಲಿ ವೀಣಾಕಚೇರಿ ಮಾಡಿದಾಗ ಮೈಸೂರಿನ ವೈಣಿಕರ ಬಗೆಗೆ ಲಘುವಾಗಿ 
ಮಾತನಾಡಿದರು. ಅದನ್ನು ಸಹಿಸದ ಲಕ್ಷ್ಮೀನಾರಣಪ್ಪನವರು ಅವರೆದುರಿನಲ್ಲಿ ತಿರು 
ವಂದರಂ ಸಹೋದರರು, ಮುತ್ತಯ್ಯಭಾಗವತರು, ಟಿ. ಜಿ. ರಾಮಯ್ಯರ್‌ ಮುಂತಾದ 
ಪ್ರಮುಖರ ಸಮ್ಮುಖದಲ್ಲಿ ಒಮ್ಮೆ ಬಂದ ಸಂಗತಿ ಮತ್ತೊಮ್ಮೆ ಬರದಂತೆ ಭೈರವಿ 
ಯನ್ನು ಮೂರು ಘಂಟೆಗಳ ಕಾಲ ಆಲಾಪಿಸಿ ತಾನ ಪಲ್ಲವಿಗಳನ್ನು ನುಡಿಸಿದ ಮೇಲೆ 
ಸುಬ್ರಹ್ಮಣ್ಯಯ್ಯರ್‌ ಕ್ಷಮೆಕೋರಿ ತಮ್ಮ ಮಾತನ್ನು ವಾಪಸು ತೆಗೆದುಕೊಂಡ ಕಥೆಯನ್ನು 
ಎಲ್‌. ರಾಜಾರಾಯರು ಹೇಳಿದರು. ಲಕ್ಷ್ಮೀನಾರಣಪ್ಪನವರ ಇಬ್ಬರು ಮಕ್ಕಳಾದ ರಾಜಾ" 
ರಾಯರು ಮತ್ತು ಗೋಪಾಲರಾಯರು ಇಬ್ಬರೂ ವೀಣಾವಿದ್ಧಾಂಸರೇ ; ಕಿರಿಯರಾದ 
ಗೋಪಾಲರಾಯರು ಈಗ ಕೆಲವು ವರ್ಷಗಳ ಹಿಂದೆ ಗತಿಸಿದರು. ಕೆಲವು ಕಾಲದ ಹಂದೆ 
ರಾಜಾರಾಯರೂ ಕಾಲವಶರಾದರು. 


ವೆ೦ಕಟಗಿರಿಯಪ್ಪನವರು 

ವೈಣಿಕಪ್ರವೀಣ ವೆ೦ಕಟಗಿರಿಯಪ್ಪನವರೂ ಲಕ್ಷ್ಮೀನಾರಣಪ್ಪನವರ೦ತೆಯೇ ಆದರು. 
ಅವರು ವೀಣಾಭ್ಯಾಸವನ್ನು ಮಾಡಿದ್ದು ಶೇಷಣ್ಣನವರಲ್ಲಿ ನಿಜ. ಆದರೆ ಅವರಿಗೆ ತಮ್ಮದೇ 
ಆದ ವೀಣಾಪೀಳಿಗೆಯಿತ್ತು. ಅವರ ಪೂರ್ವಜರಾದ ವೀಣೆ ರಾಮಕೃಷ್ಣಯ್ಯನವರು ಹೈದ 
ರಲೀಖಾನರಲ್ಲಿ ಆಸ್ಥಾನವಿದ್ವಾ೦ಸರಾಗಿದ್ದವರು. ಅವರ ಮಗನಾದ ವೀಣೆ ನಾರಣಪ್ಪ 
ನವರೂ ಅವರ ಮಗ ವೀಣೆ ದೊಡ್ಡಸುಬ್ಬರಾಯರೂ ಮೈಸೂರು ಅರಮನೆಯಲ್ಲಿ 
ಆಸ್ಥಾನವಿದ್ವಾಂಸರಾಗಿದ್ದವರೇ. ದೊಡ್ಡಸುಬ್ಬರಾಯರಿಗೆ ಚಿಕ್ಕಸುಬ್ಬರಾಯರು ವೀಣಾವಿದ 
ನಾದ ಮಗ ; ವೆ೦ಕಟಗಿರಿಯಪ್ಪನವರೂ ಅವರ ಅಗ್ರಜರಾದ ವೆ೦ಕಟಕೃಷ್ಣಪ್ಪನವರೂ 
ದೊಡ್ಡ ಸುಬ್ಬರಾಯರಿಗೆ ದೌಹಿತ್ರ ಸ೦ತತಿಯಿ೦ದ ಮೊಮ್ಮಕ್ಕಳು. ಇವರಲ್ಲಿ ವೆಂಕಟ 
ಕೃಷ್ಣಪ್ಪನವರು ಸ್ವತಃ ಸಂಗೀತವಿದ್ವಾ೦ಸರಾಗಿಯೂ ಸಂಗೀತಶಿಕ್ಷಕರಾಗಿಯೂ ಇದ್ದು 
ಸಂಗೀತಾಭ್ಯಾಸಿಗಳಿಗೆ ಅನುಕೂಲವಾಗುವ ರಚನೆಗಳನ್ನು ಪುಸ್ತಕರೂಪದಲ್ಲಿ ಹೊರತಂದ 
ವರು. ಇವರ ಮಕ್ಕಳೇ ವೆಂಕಟಸುಬ್ಬರಾಯರು ಮತ್ತು ಅನ೦ತರಾಮಯ್ಯನವರು. 
ವೆಂಕಟಸುಬ್ಬರಾಯರಂತೂ ಬೆ೦ಗಳೂರು ಬಾನುಲಿಯಲ್ಲಿ ಖ್ಯಾತನಾಮರಾದ ವಿದ್ವಾಂಸ 
ರಾಗಿದ್ದು ವಿಶ್ರಾ೦ತರಾದರು. ಬಹು ಪ್ರೌಢವೂ ಶಾಸ್ತ್ರನಿಷ್ಠವೂ ಆದ ಸುಂದರ ವೀಣಾ 
ಶೈಲಿಯನ್ನು ಬೆಳಸಿಕೊಂಡ ಅವರು ಪ್ರತಿಭಾಪ್ರದರ್ಶನ ಅವಕಾಶಗಳಿಗಾಗಿ ಕಾಯುತ್ತ 
ಕುಳಿತಿರಬೇಕಾದುದು ಶೋಚನೀಯ. ಕಲೆಗಾರನ ಭವಿಷ್ಯವು ಅವನ ಸಾಮರ್ಥ್ಯ ಸಾಧನೆ 
ಗಳನ್ನು. ಮಾತ್ರ ಅವಲಂಬಿಸದೆ ಪ್ರಚಾರ, ಅದೃಷ್ಟ ಮು೦ತಾದ ಸಂಗೀತೇತರ ಅಂಶ 
ಗಳನ್ನೂ ಕೆಲವು ವೇಳೆ ಅವಲಂಬಿಸುತ್ತದೆ ! 

ಶೇಷಣ್ಣನವರ ವ್ಯಕ್ತಿತ್ವ ಮತ್ತು ವೀಣೆಗಳು ವೀಣೆವೆ೦ಕಟಗಿರಿಯಪ್ಪ ನವರಲ್ಲಿ ಮುಂದು 
ವರೆದವು. ಸಜ್ಜನರಾಗಿ, ಸ್ನೇಹಪರರಾಗಿ. ಕೊಡುಗೈದಾತಠಾಗಿ ತಮ್ಮ ವಿದ್ಯೆಯನ್ನು ಅನೇಕ 


ವೀಣೆಯ ಬೆಡಗಿದು ಮೈಸೂರು ೫೭೭ 


ಶಿಷ್ಯರಲ್ಲಿ ಧಾರೆಯೆರೆಯುವುದರಲ್ಲಿ ಮಗ್ನವಾದ ಜೀವ ಅವರದು. ದಕ್ಷಿಣಭಾರತ ಮತ್ತು 
ಉತ್ತರಭಾರತಗಳಲ್ಲಿ ಅವರು ದಿಗ್ವಿಜಯ ಮಾಡಿಬ೦ದ ಕಲಾಪ್ರವಾಸಗಳೆಷ್ಟೋ ! 
ಹೋದೆಡೆಯೆಲ್ಲ ತಮ್ಮ ವೀಣೆಯಿ೦ದ, ವ್ಯಕ್ತಿತ್ವದಿಂದ ಜನರ ಹೃದಯವನ್ನು ಕದ್ದು, ಗೆದ್ದು 
ತಂದರು. ಸುಬ್ಬಣ್ಣ-ಶೇಷಣ್ಣನವರ೦ತೆಯೇ ಅವರೂ ವೈಣಿಕ, ವಾಗ್ಗೇಯಕಾರ ಪರಂಪರೆ 
ಯನ್ನು ಮುಂದುವರೆಸಿದರು ; ಅನೇಕ ವರ್ಣ, ಕೃತಿ, ತಿಲ್ಲಾನಗಳನ್ನು ರಚಿಸಿದರು; ಅವು 
ಗಳಲ್ಲಿ ಕೆಲವನ್ನು ಪ್ರಭುವಿಗೆ ಅಂಕಿತಮಾಡಿದರು. ಅವರ ರಚನೆಗಳಲ್ಲಿ ಬಹುಪಾಲು 
ಕನ್ನಡದವು ಎಂಬುದನ್ನಿಲ್ಲಿ ವಿಶೇಷವಾಗಿ ಹೇಳಬೇಕು. ಕರ್ಣಾಟಕಸ೦ಗೀತಕ್ಕೆ ತೆಲುಗುಭಾಷೆ 
ಕಟ್ಟಿಕೊ೦ಡ ಕೋಟೆ ಕೊತ್ತಲಗಳು ಬಿರುಕುಬಿಟ್ಟು ಮುರುಕಾದುದು ಕನ್ನಡದ ರಾಜರ್ಷಿ 
ನಾಲ್ವಡಿ ಕೃಷ್ಣಭೂಪರ ಕಾಲಕ್ಕೆ. ತಮಿಳರಾದ ಮುತ್ತಯ್ಯಭಾಗವತರು ನಮ್ಮ ದೇವೋ 
ತ್ತಮ ಜೋಯಿಸರಿ೦ದ ಮಾತುವನ್ನು ರಚನೆ ಮಾಡಿಸಿ ಈ ಕನ್ನಡಕೀರ್ತನೆಗಳಿಗೆ ಧಾತು 
ವನ್ನು ಒದಗಿಸಿದರು ; ವೀಣೆ ಶೇಷಣ್ಣನವರು ಹಲವು ಕನ್ನಡ ಕೃತಿಗಳನ್ನು ರಚಿಸಿದರು. 
ವೆ೦ಕಟಗಿರಿಯಪ್ಪನವರೂ ಇದನ್ನು ಮುಂದುವರೆಸಿ ಪ್ರಭುಪ್ರಿಯ, ಶಂಕರಪ್ರಿಯ, ಕುಲ 
ಭೂಷಣಿ, ಭುವನಗಾ೦ಧಾರ, ಬುಧಮನೋಹರಿ, ಶಾರದಾಖ್ರಿಯ, ಸುನಾದವಿನೋದಿನಿ 
ಮುಂತಾದ ಅದೆಷ್ಟೋ ಹೊಸ ರಾಗಗಳಲ್ಲಿ ಕೃತಿರಚನೆ ಮಾಡಿದರು. ಇದಲ್ಲದೆ ಸುಮಾರು 
ಮೂವತ್ತು ಮೇಳಕರ್ತರಾಗಗಳಲ್ಲಿಯೂ ಕೃತಿಗಳನ್ನು ಅವರು ನಿರ್ಮಿಸಿದರು. ಹಿಂದೂ 
ಸ್ಥಾನೀಸಂಗೀತದಲ್ಲಿ ತ೦ತಿವಾದ್ಯಗಳ ಪ್ರಧಾನವಾದನ ಪ್ರಕಾರವಾದ ನಗ್ಮ ಎಂಬುದನ್ನು 
ಹಲವು ರಾಗಗಳಲ್ಲಿ ರಚಿಸಿರುವುದು, ಕರ್ಣಾಟಕ ಸ೦ಗೀತಪ್ರಪ೦ಚದಲ್ಲಿ ಬಹುಶಃ ಇವ 
ರೊಬ್ಬರೇ. 

ಪಾಶ್ಚಿಮಾತ್ಯಸ೦ಗೀತದ ವಾದ್ಯಮೇಳವೊ೦ದನ್ನು ದೇಶೀಯಸಂಸ್ಥಾನವೊಂದರಲ್ಲಿ 
ಮೊಟ್ಟಮೊದಲಿಗೆ ಏರ್ಪಡಿಸಿದ ಯಶಸ್ಸು ನಾಲ್ವಡಿ ಕೃಷ್ಣಭೂಪರಿಗೆ ಸಲ್ಲಬೇಕು. ಈ 
ವಾದ್ಯಮೇಳದಲ್ಲಿ ಪಿಯಾನೋ ವಿದ್ವಾಂಸರಾಗಿದ್ದ ನರಸಿ೦ಗರಾಯರಿ೦ದ ವೆಂಕಟಗಿರಿ 
ಯಪ್ಪನವರು ಸಂಗೀತವನ್ನು ಸ್ವರಲಿಪಿಯಲ್ಲಿ ಬರೆದಿಟ್ಟು ಶಾಶ್ವತವಾಗಿ ಹಿಡಿದಿಡುವ 
ವಿದ್ಯೆಯನ್ನು ಕಲಿತು ಸಿದ್ಧರಾದರು. ಅವರು ಮೈಸೂರು ರಾಜಾಸ್ಥಾನಕ್ಕೆ ಪರಸ್ಕಳದ 
ವಿದ್ವಾಂಸರುಗಳು ಬಂದು ಹಾಡುತ್ತಿದ್ದ ಸ್ವಾರಸ್ಕಪೂರ್ಣ ಹಾಗೂ ಅಪರೂಪ ರಚನೆ 
ಗಳನ್ನು ಸ್ವರಲಿಪಿಯಲ್ಲಿ ಅರಮನೆಗೆ ಬರೆದುಕೊಟ್ಟರು. ಇಂತಹ ಅದೆಷ್ಟು ಸಂಹಿತೆಗಳು 
ಮೈಸೂರು ಅರಮನೆಯ ಕತ್ತಲು ಮೂಲೆಗಳಲ್ಲಿ ಮೂಕಶೋಕದಿ೦ದ ಮೂಲೆಗುಂಪಾಗಿ 
ಜಿದ್ದಿವೆಯೋ, ಯಾರು ಹೇಳಬಲ್ಲರು ? ಇಂದು ಮೈಸೂರು ಅರಮನೆಯು ಒಂದು ವಸ್ತು 
ಸ೦ಗ್ರಹಾಲಯವಾಗಿ ಪ್ರವಾಸಿಗರಿಗೆ ಆಕರ್ಷಣಕೇ೦ದ್ರವಾಗಿಜಿಟ್ಟಿದೆ. ಅನರ್ಫೃ್ಯವಾದ 
ಅದರ ಸೌಂದರ್ಯನಿಧಿಗಳನ್ನು ಕಂಡು ತಣಿಯುವ ಜನಕ್ಕೆ ಕಣ್ಣಿಗೆ ಕಾಣದ ಈ ಅಪೂರ್ವ 
ನಿಧಿಯೂ ಅಲ್ಲಿದೆ ಎ೦ದು ತಿಳಿದೇ ಇಲ್ಲ. ಕೇವಲ ಐವತ್ತು ವರ್ಷಗಳಲ್ಲಿ ಕಾಲವು 
ವಿಸ್ಮೃತಿಯ ಸೆರಗನ್ನು ಹೇಗೆ ಹೊದ್ದಿಸಿಬಿಟ್ಟಿತು ! ಅವರು ಸುಮಾರು ನಲವತ್ತುಮೂರು 
ವರ್ಷಃ1ಳ ಹಿ೦ದೆ ವಿದ್ವತ್‌ಪರೀಕ್ಷೆಯ ವಿದ್ಯಾರ್ಥಿಗಳಿಗಾಗಿ ಬರೆದ ಸ೦ಗೀತಾಮೃತಸಾರ 


೩೭ 


೫೭೮ ಕರ್ಣಾಟಕಸ೦ಗೀತವಾಹಿನಿ 


ವಾದರೂ ಅಷ್ಟೆ. ಅದರ ಪ್ರತಿಗಳೂ ಇಂದು ದೊರೆಯವು. ಪ್ರಸಿದ್ಧ ವಾಗ್ಗೇಯಕಾರರ 
ಅಮೂಲ್ಯ ರಚನೆಗಳ ಸ೦ಗ್ರಹವನ್ನೊಳಗೊ೦ಡ ಅದನ್ನು ಪುನಃ ಅಚ್ಚಿಟ್ಟರೆ ಅದೆಷ್ಟು 
ಸಂಗೀತ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾದೀತು ! 

ವೆ೦ಕಟಗಿರಿಯಪ್ಪನವರ ವೀಣಾವಾದನದ ಮೈಸಿರಿ ಅವರೊಡನೆಯೇ ಮುಗಿದು 
ಹೋಗಲಿಲ್ಲ. ಅವರ ಮಗೆ ಪ್ರಭಾಕರರು ಇ೦ಜನಿಯರ್‌ ; ಅಧ್ಯಾಪನ ವೃತ್ತಿಯೊಡನೆ 
ವೀಣಾವಾದನ ಕಲೆಯನ್ನೂ ಉಳಿಸಿಕೊ೦ಡಿದ್ದಾರೆ. ವೆ೦ಕಟಗಿರಿಯಪ್ಪನವರು ತಯಾರು 
ಮಾಡಿದ ಶಿಷ್ಯರು ಹಲವರು. ಅವರವರ ಅಧಿಕಾರ, ಅಭಿರುಚಿ, ಸಂಸ್ಕಾರಗಳಿಗೆ ತಕ್ಕಂತೆ 
ವಿದ್ಯೆಯನ್ನು ಹೇಳಿಕೊಡುವ ಹಿರಿಮೆ ಅವರಲ್ಲಿತ್ತು. ಅವರ ಶಿಷ್ಯರಲ್ಲಿ ಇಂದು ಪ್ರಮುಖ 
ತಮರೆಂದರೆ ಡಾ. ದೊರೆಸ್ವಾಮಿ ಅಯ್ಯಂಗಾರ್ಯರು. ಚೆಲುವರಾಯಸ್ವಾಮಿಯವರು 
ಸ೦ಗೀತಗ್ರ೦ಥಕರ್ತರು, ಸ೦ಗೀತಶಾಸ್ತ್ರಜ್ಞರು, ಅಧ್ಯಾಪಕರು, ವಾಗ್ಮಿಗಳು; (ವೆ೦ಕಟಗಿರಿ 
ಯಪ್ಪನವರನ್ನು ಕುರಿತು ಹೇಳಿರುವ ವಿವರಗಳಲ್ಲಿ ಕೆಲವನ್ನು ನಾನು ಇವರಿ೦ದ ಪಡೆದು 
ಕೊ೦ಡಿದ್ದೇನೆ. ಎನ್‌. ಕೃಷ್ಣಮೂರ್ತಿ, ಡಾ. ವಿಶ್ವೇಶ್ವರ್‌, ಎಂ. ಜೆ. ಶ್ರೀನಿವಾಸ 
ಅಯ್ಯಂಗಾರ್‌, ವಿ. ವೆಂಕಟಸುಬ್ಬರಾವ್‌, ಆರ್‌. ಎನ್‌. ದೊರೆಸ್ವಾಮಿ, (ಮಹಾರಾಣಿ) 
ತ್ರಿಪುರಸು೦ದರಮ್ಮಣ್ಣಿ, ಪಚ್ಚೆಬುದ್ಧಿ, ರಾಜಕುಮಾರಿಯರಾದ ವಿಜಯಾದೇವಿ' ಕೋಠಾ 
ಸಂಘಾಣಿ, ಸುಜಯರವರು, ರಾಜಮ್ಮ, ರಾಜಲಕ್ಷ್ಮಮ್ಮ ಮತ್ತು ರಂಗನಾಯಕಮ್ಮ 
(ರಂಗನಾಯಕಮ್ಮ ಇಂದಿಗೂ ಮದ್ರಾಸಿನಲ್ಲಿ ಮೈಸೂರು ವೀಣೆಯ ಇಂಚರದಿಂದ 
ಸ೦ಗೀತಸೇವೆಯನ್ನೂ ತ್ಯಾಗರಾಜರ ಸೇವೆಯನ್ನೂ ಸಲ್ಲಿಸುತ್ತಿದ್ದಾರೆ.) ಸ್ಥಳಸ೦ಕೋಚ 
ದಿಂದ ಮತ್ತು ನನಗೆ ತಿಳಿಯದೆ ಇನ್ನೂ ಕೆಲವು ಶಿಷ್ಯರ ಹೆಸರನ್ನು ಇಲ್ಲಿ ಬಿಟ್ಟುಬಿಟ್ಟಿರ 
ಬಹುದು. ಇವರುಗಳ ಶಿಷ್ಯಪ್ರಶಿಷ್ಕರು ಈ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. 


ಇಂದು 

ಕನ್ನಡನಾಡಿನಲ್ಲಿ ಇಂದು ವೀಣಾವಾದನದ ಪರಂಪರೆಯನ್ನು ಉಜ್ವಲವಾಗಿ ಜೀವಂತ 
ಗೊಳಿಸಿರುವ ಸಮಸಾಮಯಿಕ ವಿದ್ವಾಂಸರನ್ನು ಸಂದರ್ಶಿಸಲು ಹೊರಟಾಗ ಹಿಂದಿನ ಈ 
ಚಿತ್ರ ಮನಸ್ಸಿನಲ್ಲಿ ಆಳವಾಗಿ ಮೂಡಿತ್ತು. ಇ೦ದಿನ ವೀಣಾವಾದನವು ಹಿಂದಿನ ಪರಂಪರೆಗೆ 
ಎಷ್ಟು ಅಂಟಿಕೊಂಡಿದೆ, ಎಷ್ಟನ್ನು ಬಿಟ್ಟಿದೆ. ತನ್ನದೇ ಆದ ಏನನ್ನು ಸೇರಿಸಿದೆ, ಅದರ 
ವೈಶಿಷ್ಟ್ಯವೇನಾದರೂ ಇತ್ತೆ, ಇದ್ದಿದ್ದರೆ ಅದು ಇಂದು ಉಳಿದಿದೆಯೆ, ಸಂಪ್ರದಾಯ. 
ಪರಂಪರೆಗಳ ಬಗೆಗೆ ನಮ್ಮ ವೈಣಿಕರ ನಿಲುವು ಏನು. ಅವರಲ್ಲಿ ಸಂಪ್ರದಾಯಶರಣತೆ 
ಮಾತ್ರವಿದೆಯೆ, ಪ್ರಯೋಗಶೀಲ ಸಾಹಸಮನೋವೃತ್ತಿಯಿದೆಯೆ. ತಮ್ಮತಮ್ಮ ಸಾಧನೆ 
ಗಳನ್ನು ಒಟ್ಟಿನ ಚೌಕಟ್ಟಿನಲ್ಲಿ ನೋಡುತ್ತಾರೆಯೆ, ನೋಡಿದರೆ ಅವರಿಗೆ ಎಂತಹ ಚಿತ್ರವು 
ಕಾಣಿಸುತ್ತದೆ-ಇತ್ಯಾದಿ ಹತ್ತು ಹಲವು ಪ್ರಶ್ನೆಗಳನ್ನು ತಲೆಯ ತುಂಬ ತುಂಬಿಕೊಂಡು 
ಹೊರಟೆ. ಸ್ವಲ್ಪ ಭಯವೂ ಸಂಕೋಚವೂ ಇತ್ತು : ಸಂಪ್ರದಾಯಶರಣರಾದ ನಮ್ಮ 
ಹಿರಿಯ ವಿದ್ವಾಂಸರು ಇ೦ತಹ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಎದುರಿಸಿದವರಲ್ಲ ; ಅಲ್ಲದೆ 


ವೀಣೆಯ ಬೆಡಗಿದು ಮೈಸೂರು ೫೭೯ 


ನನ್ನ ಈ ಅಭ್ಯಾಸ ಕೇವಲ ಸ್ಥಾಲೀಪುಲಾಕ ನ್ಯಾಯದಲ್ಲಿ ನಡೆಯಬೇಕಾಗಿತ್ತು. ಏಕೆಂದರೆ 
ನಾನು ಸ೦ದರ್ಶಿಸಬೇಕೆ೦ದು ಲೆಕ್ಕಿಸಿಕೊ೦ಡವರಲ್ಲಿ ವಿವಿಧ ವಯಸ್ಸುಗಳಿಗೆ ವಿವಿಧ ಪರಂ 
ಪರೆಯವರಿಗೆ, ಹೆ೦ಗಸರಿಗೆ, ಗಂಡಸರಿಗೆ ಸಾ೦ಪ್ರದಾಯಿಕರಿಗೆ, ನವೀನರಿಗೆ, ಲಕ್ಷ್ಮಮಾತ್ರ 
ತೃಪ್ತರಿಗೆ, ಲಕ್ಷಣಜ್ಞರಿಗೆ. ಶ್ರದ್ಧಾಮಾತ್ಪಾವಲಂ೦ಬಿಗಳಿಗೆ, ಪ್ರಯೋಗಶೀಲ ಚಿಕಿತ್ಸಕಬುದ್ದಿ 
ಯವರಿಗೆ--ಹೀಗೆ ಅದೆಷ್ಟೋ ರೀತಿಯ ಪ್ರಾತಿನಿಧ್ಯಗಳನ್ನು ಒದಗಿಸಬೇಕಾಗಿತ್ತು. ಕೇವಲ 
ಚಾರಿತ್ರಕ ಪೂರ್ವಗ್ರಹದಿ೦ದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಹೋಗು 
ತ್ರಿದ್ದೇನೇನೋ ಎಂಬ ಶಂಕೆಯೂ ಸ್ವಲ್ಪ ಇತ್ತು ; ನನಗೆ ದೊರೆಯಬಹುದಾದ ಎಲ್ಲ 
ಪ್ರತಿಕ್ರಿಯೆಗಳಿಗೂ, ನಾನು ಕೇಳಬೇಕೆ೦ದುಕೊ೦ಡಿದ್ದ ಪ್ರಶ್ನೆಗಳಿಗೆ ದೊರೆಯಬಹುದಾದ 
ಎಲ್ಲ ಉತ್ತರಗಳಿಗೂ ಸಾಧಾರಣವಾದ ಒಂದು ಅಧಿಷ್ಠಾನವಿರಬಹುದೆ ? ಇಂತಹ 
ಅದೆಷ್ಟೋ ಸಂದೇಹ, ಶಂಕೆ, ದಾಕ್ಷಿಣ್ಯಗಳಿ೦ದ ಮೆತ್ತಗಾಗಿ ನಾನು ಸ೦ದರ್ಶನಗಳಿಗೆ 
ಹೊರಟೆ. 


ಸ೦ದರ್ಶನಕ್ಕೆ ಪ್ರೇರಣೆಗಳು 

ಹೀಗೆ ಹೊರಡಲು ನನಗೆ ಧೈರ್ಯವನ್ನು ಕೊಟ್ಟಿದ್ದು ಒ೦ದು ಮೊಂಡು ನಂಬಿಕೆ : ಈ 
ಬಗೆಯ ಹೊಸ ಅಧ್ಯಯನ ನಮ್ಮ ಸಂಗೀತಕ್ಕೆ ಅಗತ್ಯ. ಇಂತಹ ಅಧ್ಯಯನವು ಎಷ್ಟೋ 
ಹಿ೦ದೆಯೇ ಆಗಬೇಕಾಗಿತ್ತು. ಈಗಲಾದರೂ ಆಗದಿದ್ದರೆ ಕಾಲವು ಮಿಂಚಿ ಈಗಿನ ಹಳೆಯ 
ತಲೆಗಳೂ ಮರೆಯಾದಾವು. ಇನ್ನೂ ಸಮರ್ಥರು ಈ ಅಧ್ಯಯನವನ್ನು ಕೈಗೊಳ್ಳಲಿ ಎಂದು 
ಕಾಯದೆ ನನ್ನ ಇತಿಮಿತಿಗಳಲ್ಲೇ ಇದನ್ನು ಪ್ರಾರ೦ಭಿಸುವುದು ಉತ್ತಮ; ಇನ್ನೂ ಸಮರ್ಥ 
ರಾದವರು ಇದನ್ನು ಇನ್ನೂ ಆಳವಾಗಿ, ವಿಸ್ತಾರವಾಗಿ ಸಮಗ್ರವಾಗಿ ಅಭ್ಯಾಸಮಾಡಲು 
ನನ್ನ ಪ್ರಯತ್ನವು ಸ್ಫೂರ್ತಿಯನ್ನಿತ್ತರೆ ಸಾಕು. ಎರಡನೆಯದಾಗಿ ಒ೦ದು ಕುತೂಹಲವೂ 
ಇತ್ತು, ಒ೦ದು ಸಾಹಸಪ್ರವೃತ್ತಿಯೂ ಇತ್ತು. ಈ ಹೊಸ ನಿಲುವಿನ ಸಂದರ್ಶನದಲ್ಲಿ 
ಯಾವ ಯಾವ ವೈಣಿಕರ ಪ್ರತಿಕ್ರಿಯೆಯು ಹೇಗಿರಬಹುದು ! ಒ೦ದುಶ೦ಕೆಯೂ ಇತ್ತು. 
ಸಮಸಾಮಯಿಕರಾದ ವಿದ್ವಾ೦ಸರ ಬಗೆಗೆ ಬರೆಯುವ ವೃತ್ತಿಯೂ ಪ್ರವೃತ್ತಿಯೂ ನನ್ನ 
ದಲ್ಲ; ನಾನು ಈ ಸ೦ದರ್ಶನಗಳನ್ನು ಮಾಡಲು ಹೊರಡುತ್ತಿರುವುದು ಭಟ್ಟ೦ಗಿಯ ಪಾತ್ರ 
ದಲ್ಲೇನೂ ಅಲ್ಲ; ಈ ವೈಜ್ಞಾನಿಕದೃಷ್ಟಿಯುಳ್ಳ ನನ್ನ ಪ್ರಯತ್ನವನ್ನು ನಮ್ಮ ವಿದ್ವಾಂಸರು 
ಹೇಗೆ ಎದುರುಗೊಂಡಾರು? 


“ದೇವೇಂದ್ರ ಪ್ಪನವರು 

ನಾನು ಗಾನವಿಶಾರದ ಡಾ. ದೇವೇ೦ದ್ರಪ್ಪನವರ ಮನೆಗೆ ಹೋದಾಗ ಅವರು ತಮ್ಮ 
ರಾಮ-ಲಕ್ಷ್ಮಣ ತ೦ಬೂರಿಗಳ ರೋಂಕೃತಿಯಲ್ಲಿ ತಲ್ಲೀನರಾಗಿದ್ದರು; 'ತಾಲೀಮು' ಅವ್ಯಾ 
ಹತವಾಗಿ ನಡೆದಿತ್ತು. ಅವರು ಇಳಿವಯಸ್ಪನ್ನು ವಂಚಿಸಿದ ಧೀರರು ; ವೃದ್ಧಾಪ್ಯವು ಅವರ 
ಸ೦ಗೀತಾಭ್ಯಾಸ, ಸ೦ಗೀತಕಚೇರಿ, ಅಧ್ಯಾಪನ ಮತ್ತು ವಾಂಕಿಂಗ್‌ಗಳಿಗೆ ಎಂದೂ ಅಡ್ಡಿ 


೫೮೦ ಕರ್ಣಾಟಕಸ೦ಗೀತವಾಹಿನಿ 


ಬರಲಿಲ್ಲ ; ಅಷ್ಟೇಕೆ. ಅವರಿಗೆ ಅ೦ಜಿ ಕೂದಲೂ ಸಹ ಬೆಳ್ಳಗಾಗದೆ ಬೆರಗಾಗಿ ಉಳಿದಿದೆ! 
ಕುಶಲ ಪ್ರಶ್ನೆಗಳ ವಿನಿಮಯವಾದ ಮೇಲೆ ಭೇಟಿಯ ಸಂದರ್ಭವನ್ನು ವಿವರಿಸಿದೆ. 

"ನೀವು ಏಕಲವ್ಯರು : ವೀಣೆಯನ್ನು ಸ್ವಂತವಾಗಿಯೇ ಅಭ್ಯಾಸ ಮಾಡಿದಿರಿ, ಅಲ್ಲವೆ? 

“ಅದೇನು ಹಾಗೆ ಹೇಳುಶ್ರೀರಿ?' 

"ಹಾಗಾದರೆ ನಿಮ್ಮ ಗುರುಗಳು ಬಿಡಾರ೦ ಕೃಷ್ಣಪ್ಪನವರಿಗೆ ವೀಣೆ ನುಡಿಸಲು ಬರು 

ತ್ತಿತ್ತೆ? ಕ 

"ಓ, ಹಾಗಲ್ಲ ; ; ನಾನು ಐದನೆಯ ವಯಸ್ಸಿನಿಂದಲೇ ನಮ್ಮ ತಂದೆ ರಾಮಯ್ಯನವರಲ್ಲ್ಲಿ 
ವೀಣೆಯನ್ನು ಕಲಿಯಲು ಪ್ರಾರಂಭಿಸಿದ್ದೆ.' 

ಈ ಉತ್ತರದಿಂದ ನನ್ನ ಆಶ್ಚರ್ಯವೂ ಹೆಚ್ಚಿತು, ತಿಳುವಳಿಕೆಯೂ ಹೆಚ್ಚಿತು ! 

“ಹಾಗಾದರೆ ನಿಮ್ಮ ತ೦ದೆಯವರಿಗೆ ಎಲ್ಲಿ ಪಾಠ?' 

ತಂಜಾವೂರಿನ ಪಂಚವಾದ್ಯಗವಾಯಿ ಎಂಬ ವಿದ್ವಾ೦ಸರೊಬ್ಬರು ಶಿವಮೊಗ್ಗೆಯಲ್ಲಿ 
ಬಂದು ನೆಲೆಸಿದರು. ಅವರಿಂದ ರಾಮಯ್ಯನವರು ವೀಣೆ, ಗೊಟ್ಟುವಾದ್ಯ, ಪಿಟೀಲು 
ಸ್ವರಬತ್‌, ಜಲತರಂಗ್‌ ಮತ್ತು ಹಾರ್ಮೋನಿಯಂಗಳನ್ನು ನುಡಿಸುವುದನ್ನು ಕಲಿತರು. 
ಬೆಟಗೇರಿಯಲ್ಲಿ ಗುರುಪಾದಸ್ವಾಮಿ ಎಂಬೊಬ್ಬ ವಿರಕ್ತರು ಪಿಟೀಲುವಾದನ ಪಟುಗಳಾಗಿ 
ದ್ದರು. ಅವರು ರಾಮಯ್ಯನವರಿಗೂ ದೇವೇ೦ದ್ರಪ್ಪನವರಿಗೂ ಈ ಕಲೆಯಲ್ಲಿ ಸ್ಫೂರ್ತಿ 
ನೀಡಿದರು. ದೇವೇ೦ದ್ರಪ್ಪನವರಿಗೆ ಸಂಗೀತವು ಪಿತ್ರಾರ್ಜಿತ ಆಸ್ತಿಯೂ ಆಗಿತ್ತು ; 
ರಾಮಯ್ಯನವರಿಗೆ ಸ೦ಗೀತಲಕ್ಷ್ಯದಲ್ಲಿ ಹೇಗೋ ಅದರ ಲಕ್ಷಣದಲ್ಲಿಯೂ ಹಾಗೆಯೇ 
ಆಸಕ್ತಿ, ಚಿಕಿತ್ಸಕ ಬುದ್ಧಿ. ಸ೦ಗೀತಶಾಸ್ತ್ರ ವನ್ನು ಸುಲಭವಾಗಿ ತಿಳಿಯಲು ಅನೇಕ ಸಾಂಕೇತಿಕ 
ನಕ್ಸೆಗಳನ್ನೂ"ಸ೦ಗೀತವೃಕ್ಪ'ಗಳನ್ನೂ ಬಿಡಿಸಿದ್ದರು. ಹೀಗಾಗಿ ಸುಮಾರು ಅರವತ್ತು ವರ್ಷ 
ಗಳಷ್ಟು ಹಿಂದೆಯೇ, ಎಂದರೆ ತಮ್ಮ ಹುಟ್ಟೂರಾದ ಅಯನೂರನ್ನು ಬಿಟ್ಟು ಮೈಸೂರಿ 
ನಲ್ಲಿ ನೆಲೆಸಿದ ತರುಣದಲ್ಲಿಯೇ, ದೇವೇ೦ದ್ರಪ್ಪನವರು ತಮ್ಮ ಮೊದಲನೆಯ ವೀಣಾ 
ಕಚೇರಿಯನ್ನು ನಡೆಸಿದ್ದರು. ರಾಷ್ಟ್ರಾಧ್ಯಕ್ಷ ಡಾ. ರಾಧಾಕೃಷ್ಣನ್‌ರವರ ಸಮ್ಮುಖದಲ್ಲಿ, 
ರಾಷ್ಟ್ರಭವನದಲ್ಲಿಯೇ ವೀಣೆ ನುಡಿಸಿದ್ದೇನೆ. ಎ೦ದೆನ್ನುವಾಗ ಅವರ ಕಣ್ಣು ಹೆಮ್ಮೆಯಿ೦ದ 
ಹೊಳೆಯಿತು. 

“ವೀಣಾಶೈಲಿ ಹೇಗಿರಬೇಕೆನ್ನುತ್ತೀರಿ ?' 

"ಅವರವರ ರುಚಿ ಅವರವರಿಗೆ. ನನ್ನ ಮಟ್ಟಿಗೆ, ವೀಣೆಯ ನುಡಿಸಾಣಿಕೆ ಹಾಡು 
ಗಾರಿಕೆಯ ಕ್ರಮವನ್ನು ಅನುಸರಿಸಬೇಕು.' 

“ಅದೇನೋ ಸರಿ, ಹಾಡುಗಾರಿಕೆಯಲ್ಲಿಯೇ ಬೇರೆಬೇರೆ ಶೈ ಲಿಗಳಿವೆಯಲ್ಲ ? ಗ೦ಡಸರ 
ಶೈಲಿ, ಹೆ೦ಗಸರ ಶೈಲಿ ಕ ತ ಬೇರೆ ಬೇರೆ ಶೈಲಿಗಳು, ಬಾನಿಗಳು. 
ಹೆ೦ಗಸರಲ್ಲಿ ಯೂ... 

"ಉಂಟೆ ? ವೀಣೆ ನುಡಿಸಾಣಿಕೆ ಎಂದರೆ ಗಂಡು ಶೈಲಿಯೆ. ಅದು ಬಿಕ್ಕಟ್ಟಾ ಗಿರಬೇಕು: 
ಸಾಹಿತ್ಯಾಕ್ಷರವಿಲ್ಲದೆಡೆಯೆಲ್ಲ ಮೀಟುಗಳನ್ನು ಹಾಕುವುದು ನನಗೆ ಹಿಡಿಸದು. ಮೀಟುಗಳು 


ವೀಣೆಯ ಬೆಡಗಿದು ಮೈಸೂರು ೫೮೧ 


ಹಿತವಾಗಿರಬೇಕು. ಸಂಗೀತ ಮನಸ್ಸಿಗೆ ಮುಟ್ಟುವಂ೦ತಿರಬೇಕು....' 

“ಮೈಸೂರಿನಲ್ಲಿ ಪ್ರತ್ಯೇಕವಾದ ವೀಣಾಶೈಲಿಯೊಂ೦ದು ಬೆಳೆದಿತ್ತು ಎಂದು ನಿಮಗೆನ್ನಿ 
ಸುತ್ತದೆಯೇ?' 

"ಖಂಡಿತವಾಗಿ; ನಮ್ಮದೇ ಒಂದು ವೀಣಾ ಶೈಲಿಯಿತ್ತು ಎನ್ನುವುದರಲ್ಲಿ ಸಂದೇಹ 
ವೇನು ?' 

“ಇ೦ದು ಆ ಶೈಲಿ ಉಳಿದುಕೊಂಡಿದೆಯೆ ? ಇದ್ದರೆ ಅದರ ಸ್ವರೂಪವೇನು ?' 

"ಇಲ್ಲದೆ ಏನು ! ನಮ್ಮವರ ನುಡಿಸಾಣಿಕೆಗೂ ಬೇರೆಯವರಿಗೂ ಬೇಕಾದಷ್ಟು 
ವ್ಯತ್ಯಾಸವಿದೆ. ಮೈಸೂರು ಶೈಲಿ ಈಗ ಹೇಗಿದೆ ಎನ್ನುತ್ತಿರಾ ? ಈಗ ತಾನೇ ಹೇಳಿದೆನಲ್ಲ, 
ಗ೦ಡು ಶೈಲಿ, ಹಾಡುಗಾರಿಕೆಯನ್ನು ಅನುಸರಿಸುತ್ತದೆ. ಮೀಟು ಮಿತವಾಗಿರಬೇಕು; 
ಸಂಗೀತ ಬಿಕ್ಕಟ್ಟಾಗಿರಬೇಕು . .. ಇದೇ ಮೈಸೂರು ವೀಣೆಶೈಲಿಯ ವೈಶಿಷ್ಟ್ಯ.' 


ಕೇಶವಮೂರ್ತಿಯವರು 

ಗಾನಕಲಾಭೂಷಣ ಆರ್‌.ಎಸ್‌.ಕೇಶಮೂರ್ತಿಯವರಲ್ಲಿಗೆ ಹೋದಾಗ ಅವರು ಎಂದಿ 
ನಂತೆ, ಎಪ್ಪತ್ತರಪ್ರಾಯದಲ್ಲಿಯೂ ವೀಣೆಯ ಅಭ್ಯಾಸದಲ್ಲಿ ತೊಡಗಿದ್ದರು. ಪ್ರಯೋಗ 
ಶೀಲರಾಗಿದ್ದರು. ಭೇಟಿಯ ಉದ್ದೇಶ ವಿವರಿಸಿ "ನಿಮ್ಮ ತ೦ದೆ ಸುಬ್ಬರಾಯರಲ್ಲಿ ನಿಮಗೆ 
ವೀಣೆಯ ಬಾಲ್ಯಪಾಠ, ಅಲ್ಲವೆ ?' ಎಂದೆ. ಹೌದೆ೦ದ ಅವರು ರುದ್ರಪಟ್ಟಣದ ತಮ್ಮ 
ವೀಣಾವ೦ಶದಲ್ಲಿ ತಾವು ಇಪ್ಪತ್ತನಾಲ್ಕನೆಯವರೆಂದರು. ರುದ್ರಪಟ್ಟಣದ ವೀಣೆ 
ರಾಮಯ್ಯನವರ ಮಗ ವೀಣೆ ರಂಗಪ್ಪನವರು ಮುಮ್ಮಡಿಕೃಷ್ಣಭೂಪರ ಆಸ್ಥಾನವಿದ್ವಾಂಸ 
ರಾಗಿದ್ದರು. “ರಂಗಪ್ಪನವರಿಗೆ ವೆಂಕಟರಾಮಯ್ಯ, ಸುಬ್ಬರಾಯ ಎಂಬಿಬ್ಬರು ಗಂಡು 
ಮಕ್ಕಳು. ಸುಬ್ಬರಾಯರ ನಾಲ್ಕು ಗ೦ಡುಮಕ್ಕಳಲ್ಲಿ ಮೂರನೆಯವನಾದ ನಾನೊಬ್ಬ 
ಮಾತ್ರ ವೀಣೆಯನ್ನು ಉಳಿಸಿಕೊಂಡೆ; ರುದ್ರಪಟ್ಟಣದ ವೆಂಕಟರಾಮಯ್ಯನವರು ಹನ್ನೆ 
ರಡು ವರ್ಷಕಾಲ ಪ್ರಭುಕಟಾಕ್ಟಕ್ಕೆ ಪ್ರಯತ್ನಿಸಿ ಸ್ವಾರ್ಥಿಗಳ 'ರಾಜಕೀಯ'ದಿ೦ದ ವಿಫಲ 
ರಾಗಿ ನಂತರ ಸ್ವತಃ ಪ್ರಭುಗಳೇ ಆಕಸ್ಮಿಕವಾಗಿ ಅವರ ಅಮೋಘಕಲೆಯನ್ನು ಕೇಳಿ ಮೆಚ್ಚಿ 
ಪುರಸ್ಕರಿಸಿ ವಿದ್ಯಾಮೇಲ್ವಿಚಾರಕರ ಹುದ್ದೆಯನ್ನು ಕಲ್ಪಿಸಿಕೊಟ್ಟರು ; ತಂದೆಯನ್ನೂ 
ಮೀರಿಸುವ ಒಬ್ಬ ಮಗ ಅವರಿಗಿದ್ದರು ; ಆದರೆ ಮೂವತ್ತನೆಯ ವಯಸ್ಸಿನಲ್ಲಿಯೇ 
ತೀರಿಕೊ೦ಡರು'--ಎ೦ದು ಅವರು ವ್ಯಸನಪಟ್ಟರು. 

ತ೦ದೆಯಿ೦ದ ಬಾಲ್ಕಪಾಠಮಾಡಿಕೊ೦ಡು ಮೈಸೂರಿಗೆ ತಮ್ಮ ಹದಿನೆ೦ಟನೆಯ 
ವಯಸ್ಸಿನಲ್ಲಿ ಬ೦ದು -ವೀಣಾಭಕ್ಷಿಸುಬ್ಬಣ್ಣನವರಲ್ಲಿ ಅ೦ತೇವಾಸಿಗಳಾದ ಅವರು ಗುರು 
ಗಳನ್ನು ಪ್ರತ್ಯಕ್ಟದೈವವೆ೦ದೇ ಬಗೆಯುತ್ತಾರೆ ; ಗುರುವಿನ ಬಗ್ಗೆ ಈ ಪೂಜ್ಯಭಾವನೆ ಅವರ 
ಮಕ್ಕಳಲ್ಲೂ ಇದೆ ; ಅವರೆಲ್ಲ ತ೦ದೆಯನ್ನು ಗುರುಗಳೇ ಎ೦ದೇ ಸ೦ಬೋಧಿಸುತ್ತಾರೆ. 
ಭಾರತದಲ್ಲೆಲ್ಲ ವೀಣಾಕಚೇರಿಗಳನ್ನು ನಡೆಯಿಸಿರುವ ಕೇಶಮೂರ್ತಿಗಳು ಮಹಾತ್ಮ 
ಗಾಂಧಿ, ರವೀ೦ದ್ರನಾಥಠಾಕೂರ್‌, ಚಂದ್ರಶೇಖರಭಾರತೀಸ್ವಾಮಿಗಳು ಮುಂತಾದ 


೫೮೨ ಕರ್ಣಾಟಕಸ೦ಗೀತವಾಹಿನಿ 


ಮಹಿಮರ ಸಮ್ಮುಖದಲ್ಲಿಯೂ ೧೯೭೧ರಲ್ಲಿ ಕರ್ಣಾಟಕಗಾನಕಲಾಪರಿಷತ್ತಿನ ಸ೦ಗೀತ 
ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದಾಗ ಸಪ್ತವೀಣಾ ಕಾರ್ಯಕ್ರಮದ ನೇತಾರರಾಗಿಯೂ 
ಕಚೇರಿ ಮಾಡಿದುದನ್ನು ಹೆಮ್ಮೆಯಿ೦ದ ಸ್ಮರಿಸಿಕೊಳ್ಳುತ್ತಾರೆ. ತಮ್ಮ ಎಲ್ಲ ಗ೦ಡು 
ಮಕ್ಕಳಿಗೂ ವೀಣೆಯನ್ನು ಕಿಲಿಸಿಕೊಟ್ಟಿರುವುದು ಅವರ ಒಂದು ವೈಶಿಷ್ಟ್ಯ. ಅವರಲ್ಲಿ ಆರ್‌. 
ಕೆ. ಸೂರ್ಯ ನಾರಾಯಣರವರು, ಶ್ರೀನಿವಾಸಮೂರ್ತಿಗಳು ಮತ್ತು ಆರ್‌. ಕೆ. ರಾಘವನ್‌ 
ರವರು ಪ್ರಸಿದ್ಧ ವಿದ್ಧಾ ಂಸರಾಗಿದ್ದಾರೆ. 

"ಮೈಸೂರು ವೀಣೆಶೈಲಿ ಏಂಬುದೊಂದು ಇದೆಯೆ, ಅದರ ವೈಶಿಷ್ಟ್ಯವೇನು' ಎಂದ್ದು 
ಕೇಳಿದುದಕ್ಕೆ ವೈಣಿಕಪ್ರವೀಣ ಕೇಶವಮೂರ್ತಿಗಳು ಮೈಸೂರು ಶೈಲಿ ಎಂಬುದು 
ಏಕಾಂಡವೂ ಏಕರೂಪವೂ ಆದ ಒಂದೇ ಎಂಬುದನ್ನು ಒಪ್ಪಿದ ಹಾಗೆ ಕಾಣಲಿಲ್ಲ. 
ಶೇಷಣ್ಣನವರ ಪರ೦ಪರೆಯಲ್ಲಿ ಮಾರ್ದವಕ್ಕೆ ಪ್ರಾಧಾನ್ಯ ; ಎಳೆತದ ಕೆಲಸ ಅಲ್ಲಿ 
ಹೆಚ್ಚಾಗಿಲ್ಲ ; ಮುಖ್ಯವಾಗಿ ಅದು ಗೋಟುಶೈಲಿ. ಸುಬ್ಬಣ್ಣನವರ ಪರ೦ಪರೆಯದು 
ಗಾಯನವನ್ನು ಅನುಸರಿಸಿದ ಗಮಕಪ್ರಧಾನಶೈಲಿ ;' ಇಲ್ಲಿಯಾದರೂ ಒಂದು ಮೆಟ್ಟಿನಲ್ಲಿ 
ಎರಡು ಸ್ವರಗಳನ್ನು ಮಾತ್ರ ಎಳೆದು ಹಿಡಿಯುತ್ತಿದ್ದರು, ಎ೦ದರು. ಮೈಸೂರು ವೀಣೆಗೆ 
ನೀವು ಏನನ್ನು ಕೊಟ್ಟಿದ್ದೀರಿ ಎಂದು ಕೇಳಿದೆ ; ಉತ್ಸಾಹದಿ೦ದ ಅವರ ಕಣ್ಣು ಮಿಂಚಿತು: 
ಅಭಿಮಾನದಿಂದ ಗಂಟಲು ಜಿಗಿಯಿತು. "ವೀಣೆಯ ಯಾವ ಭಾಗವನ್ನು ತಾನೆ ಚಿಟ್ಟಿದ್ದೇನೆ? 
ಚೌಡಯ್ಯನವರು ಪಿಟೀಲಿಗೆ ಏಳು ತಂತಿ ಕಟ್ಟಿದ್ದನ್ನು ನೋಡಿ ವೀಣೆಯಲ್ಲಿ ಅನುರಣನ 
ಕ್ಕಾಗಿ ಹದಿನೇಳು ತಂತಿಗಳನ್ನು ಕಟ್ಟಿದೆ; ಪಿಟೀಲಿನ೦ತೆ ವೀಣೆಯ ಎದೆಹಲಗೆಯ ಮೇಲೆ 
ಇಂಗ್ಲಿಷಿನ ಎಸ್‌ ಅಕ್ಷರದ ಆಕಾರದ೦ತೆಯೇ ಕೊರೆಸಿದೆ ; ನನ್ನ ಗುರುಗಳೂ ಇದನ್ನು 
ಮೆಚ್ಚಿ ಅನುಸರಿಸಿದರು ; ಸಾರಣಿಗೆ ಜೋಡುತಂತಿಯನ್ನು ಕಟ್ಟಿದೆ. ಇನ್ನು ವೀಣಾತ೦ತ್ರದ 
ವಿಷಯ : ಮೇರುವಿನಿ೦ದ ಹಿ೦ದಕ್ಕೂ ಅತಿತಾರ ಷಡ್ಡದ ಮೆಟ್ಟಿನ ಆಚೆಗೂ ನುಡಿಸುತ್ತೇನೆ; 
ಎದೆಹಲಗೆಯನ್ನೂ ಕುದುರೆಯನ್ನೂ ತಟ್ಟಿ ಶಬ್ದವನ್ನು ಹೊರಡಿಸುತ್ತೇನೆ ; ಅನುಮಂದ್ರದ 
ತಂತಿಯಲ್ಲಿ ಒ೦ದು ಸ್ಥಾಯಿಯಷ್ಟು ಅಂತರದಲ್ಲಿ ಸ್ವರಗಳನ್ನು ಎಳೆದು ಹಿಡಿಯುತ್ತೇನೆ. 
ತೋರುಬೆರಳು ಮತ್ತು ಮಧ್ಯದ ಬೆರಳುಗಳಿ೦ದ ಸಾರಣಿಯನ್ನು ಮಾತ್ರವಲ್ಲದೆ ಇತರ 
ತಂತಿಗಳನ್ನೂ ಕೆಳಗೆ ಮಾತ್ರವಲ್ಲದೆ ಮೇಲುಮುಖವಾಗಿ ಸಹ ವೇಗವಾಗಿ ಮಿಡಿಯುತ್ತೇನೆ' 
ಎಂದು ತಮ್ಮ ಪ್ರಯೋಗಗಳನ್ನು ವಿವರಿಸಿದರು. 

"ಕೇಶವಮೂರ್ತಿಗಳೆ, ವೀಣೆ ನುಡಿಸಾಣಿಕೆ ಹೇಗಿರಬೇಕು ಎನ್ನುತ್ತೀರಿ ?' ಎಂದು 
ಕೇಳಿದೆ. "ಅದರಲ್ಲಿ ಸಂದೇಹವೇ ಇಲ್ಲ--ಹಾಡಿಕೆಯ ಹಾಗಿರಬೇಕು. ವೀಣಾವಿದ್ವಾಂಸನು 
ಗಾಯನವನ್ನೂ ಕಲಿತಿರಬೇಕು ; ಆಗಲೇ ಗಮಕ, ಭಾವ, ಸಾಹಿತ್ಯ ಇವುಗಳ ಕಡೆಗೆ ಅವನು 
ಗಮನ ಕೊಡಲು ಸಾಧ್ಯವಾಗುವುದು' ಎ೦ದು ಉತ್ತರಿಸಿದರು. 


ದೊರೆಸ್ವಾಮಿ ಅಯ್ಯಂಗಾರ್ಯರು 
ಈ ಸ೦ದರ್ಶನಗಳಲ್ಲೆಲ್ಲ ಹ್ರಸ್ಟತಮವಾದುದು ವೀಣೆದೊರೆಸ್ವ್ತಾಮಯ್ಯಂಗಾರ್ಯರದು : 


ವೀಣೆಯ ಬೆಡಗಿದು ಮೈಸೂರು ೫೮೩ 


ವಿಚಾರಪರಿಪ್ಪುತಿಯ ದೃಷ್ಟಿಯಿಂದ ಬಹುಶಃ ಅತ್ಯಂತ ಸಮೃದ್ಧ. ಅವರ ವ್ಯಕ್ತಿತ್ವವೇ 
ಹಾಗೆ: ಹೇಳಬೇಕಾದುದನ್ನು ಕೆಲವು ಮಾತುಗಳಲ್ಲಿ, ಆದರೆ ವಿಚಾರದ ಹೃದಯ ಪ್ರವೇಶ 
ವನ್ನು ಮಾಡಿ. ಆಳವಾಗಿ ಮನನ ಮಾಡಿರುವುದರ ಸಾರವನ್ನು ನೇರವಾಗಿ ಹೇಳುತ್ತಾರೆ. 
ಕೇಳಿದ ಪ್ರಶ್ನೆಗಳನ್ನು ಕೇಳಿದ ರೀತಿ, ಹಿನ್ನೆಲೆಗಳಲ್ಲಿಯೇ ಅರ್ಥಮಾಡಿಕೊ೦ಡು ಕೂಡಲೇ 
ಉತ್ತರ ಕೊಡುತ್ತಾರೆ. ಅಲ್ಲಿ ಸಂದೇಹ ಅಪಾರ್ಥ, ಅನಿಶ್ಚಯತೆಗಳಿಗೆ ಎಡೆಯಿಲ್ಲದಂತೆ 
ಇರುತ್ತದೆ ಅವರ ಮಾತು: ಮಾತಿನಲ್ಲಿ ನಯ, ವಿನಯ, ವಿಷಯ, ವಿಚಾರಗಳು ಸೇರಿ 
ಕೊಂಡಿರುತ್ತವೆ. 

ಅವರ ವೀಣಾವಾದನವಾದರೂ ಅಷ್ಟೆ. ಪರಿಸ್ಫುಟತೆ, ಪರಿಶುದ್ಧತೆ. ಪ್ರಸನ್ನತೆ, ಪ್ರತ್ಯಕ್ಷ 
ಸುಖ--ಇವು ಅವರ ಶೈಲಿಯ ಮುಖ್ಯಗುಣಗಳು. ಅವರ ನುಡಿಸಾಣಿಕೆಯಲ್ಲಿ ಕಸರತ್ತಿನ 
ಅ೦ಶ ಕಡಿಮೆ ; ಇಲ್ಲವೆ೦ದರೂ ಸಲ್ಲುತ್ತದೆ. ಅವರ ನೋಟವೆಲ್ಲ ಭಾವದೆಡೆಗೆ. ಕೇವಲ 
ವಿದ್ವತ್‌ ಪ್ರೌಢಿಮೆಯ ಅ೦ಶಗಳ ಪ್ರದರ್ಶನಕ್ಕೆ ಅವರ ಮನಸ್ಸು ಸಾಧಾರಣವಾಗಿ 
ಒಲಿಯುವುದಿಲ್ಲ. ಅವರ ಸಂಗೀತದ ಮುಖ್ಯ ಪ್ರವೃತ್ತಿ ಧ್ಯಾನಮಗ್ನತೆ, ಅಂತರ್ಮುಖಿತ್ವ; 
ಮುಖ್ಯಪ್ರಯೋಜನ ವಿಶ್ರಾ೦ತಿಸ್ಟರೂಪದ ಸುಖ. ಇದು ಅವರ ವ್ಯಕ್ತಿತ್ವವನ್ನು ಪ್ರತಿ 
ಬಿಂಬಿಸುತ್ತದೆ. ಅವರು ಸಾಮಾನ್ಯವಾಗಿ ಸ್ಟಾತ್ಮರತರು, ಅ೦ತರ್ಮುಖಿಗಳು, ಮಿತಭಾಷಿ 
ಗಳು, ಜನಜ೦ಗುಳಿಯ ಗದ್ದಲಗಲಭೆಗಳಿ೦ದ. ಸಾಮಾಜಿಕ ಕ್ಲೇಶಕಾರ್ಪಣ್ಯಗಳಿ೦ದ ದೂರ 
ವಾಗಿರಬಯಸುವವರು. ಏಳೆ೦ಟನೆಯ ವಯಸ್ಸಿನಿಂದಲೂ ಸಂಗೀತದ ಗೀಳು ಹಿಡಿದ 
ದೊರೆಸ್ವಾಮಿ ಅಯ್ಯಂಗಾರ್ಯರು ಮೊದಲು ತಮ್ಮ ತಂದೆ ವೆಂಕಟೇಶ ಅಯ್ಯಂಗಾರ್ಯ 
ರಿಂದಲೇ ವೀಣಾಭ್ಯಾಸದಲ್ಲಿ ತೊಡಗಿದರು; ಅವರ ತಮ್ಮಂದಿರೆಲ್ಲ ಅಷ್ಟೆ; ದೇಶಿಕಾ 
ಚಾರ್ಯರು ಪ್ರಸಿದ್ಧವೇಣುವೀಣಾವಿದ್ವಾಂಸರು, ಶ್ರೀನಿವಾಸ ಅಯ್ಯಂಗಾರ್ಯರು ಪಿಟೀಲು 
ವಿದ್ವಾಂಸರು. ನಂತರ ದೊರೆಸ್ವಾಮಿ ಅಯ್ಯಂಗಾರ್ಯರ ಪಾಠ ವೆರಕಟಗಿರಿಯಪ್ಪನವರಲ್ಲಿ 
ಮುಂದುವರೆಯಿತು. ವೆ೦ಕಟಗಿರಿಯಪ್ಪನವರಿಗೆ ಇವರೆ೦ದರೆ ಪಂಚಪ್ರಾಣ ; ತಮ್ಮ 
ಕಲಾಪ್ರವಾಸಗಳಲ್ಲೆಲ್ಲ ಇವರನ್ನು ಕರೆದುಕೊ೦ಡೇ ಹೋದರು ; ಹೋದೆಡೆಯೆಲ್ಲ ತಮ್ಮ 
ಈ ಪ್ರಿಯಶಿಷ್ಯನ ಪ್ರತಿಭಾಪ್ರದರ್ಶನವನ್ನು ಏರ್ಪಡಿಸಿದರು. ಹೀಗಾಗಿ ದೊರೆಸ್ಟಾಮಿ 
ಅಯ್ಯಂಗಾರ್ಯರನ್ನು ಬಾಲ್ಯದಿ೦ದಲೂ ಪ್ರಸಿದ್ದಿ ಬೆನ್ನಟ್ಟಿ ಬಂದಿತ್ತು. ಮೈಸೂರು ಮಹಾ 
ರಾಜರ ಕಾಲೇಜಿನಲ್ಲಿ ಜಿ. ಎ. ಪದವಿಗೆ ವ್ಯಾಸ೦ಗ ಮಾಡುತ್ತಿರುವಾಗಲೇ ಖ್ಯಾತನಾಮ 
ರಾಗಿದ್ದರು. ಅಲ್ಲಿ೦ದ ಇಲ್ಲಿಯವರೆಗೆ ಅವರು ವೀಣಾಪಥದಲ್ಲಿ ಬಹುದೂರ ಬಂದಿದ್ದಾರೆ; 
ಕನ್ನಡನಾಡು, ಭಾರತ ಅವರಿಗೆ ತನ್ನ ಅತ್ಯುಚ್ಚ ಗೌರವಗಳನ್ನು ನೀಡಿವೆ. ಒ೦ಬತ್ತು 
ವರ್ಷಗಳ ಹಿ೦ದೆ ಸಂಗೀತಕ್ಕಾಗಿ ರಾಜ್ಯಪ್ರಶಸ್ತಿಯೂ ಎಂಟು ವರ್ಷಗಳ ಹಿಂದೆ ರಾಜ್ಯ 
ಸ೦ಗೀತ ನಾಟಿಕ ಅಕೆಡಮಿಯ ಪ್ರಶಸ್ತಿಯೂ, ಕೇ೦ದ್ರ ಸ೦ಗೀತನಾಟಕ ಅಕೆಡಮಿಯ 
ರಾಷ್ಟ್ರಾಧ್ಯಕ್ಷ ಪ್ರಶಸ್ತಿಯೂ ಬಂದಿವೆ. ಹತ್ತು ವರ್ಷಗಳ ಹಿಂದೆ ಇರಾನಿನ ಶಿರಾಜ್ಸ್‌ನಲ್ಲಿ 
ನಡೆದ ಲಲಿತಕಲಾ ಉತ್ಸವಕ್ಕೆ ಆಹ್ವಾನಿತರಾಗಿ ಅಲ್ಲಿ ತಮ್ಮ ವೀಣಾವಾದನವೈಖರಿಯಿ೦ದ 
ಸ೦ಗೀತವನ್ನು 'ಸುಖದ ಮೂರ್ತಿಕರಣ'ವೆನ್ನಿಸಿ ಬ೦ದರು. 


೫೮೪ ಕರ್ಣಾಟಕಸ೦ಗೀತವಾಹಿನಿ 


ಬೆ೦ಗಳೂರು ಬಾನುಲಿಯ ಅಧಿಕಾರನಿರ್ವಹಣೆಯ ಕಾರುಬಾರಿನಲ್ಲಿ ಅವರಿದ್ದಾಗ 
ನಾನು ಅವರನ್ನು ನೋಡಲು ಹೋದೆ. ಎಂದಿನ ಹಸನ್ಮುಖದಿ೦ದ ಬರಮಾಡಿಕೊಂಡರು. 
ಭೇಟಿಯ ಉದ್ದೇಶವನ್ನು ಸಂಕ್ಷೇಪವಾಗಿ ಹೇಳಿ "ಮೈಸೂರು ವೀಣಾಶೈಲಿ ಎನ್ನುತ್ತೇವಲ್ಲ, 
ಅದಿದೆಯೆ ? ಅವರ ವೈಶಿಷ್ಟ್ಯವೇನೆ೦ದು ನಿಮಗೆನ್ನಿಸುತ್ತದೆ ?'ಎ೦ದು ಕೇಳಿದೆ. “ಈಗ 
ಎಲ್ಲಿಯ ಮೈಸೂರು ಶೈಲಿ? ಎಲ್ಲ ಒಂದೇ ಶೈಲಿಯಾಗುತ್ತ ಬ೦ದಿದೆಯಲ್ಲ. ನಲವತ್ತು 
ವರ್ಷಗಳ ಸುಮಾರಿನಲ್ಲಿ ಅದಿತ್ತು ನಿಜ. ಸೌ೦ಂದರ್ಯಭಾವ ತಂತ್ರ ಇವುಗಳ ಸಮತೂಕದ, 
ಸಮರಸವೇ ಅದರ: ವೈಶಿಷ್ಟ್ಯ ಎ೦ದು ನನಗೆನಿಸುತ್ತದೆ. ಯಾವುದೇ ಭಾವವನ್ನಾದರೂ 
ನುಡಿಸಲು ಅದು ಸುಲಭವಾಗಿ ಅಳವಡುತ್ತಿತ್ತು. ತನ್ನದೇ ಆದ ತ೦ತ್ರವಿಧಾನಗಳನ್ನು ಅದು 
ಪ್ರೌಢವಾಗಿ ಬೆಳೆಸಿಕೊಂಡಿತ್ತು. ಈ ಶೈಲಿಯಲ್ಲಿ ಎದ್ದು ಕಾಣುತ್ತಿದ್ದ ಅಂಶವೆಂದರೆ 
ಸಮೃದ್ಧವಾದ ನಾದವರ್ಣ ; ಮೀಟಿನಲ್ಲಿ ವಿಶೇಷವಾದ ಪಕ್ಚತೆ' ಎಂದರು ಅಯ್ಕಂ 
ಗಾರ್ಯರು. 

"ಅದನ್ನು ಈಗ ಪುನರುಜ್ಜೀವನಗೊಳಿಸಿ ಪರಂಪರೆಯನ್ನು ಮುಂದುವರೆಸಲಾಗುತ್ತದೆ, 
ಎನ್ನುತ್ತೀರಾ ?' 

"ಹಾಗೆ ಮಾಡುವುದು ಪ್ರಾಯೋಗಿಕಸಾಧ್ಯವಲ್ಲ ಎನಿಸುತ್ತದೆ. ಈ ಶೈಲಿಯನ್ನು ಅನು 
ಕರಣಪೂರ್ವಕವಾಗಿ ಉಳಿಸಿ ಬೆಳೆಸಿಕೊಳ್ಳಬೇಕಷ್ಟ; ಇದಕ್ಕೆ ಉದಾಹರಣಪೂರ್ವಕರಾದ 
ವರು ಯಾರೂ ಉಳಿದಿಲ್ಲ. ಹಿಂದೂಸ್ಥಾನೀಸಂಗೀತದಲ್ಲಿಯಾದರೆ ಈ ಗುರುಪರಂಪರೆ 
ಗಳೂ ಘರಾನೆಗಳೂ ಅಷ್ಟಿಷ್ಟಾದರೂ ಉಳಿದಿವೆ ; ನಮ್ಮಲ್ಲಿ ಶೈಲಿ, ಪರಂಪರೆ ಎಲ್ಲ 
ವೈಶಿಷ್ಟ್ಯಗಳನ್ನು ಏಕರೂಪತೆಯಲ್ಲಿ ಕಳೆದುಕೊಳ್ಳುತ್ತಿವೆ. ಹಿಂದೆ ನಮ್ಮಲ್ಲಿ ಸ್ವಪರಂಪರಾ 
ನಿಷ್ಠವಾದ ಶೈಲಿಯಿತ್ತು, ಈಗಿಲ್ಲ. ಇದು ಒಳ್ಳಯದೋ ಅಲ್ಲವೋ ಯಾರು ಹೇಳ 
ಬಲ್ಲರು? ನಾನಂತೂ ಹೇಳಲಾರೆ.' ಎರ್‌ 

"ವೀಣಾಶೈಲಿಗೆ ನೀವು ಏನನ್ನಾದರೂ ಸೇರಿಸಿದ್ದೀರಾ ?' 

"ವೀಣಾತ೦ತ್ರವನ್ನು ಇಟ್ಟುಕೊ೦ಡೇ ತಮಗೆ ಬೇಕಾದುದನ್ನೆಲ್ಲ ನಮ್ಮ ಹಿರಿಯರು 
ನುಡಿಸಬಲ್ಲವರಾಗಿದ್ದರು ; ನನ್ನಿ೦ದ ವೀಣಾಶೈಲಿಗೆ ಹೆಚ್ಚು ಸೇರಿದೆ ಎನ್ನಲಾರೆ ; ರಾಗಾ 
ಲಾಪನೆ-ಸ್ವರಕಲ್ಪನೆಗಳ ನಿರ್ಮಿತಿಯಲ್ಲಿ ಹಾಡಿಕೆಯ ತಂತ್ರಗಳನ್ನು ಅನುಸರಿಸುತ್ತೇನೆ 
ಎಂದು ಬೇಕಾದರೆ ಹೇಳಿಕೊಳ್ಳಬಹುದು. ಮೈಸೂರು ವೀಣಾಶೈಲಿ ಆ ಕಾಲಕ್ಕೇ ಪರಿ 
ಪೂರ್ಣತೆಯನ್ನೂ ಪಕ್ಚತೆಯನ್ನೂ ಮುಟ್ಟಿದ ಶೈಲಿ. ಅದಕ್ಕೆ ಏನನ್ನಾದರೂ ಸೇರಿಸಿದ್ದೇ 
ನೆ೦ದು ನನಗೆ ತೋರುವುದಿಲ್ಲ.' 

`ಮೈಸೂರು ವೀಣೆಯ ಭವಿಷ್ಯದ ಬಗೆಗೆ ನಿಮಗೇನೆನ್ನಿಸುತ್ತದೆ ?' 

`ಭವಿಷ್ಯಕ್ಕೇನು--ಸೊಗಸಾಗಿದೆ ! ನಮ್ಮ ತರುಣ ಪೀಳಿಗೆಯ ಸಾಧನೆ. ದೃಷ್ಟಿಕೋನಗಳು 
ತು೦ಬಾ ಆಶಾದಾಯಕವಾಗಿವೆ. ನಮ್ಮಲ್ಲಿ ಈಗಾಗಲೇ ಒ೦ದು ಡಜನ್‌ ತರುಣ 
ವಿದ್ವಾಂಸರು ಪ್ರಾವೀಣ್ಯ ಪೃಸಿದ್ಧಿಗಳನ್ನು ಗಳಿಸಿಕೊಂಡಿದ್ದಾರೆ; ಅವರ ಕೈಯಲ್ಲಿ ಮೈಸೂರು 
ವೀಣೆ ಸುಭದ್ರವಾಗಿದೆ, ಅದು ಉಳಿದು ಚೆನ್ನಾಗಿ ಬೆಳೆಯುತ್ತದೆ.' 


ವೀಣೆಯ ಬೆಡಗಿದು ಮೈಸೂರು ೫೮೫ 


ಎಂದು ಈ ತರುಣವಿದ್ವಾಂಸರಲ್ಲಿ ಕೆಲವರನ್ನು ದೊರೆಸ್ವಾಮಿ ಅಯ್ಯಂಗಾರ್ಯರು 
ಹೆಸರಿಸಿದರು. 


ವಿ. ಎನ್‌. ರಾಯರು 

ಮಧುರಗಾನಪ್ರವೀಣ ಸ್ವರಮೂರ್ತಿ ವಿ. ಎನ್‌. ರಾಯರ ಮನೆಗೆ ಹೋದಾಗ ಅವರು 
ದೇವತಾರ್ಚನೆಯ ಸಮಯದಲ್ಲಿದ್ದರು. ಅವರ ಮಗ ಮೈಸೂರು ಸುಬ್ರಹ್ಮಣ್ಯರವರು 
ಬರಮಾಡಿಕೊಂಡು ಮಾತನಾಡುತ್ತ, ಮಾತನಾಡಿಸುತ್ತ ಕುಳಿತರು. ವೆಂಕಟನಾರಾಯಣ 
ರಾಯರು ಬಂದಕೂಡಲೇ ಆತ್ಮೀಯತೆಯಿಂದ “ಅಷ್ಟೆಲ್ಲ ಕರೆದರೂ ನಮ್ಮ ಮನೆಗೆ 
ಬರಲು ನಿಮಗೆ ಈ ನೆಪ ಬೇಕಾಯಿತೋ' ಎ೦ದು ಪ್ರೇಮಸಮರವನ್ನೇ ಹೂಡಿದರು. 
ತಪ್ಪೊಪ್ಪಿಕೊ೦ಡು, ಭೇಟಿಯ ಉದ್ದೇಶವನ್ನು ವಿವರಿಸಿದೆ. 'ನೀವು ಬರುವುದು ನಮಗೆ 
ಗೊತ್ತೇ ಇತ್ತು--ನಿನ್ನೆಯೆಲ್ಲ . . . . ಅವರು ವೈಣಿಕರ ಚಿತ್ರಗಳ ತಲಾಶಿಗೆಂದು ಬಂದಿ 
ದ್ದರು' ಎಂದು ಉತ್ತರ ಬಂತು. ಮೈಸೂರು ವೀಣಾಶೈಲಿಯ ವೈಶಿಷ್ಟ್ಯವೇನು ಎಂದು 
ಕೇಳಿದುದಕ್ಕೆ ಅವರೆಂದರು 

“ಇದು ಕೇವಲ ಅನುಭವವೇದ್ಯವಾದ ವಿಷಯ, ಮಾತಿನಲ್ಲಿ ಹೇಳಲಾಗದ೦ತಹುದು. 
ತೋರಿಸೋಣವೆ೦ದರೆ ಅದರ ಪ್ರತಿಪಾದಕರಾಗಿದ್ದ ವ್ಯಕ್ತಿಗಳು ಯಾರೂ ಉಳಿದಿಲ್ಲ ; 
ಉಳಿದವರು ಅದನ್ನು ಉಳಿಸಿಕೊಳ್ಳಲಿಲ್ಲ. ಸಾ೦ಕರ್ಯದಿ೦ದಾಗಿ ಶೈಲಿಯಲ್ಲಿ ಇಂದು ಏಕ 
ರೂಪತೆ ಬಂದಿದೆ.' | 

“ಬಾಲ್ಕದಿ೦ದಲೂ ಶೇಷಣ್ಣ-ಸುಬ್ಬಣ್ಣ ಎರಡೂ ವೀಣಾವಾಹಿನಿಗಳಲ್ಲಿ ಮಿಂದು ಬಂದಿ 
ದ್ದೀರಲ್ಲ, ಈ ಶೈಲಿಯ ನೆನಪು ನಿಮ್ಮಲ್ಲಿ ಹೇಗೆ ಉಳಿದಿದೆ ?' 

“ಅದರ ಮುಖ್ಯ ಲಕ್ಷಣ ಗಾ೦ಭೀರ್ಯ. ಅದರ ವೈಶಿಷ್ಟ್ಯ ಅತಿಯನ್ನು ವರ್ಜಿಸುವುದು ; 
ಗಮಕದಲ್ಲಿಯಾಗಲಿ ಓಟದಲ್ಲಿಯಾಗಲಿ ಅತಿಯಿಲ್ಲದಿರುವುದು. ಪರ೦ಪರಾಶುದ್ಧಿಯನ್ನು 
ಕಾಯ್ದುಕೊಂಡು ಬರುವುದು ಈ ಶೈಲಿಯ ಮುಖ್ಯಧ್ಯೇಯ.' 

`ಇದರಲ್ಲಿ ನಿಮ್ಮ ಸ್ಥಾನ ಹೇಗೆ ? ಹಿ೦ದಿನವರ ಶೈಲಿಗೂ ಇ೦ದಿನದಕ್ಕೂ ಹೋಲಿಸಿದರೆ 
ನಿಮಗೇನೆನ್ನಿಸುತ್ತದೆ ?' k 

"ಹಿ೦ದನವರು ಮಾಡಿದ್ದನ್ನು, ಕಲಿಸಿದ್ದನ್ನು ಉಳಿಸಿಕೊಂಡು ಬರುವುದೇ ನನ್ನ ಧ್ಯೇಯ. 
ಅವರು ಮಾಡಿದ್ದರಲ್ಲಿಯೇ ಬೇಕಾದುದೆಲ್ಲ ಇದೆ. ಅದನ್ನು ಉಳಿಸಿಕೊಳ್ಳುವುದು 
ಮುಖ್ಯವೂ ಹೌದು, ಕರ್ತವ್ಯವೂ ಹೌದು. ಈಗಿನವರ ಪ್ರತಿಭೆ ಹಿ೦ದಿವನವರದಕ್ಕಿ೦ತ 
ಹೆಚ್ಚಾಗಿದೆ ಅಥವಾ ಪ್ರೌಢವಾಗಿದೆ ಎ೦ದೇನೂ ನನಗೆ ತೋರುವುದಿಲ್ಲ.' 

'ಮೈಸೂರು ವೀಣೆಗೆ ನಿಮ್ಮ ಕೊಡುಗೆಯೇನು, ಎಂದು ಕೇಳಬೇಕೆಂದಿದ್ದೆ. ಈಗ ನೀವು 
ಹೇಳಿದ್ದರಲ್ಲಿ ಅದಕ್ಕೆ ಉತ್ತರ ದೊರೆಯಿತು. ಆದರೆ ಅದರ ಬದಲು ಇನ್ನೊಂದು ಪ್ರಶ್ನೆ 
ಯನ್ನು ಕೇಳುತ್ತೇನೆ : ನಿಮ್ಮ ವಾದನದ ಶೈಲಿಯ ವೈಶಿಷ್ಟ್ಯವೇನು ?' 

"ಅದನ್ನು ನಾನು ಹೇಗೆ ಹೇಳುವುದು ? ಕೇಳಿದವರು ಹೇಳಬೇಕಲ್ಲವೆ ?' 


೫೮೬ ಕರ್ಣಾಟಕಸ೦ಗೀತವಾಹಿನಿ 


“ಸರಿಯೆ ; ಹೇಳಬಹುದು, ಹೇಳಬೇಕು. ಹೇಳುತ್ತಾರೆ. ಆದರೆ ಅವರ ಉತ್ತರವೂ 
ನಿಮ್ಮ ಉತ್ತರವೂ ಒಂದೇ ಆಗಿರಬೇಕೆ೦ದೇನೂ ಇಲ್ಲವಲ್ಲ. ಕಲಾವಿದನು ತನ್ನ ಅಭಿವ್ಯಕ್ತಿ 
ರೀತಿಯ ಬಗೆಗೆ ಆತ್ಮಪ್ರತ್ಯಯದಿ೦ದ ತನ್ನದೇ ಅಭಿಪ್ರಾಯವನ್ನು ಮೂಡಿಸಿಕೊ೦ಡಿರು 
ತ್ತಾನೆ--ಅದನ್ನು ನಿಮ್ಮಲ್ಲಿ ಕೇಳಿದೆ.' 

"ಇಷ್ಟು ಹೇಳುತ್ತೇನೆ--ಶೇಷಣ್ಣ ಸುಬ್ಬಣ್ಣನವರ ಶೈಲಿಗಳನ್ನು ಕೇಳಿದ್ದು ಚೆನ್ನಾಗಿ 
ಜ್ಞಾಪಕವಿದೆ ; ಇ೦ದಿನವರ ಯಾರ ಶೈಲಿಗಳೂ ನನ್ನ ಮೇಲೆ ಪ್ರಭಾವ ಬೀರಿಲ್ಲ. ಇನ್ನು 
ನನ್ನ ನುಡಿಸಾಣಿಕೆಯ ವೈಶಿಷ್ಟ್ಯ; ಅದು ವಿದ್ದದ್‌ರಹಸ್ಯವಷ್ಟೆ ; ಕೇಳಿ ಹೇಳುವು೦ತಹುದಲ್ಲ: 
ಅವರವರು ತಮ್ಮ ಸ್ಟ೦ತಪರಿಶ್ರಮದಿ೦ದ ತಿಳಿದುಕೊಳ್ಳಬೇಕು.' 


ರಾಜಾರಾಯರು 

ವೈಣಿಕರಾಜಾರಾಯರು "ಗಾಯನವಾದನವಿಶಾರದ'ರೂ. "ರಾಗರಸಾಭಿಜ್ಞ'ರೂ ಹೌದು. 
ಅವರಲ್ಲಿಗೆ ಹೋದಾಗ ವಿಶ್ರಾ೦ತಿಪಡೆಯುತ್ತಿದ್ದರು. ಅನಾರೋಗ್ಯದಿ೦ದ ಬಳಲಿದ್ದರೂ 
ಬಂದು ಎಂದಿನ ಪ್ರೀತಿಯಿಂದ ಆದರಿಸಿದರು. ರಾಜಾರಾಯರು, ಗೋಪಾಲರಾಯರು-- 
ಈ ಸೋದರರಿಬ್ಬರೂ ಮೈಸೂರಿನವರೇ ; ಗೋಪಾಲರಾಯರು ಮೈಸೂರಿನಲ್ಲಿಯೇ 
ನಿ೦ತರು. ರಾಜಾರಾಯರು ಬೆ೦ಗಳೂರಿಗೆ ಹೋಗಿ ನೆಲೆಸಿದರು. ಹೀಗೆ ಮಾಡುವುದಕ್ಕೆ 
ಸ೦ಗೀತವಿದ್ವಾ೦ಸ ಸಹೋದ್ಯೋಗಿಗಳ 'ಸಹಾಯ'ವೂ ಕಾರಣವಾಯಿತು. ಮೂರುನಾಲ್ಕು 
ತಲೆಮಾರುಗಳಿಂದ ನಡೆದುಬ೦ದಿದ್ದ ಮೈಸೂರು ಆಸ್ಥಾನವಿದ್ವಾ೦ಸಗಿರಿ ಈ "ಸಹಾಯ' 
ದಿಂದ ಇವರ ಕಾಲಕ್ಕೆ ತಪ್ಪಿಹೋಯಿತು. ಖಿನ್ನರಾದ ರಾಜಾರಾಯರು ತಮ್ಮ ಭವಿಷ್ಯವನ್ನು 
ಅರಸುತ್ತಾ ಬೆ೦ಗಳೂರಿಗೆ ಹೋದರು ; ಖಾಸಗಿ ಪಾಠಗಳಿ೦ದ ಪ್ರಾರಂಭವಾದ ಅವರ 
ಜೀವನಕ್ಕೆ ಆಚಾರ್ಯಪಾಠಶಾಲೆಯ ಕಾಲೇಜಿನಲ್ಲಿ ಸ೦ಗೀತಭಾಗದ ಮುಖ್ಯಸ್ಥಪದವಿ ದೊರೆ 
ತಾಗ ಒಂದು ನೆಲೆ ದೊರೆಯಿತು. ನಮ್ಮ ಹರಿದಾಸರ, ಶಿವಶರಣರ ಹಾಡುಗಳಿಗೆ 
ಧಾತುಗಳನ್ನು ರಚಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸರಳ ಶಾಸ್ತ್ರ ಪ್ರವೇಶಗ್ರ೦ಥ 
ಗಳನ್ನು ಬರೆದು ರಾಜಾರಾಯರು ವೈಣಿಕರಲ್ಲಿ ವಿಶಿಷ್ಟಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. 

ಮೈಸೂರು ವೀಣಾಶೈಲಿಯ ವೈಶಿಷ್ಟ್ಯವನ್ನು ಕುರಿತ ಪ್ರಶ್ನೆಯೊಡನೆ ಸಂದರ್ಶನ 
ಪ್ರಾರಂಭವಾಯಿತು. 

"ಮೈಸೂರು ಶೈಲಿ ಎನ್ನುವುದು ಆದುದು ವೀಣೆಶೇಷಣ್ಣನವರ ಕಾಲದಿ೦ದ ಮಾತ್ರ. ಈ 
ಶೈಲಿಗೆ ನಿರ್ದಿಷ್ಟ ರೂಪುರಚನೆಗಳನ್ನು ಕೊಟ್ಟಿದ್ದು ನಮ್ಮ ತ೦ದೆ ಲಕ್ಷ್ಮೀನಾರಾಣಪ್ಪನವರು' 
ಎಂದರವರು. ಈ ಶೈಲಿಗಳು ಹೇಗಿದ್ದವು ಎ೦ದು ಕೇಳಿದುದಕ್ಕೆ ಅವರು 'ಶೇಷಣ್ಣನವರ 
ಶೈಲಿಯಲ್ಲಿ ಗೋಟು, ಗಮಕ ಎರಡೂ ಸೇರಿತ್ತು; ಸುಬ್ಬಣ್ಣನವರದು ಹಾಡಿಕೆಯನ್ನು ಅನು 
ಸರಿಸಿದ ಗಂಡು ಶೈಲಿ' ಎ೦ದರು. 

'ಹಾಗಾದರೆ ನಮ್ಮ ಇ೦ದಿನ ಸ೦ಗೀತದಲ್ಲಿ ವ್ಯತ್ಯಾಸಗಳಾಗಿವೆ, ಎನ್ನುತ್ತೀರಲ್ಲವೆ?' 

“ಓಹೋ, ಸ೦ದೇಹವೇನು ? ಹಿಂದಿನವರ ಸಂಗೀತದಲ್ಲಿ ಪರಿಶುದ್ಧತೆ, ಪ್ರತಿಭೆ, 


ವೀಣೆಯ ಬೆಡಗಿದು ಮೈಸೂರು ೫೮೭ 


ವಿಶಾಲ ಮನೋಧರ್ಮ, ರಾಗವಿಸ್ತಾರದ ' ಬಾಹುಳ್ಳ, ಇವೆಲ್ಲ ಇತ್ತು. ಈಗಿನ ಕರ್ಣಾಟಕ 
ಸಂಗೀತವು ಪರಿಶುದ್ಧವಾಗಿ ಉಳಿದಿಲ್ಲ ಎನಿಸುತ್ತದೆ. ರಾಗವೈಶಾಲ್ಯವೇನೋ ಇದೆ. ಆದರೆ 
ಆಳಸಾಲದು, ಕಸರತ್ತು ಜಾಸ್ತಿ. ಲೆಕ್ಕಾಚಾರದ ಹಾವಳಿ ; ಸಂಗೀತದಿಂದ ಸುಖಸಂತಸ 
ಸಂತೃಪ್ತಿಗಳು ದೊರೆಯದಿದ್ದರೆ ಅದೆಂತಹ ಸಂಗೀತ ?' 

`ಹೌದು, ಕಸರತ್ತು ಹೆಚ್ಚಾದರೆ ಕಲೆ ಕಸುಬಾಗಿ ಬಿಡುತ್ತದೆ ; ಆದರೆ ಕಸರತ್ತು ಕಲೆಯ 
ಹಿನ್ನೆಲೆಯಲ್ಲಿ, ಸಾಧನೆಯಲ್ಲಿ, ಇದ್ದರೆ ಕಲೆ ತಪಸ್ಸಾಗುತ್ತದೆ. ಪಾಂಡಿತ್ಯ ಇಲ್ಲದ ಕಲೆ 
ಚರ್ಮದಾಳ ಮಾತ್ರದ, ಗಾ೦ಭೀರ್ಯವಿಲ್ಲದ ಸೌ೦ದರ್ಯದಂತೆ, ಅಲ್ಲವೆ ? 

“ನೀವು ಹೇಳುವುದು ನಿಜ. ಪಾಂಡಿತ್ಯವನ್ನು ಯಾರು ಬೇಡವೆ೦ದಾರು? ಸರ್ಕಸ್‌ ಬೇಡ 
ಎಂದಷ್ಟೇ ನಾನು ಹೇಳುವುದು. ಅಲ್ಲದೆ ನೋಡಿ, ಈ `ಕಾ೦ಟ್ಯಾಕ್ಟ್‌ಮೈಕ್‌'ಗಳ ಹಾವಳಿ 
ವೀಣೆಯಲ್ಲಿ ಹೆಚ್ಚಾಗುತ್ತಿದೆ. ಅದಿಲ್ಲದಿದ್ದರೇನೆ ವೀಣೆಯಲ್ಲಿ ಸುಖ ಹೆಚ್ಚು. ಅದಿದ್ದರೆ 
ಒಂದು ಬಗೆಯ ಲೋಹೀಯ ಶಬ್ದ ಬರುತ್ತದೆ, ನಾದ ಮಾಧುರ್ಯ ಹೋಗುತ್ತದೆ.` 

ಇ೦ದಿನ ವೀಣೆಗೆ ನೀವೇನನ್ನು ಸೇರಿಸಿದ್ದೀರಿ, ಎ೦ದು ಕೇಳಿದೆ. ಅವರು ನಮ್ರರಾಗಿ 
"ಹಿ೦ದಿನವರ ಸಾಧನೆಯ ಮುಂದೆ ನಾನೆಷ್ಟರವನು ? ನಮ್ಮ ತ೦ದೆಯ ಸಮಕ್ಕೆ ನಿಲ್ಲ 
ಬಲ್ಲೆನೆ ? ಅವರು ಒಂದೊಂದು ರಾಗವನ್ನು ಒಂದೊಂದು ವಾರ ನುಡಿಸಬಲ್ಲವರಾಗಿ 
ದ್ದರು. ವೀಣಾವಾದನ ಶೈಲಿಗಾಗಲಿ ತಂತ್ರಕ್ಕಾಗಿ ಏನನ್ನಾದರೂ ಸೇರಿಸಿದ್ದೇನೆ೦ದು ನಾನು 
ಭಾವಿಸುವುದಿಲ್ಲ' ಎಂದು ಉತ್ತರಿಸಿದರು. ` 


ರಾಜಮ್ಮನವರು 

ತಿರುಮಲೆ ರಾಜಮ್ಮನವರ ಮನೆಗೆ ಹೋದಾಗ ಅವರ “ಶ್ರೀಯುತ'ರಾದ ತಿರುಮಲೆ 
ತಾತಾಚಾರ್ಯಶರ್ಮರು ಮಿತ್ರರೊಡನೆ ಅನಧಿಕೃತ ಅಧಿವೇಶನವೊ೦ದರಲ್ಲಿ ಮಗ್ನರಾಗಿ 
ದ್ದರು, ತುಂಬು ಅಭಿಮಾನದಿಂದ ಬರಮಾಡಿಕೊಂಡರು. "ನಾನು ನಿಮ್ಮನ್ನು ನೋಡ 
ಲೆ೦ದು ಬ೦ದವನೇನೂ ಅಲ್ಲ, ನೀವೇನೂ ಸಂತೋಷಪಡಬೇಕಾಗಿಲ್ಲಿ' ಎಂದು ನಗೆಯಾಡಿ 
ಬ೦ದ ಉದ್ದೇಶವನ್ನು ವಿವರಿಸಿದೆ. "ಹಾಗೇನು, ""ಅವರ'ನ್ನು ಕಾಣಲು ಬಂದಿದ್ದರೆ ಅದು 
ಬಹು ದೊಡ್ಡ ಕಾಂಪ್ಲಿಮೆಂಟು- ನನಗೆ !' ಎಂದವರು ನಕ್ಕು "ನೋಡಿ, ನಿಮ್ಮನ್ನು 
ಕಾಣಲು ಯಾರೋ ಆಗುಂತಕರು ಬಂದಿದ್ದಾರೆ' ಎ೦ದು ಕೂಗಿ ಹೇಳಿದರು. ಎಪ್ಪತ್ತರಡರ 
ಸುಭಗಮುತ್ತೈದೆ ರಾಜಮ್ಮನವರು ಬಂದು "ಓಹೋ, ನೀವೇ ! ಬನ್ನೀಪ್ಪಾ, ಯಾವಾಗ 
ಬಂದಿರಿ, ಅಣ್ಣತಮ್ಮ೦ದಿರೆಲ್ಲ ಸೌಖ್ಯವೆ ?' ಎಂದು ಕೇಳಿ ಒಳಗೆ ಕರೆದುಕೊಂಡು 
- ಹೋದರು. 

ಶ್ಲಾಘೋಕ್ತಿ(ಕಾ೦ಪ್ಲಿಮೆ೦ಟು)ಯನ್ನು ತಮ್ಮ ಪತ್ನಿಯಿಂದ ತಾತಾಚಾರ್ಯ ಶರ್ಮರು 
ಕಸಿದುಕೊ೦ಡಿದ್ದೇನೋ ತಮಾಷೆಯಾಗಿ. ಆದರೆ ಅದರಲ್ಲಿ ನಿಜವಿಲ್ಲದೆ ಇಲ್ಲ, ಅವರ 
ವಂಶದಲ್ಲಿ ಸಂಗೀತ, ಸ೦ಗೀತಪ್ರೇಮ ಏಕತಾನವಾಗಿ ನುಡಿಯುತ್ತ ಬಂದಿದೆ. ಗದ್ವಾಲ್‌ 
ಸಂಸ್ಥಾನದಲ್ಲಿ ತೋಡಾ ಗೆದ್ದು ಬ೦ದ ಅವರ ತಾತಂದಿರಿಗೆ "ಕಾಂಭೋದಿ ಶ್ರೀನಿವಾಸ 


೫೮೮ ಕರ್ಣಾಟಕಸ೦ಗೀತವಾಹಿನಿ 


ಚಾರ್ಲು' ಎಂದೇ ಹೆಸರು ನಿಂತಿತು. ಗಾಂಧೀಜಿಯವರ ಶಿಷ್ಯರಾಗಿ ಶರ್ಮರು ಸ್ವಾತಂತ್ರ್ಯ 
ಚಳುವಳಿಯ ಕಳಕ್ಕೆ ಇಳಿಯದೆ ಇದ್ದಿದ್ದರೆ--ಶೇಷಣ್ಣನವರಿ೦ದಲ್ಲದಿದ್ದರೆ ಅವರ ಶಿಷ್ಯ 
ರಾದ ರಾಜಮ್ಮನವರಿ೦ದಲಾದರೂ--ವೀಣೆಯನ್ನು ಕಲಿಯುತ್ತಿದ್ದರೋ ಏನೋ ! ಅವರ 
ಸಂಗೀತಪ್ರೇಮವೇ ರಾಜಮ್ಮನವರ ಜೀವನ ಸ್ಪೂರ್ತಿಯಾಯಿತು, ಸಾಧನೆಗೆ ಆಸರೆ 
ಯಾಯಿತು. ರಾಜಮ್ಮನವರು ತಮ್ಮ ತಾಯಿಯವರು ಹಾಡಿಕೊಳ್ಳುತ್ತಿದ್ದ ಸಂಪ್ರದಾಯದ 
ಹಾಡುಗಳಿ೦ದಲೂ ತೆಲುಗು ಯಕ್ಷಗಾನಗಳಿಂದಲೂ ತಮ್ಮ ಸ೦ಗೀತಪ್ರೇಮವನ್ನು ಬೆಳೆಸಿ 
ಕೊಂಡರು. ಅವರಿಗೆ ವೀಣೆಯೆಂದರೆ ಜೀವಕ್ಕಿಂತ ಹೆಚ್ಚು. ಎಂದೇ ಬಾಲ್ಕದಿ೦ದಲೇ ಅದರ 
ಪಾಠ ಪ್ರಾರಂಭವಾಯಿತು. ವೆ೦ಕಟಕೃಷ್ಣಯ್ಯನವರಲ್ಲಿ ಒಂದು ವರ್ಷ ಬಾಲ್ಕಪಾಠವಾದ 
ಮೇಲೆ ಪಲ್ಲವಿ ಶೇಷಯ್ಯರ್‌ ಅವರ ಶಿಷ್ಯರಾದ ವೀಣೆ ಗೋಪಾಲರಾಯರಲ್ಲಿ ಮುಂದು 
ವರೆಯಿತು. ಗುರುಗಳೇ ಕೆಲಕಾಲ ಪಿಟೀಲು ತಾಯಪ್ಪನವರಲ್ಲಿ ಹಾಡುಗಾರಿಕೆಯನ್ನು * 
ಹೇಳಿಸಿ ತಾವು ವೀಣಾಧ್ಯಾಪನವನ್ನೂ ಮುಂದುವರೆಸಿದರು. ರಾಜಮ್ಮನವರ ಸಂಗೀತ 
ಸಾಮಗ್ರಿ ಸ೦ಚಯನ ಮುಖ್ಯವಾಗಿ ಆದುದು ಈ ಕಾಲದಲ್ಲಿಯೇ ; ರಾಗಾಲಾಪನೆ, ತಾನ, 
ಪಲ್ಲವಿಗಳ ಪ್ರೌಢಪಾಠಕ್ಕೆಂದು ಅವರು ಶೇಷಣ್ಣನವರ ಅಚ್ಚುಮೆಚ್ಚಿನ ಅ೦ತೇವಾಸಿ 
ಗಳಾದರು | 

ತಿರುಮಲೆ ತಾತಾಚಾರ್ಯಶರ್ಮರನ್ನೂ ರಾಜಮ್ಮನವರನ್ನೂ ನೋಡಿದಾಗಲೆಲ್ಲ ನನಗೆ 
ತಪಸ್ಪೀ ದಂಪತಿಗಳು ವಾನಪ್ರಸ್ಥದಲ್ಲಿ ಹಿ೦ದೆ ಹೀಗೇ ಇರುತ್ತಿದ್ದರೇನೋ ಎನ್ನಿಸುತ್ತದೆ; 
ಇಬ್ಬರಲ್ಲೂ ಪರಸ್ಪರವಾಗಿ ಸಂಪೂರ್ಣವಾದ ತಿಳುವಳಿಕೆ, ಅನ್ಯೋನ್ಯ ; ಇಬ್ಬರೂ ತಪಸ್ವಿ 
ಗಳಾಗಿಯೇ ಬಾಳುವೆ ನಡೆಸುತ್ತಿದ್ದರು. ಶರ್ಮರ ಅರ್ಧಶತಮಾನಕ್ಕೂ ಮೀರಿ ಹಣ್ಣಾದ 
ಲೇಖನಿ ವಸ್ತುನಿಷ್ಠ, ಸತ್ಯನಿಷ್ಠ. ಹರಿತ : ಶಿವನ ತಾಂಡವದಂತೆ ವೀರ್ಯವತ್ತಾದುದು ಅವರ 
ಆಳವಾದ ಇತಿಹಾಸಶಾಸ್ತ್ರಪಾ೦ಡಿತ್ಯ, ಶಾಸನಸ೦ಶೋಧನಾ ಸಾಮಗ್ರಿ ಅವರ ಬರೆಹಗಳಲ್ಲಿ 
ವೀರ್ಯವತ್ತಾಗಿ, ಅಧಿಕಾರವಾಣಿಯಿಂದ ಮನೆಮಾಡಿಕೊಂಡಿವೆ. ಅವರನ್ನು ಕೆದಕಿದಾಗ 
ಅದರ ಸ್ವಾರಸ್ಯಹೊರಬೇಳುತ್ತಿತ್ತು. ರಾಜಮ್ಮನವರ ಲೇಖನಿಗೆ ಹಲವು ಮುಖ ; ಶಿವೆಯ 
ಲಾಸ್ಯದಂತೆ ಸುಕುಮಾರಪ್ರಾಯವಾದುದು. ಸ್ವತಂತ್ರ ಗ್ರಂಥ, ನಾಟಕ, ಜೀವನಚರಿತ್ರೆ, 
ಪ್ರಬಂಧಗಳು, ವಿಮರ್ಶೆಗಳು ಹೀಗೆ ಹಲವು ವಿಧದಲ್ಲಿ ಅವರು ಬರೆದಿದ್ದಾರೆ. ಕನ್ನಡ 
ನಾಡಿನ ಮಹಿಳಾವೈಣಿಕರಲ್ಲಿ ಸಂಗೀತ ಸಾಹಿತ್ಯ ರಚನೆಗಳ ಈ ಸಮ್ಮಿಲನ ರಾಜಮ್ಮನವರ 
ವೈಶಿಷ್ಟ್ಯ. | 

ಮೈಸೂರು ವೀಣಾಶೈಲಿಯೆ೦ದರೇನು ಎಂಬ ಪ್ರಶ್ನೆಯಿಂದ ಸಂದರ್ಶನ ಪ್ರಾರಂಭ 
ವಾಯಿತು. 

“ನಮ್ಮ ಕಡೆಯ ನುಡಿಸುವಿಕೆಯಲ್ಲಿ ಒ೦ದು ಮೀಟಿನ ಕಾರುವೆ (ನಾದದ ಸ್ಪ೦ದನಕಾಲ) 
ತೀರುವವರೆಗೂ ಎರಡನೆಯ ಮೀಟು ಇರುತ್ತಿರಲಿಲ್ಲ. ಹೊರಗಿನವರಾದರೋ ಸಾಹಿತ್ಯಾ 
ಕ್ಷರವಿಲ್ಲದೆಡೆ ಸಹ ಮೀಟುಹಾಕುತ್ತಾರೆ ; ಸಂಯುಕ್ತಾಕ್ಷರಗಳು, ಮಹಾಪ್ರಾಣಗಳು 
ಮೊದಲಾದವುಗಳನ್ನು ತೋರಿಸುವುದಕ್ಕೆ ಮೈಸೂರು ಶೈಲಿಯಲ್ಲಿ ಕತ್ತರಿಮೀಟು, ತಡೆ 


ವೀಣೆಯ ಬೆಡಗಿದು ಮೈಸೂರು ೫೮೯ 


ಮೀಟು ಮೊದಲಾದ ತಂತ್ರಗಳನ್ನು ತಪ್ಪದೆ ಬಳಸಲಾಗುತ್ತಿತ್ತು. ಬೇಕಾದಾಗ ನಾದವನ್ನು 
ಅಡಗಿಸಿ, ಬೇಕಾದಾಗ ಹೊಮ್ಮಿಸಿ ನುಡಿಸುವುದಿತ್ತು ; ಘಾತವಿರುವೆಡೆ ಮಾತ್ರ ತಾಳದ 
ತ೦ತಿಗಳ ಉಪಯೋಗವಿರುತ್ತಿತ್ತು. ಇತರರು ತಾಳದ ವರಸೆಗಳನ್ನು ಶ್ರುತಿಗಾಗಿ ಸಹ 
ಬಳಸುತ್ತಾರೆ, ದ್ರುತಗಳನ್ನು ಮಾತ್ರ ತೋರಿಸುತ್ತಾರೆ ; ಲಯ ನಿಲ್ಲಬೇಕಾದುದು ಮನಸ್ಸಿ 
ನಲ್ಲಿ, ಕಾಲಿನಲ್ಲಲ್ಲ, ಎದುರಿಗೆ ಕುಳಿತವರ ಕ್ಕೆಯಲ್ಲಲ್ಲ.' 

“ಇದಕ್ಕೆ ನೀವು ಬಳಸಿದ ಉಪಾಯವೇನು ?' 

“ವೀಣೆಯವರು ಬಾಯಲ್ಲಿ ಹಾಡುವುದನ್ನು ಮೊದಲು ಕಲಿಯಬೇಕು : ಕೈಯಲ್ಲಿ ತಾಳ 
ನಿಲ್ಲಿಸಿಕೊಳ್ಳಬೇಕು ; ಆಗ ಗತಿ ಮನಸ್ಸಿನಲ್ಲಿ ನಿಲ್ಲುತ್ತದೆ. ಸ್ವರದ ಮೇಲೆ ಗೀಟು ಅಥವಾ 
ಚುಕ್ಕಿಯನ್ನು ಬರೆದು ಅಲ್ಲಿ ತಾಳದ ತ೦ತಿಯನ್ನು ಮೀಟುವ ಕುರುಡು ರೂಢಿ ತಪ್ಪುತ್ತದೆ.' 

"ಈಗಿನ ವೀಣೆಗೆ ನಿಮ್ಮದೇನಾದರೂ ಕೊಡುಗೆಯಿದೆಯೆ ?' 

"ನನ್ನ ಬುದ್ಧಿ, ಸಂಸ್ಕಾರ, ಆವಶ್ಯಕತೆಗಳಿಗೆ ತಕ್ಕಂತೆ ಅಷ್ಟಿಷ್ಟು ಪ್ರಯೋಗ ಮಾಡಿ 
ಸೇರಿಸಿದ್ದೇನೆ. ವೀಣೆಯೊ೦ದು ಸಮುದ್ರವಲ್ಲವೆ ? ಈಗಿನ ವೀಣೆ, ಎನ್ನುತ್ತೀರಿ-- 
ನನ್ನದೊ೦ದು- ಅಭಿಪ್ರಾಯವನ್ನು ಹೇಳಬೇಕು. ನನಗೆ ವೀಣೆಯನ್ನು ಅತಿದ್ರುತದಲ್ಲಿ, 
ತೀವ್ರವಾಗಿ ನುಡಿಸುವುದು ಹಿಡಿಸುವುದಿಲ್ಲ. ಅದಕ್ಕೆ ವಿಳಂಬಗತಿಯೇ ತಕ್ಕುದು. ಭಾವದ 
ಅಭಿವ್ಯಕ್ತಿಗೆ, ನಡೆಯ ಕೆಲಸಕ್ಕೆ, ನುಡಿಸುವುದಕ್ಕೆ, ಕೇಳುವುದಕ್ಕೆ ಎಲ್ಲಕ್ಕೂ ಚೌಕಲಯವೇ 
ಪ್ರಶಸ್ತ. F 

“ಈಗಿನ ಎ೦ಬ ಮಾತು ಬಂತು ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ: ವೀಣೆಯ ಭವಿಷ್ಯ 
ನಮ್ಮ ನಾಡಿನಲ್ಲಿ ಹೇಗಿದೆ ಎನ್ನುತ್ತೀರಿ ? ಯುವಕರ ಪೀಳಿಗೆಯ ಬಗೆಗೆ ನಿಮ್ಮ 
ಅಭಿಪ್ರಾಯವೇನು ?' 

“ಮೈಸೂರು ವೀಣೆಯ ಭವಿಷ್ಯ ಭವ್ಯವಾಗಿದೆ ಎ೦ದು ನನ್ನ ನಂಬಿಕೆ. ವೀಣೆ ನಮ್ಮ 
ತರುಣಪೀಳಿಗೆಯ ಕೈಯಲ್ಲಿ ಭದ್ರವಾಗಿದೆ. ಪ್ರಗತಿಶೀಲವಾಗಿದೆ. ಒಬ್ಬೊಬ್ಬರಲ್ಲಿ 
ಒಂದೊಂದು ಶಕ್ತಿಯಿದೆ, ವೈಶಿಷ್ಟ್ಯವಿದೆ. ವೈವಿಧ್ಯವಿದೆ, ಪ್ರಯೋಗಶೀಲತೆಯಿದೆ. ಹಿರಿ 
ಯರು ಮಾಡಿದ್ದನ್ನು ಅವರು ಮುಂದುವರೆಸಿಯಾರು ಎನ್ನುವ ಭರವಸೆಯಿದೆ. 


.ನೀಲಮ್ಮ ಕಡಾ೦ಬಿಯವರು 

ವಿದುಷಿ ನೀಲಮ್ಮ ಕಡಾ೦ಜಿಯವರು ಮನೆಗೆಲಸದಲ್ಲಿ ನಿರತರಾಗಿದ್ದರು. ನಾನು 
ಅವರಲ್ಲಿಗೆ ಹೋದ ಸಂದರ್ಭವನ್ನು ವಿವರಿಸಿ ವೀಣೆಯಲ್ಲಿ ನಿಮ್ಮದು ಯಾವ ಪರಂಪರೆ, 
ಎಂದು ಕೇಳಿದೆ. "ನಮ್ಮ ತಂದೆ ವೆ೦ಕಟೇಶಾಚಾರ್ಕರೇ ಸ್ವತಃ ವೈಣಿಕರಾಗಿದ್ದರು. ಆದರೆ 
ಅವರು ನಾನು ಆರು ವರ್ಷದವಳಾಗಿದ್ದಾಗಲೇ ತೀರಿಕೊಂಡುಬಿಟ್ಟರು. ಆದುದರಿಂದ 
` ಅವರಿಂದ ಹೆಚ್ಚೇನನ್ನೂ ನನಗೆ ಕಲಿಯಲಾಗಲಿಲ್ಲ; ಮುಂದೆ ಸ್ವಲ್ಪಕಾಲ ವೀಣೆ ಲಕ್ಷ್ಮೀ 
ನಾರಣಪ್ಪನವರು ನನ್ನ ವೀಣಾಗುರುಗಳಾಗಿದ್ದರು' ಎ೦ದು ಹೇಳಿದರು. 

“ಹಾಗಾದರೆ ಲಕ್ಷ್ಮೀನಾರಣಪ್ಪನವರ ವೀಣಾಪೀಳಿಗೆಗೆ ಸೇರಿದವರು ನೀವು. ಎನ್ನಿ' 


೫೯೦ ಕರ್ಣಾಟಕಸ೦ಗೀತವಾಹಿನಿ 


ಎಂದೆ. 

`ನನ್ನದು ಒ೦ದು ವಿಚಿತ್ರ ಸ೦ದರ್ಭವಾಯಿತು. ಲಕ್ಷ್ಮೀನಾರಣಪ್ಪನವರಲ್ಲಿ ನಾನು 
ಹೆಚ್ಚುಕಾಲ ಕಲಿಯಲಿಲ್ಲವೆ೦ದೆನಲ್ಲ; ನ೦ತರ ಪಿಟೀಲು ಚೌಡಯ್ಯನವರು, ವಾಸುದೇವಾ 
ಚಾರ್ಯರು ಇವರುಗಳೂ ನನಗೆ ಕೆಲಕಾಲ ಗುರುಗಳಾಗಿದ್ದರು. ಆದರೆ ನನ್ನ ವೀಣಾವಾದನದ 
ಮೇಲೆ ಹೆಚ್ಚಿನ ಪ್ರಭಾವವಾದುದು, ಸ್ಫೂರ್ತಿ ದೊರೆತುದು ಕೇಳ್ಮೆಯಿ೦ದ. ಈ ಸಮಯ 
ದಲ್ಲಿ ವೀಣೆ ವೆ೦ಕಟಗಿರಿಯಪ್ಪನವರನ್ನು ನೆನೆಯಬೇಕು. ಆಗಿನ್ನೂ ನನಗೆ ಚಿಕ್ಕವಯಸ್ಸು. 
ಪುಣ್ಯಾತ್ಮರು ನಾನು ಹೋದಾಗಲೆಲ್ಲ ತಿಂಡಿಕಾಫಿಕೊಟ್ಟು ಆದರಿಸಿ ತಮ್ಮ ವೀಣೆ ನುಡಿಸಿ 
ಕೇಳಿಸುತ್ತಿದ್ದರು. ಹಲವುವರ್ಷ ವನಗೆ ಈ ಭಾಗ್ಯ ದೊರೆಯಿತು.' ಹೀಗೆ ನೀಲಮ್ಮನವರ 
ವೀಣಾಮಧು ಕನ್ನಡನಾಡಿನ ಹಲವು ಹೂಗಳ ಮಕರಂದದಿಂದ ಸಂಚಿತವಾದುದು, 
ಎನ್ನಿಸಿತು. 

ಕುಲೀನ ಮನೆತನದ ಹೆಣ್ಣುಮಕ್ಕಳು ಸಂಗೀತವನ್ನು ಸ್ವಂತಕ್ಕಾಗಿ ಅಭ್ಯಾಸ ಮಾಡಿ ತೃಪ್ತ 
ರಾಗುತ್ತಿದ್ದ ಕಾಲವದು. ಸುಮಾರು ಇಪ್ಪತ್ತೈದು ಮೂವತ್ತುವರ್ಷಗಳ ಹಿ೦ದೆ ಬಿಹಾರಿನಲ್ಲಿ 
ದೊಡ್ಡದೊಂದು ಭೂಕ೦ಪವಾದಾಗ ಮೈಸೂರಿನಲ್ಲಿಯೂ ಒಂದು ಸಣ್ಣ ಭೂಕಂಪ 
ವಾಯಿತು; ವ್ಯತ್ಕಾಸವಿಷ್ಟೆ--ಮೈಸೂರಿನದು ಸಾಮಾಜಿಕ ಭೂಕಂಪ ; ಅದರ ಕ೦ಪಕೇ೦ದ್ರ 
ನೀಲಮ್ಮನವರು. ಸ೦ತ್ರಸ್ತರ ನೆರವಿಗೆಂದು ಕರೆಬಂದಾಗ ಹಿಂದು ಮುಂದೆ ನೋಡದೆ 
ವೀಣೆಯನ್ನೆತ್ತಿಕೊ೦ಡು ಅವರು ಹೊರಟರು : ಹತ್ತು ಹಲವೆಡೆ ನುಡಿಸಿ ನಿಧಿಸ೦ಗ್ರಹಕ್ಕೆ 
ನೆರವಾದರು. ಮೈಸೂರಿನ ವೀಣಾಸ೦ಪ್ರದಾಯಕ್ಕೆ ನಿಮ್ಮದೇನು ಕೊಡುಗೆ ಎಂದು ಕೇಳಿ 
ದಾಗ ಅವರು ಹಳೆಯ ಸಂಪ್ರದಾಯವನ್ನು ಮುರಿದು ವೀಣೆಕಾರ್ತಿಯರಲ್ಲಿ ಹೊಸದಾದ 
ಈ ದಿಟ್ಟತನವನ್ನು ಪ್ರಾರಂಭಿಸಿದ್ದು, ಎ೦ದು ಬೆಟ್ಟು ಮಾಡಿ ತೋರಿಸುತ್ತಾರೆ. ಹಿಂದೂ 
ಸ್ಥಾನೀಸಂಗೀತದ ಶ್ರುತಿಸ೦ಪನ್ನತೆಯಿ೦ದ ರಾಗಸೌಂದರ್ಯದಿಂದ ಅವರು ಪ್ರಭಾವಿತ 
ರಾಗಿದ್ದಾರೆ ; ಇದು ಅವರ ಗಾಯನವಾದನಗಳಲ್ಲಿ ಕಂಡುಬರುತ್ತದೆ. ಹಿ೦ದೂಸ್ಥಾನೀ 
ಸಂಗೀತದ ಶೈಲಿಯನ್ನು ಅಳವಡಿಸಿಕೊಂಡುದು ತಮ್ಮದೊಂದು ವೈಶಿಷ್ಟ್ಯ, ಎಂದು 
ನೀಲಮ್ಮನವರೆಂದರು. ಮೈಸೂರು ವೈಣಿಕರು ಗಾಯಕರೂ ಸಾಮಾನ್ಯವಾಗಿ ಆಗಿರುವುದಕ್ಕೆ 
ಅವರು ಇನ್ನೂ ಒಂದು ನಿದರ್ಶನ. ಅವರದು ನವಿರಾದ ಸೂಕ್ಸ್ಮಶಾರೀರ ; ವೀಣೆಯ 
ಲ್ಲಿಯೂ ಗಾಯನದಲ್ಲಿಯೂ ಅತಿಯಾದ “ಬಿರ್ಕಾ'ಗಳನ್ನು ಕಂಡರೆ ಅವರಿಗೆ ಸೇರುವು 
ದಿಲ್ಲ. ಸರಳತೆಯಲ್ಲಿ ಸೌಬದರ್ಯವನ್ನೂ ಸೌಂದರ್ಯದಲ್ಲಿ ಸರಳತೆಯನ್ನೂ ಸಾಕ್ಷಾತ್ಮರಿಸಿ 
ಕೊಳ್ಳಲು ಅವರೆಳಸುತ್ತಾರೆ. ದಕ್ಷಿಣಭಾರತದ ಹಲವು ಬಾನುಲಿಕೇ೦ದ್ರಗಳಿ೦ದ ಮೈಸೂರು 
ವೀಣೆಯ ಸೌರಭ ಅವರ ಮೂಲಕ `ಹೊಮ್ಮಿಹರಡಿದೆ. 


x 


ಚೊಕ್ಕಮ್ಮನವರು 
ವಿದುಷಿ ಚೊಕ್ಕಮ್ಮನವರ ಮನೆಗೆ ಹೋದಾಗ ಅವರೊಡನೆಯೇ ಅವರ ಪ್ರಿಯ 
ಹವ್ಯಾಸಗಳಾದ ಉದ್ದನೆಯ, ಕುಳ್ಳಾದ ನಾಯಿಗಳೂ ಸ್ವಾಗತಬಯಸಿದವು : ಸ್ನೇಹಪರ 


ವೀಣೆಯ ಬೆಡಗಿದು ಮೈಸೂರು ೫೯೧ 


ವಾದ ಕರಿಯ ನಾಯಿ ಮೂಸಿ ನೋಡಿ, ಕಾಲುನೆಕ್ಕಿ, ಕಾಲಬುಡದಲ್ಲಿ ನೆಮ್ಮದಿಯಿಂದ 
ಮೈಚಾಚಿತು. ಚೊಕ್ಕಮ್ಮನವರು ಅವರ ಇನ್ನೊಂದು ಪ್ರಿಯ ಹವ್ಯಾಸವಾದ ಕಸೂತಿಯ 
ಸಾಮಗ್ರಿಗಳನ್ನು ಕೈಯಲ್ಲಿ ಹಿಡಿದೇ ಯಾರು ಬ೦ದರೆ೦ದು ನೋಡಲು ಹೊರಬಂದರು. 
ಸಂಗೀತವನ್ನೇ ಸರ್ವಸ್ವವೆಂದು ಬಗೆದು ಅದಕ್ಕಾಗಿ ಸ್ವಂತವನ್ನು ತ್ಯಾಗಮಾಡಿದ ವಿರಾಗಿಣಿ 
ಯಂತೆ ಕಂಡರು ಸುಮಾರು ಐವತ್ತು ವರ್ಷದ ಚೊಕ್ಕಮ್ಮ ; ಹಿರಿಯ ವಂಶದಲ್ಲಿ ಹುಟ್ಟಿ 
ಹೆಣ್ಣುಮಕ್ಕಳು ಸಂಗೀತವನ್ನು ಸಾರ್ವಜನಿಕವಾಗಿ ಹಾಡಿ ನುಡಿಸುವುದು ಸಾಮಾಜಿಕ 
ಕಲಂಕವೆಂದು ಬಗೆದಿದ್ದ ಕಾಲದಲ್ಲಿ ಅದನ್ನು ಎದುರಿಸಿ ಸಂಗೀತ ಕಚೇರಿಗಳನ್ನು ದಿಟ್ಟವಾಗಿ 
ಮಾಡಿದವರು. ಅವರ ತಾಯಿ ರುಕ್ಕಮ್ಮನವರೂ ವೀಣೆ ನುಡಿಸುತ್ತಿದ್ದವರೆ : ಆದರೆ 
ಅದನ್ನು ಚೊಕ್ಕಮ್ಮನವರು ಕಲಿತು ರೂಢಿಸಿಕೊಂಡಿದ್ದು ದಿವಂಗತ ಶ್ರೀ ದೇವಪ್ಪನವ 
ರಿಂದ. 

ಬ೦ದ ಉದ್ದೇಶವನ್ನು ಹೇಳಿ "ವೀಣಾವಾದನದೊಡನೆ ಉದ್ದಕ್ಕೂ ಹಾಡುವುದು ನಿಮ್ಮ 
ವೈಶಿಷ್ಟ್ಯ ಎ೦ದು ಭಾವಿಸುತ್ತೇನೆ ; ಏನೆನ್ನುತ್ತೀರಿ ?' ಎ೦ದೆ. "ಹಾಗೆಂದು ನನಗೆ ಎನ್ನಿಸುವು 
ದಿಲ್ಲ; ವೀಣೆ ಸುಬ್ಬಣ್ಣನವರು ಮುಂತಾದ ಹಿರಿಯರೂ ವೀಣೆಯೊಡನೆ ಹಾಡುತ್ತಿದ್ದ 
ರಂತಲ್ಲ' ಎಂದರು; ಅವರು ಹಾಗೆ೦ದರೂ, ಸುಬ್ಬಣ್ಣನವರೇನೂ ವೀಣೆಯೊಡನೆ ಹಾಡು 
ತ್ತಿರಲಿಲ್ಲ ; ಹಾಗೆ ಹಾಡಿದ್ದರೆ ಅದು ಅಪರೂಪವಾಗಿ ; ನಮ್ಮ ನಾಡಿನ ಹೆಣ್ಣುಮಕ್ಕಳಲ್ಲಿ 
ಏಕಕಾಲಿಕವಾದ ವೀಣಾವಾದನ ಗಾಯನಗಳನ್ನು ಪ್ರಾರಂಭಿಸಿದವರು, ನನಗೆ ತಿಳಿದ 
ಮಟ್ಟಿಗೆ, ಸು೦ದರಶಾಸ್ತ್ರಿಗಳ ಶಿಷ್ಯರು. ನಮ್ಮ ತಾಯಿ ವರಲಕ್ಷ್ಮೀ ರಾಮಯ್ಯನವರ೦ತೂ 
ಹೀಗೆ ಮಾಡುತ್ತಿದ್ದರು ; ಆದರೆ ಅವರಾಗಲಿ ಪದ್ಮನಾಭಯ್ಯನವರ ಮಹಿಳಾ ಶಿಷ್ಕರಾಗಲಿ 
ಸಾರ್ವಜನಿಕ ವೇದಿಕೆಗಳನ್ನೆ೦ದೂ ಏರಲಿಲ್ಲ. ನೀಲಮ್ಮ ಕಡಾ೦ಜಿಯವರು, ಚೊಕ್ಕಮ್ಮ 
ನವರು--ಇವರಿಬ್ಬರೇ ಇದನ್ನು ಪ್ರಾರಂಭಿಸಿದ್ದೆಂದು ಕಾಣುತ್ತದೆ. 'ವೀಣಾವಾದನಕ್ಕೆ 
ತಬಲವನ್ನು ಇಂದಿಗೂ ಉಳಿಸಿಕೊಂಡಿರುವುದು ನಿಮ್ಮ ಇನ್ನೊಂದು ವೈಶಿಷ್ಟ್ಯವೆನ್ನ 
ಬಹುದೇ' ಎಂದು ಕೇಳಿದೆ ; ಅವರು ಅದನ್ನೂ ಒಪ್ಪದೆಹೋದರು. "ಹಿ೦ದೆ ಶೇಷಣ್ಣನವರು 
ಸುಬ್ಬಣ್ಣನವರು ಎಲ್ಲ ತಬಲವನ್ನೇ ಪಕ್ಕವಾದ್ಯವಾಗಿ ಬಳಸುತ್ತಿದ್ದರೆ೦ದು ಕೇಳಿದ್ದೇನೆ.' 
ಅವರು ಹೇಳಿದ್ದು, ನಾನು ಹೇಳಿದ್ದು, ಎರಡೂ ನಿಜವೇ ; ಚಾಮರಾಜವಡೆಯರ ಮತ್ತು 
ನಾಲ್ವಡಿ ಕೃಷ್ಣಪ್ರಭುಗಳ ಕಾಲದಲ್ಲಿ ಉತ್ತರದೇಶದಿ೦ದ ಬರುತ್ತಿದ್ದ ಹಿ೦ದೂಸ್ಥಾನೀ 
ಸಂಗೀತ ಗಾಯಕ ವಾದಕರು ಕರೆತಂದಿದ್ದ ತಬಲ ಪಕ್ಕವಾದ್ಯವು ನಮ್ಮ ಜನಕ್ಕೆ ತುಂಬ 
ಹಿಡಿಸಿತು ; ದಾಸಪ್ಪ, ಸುಬ್ಬಯ್ಯ, ರುದ್ರಪ್ಪ ಮೊದಲಾದವರೆಲ್ಲ ಅದನ್ನೇ ರೂಢಿಸಿಕೊಂಡಿ 
ದ್ದರು ; ತ೦ಜಾವೂರಿನಲ್ಲಿಯೂ ತಬಲದ ಪ್ರವೇಶವಾಗದೆ ಇರಲಿಲ್ಲ. ಮೈಸೂರು ದೇಶ 
ದಲ್ಲಿ ಮೃದಂಗ ಪಿಟೀಲು ಪಕ್ಕವಾದ್ಯಗಳು ಶಾಸ್ತ್ರೀಯಸ೦ಗೀತ ಕಚೇರಿಗಳಿಗೆ ದೊರೆತದ್ದು. 
.ನಿ೦ತಿದ್ದು ಈಚೆಗೇ. ಆದರೆ ತಬಲವನ್ನು ಇಂದಿಗೂ ಎಡೆಬಿಡದೆ ತಮ್ಮ ಕಚೇರಿಗಳಿಗೆಲ್ಲ 
ಪಕ್ಕವಾದ್ಯವಾಗಿ--ತಮ್ಮ ಗುರುಗಳಾದ ಡಿ. ಶೇಷಪ್ಪನವರ ವಾದನದೊಡನೆ--ಉಳಿಸಿ 
ಕೊ೦ಡವರು ಚೊಕ್ಕಮ್ಮನವರೊಬ್ಬರೆ. ಗಾಯನವನ್ನು ಅವರು ಪಾಠಮಾಡಿದ್ದು ಮೊದಲು 


೫೯೨ ಕರ್ಣಾಟಕಸ೦ಗೀತವಾಹಿನಿ 


ವಿರೂಪಾಕ್ಷಶಾಸ್ತ್ರಿ ಎಂಬುವರಿಂದ ; ನಂತರ ಟಿ. ಪುಟ್ಟಸ್ಟಾಮಯ್ಯನವರು, ಡಿ. ಶೇಷಪ್ಪ 
ನವರು, ವಾಸುದೇವಾಚಾರ್ಯರು, ಇವರಲ್ಲೆಲ್ಲ ಅಭ್ಯಾಸಮಾಡಿದೆ, ಎನ್ನುತ್ತಾರೆ ಅವರು. 
ಸ೦ಗೀತವಿದ್ದದ್‌ಗೋಷ್ಠ್ಮಿಗಳನ್ನು ಒಳಗೊಂಡು ಹಲವಡೆ ಸಂಗೀತಕಚೇರಿಗಳನ್ನು 

ನಡೆಸಿರುವ ಅವರ ಕಚೇರಿಯಲ್ಲಿ ವೀಣೆ ಕ೦ಠಗಳೆರಡೂ ಸಮಪ್ರಮಾಣದಲ್ಲಿ ಬೆರೆತಿವೆ ; 
ಸಂಗೀತಕ್ಕೆ ಬೇಕಾದ ಸಾಹಿತ್ಯಜ್ಞಾನದ ಹಿನ್ನೆಲೆ ಅವರಲ್ಲಿಸಾಕಖ್ಬದೆ ; ಸಂಸ್ಕೃತ, ಕನ್ನಡ. 
ತೆಲುಗು, ತಮಿಳು, ಹಿ೦ದಿ ಇಷ್ಟೆಲ್ಲ ಭಾಷೆಗಳಲ್ಲಿ ಅವರಿಗೆ ಪರಿಚಯವಿದೆ. ಗಾಯನದಲ್ಲಿ 
ಸಾಹಿತ್ಯಭಾವ. ಸಾಹಿತ್ಯಶುದ್ಧಿಗಳಿಗೆ ಅವರು ಗಮನಕೊಡುವುದನ್ನು ಅವರ ಕೈಬೆರಳುಗಳೂ 
ಅನುಸರಿಸುತ್ತವೆ. ಅವರಿಗೆ ಹಿಂದೂಸ್ಥಾನೀಸಂಗೀತದ ರಾಗಗಳ ಪರಿಚಯವೂ ಇದಿ 
ಮಲ್ಲಾಡಿಹಳ್ಳಿಯ ಮಹಾತಪಸ್ವಿ, ಲೋಕಕಲ್ಯಾಣ ಕಂಕಣಬದ್ಧರಾದ ರಾಘವೇಂದ್ರಸ್ವಾಮಿ 
ಗಳು ಅವರಿಗೆ ೧೯೬೨ರಲ್ಲಿ ಸ್ವರಕಿನ್ನರಿ ಎ೦ಬ ಬಿರುದನ್ನು ಕೊಟ್ಟು ಆಶೀರ್ವದಿಸಿದರು. 

ಸಂದರ್ಶನದ ಅಂತ್ಯದಲ್ಲಿ "ನಮ್ಮ ಮೈಸೂರು ವೀಣೆಗೆ ನೀವೇನನ್ನಾದರೂ ಸೇರಿಸಿದ್ದೀ 
ರೆಂದು ನಿಮಗೆ ಎನ್ನಿಸುತ್ತದೆಯೆ ?' ಎಂದು ಕೇಳಿದೆ. ಅವರು ನಮ್ರರಾಗಿ “ನಾನೇನನ್ನು 
ಹೊಸದಾಗಿ ಸೇರಿಸಬಲ್ಲೆ? ಗುರುಗಳಾದವರಿ೦ದ ಕಲಿತುದನ್ನು ರೂಢಿಯಲ್ಲಿಟ್ಟುಕೊಂಡಿ 
ದ್ದೇನೆ, ಅಷ್ಟೆ' ಎಂದರು. ಅದನ್ನು ಕೇಳಿ, ಪರಂಪರೆಯನ್ನು ನಿರ್ಮಿಸಿ ಹೊಸದರಿಂದ 
ಅದನ್ನು ತುಂಬುವುದರ ಜೊತೆಗೆ ಪರಂಪರೆಯನ್ನು ಕಾಯ್ದುಕೊಂಡು ಬರುವುದೂ ಅಷ್ಟೇ 
ಮುಖ್ಯ, ಎನ್ನಿಸಿತು. 


ಅನಂತಪದ್ಮನಾಭರಾಯರು 

ವೀಣಾಪದ್ಮನಾಭಯ್ಯನವರ ಪೀಳಿಗೆಯ ವಿಷಯ ಸಂಗ್ರಹಕ್ಕೆಂದು ಅವರ ಮೊಮ್ಮಗ 
ಅನ೦ತಪದ್ಮನಾಭರಾಯರ ಮನೆಗೆ ಹೋಗಿದ್ದೆ. ಚಾಮರಾಜವಡೆಯರು ಕಾಲವಾದ 
ನಂತರ ನಾಲ್ಬಡಿಕೃಷ್ಣರಾಜರು ಇನ್ನೂ ತೀರ ಹಸುಳೆಯಾಗಿದ್ದಾಗ ಇಂಗ್ಲಿಷರ ಸರ್ಕಾರ 
ಸೀತಾವಿಲಾಸ ಸನ್ನಿಧಾನದವರನ್ನು ರೀಜೆ೦ಟರಾಗಿ ನೇಮಿಸಿತ್ತಷ್ಟೆ. ರೀಜೆಂಟರು ಪದ್ಮ 
ನಾಭಯ್ಯನವರ ವೀಣಾವೈದಗ್ಬ್ಯಕ್ಕೆ ಬಹುವಾಗಿ ಮೆಚ್ಚಿ ಬಹುಮಾನವಾಗಿ ಕೊಟ್ಟಿ ಮನೆ 
ಯದು. ಅದು ಅವರ ಮನೆತನದಲ್ಲೇ ಇನ್ನೂ ಇದೆ ; ಹೆಚ್ಚಿನ ವಿಷಯವೆಂದರೆ ಪದ್ಮ 
ನಾಭಯ್ಯನವರು ಸ್ವಂತವಾಗಿ ಬಳಸುತ್ತಿದ್ದ ಎರಡು ವೀಣೆಗಳೂ ಅನಂತಪದ್ಮನಾಭ 
ರಾಯರಲ್ಲಿಯೇ ಇವೆ. 

ನಾನು ಹೋದಾಗ ರಾಯರು ಪಾಠಕ್ಕೆಂದು ಹೊರಡುವ ಸಿದ್ದತೆಯಲ್ಲಿದ್ದರು. ನಾನು 
ಭೇಟಿಯ ಉದ್ದೇಶವನ್ನು ತಿಳಿಸಿ ಮತ್ತೊಮ್ಮೆ ಬರುವುದಾಗಿ ಹೇಳಿದೆ : ಮಿತಭಾಷಿಗಳೂ 
ಸ್ನೇಹಪರರೂ ಆದ ಅನ೦ತಪದ್ಮನಾಭರಾಯರು “ಅಗತ್ಯವಾಗಿ ಮತ್ತೊಮ್ಮೆ ಬನ್ನಿ ; ಆದರೆ, 
ಈಗ ಬಂದಿರುವುದು ಹಾಗೇ ಹೋಗಬಾರದು; ನನ್ನ ಕೆಲಸ ಆಮೇಲೆ ನಡೆಯುತ್ತದೆ' 
ಎಂದು ನನ್ನೊಡನೆ ಕುಳಿತರು. ತಂದೆತಾತಂದಿರ ಸೌಮ್ಯತೆ. ಸಾತ್ತ್ವಿಕತೆ, ಸಜ್ಜನಿಕೆ ಅವರ 
ಲ್ಲಿಯೂ ಆನುವಂಶಿಕವಾಗಿ ಬಂದಿದೆ. ಹಾಗೆಯೇ ವಿನಯ ನಮ್ರತೆಗಳೂ ಕೂಡ. 


ವೀಣೆಯ ಬೆಡಗಿದು ಮೈಸೂರು ೫೯೩ 


“ಪದ್ಮನಾಭಯ್ಕ ನವರ ಭಾವಚಿತ್ರ ಅಥವಾ ಛಾಯಾಚಿತ್ರ ನಿಮ್ಮಲ್ಲಿ ದೊರೆತೀತೆ ?' 
ಎಂದು ಸಂದರ್ಶನ ವನ್ನು ಪ್ರಾರಂಭಿಸಿದೆ. "ಕಳೆದ ಮೂವತ್ತು ವರ್ಷಗಳಿಂದ ಅದನ್ನು 
ಹುಡುಕಿ ತೆಗೆಯುವ ಪ್ರಯತ್ನದಲ್ಲಿದ್ದೇನೆ. ಇಲ್ಲಿಯವರೆಗೆ ವಿಫಲನಾಗಿದ್ದೇನೆ. ಅವರ ಶಿಷ್ಕೆ 
ಯರಾಗಿದ್ದ ಶ್ರೀರಂಗಮ್ಮನವರ ಅಥವಾ ರುಕ್ಮಿಣಿಯಮ್ಮನವರ ಮನೆಗಳಲ್ಲಿ ಏನಾದರೂ 
ಇದೆಯೋ ಏನೋ ; ಇರುವುದು ನನಗೆ ಸಂದೇಹ' ಎಂದರು. ನಾನೂ ಹಾಗೆಯೇ ಹುಡುಕಿ 
ವಿಫಲವಾಗಿದ್ದೇನೆ. ಈ ದಿಕ್ಕಿನಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಕನ್ನಡಕುಲದ ರಸಿಕರು 
ಮಾಡಬಾರದೇಕೆ ? ಅವರು ನಮ್ಮ ದೊಡ್ಡ ಆಸ್ತಿಯಾಗಿದ್ದರು. ಅನಂತಪದ್ಮನಾಭರಾಯ 
ರೆ೦ದರು : "ನಮ್ಮ ತಾತ ಜೀವನದಲ್ಲಿ ಸರಳತೆ ಪರಿಶುದ್ಧತೆಗಳಿಗೆ ಹೆಚ್ಚು ಗಮನ 
ಕೊಟ್ಟವರು ; ಸ೦ಗೀತದಲ್ಲಿಯೂ ಅಷ್ಟೆ; ಕಲಬೆರಕೆಯಿಲ್ಲದೆ ಶಾಸ್ತ್ರಶುದ್ಧವಾಗಿರಬೇಕೆಂಬ 
ಕಟ್ಟುನಿಟ್ಟು ಅವರದು ; ಅ೦ತಹ ಸ೦ಗೀತರಚನೆಗಳಲ್ಲಿಯೇ ಅವರ ಒಲವು. ಇದು ಅವರು 
ರಚಿಸಿದ ಸ್ವರಜತಿ, ಕೀರ್ತನೆಗಳಲ್ಲಿ ಕ೦ಡುಬರುತ್ತದೆ. ತ್ಕಾಗರಾಜ ಕೃತಿಗಳೆ೦ದರೆ ಅವರಿಗೆ 
ಪಂಚಪ್ರಾಣ.' 

"ನಿಮ್ಮ ತಂದೆ ಶಿವರಾಮಯ್ಯನವರು ಹೇಗೆ ? ತುಂಬಮಟ್ಟಿಗೆ ಎಲೆಯ ಮರೆಯ 
ಕಾಯಾಗಿಯೇ ಇದ್ದವರು ಅಲ್ಲವೆ ?' 

`ನಮ್ಮ ತಂದೆ ನಮ್ಮ ತಾತನಿಗೆ ಏಕಮಾತ್ರ ಪುತ್ರರು ; ಅವರಿಂದ ಚಿಕ್ಕಂದಿನಲ್ಲಿಯೇ 
ಸ೦ಸ್ಕೃತ ಸ೦ಗೀತಗಳನ್ನು ಕಲಿತರು. ಅವರೂ ಹಾಡಿ ನುಡಿಸುತ್ತಿದ್ದವರೇ. ಕ್ರಿ. ಶ. ೧೯೦೦ 
ರಲ್ಲಿ ನಮ್ಮತಾತ ತೀರಿಕೊ೦ಡಾಗ ನಮ್ಮ ತಂದೆಗಿನ್ನೂ ಹದಿನಾಲ್ಕು ವರ್ಷ. ನ೦ತರ 
ಶೇಷಣ್ಣನವರಲ್ಲಿ ವೀಣಾಪಾಠ ಅರಮನೆಯ ಆಶ್ರಯದಲ್ಲಿ ಮುಂದುವರೆಯಿತು. ನಾಲ್ವಡಿ 
ಕೃಷ್ಣರಾಜರಲ್ಲಿ ಆಸ್ಥಾನ ವೈಣಿಕರಾಗಿದ್ದ ಅವರು ಬರೋಡ, ತಿರುವಾಂಕೂರು, ಕೊಚ್ಚಿನ್‌, 
ಮದರಾಸು ಮುಂತಾದೆಡೆಯೆಲ್ಲ ಪ್ರವಾಸಮಾಡಿ ವೀಣಾ ಕಚೇರಿಗಳನ್ನು ಮಾಡಿಕೊಂಡು 
ಬಂದರು. ಮೈಸೂರು ಆಸ್ಥಾನದಲ್ಲಿ ತಮ್ಮ ಪಾಂಡಿತ್ಯಕ್ಕಾಗಿ ತೋಡಾವನ್ನು ಪಡೆದು 
ಕೊಂಡರು. ವೈಣಿಕಪ್ರವೀಣ ಬಿರುದು ಗಳಿಸಿದರು ; ತಿರುವಾಂಕೂರು ಆಸ್ಥಾನದಲ್ಲಿ ವಿಶೇಷ 
ರೀತಿಯ “ವೀರಸ೦ಗಲಿ' ತೋಡಾವನ್ನು ಗೆದ್ದು ಬ೦ದರು.' ೯ 

`ಅವರದು ಸ-ಗ-ಪ-ಸ ಸ್ವರಗಳಿ೦ದಲೇ ರಚಿತವಾದ ಸ್ವಯಂಭೂ ಎಂಬ ಹೊಸ ರಾಗ 
ಒಂದು ಕಾಲಕ್ಕೆ ತುಂಬ ಪ್ರಸಿದ್ಧವಾಯಿತು. ಅವರು ಅದರಲ್ಲಿ ರಚಿಸಿದ ದೀರ್ಥ ರಚನೆ 
ನನ್ನಲ್ಲಿದೆ' ಎಂದು ಹೇಳಿದೆ. 

“ಹೌದು, ಇದು ಅವರ ವಿಶೇಷ ಕೊಡುಗೆ ; ಇದರ೦ತೆಯೇ ಅನೇಕ ಸ್ವರಜತಿ, ವರ್ಣ. 
ಕೀರ್ತನೆ, ತಿಲ್ಲಾನ, ರಾಗಮಾಲಿಕೆಗಳನ್ನು ರಚಿಸಿದ್ದಾರೆ ; ನಮ್ಮ ತಾತನವರದೇ ಮನೋ 
ಧರ್ಮ ಇವರಿಗೂ. ಜೀವನದಲ್ಲೂ ಸಂಗೀತದಲ್ಲೂ ಸರಳತೆ ಪರಿಶುದ್ಧತೆಗಳಿಗೆ ಆದ್ಯತೆ 
ಯನ್ನು ನೀಡುತ್ತಿದ್ದರು.' 

`ನಿಮ್ಮ ಪೀಳಿಗೆ ಹೇಗೆ ಮುಂದುವರೆಯುತ್ತಿದೆ ಎನ್ನುತ್ತೀರಿ ?' 

"ನಮ್ಮ ತಾತನವರ ಗಾಯನ ಪರಂಪರೆ ವಾಸುದೇವಾಚಾರ್ಯರಿ೦ದ ಬೆಳೆಯಿತು ; 


೩೮ 


೫೯೪ ಕರ್ಣಾಟಕಸ೦ಗೀತವಾಹಿನಿ 


ವೀಣೆಯ ಮತ್ತು ಸ೦ಗೀತಶಾಸ್ತ್ರದ ಪರ೦ಪರೆ ಸು೦ದರಶಾಸ್ತ್ರಿಗಳಿ೦ದ ಬೆಳೆಯಿತು. ಈ 
ವೀಣೆ, ಈ ಶಾಸ್ತ್ರ ಎರಡೂ ಸು೦ದರಶಾಸ್ತ್ರಿಗಳ ಪರ೦ಪರೆಗೇ ಸೇರಿದ ನಿಮ್ಮಿ೦ದಲೂ 
ನಿಮ್ಮ ಸೋದರರಿ೦ದಲ್ಲೂ ಬೆಳೆಯುತ್ತಿದೆ, ಬಲಿಯುತ್ತಿದೆ ಎ೦ಬುದು ಯಾರಿಗೆ ಗೊತ್ತಿಲ್ಲ? 
ಅವರ ಮಗನಿ೦ದಲೂ ವೈಯಕ್ತಿಕ ಶೈಲಿ, ವೈಶಿಷ್ಟ್ಯ ನಿಷ್ಠೆಗಳು ಮುಂದುವರಿದವು. ನಮ್ಮ 
ತಂದೆ ಕುರುಡರ ಮೂಗರ ಪಾಠಶಾಲೆಯಲ್ಲಿ ಸ೦ಗೀತೋಪಾಧ್ಯಾಯರಾಗಿದ್ದರು ; ಅನೇಕ. 
ಶಿಷ್ಯರನ್ನು ತಯಾರುಮಾಡಿದ್ದಾರೆ. ಶ೦ಕರನಾರಾಯಣಶಾಸ್ತ್ರಿಗಳು ಇವರ ಶಿಷ್ಕರಲ್ಲಿ 
ಪ್ರಮುಖರು. ನಾನೂ ನಮ್ಮ ತಂದೆಯಿಂದ ವೀಣೆಯನ್ನು ಅಭ್ಯಾಸ ಮಾಡಿದ್ದೇನೆ. ನೆಹ್ಮು 
ತಂದೆ ೧೯೪೬ರಲ್ಲಿ ಕಾಲವಾದ ಮೇಲೆ ಈ ಪರಂಪರೆಯನ್ನು ಮುಂದುವರೆಸಲು ನನ್ನ 
ಕೈಲಾದಷ್ಟು ಪ್ರಯತ್ನ ಮಾಡುತ್ತಿದ್ದೇನೆ. ನನ್ನ ತಮ್ಮನಿಗೂ ಮಗನಿಗೂ ವಿದ್ಯಾರ್ಥಿಗಳಿಗೂ 
ನನಗೆ ತಿಳಿದುದನ್ನು ಹೇಳಿಕೊಡುತ್ತಿದ್ದೇನೆ.' 

ಇದು ಕೇವಲ ವಿನಯದ ಮಾತು, ಅಷ್ಟ.. ಅನ೦ತಪದ್ಮನಾಭರಾಯರ ವೀಣಾಶೈಲಿ 
ಪ್ರೌಢವಾದುದು, ಶಾಸ್ತ್ರನಿಷ್ಠವಾದುದು. ಮೈಸೂರು, ಮದರಾಸು, ಬೆಂಗಳೂರು ಬಾನುಲಿ 
ಕೇ೦ದ್ರಗಳಿ೦ದಲೂ ಇತರ ಹಲವೆಡೆಗಳಲ್ಲಿಯೂ ಸಾಕಷ್ಟು ಕಚೇರಿಗಳನ್ನು ನಡೆಯಿಸಿ 
ದ್ದಾರೆ. ಈಚೆಗೆ ಕೆಲವು ವರ್ಷಗಳಿಂದ ದೇಹಪ್ರಕೃತಿ ಸೂಕ್ಷ್ಮ ವಾದುದರಿಂದ ಕಚೇರಿಗಳನ್ನು 
ಕಡಿಮೆ ಮಾಡಿ ಶಿಕ್ಷಣವನ್ನು ಹೆಚ್ಚು ಮಾಡಿದ್ದಾರೆ. 

ಸಂದರ್ಶನವನ್ನು ಮುಗಿಸಿ ಹೊರಡಲು ಸಿದ್ಧನಾಗುತ್ತಾ ಅವರನ್ನು ಕೇಳಿದೆ : "ಮೈಸೂರು 
ವೀಣಾಶೈಲಿ ಎ೦ದರೆ ಏನು, ಎನ್ನುತ್ತೀರಿ ?' 

“ಅತಿಯಾದ ಆಡ೦ಬರ-ಅಟ್ಟಹಾಸ, ತಳಕು-ಬೆಡುಗುಗಳಿಲ್ಲದ, ಹಿತಮಿತವಾದ, ಮೃದು 
ಮಧುರವಾದ ರ೦ಜನೆಯ ವಾದನವೇ ಮೈಸೂರು ವೀಣೆಯ ವೈಶಿಷ್ಟ್ಯ ಎ೦ದು ನನಗೆನ್ನಿಸು 
ತ್ತದೆ' ಎಂದರವರು. | 

ಕರ್ಣಾಟಕ ಸಂಗೀತ ವಾಹಿನಿಯನ್ನು ಎರಡನೆಯ ಆವೃತ್ತಿಗೆ ಸಿದ್ಧಪಡಿಸುತ್ತಿದ್ದಾಗ 
ಅನ೦ತಪದ್ಮನಾಭರಾಯರ ಸಂದರ್ಶನವನ್ನು ಪುನಃ ಓದಿದ ಮೇಲೆ ನನ್ನ ಮ೦ದಬುದ್ದಿಗೆ 
ಒಂದು ಗಾಢಸತ್ಯವು--ಬೋಧಿವೃಕ್ಪದ ಕೆಳಗೆ ತಪಸ್ಸು ಮಾಡದಿದ್ದರೂ--ಹೊಳೆಯಿತು : 
ತುಂಬಾ ದೂರದಲ್ಲಿರುವುದು ಕಾಣಿಸುವುದಿಲ್ಲ ನಿಜ; ಅಂತೆಯೆ ತುಂಬಾ ಹತ್ತಿರದಲ್ಲಿರು 
ವುದೂ ಕಾಣಿಸುವುದಿಲ್ಲ. ವೀಣಾಪದ್ಮನಾಭಯ್ಯನವರ ಏಕಮಾತ್ರ ಪುತ್ರರು ಶಿವರಾಮಯ್ಯ 
ನವರು. ಅವರ ಮಕ್ಕಳು ಅನ೦ತಪದ್ಮನಾಭಯ್ಯನವರು. ವೀಣಾಪದ್ಮನಾಭಯ್ಯನವರ 
ವಾಗ್ಗೇಯರಚನೆಗಳನ್ನು ನಾಗೇಂದ್ರ ಶಾಸ್ತ್ರಿಯವರು ಹೊರತಂದರು ; ಶಿವರಾಮಯ್ಯ 
ನವರ ಸ೦ಗೀರರಚನೆಗಳನ್ನು ಅವರ ಮಗ ನಾರಾಯಣಮೂರ್ತಿಯವರು ಅಚ್ಚಿಗೆ ಸಿದ್ಧ 
ಪಡಿಸುತ್ತಿದ್ದಾರೆ. ವೀಣಾಶಿವರಾಮಯ್ಯನವರ ವೀಣಾಶಿಷ್ಯರ ಪೈಕಿ ಜ್ಯೇಷ್ಠತಮರಾಗಿ ಉಳಿ 
ದಿರುವವರು ನನ್ನ ಅಣ್ಣಂದಿರು ರಾ. ಸೀತಾರಾ೦ರವರು. ಶಿವರಾಮಯ್ಯನವರು ಪದ್ಮ 
ನಾಭ ಪರ೦ಪರೆಯ ಒಂದು ಮುಖ್ಯ ಕೊಂಡಿ. ಅದರ ಇತ್ತೀಚಿನ ಕೊ೦ಡಿ ಸೀತಾರಾ೦ 
ರವರು. ಅವರಿಂದ ವಿಷಯಸಂಗ್ರಹ. ಮಾಡದೆಯೆ - ಬೆಣ್ಣೆಯಿಟ್ಟುಕೊ೦ಡು ತುಪ್ಪಕ್ಕೆ 


ಜ್ಯ ತ 


ವೀಣೆಯ ಬೆಡಗಿದು ಮೈಸೂರು ೫೯೫ 


ಪರದಾಡಿದೆನಲ್ಲ, ಎ೦ದು ಪಶ್ಚಾತ್ತಾಪವಾಯಿತು. ಹಾಗೆಂದು, ವೀಣಾ ಶಿವರಾಮಯ್ಯನವ 
ರನ್ನು ನೋಡಲು ನನಗೆ ಅವಕಾಶವಿರಲಿಲ್ಲವೆ೦ದಲ್ಲ. ಅವರು ಕ್ರಿ. ಶ. ೧೯೪೬ರಲ್ಲಿ ಕಾಲ 
ವಾದ ನನಗೆ ಹತ್ತೊಂಭತ್ತು ವರ್ಷ. ಸೀತಾರಾ೦ರವರಲ್ಲಿ ನಾನು ಸ೦ಗೀತಾಭ್ಕಾಸವನ್ನು 
ಮಾಡುತ್ತಿದ್ದಾಗ ಅವರು ನಿತ್ಕ ತಮ್ಮ ವೀಣೆಯನ್ನೆತ್ತಿಕೊ೦ಡು ಹೋಗಿ ಶಿವರಾಮಯ್ಯ 
ನವರಲ್ಲಿ ಅದನ್ನು ಹೇಳಿಸಿಕೊ೦ಡು ಬರುತ್ತಿದ್ದುದನ್ನು ನೋಡುತ್ತಲೆ ಇದ್ದೆ. ಅವರೊಡನೆ 
ಹೋಗಿ ಅವರ ಗುರುಗಳನ್ನು ಕಾಣಬೇಕೆ೦ಬ ಕುತೂಹಲವು ನನಗೆ ದುರದೃಷ್ಟದಿ೦ದ 
ಒಮ್ಮೆಯೂ ಉಂಟಾಗಲಿಲ್ಲ. ಸೀತಾರಾ೦ರವರು ವೀಣೆಯನ್ನು ಕಲಿಯಲು ಪ್ರಾರಂಭಿಸಿದ 
ವೇಳೆಗೆ ಗಾಯನದಲ್ಲಿ ಪ್ರಸಿದ್ಧರಾದ ವಿದ್ವಾಂಸರೆ ಆಗಿದ್ದರು. ಹೀಗಾಗಿ, ವೀಣೆಯನ್ನು 
ಕಲಿಯಲು ಅವರಿಗೆ ಆಸಕ್ತಿಯು ಹೇಗೆ ಮೂಡಿತೆ೦ದು ಅವರನ್ನು ಕೇಳಿದೆ. 

“ನನ್ನ ಎಳೆಮನಸ್ಸಿನಲ್ಲಿ ಅನೇಕ ವೀಣಾವಿದ್ವಾ೦ಸರು ಮೈಸೂರಿಗೆ "ವೀಣೆಯ ಬೆಡಗಿದು 
ಮೈಸೂರು' ಎಂಬ ಕೀರ್ತಿಯನ್ನು ತಂದಿದ್ದರು. (ಈ ಶೀರ್ಷಿಕೆಯ ಒಂದು ವರ್ಣಚಿತ್ರ 
ವನ್ನೂ ನಾನು ತಯಾರಿಸಿದ್ದೆ; ಅದಕ್ಕೆ ವಸ್ತುಪ್ರದರ್ಶನದಲ್ಲಿ ಮೊದಲನೆಯ ಬಹು 
ಮಾನವೂ ಬಂದಿತ್ತು) ಆಗಿನ ಕಾಲದಲ್ಲಿ ಸಂಗೀತವಿದ್ವಾಂಸರಿಗೆ ಗಾಯನ, ವೀಣಾ 
ವಾದನಗಳೆಡರಲ್ಲೂ ಸಮಾನವಾಗಿ ಆಸಕ್ತಿಯಿತ್ತು. ನಮಗೆ ಮಹಾನ್‌ ವೈಣಿಕರಾಗಿದ್ದ 
ಶೇಷಣ್ಣ, ಸುಬ್ಬಣ್ಣ, ವೆಂಕಟಗಿರಿಯಪ್ಪ, ಶಿವರಾಮಯ್ಯ ಮುಂತಾದವರ ಸಂಪರ್ಕ, 
ಪರಿಚಯಗಳಿದ್ದವು. ಒಮ್ಮೆ ಮೈಸೂರು ಸಂಸ್ಕೃತ ಮಹಾಪಾಠಶಾಲೆಯ ವಿದ್ಯಾಗಣಪತಿಯ 
ಸನ್ನಿಧಿಯಲ್ಲಿ ಆದ ಗಣಪತಿ ಮ೦ಗಳಾರತಿಯಲ್ಲಿ ವೀಣಾರಾಮಯ್ಯನವರು ಮಾಡಿದ 
ಕಚೇರಿಯನ್ನು ಕೇಳಿ ಅವರಿ೦ದ ವೀಣೆ ಕಲಿಯಬೇಕೆ೦ಬ ಆಸೆ ಹುಟ್ಟಿತು. 'ತಾತ' ಮೈಸೂರು 
ವಾಸುದೇವಾಚಾರ್ಯರು ಅನುಗ್ರಹ ಮಾಡಿ ಅವರಲ್ಲಿ ನನ್ನನ್ನು ಶಿಷ್ಯವೃತ್ತಿಗೆ ಸೇರಿಸಿದರು' 


ಎಂದು ಅವರೆಂದರು. 


"ಶಿವರಾಮಯ್ಯನವರ ನೆನಪು ನಿಮ್ಮಲ್ಲಿ ಹೇಗ -ಉಳಿದಿದೆ ? ಅವರೂ ಗಾಯಕರಾಗಿ 
ದ್ದರೆ? 

"ಅಯ್ಯನವರು ಮಿತಭಾಷಿಗಳು. ಗುರುಶಿಷ್ಯಬಾಂಧವ್ಯವು ಸಲುಗೆಯದಲ್ಲಿ, ಶಿಕ್ಷಣಕ್ಕೆ 
ಮಾತ್ರ ಸೀಮಿತ. ಶಿಷ್ಯರುಗಳಿಗೆ ಅವರಲ್ಲಿ ಭಯ ಮಿಶ್ರಿತ ಗೌರವ. ಹಾಗಾಗಿ ಅವರಲ್ಲಿದ್ದ 
ಸಂಗೀತ ಸಾಮಗ್ರಿಗಳನ್ನು ಹೇಳಿಕೊಡಿರೆಂದು ಕೇಳುವುದು ಉದ್ದಟತನವಾಗುತ್ತಿತ್ತು. 
ವೀಣಾಪಾಠದಲ್ಲಿ ಅವರು ಸಣ್ಣದನಿಯಲ್ಲಿ ಹಾಡಿ ತೋರಿಸುತ್ತಿದ್ದರು ಅಷ್ಟ.' 

" "ಅವರ ವೀಣಾಶೈಲಿ ಎಂತಹುದು ?' 

“ವೀಣಾಶೈಲಿ ಉಳಿದವರಂತೆಯೆ ಇರುತ್ತಿತ್ತು. ಆದರೆ ವಿಳಂಬಕಾಲಕ್ಕಿಂತ ಮಧ್ಯಮ 
ಕಾಲ ದ್ರುತಕಾಲಗಳ ನಿರೂಪಣೆಯೆ ಹೆಚ್ಚು. ಸ್ವಂತವಾದ ವೀಣಾಶೈಲಿಯನ್ನು ಬೆಳೆಸಿ 
ಕೊಳ್ಳುವುದಕ್ಕಿಂತ ಪರಂಪರಾಗತ ಶೈಲಿಯೇ ಅವರ ಮೇಲೆ ಹೆಚ್ಚು ಪ್ರಭಾವ ಬೀರಿತ್ತು. 
ಇತರ ಅನೇಕರಂತೆ ಮೀಟುಗಳು ಹೆಚ್ಚಾಗಿಯೆ ಇರುತ್ತಿದ್ದವು. ಗಮಕ ಪ್ರಯೋಗವು 
ಸಾ೦ಪ್ರದಾಯಿಕ : ಭಾವಪೂರ್ಣನಿರೂಪಣೆ, ಅದರಲ್ಲಿ ತಲ್ಲೀನತೆ, ಏಕಾಗ್ರತೆ. ಪಾ೦ಡಿತ್ಯದ 


೫೯೬ ಕರ್ಣಾಟಕಸ೦ಗೀತವಾಹಿದಿ 


ಕಲ್ಪನೆಯು ಆಗ ಈಗಿನದಕ್ಕಿಂತ ಬೇರೆಯಾಗಿತ್ತು. ಶಾಸ್ತ್ರದ್ದೂ ಅಷ್ಟೆ : ಪರಂಪರೆಯಿಂದ. 
ಕಲಿತದ್ದನ್ನೇ ಶಾಸ್ತ್ರಾಧಾಠಿತವೆ೦ದು ತಿಳಿಯುತ್ತಿದ್ದ ಕಾಲ, ಅದು. ಪ್ರಸ್ತುತಿಯೂ ಅದ 
ರಂತೆಯೆ ಇರುತ್ತಿತ್ತು. ವೀಣಾವಿದ್ದಾ೦ಸರು ಆಗ ಲಯಕ್ಕೆ ಹೆಚ್ಚು ಪ್ರಾಧಾನ್ಯ ನೀಡು 
ತ್ತಿದ್ದರು. ನಮ್ಮ ಗುರುಗಳೂ ಅಷ್ಟೆ. ಸಾಮಾನ್ಯವಾಗಿ ತ್ಯಾಗರಾಜರ ಹಲವು, ದೀಕ್ಷಿತರ 
ಕೆಲವು, ಇತರ ಪ್ರಾಚೀನರ ಕೆಲವು ರಚನೆಗಳನ್ನು ಆಯ್ದುಕೊಳ್ಳುತ್ತಿದ್ದರು. 

“ಶೇಷಣ್ಣನವರಲ್ಲಿ ಅವರು ಶಿಷ್ಯರಾಗಿದ್ದರಲ್ಲ. ಅವರ ಶೈಲಿಯ ಪ್ರಭಾವವೂ ಅಜಿರ 
ಮೇಲೆ ಇತ್ತೆ ?' 

“ಗುರುಗಳಿಗೆ ಅವರ ತ೦ದೆ ಪದ್ಮನಾಭಯ್ಯನವರ ಶೈಲಿಯ ಪ್ರಭಾವವೂ ಆಗಿದ್ದಿರ 
ಬಹುದು. ಪದ್ಮನಾಭಯ್ಕನವರ ವೀಣಾವಾದನವನ್ನು ನಾನು ಕೇಳಿರಲಿಲ್ಲವಷ್ಟೆ. ಶೇಷಣ್ಣ 
ನವರ ಛಾಪು ಇದ್ದದ್ದನ್ನ೦ತೂ ಗಮನಿಸಿದ್ದೇನೆ.” 

"ನಿಮ್ಮ ಪಾಠಕ್ರಮ ಹೇಗಿತ್ತು ?' 

“ಅವರಲ್ಲಿಗೆ ವೀಣೆ ಕಲಿಯುವುದಕ್ಕೆ ಮುಂಚೆಯೇ ಗಾಯನದಲ್ಲಿ ತಕ್ಕಮಟ್ಟಿಗೆ 
ವಿದ್ವಾಂಸನೆನ್ನಿಸಿಕೊಂಡಿದ್ದೆ; “ಮೈಸೂರು ಸಹೋದರರಲ್ಲಿ' ಒಬ್ಬನಾಗಿ ಹಲವು ಕಚೇರಿ 
ಗಳನ್ನು ಮಾಡಿ ಪ್ರಸಿದ್ಧನಾಗಿದ್ದೆ. ಹಾಡುಗಾರಿಕೆಯ ಕಲಿಕೆಯಲ್ಲೇ ಪದ್ಮನಾಭಯ್ಯನವರ 
ಸ್ವರಜತಿಗಳನ್ನು ಕಲಿತಿದ್ದೆ. ಅವುಗಳನ್ನು ನಾನು ನುಡಿಸುವುದನ್ನು ಕೇಳಿ ತಾ೦ತ್ರಿಕದೋಷ 
ಗಳನ್ನು ತಿದ್ದಿ ಸ್ವರಸಾಹಿತ್ಯಗಳಲ್ಲಿದ್ದ ಅಲ್ಪಸ್ವಲ್ಪ ವ್ಯತ್ಯಾಸಗಳನ್ನು ಸರಿಪಡಿಸುತ್ತಿದ್ದರು. 
ನಾನು ಕಲಿತಿದ್ದ ವರ್ಣ ಕೃತಿಗಳನ್ನೇ ಆಯ್ಕೆಮಾಡಿ ಅವುಗಳ ವೀಣಾವಾದನ ತಂತ್ರಗಳನ್ನು 
ಅವರ ಪರಂಪರೆಯ ಮೂಸೆಯಲ್ಲಿ ಅದ್ದಿ ಎರಕಗೊಳಿಸಿದರು, ಇಷ್ಟರಲ್ಲೇ ಅವರಿಗೆ ತೃಪ್ತಿ. 
ಏಕೆಂದರೆ ಈ ವೇಳೆಗಾಗಲೇ ನನ್ನ ಗಾಯನದ ಶೈಲಿಯು ಸು೦ದರಶಾಸ್ತ್ರಿಗಳ ಪಾಠಾಂತರ 
ದಲ್ಲಿ ಮೂಡಿ ಬಂದಿದ್ದು ; ಅಯ್ಕನವರದೂ ಅಷ್ಟೆ. ಆದ್ದರಿಂದ ಮಾರ್ಗಸುಲಭವಾಯಿತು. 
ಆಮೇಲೆ ವೀಣಾಬಾಲಚ೦ದರ್‌ರವರ ವೀಣಾವಾದನವನ್ನು ಕೇಳಿ ಮೆಚ್ಚಿಕೊ೦ಡ ಮೇಲೆ 
ಒಂದು ಮೆಟ್ಟಿನಲ್ಲಿ ಒಂದೋ ಎರಡೋ ಸ್ವರಗಳನ್ನು ಎಳೆಯುವುದರ ಬದಲು ಮೂರು 
ನಾಲ್ಕು ಸ್ವರಗಳನ್ನು ಎಳೆಯುವುದಕ್ಕೆ ಮೊದಲು ಮಾಡಿದೆ ; ಹಾಡುಗಾರಿಕೆಯಲ್ಲಿರುವ 
ಗಮಕ ಮತ್ತು ಭಾವಗಳನ್ನು ವೀಣೆಯಲ್ಲಿ ತರಲು ಪ್ರಯತ್ನಿಸಿದೆ.' 

"ಇಷ್ಟಾದರೂ ನಿಮ್ಮದು ಗಾಯನ ಕಚೇರಿಗಳೇ ಹೆಚ್ಚು, ವೀಣಾ ಕಚೇರಿಗಳು ಕಡಿಮೆ. 
ಅದೇಕೆ ?” '` 

“ನಾವು `ಮೈಸೂರು ಸಹೋದರ'ರಾಗಿಯೇ ಉಳಿಯುವುದು ಅನಿವಾರ್ಯವಾಯಿತ್ತು. 
ಅದರಲ್ಲಿ ಸಂತೋಷವೂ ಇತ್ತು. ದ್ವ೦ದ್ವಗಾಯನದ ಅಭ್ಯಾಸ, ಕಚೇರಿಗಳು, ಕೃತಿಸ೦ಗ್ರಹ 
ಗಳಲ್ಲೇ ಕಾಲವು ಕಳೆದು ಹೋಗುತ್ತಿತ್ತು. ವೀಣಾ ಕಚೇರಿಯನ್ನು ಮಾಡಲೇ ಇಲ್ಲವೆಂದಲ್ಲ. 
ತಕ್ಕಮಟ್ಟಿಗೆ ಮಾಡಿಯೂ ಇದ್ದೇನೆ. ಕಡೆಯ. ಕೆಲವನ್ನು ನನ್ನ ತಮ್ಮ ವಿಶ್ವೇಶ್ವರ 
ನೊಡನೆಯೂ ಮಾಡಿದ್ದೇನೆ. ಆದರೆ ಬರುಬರುತ್ತ ವೀಣೆಯ ನನ್ನ ಅನುಭವವನ್ನೆಲ್ಲ 
ವರಲಕ್ಷ್ಮೀ ಅಕೆಡಮಿಯ ವೀಣಾವಿದ್ಯಾರ್ಥಿಗಳಿಗೇ ಮೀಸಲಾಯಿತು.' 


ವೀಣೆಯ ಬೆಡಗಿದು ಮೈಸೂರು ೫೯೭ 


"ಮೈಸೂರು ವೀಣಾ ಶೈಲಿ ಎಂಬುದೊಂದು ಇದೆಯೆ ? ಇದ್ದರೆ ಅವರ ವೈಶಿಷ್ಟ್ಯ 
ಗಳೇನು?' ಕ 

`ಬಾಲ್ಕದಿ೦ದಾರಭ್ಯ ಈ ನನ್ನ ಎ೦ಬತ್ತಮೂರನೆಯ ವಯಸ್ಸಿನವರೆಗೆ ಕೇಳುತ್ತ 
ಬಂದಿರುವುದು ಮೈಸೂರು ಶೈಲಿ, ತಂಜಾವೂರು ಶೈಲಿ ಮತ್ತಿತರ ಶೈಲಿಗಳು- ಇವುಗಳನ್ನು. 
ಇವೆಲ್ಲ ಆಯಾ ಪ್ರಾಂತ್ಯಗಳಲ್ಲಿ ಪರಂಪರಾನುಗತವಾಗಿ ಬಂದವುಗಳು ; ರಚನೆಗಳಲ್ಲಿನ 
ಸಾಹಿತ್ಕಾರ್ಥವನ್ನು ತಿಳಿಯಲೂ ಪ್ರಯತ್ನಿಸದೆ, ಅದನ್ನು ಬರಿಯ ಒಂದು ಹ೦ದರವೆಂದು 
ತಿಳಿದು ಅದರೊಳಗೆ ವೀಣೆಯ ತಾಂತ್ರಿಕತೆಯ ವೈವಿಧ್ಯ ವೈಶಿಷ್ಟ್ಯಗಳನ್ನೇ ಪ್ರಧಾನವಾಗಿ 
ನುಡಿಸಿ ಸಂತೃಪ್ತಿ ಹೊಂದುವುದು ಒಂದು. ಸಾಹಿತ್ಯಾರ್ಥವು ತಿಳಿದಿದ್ದರೂ ಅದರ ಭಾವಕ್ಕೆ 
ಅನುಸಾರವಾಗಿ ತಂತ್ರವನ್ನು ಅಳವಡಿಸಿಕೊಳ್ಳದೆ ಅಲ್ಪ ತೃಪ್ತಿ ಹೊಂದುವುದು ಇನ್ನೊಂದು. 
ನನ್ನ ಅಭಿಪ್ರಾಯದಂತೆ ಇವೆರಡೂ ಸರಿಯಲ್ಲ. ವೀಣೆಯ ತಂತಿಗಳ ಸಂಪೂರ್ಣ 
ಪ್ರಯೋಜನವನ್ನು ಪಡೆಯಲು ಗಾಯನದಂತೆಯೆ ನುಡಿಸಾಣಿಕೆಯಲ್ಲೂ ಸಾಹಿತ್ಯಾಕ್ಷರಗಳ 
ರೀತಿಯನ್ನು ಅರಿತು ಮೀಟುಗಳನ್ನು ಹಾಕುವುದು, ಗಮಕಗಳನ್ನೆಲ್ಲ ಅರಿತು ಗಾಯನದಲ್ಲಿ 
ರಸ-ಭಾವಗಳು ಹೇಗೆ ಬರುತ್ತವೋ ಅಂತೆಯೇ ಒಂದೇ ಸ್ವರಸ್ಥಾನದಲ್ಲಿ ತಮ್ಮ 
ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಾಲ್ಕೈದು ಮೇಲಿನ ಸ್ವರಗಳನ್ನು ಸಾಹಿತ್ಯಾಕ್ಟರಕ್ಕೆ ತಕ್ಕಂತೆ 
ಎಳೆಯುತ್ತ ತಮ್ಮಲ್ಲಿ ಉದ್ಭವಿಸಿದ ಭಾವಗಳನ್ನು ಹೊಮ್ಮಿಸುವುದು ಇದು ಸರಿಯಾದ 
ಕ್ರಮವೆಂದು ನನ್ನ ಅಭಿಪ್ರಾಯ. 

"ಈ ಪರಂಪರೆಗೆ ನೀವು ಯಾವ ಶಿಷ್ಯರನ್ನು ತಯಾರು ಮಾಡಿಕೊಟ್ಟಿದ್ದೀರಿ ?' 

“ವರಲಕ್ಷ್ಮೀ ಅಕಡೆಮಿಯಲ್ಲಿ ನಾನು ಪ್ರಿನ್ಸಿಪಾಲ್‌ ಮತ್ತು ಪ್ರೊಫೆಸರ್‌ ಆಗಿದ್ದಾಗ 
ಸಾವಿರಾರು ಮಂದಿ ಶಿಷ್ಯರನ್ನು ತಯಾರು ಮಾಡಿದ್ದಾಯಿತು. ಅವರೆಲ್ಲರೂ ಇದರಿಂದ 
ಜೀವನೋಪಾಯ ಮಾಡಿಕೊಳ್ಳುತ್ತ ದೇಶದ ಉದ್ದ-ಅಗಲಗಳಲ್ಲಿ ಹ೦ಚಿಹೋಗಿದ್ದಾರೆ. 
ಇವರನ್ನೆಲ್ಲ ಈ ಲೆಕ್ಕಕ್ಕೆ ಸೇರಿಸಲಾಗದು. ನೀನು ಮತ್ತು ವಿಶ್ವೇಶ್ವರನ್‌ ನನ್ನನ್ನು ಗುರುವಾಗಿ 
ಒಪ್ಪಿಕೊಂಡಿದ್ದೀರಿ. ಹೀಗೆ "ಶಿಷ್ಯಾದಿಚ್ಛೇತ್‌ಪರಾಜಯಂ' ಆಗಿ ಧನ್ಯನಾಗಿದ್ದೇನೆ.' 

"ನೀವು ಮೊದಲು ಕಲಿತಿದ್ದು ನಮ್ಮ ತಾಯಿಯವರಿಂದ. ಅವರ ಸಂಗೀತಶೈಲಿ 
ನಿಮ್ಮಲ್ಲಿ ಮುಂದುವರೆದಿದೆಯೆ ?' 

“ಅವರ ಸಂಗೀತ ಶೈಲಿಯ ಪ್ರಭಾವವು ಆಳವಾಗಿಯೆ ಆಗಿದೆ. ಅದೊಂದು ಏನು, 
ಅವರಿತ್ತ ಸ೦ಗೀತಪ್ರೋತ್ಸಾಹ, ಪ್ರೀತಿ, ನಮ್ಮ ನಮ್ಮ ಜೀವನಗಳನ್ನು ವ್ಯಕ್ತಿತ್ವಗಳನ್ನು 
ತಿದ್ದಿ ರೂಪಿಸಿದ ರೀತಿ--ಇವೆಲ್ಲವೂ ಅವರ ಅನುಗ್ರಹ, ಪ್ರಸಾದ. ಇಂದು ನಾನು 
ಏನಾಗಿದ್ದೇನೋ ಅದೆಲ್ಲವನ್ನು ರೂಪಿಸಿದ ಶಿಲ್ಪಿ. ನಿನ್ನದೂ ಹಾಗೆಯೆ ಭಾವನೆ ಎಂಬುದು 
ನಿನ್ನೆಲ್ಲ ನಡೆನುಡಿಗಳಲ್ಲಿ ಕಾಣುತ್ತದೆ. ನನಗೆ ಪುನರ್ಜನ್ಮವಿದ್ದರೆ ಅವರೇ ನನ್ನ ಮಾತೆ 
ಯಾಗಲೆಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ.' 


೫೯೮ ಕರ್ಣಾಟಕಸ೦ಗೀತವಾಹಿನಿ 


ವಿಶ್ವೇಶ್ವರನ್‌ 

ರಾತ್ರಿಯ ಊಟದಲ್ಲಿ ನಮ್ಮ ಸೋದರರ ಸಭೆ ಎಂದಿನಂತೆ ಸೇರಿತ್ತು. ಒ೦ದು ತುತ್ತು, 
ಮಾತು ಹತ್ತು: ಇದು ನಮ್ಮ ಸಭೆಯ ವೈಶಿಷ್ಟ್ಯ. ಮಾತಿನ ಮಧ್ಯದಲ್ಲಿ ನಾನು ನನ್ನ ತಮ್ಮ 
ನನ್ನು ಕುರಿತು ಇದ್ದಕ್ಕಿದ್ದ೦ತೆ 

“ಈಗ ನಾನು ಅಣ್ಣನೂ ಅಲ್ಲ, ನೀನು ತಮ್ಮನೂ ಅಲ್ಲ' ಎಂದೆ. ವಿಶ್ವೇಶ್ವರನ್‌ 
ಆಶ್ಚರ್ಯದಿಂದ "ಅದೇನು ?' ಎಂದು ಕೇಳಿದರು. ಸ 

“ಈಗ ನಾನು-ಸಂದರ್ಶಕ, ನೀನು ವೈಣಿಕ' ಎಂದು ಹೇಳಿ ಸಂದರ್ಭವನ್ನು ವಿವರಿಸಿದೆ. 
ಅವರು ಸ೦ದೇಹಿಸಿದರು. "ಎಲ್ಲಾದರೂ ಉಂಟೆ? ಅಣ್ಣ ತಮ್ಮನ ಮೇಲೆ ಬರೆದ, ಬೇಕಾದು 
ದೆಲ್ಲ ಬರೆದುಕೊ೦ಡ ಎ೦ದು ಜನ ನಗೆಯಾಡುವುದಿಲ್ಲವೆ ?' 

- “ನಿನಗಿಂತ ಮೊದಲೇ ನಾನು. . . . ಮಿತ್ರರಲ್ಲಿ ಅಹವಾಲು ಹೇಳಿಕೊಂಡೆ. ಅವರು, 
ವಿಶ್ವೇಶ್ವರನ್‌ ನಿಮ್ಮ ತಮ್ಮನಾಗಿರುವುದು ಅವರ ತಪ್ಪೆ ? ಹೋಗಿ, ಹೋಗಿ, ಇಂತಹ 
ತಕರಾರೆಲ್ಲ ನನ್ನ ಮುಂದೆ ತರಲೇಬೇಡಿ, ಎಂದು ಬಿಟ್ಟರು.' 

ನಮ್ಮ ಅಣ್ಣನವರು ದನಿಗೂಡಿಸಿದರು : "ಅವರು ಹೇಳಿದ್ದು ಸರಿ. ಇವನೊಬ್ಬನಿ 
ಗೋಸ್ಕರ ಬೇರೆಯವರಿ೦ದ ಸ೦ದರ್ಶನ ಏರ್ಪಡಿಸುವುದು ಸರಿಯೆ, ಸಾಧುವೆ ? ಅಲ್ಲದೆ 
ನಿನ್ನ ದೃಷ್ಟಿಕೋನ, ನಿನ್ನ ಪ್ರಶ್ನೆ, ನಿನ್ನ ವಿಶ್ಲೇಷಣೆ ಎಲ್ಲರಿಗೂ ದೊರೆತ ಹಾಗೆ ಇವನಿಗೂ 
ದೊರೆಯಬೇಡವೆ ? ಹೊಗಳಿಕೆ, ವಿಶೇಷಣಗಳು, ಸಾಧನೆ, ಸನ್ಮಾನಗಳು, ಇವುಗಳನ್ನೆಲ್ಲ 
ತರದೆ ಪ್ರಶ್ನೋತ್ತರಗಳನ್ನು ನಡೆಸಿದರೆ ಆಯಿತು.' 

ಇಬ್ಬರೂ ಒಪ್ಪಿ, ಅವರು ಅಂಪೈರಾಗಿದ್ದು ನಾವು ಸಂದರ್ಶನ ಪ್ರಾರಂಭಿಸಿದೆವು. 
ಮೈಸೂರು ಶೈಲಿ ಎಂದರೇನು ಎ೦ಬುದು ಮೊದಲನೆಯ ಪ್ರಶ್ನೆಯಾಯಿತು. 

"ಹಿ೦ದೆ ಹೇಗಿತ್ತೋ ನನಗೆ ಗೊತ್ತಿಲ್ಲ. ಈಗಿನ ಸ೦ದರ್ಭದಲ್ಲಿ ಸ೦ಗೀತಶೈಲಿಯನ್ನು 
ಪ್ರಾ೦ತೀಯವಾಗಿ ಹೆಸರಿಸುವುದು ಅಥವಾ ವರ್ಗೀಕರಿಸುವುದು ಸಾಧ್ಯವೂ ಅಲ್ಲ, ಸರಿಯೂ 
ಅಲ್ಲ ಎನ್ನಿಸುತ್ತದೆ. ಅಂತಹದು ಯಾವುದೂ ಉಳಿದೂ ಇಲ್ಲ. ಉದಾಹರಣೆಗೆ ನನ್ನ 
ವೀಣಾಶೈಲಿಯ ಮೇಲೆ ಹೊರಗಿನ ಅಥವಾ ಬೇರೆಯ ಯಾವ ಪ್ರಭಾವವೂ ಬಿದ್ದಿಲ್ಲ. 
ಆದರೂ ಈಚೆಗೆ ತಮಿಳುನಾಡಿನಲ್ಲಿ ಕಚೇರಿ ಮಾಡಿದಾಗ ಅಲ್ಲಿಯವರು ನಿಮ್ಮದು ಥೇಟ್‌ 
ತಂಜಾವೂರು ಶೈಲಿ ಎಂದರು ! ಶೈಲಿಗಳಿಗೆ ಕಾರಣರಾದ ಜನ ಆಯಾ ಪ್ರಾಂತಗಳಲ್ಲಿ 
ಹುಟ್ಟುವುದು ಅಥವಾ ಇರುವುದು ಆಕಸ್ಮಿಕ, ಅಷ್ಟೆ. ಅಲ್ಲದೆ. ಇ೦ತಹದು ಒಂದೇ ಶೈಲಿ 
ಎನ್ನಲು ಬೇಕಾಗುವಷ್ಟು ಸಾಧಾರಣಾಂಶಗಳು ಮೈಸೂರಿನ ವೈಣಿಕರಲ್ಲಿಯಾಗಲಿ ಹಿಂದೆ 
ಇತ್ತೆಂದು ನನಗೆ ತೋರುವುದಿಲ್ಲ.`' 

“ಬೇರೆಯವರ, ಹೊರಗಿನವರ ಪ್ರಭಾವ ನಿನ್ನ ವೀಣೆಯ ಮೇಲೆ ಬಿದ್ದಿಲ್ಲವೆಂದು 
ನಿನ್ನನ್ನು ಚಿಕ್ಕಂದಿನಿಂದ ಬಲ್ಲ ನಮಗೆ ಗೊತ್ತು. ಆದರೂ ನಿನ್ನ ಶೈಲಿಯನ್ನು ಖ್ಯಾತನಾಮ 
ರಾದ ಇನ್ನೊಬ್ಬರ ಶೈಲಿಗೆ ಜನ ಹೋಲಿಸುವುದನ್ನು ಕೇಳಿದ್ದೇನೆ. ನಿನ್ನ ಶೈಲಿಯ ವೈಶಿಷ್ಟ್ಯ 
ವೇನಾದರೂ ಇದೆಯೆ '' 4 


ವೀಣೆಯ ಬೆಡಗಿದು ಮೈಸೂರು ೫೯೯ 


"ಅಂತಹ ಹೋಲಿಕೆಯಿದ್ದರೆ ಅದು ಆಕಸ್ಮಿಕ; ಪ್ರಭಾವದ ಪರಿಣಾಮವಂತೂ ಅಲ್ಲ. 
ಗಾಯನಶೈಲಿಯನ್ನು ಅತ್ಯಂತವಾಗಿ ಅನುಸರಿಸುವುದು ನನ್ನ ವೈಶಿಷ್ಟ್ಯವೆ೦ದುಕೊ೦ಡಿ 
ದ್ದೇನೆ. ಅದಕ್ಕೆ ಬೇಕಾದ ತಂತ್ರಗಳನ್ನೆಲ್ಲ ನಾನೇ ನಿರ್ಮಿಸಿಕೊ೦ಡಿದ್ದೇನೆ. ವೀಣೆಯಲ್ಲಿ 
ಮೇರುವಿನ ಹಿಂದೆ ನುಡಿಸುವುದು, ಮೀಟಿಲ್ಲದೆ ಬಹುಕಾಲ ನುಡಿಸುವುದು, ಆವರ್ತಕ 
ಸ್ವರಗಳಲ್ಲಿ ನುಡಿಸುವ ಕ್ರಮ--ಇವೆಲ್ಲ ನನ್ನವೆ. ಆದರೆ ವೀಣೆಯ ಸಮುದ್ರದಲ್ಲಿ 
ಇದೊಂದು ಹನಿ, ಅಷ್ಟೆ.' 

“ವೀಣೆಯ ಬಗೆಗೆ ನಿನ್ನ ದೃಷ್ಟಿಯೇನು ?' 

“ವೀಣೆ ನನ್ನ ದೇವರು ; ತಾಯಿಯಿದ್ದ ಹಾಗೆ ; ನನ್ನ ಜೀವನಾಡಿ. ವೈಣಿಕರೆಲ್ಲರೂ 
ಅದನ್ನು ಅಂತೆಯೇ ಪವಿತ್ರವಾಗಿ ಭಕ್ತಿಪೂರ್ಣವಾಗಿ ಕಾಣಲೆಂಬುದು ನನ್ನ ಆಸೆ. ವೀಣೆಗೆ 
ಸಲ್ಲದ ಚಿಲ್ಲರೆ ಕೆಲಸಗಳನ್ನು--ಘಟ, ಗಿಟಾರ್‌, ಶ೦ಖ, ಮೃಗಪಕ್ಷಿಗಳ ಕೂಗು--ಇವುಗಳ 
ಅನುಕರಣೆಯನ್ನು ವೀಣೆಯಿ೦ದ ಮಾಡಿಸುವುದು ಪಾಪ ಎನ್ನಿಸುತ್ತದೆ. ವೀಣೆ ಹಾಡಿಕೆ 
ಯನ್ನು ಮಾತ್ರ ಆದರ್ಶವಾಗಿಟ್ಟುಕೊಳ್ಳಬೇಕು. ಹಾಡಿಕೆ ಎ೦ದರೆ ಆಳವಿರುವ, ಭಾವ 
ಪೂರ್ಣವಾದ ಗಾಯನ ಶೈಲಿ ಎ೦ದು ನನ್ನ ಅರ್ಥ.' 

"ವೀಣೆಗೇನೋ ಹಾಡಿಕೆ ಆದರ್ಶವೆಂದೆ ; ನಿನ್ನದೇ ಆದರ್ಶವೇನು ?' 

“ಆಕಾಶಕ್ಕೆ ಏಣಿಹಾಕುವ ಜಾಯಮಾನ ನನ್ನದು. ಮೊದಲ ಮೆಟ್ಟಲುಗಳನ್ನು ಸಹ 
ಏರಿದ್ದೇನೋ ಇಲ್ಲವೋ ! ಅಲ್ಲದೆ ನಾನು ಮುಂದೆ ಮುಂದೆ ಹೋದಹಾಗೆಲ್ಲ ಆದರ್ಶವೂ 
ಹಿಂದೆ ಹಿಂದೆ, ಇನ್ನೂ ಹೆಚ್ಚು ಹೆಚ್ಚು ದೂರಸರಿಯುತ್ತದೆ. ಇದರ ಒಂದು ಮುಖ ನನ್ನ 
ಕಚೇರಿಗಳ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತದೆ, ಆಗಾಗ. ನನ್ನ ಆತ್ಮಸಾಕ್ಷಿಯಾಗಿ ಯಾವುದು 
ಸರಿ, ಚೆನ್ನು, ಎನ್ನಿಸುತ್ತದೋ ಅ೦ತಹದನ್ನು ನಾನೇ ಮೊದಲು ಸವಿಯುವ ಪ್ರಯತ್ನದ 
`ಲ್ಲಿರುತ್ತೇನೆ. ಶ್ರೋತೃಗಳ ಬಗೆಗೆ ಇದರಿಂದ ನಿರಾಕರಣೆ, ಅಲಕ್ಷ್ಯ ಎಂದೇನೂ ಇಲ್ಲ. 
ಶ್ರೋತೃಗಳು ನಿಜವಾಗಿಯೂ ಉನ್ನತಮಟ್ಟದ ಸಂಗೀತವನ್ನು ಸವಿಯಬೇಕಾದರೆ ಸಂಗೀತ 
ವಿದ್ವಾಂಸನೇ ಅದನ್ನು ಮೊದಲು ನಿಜವಾಗಿ ಸವಿದಿರಬೇಕು, ಎಂದಿಷ್ಟೇ ಇದರ ಅರ್ಥ ; 
ಸ೦ಗೀತಗಾರನಿಗೆ ಬೇಕಾಗುವ ಮೊದಲನೆಯ ಅಂಶವೆಂದರೆ ಅಂತರ್ಮುಖ ಮತ್ತು 
ತನ್ಮಯತೆ.' | 

“ವೀಣೆಯನ್ನು ನುಡಿಸುತ್ತಿರುವಾಗ ವೈಣಿಕನ ಮನಸ್ಸು ಹೇಗಿರಬೇಕು ಎನ್ನುತ್ತೀ ?' 

“ಇತರರ ವಿಷಯ ಹೇಳಲಾರೆ. ನನಗಂತೂ ಭಕ್ತಿ, ಪ ದ್ದೆ, ಮಡಿಯಭಾವನೆ ತುಂಬಿರು 
ತ್ತದೆ ; ದೇವರ ಪೂಜೆಯಲ್ಲಿ ತೊಡಗಿದ್ದೇನೆ, ಎನ್ನಿಸುತ್ತದೆ. ಮನೋಧರ್ಮ ಚೆನ್ನಾಗಿದ್ದಾಗ 
ಎಷ್ಟೋ ಸಲ ಅಪೂರ್ವವಾದ ಅನುಭವವಾಗುತ್ತದೆ ; ಸಂಗೀತಕ್ಕೂ ನನಗೂ ವೀಣೆಗೂ 
ಇರುವ ಪ್ರತ್ಯೇಕತೆ ಮಾಯವಾಗುತ್ತದೆ. ಅವಿನಾಭಾವ ಮೂಡುತ್ತದೆ. ಯಾವಾಗಲೂ 
ಹೀಗೆಯೇ ಇರಬಾರದೆ ಎ೦ದು ಆಸೆಯಾಗುತ್ತದೆ.' 

“ನೀನು ಗಾಯಕನೂ ವೈಣಿಕನೂ ಹೌದಷ್ಟೆ; ಸಂಗೀತಕ್ರಿಯೆಯಲ್ಲಿ ಏನನ್ನು ಅರ 
ಸುತ್ತೀ?' 


೬೦೦ ಕರ್ಣಾಟಕಸ೦ಗೀತವಾಹಿನಿ 


“ವೀಣೆಯಾದರೇನು, ಕ೦ಠವಾದರೇನು ? ಎರಡೂ ಮಾಧ್ಯಮಗಳೆ ; ಅವರೆಡೂ ಇರು 
ವುದು ಇನ್ನೇನನ್ನೋ ಸಂಪಾದಿಸಿಕೊಳ್ಳುವುದಕ್ಕಾಗಿ. ಹಾಡಲಾಗದುದನ್ನು ವೀಣೆಯಲ್ಲಿ 
ನುಡಿಸುತ್ತೇನೆ; ನುಡಿಸಲಾಗದುದನ್ನು ಹಾಡಿ ಅಭಿವ್ಯಕ್ತಗೊಳಿಸಲು ಯತ್ನಿಸುತ್ತೇನೆ. ಎರಡ ` 
ರಲ್ಲೂ ಸಾಧಿಸಬೇಕಾದದ್ದು ಒಂದೆ : ಶುದ್ದಿ, ನಿಕರತೆ, ಆಳ, ಜಿಗಿ, ಭಾವಶುದ್ದಿ, 
ಸಂಪ್ರದಾಯಶುದ್ಧಿ, ಸ್ವರಶುದ್ಧಿ, ಲಯಶುದ್ಧಿ ಇವುಗಳನ್ನು ವೈಣಿಕ, ಗಾಯಕರಷ್ಟೇ ಏಕೆ, 
ಎಲ್ಲ ಸಂಗೀತವಿದ್ವಾಂಸರೂ ಮೈಯೆಲ್ಲ ಕಣ್ಣಾಗಿ ಕಾಯ್ದುಕೊಳ್ಳಬೇಕು. ಅನುಸ್ವರಗಳಲ್ಲಿ, 
ಛಾಯಾಸ್ಟರಗಳಲ್ಲಿ, ಲಯದಲ್ಲಿ ಕಟ್ಟುನಿಟ್ಟಿನ ನಿಕರತೆಯಿರಬೇಕು--ಇದ್ದೇ ಇರಬೇಕ್ಸು. 
ಇನ್ನು ಆಳದ ವಿಷಯ : ಸ೦ಗೀತದಲ್ಲಿ ಭಾವ ಆಳವಾಗಿರಬೇಕು, ಘನವಾಗಿರಬೇಕು, 
ಗ೦ಭೀರವಾಗಿರಬೇಕು, ತೂಕವಾಗಿರಬೇಕು. ಬುಲ್‌ಬುಲ್‌ ತರಂಗಿನ ಹಾಗೆ, ಟೈಪರೈಟರಿನ 
ಹಾಗೆ ವೀಣೆ ನುಡಿಸುವುದು ನನಗೆ ಹಿಡಿಸದು.' 

. "ನೀರು ಬಡಿಸಲೇ ?' ಎ೦ದು ಸೂಚ್ಯವಾಗಿ ಕೇಳಿದರು ನಮ್ಮ ಅಕ್ಕ (ಸೋದರಿ). ಕೈ 
ನೋಡಿದರೆ ಒಣಗಿತ್ತು. ನಕ್ಕು, ಕೈತೊಳೆದುಕೊ೦ಡು ಎದ್ದೆವು. ಸ೦ದರ್ಶನ ಮುಗಿದಿತ್ತು. 


ಸ೦ದರ್ಶಕನನ್ನು ಸ೦ದರ್ಶಿಸಿದಾಗ | 

ಸ೦ದರ್ಶನಗಳನ್ನೆಲ್ಲ ಮುಗಿಸಿ ಮೇಜಿನ ಮುಂದೆ ಉಸ್ಸಪ್ಪ ಎ೦ದು ಕುಳಿತು ಒ೦ದು 
ಗಳಿಗೆ ಕಣ್ಣುಮುಚ್ಚಿದೆ. ಕೂಡಲೇ ನನ್ನ ಪ್ರತಿಕೃತಿಮೂರ್ತಿ ನನ್ನಿ೦ದ ಹೊರಗೆ ಸಿಡಿದು 
ನಿಂತಿತು. ಒ೦ದೇ ಉಸಿರಿನಲ್ಲಿ ಕೇಳಿತು. 

“ಇಷ್ಟೆಲ್ಲ ಸಂದರ್ಶನಗಳನ್ನು ಮುಗಿಸಿದೆಯಲ್ಲ, ನಿನ್ನ ಉದ್ದೇಶ ನೆರವೇರಿತೆ ? ಇದರ 
ಫಲಶ್ರುತಿ ಏನು ? ಮಾಡಬೇಕಾದದ್ದೆಲ್ಲ ಈ ಸ೦ದರ್ಶನಗಳಲ್ಲಿ ಮಾಡಿದ್ದೀಯ ? ಅ೦ದು- 
ಇಂದು ಎಂದು ಪ್ರಾರಂಭ ಮಾಡಿದೆಯಲ್ಲ, ಒಟ್ಟಿನಲ್ಲಿ ಚಿತ್ರ ಹೇಗೆ ಕಾಣುತ್ತದೆ?' 

`ಹೋ ! ತಾಳು ಪುಣ್ಯಾತ್ಮ ; ನೀನೂ ಮಧ್ಯೆ ಉಸಿರುತೆಗೆದುಕೊ೦ಡು ನನಗೂ ಉಸಿ 
ರಾಡಲು ಅವಕಾಶಕೊಡು. ಈಗತಾನೇ ಸುಸ್ತಾಗಿ ಬಂದು ಕುಳಿತಿದ್ದೇನೆ. ಒಂದೊಂದಾಗಿ 
ಕೇಳು, ಹೇಳುತ್ತೇನೆ' ಎ೦ದು ಅ೦ಗಲಾಚಿದೆ. 

"ಮಾಡಬೇಕಾದುದೆಲ್ಲ ಎಲ್ಲಿ ಮಾಡಲಾಗಿದೆ ? ಇಲ್ಲಿ ಕೇವಲ ಹನ್ನೊ೦ದು ಜನರನ್ನು 
ಸ೦ದರ್ಶಿಸಿದ್ದೇನೆ. ಇವರುಗಳ ವಯಸ್ಸು, ಸಾಧನೆಗಳ ಮಟ್ಟದಲ್ಲಿಯೇ ಇರುವ ಅದೆಷ್ಟೋ 
ಮಂದಿ. ಇದ್ದಾರೆ, ನನಗೆ ತಿಳಿದಹಾಗೆಯೇ. ಸ್ಥಾಲೀಪುಲಾಕನ್ಕಾಯದಿ೦ದ ಕೆಲವರನ್ನು 
ಆರಿಸಿಕೊಂಡಿದ್ದೇನೆ, ಅಷ್ಟೆ. ಬೇರೆಯವರನ್ನು ಸಂದರ್ಶನ ಮಾಡಿದ್ದರೆ ಫಲಶ್ರುತಿ ಬೇರೆಯೆ 
ಆಗುತ್ತಿತ್ತೇನೋ ! ಆದರೂ ಮುಖ್ಯ ಪರಂಪರೆಗಳಲ್ಲಿ ಯಾವುದನ್ನೂ ಬಿಡದಂತೆ ಅವು 
ಗಳಲ್ಲಿ ಪ್ರಮುಖರಾದವರನ್ನು ಆರಿಸಿಕೊಂಡಿದ್ದೇನೆ. ನನಗೆ ತಿಳಿದ ವಿದ್ವಾಂಸರಲ್ಲಿ ಕೆಲವ 
ರನ್ನು ಕೆಲವು ಕಾರಣಗಳಿಗಾಗಿ ಕೈಬಿಡಟೇಕಾಯಿತು. ನನಗೆ ತಿಳಿಯದೆ ಇನ್ನೆಷ್ಟು ಮಹಾನು 
ಭಾವರಿದ್ದಾರೋ,-ಎಂದರೋ ಮಹಾನುಭಾವಲು-ಅಂದರಿಕಿ ವಂದನಮುಲು. ಅಲ್ಲದೆ 
ಈ ದಿಕ್ಕಿನಲ್ಲಿ ಮಾಡಬೇಕಾದುದು ಬೆಟ್ಟದಷ್ಟಿದೆ ಎಂದು ಈ ಲೇಖನವನ್ನೂ ಸಂದರ್ಶನ 


ವೀಣೆಯ ಬೆಡಗಿದು ಮೈಸೂರು ೬೦೧ 


ಗಳನ್ನೂ ಕೈಗೊಂಡಾಗಲೇ ತಿಳಿದುದು. ಇಂತಹದೇ ಕೆಲಸ, ಆದರೆ ಇನ್ನೂ ಉತ್ತಮವಾಗಿ. 
ಉದಯೋನ್ಮುಖ ತರುಣವೈಣಿಕರನ್ನು ಕುರಿತು ನಡೆಯಬೇಕು. ಕಲಾಹವ್ಯಾಸಿಗಳಾದ 
ಹಲವು ಪ್ರೌಢವೈಣಿಕರು ನಮ್ಮಲ್ಲಿದ್ದಾರೆ. ಅಜ್ಞಾತವಾಸದಿ೦ದ ಅವರನ್ನು ಹೊರಗೆಳೆದು 
ತರಬೇಕು. ಕೇವಲ ಒಂದೆರಡು ತಲೆಮಾರುಗಳಷ್ಟು ಹಿಂದಿನ ಕಾಲಕ್ಕೂ ನಾವು ದಂತ 
ಕಥೆಗಳನ್ನೇ ಅವಲಂಬಿಸಬೇಕಾಗಿದೆ. ಈಗಲೇ ಹೀಗಿದ್ದರೆ ಇನ್ನೆರಡು ತಲೆಮಾರುಗಳ 
ನ೦ತರ ಹೇಗಿರಬಹುದು ! ಈಗಲಾದರೂ ಸ್ವಲ್ಪ ಸಂಶೋಧನೆ ಮಾಡಿ ನಮ್ಮ ಪೂರ್ವಿಕರ 
ಸತ್ಯನಿಷ್ಠ ಜೀವನಚರಿತ್ರೆಗಳನ್ನು ನಿರ್ಮಿಸಿಡುವುದು ಒಳ್ಳೆಯದು. ಆಯಾ ಪರಂಪರೆಗೆ 
ಸೇರಿದವರಾದರೂ ಈ ಕೆಲಸವನ್ನು ಪ್ರಾಮಾಣಿಕ ದೃಷ್ಟಿಯಿ೦ದ ಕೈಗೊಳ್ಳಬೇಕು. ನಮ್ಮ 
ಸಮಸಾಮಯಿಕ ವಿದ್ವಾಂಸರ ಜೀವನ ಸಾಧನೆಗಳನ್ನು ಕುರಿತು ಅ೦ಕಿಅ೦ಶಗಳನ್ನೊಳ 
ಗೊಂಡ, ಅನಾ೦ತರಿಕ ಮೌಲ್ಯಮಾಪನವನ್ನೊಳಗೊ೦ಡ ಪುಸ್ತಕ ಹೊರಬೀಳಬೇಕು.' 

"ಹಾಗಾದರೆ ಈ ಸಂದರ್ಶನಗಳಲ್ಲಿ ನೀನು ಮಾಡಿದ್ದೇನು ?' 

“ಈ ಬಗೆಯ ಸಾಹಿತ್ಯಕ್ಕೆ ಒ೦ದು ಹೊಸ ದೃಷ್ಟಿಕೋನ ಬೇಕೆನ್ನಿಸಿತ್ತು, ಬಹುಕಾಲದಿಂದ. 
ಅಷ್ಟನ್ನು ಮಾತ್ರ ಇಲ್ಲಿ ಮಾಡಿದ್ದೇನೆ. ಅಲ್ಲದೆ ನಮ್ಮ ವಿದ್ವಾಂಸ ಸ್ನೇಹಿತರು ಹೊಸಬಗೆಯ 
ಪ್ರಶ್ನೆಗಳನ್ನು ಎದುರಿಸಿದಾಗ ಹೇಗೆ ಪ್ರತಿಕ್ರಿಯೆ ತೋರಿಸುತ್ತಾರೋ ಎ೦ಬ ಕುತೂಹಲವೂ 
ಇತ್ತು. ಫಲಿತಾಂಶ ಒಟ್ಟಿನಲ್ಲಿ ಆಶಾದಾಯಕವಾಗಿದೆ. ' ಅಪ್ಪ ಹಾಕಿದ ಆಲದಮರಕ್ಕೇ 
ಜೋತುಬೀಳುವ, ಪಾಠಪ್ರವಚನಗಳ, ದಿನಚರಿಯ ಇಕ್ಕಟ್ಟು ಹಾದಿಯಲ್ಲೇ ನಡೆಯಲೆಳ 
ಸುವ ಪ್ರವೃತ್ತಿ ನಮ್ಮ ಸಂಗೀತವಿದ್ವಾಂಸರಲ್ಲಿ ಹೋಗಿ ಆಲೋಚನಾಪರರಾಗುವ ಕಾಲ 
ಈಗ ಬಂದಿದೆ. ಈ ಲೇಖನದಿ೦ದ ಆಲೋಚನೆಗೆ ಸಾಮಗ್ರಿ ದೊರೆಯಬಹುದು ಎನ್ನಿಸು 
ತ್ತದೆ.' “ 

"ವಿದ್ವಾಂಸರಲ್ಲಿ ಹೊಸ ಪ್ರವೃತ್ತಿ ಬೆಳೆಯಬೇಕು ಎಂದೆಯಲ್ಲ, ಯಾವ ಪ್ರವೃತ್ತಿ ?' 

“ಒಂದು ಉದಾಹರಣೆ : ನಾನು ಸಂದರ್ಶಿಸಿದ ಎಲ್ಲ ವಿದ್ವಾಂಸರೂ ಹೆಚ್ಚು ಕಡಿಮೆ 
ಒಂದೇ ಮಾತು ಹೇಳಿದರು : ನಮ್ಮ ವೀಣೆ ಈಗಾಗಲೇ ಪರಿಪೂರ್ಣವಾಗಿದೆ ; ಅದಕ್ಕೆ 
ನಾವೇನನ್ನು ಸೇರಿಸಬಲ್ಲೆವು? ನಮ್ಮ ಹಿಂದಿನವರು ತಂತ್ರ ಶೈಲಿಗಳಲ್ಲಿ ಮಾಡಬೇಕಾದು 
ದೆಲ್ಲ ಮಾಡಿಬಿಟ್ಟಿದ್ದಾರೆ ; ಈಗ ನಾವೇನನ್ನೂ ಸೇರಿಸಲಾಗಲಿಲ್ಲ, ಸೇರಿಸಲಾಗುವುದಿಲ್ಲ, 
ಎಂದುಬಿಟ್ಟರು. ನನಗೆ ಇದು ಸೋಲುವ ಮನೋವೃತ್ತಿಯಾಗಿ ಕಾಣುತ್ತದೆ. ನಮ್ಮ 
ಹಿರಿಯರು ಮಹತ್ತನ್ನು ಸಾಧಿಸಿದರು ನಿಜ ; ಆದರೆ ಅವರು ಹಿ೦ದಿನದಿ೦ದ ಬಂದಿದ್ದನ್ನು 
ಉತ್ತಮಪಡಿಸಿಕೊಳ್ಳಲಿಲ್ಲವೆ ? ಅವರೂ ಹೀಗೇ ಅಸಹಾಯಕರೆಂದುಕೊಂಡು ಕೈಕಟ್ಟಿ 
ಕುಳಿತಿದ್ದರೆ ವೀಣೆ ಹೇಗೆ.ಬೆಳೆಯುತ್ತಿತ್ತು ? ವೀಣೆಯ ಮಾತು ಹಾಗಿರಲಿ, ಜಗತ್ತಿನಲ್ಲಿ “ಆ 
ಪರಮೇಶ್ವರನೊಬ್ಬನನ್ನು ಬಿಟ್ಟರೆ ಇನ್ನು ಯಾವುದೂ ಪರಿಪೂರ್ಣವಲ್ಲ; ಯಾರೂ-- 
ನಮ್ಮ ಹಿರಿಯರನ್ನೂ ಸೇರಿಸಿ-ಸರ್ವಜ್ಞರಲ್ಲ. ಪ್ರತಿಯೊಂದರಲ್ಲಿಯೂ ಉತ್ತಮಪಡಿಸ 
ಬೇಕಾದುದು, ಹೊಸದಾಗಿ ತಿಳಿಯುವ೦ತಹದು ಇದ್ದೇ ಇದೆ. ಅದೇಕೆ ನಮ್ಮ ಜನ ಸಾಹಸಿ 
ಗಳಾಗಿ ಪ್ರಯೋಗಶೀಲರಾಗುವುದಿಲ್ಲ ? ವೀಣೆಯೊ೦ದನ್ನೆ ತೆಗೆದುಕೊಳ್ಳೋಣ. ಅದರ 


೬೦೨ ಕರ್ಣಾಟಕಸ೦ಗೀತವಾಹಿನಿ 


ನಾದ ಗುಣದ ಬಗ್ಗೆ ವೈಜ್ಞಾನಿಕವಾಗಿ ಏನನ್ನು ಕ೦ಡು ಹಿಡಿದಿದ್ದೇವೆ ? ಅದರ ರಚನೆಯ 
ಬಗ್ಗೆ ನಾದವಿಜ್ಞಾನದಲ್ಲಿ ಏನು ಪ್ರಯೋಗ ನಡೆದಿದೆ ? ಒಬ್ಬೊಬ್ಬ ವೀಣೆ ತಯಾರಕನೂ 
ಒಂದೊಂದು ರೀತಿ ಅ೦ಧಶ್ರೆದ್ಧೆಯಿ೦ದ ತು೦ಜಿದ ವಿಧಾನಗಳನ್ನು ಬಳಸುತ್ತಾನೆ. ಒಬ್ಬನೇ 
ತಯಾರಿಸಿದ ಎರಡು ವೀಣೆಗಳಲ್ಲಿ ಸಹ ಒಂದೇ ಗುಣವಿರುತ್ತದೆ೦ದೂ ಹೇಳಲಾಗು 
ವುದಿಲ್ಲ. ಇದನ್ನೆಲ್ಲ ವೈಜ್ಞಾನಿಕ ಕ್ರಮಗಳಿ೦ದ ಸರಿಪಡಿಸಬಹುದು. ಸರಿಪಡಿಸಬೇಕು. ಇನ್ನು 
ವಾದಕನ ಸೌಕರ್ಯಗಳನ್ನು ಗಮನದಲ್ಲಿಟ್ಟುಕೊ೦ಡು ಮಾಡಬಹುದಾದ ಸಣ್ಣಪುಟ್ಟ ಬದಲ್ಲಾ 
ವಣೆಗಳೆಷ್ಟೋ ಇವೆ. ವೀಣಾವಾದನ ತಂತ್ರದಲ್ಲಿ ಹೊಸತನ್ನು ಏಕೆ ಕ೦ಡುಹಿಡಿಯ 
ಬಾರದು? ವೀಣೆಯಲ್ಲಿ ಹೊಸತನ್ನು ಏನನ್ನೂ ಇನ್ನು ನುಡಿಸಲು ಸಾಧ್ಯವಿಲ್ಲ ಎಂದು 
ನಾನ೦ತೂ ನ೦ಬಲಾರೆ.' 

“ಸಾಮಾನ್ಯವಾಗಿ ದಕ್ಷಿಣದೇಶದಲ್ಲಿ ಮೈಸೂರು ವೀಣೆ, ತಂಜಾವೂರು ವೀಣೆ ಎಂದು 
ಎರಡೇ ರೀತಿ ಪ್ರಸಿದ್ಧವಾಗಿರುವುದು. ತಂಜಾವೂರು ಎಂದರೂ ಅದು ಮದ್ರಾಸು ಮಲೆ 
ಯಾಳಗಳಲ್ಲೂ ರೂಢಿಯಲ್ಲಿರುವಂತಹುದೆ. ಈ ಎರಡಕ್ಕೂ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ 
ಗಳಿದ್ದವು. ಅವರ ವೀಣೆಯಲ್ಲಿ ಕುದುರೆಯ ಮೇಲಿನ ರೇಕನ್ನು ಹಿತ್ತಾಳೆ ಅಥವಾ 
ಕ೦ಚಿನಿ೦ದ ಮಾಡಿ ನಾಲ್ಕು ತ೦ತಿಗಳಿಗೂ ಅದನ್ನೆಲ್ಲ ಉಪಯೋಗಿಸಿದರೆ ನಮ್ಮ ವೀಣೆ 
ಯಲ್ಲಿ ಹಿತ್ತಾಳೆ ಅಥವಾ ಕ೦ಚನ್ನು ಮೊದಲಿನ ಮೂರು ತಂತಿಗಳಿಗೆ ಮಾತ್ರ ಉಪ 
ಯೋಗಿಸಿ ಸಾರಣಿ ತಂತಿಗೆ ಬೇರೆಯಾಗಿ ಉಕ್ಕಿನ ರೇಕನ್ನಿಡುತ್ತೇವೆ. ಇದು ಮುಖ್ಯವಾಗಿ 
ಜೀವಾಳವನ್ನು ಸಂಬಂಧಿಸಿದ ವಿಷಯ. ರೇಕಿನ ಉಬ್ಬು ಎಲ್ಲಕ್ಕಿಂತ ತೆಳುವೂ, ಜಿಗಿಯೂ 
ಆದ ಸಾರಣಿಗೆ ಬೇರೆ ರೀತಿ ಬೇಕಾಗುತ್ತದೆ ; ಅಲ್ಲದೆ ಒಂದೇ ಲೋಹದ ಸಂಘರ್ಷದಿಂದ 
ಜೀವಾಳಕ್ಕೆ ಇಲ್ಲಿ ವಿಶಿಷ್ಟವಾದ ಗುಣ ಬರುತ್ತದೆ. ಆದುದರಿಂದ ನಾದವಿಜ್ಞಾನದ ಪ್ರಕಾರ 
ಸಾರಣಿಯ ನಾದ ಹೆಚ್ಚು ಪುಷ್ಪ, ಹೆಚ್ಚು ಪ್ರಸನ್ನ. ಎರಡನೆಯದಾಗಿ ತಂಜಾವೂರು 
ವೀಣೆಯ ಕತ್ತು ನಮ್ಮದಕ್ಕಿ೦ತ ಸಣ್ಣದು. ನಮ್ಮ ವೀಣೆಯಲ್ಲಿ ಮೆಟ್ಟುಗಳು ಮೇರುವಿನಿಂದ 
ಕುದುರೆಯ ಕಡೆಗೆ ಕ್ರಮವಾಗಿ ಉದ್ದದಲ್ಲಿ ಹೆಚ್ಚಾಗುತ್ತ ಬರುತ್ತವೆ. ಅವರದಲ್ಲಿ ಎಲ್ಲ 
ಒಂದೇ ಉದ್ದಕ್ಕಿರುತ್ತವೆ. ನಮ್ಮ ವೀಣೆಯಲ್ಲಿ ದೋಣಿಯನ್ನು ಅಖಂಡವಾಗಿ, ಪ್ರತ್ಯೇಕ 
ವಾಗಿ, ಏಕಾ೦ಡವಾಗಿ ಮಾಡುತ್ತಾರೆ. ಅವರು ದಂಡಿಯನ್ನು ಹಲಗೆಯಿಂದ ಮುಚ್ಚಿ 
ಎರಡೂ ಕಡೆ ಗೋಡೆಯೆಬ್ಬಿಸುತ್ತಾರೆ. ನಮ್ಮ ವೀಣೆಗಳಲ್ಲಿ ತಲೆಗೆ ಸಿ೦ಹಮುಖವು 
ಸಾಮಾನ್ಯ ; ವ್ಯಾಳಿಯೂ ಉಂಟು. ಅವರ ವೀಣೆಗಳಲ್ಲಿ ವ್ಯಾಳಿಮುಖವೊಂದೇ ಇರುತ್ತದೆ. 
ಇನ್ನು ಕಾಯಿಯ ಗಾತ್ರ, ಆಕಾರ, ದಂತದ ಕೆಲಸದ ಶೃ೦ಗಾರ ಇವುಗಳಲ್ಲಿ ಎರಡು 
ಕಡೆಯೂ ಹೀಗೆಯೇ ಎಂದು ನಿರ್ಣಯಿಸಿ ಹೇಳಲು ಬರುವಂತಹ ವ್ಯತ್ಯಾಸಗಳೇನೂ ಇಲ್ಲ. 
ಇರುವ ವ್ಯತ್ಯಾಸಗಳೂ ಈಗ ಮಾಯವಾಗುತ್ತಿವೆ. ಅಲ್ಲಿಯೂ ಪ್ರಯೋಗಶೀಲರು ರೇಕಿಗೆ 
ಸ್ಟೇನ್‌ಲೆಸ್‌ ಉಕ್ಕನ್ನು ಬಳಸುತ್ತಿದ್ದಾರಷ್ಟೆ. ತಂತಿಯ ಸಾಮಗ್ರಿ, ರಚನೆಗಳಲ್ಲಿಯೂ 
ಎರಡು ವೀಣೆಗಳಲ್ಲಿಯೂ ಪ್ರಯೋಗಗಳು ನಡೆಯುತ್ತಿವೆ.' 

"ಮೈಸೂರು ವೀಣಾಶೈಲಿ ಎಂದರೇನು, ಅದರ ವೈಶಿಷ್ಟ್ಯವೇನು ಎಂದು ಎಲ್ಲರನ್ನೂ 


ವೀಣೆಯ ಬೆಡಗಿದು ಮೈಸೂರು ೬೦೩ 


ಕೇಳಿಬ೦ದೆಯಲ್ಲ, ಅದರ ಬಗೆಗೆ ನೀನೇ ಏನು ಹೇಳುತ್ತೀ ?' 

`ಮೈಸೂರು ವೀಣಾಶೈಲಿ ಎಂಬುದೊಂದು ಇದ್ದುದು ನಿಜ ; ಮೂರು ತಲೆಮಾರುಗಳ 
ಹಿ೦ದೆ ಅದರ ವೈಶಿಷ್ಟ್ಯ ಸ್ಪಷ್ಟವಾಗಿಯೇ ಇದ್ದಿರಬೇಕು. ಆದರೆ ಅದೇನೆ೦ದು ಈಗ ತಿಳಿ 
ಯುವ ಹಾಗಿಲ್ಲ. ಧ್ವನಿಮುದ್ರಣತ೦ತ್ರ ಆಗ ಇದ್ದು ನಮ್ಮ ಪೂರ್ವಿಕರ ವೀಣಾವಾದನ 
ಗಳನ್ನು ಧ್ವನಿಮುದ್ರಿಸಿಕೊ೦ಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು, ಎ೦ದೆನ್ನಿಸುತ್ತದೆ. ನಮ್ಮ 
ಹಿ೦ದಿನ ತಲೆಮಾರಿಗೇ ಇದರ ಚಿತ್ರ ಅಸ್ಪಷ್ಟವಾಗುತ್ತ ಬ೦ದಿರಬೇಕು. ಈಗ೦ತೂ 
ಮೈಸೂರು ಶೈಲಿ ಎಂಬುದು ಯಾವುದೂ ಇಲ್ಲದಿರುವುದು ನಿಜ. ಆದರೂ ಅಂತಹ 
ದೊಂದು ಶೈಲಿಯು ಇದ್ದರೆ ನಮ್ಮ ಪ್ರತಿಷ್ಠೆಯ ದೃಷ್ಟಿಯಿ೦ದ, ಕಲಾವಿಕಾಸದ ದೃಷ್ಟಿ 
ಯಿ೦ದ ಒಳ್ಳೆ ಯದು ಎಂದೆನಿಸುತ್ತದೆ. ಹಿ೦ದಿನದು ಸಿಗದಿದ್ದರೆ ಹೋಗಲಿ, ಈಗಿನ ನಮ್ಮ 
ಖ್ಯಾತನಾಮರಾದರೂ ತಮ್ಮ ತಮ್ಮ ಶಿಷ್ಕಪರ೦ಪರೆಯನ್ನು ನಿರ್ದಿಷ್ಟಮಾರ್ಗದಲ್ಲಿ 
ನಿರ್ಮಿಸಬಹುದಲ್ಲ; ಹಾಗೆ ಮಾಡಿದರೆ ಇನ್ನೆರಡು ತಲೆಮಾರುಗಳಲ್ಲಿ ಮೈಸೂರಿನ ವೈಶಿಷ್ಟ್ಯ 
ವೊಂದನ್ನು ಸ್ಥಾಪಿಸಲು ಸಾಧ್ಯ. ಸಾಮುದಾಯಿಕ ದೃಷ್ಟಿಯಿಂದ ನೋಡಿದಾಗ ಇದರ ಅಗತ್ಯ 
ಕಾಣುತ್ತದೆ. ಆದರೆ ಇಂತಹ ಪ್ರಯತ್ನಗಳಾಗಲಿ ಶಿಷ್ಯಪರ೦ಪರೆಗಳಾಗಲಿ : ಎಲ್ಲಿಯೂ 
ಕಣ್ಣಿಗೆ ಬೀಳುತ್ತಿಲ್ಲ.' 

"ಅ೦ದು-ಇಂದು : ಈ ಚಿತ್ರದಲ್ಲಿ ಯಾವ ವ್ಯತ್ಕಾಸವಿದೆಯೆಂದು ನಿನಗೆನ್ನಿಸುತ್ತದೆ ?' 

"ನನಗೇನೋ ತುಂಬ ವ್ಯತ್ಕಾಸಗಳು ಕಾಣುತ್ತವೆ. ವೀಣಾ ಇತಿಹಾಸದ ಜಮಾಲೆಕ್ಕದ 
ಪುಸ್ತಕದ ಹಾಳೆಗಳನ್ನು ತಿರುವಿಹಾಕಿದಾಗ ಎರಡು ಕಡೆಯೂ ಪ್ರವೇಶಗಳು ಕ೦ಡು 
ಬರುತ್ತವೆ. ಮೊದಲನೆಯದಾಗಿ, ಒಂದು ತಲೆಮಾರಿನ ಹಿಂದಿನವರೆಗೂ ಮೈಸೂರಿನಲ್ಲಿ 
ವೈಣಿಕನು ಗಾಯಕನೂ ಆಗಿರುತ್ತಿದ್ದನು. ಹೀಗಾಗದೆ ಇದ್ದುದು ಅಪರೂಪವಾಗಿ. ಆದುದ 
ರಿಂದ ವೀಣಾಶೈಲಿಯು ಗಾಯನಶೈಲಿಯಿಂದ ಪ್ರಭಾವಿತವಾಗಿತ್ತೆನ್ನಬಹುದು. ತಮಿಳು 
ದೇಶದಲ್ಲಿಯೂ ಒಂದು ಕಾಲಕ್ಕೆ ಹೀಗಿದ್ದಿರಬಹುದು. ನಾದಜ್ಯೋತಿ ಮುದ್ದುಸ್ಟಾಮಿ 
'ದೀಕ್ಷಿತರೇ ಇದಕ್ಕೆ ಉದಾಹರಣೆ. ಆದರೆ ತಂಜಾವೂರಿನಲ್ಲಿ ನಂತರ ಇವೆರಡೂ ಬೇರ್ಪಟ್ಟ 
ಹಾಗೆ ಕಾಣುತ್ತದೆ. ಮೈಸೂರಿನ ವೀಣಾಶೈಲಿಯು ಗಾಯನ ಶೈಲಿಯನ್ನು ಅನುಸರಿಸಲು 
ತಮಿಳುನಾಡು ಆಂಧ್ರಗಳ ಪ್ರಭಾವವೂ ಇತ್ತೆನ್ನುವವರು ನಮ್ಮಲ್ಲಿದ್ದಾರೆ. ಆದರೆ ಇದಕ್ಕೆ 
ಆಧಾರವಿದ್ದ ಹಾಗೆ ಕಾಣುವುದಿಲ್ಲ. 

“ಎರಡನೆಯದಾಗಿ, ವೀಣೆಯ ರಚನೆಯನ್ನೇ ನೋಡು. ತ೦ಜಾವೂರಿನಲ್ಲಿ ಮಾಡುತ್ತಿ 
ದ್ದುದಕ್ಕೂ ಮೈಸೂರಿನಲ್ಲಿ ಮಾಡುತ್ತಿದ್ದುದಕ್ಕೂ ವ್ಯತ್ಯಾಸಗಳು ಕೆಲವು ಇದ್ದವಷ್ಟೆ. ಈ 
ವ್ಯತ್ಕಾಸಗಳಲ್ಲಿ ನಾದಗುಣವನ್ನು ಮಾರ್ಪಡಿಸುತ್ತಿದ್ದುದು ಮುಖ್ಯವಾಗಿ ಎರಡೇ : ರೇಕು 
ಮತ್ತು ಉಬ್ಬು ಮೇಳ ಅಥವಾ ತಗ್ಗುಮೇಳ. ಈ ಎರಡನೆಯದರಲ್ಲಿಯೂ ಮೈಸೂರಿನಲ್ಲಿ 
ಇಂತಹದೇ, ತಂಜಾವೂರಿನಲ್ಲಿ ಇಂತಹದೇ ಎಂದು ಖಚಿತವಾಗಿ ಬೇರ್ಪಡಿಸಿ ಹೇಳುವ 
ಸ್ಥಿತಿಯೇನೂ ಇಲ್ಲ. ತಂಜಾವೂರು ಎ೦ದರೆ ಮದ್ರಾಸು, ಕೇರಳ ಎಲ್ಲ ಸೇರಿದೆ ಇಲ್ಲಿ. 
ಉಳಿದ ವ್ಯತ್ಕಾಸಗಳೆಲ್ಲ ಗೌಣವಾದವು, ಪ್ರಾದೇಶಿಕ ರುಚಿ. ಅಭ್ಯಾಸ. ಪದ್ಧತಿ ಮುಂತಾದವು 


೬೦೪ ಕರ್ಣಾಟಕಸ೦ಗೀತವಾಹಿನಿ 


ಗಳಿಗೆ ಸಂಬ೦ಧಿಸಿದ೦ತಹವು. ಆದರೆ ಈಗ ಅಂತಹ ವ್ಯತ್ಕಾಸಗಳೂ ಉಳಿದುಬರುತ್ತಿಲ್ಲ. 
ಇದಕ್ಕೆ ಎರಡು ಕಾರಣಗಳೆನ್ನಿಸುತ್ತದೆ. ಒಂದು, ಪ್ರಯಾಣ ಸುಲಭವಾಗಿದೆ. ಒಂದು 
ಕಡೆಯ ಜನ ಇನ್ನೊ೦ದು ಕಡೆಗೆ ಹೋಗಿ ಬರುವುದೂ ನೆಲೆಸುವುದೂ ಸರ್ವೇಸಾಮಾನ್ಯ 
ವಾಗಿ ಹೋಗಿದೆ. ವೀಣೆಗೂ ಹೀಗೆಯೇ ಆಗಿದೆ. ಎರಡು, ವೀಣೆಯನ್ನು ತಯಾರಿಸುವವರ 
ಪೀಳಿಗೆಗಳು ಮು೦ದುವರಿಯುತ್ತಿಲ್ಲ. ಅವರಿಗೆ ತಮ್ಮ ಪರ೦ಪರಾಗತ ಕಲೆಯನ್ನು-- 
ಕಸುಬು ಎಂದು ಬೇಕಾದರೂ ಎನ್ನು--ಶುದ್ಧವಾಗಿ ಉಳಿಸಿಕೊಳ್ಳಲು ಸಾಕಷ್ಟು ಪ್ರೋತ್ಸಾಹ 
ಉತ್ತೇಜನ, ಪ್ರಚೋದನೆಗಳಿಲ್ಲ. ಅಥವಾ ಆಯಾ ಪರಂಪರೆಯವರು ಈಗಲೂ ಉಳಿದು 
ಕೊಂಡಿದ್ದರೆ ಅವರಿಗೆ ಆಧುನಿಕ ರುಚಿ, ಫ್ಯಾಷನ್‌ಗಳ ಮೇಲೆ ಮೋಹ. 
“ಮೂರನೆಯದಾಗಿ ವೀಣೆಯನ್ನಿಟ್ಟುಕೊ೦ಡು ನುಡಿಸುವ ಕ್ರಮವನ್ನು ಗಮನಿಸೋಣ. 
ದಕ್ಷಿಣಭಾರತದಲ್ಲಾಗಲಿ ಉತ್ತರಭಾರತದಲ್ಲಾಗಲಿ ವೀಣಾದಿ ತಂತಿ ವಾದ್ಯಗಳನ್ನು ನುಡಿ 
ಸುವ ಶಿಲ್ಪ ಹೇಗಿದೆ--ಕಾಯಿ ಬಲತೊಡೆಯ ಬಳಿ, ತಲೆ ಎಡಭುಜದ ಬಳಿ, ಅಲ್ಲವೆ ? 
ವೈಣಿಕನು ಕುಳಿತಿದ್ದರೂ ನಿಂತಿದ್ದರೂ ವೀಣೆಯ ನಿಲುವು ಹೀಗೆಯೇ ಇತ್ತು. ಸಂಗೀತಶಾಸ್ತ್ರ 
ಗ್ರ೦ಥಗಳಲ್ಲಿ ವರ್ಣಿಸಿರುವುದು ಹೀಗೆಯೇ ; ಕನ್ನಡ ಕಾವ್ಯಗಳಲ್ಲಿ ವರ್ಣಿಸಿರುವುದೂ ಅಷ್ಟೆ. 
ಈಚೀಚಿನವರೆಗೂ ಇದು ಹೀಗೆಯೇ ಇತ್ತು. ಸುಮಾರು ಎರಡು: ತಲೆಮಾರಿನ ಹಿ೦ದೆ 
ವಿಜಯನಗರ ಸಂಸ್ಥಾನ ವಿದ್ವಾಂಸರಾಗಿದ್ದ ಗುರುರಾಯಾಚಾರ್ಕರೂ ಅವರ ಪ್ರಸಿದ್ಧ 
ಶಿಷ್ಯರಾದ ವೆ೦ಕಟರಮಣದಾಸರೂ ವೀಣೆಯನ್ನು ಇದೇ ರೀತಿಯಲ್ಲಿ ನುಡಿಸುತ್ತಿದ್ದರು. 
ಏಕೆ, ಕೇವಲ ಎರಡು ತಲೆಮಾರಿನಷ್ಟು ಹಿ೦ದೆ ಹುಲಗೂರು ಕೃಷ್ಣಾಚಾರ್ಯರು ಕಿನ್ನರಿಯನ್ನು 
ಹೀಗೇ ನುಡಿಸುತ್ತಿದ್ದರಷ್ಟೆ. ಹಿ೦ದೂಸ್ಥಾನೀಸ೦ಗೀತದ ಸಿತಾರ್‌ ವಾದಕರೂ ಇದೇ ನಿಲು 
ವನ್ನು ಬಳಸುತ್ತಾರಲ್ಲವೆ ? ಈ ಕ್ರಮವು ತಪ್ಪಿಹೋಗಿ ವೈಣಿಕನು ಪದ್ಮಾಸನದಲ್ಲಿ ಕುಳಿತಾಗ 
ಬಲ ಮೊಣಕಾಲಿನ ಬಳಿ ಕಾಯಿ, ಎಡತೊಡೆಯ ಮೇಲೆ ಬುರುಡೆ,- ದ೦ಡಿಯನ್ನು ಬಳಸಿ 
ಮೆಟ್ಟಿನ ಮೇಲೆ ಎಡಗೈ--ಈ ನಿಲವು ಈಗ ಸಾರ್ವತ್ರಿಕವಾಗಿದೆ. ಈ ವ್ಯತ್ಯಾಸ ಯಾವಾಗ 
ಬಂದಿತು ? ವೀಣೆಯ ರಚನೆ, ಆಕಾರ ಮುಂತಾದವುಗಳಲ್ಲಿ ಮುಖ್ಯ ವೃತ್ಯಾಸಗಳಾದಾಗ 
ಇದು ರೂಢಿಗೆ ಬಂದಿರಬೇಕೆಂಬುದು ಸ್ಪಷ್ಟ. ಇದಾದುದು ತಂಜಾವೂರಿನ ದೊರೆ 
ತುಳಜೇ೦ದ್ರನಿ೦ದ, ಸು. ೧೭೩೦ರಲ್ಲಿ. ಇದಾದ ಕೇವಲ ೫೦-೬೦ ವರ್ಷಗಳಲ್ಲಿ ವೀಣೆಯ 
ಈ ನಿಲುವು ಸರ್ವೇಸಾಮಾನ್ಯವಾಯಿತು. ಇದಕ್ಕೆ ಮೊದಲನೆಯ ಸೂಚನೆ ಮುದ್ದುಸ್ಟಾಮಿ 
ದೀಕ್ಷಿತರ ಚಿತ್ರಗಳನ್ನು ವೀಣೆಯೊಡನೆ ಪರಂಪರಾಗತವಾಗಿ ಬಿಡಿಸಿ ಕೊ೦ಡು ಬರುತ್ತಿರುವ 
ರೀತಿ. ಹೀಗೆ ವೀಣೆಯ ಆಧುನಿಕ ನಿಲುವಿಗೆ ತ೦ಜಾವೂರು ತುಳಜನ ಆಸ್ಥಾನ 
ಮೊದಲನೆಯ  ಸ್ಥಾನವಾಗಿರಬಹುದು; ಮುದ್ದುಸ್ಟಾಮಿದೀಕ್ಷಿತರಿಂದ ಹಾಗೂ ಅವರ 
ಶಿಷ್ಯಪರ೦ಪರೆಯಿ೦ದ ತಮಿಳುನಾಡಿನಲ್ಲಿ ರೂಢಿವಡೆದಿರಬೇಕು. ಮೈಸೂರಿನಲ್ಲಿ ಇದರ 
ಮೊದಲು ಮುಮ್ಮಡಿ ಕೃಷ್ಣರಾಜರ ಆಸ್ಥಾನದಲ್ಲಿ ಆಗಿರಬೇಕು. ಇದಕ್ಕೆ ಹಿ೦ದೆ 
ಹದಿನೆಂಟನೆಯ ಶತಮಾನದಲ್ಲಿ ವೀಣೆಯ ನಿಲುವು ಹೇಗಿತ್ತು ಎ೦ದು ಹೇಳಲು ಯಾವ 
ಆಧಾರವೂ ನನಗೆ ಸಿಕ್ಕಿಲ್ಲ. ಈ ಕ್ರಮ ಮೈಸೂರಿನಲ್ಲಿ ಶೇಷಣ್ಣನವರ ಕಾಲದಿಂದ 


ವೀಣೆಯ ಬೆಡಗಿದು ಮೈಸೂರು ೬೦೫ 


ಪ್ರಾರಂಭವಾಯಿತು, ಎನ್ನುವವರಿದ್ದಾರೆ. ಅವರಿಗಿಂತ ಎರಡು ತಲೆಮಾರುಗಳವರು 
ಬಹುಶಃ ವೀಣಾ ಭಕ್ಷಿವೆ೦ಕಟಸುಬ್ಬಯ್ಯನವರ ಕಾಲದಿಂದ, ಸಾಂಬಯ್ಯನವರ, ಶಾಮಣ್ಣ. 
ನವರ ಕಾಲದಿ೦ದ ವೀಣೆಯನ್ನು ಎಡಭುಜಕ್ಕೆ ಆನಿಸಿಕೊ೦ಡು ನುಡಿಸುವುದೇ ರೂಢಿಯಾ 
ಗಿತ್ತು. ಈ ಕಾಲದ ಚಿತ್ರಗಳಲ್ಲಿಯೂ ಶಿಲ್ಪಗಳಲ್ಲಿಯೂ ಹೀಗೇ ಇದೆ. 

"ನಾಲ್ಕನೆಯದಾಗಿ ವೀಣಾವಾದನದ ಶೈಲಿ. ನಾನು ಸ೦ದರ್ಶಿಸಿದವರಲ್ಲಿ ಎಲ್ಲರೂ 
ವೀಣಾಶೈಲಿ ಗಾಯನದ ಹಾಗಿರಬೇಕು. ನನ್ನದು ಹಾಗಿದೆ ಎ೦ದರು. ಒಬ್ಬರು ಮಾತ್ರ 
ವೀಣಾಶೈಲಿ ಸ್ವತಂತ್ರಾಭಿವ್ಯಕ್ತಿ ಶಕ್ತಿಯುಳ್ಳದ್ದು, ಬೇರೆಯದನ್ನು ಅದೇಕೆ ಅನುಕರಿಸಬೇಕು, 
ಎಂದರು. ಇವರ ಉತ್ತರಗಳಿ೦ದ ಗಾಯನಶೈಲಿಯ ಬಗೆಗೆ ಇವರೆಲ್ಲ ಬೇರೆ ಬೇರೆ 
ಅಭಿಪ್ರಾಯಗಳನ್ನಿಟ್ಟುಕೊ೦ಡಿದ್ದಾರೆ, ಎ೦ಬುದು ಸ್ಪಷ್ಟವಾಯಿತು. ಏಕೆ೦ದರೆ ಇವರೆಲ್ಲ 
ರದೂ ಹೆಚ್ಚು ಕಡಿಮೆ ಬೇರೆಬೇರೆಯದೇ ವೀಣಾವಾದನ ಶೈಲಿಗಳು, ವಾದನತ೦ತ್ರಗಳು ! 
ಗಾಯನವು ವೀಣಾವಾದನಕ್ಕಿ೦ತ ಉತ್ತಮ ಎಂದು ಇವರೆಲ್ಲರೂ ಒಪ್ಪಿಕೊಂಡ ಹಾಗೆ 
ಕಾಣುತ್ತದೆ. ಇದು ಸರಿಯೋ ತಪ್ಪೋ ಹೇಳಲಾರೆ. ಆದರೆ ಇಷ್ಟು ನಿಜ : ಎರಡರಲ್ಲೂ 
ಗುಣ, ವಿಶಿಷ್ಟತೆ, ಸಾಧ್ಯತೆ, ಅದರದರದೇ ಇವೆ. ಅದರದು ಅದಕ್ಕೆ, ಇದರದು ಇದಕ್ಕೆ. 
ಒಂದು ಮಟ್ಟದವರೆಗೆ ಅನುಕರಣೆ, ಅನುಸರಣೆ, ಆಕರ್ಷಕವೂ ಹೌದು, ಉಚಿತವೂ 
ಹೌದು. ಆದರೆ ಇವುಗಳ ಲಕ್ಷ್ಮಣರೇಖೆಯನ್ನು ಎರಡೂ ಮೀರಬಾರದು. ಮೀರಿದರೆ 
ಒಂದೊಂದೂ ತನ್ನತನವನ್ನು ಕಳೆದುಕೊಳ್ಳುತ್ತದೆ: ಒ೦ದು ಮಾತು ಆಲೋಚನೆಗೆ ಅರ್ಹ 
ವಾಗಿದೆ :: ಗಾಯನವೇ ಎಲ್ಲವನ್ನೂ ಒಳಗೊಳ್ಳುವ ಹಾಗಿದ್ದರೆ ವೀಣೆಗೆ ಏಕೆ ಇಂತಹ 
ಪ್ರಾಮುಖ್ಯ ದೊರೆಯುತ್ತಿತ್ತು ? ವೀಣೆಯಲ್ಲಿರುವ ಸಾಧ್ಯತೆಗಳನ್ನೆಲ್ಲ- ಕಂಠವು ಮಾಡ 
ಬಲ್ಲದೆ ? ಅದರ ಸಾಧ್ಯತೆಗಳನ್ನು, ಆಳವನ್ನು, ವೈವಿಧ್ಯವನ್ನು. ವೈಶಿಷ್ಟ್ಯವನ್ನು ಎತ್ತಿ 
ತೋರಿಸುವ ಚೌಕಟ್ಟಿನಲ್ಲಿ ಗಾಯನಶೈಲಿ ಬರಲಿ. ಅದು ಚೆನ್ನಾಗಿದ್ದೀತು, ಅದು ಬಿಟ್ಟು 
ಗಾಯನದ ಶೈಲಿಯ ಹೆಚ್ಚಳಿಕೆಯ ಸಂಭ್ರಮದಲ್ಲಿ ವೀಣೆಗೆ ವೈಣಿಕರೇ ಅನ್ಯಾಯ ಮಾಡು 
ವುದು ಬೇಡ. ನಿನಗೆ ಏನೆನ್ನಿಸುತ್ತದೆ 7 

"ಈಗ ಪ್ರಶ್ನೆಗಳನ್ನು ಕೇಳುವವ ನಾನು : ನಾನೇ ಸ೦ದರ್ಶಕ--ನೀನು ಸ೦ದರ್ಶಿತ. 
ಐದನೆಯ ಅಂಶ ಅಪ್ಪಣೆಯಾಗಲಿ.' 

“ಹೌದು, ಹೌದು, ಮರೆತಿದ್ದೆ ! ಐದನೆಯ ಅಂಶ ನಾಲ್ಕನೆಯದಕ್ಕೆ ಸಂಬಂಧಿಸಿದುದೇ: 
ಹಾಡಿಕೆ-ವೀಣಾಶೈಲಿಗಳ ಸ೦ಬ೦ಧ, ಸಮಸ್ಯೆ ತು೦ಬ ಹಳೆಯದೆ ; ಮೈಸೂರಿನಲ್ಲೂ 
ವೈಣಿಕರಲ್ಲಿ ಕೋಟೆಯ ಗುಂಪು ಅಗ್ರಹಾರದ ಗುಂಪು ಎಂಬ ಎರಡು ಇದ್ದದ್ದೇ. 
ತಾಳ-ಲಯ ಪ್ರಾಧಾನ್ಯಗಳ ಜೊತೆಗ ಈ ಪ್ರಶ್ನೆಯೂ ಅವರ ವರ್ಗೀಕರಣಕ್ಕೆ ಸಂಬಂಧಿ 
ಸಿತ್ತು. ಈಗ ಈ ಬಗೆಯ ವರ್ಗೀಕರಣವೇನೂ ಇಲ್ಲ ; ಅದರ ಬದಲು ಗಾಯನಶೈಲಿಯ 
ಕಡೆಗೆ ನಮ್ಮ ವೈಣಿಕರ ಮನ ಒಲಿದಿರುವಂತೆ ಕಾಣುತ್ತದೆ. ಇದೇನು ಒ೦ದು ರೀತಿಯ 
ಫ್ಯಾಷನ್ನೋ ಸ್ಥಿರಪ್ರವೃತ್ತಿಯೋ ಹೇಳಲಾರೆ ; ಕಾಲವೇ ಇದಕ್ಕೆ ಉತ್ತರ ಹೇಳಬೇಕು. 

“ಇನ್ನು ಆರನೆಯ ಅ೦ಶ. ಅ೦ದು-ಇ೦ದುಗಳಲ್ಲಿನ ವ್ಯತ್ಕಾಸದ ಸಾರ ನನಗೆ ಕಾಣುವುದು 


೬೦೬ ಕರ್ಣಾಟಕಸ೦ಗೀತವಾಹಿನಿ 


ಇಲ್ಲಿ: ಹಿ೦ದಿನ ಕಾಲದ ವೀಣಾವಾದನ ಈ ಕಾಲಕ್ಕಿಂತ ತುಂಬಾ ಚೆನ್ನಾಗಿತ್ತು ಎಂದು 
ಒಬ್ಬಿಬ್ಬರನ್ನು ಬಿಟ್ಟರೆ ಎಲ್ಲ" ಸ೦ದರ್ಶಿತರೂ ಹೇಳಿದರು. ಈ ಮಾತು ಅರ್ಧ ಸರಿಯಾಗಿ 
ಕಾಣುತ್ತದೆ. ಕ್ರಿ.ಶ.೧೯೦೦-೧೯೩೦ರ ಅವಧಿಯಲ್ಲಿ ಸರ್ವತ್ರ ಪೂಜ್ಯರೂ ಖ್ಯಾತನಾಮರೂ 
ಆಗಿದ್ದ ಕೆಲವು ವೈಣಿಕರ ಧ್ವನಿಮುದ್ರಣಗಳು ಉಳಿದುಬಂದಿವೆ. ಅವು ಅವರನ್ನು ಕುರಿತು 
ಪ್ರಚಾರದಲ್ಲಿರುವ ಅಬ್ಬರದ, ಉತ್ಪ್ರೇಕ್ಷಿತ ಹೊಗಳಿಕೆಯನ್ನು ಸಮರ್ಥಿಸುವುದಿಲ್ಲ. ಆದರೆ 
ಹಿ೦ದಿನ ತಲೆಮಾರುಗಳ ಸ೦ಗೀತದಲ್ಲಿ ಒ೦ದು ವೈಶಿಷ್ಟ್ಯವಿತ್ತು ; ನಮ್ಮ ಹಿರಿಯರಿಗೆ 
ಸ೦ಗೀತೋಪಾಸನೆಯಲ್ಲಿ ಒಂದು ಸಮರ್ಪಣಭಾವವಿರುತ್ತಿತ್ತು. ತನ್ಮಯತೆ, ತಾದಾತ್ಮ್ಯ 
ಗಳು ಇರುತ್ತಿದ್ದವು. ಕಲೆ ಕೇವಲ ಜೀವನೋಪಾಯವಾಗಿರಲಿಲ್ಲ. ಗುರುಪರಂಪರೆಯ 
ಭದ್ರವಾದ, ಕಟ್ಟುನಿಟ್ಟಾದ ಚೌಕಟ್ಟಿನಲ್ಲಿ ಕಲೆಯೂ ಕಲೆಗಾರನೂ ಬೆಳೆಯುತ್ತಿದ್ದರು. ಗುರು 
ಶಿಷ್ಯರಲ್ಲಿ ಆತ್ಮೀಯತೆ, ನಿಕಟಸ೦ಪರ್ಕಗಳಿರುತ್ತಿದ್ದವು; ಇಬ್ಬರನ್ನೂ ಒಟ್ಟುಗೂಡಿಸುತ್ತಿ 
ದ್ಹುದು ವೀಣೆಯೇ ಆಗಿದ್ದರೂ ಗುರುಶಿಷ್ಯರ ಸಂಬಂಧ ಸಾಮಾನ್ಯವಾಗಿ ಇದನ್ನು ಮೀರಿ 
ಶಿಷ್ಯನಲ್ಲಿ ಗುರುವಿನ ಆದರ್ಶದ ಮೂಲಕ ಜೀವನದ, ಕಲೆಯ ವಿಷಯದಲ್ಲಿ ಕೆಲವು 
ಮೌಲ್ಯಗಳೂ ಮನೋವೃತ್ತಿಯೂ ಧೋರಣೆ ದೃಷ್ಟಿಕೋನಗಳೂ ಬೆಳೆಯುತ್ತಿದ್ದವು. ಗುರು 
ವಿಗೆ ಶಿಷ್ಯನೊಡನೆ ಸೇರಿ ಮಾಡಿದ ವಿದ್ಯಾನ್ವೇಷಣೆಯು ಪರಸ್ಪರ ಸಹಕಾರಸ್ಫೂರ್ತಿಗಳಿ೦ದ 
ಸಾಕ್ಷಾತ್ಕರಿಸಿಕೊಳ್ಳುವ ಒ೦ದು ಸಾಹಸಮಯ ಅನುಭವವಾಗಿತ್ತು. ಶಿಷ್ಯನಿಗೆ ಗುರುವು 
ಪ್ರತ್ಯಕ್ಸದೈವ; ಮೈದಳೆದ ಕಲೆ. ಒ೦ದು ಮಾತಿನಲ್ಲಿ ಹೇಳಬೇಕೆಂದರೆ ಪ್ರಾಚೀನ ಗುರುಕುಲ 
ಪದ್ಧತಿಯ ಪೂರ್ಣಪ್ರಯೋಜನವು ವೀಣಾಶಿಕ್ಷಣದಲ್ಲಿ, ಅದರ ' ಅಭ್ಯಾಸದಲ್ಲಿ ಕಂಡು 
ಬರುತ್ತಿತ್ತು. ಸ೦ಗೀತವನ್ನು ಕೇಳುವವರಲ್ಲಿಯಾದರೂ ಅಷ್ಟೆ. ಸ೦ಗೀತವನ್ನು ಸವಿಯು 
ವುದಕ್ಕೆ ಅಗತ್ಯವಾದ ವ್ಯವಧಾನ, ಸಮಾಧಾನಚಿತ್ತ, ಪ್ರಶಾ೦ತ ವಾತಾವರಣ, ಧಾರ್ಮಿಕ 
ಅಥವಾ ಆಧ್ಯಾತ್ಮಿಕ ಹಿನ್ನೆಲೆ ಹಾಗೂ ಸಂದರ್ಭ ಮುಂತಾದವುಗಳು ಇರುತ್ತಿದ್ದವು. 
ಧ್ವನಿವರ್ಧನ ಸೌಕರ್ಯವಿಲ್ಲದುದರಿ೦ದ ಕೇಳುವವರ ಸಂಖ್ಯೆ ಮಿತವಾಗಿರುತ್ತಿತ್ತು; ಅವರಿಗೆ 
ಅವಧಾನವು ಹೆಚ್ಚಾಗಿ ಇರಬೇಕಾಗುತ್ತಿತ್ತು. ಇದರಿ೦ದಾಗಿ ಗಾಯಕವಾದಕರಿಗೂ ಶ್ರೋತೃ 
ಗಳಿಗೂ ಒಂದು ಬಗೆಯ ವೈಯಕ್ತಿಕ ಸಾನ್ನಿಧ್ಯ, ನೈಕಟ್ಕ ಇರುತ್ತಿತ್ತು. ಆದುದರಿಂದ ವೈಯ 
ಕ್ತಿಕ ಪಾಲುಗೊಳ್ಳುವಿಕೆ ಹೆಚ್ಚಾಗಿ, ರಸಾನುಭೂತಿಯ ಗುಣಗಾತ್ರಗಳು ಉತ್ತಮ ಮಟ್ಟ 
ದಲ್ಲಿರುತ್ತಿದ್ದವು. ಇದಲ್ಲದೆ ಸ೦ಗೀತಕಚೇರಿಗಳನ್ನು ಟಿಕೇಟು ಕೊ೦ಡು ಹೋಗಿ ಕೇಳುವ; 
ವಿದ್ವಾಂಸನು ತನ್ನ 'ರೇಟು`ಗಳನ್ನು ಒತ್ತಾಯಪಡಿಸಿ ಕೇಳುವ ವ್ಯಾಪಾರೀ ಮನೋಧರ್ಮ 
ಇರಲಿಲ್ಲ. ವಿದ್ವಾಂಸರಲ್ಲಿ ಆರೋಗ್ಯಕರವಾದ ಪೈಪೋಟಿ ಇತ್ತು. ಇದರಿಂದಾಗಿ ಸಾಧನೆಯ 
ತೀವ್ರತೆ. ವ್ಯಾಪ್ತಿ ಮತ್ತು ಆಳ ಹೆಚ್ಚಾಗಲು ಸಾಧ್ಯವಾಗಿತ್ತು. 

`ಆದರೆ ಇಂದಿನ ಚಿತ್ರ ಅನೇಕ ರೀತಿಯಲ್ಲಿ ಬೇರೆಯಾಗಿದೆ. ಸಂಗೀತದ ಗಾತ್ರವು 
ಊಹೆಗೂ ನಿಲುಕದಷ್ಟು ಬೆಳೆದಿದೆ. ಬಾನುಲಿ, ಧ್ವನಿವರ್ಧನ ಮು೦ತಾದ ಪ್ರಸಾರಸಾಧನ 
ಗಳಿ೦ದಾಗಿ, ಒಮ್ಮೆ ಶ್ರೀಮ೦ತನ ಸೊತ್ತಾಗಿದ್ದ ಸ೦ಗೀತಭಾಗೀರಥಿಯು ಶ್ರೀಸಾಮಾನ್ಯನ 
ಮನೆಬಾಗಿಲಿಗೆ .ಹರಿದುಬರುತ್ತಾಳೆ. ಪ್ರಯಾಣ ಸೌಲಭ್ಯದಿಂದ ದೇಶದ ಮೂಲೆಮೂಲೆ 


ವೀಣೆಯ ಬೆಡಗಿದು ಮೈಸೂರು ೬೦೭ 


ಗಳಲ್ಲಿರುವ ಪ್ರಖ್ಯಾತ ವಿದ್ವಾಂಸರು ಎಲ್ಲೆ೦ದರಲ್ಲಿಗೆ ಹೋಗಿ ತಮ್ಮ ಸಂಗೀತದಿಂದ 
ಸಾಮಾನ್ಯ ಜನರನ್ನು ತಣಿಸಬಹುದು. ಈ ಬಹುಶ್ರುತಿಯಿಂದ, ವೈವಿಧ್ಯದಿಂದ. ಶ್ರೀ 
ಸಾಮಾನ್ಯನ ಸ೦ಗೀತದಿಗ೦ತವು ಬಹು ವಿಸ್ತರಿಸಿದೆ, ದೃಷ್ಟಿಯು ವಿಶಾಲಗೊಂಡಿದ. 
ತುಲನಾತ್ಮಕ, ವಿಮರ್ಶಾತ್ಮಕ ಶಕ್ತಿಯು ಹೆಚ್ಚಾಗಿದೆ ; ಇದರಿಂದಾಗಿ ಸಂಗೀತದ ಗುಣ 
ವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಎಂದಿಗಿಂತ ಹೆಚ್ಚಾಗಿದೆ. ಸಂಗೀತಕಚೇರಿಗಳ ವಿಮರ್ಶೆ 
ಗಳು, ಸಂಗೀತಶಾಸ್ತ್ರಪ್ರವೇಪ ಮುಂತಾದ ಸಾಧನಗಳಿಂದ ಶ್ರೀಸಾಮಾನ್ಯನ ಶ್ರವಣಾ 
ಭಿರುಚಿಯು ಬೌದ್ದಿಕ ಪ್ರಯತ್ನಪೂರ್ವಕವಾಗಿ ಸಮೃದ್ಧವಾಗಿದೆ, ಆಳವಾಗಿದೆ. 

“ಸಂಗೀತದಲ್ಲಿ ಇನ್ನೂ ಒ೦ದು ಬಗೆಯ ಬೆಳವಣಿಗೆಯಾಗಿದೆ. ಪ್ರಯೋಗದ ಗಾತ್ರ 
ವ್ಯಾಪ್ತಿಗಳು ಬೃಹದಾಕಾರದಲ್ಲಿ ಬೆಳೆದುದರಿಂದ ಅದರಲ್ಲಿ ರಚನಾಸಾಮಗ್ರಿ ಹೇರಳ 
ವಾಗುತ್ತ ನಡೆದಿದೆ ; ಧ್ವನಿಮುದ್ರಣ ಸಾಧನಗಳಿಂದ ಸಂಗೀತವನ್ನು ಉಳಿಸಿಡುವ 
ಶಕ್ತಿಯೂ ನಮಗೆ ಬಂದಿದೆ. ತಂತ್ರ, ಪರಿಭಾಷೆಗಳು, ಬಹು ಪ್ರೌಢವಾಗಿ, ಸಂಕೀರ್ಣವಾಗಿ 
ಬೆಳೆದಿವೆ. ಅಪರೂಪವಾಗಿಯಾದರೂ ಪ್ರಯೋಗಶೀಲತೆ ಅಲ್ಲಲ್ಲಿ ಕಂಡುಬರುತ್ತದೆ. 

"ಇದು ನಮ್ಮ ಸಂಗೀತದ ಪುಸ್ತಕದಲ್ಲಿ ಬಂದುದರ ಲೆಕ್ಕ ; ಹೋಗಿರುವುದೂ ಬೇಕಾ 
ದಷ್ಟಿದೆ. ಪ್ರಸಾರ ಸಾಧನಗಳಿಂದ ಉತ್ತಮ ಸಂಗೀತದ ಜೊತೆಗೆ ಕೆಳಮಟ್ಟದ ಸಂಗೀತಕ್ಕೂ 
ಪ್ರಸಾರವು ದೊರೆತಿದೆ. ಧ್ವನಿವರ್ಧನವು ಗಾಯಕವಾದಕರಲ್ಲಿಯೂ ಕೇಳುವವರಲ್ಲಿಯೂ 
ಸೂಕ್ಷ್ಮಶ್ರವಣ ಶಕ್ತಿಯನ್ನೂ ಅದಕ್ಕೆ ಬೇಕಾದ ಅವಧಾನ, ಸಿದ್ಧತೆ, ಮನೋವೃತ್ತಿಗಳನ್ನೂ 
ಇದರ ಫಲವಾದ ಸೂಕ್ಷ್ಮರಸಾಭಿಜ್ನತೆಯನ್ನೂ ಕಡಿಮೆ ಮಾಡಿದೆ. ಇಂದಿನ ಸಾಮಾಜಿಕ 
ಮೌಲ್ಯಗಳೂ ಸಾಂಸ್ಕೃತಿಕ ವಾತವರಣವೂ ಜೀವನಕ್ರಮವೂ ಬಹುವಾಗಿ ಮಾರ್ಪಟ್ಟಿವೆ. 
ಸ೦ಗೀತಶಿಕ್ಷಣಕ್ಕೂ ಗುರುಕುಲ ಪದ್ಧತಿಗೂ ಏನು ಸಂಬಂಧವೂ ಉಳಿದಿಲ್ಲ. ಸಂಗೀತವು 
ಈಗ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಹಿನ್ನೆಲೆಯ ಬದಲು ಸಾಮಾಜಿಕ ಮತ್ತು ಆರ್ಥಿಕ 
“ಮೌಲ್ಯಗಳ ಪ್ರೇರಣೆಯಿಂದ ರೂಪುಗೊಳ್ಳುತ್ತಿದೆ. ಹೀಗೆ ಪ್ರತಿಭೆಗೆ ಚೌಕಟ್ಟು ಬದಲಾ 
ಯಿಸಿತು ; ಪ್ರತಿಭೆಯೇನೂ ಬದಲಾಯಿಸಲಿಲ್ಲ ; ಆದರೆ ಚಿತ್ರವು ಬದಲಾಗುವುದು ಅನಿ 
ವಾರ್ಯವಾಯಿತಷ್ಟೆ. ಈಗಿನ ಸಂಗೀತದಲ್ಲಿ ಆಧುನಿಕ ಜೀವನದ ಉಳಿದೆಲ್ಲ ಮುಖಗಳಲ್ಲಿರು 
ವಂತೆ--ತಾತ್ಕಾಲಿಕ ಭೋಗವೇ ಬೇಕು, ಸಾಕು. ಇದನ್ನು ವಿಮರ್ಶೆಯೆಂದು ಹೇಳುತ್ತಿಲ್ಲ, 
ಸಂಗತಿಯೆಂದು ಹೇಳುತ್ತಿದ್ದೇನೆ. 

"ಆಗಲಿ. ಇದೆಲ್ಲದರ ಫಲಶ್ರುತಿಯೇನು ? ಮೈಸೂರಿನಲ್ಲಿ ವೀಣೆಯ ಭವಿಷ್ಯದ ಬಗೆಗೆ 
ಏನೆನಿಸುತ್ತದೆ ?' 

“ಭವಿಷ್ಯಕ್ಕೇನೂ ಬಾಧೆಯಿಲ್ಲ. ಇ೦ದನ್ನು ನಾವು ನೋಡಿಕೊಂಡರೆ ನಾಳೆ ತನ್ನನ್ನು 
ನೋಡಿಕೊಳ್ಳುತ್ತದೆ..ನಮ್ಮ ತರುಣರ ಪೀಳಿಗೆಯಲ್ಲಿ ಉತ್ತಮವಾದ ಸರಕೇನೋ ಇದೆ ; 
ರಾಷ್ಟ್ರೀಯ ಮಟ್ಟದಲ್ಲಿ ಎದ್ದು ನಿಲ್ಲಬಲ್ಲ ಚೇತನವಿರುವವರು ನಮ್ಮಲ್ಲಿದ್ದಾರೆ. ಆದರೆ 
ಅವರು ತೋರಿಸುತ್ತಿರುವ ಶ್ರದ್ಧೆ, ಶ್ರಮ ಸಾಲದು ಎನ್ನಿಸುತ್ತದೆ. ಇದೊಂದು ತಪಸ್ಸಲ್ಲವೆ? 
ಪ್ರಯತ್ನ ಸಾಕಷ್ಟು ನಡೆದರೆ ಅನತಿದೂರದಲ್ಲಿಯೇ ಮೈಸೂರು ವೀಣೆ ಈ ಕ್ಷೇತ್ರದಲ್ಲಿ 


೬೦೮ ಕರ್ಣಾಟಕಸ೦ಗೀತವಾಹಿನಿ 


ಮುಂದಾಳಾಗಬಹುದು.ಎನ್ನಿಸುತ್ತದೆ.' 
'ಇನ್ನು ಒಂದೆರಡು ಪ್ರಶ್ನೆಗಳಿವೆ... .' 
`ಹಾಗೇ ಉಳಿದಿರಲಿ, ಮಹಾರಾಯ ! ಓದುಗರ ಮೇಲೆ ಕನಿಕರ ತೋರಿಸು. 
ಮತ್ತೊಮ್ಮೆ ಯಾವಾಗಲಾರದೂ ಭೇಟಿಯಾಗೋಣ.' 
ಎನ್ನುವ ಹೊತ್ತಿಗೆ ಊಟಕ್ಕೆ ಕರೆ ಬಂದಿತ್ತು. ತ್ನ 
. ತೇ x 


ಅನುಬಂಧ 


ಸು೦ದರಶಾಸ್ತ್ರಿಗಳು 

ವೀಣಾಪದ್ಮನಾಭಯ್ಯನವರ ಶಿಷ್ಯರಲ್ಲಿ ಪ್ರಮುಖರಾಗಿದ್ದ ಇಬ್ಬರು ಮೈಸೂರಿನಲ್ಲಿ 
ನೆಲೆಸಿದ್ದವರು; ವೀಣಾಸು೦ದರಶಾಸ್ತ್ರಿಗಳು ಮತ್ತು ಮೈಸೂರು ವಾಸುದೇವಾಚಾರ್ಯರು. 
ಸು೦ದರಶಾಸ್ತ್ರಿಗಳು ವಾಸುದೇವಾಚಾರ್ಕರಿಗಿ೦ತ ಹನ್ನೆರಡು ವರ್ಷಗಳಷ್ಟು ಹಿರಿಯರು 
(ಜನನ: ಕ್ರಿ. ಶ. ೧೮೫೩ರ ಸಮಾರು; ಮರಣ ೧೯೩೫) ; ವಾಸುದೇವಾಚಾರ್ಕರಿಗಿ೦ತ 
ಮುಂಚೆಯೇ ಪದ್ಮನಾಭಯ್ಯನವರಲ್ಲಿ ಶಿಷ್ಯವೃತ್ತಿಯನ್ನು ಪ್ರಾರ೦ಭಿಸಿ ಗಾಯನ, ವೀಣಾ 
ವಾದನಗಳೆರಡನ್ನೂ ಕಲಿತರು. ಅವರು ತೆಲುಗು ಮುಲಕನಾಡು ಪಂಗಡದ ಬ್ರಾಹ್ಮಣರು, 
ಶಾ೦ಡಿಲ್ಕಗೋತ್ರೀಯರು, ಶ್ರೋತ್ರಿಯರಾಗಿದ್ದ ನರಸಿ೦ಹಶಾಸ್ತ್ರಿಗಳ ಮಕ್ಕಳು. 

ಅವರೂ ತಮ್ಮ ಪಾಂಡಿತ್ಯ ಜನಪ್ರಿಯತೆಗಳಿ೦ದಾಗಿ ತಮ್ಮ . ಗುರುಗಳ೦ತೆಯೇ 
ಅರಮನೆಯ ಆಸ್ಥಾನ ವಿದ್ವಾಂಸರಾಗಿದ್ದರು, ಮಹಾರಾಣಿ ಬಾಲಿಕಾಪ್ರೌಢಶಾಲೆಯಲ್ಲಿ 
ವೀಣಾಗಾಯನಗಳ ಅಧ್ಯಾಪಕರಾದರು. ಆದರೆ ಅವರು ಆ೦ತರ್ಮುಖಿಗಳು ; ಸ೦ಗೀತದ 
ಅಧ್ಯಯನ-ಅಧ್ಯಾಪನಗಳಲ್ಲಿ, ವೇದದ ಅಧ್ಯಯನ-ಅಧ್ಯಾಪನಗಳಲ್ಲಿ: ಶ್ರೀರಾಮಚ೦ದ್ರನ 
ಪೂಜೆ, ಜಪ, ಕೈ೦ಕರ್ಯಗಳಲ್ಲಿ ಸಂಪೂರ್ಣವಾಗಿ ಮಗ್ನರು. ಅರಮನೆಯಿಂದ ಬಂದ 
“ಪೆಟ್ಟಿಗೆ' ಗಾಡಿಯಲ್ಲಿ ಅರಮನೆಗೆ ಹೋಗಿ ಹಾಡಿ ನುಡಿಸುವುದು, ಸಹೋದ್ಯೋಗಿ ಸಂಗೀತ 
ವಿದ್ವಾಂಸರೊಡನೆ ಸಂಗೀತದ ಶಾಸ್ತ್ರ ಮತ್ತು ಪ್ರಯೋಗಗಳ ಬಗೆಗೆ ವಿಚಾರವಿನಿಮಯ 
ನಡೆಸುವುದು, ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಠ ಹೇಳುವುದು, ಮನೆಯಲ್ಲಿ ಮಕ್ಕಳಿಗೆ 
ವೇದಾಧ್ಯಯನ ಸ೦ಗೀತಾಧ್ಯಯನ ಮಾಡಿಸುವುದು--ಇವುಗಳನ್ನು ಬಿಟ್ಟರೆ ದಿನದ ಉಳಿದ 
ಭಾಗವೆಲ್ಲ ಅವರು ಶ್ರೀರಾಮಚಂದ್ರನೊಡನೆಯೇ ಕಳೆಯುತ್ತಿದ್ದರು. ಶ್ರೀ ತ್ಯಾಗರಾಜ 
ರಂತೆಯೇ ಶ್ರೀರಾಮತಾರಃ ಮಂತ್ರದ ಪುರಶ್ಚರಣೆ, ಶ್ರೀರಾಮನ ಕೈ೦ಕರ್ಯಗಳಲ್ಲಿಯೇ 
ಮಗ್ನರಾಗಿದ್ದ , ಅವರನ್ನು ಸಹೋದ್ಯೋಗಿಗಳೂ ಶಿಷ್ಕರೂ ಅಭಿಮಾನಿಗಳೂ ಅಭಿನವ 
ತ್ಯಾಗರಾಜರೆಂದು ಗೌರವಿಸುತ್ತಿದ್ದರು. ` ಎಂಬತ್ತೆರಡು ವರ್ಷಗಳ, ಅವರ: ಸಾರ್ಥಕ 
ಜೀವನವು ಹೀಗೆ ತನ್ನನ್ನು ಕ೦ಡುಕೊಳ್ಳುವುದರಲ್ಲಿ, ಶ್ರೀರಾಮನಿಗೆ ತಮ್ಮನ್ನು ಬೇಷರತ್ತಾಗಿ 
ಅರ್ಪಿಸಿಕೊಳ್ಳುವುದರಲ್ಲಿ ಸವೆಯಿತು. 

ಸು೦ದರ ಶಾಸ್ತ್ರಿಗಳದು ಗೋಧಿಬಣ್ಣದ ನಸು ಎತ್ತರದ, ನೇರನಿಲುವಿನ ದೇಹ, ಹಣೆ. 
ತೋಳು, ಎದೆಗಳಲ್ಲಿ ಶುಭ್ರ ಭಸ್ಮತ್ರಿಪು೦ಡ್ರ. ಶಿಖೆಯನ್ನಿಟ್ಟು ಮಿರಮಿರಗೆ ಹೊಳೆಯುವ 


ವೀಣೆಯ ಬೆಡಗಿದು ಮೈಸೂರು ೬೦೯ 


ಗು೦ಡುತಲೆ. ನಾದೋಪಾಸನೆಯಿ೦ದ, ರಾಮೋಪಾಸನೆಯಿ೦ದ ಬ೦ದ ಬ್ರಹ್ಮವರ್ಚಸ್ಸು, 
ಹೊಳೆಯುವ ಕಣ್ಣುಗಳು, ಕೊರಳಲ್ಲಿ ಮೂವತ್ತೆರಡು ದಪ್ಪದಪ್ಪ ರುದ್ರಾಕ್ಷಿಗಳ ಮಾಲೆ 
ಮತ್ತು ಜಪಮಣಿ ಮಾಲೆ, ತಂಬೂರಿಯನ್ನು ಹಿಡಿದು ಹಾಡಲು ಕುಳಿತಾಗ ತಾಳಕ್ಕಾಗಿ 
ಹಿಡಿದ ಚಿಟಿಕೆಗಳು, ಬಲಕ೦ಕುಳ ಕೆಳಗಿನಿಂದ ಹಾದು ಎಡಭುಜವನ್ನು ಹಾಯುತ್ತಿದ್ದ ಶಾಲು 
ಅಥವಾ ಉತ್ತರೀಯ. ಮಾತು ಮಿತ, ಸ್ಮಿತಪೂರ್ವ. 

ಸು೦ದರಶಾಸ್ತ್ರಿಗಳನ್ನು ಮೈಸೂರಿನ ಸಂಗೀತ ರಸಿಕ ಹಳಬರು ನೆನೆಯುವುದು ಅವರ 
ಸಂಗೀತದ ಔನ್ನತ್ಯಕ್ಕಾಗಿ ಅವರು ನಡೆಸುತ್ತಿದ್ದ ರಾಮೋತ್ಸವಗಳಿಗಾಗಿ. ಈಗಾಗಲೇ 
ಹೇಳಿರುವಂತೆ, ಅವರು ತಮ್ಮ . ಗುರುಗಳ೦ತೆ ಗಾಯಕರೂ ಆಗಿದ್ದರು, ವೈಣಿಕರೂ 
ಆಗಿದ್ದರು. ಎರಡರಲ್ಲೂ ಅವರದು ಗಂಡುಶೈಲಿ, ಗೋಟಲ್ಲದ ಗಮಕ ಪೂರ್ಣಶೈಲಿ, 
ಕಂಠವು ಪ್ರೌಢವಾಗಿ, ಗಂಭೀರವಾಗಿ, ಆಳವಾಗಿ ಇದ್ದು ವಿಲಂಬಲಯಕ್ಕೆ, ಚೌಕಗಮಕ 
ಗಳಿಗೆ ಅನುಕೂಲವಾಗಿತ್ತು; ಘಾತ ಮತ್ತು ಸ೦ಚುಗಳೆರಡನ್ನೂ ನುಡಿಯುತ್ತಿತ್ತು. ಧಾತು 
ಮಾತುಗಳೆರಡಕ್ಕೂ ಸಮಾನಪ್ರಾಧಾನ್ಯವನ್ನು ಕೊಟ್ಟು ಎರಡನ್ನು ಅರ್ಥಪೂರ್ಣವಾಗಿ 
ಮತ್ತು ಭಾವಪೂರ್ಣವಾಗಿ ಹಾಡುತ್ತಿದ್ದರು. ಅವರ ವೀಣಾವಾದನ ಶೈಲಿಯು ಇದಕ್ಕೆ 
ಪರಸ್ಪರವಾಗಿತ್ತು. ವಿಲಂಬಲಯ, ದೀರ್ಥಗಮಕ, ಗಮಕಗಳಲ್ಲಿ ಕುಸುರಿ ಕೆಲಸ, ಸಾಹಿತ್ಕಾ 
ಕ್ಷರಕ್ಕೆ ಅನುಸಾರವಾದ ಮೀಟು, ಅಭಿವ್ಯಕ್ತಿಗೆ ಬೇಕಾಗುವ ತ೦ತ್ರವೈವಿಧ್ಯ--ಇವು ಅವರ 
ವೀಣಾಶೈಲಿಯ ವೈಶಿಷ್ಟ್ಯವಾಗಿತ್ತು. ವೀಣೆಯಾಗಲಿ ಗಾಯನವಾಗಲಿ ಭಾವಾಭಿವ್ಯಕ್ತಿಗೆ 
ಸಾಧನ ಮಾತ್ರ. ಅವುಗಳ ಮೇಲಿನ ಪಾ೦ಡಿತ್ಯದ ಮುಖ್ಯ ಪ್ರಯೋಜನವೆಂದರೆ ಇದೇ 
ಎ೦ದು ಎದ್ದು ಕಾಣುತ್ತಿತ್ತು. ಪೇಟೆ-ಕೋಟೆಗಳ ವಿವಾದ, ಸ್ಪರ್ಧೆಗಳಿ೦ದ ಯಾವಾಗಲೂ 
ದೂರವಿರುತ್ತಿದ್ದರು. 

ಸು೦ದರಶಾಸ್ತ್ರಿಗಳ ಜೀವನವು ಶಾಸ್ತ್ರಸ೦ಸ್ಕಾರದಿ೦ದ ಶುದ್ಧವಾಗಿದ್ದುದು. ಅವರು ತಮ್ಮ 
ವರ್ಣಾಶ್ರಮಗಳಿಗೆ ಶ್ರುತಿಯು ಏರ್ಪಡಿಸಿದ್ದ ವಿಧಿನಿಷೇಧಗಳ್ನು ಪಾಲಿಸುತ್ತಿದ್ದರು. 
ಭಕ್ತಿಯು ಅವರ ಬಾಳಿನ ಆಧಾರ ಶ್ರುತಿ. ಅವರ ಕಾಲದಲ್ಲಿ ಸ೦ಗೀತವಿದ್ವಾ೦ಸರಿಗೆ 
ಸಂಗೀತ ಶಾಸ್ತ್ರದ ಪರಿಚಯವು ಅವಶ್ಯವೆ೦ಬ ಭಾವನೆಯು ಅಷ್ಟಾಗಿ ಇರುತ್ತಿರಲಿಲ್ಲ ; 
ಆಗ ಶಾಸ್ತ್ರಗ್ರಂಥಗಳನ್ನು ಬರೆಯುವುದೂ ಓದುವುದೂ ಇರಲಿಲ್ಲವೆಂದಲ್ಲ. ಶ್ರೀತತ್ತ್ವ 
ನಿಧಿ, ಸ್ವರಚೂಡಾಮಣಿ, ಸಾರಸಂಗ್ರಹಭರತ, ಭರತಕಲ್ಪಲತಾಮ೦ಜರೀ, ರಸಿಕಜನ 
ಮನೋಲ್ಲಾಸಿನೀ, ಸಾರಸ೦ಗ್ರಹಭರತಶಾಸ್ತ್ರ ಇತ್ಯಾದಿ ಉತ್ತಮ ಗುಣದ ಸ೦ಗ್ರಹ ಗ್ರ೦ಥ 
ಗಳೂ ರಚಿತವಾಗಿದ್ದವು; ಶ್ರುತಿ ಸಿದ್ದಾಂತ, ಕರ್ಣಾಟ ಸ೦ಗೀತಪರಾಮರ್ಶೆ, ಭಾರತೀಯ 
ಸಂಗೀತವೂ ಬಾಸಕೂಟವೂ ಎಂಬಂತಹ ಸಂಶೋಧಕ ವಿವೇಚಕ ಗ್ರಂಥಗಳೂ ಇದ್ದವು; 
ಗಾನವಿದ್ಯಾರಹಸ್ಯ ಪ್ರಕಾಶಿನೀ, ಸ೦ಗೀತಸಮಯಸಾರಗಳ೦ತಹ ಗ್ರಂಥಗಳಲ್ಲಿ ಸಂಗೀತ 
ಪ್ರಯೋಕ್ತಗಳಿಗೆ ನೇರವಾಗಿ ಪ್ರಯೋಜಕವಾಗುವ ಸಾಮಗ್ರಿಯೂ ಭಯ, ಅದ್ಭುತ 
ಅಥವಾ ಅವಜ್ಞೆಯನ್ನು ಉಂಟುಮಾಡುತ್ತಿದ್ದ "ರಹಸ್ಯಪ್ರಕಾಶನ'ವೂ ಇರುತ್ತಿತ್ತು. 
ಸಂಸ್ಕೃತ ವಿದ್ವಾ೦ಸನೂ ಆಗಿರುತ್ತಿದ್ದ ಸಂಗೀತ ವಿದ್ವಾಂಸನಿಗೆ ಸಂಗೀತ ಶಾಸ್ತ್ರಗ್ರ೦ಥಗಳಲ್ಲಿ 


೩೯ 


೬೧೦ ಕರ್ಣಾಟಕಸ೦ಗೀತವಾಹಿನಿ 


ತನ್ನ ಕಲೆಯ ಬಗೆಗೆ ಏನನ್ನು ಹೇಳಿರಬಹುದೆ೦ಬ ಕುತೂಹಲವು ಸಹಜ ; ತಮ್ಮ 
ಪಾಂಡಿತ್ಯದ ಅಥವಾ ಅನುಕಂಪದ ಒತ್ತಡವು ಹೆಚ್ಚಾದಾಗ ಕೆಲವರು ಗ್ರಂಥರಚನೆಯಲ್ಲೂ 
ತೊಡಗುತ್ತಿದ್ದರು. ಆಗಿನ ಕಾಲದಲ್ಲಿ ಶಾಸ್ತ್ರಗ್ರ೦ಥವೆ೦ದರೆ ಬಹುಮಟ್ಟಿಗೆ ಸಂಗೀತ 
ರತ್ನಾಕರವೇ. ಅದರ ಶ್ಲೋಕಗಳ ಉದ್ದಾರ, ಚರ್ಚೆಗಳು ಸ೦ಗೀತಶಾಸ್ತ್ರಜತೆಯ ಪಟ್ಟವನ್ನು 
ದೊರಕಿಸಿಕೊಡುತ್ತಿದ್ದವು. ಆಸ್ಥಾನದಲ್ಲಿ ಪ್ರತಿಷ್ಠೆಯ ಸ್ಥಾನವನ್ನು ಉ೦ಟುಮಾಡುತ್ತಿ" 
ದ್ದವು. | 

ಇ೦ತಹ ವಾತಾವರಣದಲ್ಲಿ ಸು೦ದರಶಾಸ್ತ್ರಿಗಳು ವಿಭಿನ್ನ ರೀತಿಯ ಸಂಗೀತ ಶಾಸ್ತ್ರಜ್ಞ 
ರಾಗಿದ್ದು ಅಂದಿನ ಲಾಕ್ಷಣಿಕರ ಹಾಗೂ ಲಕ್ಷ್ಯಜ್ನರ ಆದರ ಗೌರವಗಳನ್ನು ಗಳಿಸಿಕೊಂಡಿ 
ದ್ದರು. ಅವರ ಶಾಸ್ತ್ರೋಕ್ತಿಗಳಿಗೆ ಮಾನ್ಯತೆ, ಸ್ವೀಕೃತಿ ಇರುತ್ತಿತ್ತು. ಏಕೆಂದರೆ ಪೂರ್ವ 
ಶಾಸ್ತ್ರಗ್ರ೦ಥಗಳನ್ನು ಮಾತ್ರವಲ್ಲದೆ ತಮ್ಮ ಕಾಲಕ್ಕೆ ಸಮೀಪವಾಗಿದ್ದ ಸ೦ಗೀತ ಶಾಸ್ತ್ರ 
ಗ್ರ೦ಥಗಳನ್ನೂ ಆಲೋಡನೆ ಮಾಡಿ ಅವುಗಳನ್ನು ಸಮಸಾಮಯಿಕ ಸ೦ಗೀತಪ್ರಯೋಗಕ್ಕೆ 
ಅಳವಡಿಸಿ ಮಾತನಾಡುತ್ತಿದ್ದರು ಮತ್ತು ಬರೆಯುತ್ತಿದ್ದರು. ಅವರ ಸಮಕಾಲೀನರಲ್ಲಿ 
ಇಂತಹ ಬಿಡಿಲೇಖನಗಳನ್ನು ಬರೆಯುತ್ತಿದ್ದವರು, ಕರ್ಣಾಟಕದಲ್ಲಿ ಅವರೊಬ್ಬರೆ. ನಂತರ 
ದಲ್ಲಿ ಹುಲಗೂರು ಕೃಷ್ಣಾಚಾರ್ಕರು ಇದಕ್ಕೆ ಪ್ರಸಿದ್ಧರಾದರು. ಸು೦ದರ ಶಾಸ್ತ್ರಿಗಳ ಇ೦ತಹ 
ಲೇಖನಗಳಲ್ಲಿ ಸಮತೂಕವೂ ಗಾ೦ಭೀರ್ಯವೂ ವಸ್ತುನಿಷ್ಠತೆಯೂ ಆಧಾರೋಲ್ಲೇಖವೂ 
ಇರುತ್ತಿತ್ತು. ಹೀಗೆ, "ರಾಗ ಮತ್ತು ಕಾಲ' ಎ೦ಬ ಲೇಖನದಲ್ಲಿ ಇಂತಿಂತಹ ರಾಗವನ್ನು 
ಇಂತಿಂತಹ ಕಾಲದಲ್ಲೇ ಹಾಡಿ ನುಡಿಸಬೇಕೆಂಬ ರಾಗವೇಳಾನಿಯಮವನ್ನು ಪೂರ್ವಾ 
ಚಾರ್ಯರು ಏರ್ಪಡಿಸಿರುವುದನ್ನು ಹೀಗೆ ಸಮರ್ಥಿಸಿದ್ದಾರೆ": 

"ಈ ನಿಯಮಗಳಲ್ಲಾ ನಾದಶಾಸ್ತ್ರದ ಸ್ಟಾನುಷ್ಠಾನ ಸಮಯ ಎಂದರೆ ಉಷಃಕಾಲ 
ಮೊದಲುಗೊಂಡು ಆಯಾಯ ಕಾಲಗಳಲ್ಲೇ ಭಗವದ್ಭಕ್ತಿಯುಕ್ತವಾದ ಸ್ತೋತ್ರ, ಪಾರಾ 
ಯಣ, ಪೂಜಾ ಮತ್ತು ಕಲ್ಕಾಣಸಮಯಗಳಲ್ಲಿ ಗಾನಮಾಡುವಾಗ ಈ ನಿಯಮವನ್ನೇ 
ಅನುಸರಿಸಬೇಕು. ಯಥೋಕ್ತವಾದ ಕಾಲದಲ್ಲಿ ಆಯಾಯಾ ರಾಗಗಳನ್ನು ಹಾಡಿದರೆ 
ಆಯಾಯಾ ರಾಗದಲ್ಲಿರುವ ಅ೦ಶಗ್ರಹನ್ಯಾಸಸ್ಟರಗಳ ಅನುರಣನದಿ೦ದ ಹಾಡುವವರಿಗೆ 
ಶಕ್ತಿವರ್ಧನವೂ ಶ್ರೋತೃಗಳಿಗೆ ಉತ್ಸಾಹಾದಿ ರಸೋದ್ದೀಪನವೂ ಇವುಗಳೇ ಇದಕ್ಕೆ 
ಪ್ರತ್ಯಕ್ಷಫಲಗಳಾಗಿ ಚಿತ್ತಕ್ಕೆ ಸ್ನರ್ಯವೂ ತದ್ವಾರ ಅಂತರಿಂದ್ರಿಯ ಬಾಹ್ಯೇ೦ದ್ರಿಯಗಳಿಗೆ 
ವಿರಾಮವೂ ಶ್ರಮಪರಿಹಾರವೂ ಉಂಟಾಗಿ ದೇವರಿಗೆ ಸ೦ತುಷ್ಟಿಯಾಗುತ್ತದೆ. 

`ಆಧುನಿಕರು ನವನಾಗರಿಕರು ಅನೇಕ.ಕರ್ಮಜಾಲದಲ್ಲಿ ಅವಕಾಶವಿಲ್ಲದೆ ಹಾಡುವುದು, 
ಕೇಳುವುದು, ಇವುಗಳಿಗೆ ವಿರಾಮಕಾಲವನ್ನೇ ಪ್ರತ್ಯೇಕವಾಗಿಟ್ಟುಕೊ೦ಡರು. ಇದರಲ್ಲೂ 
ರಾತ್ರಿ ೧೦ ಘಳಿಗೆಯ ಮೆಲೆ ಪ್ರಕೃತಿಯ ಸ್ತಬ್ಧವಾಗಿರುವುದರಿ೦ದ ನಾದಕ್ಕೆ ಉತ್ತೇಜನವು 
ಹೆಚ್ಚೆ೦ದು ಆ ಕಾಲವನ್ನೇ ಸ೦ಗೀತ ಕೇಳುವುದಕ್ಕೂ ನಾಟಕಾವಲೋಕನಕ್ಕೂ ಉಪಯೋಗಿಸಿ 
ಕೊಂಡು ಬಂದಿರುವುದರಿಂದ ಮೇಲೆ ಹೇಳಿದ ವಾಕ್ಯಗಳಿಂದ ರಾಜಾಜ್ಞೆಯಲ್ಲಿ ರಂಗಸ್ಥಳ 
ದಲ್ಲೂ ಕಾಲದೋಷವಿರುವುದಿಲ್ಲವೆ೦ದು ಹೇಳಿರುತ್ತಾರೆ. 


ವೀಣೆಯ ಬೆಡಗಿದು ಮೈಸೂರು ೬೧೧ 


ಈ ಲೇಖನದಲ್ಲಿ ಇಪ್ಪತ್ತುಮೂರು ರಾಗಗಳ ಲಕ್ಷಣಗಳನ್ನು ಆಯಾ ರಾಗವೇಳೆಗಳನ್ನು 
ಒಳಗೊ೦ಡ೦ತೆ ಸಂಗೀತಸಾರಾಮೃತ, ರಾಗವಿಬೋಧ, ರಾಗಚಂದ್ರೋದಯ, ಸಂಗೀತ 
ದರ್ಪಣ, ಸ೦ಗೀತತರ೦ಗಿಣಿ ಮುಂತಾದ ಗ್ರಂಥಗಳಿಂದ ಉದ್ದರಿಸಿಕೊಂಡು ಅಲ್ಲಲ್ಲಿ 
ಟಿಪ್ಪಣಿಗಳನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾರೆ; ಶಾರ್ಜದೇವ, ಸೋಮೇಶ್ವರ, ಪ೦ಡರೀಕ 
ವಿಠಲ, ರಾಮಾಮಾತ್ಮ, ಕಲ್ಲಿನಾಥ, ಶಿವಮತ, ಹನೂಮನ್ಮ ತ ಮು೦ತಾದ ಪೂರ್ವಾಚಾರ್ಯ 
ರನ್ನು ಉಲ್ಲೇಖಿಸಿದ್ದಾರೆ. ತಮಗಿದ್ದ ಹಿ೦ದೂಸ್ಥಾನೀಸ೦ಗೀತದ ಪರಿಚಯವನ್ನು ಸಿದ್ದ 
ಪಡಿಸಿಕೊಟ್ಟಿದ್ದಾರೆ. ಶುದ್ಧಸಾವೇರಿ ಮತ್ತು ದೇವಕ್ರಿಯಾರಾಗಗಳ ವಿಕಾಸವನ್ನು ಚಾರಿತ್ರಕ 
ವಾಗಿ ಚಿತ್ರಿಸಿದ್ದಾರೆ. ವೈಬ್ರೇಶನ್‌, ಹಾರ್ಮೋನಿಕ್‌ ಮುಂತಾದ ನಾದವೈಜ್ಞಾನಿಕ ಶಬ್ದ 
ಗಳನ್ನು ವಿಜ್ಞಾನ ಸಮ್ಮತವಾಗಿ ಬಳಸಿದ್ದಾರೆ. ಒಟ್ಟಿನಲ್ಲಿ ಅವರು ಬಹುಶ್ರುತರಾಗಿದ್ದ 
ಸ೦ಗೀತಶಾಸ್ತ್ರಜ್ಞರಾಗಿದ್ದರೆ೦ಬುದು ಈ ಲೇಖನದಿಂದ ಸಿದ್ಧಪಡುತ್ತದೆ. 

ಈ ಸ೦ದರ್ಭದಲ್ಲಿ ಬೊ೦ಬಾಯಿನ ವಕೀಲ-ಸ೦ಗೀತ ಶಾಸ್ತ್ರಜ್ಞ ವಿಷ್ಣುನಾರಾಯಣ 
ಭಾತಖಂಡೆಯವರು ಸುಂದರಶಾಸ್ತ್ರಿಗಳನ್ನು ಸಂದರ್ಶಿಸಿದ ವಿಷಯವನ್ನು ಪ್ರಸ್ತಾಪಿಸು 
ವುದು ಉಚಿತವಾಗಿದೆ. ಭಾತಖಂಡೆಯವರು ಹಿ೦ದೂಸ್ಥಾನೀ ಸಂಗೀತದಲ್ಲಿ ತುಂಬಿ 
ಹೋಗಿದ್ದ ಭಿನ್ನಮತಗಳು. ಅಸಾಮಂಜಸ್ಯ ಮುಂತಾದವುಗಳಿಂದ ರೋಸಿಹೋಗಿ, 
ಸ೦ಗೀತಶಾಸ್ತ್ರಕ್ಕೂ ಹಿಂದೂಸ್ಥಾನೀ ಸಂಗೀತದ: ಸಾಮಸಾಮಯಿಕ ಪ್ರಯೋಗಕ್ಕೂ ಇದ್ದ 
ವಿರೋಧಗಳನ್ನು ಪರಿಹರಿಸಲೆಳಸಿದರು ; ತಮ್ಮ ಸಮಸ್ಯೆಗಳಿಗೂ ಪ್ರಶ್ನೆಗಳಿಗೂ ಪರಿಹಾರ 
ಗಳು ಮತ್ತು ಉತ್ತರಗಳು ದಕ್ಷಿಣಭಾರತದಲ್ಲಿ ದೊರೆಯಬಹುದೆ೦ಬ ಭರವಸೆಯಿಂದ 
ಕ್ರಿ.ಶ. ೧೯೦೪ರ ಅ೦ತ್ಯದಲ್ಲಿಯೂ ೧೯೦೫ರ ಜನವರಿಯಲ್ಲೂ ದಕ್ಷಿಣಭಾರತದ ಸಂಗೀತ 
ಪ್ರವಾಸವನ್ನು ಕೈಗೊ೦ಡರು ; ಈ ಪ್ರವಾಸದಲ್ಲಿ, ಮೈಸೂರು ಪ್ರಮುಖ ಪಾತ್ರವನ್ನು 
ವಹಿಸಿತ್ತು. ಸ೦ದರ್ಶಿತರಾದವರಲ್ಲಿ ಸು೦ದರಶಾಸ್ತ್ರಿಗಳು ಪ್ರಮುಖರು. ಅವರನ್ನು ಭೇಟಿ 
ಮಾಡಿ ಸು೦ದರಶಾಸ್ತ್ರಿಗಳು ತಮಗೆ ಸ೦ಗೀತಶಾಸ್ತ್ರವಾಗಲಿ ಸಂಸ್ಕೃತ ಭಾಷೆಯಾಗಲಿ 
ಇಪ್ಪತ್ತೆರಡು ಶ್ರುತಿಗಳ ವಿಷಯದಲ್ಲಾಗಲಿ ಏನೂ ಗೊತ್ತಿಲ್ಲವೆಂದು ಹೇಳಿದರೆಂದು 
ಅವರು ತಮ್ಮ ದಿನಚರಿಯಲ್ಲಿ (೫-೧-೧೯೦೫) ಬರೆದಿದ್ದಾರೆ. ಮೇಲೆ ಹೇಳಿರುವ ಸ೦ಗತಿ 
ಗಳ ಹಿನ್ನೆಲೆಯಲ್ಲಿ ಅವರ ಈ ಮಾತುಗಳು ಅತ್ಯ೦ತ ವಿಸ್ಮಯಕಾರಕವಾಗಿವೆ. ಭಾತಖಂಡೆ 
ಯವರು ಸುಬ್ಬರಾಮದೀಕ್ಷಿತರನ್ನೂ ಸಂದರ್ಶಿಸಿ ಅವರ ವಿಷಯದಲ್ಲಿಯೂ ತುಂಬಾ 
ಹೀನಾಯವಾದ ಅಭಿಪ್ರಾಯವು ಬರುವ ರೀತಿಯಲ್ಲಿ ದಿನಚರಿಯನ್ನು ಬರೆದಿದ್ದಾರೆ. 
ಇದನ್ನು ಬೇರೆಡೆಯಲ್ಲಿ ಸಾಕಷ್ಟು ವಿವರಪೂರ್ಣವಾಗಿ ಚರ್ಚಿಸಿದ್ದೇನೆ. 

ಸು೦ದರಶಾಸ್ತ್ರಿಗಳದು ಅಪಾರ ಶಿಷ್ಯವಾತ್ಸಲ್ಯ ; ಅವರಿಗೆ ಮಕ್ಕಳಿಲ್ಲದ ಕೊರತೆಯನ್ನು 
ಶಿಷ್ಯರಲ್ಲಿ ನೀಗಿಕೊಳ್ಳುತ್ತಿದ್ದರು. ಅವರ ಶಿಷ್ಯರುಗಳ ಪೈಕಿ ವಾಲ್ಮೀಕಿ ಗೋಪಾಲಯ್ಯ೦ 
ಗಾರ್‌, ಶಾಸ್ತ್ರಿಗಳ ಬಂಧು ವೆಂಕಟೇಶ ದೀಕ್ಷಿತರು ಮತ್ತು ಅವರ ತಾಯಿ ಗೌರಮ್ಮ. 
ಅಮ್ಮಾಜಮ್ಮ ಮತ್ತು ನಮ್ಮ ತಾಯಿ ವರಲಕ್ಷ್ಮಿಯವರು ಇವರನ್ನು ಹೆಸರಿಸಬಹುದು. 
ನಮ್ಮ ಮಾತಾಮಹರೂ (ಶ್ರೀ ಪಿ. ವಿ.ಶೇಷಗಿರಯ್ಯ) ಶಾಸ್ತ್ರಿಗಳೂ ತುಂಬಾ ಆತ್ಮೀಯರು. 


೬೧೨ ಕರ್ಣಾಟಕಸ೦ಗೀತವಾಹಿನಿ 


ಅವರು ನಮ್ಮ ತಾಯಿಯನ್ನು ವೀಣೆ ಮತ್ತು ಹಾಡುಗಾರಿಕೆಗಳ ಪಾಠಕ್ಕೂ ನಮ್ಮ: 
ತಂದೆಯವರನ್ನು ವೇದಪಾಠಕ್ಕೂ ಶಾಸ್ತ್ರಿಗಳಲ್ಲಿ ಕಳುಹಿಸಿದರು. "ಶಾಸ್ತ್ರಿಗಳ ವೀಣಾವಾದನವು 
ಪರ೦ಪರಾನುಗತವಾದ ಶೈಲಿಯದು. ಅವರು ತೆಲುಗು, ಸಂಸ್ಕೃತ ಭಾಷಾ ವಿದ್ವಾಂಸರಾಗಿ 
ದ್ದರು. ಸಾಹಿತ್ಯಕ್ಕೆ ಅನುಗುಣವಾಗಿ, ವಿಶಿಷ್ಟರೀತಿಯಲ್ಲಿ ನುಡಿಸುತ್ತಿದ್ದರು. ಅವರದು 
ಕಂಚಿನಂತಹ ಶಾರೀರ. ಅವರಸ೦ಗೀತವೆಲ್ಲ ಭಕ್ತಿಪ್ರಧಾನ ; ಶ್ರೀರಾಮನಿಗೆ ಅರ್ಪಿತ. 
ವೀಣೆಯನ್ನು ನುಡಿಸಿಕೊ೦ಡು ಹಾಡುತ್ತಿದ್ದರು. ಸಂಗೀತಗಾಯನವಾದನ ಸಮಯದಿ 
ಅವರೂ ಅವರ ಶ್ರೋತೃಗಳೂ ಭಾವಪರವಶರಾಗಿ ಆನ೦ದಬಾಷ್ಪಗಳನ್ನು ಸುರಿಸಿ 
ತನ್ಮಯರಾಗುತ್ತಿದ್ದರು. ಬರಿಯ ಲೆಕ್ಕಾಚಾರದ ಅಬ್ಬರವಿರುತ್ತಿರಲಿಲ್ಲ. ಶಾಸ್ತ್ರಿಗಳಿಗೆ 
ಮುಖ್ಯವಾದ ಒಲವು ಇದ್ದುದು ವಿಲಂಬಲಯದ ಕೃತಿಗಳಲ್ಲಿ, ಅದರಲ್ಲೂ ಸಂಗೀತ 
ತ್ರಿಮೂರ್ತಿಗಳ ಮತ್ತು ಕೆಲವು ಪೂರ್ವಿಕರ ರಚನೆಗಳಲ್ಲಿ. ಆಧ್ಯಾತ್ಮಪರವಾದ ದಾಸರ 
ಪದಗಳನ್ನೂ ಹಾಡಿನುಡಿಸುತ್ತಿದ್ದರು. ಅವರಿಗೆ ಬಹಳ ಪ್ರಿಯವಾದ ಕೃತಿಗಳಲ್ಲಿ ಕೆಲವನ್ನು 
ಸೂಚಿಸಬಹುದು : ತ್ಯಾಗರಾಜರ ಚಕ್ಕನಿರಾಜಮಾರ್ಗಮು (ಖರಹರಪ್ರಿಯ), ಕ್ಷೀರಸಾಗರ 
ಶಯನ ನನ್ನು (ದೇವಗಾಂಧಾರಿ). ಕೊನಿಯಾಡಿನ ನಾ ಪೈ (ಕಾ೦ಭೋಜಿ), ದೀಕ್ಷಿತರ 
ಕಮಲಾಂಬಾ ಕೃತಿಗಳು, ಶ್ರೀ ಸುಬ್ರಹ್ಮಣ್ಯಾಯ ನಮಸ್ತೆ (ಕಾ೦ಭೋಜಿ), ಬಾಲಗೋಪಾಲ 
(ಭೈರವಿ). ಶ್ಯಾಮಾಶಾಸ್ತಿಗಳ ಬ್ರೋವವಮ್ಮ (ಮಾಂಜಿ). ಸುಂದರಿ ನನ್ನ೦ದರಿಲೊ 
(ಬೇಗಡೆ), ಸೀತಾರಾಮಯ್ಯನವರ ನಿತ್ಯಕಲ್ಯಾಣಿ (ರಾಗಮಾಲಿಕೆ), ಮಹಾವೈದ್ಯನಾಥ 
ಅಯ್ಯರರ ಶಂಕರ ಗುರುವರ ಮಹಿಮ, ಬೇರೆ ರಾಗಮಾಲಿಕೆಗಳು, ಪ್ರಾಚೀನರ ಯಜ್ಞ 
ದೀಕ್ಷಿತನಾಗು, ನೀವೇ ಬ್ರೋವವಲೆನು (ಭೈರವಿ), ಕ್ಷೀರಸಾಗರನಾರಾಯಣ'--ಹೀಗೆನ್ನು 
ತ್ತಾರೆ ಅವರನ್ನು ಕಂಡಿದ್ದ ರಾ. ಸೀತಾರಾ೦ರವರು. ಅವರಿಗೆ ಶಾಸ್ತ್ರಿಗಳು ನಮ್ಮ ತಾಯಿಯ 
ಮೂಲಕ ಪರಮ ಗುರುಗಳು. ಈ ಎಲ್ಲ ರಚನೆಗಳನ್ನೂ ನಮ್ಮ ತಾಯಿಯವರು 
ಶಾಸ್ತ್ರಿಯವರ ಶೈಲಿಯಲ್ಲಿ ತದ್ವತ್ತಾಗಿ ಹಾಡುತ್ತಿದ್ದರು, ನುಡಿಸುತ್ತಿದ್ದರು. ' ಇವುಗಳನ್ನು 
ಕಲಿತು ಮೈಸೂರು ಸಹೋದರರು ತಮ್ಮ ದ್ವಂದ್ವಗಾಯನ ಕಛೇರಿಗಳಲ್ಲಿ ಹಾಡಿ ಅವರ 
ಶೈಲಿಯನ್ನು ಪ್ರಸಿದ್ಧಿ ಪಡಿಸಿದರು. 

ಸು೦ದರಶಾಸ್ತ್ರಿಗಳ ಬಳಿ ಅಪಾರವಾದ ಕೃತಿ ಸಂಗ್ರಹವಿತ್ತು. ಇದರಲ್ಲಿ ತು೦ಬಾ 
ಅಪರೂಪದ: ರಚನೆಗಳೂ ಸೇರಿದ್ದವು. ಅವರು ತೆಲುಗು ಸಂಸ್ಕೃತ ಭಾಷೆಗಳಲ್ಲಿ ಸ್ವತಃ 
ವಾಗ್ಗೇಯಕಾರರಾಗಿದ್ದರು. ಇದಕ್ಕಾಗಿ ಮೈಸೂರು, ಬೆಂಗಳೂರು, ತಮಿಳುನಾಡುಗಳ 
ಮಹಾವಿದ್ವಾ೦ಸರುಗಳಲ್ಲ ಅವರನ್ನು ಅತ್ಯಂತ ಗೌರವಾದರಗಳಿಂದ ಕಾಣುತ್ತಿದ್ದರು... 
ಅವರ ಪೈಕಿ ಯಾರು ಒಂದು ಹೊಸ ರಚನೆಯನ್ನು ನಿರ್ಮಾಣ ಮಾಡಿದರೂ ಅದನ್ನು 
ಶಾಸ್ತ್ರಿಗಳ ಸಮ್ಮುಖದಲ್ಲಿ ರಾಮೋತ್ಸವದಲ್ಲಿ ಮೊಟ್ಟ ಮೊದಲಿಗೆ ಪ ಶ್ರೆಸ್ತುತ ಮಾಡಿ ನಂತರ 
ಬೇರೆಡೆ ಹಾಡಿನುಡಿಸುವುದೆಂಬ ಒಂದು ಸಂಪ್ರದಾಯವೆ. ಬೆಳೆದು ಬ೦ದಿತ್ತು. ಅಷ್ಟೇ 
ಅಲ್ಲದೆ ಶಾಸ್ತ್ರಿಗಳಲ್ಲಿ. ತುಂಬಾ ಬೆಲೆಬಾಳುವ ಅಪೂರ್ವ ಸಂಗೀತಶಾಸ್ತ್ರ ಗ್ರಂಥಗಳ 
ಸಂಗ್ರಹವು ಇತ್ತು. ನಮ್ಮ ದುರ್ದೈವದಿಂದ ಅವರ ಕೃತಿಸ೦ಗ್ರಹ, ಪುಸ್ತಕ ಸಂಗ್ರಹ ಮತ್ತು 


ವೀಣೆಯ ಬೆಡಗಿದು ಮೈಸೂರು ೬೧೩ 


ಸ್ವಂತರಚನೆಗಳಲ್ಲಿ ಇಂದು ಏನೂ ಉಳಿದು ಬಂದಿಲ್ಲ. 

ಶಾಸ್ತ್ರಿಗಳ ದಿನಚರಿಯು ಹೀಗಿರುತ್ತಿತ್ತು : ಬ್ರಾಹ್ಮೀಮುಹೂರ್ತದಲ್ಲಿ ರಾಮನಾಮ 
ದೊಡನೆ ಎಚ್ಚರ ; ಸ್ನಾನಾಹ್ನಿಕಗಳು, ಮಡಿಯಲ್ಲಿ ಶ್ರೀರಾಮನಿಗೆ ಬೌಳಿರಾಗದ ಮೇಲು 
ಕೋವಯ್ಯ ಎಂಬ ಉಪಚಾರ ಕೀರ್ತನೆಯೊಡನೆ ಉಪ್ಪವಡದ ಸೇವೆ, ರಾಮತಾರಕಜಪ, 
ರಾಮಾಯಣ ಪಾರಾಯಣ, ಆದಿತ್ಯ ಹೃದಯ ಪಾರಾಯಣ, ನಂತರ ಶಿಷ್ಕರಿಗೆ ವೀಣಾ 
ಗಾಯನಗಳ ಪಾಠ ; ಆಮೇಲೆ ಶ್ರೀರಾಮನಿಗೆ ಕಲ್ಬೋಕ್ತವಾದ ಷೋಡಶೋಪಚಾರ 
ಪೂಜೆ, ಅಷ್ಟೋತ್ತರಶತನಾಮ ಮತ್ತು ಸಹಸ್ರನಾಮ ಪಾರಾಯಣ, ಸೀತಾಸಹಸ್ಪನಾಮ 
ಪಾರಾಯಣ, ಮಹಾಮಂಗಳಾರತಿ, ಉತ್ತರ ಪೂಜೆ ; ಅಷ್ಟಾವಧಾನ ಸೇವೆ ; ವೀಣೆ ಮತ್ತು 
ಗಾಯನಗಳಲ್ಲಿ ಸ೦ಗೀತಾವಧಾನ ; ನಂತರ ಮಹಾರಾಣೀ ಪ್ರೌಢಶಾಲೆಯಲ್ಲಿ, ಅಧ್ಯಾಪನ; 
ಕರೆ ಬ೦ದಾಗ ಅರಮನೆ, ರಾಜಸಮ್ಮುಖ; ಅರಮನೆ ಸಂಗೀತ ಶಾಲೆಯಲ್ಲಿ ಸಹೋದ್ಯೋಗಿ 
ಗಳೊಡನೆ ಸಂಗೀತ ಲಕ್ಷ್ಯಲಕ್ಷಣಗಳ ವಿನಿಮಯ. ಕರೆ ಬ೦ದಾಗ ದೊರೆಗಳ ಶಿವಪೂಜೆ 
ಯಲ್ಲಿ ಸಂಗೀತಸೇವೆ; ಬ್ರಹ್ಮಯಜ್ಞ; ಮದ್ದಾಹ್ನದಲ್ಲಿ ವೈಶ್ವದೇವ ; ಅತಿಥಿಅಭ್ಯಾಗತರನ್ನು 
ರಾಮನೆಂದು ಪರಿಭಾವಿಸಿ ಭೋಜನ ಸಮರ್ಪಣ. ಸ್ವಲ್ಪ ವಿಶ್ರಾಂತಿ : ನಂತರ ಪುನಃ 
ಶಿಷ್ಯರಿಗೆ ಸಂಗೀತಪಾಠ. ಸೂರ್ಯಾಸ್ತದ ಸಮಯಕ್ಕೆ ಪುನಃ ಸ್ನಾನ, ಸಂಧ್ಯಾವಿಧಿ, ಅರ್ಫ್ಯು 
ಪ್ರಧಾನ, ಕಲ್ಬೋಕ್ತಪೂಜೆ, ಅಷ್ಟಾವಧಾನ ಸೇವೆ ; ನಂತರ ತ್ಯಾಗರಾಜರ ಉಪಚಾರ 
ಕೀರ್ತನೆಗಳ ಗಾಯನ ವಾದನಗಳೊಡನೆ ಶಯನಪೂರ್ವದ ಕ್ಸೀರಸಮರ್ಪಣೆ («"ಆರಗಿ೦ 
ಪವೆ, ಪಾಲಾರಗಿ೦ಪವೆ') ಲಾಲಿ, ಜೋಗುಳ, ಉಯ್ಯಾಲೆ, ಆರತಿ, ಶಯನೋತ್ಸವ, 
ಇತ್ಯಾದಿಗಳ ಸೇವೆ. ನಂತರ ಲಘುವಾದ ಆಹಾರ ; ನಿದ್ರೆ. 

ಇಂತಹ ಜೀವನಕ್ರಮವನ್ನಿಟ್ಟುಕೊ೦ಡಿದ್ದ ಸು೦ದರಶಾಸ್ತ್ರಿಗಳು ಶ್ರೀರಾಮಚಂದ್ರನ 
ಉಪಾಸನೆಯನ್ನೂ ಸ೦ಗೀತಸೇವೆಯನ್ನೂ ಸಮಾಜದೊಡನೆ ಹಂಚಿಕೊಳ್ಳಲು ನಿರ್ಧರಿಸಿ 
ತಮ್ಮ ಮೂವತ್ತೆರಡನೆಯ ವರ್ಷದಲ್ಲಿ (ಕ್ರಿ. ಶ. ೧೮೮೫) ರಾಮೋತ್ಸವವನ್ನು ಪ್ರಾರಂಭಿಸಿ 
ಮೊದಲನೆಯ ಕೆಲವು ವರ್ಷಗಳು ಚಾಮರಾಜಪುರಂನಲ್ಲಿದ್ದ ಅಡ್ಟೋಕೇಟ್‌ ಚಂದ್ರ 
ಶೇಖರಯ್ಯನವರ ಮನೆಯಲ್ಲಿ ನಡೆಸುತ್ತಿದ್ದರು. ನಂತರ ಮೈಸೂರು ಚಾಮರಾಜಪುರ೦ 
ಗೀತಾರಸ್ತೆಯ ಉತ್ತರಾಗ್ರದಲ್ಲಿ ಲಕ್ಷ್ಮೀಅಕ್ಕಿಗಿರಣಿಯ ಎದುರಿನಲ್ಲಿದ್ದ ತಮ್ಮ ಮನೆಯಲ್ಲಿ 
ತಮ್ಮ ಜೀವಿತದ ಕೊನೆಯವರೆಗೂ ಸುಮಾರು ೫೦ ವರ್ಷಗಳು ಪ್ರತಿವರ್ಷವೂ ತಪ್ಪದೆ 
ನಡೆಸುತ್ತಿದ್ದರು. ಇದು ಮೋರಿ ಚರಂಡಿಗಳ ಮೇಲೆ ಬೊಂಬುಗಳನ್ನು ಕಟ್ಟಿ ಅದರ ಮೇಲೆ 
ಶ್ರೀರಾಮನ ಪಠವನ್ನಿಟ್ಟು ಸಾರ್ವಜನಿಕರನ್ನು ಭಯಪಡಿಸಿ ವಸೂಲು ಮಾಡಿದ ಹಣದಿಂದ 
ಶ್ರೀರಾಮಚಂದ್ರನಿಗೆ "ಆರ್ಕೆಸ್ಟ್ರಾ'ಗಳ ಹಸಿಯ ಕಾಮದಹಾಡುಗಳನ್ನು ಕೇಳಿಸಿ, ಡಿಸ್ಕೋ 
ನೃತ್ತ, ಚೊಯ್ಯ ಕುಣಿತಗಳನ್ನು ತೋರಿಸುವ ರಾಮೋತ್ಸವವಲ್ಲ. ಅದಕ್ಕೆ ಧಾರ್ಮಿಕ ಮತ್ತು 
ಸಂಗೀತ ಎ೦ಬ ಎರಡು ಅಂಗಗಳಿದ್ದವು. ಧಾರ್ಮಿಕಾ೦ಗದಲ್ಲಿ ಚೈತ್ರನವರಾತ್ರಿಯ ಪ್ರತಿ 
ಪ್ರಾತಃಕಾಲವೂ ರುದ್ರಾಭಿಷೇಕ, ಸಹಸ್ರನಾಮ, ಪೂಜೆ, ಮಹಾನೈವೇದ್ಯ, ತೀರ್ಥಪ್ರಸಾದ 
ವಿನಿಯೋಗಗಳು ನಡೆಯುತ್ತಿದ್ದವು, ಸ೦ಜೆ ಸ೦ಗೀತಸೇವೆಯಾದ ನಂತರ ಪೂಜೆ. ಮಂಗ 


೬೧೪ ಕರ್ಣಾಟಕಸ೦ಗೀತವಾಹಿನಿ 


ಳಾರತಿ, ಮಂತ್ರಪುಷ್ಪ ಪ್ರಸಾದ ವಿನಿಯೋಗಗಳು ಆಗುತ್ತಿದ್ದವು. ಬೆಳಿಗ್ಗೆ ಸುಂದರ 
ಶಾಸ್ತ್ರಿಗಳೇ ಪ್ರಭಾತಸೇವೆ. ಪೂಜೆಗಳನ್ನು ಮಾಡಿ ಎಲ್ಲರಿಗೂ ತೀರ್ಥವನ್ನು ಕೊಡುತ್ತಿದ್ದರು. 
ರಾಮಪಟ್ಟಾಭಿಷೇಕದ೦ದು ವಿಶೇಷವಾದ ಪೂಜಾಕೈ೦ಕರ್ಯಗಳು ಜರುಗುತ್ತಿದ್ದವು. ಅಭಿಷೇಕ 
ವಾದ ಮೇಲೆ ರಾಮಸಹಸ್ರನಾಮ, ಸೀತಾಸಹಸ್ರನಾಮ, ಪಟ್ಟಾಭಿಷೇಕ ಸರ್ಗಪಾರಾಯಣ, 
ಸಂಕ್ಷೇಪ ರಾಮಾಯಾಣ ಕಥನ, ಮಹಾನೈವೇದ್ಯ, ಮಂಗಳಾರತಿ. ಅಷ್ಟಾವಧಾನ. ತೀರ್ಥ 
ಪ್ರಸಾದವಿನಿಯೋಗ, ಬ್ರಾಹ್ಮಣ ಸುವಾಸಿನೀ ಸಂತರ್ಪಣೆ, ತಾ೦ಬೂಲದಕ್ಷಿಣಾಪ್ರದಾನ-- 
ಇವುಗಳು ನಡೆಯುತ್ತಿದ್ದವು. ಮಾರನೆಯ ದಿನ ಹನುಮ೦ತೋತ್ಸವ; ಅ೦ದು ಆ೦ಜನೇಯ 
ನಿಗೆ ಅಭಿಷೇಕ, ಸಹಸ್ರನಾಮ ಪಾರಾಯಣ, ಮಂಗಳಾರತಿ; ಸ೦ಜೆ ಹುಳಿಯನ್ನ, ಮೊಸರನ್ನ 
ಗಳ ಪ್ರಸಾದ ವಿನಿಯೋಗ; ಹನುಮ೦ತೋತ್ಸವದ ಈ ಚರವನ್ನು ಶಾಸ್ತ್ರಿಗಳೇ ಉದ್ಭಾಟಿ 
ಸಿದ್ದು; ಇದರ ಸೇವಾರ್ಥವು ಪ್ರತಿವರ್ಷವೂ ನಮ್ಮ ಮಾತಾಮಹರದು. ಈ ಮಾದರಿ 
ಯನ್ನು ನ೦ತರ ರಾಮೋತ್ಸವನನ್ನು ಆಚಿರಿಸಿದ ಇತರ ಸ೦ಘಸ೦ಸ್ಥೆಗಳೂ ಅನುಸರಿಸಿದವು. 
ಇದಾದಮೇಲೆ ಶಯನೋತ್ಸವ ; ಹಾಲು ತಿಂಡಿಗಳ ನೈವೇದ್ಯ, ಶಯನೋತ್ಸವದ 
ಅಲಂಕಾರ, ಸುವಾಸಿನಿಯರಿಗೆ ಅರಿಶಿನಕುಂಕುಮ ತಾಂಬೂಲ ಮತ್ತು ಹಾಲುಗಳ ವಿನಿ 
ಯೋಗ ; ಸಂಸ್ಕತ ಮಹಾಪಾಠಶಾಲೆಯ ಘನಪಾಠಿಗಳಿ೦ದ ವೇದೋಪನಿಷತ್ತುಗಳ 
ಪಾರಾಯಣ; ರಾಮೋತ್ಸವದ ಪ್ರತಿ ಪ್ರಾತಃಕಾಲವೂ ನವಗ್ರಹಜಪ, ಸೂರ್ಯ ನಮಸ್ಕಾರ, 
ವೇದ ಪಾರಾಯಣ, ರಾಮಾಯಣ ಪಾರಾಯಣ ಇತ್ಯಾದಿ. | 

ಇಷ್ಟೆಲ್ಲ ವಿಜೃಂಭಣೆಯಿಂದ ರಾಮೋತ್ಸವವನ್ನು ನಡೆಸುತ್ತಿದ್ದ ಸು೦ದರಶಾಸ್ತ್ರಿಗಳು 
ಶ್ರೀಮಂತರೆಂದೇನೂ ಅಲ್ಲ. ಅವರು ಆಗಿನ ಕಾಲಕ್ಕೆ ಆರ್ಥಿಕವಾಗಿ ಕೆಳಮಧ್ಯಮವರ್ಗ 
ದವರು." ಆದರೆ ಅವರ ಶಿಷ್ಕರೂ ಅಭಿಮಾನಿಗಳಾಗಿದ್ದ ರಾಮಭಕ್ತರೂ ಚೈತ್ರಮಾಸದ 
ಉರಿಬಿಸಿನಲ್ಲಿ ತಲೆಕಾಯಿಸಿಕೊ೦ಡು ಮುಖವನ್ನು ಕೆ೦ಪೇರಿಸಿಕೊ೦ಡು ಬೀದಿಬೀದಿಗಳನ್ನು 
ಸುತ್ತಿ ಕಾಣಿಕೆಗಳನ್ನು (ಅಲ್ಪ) ಧನ, (ಪ್ರಾಯಃ) ಧಾನ್ಯಗಳ ರೂಪದಲ್ಲಿ ಸಂಗ್ರಹಿಸುತ್ತಿದ್ದರು. 
ಮಹಿಳಾ ಭಕ್ತರು ತನು-ಮನ-ಸಾಮಗ್ರಿಗಳಿ೦ದ ಸೇವೆ ಮಾಡುತ್ತಿದ್ದರು. ನಗರದ ವೈದ್ಯರು. 
ಇ೦ಜನಿಯರರು, ವರ್ತಕರು, ಗಣ್ಯರು, ದಾನಿಗಳು, ಸಾಮಾಜಿಕ ನಾಯಕರು ಉತ್ಪಾಹ- 
ಸ್ವಪ್ರೇರಣೆಗಳಿ೦ದ ಮು೦ದೆ ಬ೦ದು ಕೊಡುಗೈಯಾಗಿ ನೆರವು ನೀಡುತ್ತಿದ್ದರು. ಸಮಾಜದ 
ಎಲ್ಲ ವರ್ಗಗಳಿ೦ದಲೂ--ಸ್ಪಯಂಸೇವಕ ಎಂಬ ಚೀಟಿಯನ್ನು ಅಂಟಿಸಿಕೊಳ್ಳದೆ 
ಅಹರ್ನಿಶಿ ವಿವಿಧ ನೆರವು ದೊರೆಯುತ್ತಿತ್ತು. ಇಡೀ ಚಾಮರಾಜಪುರವೇ ಒಂದು ಕುಟುಂಬ 
ವಾಗುತ್ತಿತ್ತು. ಸು೦ದರಶಾಸ್ತ್ರಿಗಳಿಗೆ ಯಾವುದು ಬ೦ತು ಯಾವುದು ಹೋಯಿತು ತಿಳಿಯು 
ತ್ತಿರಲಿಲ್ಲ ; ಅವರು ರಾಮಮಗ್ನರಾಗಿರುತ್ತಿದ್ದರು. ಅವರ ಸ್ಫೂರ್ತಿಯಲ್ಲಿ, ಆದರ್ಶದಲ್ಲಿ. 
ನಾಯಕತ್ವದಲ್ಲಿ ಸಮಾಜವೇ ಈ ಉತ್ಸವಗಳನ್ನು ನಡೆಸುತ್ತಿತ್ತು. 

ಈ ರಾಮೋತ್ಸವಗಳ ಇನ್ನೊ೦ದು ಅಂಗವೆಂದರೆ ಸಂಗೀತಸೇವೆ. ಕರ್ಣಾಟಕ ಮತ್ತು 
ತಮಿಳುನಾಡುಗಳ ಸುವಿಖ್ಯಾತ ಗಾಯಕವಾದಕರೆಲ್ಲರೂ ಆಹ್ವಾನಕ್ಕಾಗಿ ಕಾಯದೆ, ಸಂಭಾ 
ವನೆಗಾಗಿ ಕೈನೀಡದೆ, ತಾನು.ಮು೦ದೆ ತಾನು ಮುಂದೆ ಎಂಬ ಉತ್ಪಾಹ. ಹುರುಪುಗಳಿ೦ದ 


ವೀಣೆಯ ಬೆಡಗಿದು ಮೈಸೂರು ೬೧೫ 


ನಾಲ್ಕಾರು ಘಂಟೆಗಳ ಸಂಗೀತ ಸೇವೆಯನ್ನು ನಡೆಸುತ್ತಿದ್ದರು. ಪಕ್ಕವಾದ್ಯ ವಿದ್ವಾಂಸರೂ 
ನಿರಪೇಕ್ಷ ಬುದ್ದಿಯಿಂದ, ಹುಮ್ಮಸ್ಸಿನಿಂದ ಬ೦ದು ಸೇವೆ ಮಾಡಿ ಕೃತಾರ್ಥರಾಗುತ್ತಿದ್ದರು. 
ಅಸಂಖ್ಯಾತ ಶ್ರೋತೃಗಳು ಮನೆಯ ಒಳಗೆ ಜಗಲಿಗಳ ಮೇಲೆ, ರಸ್ತೆಗಳಲ್ಲಿ ಕಿಕ್ಕಿರಿದು 
ಸೇರುತ್ತಿದ್ದರು. ಚರಪು ರಾತ್ರಿ ಹನ್ನೊಂದು ಘಂಟೆಗೆ, ಶುಚಿರುಚಿಯಾಗಿ ; ಅನೇಕರಿಗೆ 
ರಾತ್ರಿಯ ಆಹಾರ ಇಷ್ಟೇ ಸಾಕಾಗುತ್ತಿತ್ತು. ನೀರು ಕುಡಿದು, ನಾಲಿಗೆಗೆ ರುಚಿಯಿಂದ 
ತೃಪ್ತಿಯಾದಾಗ ಕಣ್ಣಿಗೆ ನಿದ್ದೆಹತ್ತುವವರೆಗೆ ಕಿವಿ ಸಂಗೀತದ ರುಚಿಯನ್ನು ಮೆಲಕು 
ಹಾಕುತ್ತಿತ್ತು. ಒಮ್ಮೆ ಏನಾಯಿತೆಂದರೆ ಮೈಸೂರು ಟಿ. ಚೌಡಯ್ಯನವರ ತನಿ ಪಿಟೀಲು 
ಸೇವೆ ; ಹನ್ನೊ೦ದಾದರೂ ನುಡಿಸುವವರಿಗೂ ಕೇಳುವವರಿಗೂ ಸಾಕೆನಿಸಲಿಲ್ಲ ; ಸೇವಾರ್ಥ 
ಮಾಡಿಸಿದವರು ಚರಪು ಆರಿ ತಂಗಳಾಗುತ್ತದೆ, ಮಂಗಳ ನುಡಿಸಿಸಿ ಪ್ರಸಾದ ವಿನಿಯೋಗ 
ವಾಗಬೇಕು ಎಂದು ಆಗ್ರಹ ಮಾಡಿದರು. ಸರಿ, ಹಾಗೇ ಆಯಿತು. ಆದರೆ ಚರಪು ತಿಂದು 
ತೇಗಿ, ಕೈತೊಳೆದುಕೊ೦ಡು ಸ೦ಗೀತಗಾರರೂ ಶ್ರೋತೃಗಳೂ ಪುನಃ ಬಂದು ಸ್ವಸ್ಥ 
ಮಾನಸರಾಗಿ ಕುಳಿತರು. ರಾತ್ರಿ ಊಟದ ಚಿ೦ತೆಯಿಲ್ಲವಷ್ಟೆ. ಕಚೇರಿ ಮುಂದುವರೆಯಿತು. 
ತೋಪುಖಾನೆಯಿ೦ದ ಕಾಲಸೂಚಕವಾದ ಮಧ್ಯರಾತ್ರಿ ಗು೦ಡಿನ ಶಬ್ದ ಯಾರಿಗೂ ತಿಳಿಯ 
ಲಿಲ್ಲ. ಬ್ರಾಹ್ಮೀಮುಹೂರ್ತದ ಐದು ಘಂಟೆಯ ತೋಪಿನ ಶಬ್ದವಾದಾಗಲೇ ಎಲ್ಲರಿಗೂ 
ಘಂಟೆ ಗೊತ್ತಾಯಿತು. ಎದ್ದು ಮುಖತೊಳೆದು ನಿತ್ಯಕರ್ಮಗಳಲ್ಲಿ ತೊಡಗಿದರು. ಇಂತಹ 
ಅದೆಷ್ಟೋ ಅಪೂರ್ವ ಅನುಭವಗಳು ಸು೦ದೆರಶಾಸ್ತ್ರಿಗಳ ರಾಮೋತ್ಸವಗಳಲ್ಲಿ ಆಗುತ್ತಿತ್ತು. 
ಜ್ಯೇಷ್ಠರಿಗೆ ಮಾತ್ರವಲ್ಲದೆ ಪ್ರತಿಭಾನ್ವಿತ ಯುವ ವಿದ್ವಾಂಸರಿಗೂ ಸ೦ಗೀತಸೇವೆಯ 
ಅವಕಾಶ ದೊರೆಯುತ್ತಿತ್ತು. ವಾಗ್ಗೇಯಕಾರರು ತಮ್ಮ ಹೊಸ ರಚನೆಗಳನ್ನು ಈ ವೇದಿಕೆ 
ಯಲ್ಲಿ ಮೊಟ್ಟಮೊದಲು ಶ್ರೀರಾಮಚಂದ್ರನಿಗೆ ಸಮರ್ಪಿಸಿ ಆಮೇಲೆ ಬೇರೆ ವೇದಿಕೆಗಳಲ್ಲಿ 
ಹಾಡಿ ನುಡಿಸುವುದು ವಾಡಿಕೆಯಾಯಿತು. ಸು೦ದರಶಾಸ್ತ್ರಿಗಳೂ ಹೀಗೆಯೇ ಮಾಡುತ್ತಿ 
ದ್ದರು. 

ಸು೦ದರಶಾಸ್ತ್ರಿಗಳ ಈ ರಾಮೋತ್ಸವವು ಮೈಸೂರಿನಲ್ಲಿ ನಡೆಯುತ್ತಿದ್ದ ಇತರ ರಾಮೋ 
ತೃವಗಳಿಗೆ ಮಾದರಿಯಾಯಿತು. ಅವರು ನಿಧನರಾದ ಮೇಲೆ ಮೈಸೂರು ಸಹೋದರರು 
ಮೈಸೂರಿನ ಕಾಶೀಪತಿ ಅಗ್ರಹಾರದಲ್ಲಿ ಸುಮಾರು ಎರಡು ದಶಕಗಳ ಕಾಲ ಇದೇ 
ಸ್ಫೂರ್ತಿಯಿಂದ ವೈಭವದಿಂದ ರಾಮೋತ್ಸವವನ್ನು ಪ್ರತಿವರ್ಷವೂ ನಡೆಸುತ್ತಿದ್ದರು. 
ಇದರಲ್ಲಿ ಸು೦ದರಶಾಸ್ತ್ರಿಗಳ ಗಾಯನವೀಣಾಶಿಷ್ಯಯಾಗಿದ್ದ ವರಲಕ್ಷ್ಮೀರವರ ಸ್ಫೂರ್ತಿ. 
ಮಾರ್ಗದರ್ಶನ ; ಸು೦ದರಶಾಸ್ತ್ರಿಗಳ ವೇದಶಿಷ್ಯರಾಗಿದ್ದ ಅವರ ತ೦ದೆ ರಾಮಯ್ಯರವರದು 
ಮತ್ತು ತಾಯಿಯವರದು ಧಾರ್ಮಿಕ, ಆಧ್ಯಾತ್ಮಿಕ ಕೈಂಕರ್ಯ. 


೧೭. ಕನ್ನಡದಲ್ಲಿ ಕಾವ್ಕಲಕ್ಷ್ಮಿ ಮತ್ತು 
ಸ೦ಗೀತಸರಸ್ವತಿಯರ ಸ೦ಗಮ 


AS 


ಯಾವುದೇ ಸಂಗೀತಪದ್ಧತಿಯ ಇತಿಹಾಸವನ್ನು ನಿರ್ಮಿಸಲು ಶಾಸನ, ನಾಣ್ಯ 
ಮುಂತಾದ ಚಾರಿತ್ರಕ ಪ್ರಮಾಣಗಳು, ಗ್ರಾಂಥಿಕ ಪ್ರಮಾಣ, ಜಾನಪದ ಸಂಗೀತ, 
ಧಾರ್ಮಿಕ ಸಂಗೀತ ಮುಂತಾದ ಪ್ರಾಥಮಿಕ ಸಾಕ್ಷ್ಯಗಳ ಅಭ್ಯಾಸವು ಹೇಗೆ ಆವಶ್ಯಕವೋ. 
ಪಾರಭಾಷಿಕವಲ್ಲದ, ಪ್ರಾಕ್‌ಶಾಸ್ತಮರ್ಯಾದೆಯಿಂದ ನಿರ್ಬಂಧಿತವಲ್ಲದ, ಸಮ 
ಸಾಮಯಿಕ ಉಲ್ಲೇಖಗಳೂ ಅಷ್ಟೇ ಮುಖ್ಯ. ಬೇರೆ ಬೇರೆ ಕಾಲಗಳಲ್ಲಿ ರಚಿತವಾದ ಶಾಸ್ತ್ರ 
ಗ್ರಂಥಗಳು ಸಂಗೀತಕಲೆಯ ತತ್ಕಾಲೀನ ನೈಜ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವುದು 
ಅಪರೂಪ. ಏಕೆಂದರೆ, ಕಾಲದೇಶಗಳಲ್ಲಿ ಐಕ್ಯವನ್ನು ಸಾಧಿಸಲೋಸುಗ ಆಯಾ ಕಾಲದಲ್ಲಿ 
ಪ್ರಸಿದ್ಧವಲ್ಲದ ಅನೇಕ ವಿಷಯಗಳನ್ನು ಅವು ವರ್ಣಿಸಬೇಕಾಗುತ್ತದೆ ; ಬಹು ಪ್ರಾಚೀನ 
ವಾದ ಪಾರಿಭಾಷಿಕ ವಸ್ತುಕೋಶವನ್ನು ಸಮಕಾಲೀನ ವಿವರಣೆ, ಟಿಪ್ಪಣಿಗಳಿಲ್ಲದೆ ಆಕರ 
ಗ್ರಂಥಗಳಿಂದ ಯಥಾವತ್ತಾಗಿ ಪುನಃ ಹೇಳುತ್ತವೆ ; ಸಂಗೀತಶಾಸ್ತ್ರಕಾರನು ತನ್ನ ಗ್ರಂಥ 
ದಲ್ಲಿ ಅಡಗಿರುವ ವಿಧಿ, ಪರಿಸಂಖ್ಯೆ, ಉತ್ಸರ್ಗ, ಹಾಗೂ ಇವುಗಳನ್ನು ಮೀರಿದ ಕೇವಲ 
ರೂಢಿ--ಇವುಗಳನ್ನು ಬಿಡಿಸಿ ಹೇಳುವುದ೦ತೂ ವಿರಳ. 

ಅಷ್ಟೇ ಅಲ್ಲದೆ. ಪೃಸಿದ್ಧಿವಿಧುರವಾದ, ಅಲ್ಪಪ್ರಚುರವಾದ ಹಾಗೂ ದೂರ ಪ್ರಚಲಿತ 
ವಾದ ವಿಷಯಗಳೂ ವರ್ಣನೆಗಳೂ ಸಂಗೀತಶಾಸ್ತ್ರಗ್ರ೦ಥಗಳಲ್ಲಿ ಹಾಸು ಹೊಕ್ಕಾಗಿ ಸೇರಿ 
ಕೊಂಡಿರುತ್ತವೆ. ಇದರ ಜೊತೆಗೆ ಗ್ರಂಥಕರ್ತನು ಸ್ವ ಸ್ವಂತದ್ಯಷ್ಟ ಯ ಅನಿವಾರ್ಯ ಪೂರ್ವಗ 
ಪೀಡಿತನಾಗಿ ತಿಳಿದೋ ತಿಳಿಯದೆಯೋ ವಸ್ತುಕೋಶದ ಆಯ್ಕೆ, ತ್ಕಾಗ, ಉಕ್ತ ವಿಷಯ 
ಗಳಲ್ಲಿನ ಮುಖ್ಯಾಮುಖ್ಯತೆಯ ಯಧಾವನ್ನಿರೂಪಣದೃಷ್ಟಿ, ಜೋಡಣೆ, ತನ್ನ ಗುರು 
ಪರ೦ಪರೆ ಮು೦ತಾದ ಹಲವು ವಿಷಯಗಳಲ್ಲಿನ ವೈಯಕ್ತಿಕ ಸಮೀಕರಣದ ಮುದ್ರೆ 
ಯನ್ನೊತ್ತಿರುತ್ತಾನೆ. ಅನುಕ್ತಿ-ಅತ್ಯುಕ್ತಿ, ಅನವೇಕ್ಷಣ-ಅತ್ಯವೇಕ್ಷಣ, ಅವ್ಯಾಪ್ತಿ-ಅತಿವ್ಯಾಪ್ತಿ 
ಮೊದಲಾದ ದೋಷಗಳಿಂದ ಮುಕ್ತಿಯು ಎಲ್ಲಾ ಶಾಸ್ತ್ರಗ್ರ೦ಥಗಳ ಆದರ್ಶವಾಗಿದ್ದರೂ 
ಹೀಗೆ ಕೃತಕೃತ್ಯವಾದ ಶಾಸ್ತ್ರಗ್ರ ೦ಥಗಳು ಅತ್ಯಲ್ಪ ವೆ. ನಮ್ಮ ನಾಡಿನ ಸ೦ಗೀತಶಾಸ್ತ್ರಗ್ರ ೦ಥ 
ಗಳು ಅದ್ಭುತ ವೈಜ್ಞಾನಿಕ ಕ್ರ ಕ್ರಮವನ್ನೊಳಗೊಂಡು ಯಥಾರ್ಥಜ್ಞಾನಬೋಧೆಗಾಗಿ ವಿಶೇಷ 
ಪರಿಶ್ರಮದಿಂದ ನಿರ್ಮಿತವಾಗಿದ್ದರೂ ಕಾಲವೂ ಭಾಷೆಯೂ ಎಲ್ಲಾ ಶಾಸ್ತ್ರಗಳ ಮೇಲೂ 


ಬೀಸುವ ಸಂದಿಗೃತೆ, ಅನರ್ಥ, ವಿಪರೀತಾರ್ಥ ನಿಶಾನಿ ೋಹಡಾರನಕದ 
ಸ೦ಪೂರ್ಣವಾಗಿ ಮುಕ್ತವೇನಲ್ಲ. 


ಕನ್ನಡದಲ್ಲಿ ಕಾವ್ಯಲಕ್ಷ್ಮಿ ಮತ್ತು ಸ೦ಗೀತಸರಸ್ಪತಿಯರ ಸಂಗಮ ೬೧೭ 


“ಕುರಿತೋದದೆಯುಂ ಗೇಯಪರಿಣತಮತಿಗಳ್‌' 

ಈ ದೃಷ್ಟಿಯಿಂದ ಪರಿಶೀಲಿಸಿದಾಗ, ನಮ್ಮ ಸಂಗೀತದ ಚರಿತ್ರೆಯನ್ನು ಬರೆಯಲು 
ಶಾಸ್ತ್ರಮರ್ಕಾದೆಯಿ೦ದ ಬಾಧಿತವಾಗದ, ಪ್ರಾಸ೦ಗಿಕವಾಗಿಯೋ ಅನುಷ೦ಗಿಕವಾಗಿಯೋ 
ಮೂಡಿಬಂದ ಸಮಸಾಮಯಿಕ ಸಂಗೀತೋಲ್ಲೇಖಗಳು ಎಷ್ಟು ಅಮೂಲ್ಯವಾಗಿವೆ 
ಎಂಬುದು ತಿಳಿಯುತ್ತದೆ. ಕನ್ನಡದಲ್ಲಿರುವಷ್ಟು ಇ೦ತಹ ಉಲ್ಲೇಖಗಳು ನನಗೆ ತಿಳಿದ 
ಮಟ್ಟಿಗೆ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಕನ್ನಡದ ಜನರೂ ಕನ್ನಡದ ಕವಿಗಳೂ 
`ಕುರಿತೋದದೆಯು೦ ಕಾವ್ಯಪರಿಣತಮತಿ'ಗಳಷ್ಟೇ ಅಲ್ಲ, 'ಕುರಿತೋದದೆಯು೦ ಗೇಯ 
ಪರಿಣತಮತಿ'ಗಳೂ ಹೌದು. ನೂರಿನ್ನೂರು ವರ್ಷಗಳಿಗಿ೦ತ ಹಿ೦ದೆ ರಚಿತವಾಗಿರುವ 
ಪ್ರತಿಯೊಂದು ಕಾವ್ಯವೂ ಇದನ್ನು ಸಿದ್ಧಪಡಿಸುತ್ತದೆ. ಮಹಾಕಾವ್ಯ ನಿರ್ಮಿತಿಗೆ ಅಷ್ಟಾದಶ 
ವರ್ಣನೆಗಳು ಹೇಗೆ ಅನಿವಾರ್ಯವೋ ಕನ್ನಡ ಕಾವ್ಯರಚನೆಗೆ ಸ೦ಗೀತವರ್ಣನೆಯೂ 
ಹಾಗೆಯೇ, ಅಷ್ಟೇ ಮುಖ್ಯ ಎ೦ಬ ಅನುಕ್ತನಿಯವನ್ನು ಕನ್ನಡ ಕವಿಗಳು ಪಾಲಿಸಿಕೊ೦ಡು 
ಬಂದಿರುವಂತೆ ಕಾಣುತ್ತದೆ. ಕಾವ್ಯಗಳ ಮಾತು ಹಾಗಿರಲಿ, ಕೇವಲ ಲೋಕನೀತಿ, ಸಮಾಜ 
ಸುಧಾರಣೆಗಳನ್ನೇ ಗುರಿಯಾಗಿ ಇಟ್ಟುಕೊ೦ಡಿದ್ದ ಬಸವಣ್ಣನ೦ತಹ ವಚನಕಾರರೂ, 
ಸರ್ವಜ್ಞನ೦ತಹ ತ್ರಿಪದಿಕಾರರೂ, ನಿಜಗುಣ, ಸರ್ವಭೂಷಣರ೦ತಹ ಹಾಡುಗಬ್ಬಿಗರೂ., 
ಪುರಂದರದಾಸರ೦ತಹ ಕೃತಿಕಾರರೂ ಸ೦ಗೀತ ವರ್ಣನೆಯ ಸವಿಯಿ೦ದ ಬಾಯಿ ಚಪ್ಪರಿ 
ಸದೆ ಇಲ್ಲ. ಇಡೀ ಪ್ರಾಚೀನ ಕನ್ನಡಕಾವ್ಯ ಕೋಶದಲ್ಲಿ ಸಂಗೀತವನ್ನು ಸ್ವಲ್ಪವಾದರೂ 
ಪ್ರಸ್ತಾಪಿಸದಿರುವ ಕವಿಯನ್ನು ನಾನಿನ್ನೂ ಕ೦ಡಿಲ್ಲ. ಕೇವಲ ಶಾಸ್ತ್ರಗ್ರ೦ಥಗಳನ್ನು ಬರೆ 
ಯಲು ಹೊರಟ ನೃಪತುಂಗ ನಾಗವರ್ಮರೂ ಇದಕ್ಕೆ ಹೊರತಲ್ಲ. 

ಹೊಸಗನ್ನಡ ಕಾವ್ಯಗಳಲ್ಲಿ ಮಾತ್ರ ಸ೦ಗೀತದ ರಸಪ್ರವಾಹವು ಕ್ಷೀಣವಾಗಿ ಹೋಗಿದೆ. 
ಆದರೆ ಹಿ೦ದೆ ಜಿನಭಕ್ತಿ, ಹರಿಭಕ್ತಿ ಮತ್ತು ಹರಭಕ್ತಿಗಳ ಅಮೃತ ರಸಾಯನವು ಕನ್ನಡನುಡಿ 
ಯಲ್ಲಿ ದೇವದೇವನಿಗೆ ಸಮರ್ಪಿತವಾದಾಗಲ್ಲೆಲ್ಲ ಈ ಷೋಡಶೋಪಚಾರ ಪೂಜೆಯಲ್ಲಿ 
ಕನ್ನಡದ ಗಾಡಿ ಮೋಡಿಯ ದೇಸಿಕಾರ್ಶಿಯರ ಕಿ೦ಕಿಣಿಯ ರುಣತ್ಕಾರವೂ “ಧರ್ಮಕಥಾನು 
ಚರಿತಮಾದ', “ಸವಿಯಸೋನೆ'ಯಾದ, “ಕರ್ಣಸುಭಗಮಾದ ಪುಣ್ಯಾಗಣ್ಯ ಪಣ್ಯಾಕಾರ 
ಧಾರಿಣೀ ವರಕಾ೦ತಾಕದ೦ಬದ' ಸಂಗೀತದ ಅವಧಾರಣವೂ ಆಗುತ್ತಲೇ ಬಂದಿವೆ. 
ಜೈನಕವಿಗಳಿಗಂತೂ ಜಿನತೀರ್ಥಕರನ ಜನ್ಮಾಭಿಷೇಕ, ಪಟ್ಟಾಭಿಷೇಕ ಮತ್ತು ಮಹಾ 
ನಿರ್ವಾಣ ಕಾಲಗಳಲ್ಲಿ ಇ೦ದ್ರನು ದಿವ್ಯದಿ೦ದ ಪರಿವಾರ ಸಮೇತನಾಗಿ ಇಳಿದು ಬ೦ದು 
ಓಲೈಸುವುದೂ ಗೀತನರ್ತನಾದಿಗಳಿಂದ ಸೇವಿಸುವುದೂ ಅನುಲ್ಲಂಘನೀಯ ಕಾವ್ಯ 
ನಿಯಮವೇ ಆಗಿಹೋಗಿತ್ತು. ಹರಿಯಾಗಲಿ ಹರನಾಗಲಿ ಪರಮಜಿನನಿಗೆ ಸಂಗೀತಪ್ರೇಮ 
ದಲ್ಲಿ ಎಳ್ಳಷ್ಟೂ ಕಡಿಮೆಯಲ್ಲವೆ೦ಬುದನ್ನು ಬ್ರಾಹ್ಮಣ ಮತ್ತು ವೀರಶೈವಕವಿಗಳು 
ತೋರಿಸಿಕೊಟ್ಟಿದ್ದಾರೆ. ಕನ್ನಡ ಕವಿಗಳು ಸಂಗೀತ ಶಾಸ್ತ್ರದಲ್ಲಿ ಪಡೆದಿದ್ದ ಪಾಂಡಿತ್ಯವೂ 
ವಿವರ ಜ್ಞಾನವೂ ಅಚ್ಚರಿಯನ್ನುಂಟುಮಾಡುವಂತಹದು. ಕೆಲವರಂತೂ ಪೃಸಿದ್ಧಶಾಸ್ತ್ರ 
ಗ್ರಂಥಗಳಿಂದ ಸ೦ಸ್ಕೃತಶ್ಲೋಕಗಳನ್ನೇ ಉದ್ದರಿಸಿಕೊಂಡಿದ್ದಾರೆ. 


೬೧೮ ಕರ್ಣಾಟಕಸ೦ಗೀತವಾಹಿನಿ 


ಅವರ ಸ೦ಗೀತೋಕ್ತಿಗೆಳ ಉಲ್ಲೇಖ ಮಾತ್ರದಿಂದಲೇ ಕನ್ನಡ ನಾಡಿನಲ್ಲಿ ಸಂಗೀತದ 
ಇತಿಹಾಸವನ್ನೂ ಕನ್ನಡನಾಡು ಸ೦ಗೀತದಲ್ಲಿ ಸಾಧಿಸಿದ್ದ ಮಹತ್ತು ಬೃಹತ್ತುಗಳನ್ನೂ., 
ನಿರ್ಮಿಸಿಕೊಂಡಿದ್ದ ವಿಶಿಷ್ಟ ಪರಿಭಾಷೆ ಮತ್ತು ತಂತ್ರಗಳನ್ನೂ ಪುನಃ ರಚಿಸಿಕೊಳ್ಳ 
ಬಹುದು. ಡ್ಡ 

ಹಾಗೆ ಮಾಡುವುದು ಇಲ್ಲಿ ನನ್ನ ಉದ್ದೇಶವಲ್ಲ. ಅಂತಹ ಸಂಗೀತ ಸಾರಸ್ವತ 
ಸ೦ಪತ್‌ಸಮೃದ್ಧಿಯು ಕನ್ನಡ ಕಾವ್ಯಗಳಲ್ಲಿದೆ ಎಂದು ದಿಜ್ಮಾತ್ರದರ್ಶನ ಮಾಡಿಸುವುದು 
ಮಾತ್ರ. ಸಂಗೀತಸಂಶೋಧಕರ, ಸಾಹಿತ್ಯಸಂಶೋಧಕರ ಪರಿಶ್ರಮ ಈ ದಿಕ್ಕಿನಲ್ಲಿ ನಡೆಯ 
ಬೇಕು ಎ೦ದು ಸೂಚಿಸಿ ಪ್ರಾರ್ಥಿಸುವುದು ಮಾತ್ರ, ಈ ಪುಟ್ಟ ಪ್ರಕರಣದಲ್ಲಿ ಸಾಧ್ಯ. 
ಮುಂದೆ ಎಂದಾದರೂ ಈ ಕೆಲಸವನ್ನು ವಿಸ್ತಾರವಾಗಿ ಮಾಡಿಯೇನು. 


ಭರತ-ಗಂಧರ್ವ-ಚತುರ್ದಂಡೀ ಜಿ 
ಸಾವಿರ ವರ್ಷಗಳಿಗಿಂತ ಹಿಂದಿನಿಂದಲೂ ಭರತಮುನಿ ಪ್ರಣೀತವಾದಂತೆ ನಾಟ್ಕ 
ಶಾಸ್ತ್ರವೂ, ನಾರದಮುನಿ ಪ್ರಣೀತವಾದಂತೆ ಗಾ೦ಧರ್ವಶಾಸ್ತ್ರ ವೂ ಕರ್ಣಾಟಕದಲ್ಲಿ ರೂಢಿ 
ಯಲ್ಲಿವೆ. ನಾಟ್ಮಶಾಸ್ತ್ರಕ್ಕೆ ಭರತ, ಭರತಶಾಸ್ತ್ರ. ಭರತಾಗಮ ಮುಂತಾದ ಪರ್ಕಾಯ 
ಶಬ್ದಗಳನ್ನೂ ನರ್ತಕನಿಗೆ ಭರತ, ಭರತಜ್ಞ ಎ೦ಬ ಶಬ್ದಗಳನ್ನೂ ಹೆಚ್ಚು ಕಡಿಮೆ ಎಲ್ಲಾ 
ಪ್ರಮುಖ ಕನ್ನಡಕಾವ್ಯಗಳೂ ಬಳಸಿವೆ. ಈ ಅರ್ಥಗಳಲ್ಲಿ ಭರತಶಬ್ದವನ್ನು ಪ೦ಪ, ರನ್ನ, 
ಅಗ್ಗಳ, ಜನ್ನ, ಚೌಂಡರಸ, ಪದ್ಮಣಾ೦ಕ, ರತ್ನಾಕರವರ್ಣಿ ಮುಂತಾದವರೂ ನಾರದಮುನಿ 
ಯಿ೦ದ ಸಂಗೀತ ಶಾಸ್ತ್ರಾವತಾರವನ್ನು ಪ೦ಪ ಪೊನ್ನಾದಿಗಳೂ ಹೇಳುತ್ತಾರೆ. ಶಾಸ್ತ್ರಗ್ರ೦ಥ 
ಗಳಲ್ಲಿ ಸಂಗೀತವನ್ನು ಬ್ರಹ್ಮಮತ ಮತ್ತು ಶಿವಮತವೆ೦ಬ ಎರಡು ವಿಭಿನ್ನ ಪರಂಪರೆ 
ಗಳಿಂದ ಪಡೆದುದಾಗಿ ಹೇಳಿದೆ ; ನಾರದನು ಸಂಗೀತಶಾಸ್ತ್ರ ಗ್ರಂಥಕರ್ತನೇ ಹೊರತು 
ಸಂಗೀತ ಸಂಪ್ರದಾಯ ಪ್ರವರ್ತಕನೆ೦ಬ ಮಾತು ಬೇರೆಲ್ಲಿಯೂ ಒಂದೆರಡು ಸಂಸ್ಕೃತ 
ಕಾವ್ಯೋಲ್ಲೇಖಗಳನ್ನು ಬಿಟ್ಟಿರೆ- ಕಾಣುವುದಿಲ್ಲ. ಪಂಪ ಪೊನ್ನರ ಈ ಮಾತು ಚಿಂತ್ಯ 
ವೆಂದು ನಮಗೆ ತೋರುತ್ತದೆ. 
ಗಂಧರ್ವ(ರೆಂಬ ಅತಿಮಾನವ)ರು ಪ್ರಯೋಗಿಸುತ್ತಿದ್ದ. ಅತಿಪ್ರಾಚೀನ ಗೌರವಿತ 
ಸಂಗೀತಪದ್ಧತಿಗೆ ಗಾಂಧರ್ವವೆಂಬ ಶಬ್ದವನ್ನು ಶಾಸ್ತ್ರಕಾರನಾದ ಶ್ರೀಶಾರ್ಜ್ಣದೇವನು 
ಬಳಸಿದ್ದಾನೆ. ಅವನ ಮತದಂತೆ ಗಾಂಧರ್ವವು ವೇದದಂತೆ ಅನಾದಿ ಸಂಪ್ರದಾಯ 
ವುಳ್ಳದ್ದು, ಅಪೌರುಷೇಯವಾದುದು ;" ನಿಯತವಾದ ಲಕ್ಷಣವಿದ್ದು ಗ್ರಾಮರಾಗ, ಜಾತಿ 
ಮುಂತಾದವುಗಳಲ್ಲಿ ರಚಿತವಾಗಿ ಕೇವಲ ಗುರುಶಿಷ್ಯ-ಪರ೦ಪರೆಯಿ೦ದ, ಚಾಚೂ ವ್ಯತ್ಯಾಸ 
ವಿಲ್ಲದ೦ತೆ ಗಾಯಕನು ತನ್ನ ಮನೋಧರ್ಮ, ಅಭಿರುಚಿಗಳ ವೈಯಕ್ತಿಕ ಮುದ್ರೆಯನ್ನು 
ಸ್ವಲ್ಪವೂ ಒತ್ತದೆ. ಎಳ್ಳಷ್ಟೂ ವ್ಯತ್ಯಾಸಮಾಡಲಾಗದೆ, ಉಳಿಸಿಕೊ೦ಡ ಗೇಯವಸ್ತುಕೋಶ. 
ಇದು ಶ್ರೇಯಸ್ಸಿಗೆ ಎಂದರೆ ಪರಲೋಕದಲ್ಲಿ ಸುಖಕ್ಕೆ, ದೈವಪ್ರೀತಿಗೆ ಹೇತುವಾದುದು. 
ಭರತನಾದರೂ ಗಾ೦ಧರ್ವಮಿತಿಯನ್ನು "ಸ್ವರತಾಲಪದಾಶ್ರಯಂ, ಅತ್ಯರ್ಥಮಿಷ್ಟ೦ 


ಕನ್ನಡದಲ್ಲಿ ಕಾವ್ಯಲಕ್ಷ್ಮಿ ಮತ್ತು ಸಂಗೀತಸರಸ್ವಶಿಯರ ಸಂಗಮ ೬೧೯ 


ದೇವಾನಾಂ ತಥಾ ಪ್ರೀತಿಕರಂ ಗ೦ಂಧರ್ವಾಣಾ೦ ಚ ಯಸ್ಮಾದ್ದಿ ತಸ್ಮಾದ್‌ ಗಾಂಧರ್ವ 
ಮುಚ್ಕತೇ' ಎಂದೇ ವರ್ಣಿಸಿದ್ದಾನೆ. ಇಲ್ಲಿ ಗಂಧರ್ವ ಶಬ್ದಕ್ಕೆ ಯಕ್ಷಿಕಿನ್ನರ ಕಿ೦ಪುರುಷಾದಿ 
ಗಳಂತಹ, ಸಂಗೀತ ಪ್ರಿಯರಾದ ಅತಿಮಾನವರೆ೦ದೋ (ಭರತಶಬ್ದಕ್ಕೆ ನಟ, ನರ್ತಕರೆ೦ಬ 
ರೂಢ್ಯರ್ಥವು ಹುಟ್ಟಿದಂತೆ) ಗಾಯಕನೆ೦ಬ ಸಾಮಾನ್ಯವಾಚಕ ವ್ಯಾಪ್ತಿಯೋ ಅರ್ಥ 
ಸಂದರ್ಭವು ಸ್ಪಷ್ಟವಾಗಿಲ್ಲ. ಇದು ಹೇಗಾದರೂ, ರನ್ನ ಜನ್ನಾದಿಗಳು ತಮ್ಮ ಕಾಲದಲ್ಲಿ 
ವಾಗ್ಗೇಯಕಾರರಿ೦ದ ರಚಿತವಾಗಿದ್ದು ದೇಶೀಸ್ವರೂಪದಲ್ಲಿ ಗಾಯಕವಾದಕರ ಸ್ವಂತ 
ಕಲ್ಪನೆಯಿಂದ ರಂಜಿತವಾದ ಸಂಗೀತವನ್ನೇ ಗಾಂಧರ್ವವೆಂದು ಕರೆದಿದ್ದಾರೆ. ಇದನ್ನು 
ಶಾಸ್ತ್ರವು ಗಾನವೆಂದು ಕರೆದಿದೆ. 

ಗೀತ, ಆಲಾಪ, ಠಾಯ ಮತ್ತು ಪ್ರಬಂಧಗಳನ್ನು ಸಂಗೀತದ ನಾಲ್ಕು ಧ್ವಜಸ್ತಂಭ 
ಗಳೆಂದು ತಿಳಿದು ಅವುಗಳನ್ನು ಚತುರ್ದ೦ಡೀ ಎ೦ದು ಕರೆಯುವುದು ಕನ್ನಡ ದೇಶದ 
ಸ೦ಗೀತಸಂಸ್ಕೃತಿಗೆ ವಿಶಿಷ್ಟವಾದುದು. ಮಹಾವಾಗ್ಗೇಯಕಾರ ಕನ್ನಡಿಗ" ಗೋಪಾಲ 
ನಾಯಕನು ಹದಿಮೂರು-ಹದಿನಾಲ್ಕನೆಯ ಶತಮಾನಗಳಲ್ಲಿ ಚತುರ್ದ೦ಡೀ ಶಬ್ದವನ್ನು 
ಮೊದಲು ಬಳಕೆಗೆ ತಂದಂತೆ ಕಾಣುತ್ತದೆ. ಇದನ್ನು ಹದಿನಾರನೆಯ ಶತಮಾನದಲ್ಲಿ 
ಕರ್ಣಾಟಕದ ಲಕ್ಷ್ಮಿನಾರಾಯಣನೂ, ಹದಿನೇಳನೆಯ ಶತಮಾನದಲ್ಲಿ ಚತುರ್ದ೦ಡೀ 
ಪ್ರಕಾಶಿಕೆಯನ್ನು ರಚಿಸಿದ ಕನ್ನಡಿಗ ವೆ೦ಕಟಮಖಿಯೂ ಪ್ರಸಾರ ಮಾಡಿದರು. ನಮ್ಮ 
ಮೂರನೆಯ ಮಂಗರಸನು ತನ್ನ ಜಯನೃಪಕಾವ್ಯದಲ್ಲಿ 'ತ್ರಿಸ್ಥಾನೋಪಾಯಸ್ವರದ ಚತು 
ರ್ವಿಧ ದಂಡಿಯ ಗಾಯಕಿ ಪಾಡಿದಳ್‌' ಎಂದು ದಂಡಿಯ ಕಲ್ಪನೆಯನ್ನು ಹದಿನಾರನೆಯ 
ಶತಮಾನದಲ್ಲಿ ಹೇಳಿದ್ದಾನೆ. 


ಪ್ರಕೀರ್ಣ 

ಕನ್ನಡನಾಡಿನಲ್ಲಿ ಸ೦ಗೀತವನ್ನು ವೃತ್ತಿಯಾಗಿಯೂ ಕಲಾವಿಲಾಸಕ್ಕಾಗಿಯೂ ಅಭ್ಯಾಸ 
ಮಾಡಲಾಗುತ್ತಿತ್ತು. ವೃತ್ತಿವಂತ ಅವನದ್ದಾದಿ ವಾದ್ಯಕಾರರಿಗೆ ವಿದ್ಯಾವ೦ತರೆ೦ಬ ವೃತ್ತಿ 
ನಾಮವು ಕನ್ನಡ ದೇಶದಲ್ಲಿತ್ತ೦ದು ಶ್ರೀ ಶಾರ್ಜ್ಣದೇವನೂ ಅವನ ಭಾಷ್ಯಕಾರನಾದ 
ಕನ್ನಡಿಗ ಕಲ್ಲಿನಾಥನೂ ಹೇಳುತ್ತಾರೆ. ಪುರಂದರದಾಸನೂ ಇದೇ ಅರ್ಥದಲ್ಲಿ ಶ್ರೀಕೃಷ್ಣನ 
(ಶ್ಲೇಷೆಯಿರಬಹುದೆ ?) ಆಸ್ಥಾನದ ವಾದಕ ಎಂಬರ್ಥದಲ್ಲಿ 'ಜಿಜಾವ೦ತರಾವು' ಎಂದು 
ಸೂಳಾದಿಯೊ೦ದರಲ್ಲಿ ಹೇಳಿಕೊಂಡಿದ್ದಾನೆ. ಸ೦ಗೀತಗಾರನಿಗೆ ವಿದ್ವಾಂಸ ಎಂದು ದಕ್ಷಿಣ 
ದೇಶದಲ್ಲೆಲ್ಲ : ಪ್ರಚಾರವಾಗಿರುವ ವೃತ್ತಿಬಿರುದು ಕನ್ನಡನಾಡಿನಲ್ಲಿ ಹದಿನೇಳನೆಯ 
ಶತಮಾನಕ್ಕಿಂತ ಮುಂಚೆ ಹುಟ್ಟಿತು. ಈ ಪದವನ್ನು ಈ ಅರ್ಥದಲ್ಲಿ ಗೋವಿಂದವೈದ್ಯನು 
ಮೊಟ್ಟಮೊದಲಬಾರಿಗೆ (ಸು. ಕ್ರಿ. ಶ. ೧೬೫೦) ಉಪಯೋಗಿಸಿದ್ದಾನೆ. ಸ್ತ್ರೀಪುರುಷರಿಬ್ಬರೂ 
ಸಂಗೀತವನ್ನು ಹವ್ಯಾಸವಾಗಿಯೂ ವೃತ್ತಿಯಾಗಿಯೂ ಆಶ್ರಯಿಸುತ್ತಿದ್ದರೂ ಹೆ೦ಗಸರ 
ಸಂಖ್ಯೆಯೇ ಇದರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಸ೦ಗೀತಗಾರರಿಗಾಗಿಯೇ ನಿರ್ದಿಷ್ಟ 
ಜೀದಿಗಳೂ ಬಡಾವಣೆಗಳೂ ಕನ್ನಡನಾಡಿನ ನಗರಗಳಲ್ಲಿ ಇರುತ್ತಿದ್ದವೆ೦ದು ಪೊನ್ನ, 


೬೨೦ ಕರ್ಣಾಟಕಸಂ೦ಗೀತವಾಹಿವಿ 


ನೇಮಿಚಂದ್ರ, ಅಗ್ಗಳ, ಗೋವಿ೦ದವೈದ್ಕ್ಯ ಮೊದಲಾದವರು ಹೇಳುತ್ತಾರೆ. ಅಲ್ಲದೆ ಸಂಗೀತ 
ಕಚೇರಿಗಳಿಗಾಗಿ ಪ್ರತ್ಯೇಕವಾಗಿ ಸಂಗೀತ ಶಾಲೆಗಳೇ ನಮ್ಮ ಪಟ್ಟಣಗಳಲ್ಲಿ ನಿರ್ಮಿತ 
ವಾಗಿದ್ದುವೆ೦ದು ರನ್ನ. ಅಗ್ಗಳ, ಕಮಲಭವ, ಸೋಮರಾಜದೇವ ಮತ್ತು ರತ್ನಾಕರವರ್ಣಿ 
ಗಳಿಂದ ತಿಳಿದು ಬರುತ್ತದೆ. ಹೀಗೆಯೇ ನರ್ತನಶಾಲೆಗಳನ್ನೂ ನಾಟಕಶಾಲೆಗಳನ್ನೂ ಪಂಪ, 
ಪೊನ್ನ, ನೇಮಿಚಂದ್ರ, ಅಗ್ಗಳ, ರತ್ನಾಕರವರ್ಣಿ ಮುಂತಾದ ಕವಿಗಳು ಹೇಳಿದ್ದಾರೆ. ಇವಕ್ಕೆ 
`ಗುಣಣೆ' ಎ೦ದು ಪಂಪನಲ್ಲಿ ಕಂಡುಬರುವ ಹೆಸರು ಗಮನಾರ್ಹವಾಗಿದೆ. ಪೊನ್ನನೂ 
ನಾಟ್ಯಶಾಲೆಯನ್ನು `ಗುಣನೆ'ಯೆ೦ದೇ ಕರೆದಿದ್ದಾನೆ. ಉತ್ತರ ಭಾರತದಲ್ಲಿ ಗಾಯಕ ನರ್ತಕ 
ನಟರಿಗೆ “ಗುಣಿ' ಎ೦ಬ ಬಿರುದು ಮೊಗಲ್‌ ಸಾಮ್ರಾಟರ ಆಸ್ಥಾನಗಳಲ್ಲಿ ಇದ್ದುದೂ 
ಜನಾರ್ದನಭಟ್ಟ, ಪ೦ಡರೀಕವಿಠಲ ಮುಂತಾದ ಕನ್ನಡಿಗ ಸ೦ಗೀತಶಾಸ್ತ್ರಶೂರರು ಈ 
ಆಸ್ಥಾನಗಳಲ್ಲಿದ್ದುದೂ ಈ ಸ೦ದರ್ಭದಲ್ಲಿ ಸ್ಮರಣೀಯವಾಗಿದೆ. ಕರ್ಣಾಟಕದಲ್ಲಿ ಬಹು 
ಹಿ೦ದಿನ ಕಾಲದಿಂದಲೂ ಸಂಗೀತ ಕಚೇರಿಗಳಿಗೂ "ಕೇಳಿಕೆ' ಎ೦ಬ ಹೆಸರೇ ಇದ್ದುದು 
ಕಮಲಭವನೇ ಮೊದಲಾದವರ ಉಕ್ತಿಗಳಿ೦ದ ತಿಳಿಯುತ್ತದೆ. ಇದು ಸಂಸ್ಕೃತದ ಕೇಲಿಕಾ 
ಪದವೇ ಇರಬಹುದೇನೋ ! ಭರತನೂ ಈ ಕಲೆಗಳನ್ನು ಕ್ರೀಡೆಯೆಂದೇ ಕರೆದಿದ್ದಾನೆ. 
ಸ೦ಗೀತ, ನರ್ತನ ಅಥವಾ ಆಟಕ್ಕಾಗಿ ಕೋರಿಕೆ ಎ೦ಬ ಅರ್ಥದಲ್ಲಿ ಕೇಳಿಕೆ ಎ೦ಬ ಶಬ್ದವು 
ಹಳ್ಳಿಗಾಡಿನ ಕನ್ನಡ ನುಡಿಗಟ್ಟಿನಲ್ಲಿ ಇಂದಿಗೂ ಉಳಿದುಬಂದಿರುವುದನ್ನು ಇಲ್ಲಿ ಗಮನಿಸ 
ಬಹುದು. 

ಹಾಡುಗಾರಿಕೆಯಲ್ಲಿ ಒಬ್ಬರೇ ಹಾಡುವ ಏಕಲ, ಇಬ್ಬರು ಕೂಡಿ -ಹಾಡುವ ಯಮಲ, 
ಅನೇಕರು ಒಟ್ಟಿನಲ್ಲಿ ಹಾಡುವ ವೃಂದ ಎಂಬ ಮೂರು ಪದ್ಧತಿಗಳೂ ನಮ್ಮಲ್ಲಿದ್ದವೆಂ 
ಬುದು ಅಗ್ಗಳ, ನಾಗಚಂದ್ರ, ಪೊನ್ನ, ಪ೦ಪ, ಜನ್ನ' ಮುಂತಾದವರ ಮಾತುಗಳಿಂದ 
ಗೊತ್ತಾಗುತ್ತದೆ. ಇಂತಹ ವೃ೦ದಗಾನಗಳಲ್ಲಿ ಮುಖ್ಯಮೃದಂಗವಾದಕನಿಗೆ ಶಾಸ್ತ್ರಗ್ರಂಥ 
ಗಳಲ್ಲಿ "ಮುಖರಿ' ಎ೦ಬ ಹೆಸರಿದೆ. ಇದೇ ಹೆಸರನ್ನೇ ಪೊನ್ನ, ಜನ್ನ, ನಾಗಚ೦ದ್ರಾದಿಗಳೂ 
ಉಪಯೋಗಿಸಿದ್ದಾರೆ. ಮಿತಶ್ರೋತೃಗಳುಳ್ಳ ಅಥವಾ ಖಾಸಗಿಯಾದ ಕಚೇರಿಗಳಲ್ಲಿ ಹಾಡು 
ಗಾರಿಕೆಗೆ ದಂಡಿಗೆಯೆಂಬ ವೀಣಾಪ್ರಭೇದದ ಅಥವಾ ಕೊಳಲಿನ' ಪಕ್ಕವಾದ್ಯವಿರುತ್ತಿತ್ತು ; 
ಹೆಚ್ಚಿನ ಮಟ್ಟದ ಅಥವಾ ಸಾರ್ವಜನಿಕ ಕಚೇರಿಗಳಿಗೆ ತ೦ತಿ (ತತ), ಗಾಳಿ (ಸುಷಿರ), 
ಚರ್ಮ (ಅವನದ್ಧ) ಮುಂತಾದ ವಾದ್ಯಗಳ ಮೇಳವೂ ಇರುತ್ತಿತ್ತು. ವೀಣೆ ಅಥವಾ 
ಕೊಳಲುಗಳಲ್ಲಿ ವಿಶೇಷವಾಗಿ “ತನಿ' ಕಚೇರಿಗಳು ಕನ್ನಡಕಾವ್ಯಗಳಲ್ಲಿ ಮೃದ೦ಗಾದಿಗಳ 
ಪಕ್ಕವಾದ್ಯಗಳೊಡನೆ ಕ೦ಡುಬರುತ್ತವೆಯೇ ಹೊರತು, ಮೃದಂಗ, ಮದ್ದಳೆ ಮುಂತಾದ 
ಲಯವಾದ್ಯಗಳ ತನಿಕಚೇರಿಗಳನ್ನು ಎಲ್ಲೂ ಹೇಳಿಲ್ಲ. ಕನ್ನಡಿಗ ರಾಜಕುಮಾರ ರಾಜಕುವರಿ 
ಯರಿಗೆ ಸ೦ಗೀತ ನರ್ತನಗಳು ಶಿಕ್ಷಣದ ಅನಿವಾರ್ಯ, ಅವಿಭಾಜ್ಯ ಅ೦ಗಗಳಾಗಿದ್ದಿರ 
ಬೇಕು ; ಏಕೆ೦ದರೆ ಕನ್ನಡ ಕಾವ್ಯಗಳಲ್ಲಿ ಬರುವ ರಾಜಕುಮಾರ ರಾಜಕುವರಿಯರಲ್ಲಿ 
ಪ್ರತಿಯೊಬ್ಬರೂ ಈ ಕಲೆಗಳಲ್ಲಿ ಕುಶಲರು, ಕಡೆಯಪಕ್ಷ ಉತ್ಕೃಷ್ಟ ರಸಿಕರು. 


ಕನ್ನಡದಲ್ಲಿ ಕಾವ್ಯಲಕ್ಷ್ಮಿ ಮತ್ತು ಸ೦ಗೀತಸರಸ್ಪತಿಯರ ಸಂಗಮ ೬೨೧ 


ವಾದ್ಯಗೋಷ್ಠಿ 

ವಾದ್ಯಗೋಷ್ಮಿಗಳಿಗೆ ಶುಷ್ಕವೃ೦ದವೆ೦ದು ಶಾಸ್ತ್ರೀಯ ಪರಿಭಾಷೆ. ಕಚೇರಿಯೊ೦ದರಲ್ಲಿ 
ಯಾವ ವಾದ್ಯವನ್ನು ಎಲ್ಲಿ ಏರ್ಪಡಿಸಬೇಕೆ೦ಬ ವ್ಯವಸ್ಥೆಗೆ ಕುತಪವೆ೦ದು ಹೆಸರು. ಇವೆರಡು 
ಶಬ್ದಗಳ ಪರಿಚಯವನ್ನು ನಮ್ಮ ಕವಿಗಳು ಪಡೆದಿದ್ದರೂ ಮೇಳ ಎಂದೇ ಎರಡನ್ನೂ 
ಕರೆಯುತ್ತಿದ್ದರು ಮೇಳಗಳಲ್ಲಿ ಸ್ತೀಪುರುಷಕಂಠಗಳರಡೂ ಸೇರಿರುತ್ತಿದ್ದವು. ಮೇಳವೆ೦ಬ 
ಹೆಸರು ಪ೦ಪನ ಕಾಲದಿ೦ದಲೇ ಬಳಸಲ್ಪಡುತ್ತಿತ್ತು. ಈ ಮಾತೇ ವಾದ್ಯಸಮೂಹಕ್ಕೆ ಇಡೀ 
ದಕ್ಷಿಣಭಾರತದಲ್ಲಿ ಹರಡಿ, ಉಳಿದುಬಂದಿದೆ. ಮೇಳದ ನಾಯಕನಿಗೆ ನಯಕಾರನೆಂದೂ 
ಸ೦ಗೀತಕೃತಿಗಳ ಧಾತುಮಾತುಗಳನ್ನು ರಚಿಸುವ ವಾಗ್ಗೇಯಕಾರನಿಗೆ ಬಯಕಾರನೆಂದೂ 
ಹೆಸರಿದ್ದುದು ರತ್ನಾಕರವರ್ಣಿಯಿ೦ದ ತಿಳಿದುಬರುತ್ತದೆ. ಶಾಸ್ತ್ರಗ್ರ೦ಥಗಳಲ್ಲಿ ಗೋಷ್ಠೀ 
ಎಂದು ವಾದ್ಯಸಮೂಹಕ್ಕೆ ಪ್ರಯುಕ್ತವಾದ ಹೆಸರು ಪಂಪನ ವಾಣಿಯಲ್ಲಿ ಗೊಟ್ಟಿಯೆಂದೇ 
ನಿಂತಿದೆ. ಮೇಳಗಳಲ್ಲಿ ಪ್ರತಿ ಗಾಯಕವಾದಕನೂ ನೆಲೆಯಾಗಿ ಸ್ವೀಕರಿಸಬೇಕಾಗಿದ್ದ ಆಧಾರ 
ಶ್ರುತಿಯನ್ನು ಕೊಳಲು ಸೂಚಿಸಬೇಕಾಗಿತ್ತೆ೦ಬ ಶಾಸ್ತ್ರವಿಧಿಯು ನಾಗಚಂದ್ರ ಮತ್ತು ಜನ್ನ 
ರಲ್ಲಿ ಪ್ರತಿಬಿಂಬಿತವಾಗಿದೆ. 

ತಂಬೂರಿಯ ಉಪಯೋಗವು ಶ್ರುತಿಗಾಗಿ ನಮ್ಮ ಸಂಗೀತದಲ್ಲಿ ತಲೆದೋರಿದ್ದು 
ಸುಮಾರು ೧೫-೧೬ನೆಯ ಶತಮಾನಗಳಿ೦ದೀಚೆಗೆ ಮಾತ್ರ. ಇದಕ್ಕೆ ಮುಂಚೆ ಷಡ್ಡ- 
ಪಂಚಮಭಾವಗಳನ್ನು ಮಾತ್ರ ಸ್ಫುರಿಸುವ ತಂಬೂರಿಯನ್ನು ಆಧಾರಶ್ರುತಿಗಾಗಿ ಬಳಸಲು, 
ನಿವಾರಿಸಲಾಗದ ತಾತ್ತ್ವಿಕ ಹಾಗೂ ತಾಂತ್ರಿಕ ತೊಡರುಗಳು ನಮ್ಮ ಸಂಗೀತದಲ್ಲಿದ್ದವು. 
ಆದುದರಿಂದ, ಎಲ್ಲರಿಗೂ ಸ್ಪಷ್ಟವಾಗಿ, ಸುಲಭವಾಗಿ ಕೇಳಿಸುವ೦ತಹ ಉಚ್ಚ ಮತ್ತು 
ತೀಕ್ಷ್ಮ ಸ್ವರವಿರುವ ಕೊಳಲನ್ನು ಆಧಾರ ಶ್ರುತಿನಿರ್ದೇಶಕ್ಕಾಗಿ ಆವಲಂಬಿಸುವುದು 
ಸಹಜವೇ ಆಗಿತ್ತು. ಉಳಿದ ವಾದ್ಯಗಳ೦ತೆ (ಮಾನವಶಾರೀರವನ್ನೂ ಸೇರಿಸಿ) ವಿಶಾಲಸ್ವರ 
ವ್ಯಾಪ್ತಿಯಲ್ಲಿ ಕೊಳಲನ್ನು ಶ್ರುತಿಮಾಡಲಾಗುವುದಿಲ್ಲವೆ೦ಬುದೂ, ಒ೦ದು ಸಲ ಶ್ರುತಿ 
ಮಾಡಿದ ಕೊಳಲಿನ ಆಧಾರಶ್ರುತಿಯನ್ನು ವಾ೦ಶಿಕನ ಜಾಣ್ಮೆಯಿಂದ ಕಚೇರಿಯ ಕೊನೆಯ 
ವರೆಗೂ ಅವಿಚಲಿತವಾಗಿ ಇಡಲು ಸಾಧ್ಯವೆ೦ಬುದೂ ಇದಕ್ಕೆ ಉಪಕಾರಣಗಳಾಗಿದ್ದುವು. 
ಕೊಳಲು ಮಾಡಬೇಕಾಗಿದ್ದ ಈ ಕೆಲಸವನ್ನು- ಆಧುನಿಕ ಪದ್ಧತಿಯಂತೆ--ಮುಖ್ಯ 
ಗಾಯಕನೂ ಆಗಾಗ್ಗೆ ಮಾಡುತ್ತಿದ್ದನೆ೦ಬುದನ್ನು ಪೊನ್ನನು ಸೂಚಿಸಿದ್ದಾನೆ. “ತು೦ಬುರ' 
ವೀಣೆಯನ್ನು ಪಾಲ್ಕುರಿಕೆ ಸೋಮ, ರತ್ನಾಕರವರ್ಣಿ, ಗೋವಿ೦ದವೈದ್ಕರೂ ತಂಬೂರಿ 
ಯನ್ನು ಶ್ರೀಪಾದರಾಯ, ವ್ಯಾಸರಾಯ, ಪುರ೦ದರದಾಸರೂ ಉಲ್ಲೇಖಿಸಿದ್ದಾರೆ. 

ನೃತ್ಯಸಮಯದಲ್ಲಿ ಪ್ರಯುಕ್ತವಾಗುವ ವಾದ್ಯವೃ೦ದವನ್ನು ನಾವು ಹಿಮ್ಮೇಳ ಎನ್ನುತ್ತೇ 
ವಷ್ಟೆ. ಇದನ್ನೇ ಶಾಸ್ತ್ರಕಾರರು , ಮುಖ್ಯವಾಗಿ ಕನ್ನಡಿಗ ಶಾಸ್ತ್ರಕಾರರು, ಸ೦ಪ್ರದಾಯವೆಂಬ 
ಹೆಸರಿನಿಂದ ಕರೆದಿದ್ದಾರೆ. ಮೇಳಕ್ಕೆ ಅನನ್ವಿತಾರ್ಥವುಳ್ಳ ಈ ಹೆಸರು ಮೂಲತಃ ದೇಶೀ 
ಭಾಷೆಯ ಪಾರಿಭಾಷಿಕ ಶಬ್ದವಾಗಿದ್ದು ನಂತರ ಸ೦ಸ್ಕೃತೀಕರಣಗೊ೦ಡು ಶಾಸ್ತ್ರಸಾಹಿತ್ಯ 
ದಲ್ಲಿ ಸ್ಟೀಕೃತವಾಗಿದ್ದಿರಬೇಕು. ನೃತ್ಯದ ಹಿಮ್ಮೇಳಕ್ಕೆ ಸ೦ಪ್ರದಾಯವೆ೦ಬ ಹೆಸರನ್ನು 


೬೨೨ ಕರ್ಣಾಟಕಸ೦ಗೀತವಾಹಿನಿ 


ಹದಿಮೂರನೆಯ ಶತಮಾನೆದಲ್ಲೇ ಕಮಲಭವ, ಅಗ್ಗಳ, ನೇಮಿಚ೦ದ್ರರು ಬಳಸಿರುವುದು 
ಗಮನಾರ್ಹವಾಗಿದೆ. ಅನ್ಯದ್ರಾವಿಡಸಾಹಿತ್ಯದಲ್ಲಿ ಈ ಶಬ್ದಕ್ಕೆ ಇಷ್ಟು ಪ್ರಾಚೀನವಾಗಿ ಈ 
ಅರ್ಥವಿರುವುದು ಕಂಡುಬರುವುದಿಲ್ಲ. ಲೋಕರೂಢಿಯಿ೦ದಲೇ ಈ ಶಬ್ದಕ್ಕೆ ಈ ಅರ್ಥವು 
ಹುಟ್ಟಿತೆಂದು ಕನ್ನಡಿಗರಾದ ಶಾರ್ಜ್ಣದೇವ ಕಲ್ಲಿನಾಥರು ಹೇಳುತ್ತಾರೆ. ಮೇಳದಲ್ಲಾಗಲಿ 
ಸ೦ಪ್ರದಾಯದಲ್ಲಾಗಲಿ ಸಮಯೋಚಿತವಾದ ಗೀತವನ್ನೂ ಅದರ ತಾಳವನ್ನೂ ಮುಖರಿ 
ವಾದಕನು- ಶಾಸ್ತ್ರದಲ್ಲಿ ಹೇಳಿರುವ೦ತೆಯೇ--ನಿರ್ದೆಶಿಸುತ್ತಿದ್ದನೆ೦ದು ನಾಗಚ೦ದ್ರನು 
ಸೂಚಿಸಿದ್ದಾನೆ. 

ಕನ್ನಡಕಾವ್ಯಗಳಿಂದ ತಿಳಿಯಬಹುದಾದ ಮತ್ತೊಂದು ಮುಖ್ಯ ಸಂಗತಿಯೆಂದರೆ 
ಆಧಾರಶ್ರುತಿಗಾಗಿ ಬಳಸುತ್ತಿದ್ದ ಸ್ವರ. ಆಧುನಿಕಕಾಲದ ಎಲ್ಲ ಸಂಗೀತ ಸಂದರ್ಭ 
ಗಳಲ್ಲಿಯೂ ಸಪ್ತಸ್ಟರಗಳಲ್ಲಿ ಅತ್ಯ೦ತ ಕೆಳಗಿನ ನಾದಮಟ್ಟವುಳ್ಳ ಷಡ್ಡವನ್ನು ಆಧಾರ 
ಶ್ರುತಿಯಾಗಿ ಇಟ್ಟುಕೊಳ್ಳುವ ವಾಡಿಕೆಯಿದೆಯಷ್ಟೆ. ಷಡ್ಡ ಮತ್ತು ಮಧ್ಯಮಸ್ವರಗಳ 
ಪ್ರಾಥಮ್ಯ, ಪ್ರಾಧಾನ್ಯ ಮತ್ತು ಪ್ರಾಮುಖ್ಯಗಳಿ೦ದಾಗಿ ಕ್ರಮವಾಗಿ. ಉದ್ಭವಿಸುವ ಷಡ್ಡ 
ಗ್ರಾಮ ಮತ್ತು ಮಧ್ಯಮಗ್ರಾಮಗಳ ಲಕ್ಸ್ಯಲಕ್ಷಣಗಳ ದೆಸೆಯಿಂದ ಈ ಎರಡು ಸ್ವರ 
ಗಳನ್ನೂ ಆಧಾರಸ್ವರಗಳಾಗಿ ನಮ್ಮ ಪ್ರಾಚೀನಸ೦ಗೀತದಲ್ಲಿ ಬಳಸಲಾಗುತ್ತಿರಲಿಲ್ಲ. 
ಆದುದರಿಂದ ಪ೦ಚಮವೇ ಎಲ್ಲ ಸ೦ಗೀತಸ೦ದರ್ಭಗಳಲ್ಲಿಯೂ ಆಧಾರಶ್ರುತಿಯಾಗಿ 
ಪ್ರಯುಕ್ತವಾಗುತ್ತಿತ್ತು. ಇದನ್ನು ಶಾಸ್ತ್ರಗ್ರ೦ಥಗಳಿ೦ದ ಅನುಮಿತಿಯಿ೦ದ ಸಿದ್ಧಪಡಿಸಬಹು 
ದಾದರೂ ಸ್ಪಷ್ಟವಾಗಿ, ಅಸಂದಿಗ್ನವಾಗಿ ಹೇಳಿ ನಮ್ಮ ಸಂಗೀತಶಾಸ್ತ್ರ ಚರಿತ್ರೆಯ ಮೇಲೆ 
ಸ್ವಾರಸ್ಯವಾದ ಬೆಳಕು ಬೀರಿರುವುದು ಕನ್ನಡ ಕವಿಗಳೇ. ಏಕಲಾದಿ.ಗಾಯನಸ೦ದರ್ಭ 
ಗಳಲ್ಲಿಯೂ ಮೇಳ, ಸ೦ಪ್ರದಾಯಗಳಲ್ಲಿಯೂ ಪ೦ಚಮವು ಆಧಾರಸ್ವರವಾಗಿತ್ತೆ೦ದು 
ಅಗ್ಗಳ, ಸೋಮರಾಜ ಇತ್ಯಾದಿ ಕವಿಗಳೂ ವರ್ಣಿಸುತ್ತಾರೆ. 


ರಾಗಗಳು 

ಭಾರತೀಯಸಂಗೀತದ ರಾಗಪ್ರಪ೦ಚದಲ್ಲಿ ಶಾಸ್ತ್ರವು ಲೆಕ್ಕಿಸಿರುವ ಎಲ್ಲಾ ಪರಿಭಾಷೆ, 
ತಂತ್ರ, ವಿಂಗಡನೆಗಳೂ 'ಕನ್ನಡದೇಶದಲ್ಲಿ ಪ್ರತಿಬಿಂಬಿತವಾಗಿದ್ದವು ಎಂಬ ಸಂಗತಿಯು 
ಕನ್ನಡಕಾವ್ಯಗಳಿಂದ ಹೊರಪಡುತ್ತದೆ. ಅಷ್ಟೇ ಅಲ್ಲ, ಇವುಗಳಲ್ಲಿ ಮುಖ್ಯವಾದುದೆಲ್ಲ 
ಕನ್ನಡಿಗರ ನುಡಿಗಟ್ಟಿನಲ್ಲಿ, ಗಾನರೂಢಿಯಲ್ಲಿ ಹುಟ್ಟಿ, ಬೆಳೆದು, ಹರಡಿತು ಎಂಬುದೂ 
ಅವುಗಳಿಂದಲೇ ಸ್ಪಷ್ಟವಾಗುತ್ತದೆ. ಪ್ರಾಚೀನಭಾರತದ ಗ್ರಾಮಸಂಗೀತದಲ್ಲಿ ಷಡ್ಡಗ್ರಾಮ. 
ಮಧ್ಯಮಗ್ರಾಮಗಳೆಂಬ ಆಧಾರಸ್ವರಾಷ್ಟಕಗಳನ್ನು, ಇವುಗಳಿಂದ. ಹುಟ್ಟಿದ ಭಾಷಾ, 
ವಿಭಾಷಾ ಮು೦ತಾದ ಮೂವತ್ತಾರು ರಾಗಗಳನ್ನು ಮತ್ತು ಇವೆಲ್ಲವುಗಳಿ೦ದ ದೇಶೀ 
ಧರ್ಮದಿಂದಲೂ ಆಚಾರ್ಯರಚನೆಯಿ೦ದಲೂ ಹಟ್ಟಿದ ನೂರನಲವತ್ತು ರಾಗಗಳನ್ನು ನಾಗ 
ಚಂದ್ರನು ಹೇಳುತ್ತಾನೆ. ಅಗ್ಗಳನಾದರೋ ಗ್ರಾಮರಾಗಗಳಿ೦ದ ಭಾಷಾರಾಗಗಳು. ಅವು 
ಗಳಿ೦ದ ವಿಭಾಷೆಗಳು, ಅವುಗಳಿ೦ದ ಅ೦ತರಭಾಷೆಗಳು ಇವೆಲ್ಲವುಗಳಿ೦ದ ಹುಟ್ಟಿದ 


ಕನ್ನಡದಲ್ಲಿ ಕಾವ್ಯಲಕ್ಷ್ಮಿ ಮತ್ತು ಸಂಗೀತಸರಸ್ವತಿಯರ ಸಂಗಮ ೬೨೩ 


ರಾಗಾ೦ಗ, ಉಪಾಂಗ, ಭಾಷಾ೦ಗ, ಕ್ರಿಯಾ೦ಗ ಪ್ರಭೇದಗಳನ್ನು ಸಹ ಹೇಳುತ್ತಾನೆ. 

ಭರತಮುನಿಯ ಕಾಲದಿಂದಲೂ ಸಮಸಾಮಯಿಕ ರೂಢಿಯಲ್ಲಿ ಗಾಂಧಾರ ಗ್ರಾಮ 
ವೆಂಬ ಮತ್ತೊಂದು ಮೂಲಭೂತಸ್ವರಾಷ್ಟಕವೂ ತಜ್ಜನ್ಯರಾಗಗಳೂ ಪ್ರಸಿದ್ದಿ ವೈಧುರ್ಯ 
ದಿಂದಾಗಿ ಉುಪ್ತವಾಗಿದ್ದವೆಂದೂ ಅವು (ಆದುದರಿಂದ) ಸ್ವರ್ಗದಲ್ಲಿ ಮಾತ್ರ ಪ್ರಯುಕ್ತ 
ಗಳೆ೦ದೂ ಶಾಸ್ತ್ರವು ಹೇಳುತ್ತಲೇ ಬಂದಿದೆ. ಆದರೂ ಕನ್ನಡಿಗ ಸಂಗೀತ ಶಾಸ್ತ್ರಶೂರನಾಗಿದ್ದ 
ಮಿಥಿಲೆಯ ಅಧಿಪತಿ ಶ್ರೀನಾನ್ಯದೇವನು ಮಾತ್ರ ಹನ್ನೊ೦ದನೆಯ ಶತಮಾನದಷ್ಟು ಈಚೆಗೆ 
ಸಹ ಗಾ೦ಧಾರಗ್ರಾಮವನ್ನೂ ಅದರಿಂದ ಹುಟ್ಟಿದ ರಾಗಗಳನ್ನೂ ವರ್ಣಿಸುತ್ತಾನೆ. ನಾಗ 
ಚಂದ್ರ, ಕಮಲಭವ, ನೇಮಿಚಂದ್ರ ಮುಂತಾದವರು ಗಾ೦ಧಾರಗ್ರಾಮವನ್ನೂ ಅದರ 
ಆಲಾಪವನ್ನೂ ಹೇಳುತ್ತಾರೆ. ದೇವಲೋಕಯೋಗ್ಯವಾದ, ಆದುದರಿಂದ ಅತ್ಯುತೃಷ್ಟವೂ 
ದುರ್ಲಭವೂ ಆದ, ಗಾ೦ಧಾರಗ್ರಾಮವನ್ನು ಆಯಾ ಸ೦ಗೀತಸ೦ದರ್ಭದ ಗರಿಮೆಯನ್ನು 
ಕೊಂಡಾಡುವುದಕ್ಕಾಗಿ ಅವರು ಉತ್ಪ್ರೇಕ್ಷೆಯಿಂದ ಉಲ್ಲೇಖಿಸಿದ್ದಾರೆಯೋ, ಲೋಕರೂಢಿ 
ಯಲ್ಲಿದ್ದ ವೈದುಷ್ಕಾತಿಶಯವನ್ನು ಸೂಚಿಸಲು ಹೇಳಿದ್ದಾರೆಯೋ, ದೇವಸಹಜವಾದುದ 
ರಿಂದ ಅದನ್ನು ಹೇಳಿದ್ದಾರೆಯೋ ತಿಳಿಯದು. ಆದರೂ ಈ ಸಂಗತಿಯು ಸಂಗೀತ 
ಸಂಶೋಧಕರಿಗೆ ಅಭ್ಯಾಸಾರ್ಹವಾಗಿದೆ. 

ರಾಗಗಳಲ್ಲಿ ಗ್ರಾಮರಾಗಗಳು, ದೇಶೀರಾಗಗಳು ಎ೦ಬ ಪ್ರಭೇದಗಳನ್ನು ನಮ್ಮ 
ಕವಿಗಳು ಅರಿತಿದ್ದರು. ಅಲ್ಲದೆ ರಾಗಗಳ ಶುದ್ಧ. ಮಿಶ್ರ, ಸ೦ಕೀರ್ಣಗಳೆ೦ಬ ಮತ್ತು ಶುದ್ಧ. 
ಮಿಶ್ರ, ಛಾಯಾಲಗ(ಸಾಳಗ)ಗಳೆ೦ಬ ಶಾಸ್ತ್ರೋಕ್ತಭೇದಗಳನ್ನು ಅನೇಕ ಕನ್ನಡ ಕವಿಗಳು 
“ವರ್ಣಿಸಿದ್ದಾರೆ. ಇ೦ತಹ ವೇಳೆಯಲ್ಲಿ ಇ೦ತಹ ರಾಗವನ್ನು ಹಾಡಬೇಕು ಅಥವಾ ನುಡಿಸ 
ಬೇಕು ಎ೦ಬ ನಿಯಮವು ಹಿ೦ದೂಸ್ಥಾನೀಸ೦ಗೀತದಲ್ಲಿ ಮಾತ್ರ ಇರುವಂತಹುದೆಂದು 
ಅನೇಕರು ಇಂದಿಗೂ ತಿಳಿದಿದ್ದಾರೆ. ಕರ್ಣಾಟಕದಲ್ಲಿ ಈ ನಿಯಮವು ಸುಮಾರು ಎಂಟು 
ನೂರುವರ್ಷಗಳಿ೦ದಲೂ ಇದೆ. ಕಮಲಭವನು ಆದಿಗ್ರಾಮರಾಗವನ್ನೂ ಅದರ ಅಂಗ 
ರಾಗವನ್ನೂ ಅದಕ್ಕೆ ಉಚಿತವಾದ ವೇಳೆಯಲ್ಲಿ ರಾಗಸಾಗರನೆ೦ಬ ವಾಂಶಿಕನು ನುಡಿಸಿದ 
ನೆಂದು ಹೇಳಿದ್ದಾನೆ. ಇದಲ್ಲದೆ ರತ್ನಾಕರವರ್ಣಿಯು ಪ್ರಾತಃಕಾಲದ, ಉದಯರಾಗದ, 
ಸ೦ಜೆಯ ಮತ್ತು ಸಮರಾತ್ರಿಯ ರಾಗಗಳನ್ನು ಹೆಸರಿಸಿದ್ದಾನೆ. ಇವು ಶಾಸ್ತ್ರೋಕ್ತಕಾಲಾನ್ಪ 
ಯಕ್ಕೆ ಸರಿಯಾಗಿಯೇ ಇವೆ. ಹಾಗೆಯೇ ಸಿದ್ಧನ೦ಜೇಶನು ಪ್ರಾತಃಕಾಲದ ರಾಗಗಳನ್ನೂ, 
ಗೋವಿಂದವೈದ್ಯನು ಉದಯರಾಗಗಳನ್ನೂ ಹೆಸರಿಸಿದ್ದಾರೆ. ಈ ರಾಗ ವೇಳಾನಿಯಮವು 
ಕರ್ಣಾಟಕದಷ್ಟು ಪ್ರಾಚೀನವಾಗಿ ಭಾರತದ ಬೇರೆ ಭಾಗಗಳಲ್ಲಿ ಕಂಡುಬರುವುದಿಲ್ಲ. 

ರಾಗಗಳನ್ನು ಸ್ತ್ರೀಪುನ್ನಪು೦ಸಕಗಳೆ೦ದು ವಿಭಾಗಿಸುವ ರಾಗ-ರಾಗಿಣೀ ವಿ೦ಗಡನಾ 
ಪದ್ಧತಿಯು ಹಿ೦ದೂಸ್ಥಾನೀಸ೦ಗೀತದ ವೈಶಿಷ್ಟ್ಯವೆ೦ದೂ ಕರ್ಣಾಟಕಸ೦ಗೀತದ ಜಾಯ 
ಮಾನಕ್ಕೆ ಅದು ಸಹಜವಲ್ಲವೆ೦ದೂ ಸರ್ವೇಸಾಮಾನ್ಯವಾದ ತಪ್ಪು ಭಾವನೆ ವಿದ್ವಾಂಸರಲ್ಲಿ 
ಸಹ ಇದೆ. ಕನ್ನಡಿಗರು ಬರೆದ ಕಾವ್ಯಗಳೂ ಶಾಸ್ತ್ರಗ್ರ೦ಥಗಳೂ ಪುನಃ ಪುನಃ ಇದನ್ನು 
ನಿರಾಕರಿಸುತ್ತವೆ. ಭಾರತೀಯ ಸಂಗೀತದಲ್ಲಿ ರಾಗಗಳ ಸ್ತ್ರೀ-ಪುರುಷ ವರ್ಗೀಕರಣವು 


೬೨೪ ಕರ್ಣಾಟಕಸ೦ಗೀತವಾಹಿನಿ 


ಸುಮಾರು ಹದಿನಾಲ್ಕನೆಯ ಶತಮಾನದಲ್ಲೇ ಆಗಿದ್ದು ಭೀಮಕವಿಯು ಸ್ತ್ರೀ-ಪುರುಷ ರಾಗ 
ಗಳನ್ನು ಉಲ್ಲೇಖಿಸಿದ್ದಾನೆ. ಹದಿನೈದನೆಯ ಶತಮಾನದಲ್ಲಿ ಪದ್ಮಣಾ೦ಕನೂ ಇವುಗಳನ್ನು 
ಹೇಳಿದ್ದಾನೆ. ಹದಿನಾರನೆಯ ಶತಮಾನದಲ್ಲಿ ನಿಜಗುಣನು ಅನೇಕ ಸ್ತ್ರೀಪುನ್ನಪು೦ಸಕ 
ರಾಗಗಳ ಹೆಸರು ಹೇಳಿದ್ದಾನೆ. ಕನ್ನಡನಾಡಿನಲ್ಲಿ ಇವುಗಳು ಈಚೆಗೂ ಪ್ರಚಾರದಲ್ಲಿದ್ದ 
ವೆನ್ನಲು ಕೆಳದಿಯ ಬಸವಪ್ಪನಾಯಕನ ಶಿವತತ್ತ್ವ ರತ್ನಾಕರವೂ ಮುಮ್ಮಡಿ ಕೃಷ್ಣರಾಜನಿ 
ಶ್ರೀತತ್ತ್ವನಿಧಿಯೂ ಸಾಕ್ಷಿಗಳಾಗಿವೆ. 

ರಾಗಗಳನ್ನು ಐದೈದರ೦ತೆ ವರ್ಗೀಕರಿಸುವ ರಾಗಪ೦ಚಕಪದ್ದತಿ ಕರ್ಣಾಟಕಕ್ಕೆ ಮಾತ್ರ 
ವಿಶಿಷ್ಟವಾದುದು. ಇದನ್ನು ಬಹುಶಃ ಪ೦ಚಭೂತಾದಿಗಳ ಸಾದೃಶ್ಯಸ್ಫುರಣೆಗಾಗಿ ಹರಿದಾಸ 
ಕೂಟದವರು--ಮುಖ್ಯವಾಗಿ ಪುರ೦ದರದಾಸನು--ರೂಢಿಯಲ್ಲಿ ನಿಲ್ಲಿಸಿದಂತೆ ಕಾಣು 
ತ್ತದೆ. ಇದನ್ನೇ ಹೋಲುವ ವರ್ಗೀಕರಣವನ್ನು ನಿಜಗುಣನು ಮಾಡಿದ್ದಾನೆ. ಷಡಕ್ಸರಿಯೂ 
ವೃಷಭೇಂದ್ರವಿಜಯದಲ್ಲಿ ರಾಗಪ೦ಚಕಗಳ ಮಾತು ಆಡಿದ್ದಾನೆ. ಸ್ತ್ರೀ ಪುನ್ನಪು೦ಸಕ 
ವರ್ಗೀಕರಣದ೦ತೆಯೇ ಇದೂ ರಾಗಗಳ ಭೌತಿಕ ಹಾಗೂ ರಸಾತ್ಮಕ ಸಾದೃಶ್ಯವನ್ನೂ 
ವ್ಯಕ್ತಿತ್ವವನ್ನೂ ಸ್ಫುರಿಸಲು ಸಹಾಯಕವಾಗದೆ ಹೋದುದರಿ೦ದ ಕ್ರಮೇಣ ಕಾಲಗರ್ಭದಲ್ಲಿ 
ಕರಗಿಹೋಗಿರಬೇಕು. 

ಕನ್ನಡ ದೇಶದ ಸಂಗೀತಕ್ಕೆ ಮಾತ್ರ ವಿಶಿಷ್ಟವಾಗಿರುವ ಮತ್ತೂ ಒಂದು ವಿಷಯವನ್ನಿಲ್ಲಿ 
ಪ್ರಸ್ತಾಪಿಸಬಹುದು. ಕಳೆದ ಸಾವಿರ ವರ್ಷಗಳಿಂದಲೂ ಮೂವತ್ತೆರಡು ರಾಗಗಳ ಒಂದು 
ಸಮೂಹವನ್ನು ಬತ್ತೀಸ ರಾಗಗಳು ಎಂಬ ಹೆಸರಿನಿಂದ ಕನ್ನಡಿಗರು ತಮ್ಮ ಧಾರ್ಮಿಕ 
ಸಂದರ್ಭಗಳಲ್ಲಿ ವಿಶೇಷ ಪ್ರಯೋಗಕ್ಕಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಈ ಬತ್ತೀಸರಾಗ 
ಗಳಲ್ಲಿ ಕಾಲಕಾಲಕ್ಕೆ ಹೆಸರಿನಲ್ಲೋ ಲಕ್ಷಣದಲ್ಲೋ ಒಂದೆರಡು ಮಾರ್ಪಾಟುಗಳಾಗಿ 
ದ್ದರೂ ಮೂಲತಃ ಇವುಗಳ ಸ್ವರೂಪವನ್ನು ಅಚ್ಚಳಿಯದೆ ಉಳಿಸಿಕೊಂಡು ಬರಲಾಯಿತು. 
ಮಾರ್ಗಸಂಗೀತದಲ್ಲಿ ಗ್ರಾಮರಾಗಗಳು, ಜಾತಿಗಳು, ಕಪಾಲಗಳು, ಕ೦ಬಲಗಳು 
ಮುಂತಾದ ಗೇಯವಸ್ತುಗಳನ್ನು ಹೇಗೆ ಪ್ರಾಚೀನ ಗೌರವಿತವಾಗಿ ಮತ್ತು ವಿದ್ಯುಕ್ತಲಕ್ಷಣಾ 
ನ್ವಿತಗಳಾಗಿ ಉಳಿಸಿಕೊಂಡು ಬರಲಾಯಿತೋ ಅಂತೆಯೇ ನಮ್ಮ ನಾಡಿನ ದೇಶೀಸ೦ಗೀತ 
ದಲ್ಲಿ ಬತ್ತೀಸ ರಾಗಗಳನ್ನು ಉಳಿಸಿಕೊಂಡು ಬರಲಾಯಿತೆಂದು ಕಾಣುತ್ತದೆ. ಶಾಸ್ತ್ರಕಾರರೂ 
ಇವುಗಳನ್ನು "ವರ್ಣಿಸಿದ್ದಾರೆ. ಆದರೆ ಬತ್ತೀಸರಾಗಗಳು ಎ೦ಬ ಸ೦ಗ್ರಹನಾಮವನ್ನು 
ಅವರು ಬಳಸಿಲ್ಲ. ಬಸವ, ಸಾಲ್ಕುರಿಕಿ ಸೋಮನಾಥ, ಭೀಮಕವಿ, ಸಿ೦ಗಿರಾಜ, ನಿಜಗುಣ, 
ಸಿದ್ಧನ೦ಜೇಶ, ಬಾಹುಬಲಿ, ಗೋವಿ೦ದವೈದ್ಯ--ಹೀಗೆ ಬ್ರಾಹ್ಮಣ, ಜೈನ ಮತ್ತು ವೀರಶೈವ 
ಕವಿಗಳೆಲ್ಲರೂ ಬತ್ತೀಸ ರಾಗಗಳನ್ನು ಹೆಸರಿಸಿದ್ದಾರೆ. ಪುರ೦ದರದಾಸನು ತನ್ನೆರಡು ಹಾಡು 
ಗಳಲ್ಲಿ ಈ ರಾಗಗಳನ್ನು ಹೆಸರಿಸಿರುವುದು ಗಮನಾರ್ಹವಾಗಿದೆ. 

ಕನ್ನಡಕವಿಗಳು ತಮ್ಮ ಕಾವ್ಯಗಳಲ್ಲಿ ಹೆಸರಿಸಿರುವ ರಾಗಗಳು ತತ್ಕಾಲಪೃಸಿದ್ದ ಎಂದು 
ತಿಳಿಯಬೇಕು. ಯಾವುದೇ ಕವಿಯು ಹೇಳಿರುವ ರಾಗಗಳ ಲಕ್ಷಣಗಳನ್ನು ಕನ್ನಡದೇಶದ 
ಸಮಕಾಲೀನ ಶಾಸ್ತ್ರಗ್ರಂಥಗಳ ಸಹಾಯದಿಂದ ಗುರುತಿಸಿ ಪುನಾರಚಿಸಬಹುದು. ನಮ್ಮ. 


ಕನ್ನಡದಲ್ಲಿ ಕಾವ್ಯಲಕ್ಷ್ಮಿ ಮತ್ತು ಸ೦ಗೀತಸರಸ್ವತಿಯರ ಸಂಗಮ ೬೨೫ 


ಸ೦ಗೀತದ ಚರಿತ್ರೆಯ ದೃಷ್ಟಿಯಿ೦ದ ಇದು ಅಗತ್ಯವಾಗಿ ಆಗಬೇಕಾದ ಕೆಲಸವೆ೦ದು 
ತೋರುತ್ತದೆ. ನಮ್ಮ ಕಾವ್ಯಗಳಲ್ಲಿರುವ ರಾಗೋಲ್ಲೇಖಗಳ ವಿಷಯದಲ್ಲಿ ಹೇಳಬಹುದಾ 
ದುದು. ಹೇಳಬೇಕಾದುದು ಹೆಚ್ಚಿಗೆ ಇದ್ದರೂ ಇಲ್ಲಿ ಅದಕ್ಕೆ ಅವಕಾಶವಿಲ್ಲ. ಆದರೂ 
ಸ್ವಾರಸ್ಯವಾದ ಎರಡು ವಿಷಯಗಳನ್ನು ಸ೦ಕ್ಷೇಪವಾಗಿ ಸೂಚಿಸಬಹುದು : ಶಾಸ್ತ್ರಕಾರರಾದ 
ಹರಿಪಾಲದೇವ ಮತ್ತು ಸೋಮರಾಜದೇವರು ತಮ್ಮ ಗ್ರಂಥಗಳಲ್ಲಿ ಮಧ್ಯಮಾದಿಯನ್ನು 
ಪ್ರಾಮುಖ್ಯದಲ್ಲೂ ಗಾಯನಕಾಲದಲ್ಲೂ ಆದಿರಾಗವೆಂದು ಹೇಳಿದ್ದಾರೆ. ಶ್ರೀ ಶಾರ್ಜ್ಣ 
ದೇವನಾದರೂ ಅಧುನಾಪ್ರಸಿದ್ಧ ದೇಶೀರಾಗಗಳಲ್ಲಿ ಇದನ್ನೇ ಮೊದಲು ಹೇಳಿದ್ದಾನೆ. 
ಇವರಿಗಿಂತ ಮುಂಚೆಯೇ ಕಮಲಭವನು ಮಧ್ಯಮಾದಿಯನ್ನು ತುಂಬಾ "ರೂಢಿವಡೆದ' 
ಆದಿರಾಗವೆ೦ದೇ ವರ್ಣಿಸಿದ್ದಾನೆ. ಎರಡನೆಯದಾಗಿ, ಕನ್ನಡಿಗನಾದ ವೆ೦ಕಟಮಖಿಯು 
ತಂಜಾವೂರಿನ ವಿಜಯರಾಘವ ಭೂಪಾಲನ ಆಶ್ರಯದಲ್ಲಿ ರಚಿಸಿದ ತನ್ನ ಚತುರ್ದ೦ಡೀ 
ಪ್ರಕಾಶಿಕೆಯಲ್ಲಿ ಸಿ೦ಹರವವೆ೦ಬ ರಾಗವು ತನ್ನಿಂದ “ಉನ್ನೀತ'ವಾದುದೆ೦ದು ಹದಿನೇಳ 
ನೆಯ ಶತಮಾನದಲ್ಲಿ ಹೇಳಿಕೊಂಡಿದ್ದಾನೆ. ಈ ಶಬ್ದಕ್ಕೆ ಅಪಾರ್ಥವನ್ನು ಕಲ್ಪಿಸಿದ ಆಧುನಿಕ 
ಸಂಶೋಧಕರು ಸಿ೦ಹರವವನ್ನು ವೆ೦ಕಟಮಖಿಕಲ್ಪಿತವೆ೦ದೇ ಹೇಳಿದರು. ಆದರೆ ವೆಂಕಟ 
ಮಖಿಯು ಉನ್ನೀತಶಬ್ದದಿ೦ದ ಈ ರಾಗವನ್ನು ಮೇಲಕ್ಕೆ ಎತ್ತಿದುದಾಗಿ ಹೇಳಿಕೊ೦ಡಿದ್ದಾ 
ನೆಂದು ತಿಳಿಯಬೇಕಾಗಿದೆ. ಕನ್ನಡೇತರ ದೇಶಗಳಲ್ಲಿ ಇಲ್ಲದಿದ್ದ ಈ ರಾಗವನ್ನು ಕನ್ನಡಿಗ 
ನಾದ ವೆ೦ಕಟಮಖಿಯು ಕನ್ನಡನಾಡಿನಿ೦ದ ಸಂಗ್ರಹಿಸಿ, ಪುನರುದ್ಧರಿಸಿ, ಪ್ರಸರಿಸಿರಬೇಕು. 
ಏಕೆ೦ದರೆ ಕ್ರಿ. ಶ. ೧೨೨೨ರಲ್ಲಿ ಗ್ರ೦ಥರಚನೆ ಮಾಡಿದೆನೆ೦ದು ಹೇಳಿಕೊ೦ಡಿರುವ ಸೋಮ 
ರಾಜನು ತನ್ನ ಉದ್ಭಟಕಾವ್ಯದಲ್ಲಿ `ಪದ್ಮಶಶಿ ಭಾಸ್ಕರ ಸಿ೦ಹರವ ಸುರೇಶ್ವರ೦ ಮಾರ 
ಜಯಂತ' ರಾಗಗಳ ಹೆಸರು ಹೇಳಿದ್ದಾನೆ. ವೆಂಕಟಮಖಿಯು ಹರಡಿದ ಈ ರಾಗವನ್ನು 
ನಂತರದ ಶಾಸ್ತ್ರಗ್ರ೦ಥಗಳಾದ ಸ೦ಗೀತಪಾರಿಜಾತ, ಭರತಕಲ್ಪಲತಾಮಂ೦ಜರೀ ಇತ್ಯಾದಿ 
ಗಳು ಪುನಃ ಪುರಸ್ಕರಿಸಿ ಪ್ರಸರಿಸಿವೆ. ಇಂದು ಈ ರಾಗವು ಸಿಂಹೇಂದ್ರಮಧ್ಯಮವೆಂಬ 
ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. 
ತಾಳಗಳು 

ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಸುಮಾರು ಹದಿನಾರನೆಯ ಶತಮಾನದವರೆಗೂ ತಾಳ 
ಗಳನ್ನು ಮಾರ್ಗ ಮತ್ತು ದೇಶೀ ಎಂದು ವಿಂಗಡಿಸಲಾಗುತ್ತಿತ್ತು. ಇವುಗಳಲ್ಲಿ ಚಚ್ಚತ್ಪು 
ಟಾದಿ ಐದು ಮಾರ್ಗತಾಳಗಳೆ೦ದೂ ಉಳಿದ ನೂರಾರು ದೇಶೀತಾಳಗಳೆಂದೂ ಸಂಜ್ಞೆ 
ಯನ್ನು ಪಡೆದಿದ್ದವು. ನಮ್ಮ ಕನ್ನಡಕವಿಗಳಲ್ಲಿ ರನ್ನ, ಅಗ್ಗಳ, ರತ್ನಾಕರವರ್ಣಿ ಮುಂತಾ 
ದವರು ಮಾರ್ಗತಾಳಗಳನ್ನು ಹೇಳಿದ್ದಾರೆ. ಇದಲ್ಲದೆ ಭೀಮಕವಿಯು ಶುದ್ಧಸಾಳಗ 
ತಾಳಗಳನ್ನೂ ಉಲ್ಲೇಖಿಸಿದ್ದಾನೆ. ಶಾಸ್ತ್ರಪ್ರಸಿದ್ಧವಾದ ನೂರೊಂದು ದೇಶೀತಾಳಗಳನ್ನು 
ಸಿದ್ದನ೦ಜೇಶನೂ ನೂರೆಂಟು ದೇಶೀತಾಳಗಳನ್ನು ಗೌರವಾ೦ಕನೂ ಹೇಳಿದ್ದಾರೆ. ಪದ್ಮ 
`ಣಾ೦ಕನು ಮಠ್ಯತಾಳದ ಮೂವತ್ತೆರಡು ಭೇದಗಳನ್ನು ಬೇರೆ ಬೇರೆ ವಾದ್ಯಗಳ ವಿಶಿಷ್ಟ 
ಲಯಗಳಿಗೆ ಅನ್ವಯಿಸಿ ಹೇಳಿದ್ದಾನೆ. ಇದು ಬೇರೆ ಯಾವ ಸಾಹಿತ್ಯದಲ್ಲೂ ಕಾಣಸಿಗದ 


೪೦ 


೬೨೬ ಕರ್ಣಾಟಕಸ೦ಗೀತವಾಹಿನಿ 


ಸ೦ಗತಿ. ಭೀಮಕವಿಯು ಜಾತಿ ತಾಳಗಳನ್ನು ಬೇರೆ ಹೇಳಿದ್ದಾನೆ. ಇದರ ಅರ್ಥವು 
ಉಪಲಬ್ಧ ಶಾಸ್ತ್ರಗ್ರ೦ಥಗಳಿ೦ದ ಆಗುವಂತಿಲ್ಲ. ಗೌರವಾ೦ಕನು ಅನೇಕ ದೇಶೀತಾಳಗಳ 
ಹೆಸರುಗಳನ್ನು ಹೇಳಿದ್ದಾನೆ. ರತ್ನಾಕರವರ್ಣಿಯ೦ತೂ ಕೆಲವು ಮಾರ್ಗತಾಳಗಳಿಗೆ ಪಾಟಾ 
ಕ್ಷರಗಳನ್ನೂ ಹೇಳಿದ್ದಾನೆ. ಜೈನನಾದ ಸುಧಾಕಲಶನು ಹದಿನಾಲ್ಕನೆಯ ಶತಮಾನದಲ್ಟಿ 
ರಚಿಸಿದ ಸಂಗೀತೋಪನಿಷತ್‌ ಸಾರೋದ್ಧಾರದಿ೦ದ ರತ್ನಾಕರವರ್ಣಿಯು ಇದಕ್ಕೆ ಸ್ಫೂರ್ತಿ 
ಪಡೆದಿರಬಹುದೆ೦ದು ತೋರುತ್ತದೆ. 

ಮಾರ್ಗತಾಳಗಳಲ್ಲಿ ಒಂದರ ಹೆಸರಾದ ಸ೦ಪಕ್ಬೇಷ್ಟಾಕವೆ೦ಬುದು ಕನ್ನಡ ದೇಶಕ್ಕೆ 
ಸಹಜವಾದ ಸಾಂಬ್ರಾಣಿ ಅಥವಾ ಸಾಮ್ರಾಣಿ ಎಂಬ ಹೆಸರಿನ ಸ೦ಸ್ಕೃತೀಕರಣವೋ 
ಅಥವಾ ಸಂಪಕ್ಟೇಷ್ಟಕವು ಸಾಮ್ರಾಣಿಯೆ೦ಬ ದೇಶಿ (ಕನ್ನಡ) ಶಬ್ದವಾಗಿ ಅಪಭ್ರ೦ಶವೋ 
ಆಗಿರಬಹುದು ; ಏಕೆ೦ದರೆ ನಿಜಗುಣನೂ ರತ್ನಾಕರವರ್ಣಿಯೂ ಈ ಹೆಸರನ್ನು ಈ ತಾಳಕ್ಕೆ 
ಹೇಳಿದ್ದಾರೆ. 

ತಾಳಕ್ಕೆ ಶಾಸ್ತ್ರವು ಹೇಳಿದ ಕಾಲ, ಮಾರ್ಗ, ಕ್ರಿಯಾ, ಅ೦ಗ ಮು೦ತಾದ ದಶಪ್ರಾಣಗಳ 
ಉಲ್ಲೇಖವು ಸಿ೦ಗಿರಾಜನಿ೦ದ ಆಗಿದೆ. ಅಲ್ಲದೆ ಆಧುನಿಕ ತಾಳ ಪದ್ಧತಿಗೆಲ್ಲ ಆಧಾರವಾದ 
ತ್ರಿಶ್ರ, ಚತುರಶ್ಪ, ಮಿಶ್ರ, ಖಂಡವೆಂಬ ಲಘುಜಾತಿಗಳನ್ನೂ ಸಿ೦ಗಿರಾಜನೆ ಸುಮಾರು 
ಹದಿನೈದನೆಯ ಶತಮಾನದಲ್ಲಿ ಹೇಳಿದ್ದಾನೆ ; ಇವನು ಸ೦ಕೀರ್ಣಜಾತಿಯ ಲಘುವನ್ನು 
ಹೇಳದೆ ಬಿಟ್ಟಿರುವುದು ಈ ಕಾಲದ ತಾಳ ವಿಕಾಸದ ಬಗೆಗೆ ಸ್ಪಷ್ಟ ವ್ಯಾಖ್ಯಾನವಾಗಿದೆ. ಸಿಂಗಿ 
ರಾಜನು ತಾಳದ ದ್ರುತ, ಲಘು, ಗುರು, ಪ್ಲುತಗಳನ್ನು ಹೇಳಿ ಅನುದ್ರುತ, ಕಾಕಪಾದ 
ಗಳನ್ನು ಬಿಟ್ಟಿರುವುದೂ ಸಂಶೋಧಕರಿಗೆ ಅಭ್ಯಾಸಾರ್ಹವಾಗಿದೆ. ತಾಳ ಲಯದಲ್ಲಿ ದ್ರುತ, 
ಮಧ್ಯ, ವಿಳಂಬಗಳೆಂಬ ಶಾಸ್ತ್ರ ಸಿದ್ಧವಾದ ಹಾಗೂ ರೂಢಿವಡೆದ ಪ್ರಭೇದಗಳನ್ನು ಎಲ್ಲಾ 
ಪ್ರಮುಖ ಕನ್ನಡ ಕವಿಗಳೂ ಗುರುತಿಸಿದ್ದಾರೆ. 

ದೇಶೀತಾಳಗಳನ್ನೂ ಮಾರ್ಗತಾಳಗಳನ್ನೂ ರೂಢಿಯಿಂದ ಕಿತ್ತೊಗೆದು ಅವುಗಳ 
ಬದಲು ಈಗಲೂ ಪ್ರಸಿದ್ಧವಾಗಿ, ಏಕೈಕವಾಗಿ ರೂಢಿಯಲ್ಲಿರುವ ಸೂಳಾದಿ ತಾಳಗಳನ್ನು 
ಲಕ್ಸ್ಯದಲ್ಲಿ ಮತ್ತು ಶಾಸ್ತ್ರದಲ್ಲಿ. ಕನ್ನಡಿಗ ಹರಿದಾಸರು ಹೇಗೆ ನೆಟ್ಟು ಬೆಳಸಿದರು ಎಂಬು 
ದನ್ನು "ಕರ್ಣಾಟಕ ಸಂಗೀತದ ಸುಳಾದಿಗಳು ಮತ್ತು ಉಗಾಭೋಗಗಳು' ಎ೦ಬ ನನ್ನ 
ಗ್ರ೦ಥದಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ. ಈ ಸುಳಾದಿ ತಾಳಗಳ ಉಲ್ಲೇಖವು ಹನ್ನೆರಡು- 
ಹದಿಮೂರನೆಯ ಶತಮಾನಗಳಿಂದಲೂ ಕರ್ಣಾಟಕದಲ್ಲಿ ಕಂಡುಬರುತ್ತದೆ ಎಂಬುದು 
ಅಚ್ಚರಿಯ ಸಂಗತಿ. ಅಗ್ಗಳನು ಈ ಏಳು ತಾಳಗಳನ್ನು ಹೆಸರಿಸಿದ್ದಾನೆ. ಜನ್ನ. ಪಾಲ್ಕುರಿಕಿ 
ಸೋಮನಾಥ, ಪದ್ಮಣಾ೦ಕರು ಹೇಳಿರುವ ಮಾತುಗಳಿಂದ ಈ ತಾಳಗಳನ್ನು ಅನುಮಾ 
ನಿಸಬಹುದು; ಚಂದ್ರಶೇಖರ, ಬಾಹುಬಲಿ, ಗೋವಿಂದವೈದ್ಯರು ಇವುಗಳನ್ನು ಹೆಸ 
ಸಿಯೇ ಸ್ಪಷ್ಟಪಡಿಸಿದ್ದಾರೆ. ವಿವಿಧ ವಾದ್ಯಗಳಿ೦ದ ಹುಟ್ಟಿ ತಾಳಲಯಾನ್ವಿತಗಳಾದ ಪಾಟಾ 
ಕ್ಷರಗಳೆಂಬ ಶಬ್ದಗಳನ್ನು ರುದ್ರಭಟ್ಟ, ಪದ್ಮಣಾ೦ಕ, ರತ್ನಾಕರವರ್ಣಿ. ಗೋವಿ೦ದವೈದ್ಯ 
ಮುಂತಾದವರು ಹೇಳಿದ್ದಾರೆ. 


ಕನ್ನಡದಲ್ಲಿ ಕಾವ್ಯಲಕ್ಷ್ಮಿ ಮತ್ತು ಸಂಗೀತಸರಸ್ವತಿಯರ ಸಂಗಮ ೬೨೭ 


ವಾದ್ಯಗಳು 

ಸ೦ಗೀತವಾದ್ಯಗಳನ್ನು ವಿ೦ಗಡಿಸುವುದರಲ್ಲಿ ಭಾರತೀಯ ಸ೦ಗೀತಶಾಸ್ತ್ರವು ಅತ್ಯುನ್ನತ 

ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಿದೆ. ತತ (ತಂತಿಯನ್ನು ಮೀಟಿ ನುಡಿಸುವ ಸ್ವರವಾದ್ಯ 
ಗಳು), ಅವನದ್ದ (ಚರ್ಮದಿಂದ ಬಿಗಿದು ಸಂಘರ್ಷದಿಂದ ನಾದವನ್ನು೦ಟು ಮಾಡುವ 
ತಾಳವಾದ್ಯಗಳು), ಸುಷಿರ (ರಂಧ್ರದಲ್ಲಿ ಗಾಳಿಯನ್ನೂದಿ ಸ್ವರಗಳನ್ನುಂಟುಮಾಡಬಹು 
ದಾದ ವಾದ್ಯಗಳು) ಮತ್ತು ಘನ (ಟೊಳ್ಳಿಲ್ಲದ ಗಟ್ಟಿವಸ್ತುಗಳನ್ನು ಪರಸ್ಪರ ಹೊಡೆಯುವು 
ದರಿಂದ ನಾದವನ್ನು೦ಟುಮಾಡುವ ತಾಳವಾದ್ಯಗಳು) ಎ೦ಬ ಈ ಚತುರ್ವಿಧ ವಿಂಗಡನೆ 
ಯನ್ನು ಹೆಚ್ಚು ಕಡಿಮೆ ಎಲ್ಲ ಕನ್ನಡ ಕವಿಗಳೂ ಗುರುತಿಸಿದ್ದಾರೆ. ಅವನದ್ದದ ಬದಲು 
ವಿತತವೆ೦ಬ ಪರ್ಕಾಯ ಶಬ್ದವನ್ನು ಶಾಸ್ತ್ರ ದಲ್ಲಿ ಹರಿಪಾಲದೇವನು ಬಳಸಿರುವುದು ಭೀಮ 
ಕವಿ ಮು೦ತಾದವರಲ್ಲಿಯೂ ಪ್ರತಿಜಿ೦ಚಿತವಾಗಿದೆ. ಇವೆರಡೂ ಶಬ್ದಗಳನ್ನೂ ಪರ್ಯಾಯ 
ಗಳಲ್ಲದೆಯೇ ಸ್ವತಂತ್ರಾರ್ಥಯುಕ್ತಗಳನ್ನಾಗಿ ಪೊನ್ನನು ಬಳಸಿರುವುದು ಚಿ೦ತ್ಯವಾಗಿದೆ. 
ಕನ್ನಡಕವಿಗಳು ಸ೦ಗೀತವಾದ್ಯಗಳಲ್ಲಿ ಪಡೆದಿರುವ ಪರಿಚಯವು ಆಳವೂ ಆಶ್ಚರ್ಯ 
ಕರವೂ ಆಗಿದೆ. ಸಂಗೀತವಾದ್ಯಗಳನ್ನು ಹೆಸರಿಸದ ಕನ್ನಡಕವಿ ಯಾರೂ ಇಲ್ಲವೆಂದು 
ಧೈರ್ಯವಾಗಿ ಹೇಳಬಹುದು. ಬಸವ, ಸರ್ವಜ್ಞರು ಸಹ ಇದಕ್ಕೆ ಅಪವಾದವಲ್ಲ. ಆದುದ 
ರಿ೦ದ ಅವರ ಹೆಸರುಗಳನ್ನು ಪ್ರತ್ಯೇಕವಾಗಿ ಹೇಳದೆ, ಕನ್ನಡ ಕವಿಗಳು ಹೇಳಿದ ಸ೦ಗೀತ 
ವಾದ್ಯಗಳ ಒ೦ದು (ಅಸ೦ಪೂರ್ಣ)ಪಟ್ಟಿಯನ್ನು ಇಲ್ಲಿ ಸೂಚಿಸಬಹಾದು, ಅಷ್ಟೆ. 

ತತವಾದ್ಯಗಳಲ್ಲಿ ಕಿನ್ನರಿ, ವಲ್ಲಕಿ, ವಿಪ೦ಚಿ, ತ್ರಿಸರಿ, ದಂಡಿಗೆ, ಜ೦ತ್ರ, ಚಿತ್ರಾ, ಜ್ಯೇಷ್ಠಾ, 
ವಿಜಯ, ನಕುಲ (ನಕುಲೋಷ್ಠೀ), ಕುಜ್ಚಿಕಾ, ಹಸ್ತಿಕಾ, ಶತತ೦ತ್ರೀ, ಆಲಾಪಿನೀ, ಚಕನ ? 
(ಚಕುಲೀ ?), ಸ್ವರಮಂಡಲ, ಪರಿವಾದನೀ, ಘೋಷವತೀ, ರಾವಣ (ಹಸ್ತ), ಗಜ 
(ವಾರಣ) ಹಸ್ತ, ಗೌರೀ, ಕಚ್ಛಪೀ, ಕೈಲಾಸ, ಕೂರ್ಮ, ತುಂಬುರು, ಬ್ರಹ್ಮ (ಸ್ಟಾಯುಂಭು, 
ದ್ರುಹಿಣ), ಸಾರಂಗ, ಪಿನಾಕ, ಅಂಬರ (ಆಕಾಶ), ಪೆರ್ಬೀಣೆ, ರುದ್ರ, ಅರ್ಧನಾರೀ, 
ಮೊಲ್ಲೆಯ, ಮಹತೀ, ಬೃಹದ್ವೀಣೆ (ಪೆರ್ಜಣೆ ?)--ಈ ವೀಣೆಗಳ ಹೆಸರುಗಳು ನಮ್ಮ 


. ಕಾವ್ಯಗಳಲ್ಲಿ ಕಂಡುಬರುತ್ತವೆ. ಮೇಲಿನ ಕೆಲವು ವೀಣೆಗಳ ಹೆಸರುಗಳನ್ನು ನಾಮ, ಶಬ್ದ 


ಅಥವಾ ಅರ್ಥಸಾದೃಶ್ಯಗಳಿಂದಾಗಿ ನಾನು ಕ೦ಸಗಳಲ್ಲಿ ಸೇರಿಸಿದ್ದೇನೆ. ಇವು ಸಮಾನವಾದ 
ಅಥವಾ ಸದೃಶವಾದ ವೀಣೆಗಳೋ ಸಂಪೂರ್ಣವಾಗಿ ಬೇರೆಯವೋ ಎಂದು ಹೇಳಬರು 


` ವಂತಿಲ್ಲ. ಪದ್ಮಣಾ೦ಕನೊಬ್ಬನೇ ವೀಣೆಗಳು ಮೂವತ್ತೆರಡು ವಿಧವೆಂದು ಹೇಳಿದ್ದಾನೆ. 


” 


ಇಂದು ದೊರೆತಿರುವ ನಮ್ಮ ಶಾಸ್ತ ಸ್ತಗ್ರಂಥಗಳ ಮೊತ್ತದಲ್ಲಿ ಸಹ ಇದು ನಿಜಕ್ಕೂ 
ದೊಡ್ಡದೇ. ಇವೆಲ್ಲ ವೀಣೆಗಳ ವರ್ಣನೆ. ಉಲ್ಲೇಖಗಳು ದೊರೆಯುವುದಿಲ್ಲ. ಹಲವು 
ಕನ್ನಡಕವಿಗಳು ವೀಣೆಯ ರಚನೆಯನ್ನೂ ಗುಣದೋಷಗಳನ್ನೂ, ಬಿಡಿಭಾಗಗಳನ್ನೂ 
ಹೆಸರು ಹೇಳಿ ಗುರುತಿಸಿದ್ದಾರೆ: ; ಮತ್ತೆ ಕೆಲವರು ಅದರ ವಾದನತಂತ್ರಗಳನ್ನೂ ಹೇಳಿ 


` ದ್ದಾರೆ. 


ವೀಣೆಯು ಕನ್ನಡ ಜನಕ್ಕೆ ಬಹು ಅಕ್ಕರೆಯ ವಾದ್ಯ. ಅವರ ಕಾವ್ಯಗಳಲ್ಲಿ ನಾಯಕ 


೬೨೮ ಕರ್ಣಾಟಕಸ೦ಗೀತವಾಹಿನಿ 


ನಾಯಿಕೆಯರು, ಸಖಿಯರು, ದೂತಿಯರು--ಎಲ್ಲರೂ ವೀಣೆಯಲ್ಲಿ ನಿಸ್ಸೀಮರೆ. ನಾಯಿಕೆ 
ನಲ್ಲನನ್ನು ಅಗಲಿದ್ದಾಗ, ಯುದ್ಧದ ಬಿಸಿಯನ್ನು ಬಿಚ್ಚಿ ಹೇಳುವಾಗ ಕಡೆಗೆ ನಾಯಕಿಯ 
ರೂಪರಾಶಿಯನ್ನು ರೇಖಿಷಿ ಹೇಳುವಾಗ ವೀಣೆಯ ಹೋಲಿಕೆ ಕೊಟ್ಟ ಕನ್ನಡ ಕವಿಗಳಿಗೆ 
ಕೊರತೆಯಿಲ್ಲ. ಪ್ರಾಚೀನಸ೦ಗೀತದಲ್ಲಿ ಎಲ್ಲಾ ರಾಗಗಳನ್ನೂ (ಅವುಗಳಲ್ಲಿ ಹಾಡು 
ಗಳನ್ನೂ) ಒಂದೇ ವೀಣೆಯಲ್ಲಿ ನುಡಿಸಲಾಗುತ್ತಿರಲಿಲ್ಲ. ಆಯಾ ರಾಗದ ಸ್ವರಗಳೇ 
ಸಿದ್ಧಪಡಿಸಿದ ವೀಣೆಯನ್ನೋ ವೀಣೆಯಲ್ಲಿನ ಮೆಟ್ಟುಗಳನ್ನು ಸೂಕ್ತವಾಗಿ ಸ್ಥಾನಪಲ್ಲಟ 
ಮಾಡಿಕೊ೦ಡೋ ಬೇರೆ ಬೇರೆ ರಾಗಗಳನ್ನು ನುಡಿಸಬೇಕಾಗಿತ್ತು. ಶಾಸ್ತ್ರದಲ್ಲಿ ಅನುಮಿಶಿ 
ಯಿಂದ ಪಡೆಯಬೇಕಾಗಿರುವ ಈ ಮಾತನ್ನು ನಮ್ಮ ಕವಿಗಳು ಸ್ಪಷ್ಠ ಷ್ಟವಾಗಿಯೇ ಹೇಳಿ 
ದ್ದಾರೆ. 
 ಸುಷಿರವಾದ್ಯಗಳಲ್ಲಿ ಕಹಳೆ, ಶಂಖ, ಕೊಳಲು (ವಾಸೆ, ವಂಶ. ಬಂಚ), ಒತ್ತು. 
ನಾಗಸರ, ತಿತ್ತಿ, ತಿತ್ತಿಗಾಳೆ, ನಪಿರಿ, ಕೊಂಬು (ಶೃಂಗ). ಹೆಗ್ಗಾಳೆ, ಚೆನ್ನಗಾಳೆ (ಚೆನು-?), 
ಚಿತ್ರಗಾಳೆ, ವರ್ನಗಹಳೆ, ಉಪಾಂಗ, ಎಲವ, ಚೆ೦ಗು, ಮುಖವೀಣೆ, ಮೌರಿ, ತುತ್ತೂರಿ, 
ಪೆರ್ಗೊ೦ಬು, ಪಾವ ಮೊದಲಾದವುಗಳ . ಹೆಸರುಗಳನ್ನು ಕಾಣುತ್ತೇವೆ. ಕೆಲವು ವೇಳೆ 
ಇವುಗಳ ಭಾಗಗಳ ಹೆಸರು, ವಾದನತ೦ತ್ರ, ಅವು ಉ೦ಟುಮಾಡುವ ಶಬ್ದಗಳು ಇತ್ಯಾದಿ 
ಗಳ ಉಲ್ಲೇಖವು ಸಹ ಕನ್ನಡಕಾವ್ಯಗಳಲ್ಲಿದೆ. ಶ೦ಖವನ್ನು ಸ೦ಗೀತವಾದ್ಕವೆ೦ದು ಹೇಳಿರು 
ವುದು ಮೊದಲ ನೋಟಕ್ಕೆ ಅಸಮ೦ಜಸವೆ೦ದು ತೋರಬಹುದು. ಆದರೆ ಇದನ್ನು ಮುಖ್ಯ 
ಸುಷಿರವಾದ್ಯವಾಗಿ ಶಾಸ್ತ್ರಗ್ರ೦ಥಗಳಲ್ಲಿ ವರ್ಣಿಸುವುದೂ, ಕಷ್ಟಕರವಾದ ರಾಗಗಳನ್ನು 
ಶ೦ಖದಲ್ಲಿ ಆಲಾಪನೆ ಮಾಡುವ ಕಲಾವಿದರು ಅಲ್ಲಲ್ಲಿ ಇನ್ನೂ ಉಳಿದುಬ೦ದಿರುವುದೂ 
ಇದರ ಸಾಧುತ್ವವನ್ನು ಸಾರುತ್ತದೆ. ನಾಗಸರ ಮತ್ತು ಮೌರಿಗಳನ್ನು ಪ್ರತ್ಯೇಕವಾಗಿ 
ಹೇಳಿರುವುದು ಅವುಗಳ ರಚನೆ, ಗಾತ್ರ ಮುಂತಾದವುಗಳ ದೃಷ್ಟಿಯಿಂದ ಸಮರ್ಥನೀಯ 
ವಾಗಿವೆ. ನಾಗಸ್ವರದ ಹುಟ್ಟು ಎಂದಿನಿಂದ ಎಂದು ಚಿಂತಿಸುವ ಸೆ೦ಗೀತ ಸಂಶೋಧಕರಿಗೆ 
ಉತ್ತರವು ಬಹುಶಃ ಕನ್ನಡಕಾವ್ಯಗಳಲ್ಲಿ ದೊರೆಯಬಹುದು. ಕಡೆಯಪಕ್ಷ ಹದಿನಾಲ್ಕನೆಯ 
ಶತಮಾನದಿಂದಲೇ ನಮ್ಮ ಜನ ಈ ವಾದ್ಯವನ್ನು ಕೇಳುತ್ತ ಬಂದಿದ್ದಾರೆ. ಚೆನ್ನ, ಚಿತ್ರ, 
ಚೆ೦ಗುರಗಳ ಶಾಸ್ತ್ರೀಯ ವರ್ಣನೆ, ವಿವರಗಳು ಇಂದಿಗೂ ದೊರೆತಿಲ್ಲ. 
ಅವನದ್ದ ವಾದ್ಯಗಳಲ್ಲಿ ಮೃದಂಗ, ಮದ್ದಳೆ, ಮುರಜ, ಭೇರಿ, ಢಕ್ಕೆ, ಪಟಹ, 
ಹುಡುಕ್ಕಾ, "ಮಂಡಿಡಕ್ಕಾ ಡಕ್ಕುಲೀ, ಡಮರುಗ, ಸೆಲ್ಲುಕಾ, ರು೦ಜಾ, ತ್ರಿವಳೀ, ಢವಸ, 
ನಿಸ್ಸಾಣ, ತ೦ಬಕೀ, ಹರೆ (ಪಣೆ), ಗವಾಮುಖ, ದೊಂಬುಳಿ (ಚೊಂಬುಳಿ), ಡಿಂಡಿಮ, 
ಡೌಡೆ, ಡೋಲು, ಡೊಳ್ಳು, ತ೦ಬಟೆ, ಠಮಠಮ, ಕ೦ಠೀರವ, ಗಿಡಿಬಿಡಿ, ಚೆ೦ಬಕ, ವೀರಣ, 
ಅವುಜ, ಕುಡುಪಾವುಜ, ಕ೦ದಾವುಜ,. ಪುಟ್ಟಾವುಜ, ಮುಕುಂದ, ರವಳಿ, ಗಜಢಕ್ಕೆ, ಪವಳ, 
ಕುಡುವಾ, ಚಿ೦ಕಿರು, ರುಮೆ' (?),. ಚೆ೦ಬಕವಣಕೆ, ವೀರವ೦ದ, “ದುಂದುಭಿ, ಡಂಗುರ, 
ವೀರಡೌಡೆ, ಜಗಳ, ವೀರವಲಗೆ, ಉಬ್ಬುವಟ್‌, ಚಂದ್ರಮಂಡಲ, ತಾಳದಂಡಿಗೆ. ಕೈಪಣಕೆ, 
ಪುಷ್ಕರ, ಕ೦ಕರಿ, ಸಿವಿರು, ಪೆಂಪು. ರು೦ಕಟ (ಜುಂಕ), ತಿವಳಿ, ಮೊಲಸು, ಜೇಕಿರ. ಸಿಪಿರು. 


ಕನ್ನಡದಲ್ಲಿ ಕಾವ್ಯಲಕ್ಷ್ಮಿ ಮತ್ತು ಸ೦ಗೀತಸರಸ್ಪತಿಯರ ಸಂಗಮ ೬೨೯ 


ಸಿಪ್ಪು, ನಾಟ್ಕಾನಕ, ಚ೦ಪೆ, ಕುಕ್ಕುರು, ತುಡುಮು, ರಿ೦ಚೆ (ರು೦ಜೆ?), ಪೆಟಲು, ಹುಡುಕು 
(ತುಡುಕು?), ರಾಯಭೇರಿ, ಬುರುಗು, ದಮಾನ (ಡಮಾಮಿ 7) ಹೆಬ್ಬರೆ ಮುಂತಾದ 
ಬಹಳವನ್ನು ಕವಿಗಳು ಕನ್ನಡದಲ್ಲಿ ಬರೆದಿದ್ದಾರೆ. ಶಾಸ್ತ್ರಗ್ರಂಥಗಳಲ್ಲಿ ಇದರ ಅರ್ಧದಷ್ಟು 
ವಾದ್ಯಗಳಿಗೂ ವಿವರಗಳು ದೊರೆಯುವುದಿಲ್ಲ. ಜನಪದಸ೦ಗೀತದ ವಾದ್ಯಗಳನ್ನೂ ಸೇರಿಸಿ 
ವರ್ಣಿಸಿದ ಸ೦ಗೀತರತ್ನಾಕರದ೦ತಹ ಸ೦ಗೀತವಿಶ್ಚಕೋಶವೇ ಒಟ್ಟು ೨೪ ಅವನದ್ಧ 
ವಾದ್ಯಗಳನ್ನು ವರ್ಣಿಸುತ್ತದೆ೦ದಮೇಲೆ ಇದರ ಮೇಲೆ ವಿಶೇಷ ವ್ಯಾಖ್ಯಾನವು ಅನಗತ್ಯ 
ವೆಂದು ತೋರುತ್ತದೆ. 

ಇದರಲ್ಲಿ ರನ್ನ, ಗುಣವರ್ಮರು ಹೇಳಿದ ಪಳವ, ತಿವಳ, ಜು೦ಕಗ, ಮೊಟಖಸು, ಜೇಕಿರ, 
ಸಿಪಿರು, ಸಿಪ್ಪು, ಕ೦ಕರಿ, ಪೆಂಪು, ಉಳಿಕೆ (?) ಕ೦ಠೀರವಗಳೂ, ಪಂಪನು ಹೇಳಿದ 
ಮುಕುಂದ, ರವಳಿಗಳೂ ನಮಗೆ ಕೇವಲ ಹೆಸರುಗಳಾಗಿ ಉಳಿದುಬಂದಿವೆ. ಜನಪದ 
ಸಂಗೀತದಲ್ಲೂ ಬೃಹದ್ಭಾರತೀಯ ಸಂಗೀತ ಪದ್ಧತಿಗಳಲ್ಲೂ ಇವುಗಳನ್ನು ಸಂಶೋಧಿಸಿ, 
ಪುನಾರಚಿಸಿ, ರೂಢಿಸುವ ಹೊಣೆಗಾರಿಕೆ ನಮ್ಮ ಮೇಲೆ ಇನ್ನೂ ಇದ್ದೇ ಇದೆ. ತುಂಬಾ 
ಹೆಚ್ಚು ಶಬ್ದಕೊಡುವ ಬೊ೦ಬಡ (ಬೊಂ೦ಬುಳಿ), ಗಿಡಿಬಿಡಿ ಮತ್ತು ಜಗಳೆಗಳು ಗಲಾಟೆ 
ಯನ್ನು ಸೂಚಿಸುವ ರೂಢಶಬ್ದಗಳಾಗಿ ಕನ್ನಡದಲ್ಲಿ ಉಳಿದಿರುವುದು ಇಲ್ಲಿ ಗಮನಿಸ 
ಬಹುದು. ಮೇಲೆ ಹೇಳಿರುವ ವಾದ್ಯಗಳಲ್ಲಿ ಹಲವು ಪರ್ಯಾಯನಾಮಗಳನ್ನು ಶಾಸ್ತ್ರಗ್ರ೦ಥ 
ಗಳ ಸಹಾಯದಿಂದ ಗುರುತಿಸಬಹುದು. ಪಟಹಕ್ಕೆ ಕಚ್ಛವೆ೦ದೂ ಹೆಸರು ; ದೇಶೀಪಟಹಕ್ಕೆ 
ಲೋಕರೂಢಿಯಲ್ಲಿ ಅಡ್ಡಾವುಜವೆ೦ದು ಸಂಜ್ಞೆ, ಮೃದ೦ಗಕ್ಕೆ ಪುಷ್ಕರವೆ೦ದೂ, ಮೃದಂಗ, 
ಮರ್ದಲ ಮತ್ತು ಮುರಜಗಳಿಗೆ ಒಟ್ಟಾಗಿ ಪುಷ್ಕರ ಅಥವಾ ಪುಷ್ಕರತ್ರಯವೆಂದೂ 
ಹೆಸರುಗಳು ಭರತನ ಕಾಲದಿ೦ದ ಇದ್ದರೂ, ಇವುಗಳ ರಚನೆ, ವಾದನತ೦ತ್ರ ಮುಂತಾದವು 
ಗಳಲ್ಲಿ ವ್ಯತ್ಕಾಸಗಳು ಕ್ರಮೇಣ ಮಾಯವಾಗುತ್ತ ಬ೦ದು ಹದಿಮೂರನೆಯ ಶತಮಾನದ 
"ವೇಳೆಗೆ ಮೃದಂಗ, ಮರ್ದಲ ಮತ್ತು ಮುರಜ ಎಂಬ ಶಬ್ದಗಳು ಪರಸ್ಪರ ಪರ್ಯಾಯ 
ವಾಚಕಗಳಾಗಿಜಿಟ್ಟವೆ೦ದು ಶ್ರೀ ಶಾರ್ಜದೇವನಿಂದ ತಿಳಿಯುತ್ತದೆ. ಭಾಸ್ಕರನ೦ತಹ 
ಒಬ್ಬಿಬ್ಬರನ್ನು ಬಿಟ್ಟರೆ ಕನ್ನಡ ಕವಿಗಳು ಇವುಗಳನ್ನು ಸಮಾನವಾಚಕಗಳೆ೦ದೇ ವ್ಯವಹರಿಸಿ 
ದ್ದಾರೆ. ಹುಡುಕ್ಕಾ ಎನ್ನುವುದು ಶಾಸ್ತ್ರವು ಬಳಸಿದ ಹೆಸರು. ಇದನ್ನು ಲಕ್ಷ್ಯಜ್ನರು ಆವಜ 
ಅಥವಾ ಸ್ಕ೦ಧಾವಜ '(ಕಂದಾವುಜ) ಎಂದೂ ಕರೆಯುತ್ತಾರೆ ಎಂದು ನಿಃಶಂಕಶಾರ್ಜ್ಗ 
ದೇವನು ಹೇಳುತ್ತಾನೆ. ಶ್ರಿವಳಿಗೂ ಹಾಗೆಯೇ ತ್ರಿಕುಳಿ ಮತ್ತು ತಿವಳೀ (ತಿವಳಿ?) ಎಂಬ 
ನಾಮಾ೦ತರಗಳು೦ಟು. ಸಾಮಾನ್ಯವಾಗಿ, ಈ ಪರ್ಯಾಯವಾಚಕ ಹೆಸರುಗಳನ್ನೆಲ್ಲ ಕನ್ನಡ 
ಕಾವ್ಯಗಳಲ್ಲಿ ಕಾಣಬಹುದು. 

ಘನವಾದ್ಯಗಳಲ್ಲಿ ಶಾಸ್ತ್ರಗ್ರಂಥಗಳು ತಾಳ, ಕಾ೦ಸ್ಕತಾಳ, ಘಂಟೆ, ಜಯಘಾಂಟೆ. 
ಕ್ಲುದ್ರಘಂಟೆ, ಕಮ್ರಾ, ಶುಕ್ತಿ, ಪಟ್ಟ ಎ೦ಬವುಗಳನ್ನು ವರ್ಣಿಸುತ್ತವೆ. ಇವುಗಳಲ್ಲಿ 
ಕುದ್ರಘಂಟೆಗೆ ಘರ್ಫರಿಕಾ, ಮರ್ಮರಾ ಎಂದು ಸಂಸ್ಕೃತದಲ್ಲಿಯೂ ಗೆಜ್ಜೆ ಎಂದು 
ಕನ್ನಡದಲ್ಲಿಯೂ ನಾಮಾಂತರಗಳಿವೆ. ಜಯಘಂಟೆಯೇ ಜೇಗ೦ಟೆ ಅಥವಾ ಜಾಗಟೆ. 


೬೩೦ ಕರ್ಣಾಟಕಸ೦ಗೀತವಾಹಿನಿ 


ಶುಕ್ತಿ ವಾದ್ಯಕ್ಕೆ ಕಿರಿಕಿಟ್ಟ(ಗಿರುಗಟೆ)ವೆ೦ದೂ ಹೆಸರು. ಕನ್ನಡಕವಿಗಳು ತಾಳ ಕ೦ಸಾಳ 
(ಕೌಸಾಳ, ಕಾ೦ಸ್ಕತಾಳ), ಘಂಟೆ, ಜೇಗ೦ಟೆ, ಸಿಂಹಘಂಟೆ, ಪಟ್ಟಶಕ್ತಿ (ಪಟ್ಟ + ಶುಕ್ತಿ), 
ಗಿರುಗಟೆ, ಕಮ್ರಾ, ಕುಡುಕಾ (?) ಮತ್ತು ಘರರಿಕೆಗಳನ್ನು ಹೇಳಿದ್ದಾರೆ. 


ಪ್ರಬಂಧಗಳು 

ನಮ್ಮ ಸಂಗೀತಶಾಸ್ತ್ರವು ಎಲ್ಲಾ ಬಗೆಯ ಹಾಡುಗಳನ್ನೂ ಪ್ರಬಂಧವೆಂಬ ಸಂಗ್ರಹ 
ನಾಮದಿ೦ದಲೇ ವ್ಯವಹರಿಸುತ್ತದೆ. ಗೀತವೆ೦ದರೂ ಹಾಡೇ. ಹಾಡಿದ್ದೇ ಆದರೂ, ಸೂಡ 
ಪ್ರಬಂಧಗಳು, ನಂತರದ ಸೂಳಾದಿಗಳು ಎಂಬ ಪರಿಮಿತಾರ್ಥದಲ್ಲಿ ಮಾತ್ರ ಅಡು 
ಶಾಸ್ತ್ರದಲ್ಲಿ ಪ್ರಯುಕ್ತವಾಯಿತು. ಇದೇ ಅರ್ಥದಲ್ಲಿ ಜನ್ನ. ಅಗ್ಗಳರು ಪ್ರಬಂಧ, ಗೀತ 
ಎ೦ಬ ಶಬ್ದಗಳನ್ನು ಬಳಸಿದ್ದರೂ ಉಳಿದ ಕವಿಗಳು ಈ ವ್ಯತ್ಯಾಸವನ್ನು ಉಳಿಸಿಕೊಳ್ಳದೆ 
ಅವುಗಳನ್ನು ಪರ್ಯಾಯ ಶಬ್ದಗಳಾಗಿ, ಸಾಮಾನ್ಯವಾಚಕಗಳಾಗಿ ಪ್ರಯೋಗಿಸಿದ್ದಾರೆ. 
ತಾಳಸಹಿತವಾಗಿರುವ ಪ್ರಬ೦ಧಗಳು ನಿಬದ್ಧಗಳೆ೦ದೂ, ತಾಳ ರಹಿತವಾದವುಗಳು ಅನಿ 
ಬದ್ಧಗಳಂದೂ ಶಾಸ್ತ್ರೋಕ್ತಿಯಿದೆ. ಇವನ್ನೇ ಸಿ೦ಗಿರಾಜನು ವಿಬದ್ಧ-ಅವನಿಬದ್ಧಗಳಂದು 
ಕರೆದಿದ್ದಾನೆ ; ಭೀಮನು ನಿಬದ್ಧರೂಪದ ಪ್ರಬಂಧಗಳನ್ನು ಉಲ್ಲೇಖಿಸಿದ್ದಾನೆ. ಇಂತಹದೇ 
ರಾಗ, ತಾಳ, ಛಂದಸ್ತು, ರಸ ಮುಂತಾದವುಗಳನ್ನು ಹೊ೦ದಿರಬೇಕೆ೦ಬ ನಿಯಮವುಳ್ಳ- 
ಪ್ರಬಂಧಗಳಿಗೆ ನಿರ್ಯುಕ್ತಗಳೆ೦ದೂ ಅ೦ತಹ ನಿಯಮವಿಲ್ಲದವುಗಳಿಗೆ ಅನಿರ್ಯುಕ್ತಗಳೆ೦ದೂ 
ಶಾಸ್ತ್ರದಲ್ಲಿ ಹೆಸರು. ಜನ್ನನು ಮ೦ಗಳಾಚಾರ ಎಂಬ ಪ್ರಬಂಧವನ್ನು ಪಂಚಮವೆಂಬ 
ರಾಗದಲ್ಲಿ ಹಾಡಬೇಕೆ೦ಬ ನಿರ್ಯುಕ್ತಿಯನ್ನು ಸೂಚಿಸಿದ್ದಾನೆ. ಪ್ರಬಂಧದ ನಾದ-ತಾಳ 
ಭಾಗಗಳಿಗೆ ಧಾತುವೆ೦ದೂ ಮಾತುಗಳ ಭಾಗಕ್ಕೆ ಮಾತುವೆಂದೂ ಶಾಸ್ತ್ರೀಯ ಸ೦ಜ್ಞೆಗಳು. 
ಇವೆರಡನ್ನೂ ಭೀಮಕವಿಯು ಇದೇ ಅರ್ಥದಲ್ಲಿ ಹೇಳಿದ್ದಾನೆ. 

ಪ್ರಬಂಧದ ಸಾಹಿತ್ಯಭಾಗದಲ್ಲಿ ಇರುವ ಸ್ವರ, ಬಿರುದ, ಪದ, ಪಾಟ, ತಾಳ, ತೇನ 
ಗಳೆ೦ಬ ಆರು ಅ೦ಗಗಳನ್ನೂ ಗೇಯಭಾಗದಲ್ಲಿರುವ ಉದ್ದಾಾಹ," ಮೇಲಾಪಕ, ಧ್ರುವ 
ಮತ್ತು ಅಭೋಗಗಳೆ೦ಬ ನಾಲ್ಕು ಭಾಗಗಳನ್ನೂ ಅಗ್ಗಳನು ಹೆಸರಿಸಿದ್ದಾನೆ ; ಜನ್ನನು 
ಸೂಚಿಸಿದ್ದಾನೆ. ' ಪ್ರಬಂಧಗಳನ್ನು ಶಾಸ್ತ್ರಕಾರರು ಸೂಡ, ಆಲಿಕ್ರಮ ಮತ್ತು ವಿಪ್ಪಕೀರ್ಣ 
ಗಳ೦ಬ ಮೂರು ವರ್ಗಗಳಲ್ಲಿ ಹೇಳಿದ್ದಾರೆ. ಈ ತ್ರಿವರ್ಗವನ್ನು ಅಗ್ಲಳನೂ ಜನ್ನನೂ 
ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ಶಾಸ್ತ್ರಪರಿಭಾಷೆಯಿ೦ದಲೇ ಇಳಾದಿ ಪ್ರಬದ್ಧ-ಶುದ್ಧಮಾರ್ಗ. 
ಧ್ರುವಾದಿಗೀತಜಾತಸೂಳಕ್ರಮದ ದೇಶೀಮಾರ್ಗಗಳನ್ನು ಜನ್ನನೂ ಗೀತಾ(? ಏಲಾ)ದಿ 
ಶುದ್ಧ ಪ್ರಬಂಧ, ಮಾತೃಕಾದಿ ದೇಶೀಪ್ರಬ೦ಧ, ಧ್ರುವಾದಿ ದೇಶೀಗೀತಗಳನ್ನು ಅಗ್ಗಳನೂ 
ಉಲ್ಲೇಖಿಸಿದ್ದಾರೆ. ನಾಗಚ೦ದ್ರನು ಸಾಹಿತ್ಯಪರಿಭಾಷೆಯ ೨೮ ವಸ್ತುಗೀತಗಳನ್ನು ಹೇಳಿ 
ದ್ದಾನೆ. ಪುನಃ ಶಾಸ್ತ್ರ ದಲ್ಲಿ ಸಾಹಿತ್ಯಾಂಶವುಳ್ಳ ಗೇಯಪ್ರಬ೦ಧಗಳನ್ನೂ ಕೇವಲ ಗೋಷ್ಠೀ, 
ನರ್ತನಗಳಲ್ಲಿ ಪ್ರಯುಕ್ತವಾಗುವ ವಾದ್ಯಪ್ರಬ೦ಧಗಳನ್ನೂ ಹೇಳಿದೆ. ಎಪ್ಪತ್ತೈದು ಗೇಯ 
ಪ್ರಬ೦ಧಗಳನ್ನೂ ನಲವತ್ತೆರಡು ವಾದ್ಯಪ್ರಬ೦ಧಗಳನ್ನೂ ಅನವದ್ಯವಿದ್ಯಾವಿನೋದನಾದ 


ಕನ್ನಡದಲ್ಲಿ ಕಾವ್ಕಲಕ್ಷ್ಮಿ ಮತ್ತು ಸ೦ಗೀತಸರಸ್ಪತಿಯರ ಸಂಗಮ ೬೩೧ 


ಕನ್ನಡಿಗ ಶಾರ್ಜ್ಸ್ಣದೇವನು ಶಾಸ್ತ್ರದಲ್ಲಿ ಬಣ್ಣಿಸಿದ್ದಾನೆ. ಇವುಗಳಲ್ಲಿ ಹಲವು ಗೇಯ 
ಪ್ರಬ೦ಧಗಳನ್ನೂ ಅವನು ಹೇಳದಿದ್ದ ಕೆಲವನ್ನೂ ನಮ್ಮ ಕವಿಗಳು ಹೆಸರಿಸಿದ್ದಾರೆ. 
ಅಗ್ಗಳನು ಮೂವತ್ತೇಳು ವಾದ್ಯಪ್ರಬ೦ಧಗಳನ್ನು ಎಣಿಸಿದರೆ ಕಮಲಭವನು ಇಪ್ಪತ್ತ 
ಮೂರನ್ನು ಹೆಸರಿಸಿದ್ದಾನೆ. 

ಪಂಪನು ಗೀತ, ಅನುಗೀತಗಳನ್ನೂ ನಾಟಕಗಳಲ್ಲಿ ಪ್ರವೇಶ. ನಿಷ್ಕ್ರಾಮ, ಪ್ರಾಸಾದಿ 
ಕಾ೦ತರ ಮು೦ತಾದ ಸ೦ದರ್ಭಗಳಲ್ಲಿ ಹಾಡಿ ನುಡಿಸಬೇಕೆ೦ದು ಭರತಮುನಿಯು ವಿಧಿಸಿ 
ರುವ ಧ್ರುವಗಾನಗಳನ್ನು ರನ್ನನೂ ಹೇಳಿದ್ದಾರೆ. ನೃಪತು೦ಗನು ಬೆದ೦ಡೆ ಮತ್ತು ಚತ್ತಾಣ 
ಗಳೆ೦ಬ ಕನ್ನಡಕ್ಕೆ ವಿಶಿಷ್ಟವಾದ ಆದರೆ ಅನುಪಲಬ್ಧ ಲಕ್ಷಣವುಳ್ಳ ಪ್ರಬಂಧಗಳನ್ನು 
ವರ್ಣಿಸಿದ್ದಾನೆ. ಶಾ೦ತಿನಾಥನೂ ಬೆದಂಡೆಯನ್ನು ಉಲ್ಲೇಖಿಸಿದ್ದಾನೆ. ನಾಗವರ್ಮನು 
ಚತ್ತಾಣ, ಬೆದಂಡೆ, ಪಾಡು, ಪಾಡುಗಬ್ಬ, ಬಾಜನೆಗಬ್ಬ, ಮೆಲ್ಹಾಡು ಮುಂತಾದ ಕನ್ನಡ 
ಹಾಡುಗಳನ್ನು ವಿವರಿಸಿದ್ದಾನೆ. ಇಂದಿನ ಸುಳಾದಿಗಳ ಮಾತೃಕೆಗಳಾಗಿದ್ದ ಸಾಲಗಸೂಡ 
ಪ್ರಬಂಧಗಳನ್ನು ಜನ್ನ, ಅಗ್ಗಳ, ಗುಣವರ್ಮ, ಪದ್ಮಣಾ೦ಕ ಮುಂತಾದವರು ಹೇಳಿದ್ದಾರೆ. 
ಇವುಗಳಲ್ಲಿರುವ ಪ್ರಬಂಧಪ್ರಭೇದಗಳ ಅನುಕ್ರಮವನ್ನು ಸೂಳಕ್ರಮವೆಂದು ಶಾಸ್ತ್ರಕಾರ 
ನಾದ ಚಕ್ರವರ್ತಿ ಚಾಳುಕ್ಕ ಸೋಮೇಶ್ವರನು ಹೇಳಿರುವುದನ್ನು ಜನ್ನ ಅಗ್ಗಳರೂ ಸೂಳ 
ಕ್ರಮವೆಂದೇ ಹೇಳಿದ್ದಾರೆ. ಇವುಗಳಲ್ಲಿ ಒಂದಾದ ರೂಪಕಪ್ರಬ೦ಧವನ್ನು ಜನ್ನನು ಒಮ್ಮೆ 
ಪ್ರತ್ಯೇಕವಾಗಿಯೇ ಹೇಳಿದ್ದಾನೆ. ಸುಳಾದಿಗಳ ಲಕ್ಷಣವನ್ನು ಮೇಲೆ ಹೇಳಿದ ನನ್ನ ಗ್ರಂಥ 
ದಲ್ಲಿ ವಿಸ್ತಾರವಾಗಿ ಚರ್ಚಿಸಿದ್ದೇನೆ. ಏಳೆಯೇ ಮೊದಲಾದ ಎಂಟು ಶುದ್ಧಸೂಡ ಪ್ರಬಂಧ 
ಗಳನ್ನು ಜನ್ನನೂ, ಏಳೆಯನ್ನು ಗುಣವರ್ಮನೂ ಸೂಚಿಸಿದ್ದಾರೆ. ಶಾಸ್ತ್ರದಲ್ಲಿ ಹೇಳಿರುವ 
ವರ್ಣಸ್ವರ ಪ್ರಬಂಧವನ್ನು ಬಣ್ಣಸರವೆಂದು ನೇಮಿಚಂದ್ರನೂ ಮಂಗಲಾಚಾರವನ್ನು 
ಜನ್ನನೂ, ಧವಳವನ್ನು ರಾಘವಾಂಕ, ಸಿದ್ಧನ೦ಜೇಶರೂ, ಧವಳಶೋಭನವನ್ನು ರತ್ನಾಕರ 
ವರ್ಣಿಯೂ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಓವೀ ಎಂದು ಪ್ರಸಿದ್ಧವಾಗಿರುವ ಕುಟ್ಟುವ 
ಜನಪದಗೀತವನ್ನು ಓವೀ ಎಂದೇ ಸೈಗೊಟ್ಟ ಶಿವಮಾರನೂ ಒನಕೆಮಾಡು ಎಂದು 
ಸಿದ್ದನ೦ಜೇಶನೂ ವರ್ಣಿಸಿದ್ದಾರೆ. ಈಗ ತಿಲ್ಲಾನ ಎ೦ದು ರೂಢಿಯಲ್ಲಿರುವ ಹಾಡಿನ 
ಮಾತೃಕೆಯಾದ ಶಾಸೋಕ್ತ ಕೈವಾಡ ಪ್ರಬಂಧವನ್ನು ಬಾಹುಬಲಿಯು ಉಲ್ಲೇಖಿಸಿದ್ದಾನೆ. 
ಸಂಸ್ಕೃತದಲ್ಲಿ ಚತುಷ್ಪದೀ ಎ೦ದೂ ಕನ್ನಡದಲ್ಲಿ ಚೌಪದಿ, ಚೌಪದ ಎಂದೂ ಪ್ರಸಿದ್ಧವಾದ 
ವೃತ್ತಛ೦ದಸ್ಸಿನ ಹಾಡನ್ನು ಜನ್ನನೂ ರತ್ನಾಕರವರ್ಣಿಯೂ ನೃತ್ಯಸ೦ದರ್ಭಗಳಿಗೆ 
ಅನ್ವಯಿಸಿ ಹೇಳಿದ್ದಾರೆ. ಕಾಳಿದಾಸನೂ ಮಾಲವಿಕಾಗ್ನಿಮಿತ್ರದಲ್ಲಿ ಇದರ ನೃತ್ಯವನ್ನು 
ವರ್ಣಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದು. 

ಇವಲ್ಲದೆ ಒಸಗೆವಾಡು, ಶೋಭನ (ಸೋಬಾನೆ), ಮ೦ಗಳಗೀತ, ಸುವ್ವಿ, ಜೋಗುಳ, 
ಬಸವಪದ, ನರಸಿ೦ಹಸ್ತುತಿ, ಉಪ್ಪವಡ, ಪ್ರಾಭ್ಯತ, ಅ೦ತ್ಯಮ೦ಗಲ, ನಟ್ಟುವಣೆ ಇತ್ಯಾದಿ 
ಯಾಗಿ ಶಾಸ್ತ್ರದಲ್ಲಿ ಹೇಳದಿರುವ ಅನೇಕ ಹಾಡಿನ ಬಗೆಗಳನ್ನೂ ನಮ್ಮ ಕಾವ್ಯಗಳಲ್ಲಿ ಕಾಣ 
ಬಹುದು. ಉಪಲಬ್ಧ ಶಾಸ್ತ್ರಗ್ರಂಥಗಳು ಹೇಳದೆ ಬಿಟ್ಟ ಕೆಲವು ವಾದ್ಯಪ್ರಬ೦ಧಗಳ ಹೆಸರು 


೬೩೨ ಕರ್ಣಾಟಕಸ೦ಗೀತವಾಹಿನಿ 


ಗಳನ್ನು ಕಮಲಭವನು ಕೊಟ್ಟಿದ್ದಾನೆ. ಮತ್ತೂಂದು ಹೆಮ್ಮೆಯ ಸಂಗತಿಯನ್ನು ಇಲ್ಲಿ 
ಸ್ಮರಿಸಬಹುದು. ಕರ್ಣಾಟಕಸ೦ಗೀತದಲ್ಲಿ ಈಗ ಕೃತಿ ಎ೦ದು ಪ್ರಚಾರವಾಗಿರುವ ಹಾಡಿನ. 
ಬಗೆಯನ್ನು ತ್ಕಾಗರಾಜನು ಪುಖ್ಬಗೊಳಿಸಿ ಬೆಳಸಿದನೆ೦ದೂ ಸುಮಾರು ೧೮ನೆಯ ಶತಮಾನ 
ದಿಂದ ಅದು ರೂಢಿಯಲ್ಲಿದೆಯೆ೦ದೂ ಸ೦ಗೀತಸ೦ಶೋಧಕರು ಅಭಿಪ್ರಾಯಪಡುತ್ತಾರೆ. 
ಆದರೆ ಕ್ರಿ. ಶ. ೧೬೪೮ರಲ್ಲಿಯೇ ಗೋವಿ೦ದವೈದ್ಯನು "ತು೦ಬುರಾದಿಗಳ೦ತೆ ಗಾನವಾಡುವ 
ತುಂಬಿದ ವಿದ್ವಾಂಸರುಗಳು ಇಂಬಾಗಿ ಘನಕೃತಿಗಳ ಪಾಡಿ ಸಭೆಗಾಡ೦ಬರಗೊಳಿಸಿದ 
ರಾಗ' ಎಂದು ಹೇಳಿ ಕನ್ನಡದೇಶದಲ್ಲಿ ಕೃತಿಯ ಇತಿಹಾಸದ ಬಗೆಗೆ ಅಮೂಲ್ಕವಾಹ 
ಸಾಕ್ಷ್ಯವನ್ನು ಒದಗಿಸಿದ್ದಾನೆ. 


ಪರಿಭಾಷೆ 

` ಸ೦ಗೀತಶಾಸ್ತ್ರವು ಬಳಸಿರುವ ಹೆಚ್ಚುಕಡಿಮೆ, ಸ೦ಸ್ಕೃತದ ಎಲ್ಲಾ ಪಾರಿಭಾಷಿಕ ಶಬ್ದ 
ಗಳಲ್ಲೂ ನಮ್ಮ ಕವಿಗಳು ಪರಿಚಯವನ್ನು ಪಡೆದಿದ್ದಾರೆ. ಹೀಗೆ ಶ್ರುತಿ, ಸಪ್ತ ಸ್ವರಗಳು, 
ಗ್ರಾಮ, ಮೂರ್ಭನೆ, ತಾನ, ವರ್ಣಾಲಂಕಾರ, ಜಾತಿ. ರಾಗ ಮತ್ತು ಅದರ ಭಾಷಾ. 
ವಿಭಾಷಾ, ಅಂತರಭಾಷಾ, ಉಪಾಂಗ, ಭಾಷಾಂಗ, ಕ್ರಿಯಾ೦ಗ, ರಾಗಾಂಗಗಳೆಂಬ 
ಪ್ರಭೇದಗಳು, ರಾಗಾಲಾಪನೆಯ ಅವಯವಗಳು, ಗಾಯಕ, ವಾದಕರ ಗುಣದೋಷಗಳು, 
ಪ್ರಬಂಧಾವಯವಗಳು, ಠಾಯ, ಗಮಕ, ವಾದನತಂತ್ರಗಳು, ವಾದ್ಯಗಳ ಅವಯವಗಳು 
ವೃಂದಭೇದಗಳು, ತಾಳಭೇದಗಳು, ದಶಪ್ರಾಣಗಳು, ಲಘುಜಾತಿಗಳು--ಹೀಗೆ ಇನ್ನೂ 
ಎಷ್ಟೋ ವಿಷಯಗಳಲ್ಲಿ ಶಾಸ್ತ್ರೋಕ್ತನಾಮಗಳನ್ನೇ ಬಳಸಿದ್ದಾರೆ. ಸ್ವರಗಳು ದೇಹದಲ್ಲಿ 
ಹುಟ್ಟುವ ಸ್ಥಾನಗಳು, ಸ್ವರಗಳನ್ನು ಅನುಕರಿಸುವ ಪ್ರಾಣಿಗಳು, ರಾಗಗಳು ಪ್ರಾಣಿಗಳ 
ಮೇಲೆ ಬೀರುವ ಪರಿಣಾಮಗಳು, ಇವನ್ನು ಸಹ `ಅವರು ಬಿಟ್ಟಿಲ್ಲ. ಇದೆಲ್ಲಕ್ಕಿಂತ 
ಮಿಗಿಲಾಗಿ, ಸಂಗೀತಶಾಸ್ತ್ರದ ಪ್ರತಿಯೊಂದು ಭಾಗದಲ್ಲಿಯೂ ಕನ್ನಡನಾಡು ತನ್ನದೇ ಆದ 
ಪಾರಿಭಾಷಿಕ ವಸ್ತುಕೋಶವನ್ನು ಬೆಳಸಿ ಹರಡಿತ್ತೆ೦ಬುದನ್ನು ಕನ್ನಡಕಾವ್ಯಗಳಿ೦ದ ಸಿದ್ಧ 
ಪಡಿಸಬಹುದು ; ಆದರೆ ಇಲ್ಲಿ ಅದಕ್ಕೆ ವ್ಯಾಪ್ತಿಯಿಲ್ಲ. ಪಾಲ್ಕುರಿಸೋಮನಾಥ, ಅಷ್ಟಭಾಷಾ 
ಕವಿ ಚಂದ್ರಶೇಖರ ಮತ್ತು ನಿಜಗುಣರ೦ತೂ ಸ೦ಗೀತಶಾಸ್ತ್ರಕರ್ತರೇ ಎನ್ನುವಷ್ಟು ವಿವರ 
ವಾದ, ಪ್ರೌಢವಾದ, ಅನನ್ಯಲಭ್ಯವಾದ, ಅಮೂಲ್ಯವಾದ ಸಂಗತಿಗಳನ್ನು ತಿಳಿಸಿದ್ದಾರೆ. ಈ 
ಲೇಖನದಲ್ಲಿ ಇದರ ದಿಜ್ಮಾತ್ರ ಸೂಚನೆಯೂ ಸಾಧ್ಯವಿಲ್ಲ. 


ಸ್ವಾರಸ್ಕಸ೦ಗತಿಗಳು 
ಸ೦ಗೀತಾನುಭವದಲ್ಲಿ ಅಡಗಿರುವ ಸೌಂದರ್ಯತತ್ತ್ವದ ಪ್ರತ್ಯೇಕವಾದ ಮೀಮಾಂಸೆ 
ಯನ್ನು ಮಾಡದಿರುವ ಕೊರತೆಯು ಭಾರತದಲ್ಲಿ ಬಹುಕಾಲದಿ೦ದಲೂ ಇದ್ದೇ ಇದೆ. 
ಇದನ್ನು ಕುರಿತು ನಾನೇ. ಬೇರೆಡೆ ಸ್ವಲ್ಪಮಟ್ಟಿಗೆ ಚರ್ಚಿಸಿದ್ದೇನೆ. ಕನ್ನಡಕವಿಗಳು ಈ 
ಕೊರತೆಯನ್ನು ಸ್ಪಲ್ಪವಾದರೂ ನಿವಾರಿಸಲೆಂದೋ ಏನೋ, ಸಂಗೀತಸೌಂದರ್ಯ ತತ್ತ್ವ 


ಕನ್ನಡದಲ್ಲಿ ಕಾವ್ಯಲಕ್ಷ್ಮಿ ಮತ್ತು ಸಂಗೀತಸರಸ್ವಶಿಯರ ಸಂಗಮ ೬೩೩ 


ವನ್ನೂ ಅದರ ಪರಿಣಾಮವಾದ ರಸವನ್ನೂ ಇತರ ಲಲಿತಕಲೆಗಳಿ೦ದಾಗುವ ಕಾರಣ-- 
ಪರಿಣಾಮ ದ್ವಂದ್ವದಿಂದ ವಿಭಿನ್ನವೆ೦ದು ಗುರುತಿಸಿ ಅದನ್ನು ಗಾನರಸ, ಗೇಯರಸ ಎಂದು 
ಪ್ರತ್ಯೇಕವಾಗಿ ಕರೆಯುತ್ತಲೇ ಬಂದಿದ್ದಾರೆ. ಪೊನ್ನ, ನಾಗಚಂದ್ರ, ನೇಮಿಚ೦ದ್ರರು ಇದಕ್ಕೆ 
ಸಾಕ್ಷಿ. 

ಕನ್ನಡನಾಡಿನಲ್ಲಿ ಸಂಗೀತಪ್ರೇಮ ಮತ್ತು ಸಂಗೀತಪರಿಣತಿಗಳು ಇತರ ಹಲವು ಮುಖ 
ಗಳಲ್ಲಿಯೂ ಬಹುಕಾಲದಿ೦ದ ವ್ಯಕ್ತಗೊಳ್ಳುತ್ತಲೇ ಇವೆ. ಇ೦ತಹ ಕೆಲವು ಪ್ರಕೀರ್ಣ 
ಸ್ವಾರಸ್ಯಗಳನ್ನು ಸ೦ಕ್ಸೇಪವಾಗಿ ಸೂಚಿಸಿ ಈ ಪ್ರಕರಣವನ್ನು ಮುಗಿಸಬಹುದು. ರಾಜಕುವರಿ 
ಯರ ಸ್ವಯಂವರಕ್ಕೆ ಅಭ್ಯರ್ಥಿಗಳಾಗಿ ಬರುತ್ತಿದ್ದ ರಾಜಕುಮಾರರಿಗೆ ಸಂಗೀತವೈದುಷ್ಯ 
ವನ್ನು ಪರೀಕ್ಷೆಯಾಗಿ ಇಡುತ್ತಿದ್ದುದು ಕನ್ನಡಕಾವ್ಯಗಳಿಗೆ ಮಾತ್ರ ವಿಶಿಷ್ಟವೆ೦ದು ಕಾಣು 
ತ್ತದೆ. ಸ್ವಯಂವರದಲ್ಲಿ ಪಣವಾಗಿದ್ದ ರಾಜಕುಮಾರಿಯನ್ನು ವೀಣಾವಾದನದಲ್ಲಿ 
ಸೋಲಿಸಿದವನು ವಿವಾಹವಾಗಲರ್ಹನೆಂಬ ಪ್ರತಿಜ್ಞೆಯನ್ನು ನೇಮಿಚಂದ್ರನ ಅರ್ಧನೇಮಿ 
ಪುರಾಣದಲ್ಲೂ ಮೂರನೆಯ ಮಂಗರಸನ ನೇಮಿಜಿನೇಶಸ೦ಗತಿಯಲ್ಲೂ ನೋಡ 
ಬಹುದು. ಅ೦ತೆಯೇ ಬಾಹುಬಲಿಯ ನಾಗಕುಮಾರಚರಿತೆಯಲ್ಲಿ ರಾಜಕುಮಾರಿಯನ್ನು 
ಸ್ವಯಂವರದಲ್ಲಿ ಗೆಲ್ಲಬೇಕಾದರೆ ಅವಳ ನೃತ್ಯಕ್ಕೆ ತಕ್ಕಂತೆ ಮದ್ದಳೆಯನ್ನು ಯಾವ ಪೂರ್ವ 
ಭಾವೀಸಿದ್ದತೆಯೂ ಇಲ್ಲದೆ ನುಡಿಸಿ ಅವಳನ್ನು ಮೆಚ್ಚಿಸಬೇಕು ಎ೦ಬ ಸ್ಪರ್ಧಾನಿಯಮವು 
ಕಂಡುಬರುತ್ತದೆ. ಪೊನ್ನನೂ ನೇಮಿಚ೦ದ್ರನೂ ಯಂತ್ರಸಜ್ಜಿತವಾದ ಗೊಂಬೆಗಳು 
ನಡೆಸಿದ ವಾದ್ಯಗೋಷ್ಠಿಯನ್ನು ಪುನಃ ಪುನಃ ಹೇಳಿದ್ದಾರೆ. ಕವಿ ಕಂಡ ಕಲ್ಪನೆಯ ಈ ಸಾಹಸ 
ನಮಗೆ ಇನ್ನೂ ಅಸಾಧ್ಯವಾಗಿಯೆ ಇದೆ ; ಇದು ಕಲ್ಪನೆಯ ಕನಸೋ ವಾಸ್ತವಿಕಸತ್ಯವೋ 
ಎಂದು ಸಹ ಈಗ ತಿಳಿಯಲಾರದಾಗಿದ್ದೇವೆ. ಶ್ರೀಮ೦ತರೂ ರಾಜರೂ ತಮ್ಮ ಹೆಣ್ಣು 
ಮಕ್ಕಳಿಗೆ ಬಳುವಳಿಗಾಗಿ ಗಾಯಕರು, ವೈಣಿಕರು, ಮಾರ್ದ೦ಗಿಕರು, ವಾಣಿಕರು, ನರ್ತಕರು 
" ಮತ್ತು ಕುತಪಗಳನ್ನು ಕೊಟ್ಟು ಕಳುಹಿಸುತ್ತಿದ್ದರೆ೦ದು ಅಗ್ಗಳನು ಸೂಚಿಸಿದ್ದಾನೆ. ಪ್ರಾಚೀನ 
ಕರ್ಣಾಟಕದ ಸಾಮಾಜಿಕ ಜೀವನದಲ್ಲಿ ಸ೦ಗೀತವು ಹೇಗೆ ರಕ್ತಗತವಾಗಿಹೋಗಿತ್ತು 
ಎಂಬುದಕ್ಕೆ ಇದೊಂದು ನಿದರ್ಶನ. 

ಈ ಸಂಗೀತಪ್ರೀತಿ ಬೇರೊಂದು ವಿಧದಲ್ಲೂ ಕಂಡುಬರುತ್ತದೆ. ಸ೦ಗೀತವಾದ್ಕ 
ಗಳಿಗೂ, ಗಾಯಕ-ವಾದಕ-ನರ್ತಕರಿಗೂ, . ರಾಜಕುವರಿಯರ ಸಖಿ, ಚೇಟಿಯರಿಗೂ, 
ಆಸ್ಥಾನವಿದ್ಬಾ೦ಸರಿಗೂ, ಸ೦ಗೀತಚಾರ್ಕರಿಗೂ ಸಂಗೀತಸಂಬಂಧಿತವಾದ ಹೆಸರುಗಳು 
-ಕನ್ನಡಕಾವ್ಯಗಳಲ್ಲಿ ವಿಪುಲವಾಗಿವೆ. ಶುಕಕಳ, ಮಧುರರುತಿ ಕಳಕ೦ಠ, ಗಾ೦ಧರ್ವ ಸರ್ವಜ್ಞ 
ರೆಂಬ ಗಾಯಕರು, ಶ್ರೀಮಂತ, ಗಾ೦ಧಾರರಾಗವರ್ತಕರೆ೦ಬ ಆಸ್ಥಾನ ಗಾಯಕಿಯರು, 
- ಮದನಮಂಜರಿ, ಮದನಮೋಜಹಿನಿ. ಶಿಖರಿಣಿ, ಸಿ೦ಜಿನಿಯರೆ೦ಬ ಆಸ್ಥಾನಗಾಯಕಿಯರು, 
ಮದನವೀಣೆ, ಸೌಂದರ್ಯಶಾರದೆಯರೆ೦ಬ ಸಖೀಗಾಯಕಿಯರು, ಅ೦ಗಜನೆ೦ಬ ನಾಟ್ಕ 
ಗುರು, ಮನೋಹರನೆ೦ಬ ವೀಣಾಚಾರ್ಯ, ರಾಗಸಾಗರನೆ೦ಬ ಕೊಳಲಿಗ, ಸ೦ಚತ್ರಯ 
ಸುಸ೦ಚ, ವಿಚಿತ್ರವಾದ್ಯವಿಶಾರದರೆ೦ಬ ಅವುಜಿಗರು, ಚೋದನಾದನೆ೦ಬ ಮದ್ದಳಿಗ. 


೬೩೪ ಕರ್ಣಾಟಕಸ೦ಗೀತವಾಹಿನಿ 


ಕಿನ್ನರಿ, ಕಿನ್ನರಪತ್ರೆ, ಮನೋಹರಿಯೆಂಬ ವೈಣಿಕೆಯರು, ರಾಗಮ೦ಜರಿಯೆಂಬ ನರ್ತಕಿ, 
ಧಾರವಿ, ಸಾರಿರಿ, ಕಳಭಾಷಿಣಿ, ಬೃಹನ್ನಲೆ, ಗಾಂಧಾರಿ, ಸುಘೋಷೆಯೆ೦ಬ ವೀಣೆಗಳು, 
ಬಾರಹೆ, ಸೊಳಹೆಯೆ೦ಬ ಕೊಳಲುಗಳು ಇವೆಲ್ಲ ಕನ್ನಡಕಾವ್ಯಗಳಲ್ಲಿವೆ. 

ಕಡೆಯದಾಗಿ ಸಂಗೀತವಾದ್ಯಗಳನ್ನು ಕನ್ನಡದೇಶದಲ್ಲಿ ಪ್ರಯಾಣ, ಉತ್ಪಾಹೆ* 
ಸಂತೋಷ, ವಿಜಯ, ಅಪಜಯ, ಯಶಸ್ಸು, ದುರ್ಯಶ, ಸಮರ, ಸಮರಸನ್ನಾಹ. ಬೇಟೆ. 
ಡಂಗುರ, ಯಾಗ, ಮಂಗಳ, ವೇಳಾಸೂಚನೆ, ಅಪಹಾರ, ಸನ್ನಾಹ, ಪ್ರಸ್ಥಾನ, ಅಅಕೆ. 
ಮೃತಿ, ರಣ, ದಾನ, ದಿಗ್ವಿಜಯ, ಅಪವಾದ, ವಸ೦ತಾಗಮನ, ಇತ್ಯಾದಿಯಾಗಿ ನೂರಾರು 
ಸಂಗೀತೇತರ ಸ೦ದರ್ಭಗಳಲ್ಲಿಯೂ ಜನಜೀವನದಲ್ಲಿ ವಿವಿಧ ಭಾವ ರಸಗಳ ಅಭಿವ್ಯಕ್ತಿ 
ಗಾಗಿಯೂ ಉಪಯೋಗಿಸಲಾಗುತ್ತಿತ್ತು. 


ಅಭಿನ೦ದನೆ 

ನಮ್ಮ ಕನ್ನಡಕವಿಯು ಸಹಜವಾಗಿಯೇ ಸು೦ದರಸ೦ಗೀತಸ್ಪ೦ದಿತ ಸಹೃದಯ. ಅವನ 
ಹೃನ್ಮಾನಸರಸ್ಸಿನಲ್ಲಿ ಕಾವ್ಯಕಲ್ಪನೆಯ ರಸಗ೦ಗೆಯೂ ಸುನಾದ ಸೌಂದರ್ಯವೇ ಸಾಕ್ಷಾತ್ಮರಿ 
ಸಿದ ಸರಸಸರಸ್ವತಿಯೂ ಬತ್ತದ ಬುಗ್ಗೆಯಾಗಿ ಬೆರೆತುಹೋಗಿವೆ. ಅವನು ಕಡೆದು 
ಮೂಡಿಸಿದ ರಸಬ್ರಹ್ಮದ ಅನಿರ್ವಚನೀಯ ಸನ್ನಿಧಿಯಲ್ಲಿ ಸಾಹಿತ್ಯ' ಲಕ್ಷ್ಮಿಯ ಕ೦ಠಶ್ರೀ 
ಇದೆ, ಸ೦ಗೀತಸರಸ್ವತಿಯ ಜೀಣೆಯಿ೦ಚರವಿದೆ, ನೃತ್ಯಭಾರತಿಯ ಕಿ೦ಕಿಣಿಯ ರುಣತ್ಕಾರ 
ವಿದೆ. 

ಕನ್ನಡ ಕವಿಯ ಕುಲ ಕೋಟಿಯಾಗಲಿ. 


೧೮. ಗಮಕಕಲೆಯಲ್ಲಿ ರಸಸಂವಿದದ ಅರ್ಥಬ್ರಹ್ಮ 


ಸರಸ್ಪತೀಪೀಯೂಷವಾಹಿನೀಯಮಳದಲ್ಲಿ ಅಪಾತಮಧುರವಾದ ಸಂಗೀತರಸ 
ಸರಿತ್‌ ಹಾಗೂ ಆಲೋಚನಾಮಧುರವಾದ ಕಾವ್ಯರಸಸರಿತ್‌ ಇವೆರಡರ ಪುಣ್ಯಸ೦ಗಮ 
ಕ್ಷೇತ್ರವು ಗಮಕಕಲೆಯೆ೦ಬುದನ್ನು ನಮ್ಮ ಜನ ಬಹುಕಾಲದಿ೦ದ ಕ೦ಡುಕೊ೦ಡು ತೋರಿ 
ಸುತ್ತ ಬಂದಿದ್ದಾರೆ. ಆದಿಕಾವ್ಯವಾದ ರಾಮಾಯಣವೇ ಗಮಕ ಕಲೆಯ ಆಕರವೂ ಅಲ್ಲವೆ? 
ಮೇಧಾವಿಗಳೂ ಗ೦ರ್ಧರ್ವತತ್ಪ್ವಜ್ಞರೂ ಆಗಿದ್ದ ಕುಶೀಲವರು ಕಾವ್ಯವಾದ ರಾಮಾಯಣ 
ವನ್ನು ಪಾಠ್ಯಗೇಯಗಳೆರಡೂ ಮಧುರವಾಗುವಂತೆ, ಮೂರು ಪ್ರಮಾಣಗಳಲ್ಲಿ ತಂತ್ರೀ 
ಲಯಸಮನ್ವಿತವಾಗಿ, ಏಳುಜಾತಿಗಳಲ್ಲಿ, ಸ್ಥಾನ, ಮೂರ್ಛನೆಗಳಲ್ಲಿ ಬಲ್ಲಿದರಾಗಿ. 
ಶೃಂಗಾರ ಕರುಣಾದಿ ರಸಗಳ ಬುಗ್ಗೆಯನ್ನು ಚಿಮ್ಮಿಸುತ್ತ ಹಾಡಿದರಂತೆ. ಗಂಧರ್ವ 
ಯಮಳರಂತೆ ರೂಪಸ್ಥರಾದ ಅವರನ್ನು ಸ್ವರಸಂಪನ್ನರೆಂದು ಕವಿಯು ಪುನಃ ಪುನಃ 
ಹೊಗಳುತ್ತಾನೆ.” ಕಾರು, ಜಾಯಾಜೀವ,. ಶೈಲಾಲಿ, ಚಾರಣ, ಕುಶೀಲವರುಗಳು ಕಾವ್ಯ 
ಗಾಯನದ ವೃತ್ತಿಯವರಾಗಿದ್ದರೆ೦ದು ಪ್ರಾಚೀನಸ೦ಗೀತ ವಾಜ್ಮಯದಿ೦ದ ತಿಳಿದುಬರು 
ತ್ತದೆ. ರಾಜಾಸ್ಥಾನದಲ್ಲಿ ಗಮಕಿಯು ಪ್ರತಿಷ್ಠಿತವಾದ ಸ್ಥಾನವನ್ನು ಗಳಿಸಿರುತ್ತಿದ್ದುದೂ 
ಪ್ರಾಚೀನ ಸಾಹಿತ್ಯದಿ೦ದ ಸ್ಪಷ್ಟವಾಗುತ್ತದೆ. 

ಇದು ಏಕೆ ? ಇವೆರಡು ಕಲೆಗಳಲ್ಲಿ ಅನ್ಯೋನ್ಯಾಶ್ರಯದ ಈ ನ೦ಟು ಹೇಗೆ ಉ೦ಟಾ 
ಯಿತು? ಅರ್ಥ, ಉದ್ದೇಶ, ವ್ಯಾಪ್ತಿ, ಕ್ರಿಯೆ, ತ೦ತ್ರ ಇವೆಲ್ಲದರಲ್ಲಿಯೂ ಸಂಗೀತ ಸಾಹಿತ್ಯ 
ಗಳು ಭಿನ್ನವಾಗಿವೆ. ಅವು ಸ್ವತಂತ್ರವೂ ಸ್ಟಾರ್ಥನಿಷ್ಠವೂ ಸ್ವಪರಂಪರೆಯಲ್ಲಿ ಅವಿಚ್ಛಿನ್ನವೂ 
ಆಗಿವೆ. ಆದರೂ ಎಲ್ಲ ಶ್ರವ್ಯಕಾವ್ಯಪ್ರಕರಣಗಳಲ್ಲಿಯೂ ಇವುಗಳಲ್ಲಿ ಮಾತ್ರ ಅವಿನಾ 
ಭಾವವೋ ಎನ್ನುವಷ್ಟು ಮೈತ್ರಿಯಿದೆ. ಏಕೆಂದರೆ ಇವಕ್ಕೆ ಸಾಧಾರಣವಾದ ಒಂದು 
ಮುಖ್ಯಾಂಶವಿದೆ : ಈ ಎರಡು ರಸವಾಹಿನಿಗಳೂ ತಮ್ಮ ನೆಲೆಯನ್ನೂ ಸೆಲೆಯನ್ನೂ ಕಂಡು 
ಕೊಳ್ಳುವುದು ಒ೦ದೇ ಮಾಧ್ಯಮದಲ್ಲಿ ; ಅವೆರಡೂ ಶಬ್ದವಾಹಿನಿಗಳೇ. ಈ ರಸಮಿಥುನವು 
ಬೆರೆತು ಒಂದಾಗುವುದು ವಾಹಿನೀವಲ್ಲಭವೂ ವಿಶ್ರಾಂತಿಸ್ತರೂಪವೂ ಆದ ಆನಂದ 
ಪೀಯೂಷಸಾಗರದಲ್ಲಿ, ಶಬ್ದಾತ್ಮಕವಲ್ಲದ ಬೇರೆ ಕಲಾಪ್ರಕಾರಗಳಿಗೆ ಈ ವಿಧಾನ, ತಂತ್ರ 
ಗಳು ಇಲ್ಲ. ಆದುದರಿಂದಲೇ ವಾಗರ್ಥ ಸ್ವಾರಸ್ಯವೆ ಪ್ರಧಾನವಾದ ಕಾವ್ಕರಸಕ್ಕೆ ವಾಗತೀತಾ 
ರ್ಥವೂ ವಾಗರ್ಥಾತೀತವೂ ಆದ ಗಾನರಸದಿಂದ ಏನು ಪ್ರಯೋಜನ, ಎಷ್ಟು 
ಪ್ರಯೋಜನ ಎಂಬುದರ ಪರಿಶೀಲನೆಯು ಇಲ್ಲಿ ಪ್ರಸಕ್ತವಾಗಿದೆ. 


೧. ವಾಲ್ಮೀಕಿ ರಾಮಾಯಣ, 1, ೪.೫-೧೧. 


೬೩೬ ಕರ್ಣಾಟಕಸ೦ಗೀತವಾಹಿನಿ 


ಪ್ರಾಚೀನ ಪ್ರಯೋಗ 

ಏನು ಪ್ರಯೋಜನ, ಎಷ್ಟು ಪ್ರಯೋಜನ ಎಂಬುದನ್ನು ನಮ್ಮ ಜನ ತುಂಬಾ 
ಹಿ೦ದಿನಿ೦ದಲೂ ಬಲ್ಲರು. "ಕುರಿತೋದದೆಯುಂ ಕಾವ್ಯಪ್ರಯೋಗಪರಿಣತಮತಿ'ಗಳಾ 
ಗಿದ್ದ ಕನ್ನಡಿಗರು "ಕುರಿತೋದದೆಯುಂ ಗೇಯಪ್ರಯೋಗಪರಿಣತಮತಿ'ಗಳೂ ಆಗಿದ್ದರು. 
ಕನ್ನಡ ಕವಿಗಳು ಓದು, ವಳಚಿಸು ಎ೦ಬ ಕ್ರಿಯಾಪದಗಳಿಗೆ ರಾಗಸಹಿತವಾಗಿ ಪಠಿಸು ಎಂಬ 
ಅರ್ಥವನ್ನು ಕಡೆಯಪಕ್ಷ ಒ೦ದುಸಾವಿರವರ್ಷಗಳಷ್ಟು ಹಿಂದಿನಿಂದಾದರೂ ಸಮಸಾಮ 
ಯಿಕ ಪ್ರಸಿದ್ದಿಯಿಂದ ಬಳಸುತ್ತಾರೆ. ಆದುದರಿಂದ ಗಮಕಕಲೆಯು ಕನ್ನಡನಾಡಿನಲ್ಲಿ 
ಕಡೆಯಪಕ್ಷ ಇಷ್ಟು ಹಳೆಯದು. ಪಂಪನು (ಕ್ರಿ.ಶ.ಸು. ೯೩೦). ವಿಕೃ್ತಮಾರ್ಜುನವಿಜಯ್ಸ 
ದಲ್ಲಿ (೩.೮೦) “ಕವಿ ಗಮಕಿವಾದಿವಾಗ್ಮಿ ಪ್ರವರರ ಪಂಡಿತರ . . . ಓಲಗದೊಳಿರ್ದನು' 
ಎನ್ನುತ್ತಾನೆ. ಹೀಗೆ ರನ್ನನು (ಕ್ರಿ.ಶ. ೯೯೦) ಸಂಗೀತ ನೃತ್ಯಗಳೆರಡೂ ಏಕೀಭವಿಸಿದವೋ 
ಎಂದು ಚಮತ್ಕಾರವಾಗಿ ಹೇಳುವಲ್ಲಿ 

ಭರತಮನೋದುವ, ಸಪ್ತಸ್ಟರಮಂ ಕುಣಿಯಿಸುವ” 


ಎನ್ನುತ್ತಾನೆ. ಹರಿಹರನು ಬಸವರಾಜದೇವರ ರಗಳೆಯಲ್ಲಿ (ಕ್ರಿ.ಶ.ಸು. ೧೨೦೦) ಹೀಗೆಂದಿ 
ದ್ದಾನೆ : "ಮಲ್ಲಜಟ್ಟಿಗಳ ಕವಿಗಳ ಗಮಕಿಗಳ ವಾದಿಗಳ... ಜನ್ನನು (ಕ್ರಿ.ಶ. ೧೨೨೫) 
"... ಚಂಪೂ ಕೃತಿಯೊಳ್‌ ಓದಿ ಪೊಗಳ್ವ' ಎನ್ನುತ್ತಾನೆ." ಕಾವ್ಯಗಳನ್ನು ರಾಗವಾಗಿ: 
ಓದಿ ಹೇಳುವ ರೂಢಿಯನ್ನು ಅಗ್ಗಳನು (ಕ್ರಿ.ಶ. ೧೨೦೦) "ಸರಸಕವಿಕಾವ್ಯಮಧು ಮತ್ತೆ 
ರಾಗದೊಳ್‌ ಪೊರೆದು ಪೊಂಗೆ`* ಎಂಬಲ್ಲಿ ಹೇಳಿದ್ದಾನೆ. ಇದನ್ನೇ ಗುಣವರ್ಮ(1)ನೂ 
(ಕ್ರಿ.ಶ. ೧೨೨೫) 'ಪುಣ್ಯಕಥೆಯನೊರ್ವಳ್‌ ಸುರಾಗದಿಂ ವಾಚಿಸಿದಳ್‌'* ಎನ್ನುವಲ್ಲಿ 
ತೋರಿಸಿದ್ದಾನೆ. ಮ೦ಗರಸನು ಅಭಿನವಾಭಿಧಾನ ನಿಘಂಟುವಿನಲ್ಲಿ (ಕ್ರಿ.ಶ.೧೩೯೮) ಗಮಕಿ 
ಲಕ್ಷಣವನ್ನು “ಲಿಪಿಯನೋದುವಂ ಗಮಕಿವಾಚಕನಕ್ಕು' ಎಂದು ನಿರೂಪಿಸಿದ್ದಾನೆ. 
ಕುಮಾರವ್ಯಾಸನು (ಕ್ರಿ.ಶ.ಸು. ೧೪೩೦) ಭಾರತದ ` ದ್ರೋಣಪರ್ವದಲ್ಲಿ (೪.೫೨) 
“ಉಬ್ಬಾಳು ಮಿಗೆ ಕೈಸಿಗಹ ಕೈವಾರಿಸುವ ಗಮಕಿಗಳು' ಎನ್ನುತ್ತಾನೆ: ಸಿಂಗಿರಾಜನು (ಕ್ರಿ.ಶ. 
೧೪೪೦-೧೫೫೦) ರಾಜಾಸ್ಥಾನದಲ್ಲಿ ಗಮಕಿಗಳಿದ್ದುದನ್ನು "ಕವಿಗಳ ಸಮೂಹದ ಗಮಕಿ 
ಗಳ ನಿವಹ'* ಎನ್ನುವಲ್ಲಿ ಪ್ರಸ್ತಾಪಿಸಿದ್ದಾನೆ. ಗೋವಿಂದವೈದ್ಯನು (ಕ್ರಿ.ಶ. ೧೬೪೮) 
ಭಾರತದ ಪುಣ್ಯಕಥೆಯು ಗಾನರಸದಲ್ಲಿ ಮಿಂದು ಹೊಮ್ಮುತ್ತಿತ್ತು ಎಂದು "ಆ ಸಮಯ 
ದೊಳ್‌ ಓರ್ವ ನಾರಿ ಭಾಗವತವಿಲಾಸದ ಪುಣ್ಯಕಥೆಗಳ ಭಾಸುರಗಾನರಸದಳೋದಿ ಬಹು 


೨. ರನ್ನ, ಅಜಿತತೀರ್ಥಕರ ಪುರಾಣತಿಲಕಂ, 111, ೮ 

೩. ಜನ್ನ, ಅನಂತನಾಥ ಪುರಾಣಂ, ೫,೮ ಗದ್ಯ 

೪. ಅಗ್ಗಳ್ಳ ಚಂದ್ರಪ್ರಭ ಪುರಾಣಂ, X1. ೧೪೫ 

೫. ಗುಣವರ್ಮ (11), ಪುಷ್ಪದಂತ ಪುರಾಣಂ. IX, ೮೬ 
೬. ಸಿ೦ಗಿರಾಜ, ಸಿಂಗಿರಾಜಪುರಾಣಂ. ೫೨೮೫೭111. ೬ 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೩೭ 


ಸ೦ತೋಷವನಿತ್ತಳರಸಗೆ' ಎ೦ಬಲ್ಲಿ ಸೂಚಿಸಿದ್ದಾನೆ." ಅಲ್ಲದೆ ಗಮಕಪ್ರಯೋಗಕ್ಕೆ ಕನ್ನಡ 

ನಾಡಿನಲ್ಲಿ ಪ್ರಾಚೀನ ಪ್ರಸಿದ್ಧವಾಗಿದ್ದ ಬತ್ತೀಸ ರಾಗಗಳನ್ನು ಬಳಸಲಾಗುತ್ತಿತ್ತು. 
ಮತ್ತೋರ್ವಳು ಭಾರತದ ಕಥೆಯ ಬಲುಚಿತ್ತರದಲ್ಲಿ ನಲವಿ೦ದ ಬತ್ತಿಸರಾಗಗಳೋದಿ 
ಭೂಪಾಲನ ಚಿತ್ತಕೆ ಬ೦ದಳೇವೇಳ್ವೆ* 


ಎಂದೂ ತನ್ನ ಕ೦ಠೀರವ ನರಸರಾಜವಿಜಯ ಕಾವ್ಯವನ್ನು ಕ೦ಠೀರವ ನರಸರಾಜನ 
ಆಸ್ಥಾನದಲ್ಲಿ ಗಮಕಿಯಾದ ಭಾರತಿನ೦ಜನ ಮುಖದಿ೦ದ “ಓದಿ'ಸಿದನೆಂದೂ 
. . . ಗೋವಿ೦ದವೈದ್ಯನು ಕಂಠೀರವನರಸರಾಜವಿಜಯವಂ ರಚಿಸಿ ಆಚಂದ್ರಾರ್ಕವಾಗಿ 
ಭೂಮಿಯೊಳಿರಲೆಂದು ಭಾರತಿನಂಜನ ಮುಖದಿಂದ ವಾಚಿಸಿದನು.* 
ಈ ಭಾರತಿನ೦ಜನು ಕಂಠೀರವ ನರಸರಾಜನ ಆಸ್ಥಾನದಲ್ಲಿ ಬಹುಗೌರವಿತನಾದ ಬಾಲ 
ಕವಿಯೂ ಶೃ೦ಗಾರಕವಿಯೂ ಆಗಿದ್ದನೆ೦ದು 
ಶೃ೦ಗಾರಕವಿ ,ಬಾಲಕವಿ ಸ೦ಗೀತದುತ್ತ೦ಗನೆನಿಪ ಭಾರತಿಯು ಹಿಂಗದೆ ಭೂಪಾಲನೆಡ 
ಬಲದಲ್ಲಿ ಬಹ ಮಂಗಳೋತ್ಸವರ ನೋಡಬಲೆ”್‌ 
ಉಲ್ಲೇಖಿಸುತ್ತಾನೆ. ಸರ್ವಜನಪ್ರಿಯನಾದ ಸರ್ವಜ್ಞಕವಿಯ೦ತೂ (ಕ್ರಿ.ಶ. _೧೭೦೦) 
ಅರ್ಥ- ಹಾಡುಗಳ ಸಮರಸ ಸಂಬಂಧವನ್ನು ಒತ್ತಿ ಹೇಳಿದ್ದಾನೆ : 
ಹಾಡಬಲ್ಲವನೋದು, ಕೂಡಿತಪ್ಪದ ನೆಂಟು, ಬೇಡಿದನು ಈವ ದೊರೆ ಸೇವೆ ಇಪೆ ಮುನ್ನ 
ಮಾಡಿದರ ಫಲವು ಸರ್ವಜ್ಞ 
ಇಲ್ಲಿ ಬಲ್ಲವನು ಎಂಬಲ್ಲಿ ತಿಳಿದವನು, ಸಾಮರ್ಥ್ಯವುಳ್ಳವನು ಎಂಬ ಶ್ಲೇಷೆಯ ಧ್ವನಿ 
ಯನ್ನು ಗಮನಿಸಬಹುದು. ಅರ್ಥತಿಳಿಯದೆ ಹಾಡುವ ಗಮಕಿಗಳಿಗೂ ಗಾಯಕರಿಗೂ 
ಕತ್ತೆಯ ಒದೆಯಂತಹುದೇ ನಿರ್ದಾಕ್ಷಿಣ್ಯವೂ ಸ್ಮರಣೀಯವೂ ಆದ ಮಾತನ್ನಾಡಿದ್ದಾನೆ : 
ಅರ್ಥವಿಲ್ಲದ ಹಾಡು ವ್ಯರ್ಥ ಸಾಸಿರವಿದ್ದು, ಅರ್ಥಿಯಂ ಕತ್ತೆಯರಚಿದಡೆ ಅದರಲ್ಲಿ 
ಅರ್ಥವುಂಟೆ ಸರ್ವಜ್ಞ 
ಪ್ರಾಸವಿಲ್ಲದ ಪದದ ತಾಸು ಹಾಡಿದರೇನು--ಸಾಸುವೆಯ ಎಣ್ಣೆ ಹದಮಾಡಿ ಕಣ್ಣಿಗೆ 
ಹೂಸಿಕೊಂಡಂತೆ ಸರ್ವಜ್ಞ” 


ಕನ್ನಡಗಮಠದಲ್ಲಿ ಏನೆಲ್ಲ ಇತ್ತು ? 
ಕನ್ನಡದ ಗಮಕಪ್ರಯೋಗದಲ್ಲಿ ಏನೆಲ್ಲ ಇತ್ತು ? ಇದನ್ನು ಕನ್ನಡಕವಿಮುಖದಿಂದಲೇ 
ಕೇಳಿ : 


೭. ಗೋವಿ೦ದವೈದ್ಯ, ಕ೦ಠೀರವನರಸರಾಜವಿಜಯಂ, 3/111,೭೦ 

೮. ಅದೇ, ಗ್ರಂಥ, VIIL, ೭೧ 

೯. ಅದೇ ಗ್ರಂಥ, ಸಮಾಪ್ತಿವಾಕ್ಕ 

೧೦. ಅದೇ ಗ್ರಂಥ 2೭11, ೮೭ 

೧೧. ಸರ್ವಜ್ಞ ಕವಿ, ವಚನಗಳು, ೬೬೫, ೧೨೦೮, ೧೨೦೯, ಪು. ಆ೮, ೧೫೯ (ಚನ್ನಪ್ಪ 
ಉತ್ತ೦ಗಿಯವರ ಸಂಪಾದನೆ) 


೬೩೮ ಕರ್ಣಾಟಕಸ೦ಗೀತವಾಹಿನಿ 


೨ 


ನುಡಿಗೆಲ್ಲ೦ ಸಲ್ಲದ ಕನ್ನಡದೊಳ್‌ ಚತ್ತಾಣ ಮತ್ತು ಬೆದಂಡೆ ಎಂದ ಈಗಡಿನ . . . 
`ಕನ್ನಡ ಗಬ್ಬ೦ಗಳೊಳ್‌' 'ಅಗಣಿತಗುಣಗದ್ಯಪದ್ಯಸಂಮಿಶ್ರಿತಗದ್ಯಕಥಾ ಪ್ರತೀತಿ' 
ಇತ್ತು.” ಕವಿರಾಜಮಾರ್ಗಕಾರನು (ಕ್ರಿ.ಶ. _೮೫೦) ಹೇಳುವ ಬೆದಂಡೆ, ಚತ್ತಾಣಗಳು 
ಇಂದಿಗೂ ಸಂಶೋಧಕರಿಗೆ ಸವಾಲಾಗಿಯೇ ಉಳಿದಿದೆ. ಆದರೆ ಶ್ರೀವಿಜಯನು ವರ್ಣಿ 
ಸುವ ಬೆದ೦ಡೆ್‌ಗೂ ನಾಗವರ್ಮನು (ಕ್ರಿ.ಶ. _೧೧೫೦) ಹೇಳುವ ಮೆಲ್ವಾಡಿಗೂ” 
ಶ್ರೀವಿಜಯನ ಚತ್ತಾಣಕ್ಕೂ”* ನಾಗವರ್ಮನ ಬಾಜನೆಗಬ್ಬಕ್ಕೂ”* ಸಂಬಂಧವನ್ನು ಕಲ್ಪಿ 
ಸಲು ಸಾಧ್ಯವಿದೆ. ನಾಗವರ್ಮನು ಹೇಳುವ ಪಾಡು ಎಂಬುದು ಹಾಡಲಾಗುತ್ತಿದ್ದ ಒಂದು 
ಕಾವ್ಯ ಪ್ರಕಾರವಾಗಿದ್ದಿರಬೇಕಷ್ಟ. 
`` ಪದಿನಯ್ದುಮಿರ್ಪತಯ್ದುಂ 

ಪದ೦ ಯಧಾಸಂಭವಂ ಪ್ರಬಂಧದ ಮೈಯೊಳ್‌ Ww 

ಪುದಿದೊದವಿ ನೆಗಲಳ್ಟೊಡಂತದು 

ಸದಲಂಕಾರಂ ರಸಾಸ್ಪದಂ ಪಾಡುಕ್ಕು ೦೪೪ 

ಈ `ಪಾಡು'ಗಳಿ೦ದಾದ ಪಾಡುಗಬ್ಬವನ್ನೂ ಅದರಿಂದಾಗುವ ಮೆಲ್ಟಾಡು, ರೂಢಿಯ 

ಬೆದ೦ಡೆ--ಇವುಗಳನ್ನೂ ಅವನೇ ಹೇಳುತ್ತಾನೆ." ಬಾಜನೆಗಬ್ಬವನ್ನು ಬಹುಶಃ ಸಂಗೀತ 
ವಾದ್ಯವೊ೦ದನ್ನು ನುಡಿಸಿಕೊ೦ಡು ಹಾಡುವ ರೂಢಿಯಿತ್ತೆ೦ದು ಕಾಣುತ್ತದೆ. ಹಲವು ತೆರದ 
ಪದ್ಯಗಳಿಂದ, ಲಲಿತವಚೋರಚನನಿಚಯಗಳಿ೦ದ “ಸರಸಾಖಿಲವರ್ಣನೆ'ಗಳಿ೦ದ ಆದ 
ಹಾಡು ಈ ಬಾಜನೆಗಬ್ಬ. ಹೀಗೆ ಬೆದಂಡೆ, ಮೆಲ್ವಾಡು ಮತ್ತು ಬಾಜನೆಗಬ್ಬಗಳು ಕನ್ನಡಕ್ಕೇ 
ವಿಶಿಷ್ಟವಾದ ಗೇಯಪ್ರಕಾರಗಳು. ಇವುಗಳಲ್ಲಿ ಬೆದ೦ಡೆಯು ಸಂಸ್ಕೃತೀಕರಣವಾಗಿ ವೈದ೦ 
ಡಿಕಾ ಎಂಬ ನಾಮವ್ಯವಹಾರವನ್ನು ಪಡೆದಂತೆ ಕಾಣುತ್ತದೆ. ಚತ್ತಾಣಕ್ಕೆ ಚಿತ್ರಾಯತನ 
ಎಂಬ ನಾಮಾಂತರವು ಕಂಡುಬರುವುದರಿಂದ ಅದೂ ಸ೦ಸ್ಕೃತವ್ಯಪದೇಶವನ್ನು ಪಡೆದಿ 
ದ್ದಿರಬೇಕು. ಕನ್ನಡದಲ್ಲಿ ಮೆಲ್ವಾಡು ಹೀಗಿತ್ತಂತೆ : ` 


ಸಂಧಿಸಿರೆ ಕಂದಮುಂ ಪೆ ಕ 
ತೊಂದಲ್‌ಕೆಯ ವೃತ್ತಜಾತಿಯು ಪದಮವುತ 


೧೨. ಶ್ರೀವಿಜಯ, ಕವಿರಾಜಮಾರ್ಗ, 1.೩೨ 

೧೩. ಅದೇ ಗ್ರಂಥ, 1 ೨೬ 

೧೪. ಅದೇ ಗ್ರಂಥ, 1 ೩೪ 

೧೫ ನಾಗವರ್ಮ, ಕಾವ್ಯಾವಲೋಕನಂ, ಕವಿಸಮಯಾಧಿಕರಣ೦, ಸೊತ್ರ೦ ೨೪೧ 
೧೬. ಶ್ರೀವಿಜಯ, ಉಕ್ತಗ್ರ೦ಥ, 1. ೩೫ 

೧೭. ನಾಗವರ್ಮ, ಉಕ್ತಗ್ರ೦ಥ, ಉಕ್ತಸಾವ ಸೂತ್ರ೦ ೨೪೪ 

೧೮. ಅದೇ ಗ್ರಂಥ, ಸೂತ್ರ೦ ೨೪೨ | 

೧೯. ಅದೇ ಗ್ರಂಥ, ಅದೇ ಸ್ಥಾನ, ಸೂತ್ರ೦, ೨೪೩ 

೨೦. ಕೇಶಿರಾಜ, 'ಶಬ್ದಮಣಿದರ್ಪಣಂ.: ಪ್ರಯೋಗಸಾರಂ, ೧೦೮, ಪು. ೪೦೫ 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೩೯ 


ಳ್ರೊಂದಿರೆ ಪನ್ನರಡು ವರಂ 
ಸ೦ದುದು ಮೆಲ್ವಾಡೆನಿಕ್ಕುವದು ಕನ್ನಡದೊಳ್‌” 
ಹೀಗೆ, ಗದ್ಯಪದ್ಯಗಳಲ್ಲಿ ಹಲವನ್ನು ರಾಗಸಹಿತವಾಗಿ ಕನ್ನಡಿಗರು ವಾಚಿಸುತ್ತಿದ್ದರು. 
ಬೆದ೦ಡೆಯು ಕೇಶಿರಾಜನ ಸಮೀಕರಣದಂತೆ ವೈದ೦ಡಿಕವೇ ಆಗಿದ್ದರೆ ಅದು ಕನ್ನಡಕ್ಕೆ 
ವಿಶಿಷ್ಟವೇನೂ ಆಗಿದ್ದಿರಲಾರದು. ಏಕೆ೦ದರೆ ಮೆಲ್ವಾಡು, ಬೆದಂಡೆಗಳೆರಡೂ ಪಾಡುಗಬ್ಬ 
ದಿಂದ ಆದವುಗಳಷ್ಟೆ.*5 ಪಾಡುಗಬ್ಬವು ಕನ್ನಡ ಶಬ್ದವಾಗಿದ್ದು ಸಂಸ್ಕೃತದಲ್ಲಿ ಪ್ರಾಚೀನ 
ಕಾಲ ದಿಂದಲೂ ಪ್ರಸಿದ್ಧವಾಗಿದ್ದ ಗೇಯಪದಕ್ಕೆ ಪರಸ್ಪರವಾಗಿದ್ದಿರಬೇಕು. ಇದನ್ನು 
ಭರತನೇ (ಕ್ರಿ.ಶ. ೧೦೦ ?) ಲಾಸ್ಕಾಂಗಗಳಲ್ಲಿ ಒ೦ದನ್ನಾಗಿ ಎಣಿಸಿಕೊಂಡು 
ಆಸನೇಷೂಪವಿಷ್ಟೈರ್ಯತ್ತ೦ತ್ರೀಭಾ೦ಂಡೋಪಬೃಂಹಿತಮ್‌ | 
ಗಾಯನೈರ್ಗೀಯತೇ ಶುಷ್ಕ೦ ತದ್‌ ಗೇಯಪದಮುಚ್ಕತೇ ॥ 
ಎಂದು ವರ್ಣಿಸುತ್ತಾನೆ.” ಇದನ್ನು ವಿಸ್ತರಿಸುತ್ತ ಅಭಿನವಗುಪ್ತಾಚಾರ್ಯನು (ಕ್ರಿ.ಶ. 
೧೦೦೦) ಹೀಗೆ ವ್ಯಾಖ್ಯಾನ ಮಾಡುತ್ತಾನೆ : 


ತತೋ ಯಾವಾನ೦ಶೋ ನಾಟ್ಕೋಪಯೋಗೀ ತ೦ ದರ್ಶಯಿತುಮಾಹ ಆಸನೇಷೂ 
ಪವಿಷ್ಟೈರ್ಯದಿತಿ | ಯಚ್ಛಬ್ದೋ ನಿಪಾತೋ ಯಸ್ಡ್ನಿನ್ನಿತ್ಯತ್ರಾರ್ಥೇ, ತೇನ ಯತ್ರ ಕಾವ್ಯೇ 
ಪ್ರಯೋಗೇ ವಾ ಶುಷ್ಕಮಿತ್ಯನುಕರಣೀಯತಯಾ ಶೂನ್ಯಂ ಗಾಯನ್ಕೆರಿತಿ ನ ತು ಪಾತ್ರೈಃ 
ಆಸನೋಪವಿಷ್ಟೈರಿತಿ ಸ್ವಸ್ಟ್ರೈಃ, ನ ತು ನೇಪಥ್ಯೇ ಗೀಯತ ಇತ್ಯಾದಿವತ್‌, ಕವಿಪ್ರಯೋಗಾಯ 
ತಮಾವೇಶವಿಶೇಷ೦ ಜೃ೦ಭದ್ಬಿರ್ಗೀಯತೇ ಯತ್‌ | ತಂತ್ರೀಭಾಂಡಾನ್ವಿತಮಿತಿ ಸರ್ವ ತೋದ್ಯ 
ಯುತಂ, ನ ತು ಭಾವ್ಯಾಸೀನ ಪಾಠ್ಯವತ್‌ ತದ್ದಿಹೀನ೦ ತದ್ಗೇಯಸ್ಕ ಪದಂ ಸ್ಥಾನಮಿತಿ ಕೃತ್ವಾ 
ಗೇಯಪದಂ, ತೇನ ಧ್ರುವಾಗಾನಪ೦ಚಕಮಂ೦ತರಾಲಾಪಸ್ಟರರಹಿತ೦ ಯತ್ರ ಪ್ರಯೋಗ 
ಯೋಗ್ಯಂ ಭವತಿ, ಸ ಕಾವ್ಯ ಪ್ರಯೋಗೋ ಗೇಯಪದಮಿತ್ಯುಕ್ತಂ ಭವತಿ, ಯತ್ರ ಹಿ 
ಪ್ರಯೋಗೇ ತತ್ತತ್ರಾಭಿನಿವಿಷ್ಟ೦ ಸಾಮಾಜಿಕರರಿಜಕ೦ ಭವತೀತಿ ಯಾವಾನಂಶೋತಸೌ 
ಲಾಸ್ಕಾ೦ಗಾದಿಹೋಪಜೀವಿತಃ | 

ಯತ್ತು ಗಾಯನ್ಯೆಃ ಪಾತ್ರೈಃ ಶುಷ್ಕಮಿತ್ಯರ್ಥಾತ್‌ ಛೇಕಾಶ್ರಿತ೦ ಗೇಯಂ ನಿರ್ಗೀತಮಪಿ ವಾ, 
ಏತತ್‌ ತ್ರ್ಯಶ್ರಂ ಚತುರಶ್ರ೦ ವೇತ್ಛೇವಂಭೂತಂ ಗೀಯಮಾನಂ ಗೇಯಾನಿ ಪದಾನಿ ಯತ್ರ 
ಗೇಯಪದಮಿತಿ ವ್ಯಾಚಕ್ಷತೇ, ತತ್‌ ಪೂರ್ವಮೇವಾಪಾಸ್ತಮ್‌”” 


ತ೦ತೀವಾದ್ಯಗಳಿ೦ದಲೂ ಚರ್ಮವಾದ್ಯಗಳಿಂದಲೂ ಸುತ್ತುವರಿಯಲ್ಪಟ್ಟು 


೨೧. ನಾಗವರ್ಮ, ಉಕ್ತಗ್ರ೦ಥ, ಸೂತ್ರ೦ ೨೪೧ 
೨೨. ಅದೇ ಗ್ರ೦ಥ, ಅದೇ ಸ್ಥಾನ, ೨೪೩ 
೨೩. ಭರತಮುನಿ, ನಾಟ್ಯಶಾಸ್ತ್ರ, ೫1೫,೧೨೧, ಸಂ. 111 ಪು. ೬೮ ಇದಕ್ಕೆ 
ಯಾ ನೃತ್ಕಾಸನಾ ನಾರೀ ಗೇಯಂ ಪ್ರಿಯಗುಣಾನ್ವಿತಮ್‌ | 
ಸಾಂಗೋಪಾಂಗವಿಧಾನೇನ ತದ್‌ ಗೇಯಪದಮುಚ್ಯತೇ ॥| 
ಎಂಬ ಪಾಠಾ೦ತರವೂ ಅಲ್ಲಿಯೇ ದೊರೆಯುತ್ತದೆ. ಇದನ್ನು ಅಭಿನವಗುಪ್ತನು ಸ್ವೀಕರಿಸಿಲ್ಲ. 
೨೪. ಅಭಿನವಗುಪ್ತ, ಅಭಿನವಭಾರತೀ, ಭರತಮುನಿ, ಉಕ್ತಗ್ರ೦ಥ. ಉಕ್ತಸ್ಥಾನಕ್ಕೆ ವ್ಯಾಖ್ಯಾನ, ಪು. 
"೬೭-೬೮. 


೬೪೦ ಕರ್ಣಾಟಕಸ೦ಗೀತವಾಹಿನಿ 


ನಾಯಕಿಯು ಕುಳಿತಿರುವಾಗ ಗಾಯನಿಯರು (ನಾಯಕನನ್ನು ಕುರಿತು ?) ಹಾಡುವುದು 
ಗೇಯಪದ ; ಇಲ್ಲಿ ಪಾತ್ರವೇ ಹಾಡುವುದಿಲ್ಲ ; ಗಾಯಕಿಯರು ಹಾಡುತ್ತಾರೆ; ಶುಷ್ಕವು 
ಎಂದರೆ ವಾದ್ಯಗಳು ಶೂನ್ಯವಾಗಿರುತ್ತವೆ. ಎಂದರೆ ಮೌನವಾಗಿರುತ್ತವೆ ಎಂಬ ಅರ್ಥ 
ವನ್ನು ಅಭಿನವಗುಪ್ತನು ಹೊರಡಿಸುತ್ತಾನಷ್ಟೆ. ಮೇಲೆ ಉದ್ಧರಿಸಿದ ಶ್ಲೋಕದಲ್ಲಿ, “ತ೦ತ್ರೀ 
ಭಾಂಡಾನ್ವಿತಂ' ಎ೦ದು” ಪಾಠವನ್ನು ಓದಿಕೊ೦ಡಿರುವುದರಿ೦ದ ಹೀಗಾಗಿರಬಹುದು ; 
ಇದು ತಂತ್ರೀಭಾಂಡೋಪಬೃಂಹಿತ೦ ಎಂಬುದಕ್ಕೆ ಅಷ್ಟು ಚೆನ್ನಾಗಿ ಹೊಂದುವುದಿಲ್ಲ. 
ಇದಲ್ಲದೆ, ನಾಯಕಿಯು ನಿಂತು, ಗಾಯಕಿಯರು ಹಾಡುತ್ತಿರಲು ಅದನ್ನು ತನ್ನ ಅಂಗ 
ವಿಕ್ಷೇಪಗಳಿ೦ದ ಅಭಿನಯಿಸಿ ತೋರುತ್ತಿದ್ದುದನ್ನೂ ಗೇಯಪದವೆಂದು ಭರತಮುನಿಯು 
ಬಣ್ಣಿಸುತ್ತಾನೆ. 
ಇ೦ತಹ ಗೇಯರೂಪಕಗಳು ಲಾಸ್ಕಾ೦ಗದಲ್ಲಿ ಹತ್ತು ಬಗೆಯಾಗಿದ್ದವು ; ಇವುಗಳನ್ನು 

ದೇಶೀನೃತ್ತಕಾವ್ಯಭೇದಗಳೆ೦ದು ಎಣಿಸಲಾಗುತ್ತಿತ್ತು : 

ಅಥ ದೇಶೀನೃತ್ತಕಾವ್ಯಪ್ರಭೇದಾ ಡೊ೦ಜಿಕಾದಯಃ | 

ಕಥ್ಯ೦ತೇ ಡೊಂಬಿಕಾ ಭಾಣಃ ಪ್ರಸ್ಥಾನ೦ ಹಿದ್ದರೋ*ಖ ಚ ॥ 

ಭಾಣಿಕಾ ಪ್ರೇರಣ೦ ಚಾಥ ರಾಮಾಕ್ರೀಡ೦ ತಥೈವ ಚ | 

ರಾಗಕಾವ್ಕ೦ ಚ ಭಾ೦ಡೀ ಸರಾಸಕಲ ಚೇತ್ಕಮೀ ದಶ | 

ಕೋಹಲೇನೋಕ್ತಮೇವಾತ್ರ ತೇಷಾಂ ಲಕ್ಷಣಮುಚ್ಕತೆ ॥ 


ಎಂದು ವೇಮಭೂಪಾಲನು ಕೋಹಲನನ್ನು ಆಧರಿಸಿಕೊಂಡು ಹೆಸರಿಸಿ ವರ್ಣಿಸುತ್ತಾನೆ. 
ಹೀಗೆ ನಾಟಕಾದಿ ದಶರೂಪಗಳಲ್ಲಿ ಕಾವ್ಯಗಾಯನವೂ ಬಹು ಹಿಂದಿನಿಂದಲೂ ಇದ್ದುದೇ. 
ಇದಲ್ಲದೆ ಕನ್ನಡದ ಜನರು ಹಾಡುತ್ತಿದ್ದ ಬೇರೆ ಕಾವ್ಯಪ್ರಕಾರಗಳೂ ಇದ್ದವು. ಅವು 
ಗಳಲ್ಲಿ ಕೆಲವನ್ನು ಜನ್ನನು ಹೀಗೆ ವರ್ಣಿಸುತ್ತಾನೆ : 
ಮುಕ್ತಕಂ ಕುಲಕ೦ ಸ೦ಘಾತವೆ೦ಬ ರಚನಾವೈಚಿತ್ರಾಯತನ ವೈದಂಡಿಕಾ ಪ್ರಬಂಧ ಬಂಧುರ 
ಪದ್ಯಬಂಧದೊಳಂ, ಉತ್ಕಳಿಕೆ ಚೂರ್ಣಿಕೆ ಲತಿಕ ಖ೦ಡ೦ ವೃತ್ತಗ೦ಧಿ ಚಿತ್ರಮೆ೦ಬ ಗದ್ಯಬಂಧ 
ದೊಳ೦ ತದ್ಕುಗಳ ಸಮ್ಮಿಳಿತ ರಸಭಾವಸ೦ಪತ್‌ ಚ೦ಪೂಕೃತಿಯೊಳ೦ ಓದಿ ಪೊಗಳ್ವ”" 
ಆದುದರಿಂದ ಗದ್ಯಪದ್ಯಗಳೆರಡರಲ್ಲೂ ಕಾವ್ಯಗಾಯನವು ನಮ್ಮಲ್ಲಿ ಹಿಂದಿನಿಂದಲೂ 
ರೂಢಿಯಲ್ಲಿದ್ದುದೇ. ಪದ್ಯಬ೦ಧಗಳಲ್ಲಿ ಜನ್ನನು ಹೇಳುವ: ಮುಕ್ತಕ ಕುಲಕಾದಿಗಳನ್ನು 
ನಾಗವರ್ಮಾದಿಗಳೂ ವರ್ಣಸಿದ್ದಾರೆ. ಗದ್ಯ ಎ೦ಬುದು ಇಲ್ಲಿ ಪರಿಭಾಷೆಯಲ್ಲಿ ಪ್ರಯುಕ್ತ 
ವಾದ ಶಬ್ದ ; ಹಾಡಲಾಗುವ, ಛ೦ದಃಪ್ರಾಸಾದಿಗಳಿ೦ದ ನಿರ್ಕುಕ್ತವಲ್ಲದ ಗೇಯಪ್ರಬಂಧ 
ರೀತಿಯೆ೦ದು ಇಲ್ಲಿ ತಿಳಿಯಬೇಕು. ಏಕೆ೦ದರೆ ಹಾಡದೆ ಕಥೆಯನ್ನು ಹೇಳಲು ಬಳಸುವ 


೨೫ ವೇಮಭೂಪಾಲ, ಸಂಗೀತಚ೦ತಾಮಣಿ, ಉದ್ಭೃತಿ, ರಾಮಕೃಷ್ಣಕವಿ. ಭರತಕೋಶ., ಪು. 
೧೮೧. 


೨೬. ಜನ್ನ, ಅನ೦ತನಾಥ ಪುರಾಣಂ, ೫. ೮ ಗದ್ಕ 


ಗಮಕಕಲೆಯಲ್ಲಿ ರಸಸಂವಿದದ ಅರ್ಥಬ್ರಹ್ಮ ೬೪೧ 


ಕಥಾ, ಆಖ್ಯಾಯಿಕಾ ಮೊದಲಾದ ಗದ್ಯರೀತಿಗಳನ್ನು ದ೦ಂಡಿ** ಹೇಮಚಂದ್ರರೇ್‌್‌ ಮೊದ 
ಲಾದ ಪ್ರಾಚೀನ ಲಾಕ್ಷಣಿಕರು ಹೇಳುತ್ತಲೇ ಬಂದಿದ್ದಾರೆ. 

ಗದ್ಯಪದ್ಯಗಳಲ್ಲಿ ಸಾಹಿತ್ಯವನ್ನು ಹಾಡುವ ಕ್ರಮವನ್ನು ನಮ್ಮ ಸಂಗೀತಶಾಸ್ತ್ರಜ್ನರು 
ಸುಮಾರು ಸಾವಿರದಐನೂರು ವರ್ಷಗಳಷ್ಟು ಹಿಂದಿನಿಂದಲೂ ಸೂಚಿಸುತ್ತಲೇ ಬಂದಿ 
ದ್ದಾರೆ. ಇಂತಹ ಗೇಯಪ್ರಬಂಧಗಳಲ್ಲಿ ಕನ್ನಡ ಭಾಷೆಯಲ್ಲೇ ಹಾಡುವ೦ತಹವು ಎಂದು 
ಹಲವನ್ನು ಅವರು ನಿರ್ದೇಶಿಸಿದ್ದಾರೆ. ಇವುಗಳಲ್ಲಿ ತಾಳರಹಿತವಾಗಿದ್ದು ಛಂದೋಪ್ರಧಾನ 
ವಾಗಿದ್ದವುಗಳನ್ನು ಕಾವ್ಯಗಾಯನ ಪ್ರಯುಕ್ತವಾದ ಗಮಕರೀತಿಗಳೆಂದು ತಿಳಿಯಲು ಅಡ್ಡಿ 
ಯಿಲ್ಲ. 


ಕನ್ನಡ ಪ್ರಬ೦ಧಗಳು 

ಮತ೦ಗಮುನಿಯು (ಕ್ರಿ.ಶ. ೬೫೦-೭೦೦) ಬೃಹದ್ದೇಶಿಯ ಪ್ರಬಂಧಾಧ್ಯಾಯದಲ್ಲಿ 
ಹೇಳುವ ನಲವತ್ತೆಂಟು ಪ್ರಬಂಧಗಳಲ್ಲಿ ಹನ್ನೆರಡು ಕನ್ನಡದಲ್ಲಿ ಹಾಡುವ೦ತಹವು ಎನ್ನು 
ತ್ತಾನೆ ; ಮತ್ತು ಪ್ರಬ೦ಧಗಳ ವರ್ಣನೆಯನ್ನು ಕನ್ನಡದ ಹಾಡಾಗಿದ್ದ ಕ೦ದದಿ೦ದಲೇ 
ಉದ್ದೇಶ-ಲಕ್ಷಣಕ್ರಮಗಳಲ್ಲಿ ಪ್ರಾರಂಭಿಸುತ್ತಾನೆ. ಕಂದ, ವೃತ್ತ, ಗಾಥಾ, ತೋಟಕ. 
ಜೇಥಕ, ವರ್ಣ, ದ್ವಿಪದೀ, ಶುಕಸಾರಿತ, ಏಲಾ ಮತ್ತು ಕೈವಾಡಗಳು ಅವನ ಮತದಲ್ಲಿ 
ಭಾಷಾ ಪ್ರಯುಕ್ತಗಳು.5 ಉದ್ದೇಶಕ್ರಮದಲ್ಲಿ ಅವನು ಹೇಳುವ ತ್ರಿಪದೀ ಮತ್ತು 
ಷಟ್ಟದೀಗಳು ವರ್ಣನೆಯಲ್ಲಿ ಗ್ರಂಥಪಾತದಿ೦ದ ಲುಪ್ತವಾಗಿವೆ. ಆದರೆ ಇವು ಕನ್ನಡದ 
ಪ್ರಬಂಧಗಳೇ ಎಂದು ಮುಂದಿನ ಲಾಕ್ಷಣಿಕರಿಂದ ಸ೦ಶಯಾತೀತವಾಗಿ ತಿಳಿದುಬರುತ್ತದೆ. 
ಹೆಚ್ಚುಕಡಿಮೆ ಇವೇ ಪ್ರಬಂಧಗಳನ್ನು ಕನ್ನಡಿಗನಾದ ನಾನ್ಯದೇವನೂ (ಕ್ರಿ.ಶ. _೧೧೨೦) 
ಉಲ್ಲೇಖಿಸುತ್ತಾನೆ. ಚಾಲುಕ್ಕಚಕ್ರವರ್ತಿಯಾಗಿದ್ದ ಸರ್ವಜ್ಞ ಸೋಮೇಶ್ವರನು (ಕ್ರಿ.ಶ. 
೧೧೩೦) ಮತ೦ಗೋಕ್ತವಾದ ಕನ್ನಡ ಪ್ರಬಂಧಗಳಲ್ಲಿ ಕೆಲವನ್ನು-ಕನ್ನಡಭಾಷಾಮಾತ್ರಕ್ಕೆ 
ನಿರ್ಬಂಧಿಸದೆ ವರ್ಣಿಸಿ ಸ೦ಸ್ಕೃತಭಾಷೆಯ ಲಕ್ಬ್ಯಗಳನ್ನು ಉದಾಹರಿಸುತ್ತಾನೆ. ಇಂತಹವು 
ಗಳಲ್ಲಿ ವೃತ್ತ, ತೋಟಕ, ದ್ವಿಪದೀ, ಶುಕಸಾರಿತ, ಕೈವಾಡಗಳನ್ನು ಹೆಸರಿಸಬಹುದು.* 
-ಆದರೆ ಮತಂಗನು ಕನ್ನಡದ್ದೆ೦ದು ಹೇಳದ ಕೆಲವು ಪ್ರಬಂಧರೀತಿಗಳಿಗೆ ಕನ್ನಡಭಾಷೆಯ 
ಲಕ್ಷ್ಮೋದಾಹರಣೆಗಳನ್ನೂ ಕೊಡುತ್ತಾನೆ. ಇವುಗಳಲ್ಲಿ ತ್ರಿಪದೀ ಮತ್ತು ವಿಚಿತ್ರ ಪ್ರಬಂಧ 
ಗಳನ್ನು ಉಲ್ಲೇಖಿಸಬಹುದು." ಕನ್ನಡದಲ್ಲೇ ರಚಿಸಬೇಕೆಂದು ಅವನು ವಿಧಿಸುವುದು 


೨೭. ದಂಡಿ, ಕಾವ್ಯಾದರ್ಶ, 1, ೧೧ 

೨೮. ಹೇಮಚಂದ್ರ, ಛ೦ದೋನುಶಾಸನ, 3/111,. 

೨೯. ಮತಂಗ, ಬೃಹದ್ದೇಶೀ, ಪು. ೩೬೮-೪೦೪ 

೩೦. ನಾನ್ಯದೇವ, ಭರತಭಾಷ್ಕ, ಮೈಸೂರು ವರಲಕ್ಷ್ಮೀ ಅಕೆಡಮಿಯ ಹಸ್ತಪ್ರತಿ. 
೩೧. ಸೋಮೇಶ್ವರ ರಾಜಮಾನಸೋಲ್ಲಾಸ, ಚತುರ್ಥವಿಂಶತಿ, XVI, ಪು. ೨೬-೫೦ 
೩೨. ಅದೇ ಗ್ರಂಥ, ಉಕ್ತಸ್ಥಾನ, ಪು. ೩೦, ೩೨, ೩೮ 


೪೧ 


೬೪೨ ಕರ್ಣಾಟಕಸ೦ಗೀತವಾಹಿನಿ 


ಕಂದ, ಷಟ್ಟದೀ ಮತ್ತು ವರ್ಣ ಪ್ರಬಂಧಗಳನ್ನು ಮಾತ್ರ : 
ಕರ್ಣಾಟಭಾಷಾಯಾ ಗೇಯಾ "ಗೆ' ಪ್ರಾಣಾಕ್ಸರಸಮನ್ಹಿತಾ | 
ಷಟ್ಟದೀ ತಾಲರಹಿತಾ ಸಾನುಪ್ರಾಸಾ ಕಥಾತ್ಮಿಕಾ |" 
ಸ ತಾಲಶೂನ್ಯಃ ಪದ್ಮೈಶ್ಚ ಬಿರುದೈಶ್ಚ ಸಮನ್ವಿತಃ | 
ಕರ್ಣಾಟಭಾಷಯೇವಾಸೌ ಗೀಯತೇ ಕಂದಸಂಜ್ಞ ಕ | ₹* 
ಕರ್ಣಾಟಭಾಷಯಾ ಯಸ್ತು ಬಿರುದೈಶ್ಚ ಸಮನ್ವಿತಃ | 


ಗೀಯತೇ ವರ್ಣತಾಲೇನ ಸ ತು ವರ್ಣಃ ಪ್ರಕೀರ್ತಿತಃ ॥ ೫ 


ಸಂಗೀತಪ್ರಬಂಧಗಳನ್ನು ವರ್ಣಿಸುವಾಗ ಸೋಮೇಶ್ವರನು ಕನ್ನಡವನ್ನಲ್ಲದೆ ಇತರ್ರ 
ದೇಶಭಾಷೆಗಳನ್ನು--ಲಕ್ಷ್ಮೋದಾಹರಣೆಗಳಲ್ಲಿ ಸ್ವಲ್ಪವಾಗಿ--ಬಳಸಿದರೂ ಹೆಸರಿಸುವು 
ದಿಲ್ಲವೆ೦ಬುದನ್ನು ಗಮನಿಸಬಹುದು. ಇವನ ಮಗನಾದ ಕವಿಚಕ್ರವರ್ತಿ ಜಗದೇಕ 
ಮಲ್ಲನೂ (ಕ್ರಿ.ಶ. _೧೧೬೦) ಮತ೦ಗೋಕ್ತವಾದ ಕನ್ನಡ ಪ್ರಬಂಧಗಳನ್ನು--ತ್ರಿಪದೀ 
ಷಟ್ಟದೀ ಗಳನ್ನೂ ಒಳಗೊಂಡು--ಕನ್ನಡಭಾಷಾ ರಚಿತವೆಂದು ವರ್ಣಿಸುತ್ತಾನೆ." 


ಗಮಕ 
ಶಾರ್ಜ್ಣದೇವನು (ಕ್ರಿ.ಶ. ೧೨೩೦) ಗಮಕಾಲಪ್ತಿ ಎ೦ಬ ಶಬ್ದವನ್ನು ಬಳಸಿದ್ದಾನೆ. 
ಆಲಾಪವು ರಾಗಾಲಪ್ತಿ ಮತ್ತು ರೂಪಕಾಲಪ್ತಿಯೆ೦ದು ಎರಡು ಬಗೆ. ಗೀತಸ್ಥವಾದ 
ಮಾತುಗಳನ್ನು ಅಪೇಕ್ಷಿಸದೆ ನಿರಪೇಕ್ಷವಾಗಿ ಸ್ವತಂತ್ರವಾಗಿ ಮಾಡುವ ಆಲಾಪನೆಯು 
ರಾಗಾಲಪ್ತಿ : 
ರಾಗಾಲಪ್ತಿಸ್ತು ಸಾ ಯಾ ಸ್ಯಾದನಪೇಕ್ಟ್ಯೈವ ರೂಪಕಂ |" 

ಇಲ್ಲಿ ರೂಪಕವೆಂದರೆ ಪ್ರಬಂಧ ; ರಾಗಾಲಪ್ತಿ ಎಂದರೆ ಗೀತಸ್ಥವಾದ ರಾಗವಲ್ಲ, ಗಾಯಕ 
ವಾದಕರು ರಾಗದಶಪ್ರಾಣಗಳನ್ನು ಅನುಲಕ್ಷಿಸಿ ಸ್ವತಂತ್ರವಾಗಿ ಸಮಯ ಸ್ಫೂರ್ತಿಯಿಂದ 
ಅಶುರೀತಿಯಲ್ಲಿ ಮಾಡುವ ಆಲಾಪ. ಇದನ್ನೆ ರಾಗಾಲಾಪನೆ ಎನ್ನುವುದು. ರೂಪಕಾಲಪ್ತಿ 
ಎಂದರೆ ಹಾಡಿನ ಚೌಕಟ್ಟಿನಲ್ಲಿ ಮಾಡಿದ ಆಲಾಪ ; ಎ೦ದರೆ ಮಾತು, ತಾಳಗಳ ನಿರ್ಬಂಧ 
ದಲ್ಲಿರುವ ಧಾತು : 

ರೂಪಕಸ್ಥೇನ ರಾಗೇಣ ತಾಲೇನ ಚ ವಿಧಿಯತೇ | 

ಯಾ ಪ್ರೋಕ್ತಾ ರೂಪಕಾಲಪ್ತಿಃ [33 


೩೩. ಅದೇ ಗ್ರಂಥ, ಉಕ್ತಸ್ಥಾನ , ೨೮೯, ಪು. 
೩೪. ಅದೇ ಗ್ರ೦ಥ, ಉಕ್ತಸ್ಥಾನ, ೨೯೨, ಪು. ೩೨ 
೩೫ ಅದೇ ಗ್ರಂಥ. ಉಕ್ತಸ್ಥಾನ, ೨೯೩, ಪು. ೩೨ 

೩೬. ಜಗದೇಕಮಲ್ಲ. ಸ೦ಗೀತಚೂಡಾಮಣಿ, ಮೈಸೂರು ವರಲಕ್ಷ್ಮೀ ಅಕೆಡಮಿಯ ಹಸ್ತಪ್ರತಿ. 
೩೭. ಶಾರ್ಜ್ಣದೇವ, ಸಂಗೀತರತ್ನಾಕರ; IV, ೧೯೦, ಪು. ೧೯೨ 

೩೮. ಅದೇ ಗ್ರಂಥ IV. ೧೯೭, ಪು. ೧೯೫ 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೪೩ 


ಎಂದರೆ ಹಾಡಿನ ಚೌಕಟ್ಟಿನಲ್ಲಿ ವಿಸ್ತರಿಸಿದ ರಾಗಾಲಾಪ ; ಇದನ್ನೇ ಈಗ ನೆರವಲು 
ಎನ್ನುತ್ತೇವೆ. ಇವೆರಡೂ ಅಲ್ಲದೆ ಮೂರನೆಯ ಗಮಕಾಲಪ್ತಿ ಎಂಬುದೊಂದು ಬಗೆಯನ್ನು 
ಶಾರ್ಜ್ಣದೇವನೇ ಹೇಳುತ್ತಾನೆ. ಇದಕ್ಕೆ ಪ್ರಯೋಗವೆ೦ದೂ ಹೆಸರು. ಏಕತಾಲೀ ಪ್ರಬಂಧ 
ದಲ್ಲಿ ವಿಪುಲಾ ಎಂಬ ಪ್ರಭೇದವನ್ನು ವರ್ಣಿಸುವಲ್ಲಿ ಅದರ ಉದ್ದಾ)ಹವನ್ನು ಆಲಾಪ 
ಪೂರ್ವಕವಾಗಿ ಮಾಡಿದರೆ ಆನ೦ದದಾಯಕವಾಗಿರುತ್ತದೆ೦ದೂ, ಅಕ್ಬರವರ್ಜಿತವಾಗಿ 
ಮಾಡುವ ಈ ಬಗೆಯ ಆಲಾಪಕ್ಕೆ ಗಮಕಾಲಪ್ತಿಯೆ೦ದು ಹೆಸರೆ೦ದೂ ಅವನು ಹೇಳು 
ತ್ತಾನೆ : 
ಆಲಾಪಪೂರ್ವಕೋದ್ಸಾಹಾ ವಿಪುಲಾನ೦ದದಾಯಿನೀ | 
ಆಲಾಪೋ ಗಮಕಾಲಪ್ತಿರಕ್ಷರೈರ್ವರ್ಜಿತಾ ಮತಾ | 
ಸೈವ ಪ್ರಯೋಗಶಬ್ಲೇನ ಶಾರ್ಜ್ಸದೇವೇನ ಕೀರ್ತಿತಾ bal 
ಇದನ್ನೇ ಏಲಾಪ್ರಬಂಧದ ಪಲ್ಲವವೆಂಬ ಮೂರು ಮಾತುಗಳಲ್ಲಿಯೂ ಮಾಡಬೇಕು 
ಎಂದು ಅವನು ವಿಧಿಸಿದ್ದಾನೆ.5 ಹೀಗೆ ಸುಳಾದಿಗಳ ಕೊನೆಯಲ್ಲಿಯೂ ಏಳೆಯ ಮಧ್ಯ 
ದಲ್ಲಿಯೂ ಸಾಹಿತ್ಯಾಕ್ಷರಗಳ ಅಂತ್ಯದಲ್ಲಿ ತಾಳವಿರಹಿತವಾದ ಆಲಾಪನೆಯಿರುತ್ತಿತ್ತು. 
ಅಕ್ಬರಗಳ ಮೇಲೆ ಈ ಆಲಾಪವು ಗೀತದಲ್ಲಿರುವಂತೆ ನಡೆಯದೇ ಪದಗಳ ಮಧ್ಯದಲ್ಲಿ 
ನಡೆಯುತ್ತಿತ್ತು. ಇದನ್ನು ನಮ್ಮ ಪೂರ್ವಿಕರು ಗಮಕಾಲಪ್ತಿಯೆಂದು ಕರೆದುದು ಸಮು 
ಚಿತ್ತವಾಗಿಯೇ ಇದೆ ; ಗಮಕವೆ೦ಬ ಹೆಸರನ್ನೇ ನಾವು ಇಂದಿಗೂ ಉಳಿಸಿಕೊಂಡು ಬರುತ್ತಿ 
ದ್ದೇವೆ. ಸುಳಾದಿಯ ಕೊನೆಯಲ್ಲಿ ಬರುತ್ತಿದ್ದ ಗಮಕಾಲಪ್ತಿಯನ್ನು ಅದರಿಂದ ಬೇರ್ಪಡಿಸಿ 
ಕರ್ಣಾಟಕದ ಹರಿದಾಸರು ಉಗಾಭೋಗವೆ೦ಬ ಪ್ರಬ೦ಧರೀತಿಯನ್ನು ಹೇಗೆ ನಿರ್ಮಿಸಿದ 
ರೆ೦ಬುದನ್ನು ಅನ್ಯತ್ರ ಸೂಚಿಸಿದ್ದೇನೆ.” ಸಾಹಿತ್ಯಾಕ್ಷರಗಳನ್ನು ಅಪೇಕ್ಷಿಸುವ ತಾಳವಿರಮಿತ 
ವಾದ ಆಲಾಪವನ್ನೂ ಶಾರ್ಜ್ಣದೇವನೇ ರಾಸಕಪ್ರಬ೦ಧದ ನ೦ದವೆ೦ಬ ಪ್ರಭೇದದಲ್ಲಿ 
ಹೇಳಿರುವುದರಿಂದ" ಇಂದಿನ ಗಮಕದ, ಎಂದರೆ ಗದ್ಯಪದ್ಯಕಾವ್ಯಗಳ ಗಾಯನವು 
ಕಡೆಯಪಕ್ಷ ಹದಿಮೂರನೆಯ ಶತಮಾನದಿಂದಲೂ ಕರ್ಣಾಟಕದಲ್ಲಿ ರೂಢಿಯಿದೆ ಎಂದು 
ಹೇಳಲಡ್ಡಿಯಿಲ್ಲ. ತಾಳರಹಿತವಾದ, ಗೇಯಪ್ರಬಂಧಗಳಿಗೆ ವಿದೃಶವಾದ ವೃತ್ತಗಳನ್ನು 
'ಹಾಡುವುದೂ ಹೀಗೆಯೇ ಪದಗಳ ನಡುವೆ ಆಲಾಪ ಮಾಡುವುದರಿಂದ ಎಂದು ಇದಕ್ಕೂ 
ಹಿ೦ದೆ ಸೋಮೇಶ್ವರನೇ ಹೇಳಿದ್ದಾನಷ್ಟೆ : 
ಪದಾ೦ತರೇ ಸ್ವರನ್ಯಾಸೈರ್ಗೀಯಂತೇ ವೃತ್ತಜಾತಯಃ | 
ನ ತಾಲನಿಯಮಸ್ತಾಸಾಂ ಛ೦ದಸಸ್ತತ್ಪ ಮುಖ್ಯತಾ I 
೩೯. ಅದೇ ಗ್ರಂಥ, IV, ೩೬೦, ೩೬೧, ಪು. ೩೪೨ 
೪೦. ಅದೇ ಗ್ರಂಥ, IV, ೩೪. ಪು. ೨೧೬ 
೪೧. Sathyanarayana, R., Suladis and Ugabhogas of Karnataka Music, 
pp. 71-72. 
೪೨. ಶಾರ್ಜ್ಣದೇವ, ಉಕ್ತಗ್ರ೦ಥ 1V ೩೫೪, ಪು. ೩೪೧. 
೪೩. ಸೋಮೇಶ್ವರ, ಉಕ್ತಗ್ರ೦ಥ, ಉಕ್ತಸ್ಥಾನ, ೨೦೦, ಪು. ೨೦. 


೬೪೪ ಕರ್ಣಾಟಕಸ೦ಗೀತವಾಹಿನಿ 


ಇದು ಇಂದಿನ ಕಾವ್ಯಗಾಯನದ ಲಕ್ಷಣವನ್ನು ಸಂಪೂರ್ಣವಾಗಿ ಹೋಲುತ್ತದೆ. 

ಶಾರ್ಜದೇವನೇ ಕನ್ನಡಕ್ಕೆ ವಿಶಿಷ್ಟವಾದ ಕೆಲವು ಗೇಯ ಪ್ರಕಾರಗಳನ್ನು ಹೇಳುತ್ತಾನೆ. 
ಇವುಗಳಲ್ಲಿ ಬಹುತೇಕ ಛಂದೋಪ್ರಧಾನವಾದ ಪದ್ಯರೀತಿಗಳೇ. ಏಳೆಯು ಇವುಗಳಲ್ಲಿ 
ಮುಖ್ಯವಾದುದು. ಇದರಲ್ಲಿ ಗಮಕಾಲಪ್ತಿಯು ಪ್ರಯುಕ್ತವಾಗುತ್ತಿದ್ದುದನ್ನು ಮೇಲೆ 
ಪ್ರಸ್ತಾಪಿಸಿದೆ. ಏಳೆಯು ಗಣ ಹಾಗೂ ಮಾತ್ರಾವಿಭಾಗದಿಂದ ಎರಡು ಬಗೆ. ಅಲ್ಲದೆ 
ಕರ್ಣಾಟ, ದ್ರಾವಿಡ, ಆಂಧ್ರ ಮತ್ತು ಲಾಟಾಭಾಷಾ ಪ್ರಯುಕ್ತಿಯಿ೦ದ ದೇಶೈಲಾ ಎಂಬ 
ಹೆಸರಿನಲ್ಲಿ ಏಳೆಯು ನಾಲ್ಕು ಬಗೆ. ಇವೆಲ್ಲವನ್ನೂ ನಮ್ಮ ಲಾಕ್ಷಣಿಕರು ಮತ೦ಗನ 
ಕಾಲದಿ೦ದಲೂ ವರ್ಣಿಸುತ್ತ ಬಂದಿದ್ದಾರೆ. ಇವುಗಳಲ್ಲಿ ಕರ್ಣಾಟೈಲಾ ಅತ್ಯ೦ತ ಪ್ರಸಿದ್ದಿ, 
ಪ್ರಾಮುಖ್ಯಗಳನ್ನು ಪಡೆದಿರಬೇಕು. ಏಕೆಂದರೆ ದ್ರಾವಿಡಾ೦ಧ್ರಲಾಟದೇಶೀಯವಾದ ಹ 
ಗಳನ್ನು ಒಂದೊಂದು ಅಥವಾ ಎರಡು ಶ್ಲೋಕಗಳಲ್ಲಿ ವರ್ಣಿಸಿ ಮುಗಿಸುವ ಶಾರ್ಜ್ಲ 
ದೇವನು ಕರ್ಣಾಟೈಲಾ ಪ್ರಭೇದವನ್ನು ಹನ್ನೆರಡು ಸೂತ್ರಪ್ರಾಯವಾದ ಶ್ಲೋಕಗಳಲ್ಲಿ 
ವಿಸ್ತರಿಸಿದ್ದಾನೆ.* 


ಕಂದ 

ಕಂದವು ಈ ವೇಳೆಗಾಗಲೇ ಇತರ ದಕ್ಷಿಣಭಾರತೀಯ ದೇಶಭಾಷೆಗಳಲ್ಲಿಯೂ 
ರೂಢಿಯಿತ್ತು. ಆದರೂ ಇವುಗಳಲ್ಲಿ ಕನ್ನಡದ ಕ೦ದವೇ ಹೆಚ್ಚು ಪ್ರಧಾನವಾಗಿತ್ತು ಎ೦ದು 
ಶಾರ್ಜ್ಣದೇವನು ಕ೦ದವನ್ನು ಲಕ್ಷಿಸುವಾಗ "ಕರ್ಣಾಟಾದಿಪದೈೆಃ' ಪಾಟೈರ್ಜಿರುದೈಸ್ತಾಲ 
ವರ್ಜಿತಃ' ಎ೦ಬ ವಿಧಿಯೊಡನೆ ಪ್ರಾರಂಭಿಸುತ್ತಾನೆ" ಆದಿಶಬ್ದದಿ೦ದ `ದೇಶಭಾಷಾ 
ಪದಾನ್ಯೇವ ಗೃಹ್ಯಂತೇ ನ ಸ೦ಸ್ಕೃತಪದಾನಿ'* ಇದನ್ನು ಆರ್ಯಾಗೀತಿಯ೦ತೆಯೇ ಹಾಡ 
ಬೇಕು. ಆರ್ಯಾಗೀತಿಯಲ್ಲಿಯೂ ಎರಡು ಪಾದಗಳಲ್ಲಿ ಪ್ರತಿಯೊ೦ದರಲ್ಲಿಯೂ ಮೂವತ್ತು 
ಮಾತ್ರೆಗಳಷ್ಟೆ. ಇದರಲ್ಲಿ ಮೊದಲನೆಯ ಅರ್ಧವನ್ನು ಉದ್ದಾಹವನ್ನಾಗಿ ಮಾಡಿಕೊಂಡು 
ಅದರಲ್ಲಿ ಪದಗಳನ್ನು ಹಾಡಬೇಕು. ಎರಡನೆಯ ಅರ್ಥವನ್ನು ಧ್ರುವವನ್ನಾಗಿ ಮಾಡಿ 
ಕೊಂಡು ಅದರಲ್ಲಿ ಪದಗಳನ್ನು ಪಾಟ, ಬಿರುದಗಳನ್ನು ಹಾಡಬೇಕು.** ಈ ಧ್ರುವವನ್ನೇ 


೪೪. ಶಾರ್ಜ್ಣದೇವ, ಉಕ್ತಗ್ರ೦ಥ, IV. ೧೧೫-೧೨೬, ಪು. ೨೪೬-೨೪೭ 

೪೫. ಅದೇ ಗ್ರಂಥ, 71, ೨೦೪, ಪು. ೨೭೭ 

೪೬. ಕಲ್ಲಿನಾಥ, ಸಂಗೀತಕಲಾನಿಧಿ, ಶಾರ್ಜದೇವ, ಉಕ್ತಗ್ರ೦ಥ. ಉಕ್ತಸ್ಥಾನಕ್ಕೆ ವ್ಯಾಖ್ಯಾನ. ಪು. 
೨೭೮. 

೪೭. ಇವು ಸಂಗೀತಪ್ರಬಂಧಗಳ ಧಾತು ಮತ್ತು ಅಂಗಗಳನ್ನು ನಿರೂಪಿಸುವ ಪಾರಿಭಾಷಿಕ ಶಬ್ದ 
ಗಳು. ಧಾತುವೆಂದರೆ ಹಾಡಿನಲ್ಲಿ ಅಥವಾ ರಾಗದಲ್ಲಿ ಇರುವ ಸ್ವರ-ಲಯಗಳ ಅಂಶ. ಪ್ರಬಂಧದಲ್ಲಿ, 
ಎಂದರೆ ಹಾಡಿನಲ್ಲಿ ನಾಲ್ಕು ವಿಭಾಗಗಳಿರುತ್ತವೆ. (1) ಉದ್ದಾಾಹವು ಹಾಡನ್ನು ಪ್ರಾರಂಭಿಸುವ ಅಂಶ. 
(11) ಅಭೋಗವು ಹಾಡಿನ ಮುಕ್ತಾಯದ ಅಂಶ. (111) ಇವೆರಡರ ನಡುವೆ ಗೀತ ದೇಹವಾಗಿದ್ದು, 
ಮುಖ್ಯವೂ ಅನಿವಾರ್ಯವೂ ಮತ್ತೆಮತ್ತೆ ಪುನರುಕ್ತವೂ ಆದುದು ಧ್ರುವ. (1೪) ಉದ್ದಾಹಕ್ಕೂ 
ಧ್ರುವಕ್ಕೂ ಸಂಬಂಧವನ್ನು ಕಲ್ಪಿಸುವ ಸೇತುವೆಗೆ ಮೇಲಾಪಕವೆಂದು ಹೆಸರು. ಈ ನಾಲ್ಕೇ ಅಲ್ಲದೆ 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೪೫ 


ಕಡೆಯಲ್ಲಿ ಪಾಟಗಳನ್ನು ಹಾಡಿ ಮುಗಿಸಬೇಕು. ಈ ಹಾಡಿಗೆ ತಾಳವಿಲ್ಲ. ಆಭೋಗವನ್ನು 
ಸಾಮಾನ್ಯ ನ್ಯಾಯದಿ೦ದ--ಎಂ೦ದರೆ ಪದಗಳಿ೦ದ--ಹಾಡಬೇಕು ; ಆದರೆ ಹಾಡಿನ 
ಮುಕ್ತಾಯವು ಮೇಲೆ ಹೇಳಿದ೦ತೆ ಪಾಟಗಳಿ೦ದ ಆಗಬೇಕು. ಇದನ್ನು ವೀರರಸದಲ್ಲಿ 
ಮಾತ್ರ ಪ್ರಯೋಗಿಸಬೇಕು. ಎ೦ದರೆ ಆರ್ಯಾಗೀತೆಯನ್ನೇ ವೀರರಸದಲ್ಲಿ ಹಾಡಿ ಪಾಟ 
ಗಳಿಂದ ಮುಗಿಸಿದರೆ ಕ೦ದವಾಗುತ್ತದೆ. ಹೀಗೆ ಕನ್ನಡಸಾಹಿತ್ಯದಲ್ಲಿ ಲಾಕ್ಷಣಿಕರು ವರ್ಣಿ 
ಸುವ ಕ೦ದಕ್ಕೂ ಸಂಗೀತಲಾಕ್ಟಣಿಕರು ವರ್ಣಿಸುವ ಕ೦ದಕ್ಕೂ ವ್ಯತ್ಯಾಸವಿದೆ. 

ಕಂದವು ಇಪ್ಪತ್ತೊಂಬತ್ತು ವಿಧ : ಪವನ, ರವಿ. ಧನದ, ಹವ್ಯವಾಹನ, ಸುರನಾಥ, 
ಸಮುದ್ರ, ವರುಣ, ಶಶಿ. ಶೈಲಕ, ಮಧು, ಮಾಧವ, ಮಕರದ್ವಜ, ಜಯಂತ, ಮಧುಪ, 
ಶುಕ, ಸಾರಸ, ಕೇಕೀ, ಹರಿ, ಹರಿಣ, ಹಸ್ತಿ, ಕಾದ೦ಬ, ಕೂರ್ಮ, ನಯ, ವಿನಯ, ವಿಕ್ರಮ, 
ಉತ್ಪಾಹ, ಧರ್ಮ, ಅರ್ಥ, ಕಾಮ. ಇವುಗಳನ್ನು ಪುರಾತನರೇ ಹೇಳುತ್ತಾರೆಂದು ಶಾರ್ಜ್ಣ 
ದೇವನು ಹೇಳುತ್ತಾನಾದರೂ ಜಗದೇಕಮಲ್ಲನು ಇಪ್ಪತ್ತೊ೦ಬತ್ತರ ಬದಲು ಮೂವತ್ತೆ 
ರಡನ್ನು ಹೇಳುವುದನ್ನು” ಬಿಟ್ಟರೆ ಬೇರೆ ಪ್ರಾಚೀನರು ಈ ಪ್ರಭೇದಗಳನ್ನು ಹೇಳಿರುವುದು 
ನನಗೆ ತಿಳಿಯದು. ಪುರಾತನ ಸಾಹಿತ್ಯ ಲಾಕ್ಷಣಿಕರು ಎ೦ದು ಅವನು ಸೂಚಿಸುತ್ತಿದ್ದಾನೆಯೇ 
ಹೇಗೆಂಬುದು ತಿಳಿಯದು. ಇದು ಹೇಗೇ ಇರಲಿ, ಕಂದದ ಉತ್ತರಾರ್ಧ, ಪೂರ್ವಾರ್ಧ 
ಗಳಲ್ಲಿರುವ ಮೂವತ್ತು ಗುರುಗಳಲ್ಲಿ ಒ೦ದೊ೦ದನ್ನಾಗಿ ಭಂಗಮಾಡುತ್ತಾ ಬಂದರೆ, 
ಎಂದರೆ ಎರಡು ಲಘುಗಳಾಗಿ ಒಡೆದರೆ ಈ ಪ್ರಭೇದಗಳು ಹುಟ್ಟುತ್ತವೆ ; ಹೀಗೆ 
ಮೂವತ್ತನೆಯ ಗುರುಭ೦ಗದಿ೦ದ ಪವನ, ಇಪ್ಪತ್ತೊ೦ಬತ್ತನೆಯದರ ಭ೦ಗದಿ೦ದ ರವಿ 
. .. ಎರಡನೆಯದರ ಭಂಗದಿಂದ ಕಾಮ.*" 


ಧ್ರುವ ಮತ್ತು ಆಭೋಗಗಳಿಗೆ ಸಂಬಂಧವನ್ನು ಕಲ್ಪಿಸುವ, ಐಚ್ಛಿಕವಾಗಿ ಬಳಸಬಹುದಾದ ಐದನೆಯ 
ಸೇತುವೆಯೂ ಉಂಟು. ಇದಕ್ಕೆ ಅಂತರಾ ಎಂದು ಹೆಸರು. ಸಂಗೀತಶಾಸ್ತ್ರವು ಪ್ರಬಂಧವನ್ನು ರಚನೆಯ 
ದೃಷ್ಟಿಯಿ೦ದ ಆರು ಅ೦ಗಗಳಾಗಿ ವಿಶ್ಲೇಷಿಸುತ್ತದೆ : (1) ಪದ ಎ೦ದರೆ ಮಾತು. (1) ಪಾಟ ಎಂದರೆ 
ಮೃದಂಗ ಕಾಳಹಾದಿ ಸಂಗೀತ ವಾದ್ಯಗಳ ಶಬ್ದಗಳ ಕ೦ಠಾನುಕರಣ. (1/1) ತೆನ್ನವೆ೦ದರೆ ಬ್ರಹ್ಮ 
ನಿರ್ದೇಶಕವೂ ಮ೦ಗಳಸೂಚಕವೂ ಆದ ತೆ ಮತ್ತು ನ:ಎ೦ಬ ಅಕ್ಟರಗಳು, (1೪) ಬಿರುದ ಎಂದರೆ 
ಗೀತನಾಯಕನ ಗುಣಾತಿಶಯಗಳನ್ನು ಸ್ತುತಿಸುವ ಮಾತುಗಳು ; (೪) ಸ್ವರ ಎಂದರೆ ಗೀತದಲ್ಲಿ 
ಸಾಹಿತ್ಯಾಕ್ಷರಗಳ ವಾಹಕಮಾತ್ರಗಳಾಗಿರದೆ ಸ, ರಿ, ಗ, ಮ ಎಂದು ಮುಂತಾದ ಉಚ್ಚಾರದೊಡನೆಯೇ 
ಪ್ರಯುಕ್ತವಾಗುವ ಸ್ವರಗಳು : ಇಂದು ಕೃತಿಯಲ್ಲಿ ಚಿಟ್ಟೆಸ್ಟರ, ವರ್ಣದಲ್ಲಿ ಎತ್ತುಗಡೆಸ್ಟರ, ಕೃತಿ 
ಮೊದಲಾದವುಗಳಲ್ಲಿ ಸ್ವರಕಲ್ಪನೆ ಇತ್ಯಾದಿಗಳು. ಇರುವ ಹಾಗೆ. (೪1) ತಾಲವೆಂದರೆ ಲಘು, ದ್ರುತ 
ಮೊದಲಾದ ಅ೦ಗಗಳನ್ನೊಳಗೊ೦ಡು ಗೀತಕಾಲವನ್ನು ಅಳೆಯುವ ಸಾಧನ. ಇವುಗಳಲ್ಲಿ ಆರು, ಐದು, 
.. ನಾಲ್ಕು, ಮೂರು ಮತ್ತು ಎರಡು ಅಂಗಗಳನ್ನು ಬಳಸುವ ಪ್ರಬಂಧಗಳನ್ನು ಕ್ರಮವಾಗಿ ಮೇದಿನೀ, 
ಆನ೦ದಿನೀ ದೀಪನೀ, ಭಾವನೀ ಮತ್ತು ತಾರಾವಲೀ ಜಾತಿಯವುಗಳೆ೦ದು ಹೇಳಿದೆ. ಶಾರ್ಜ್ಣದೇವ, 
ಉಕ್ತಗ್ರ೦ಥ, IV. ೭-೨೧. ಪು. ೨೦೪-೨೧೨. 

೪೮. ಜಗದೇಕಮಲ್ಲ, ಸ೦ಗೀತಚೂಡಾಮಣಿ, ಮೈಸೂರು ವರಲಕ್ಷ್ಮೀ ಆಕೆಡಮಿಯ ಹಸ್ತಪ್ರತಿ. 

೪೯. ಶಾರ್ಜ್ಣದೇವ, ಉಕ್ತಗ್ರ೦ಥ, IV,೨೦೫-೨೦೯, ಪು. ೨೭೮-೨೭೯ 


೬೪೬ ಕರ್ಣಾಟಕಸ೦ಗೀತವಾಹಿನಿ 


ಕನ್ನಡ ಭಾಷೆಯ ತ್ರಿಪದಿಯೂ ತಾಲಹೀನವೇ ; ಇದು ಅಂಶಗಣದ ಪ್ರಬಂಧ. 
ಇದರಲ್ಲಿ ಮೊದಲನೆಯ ಪಾದದಲ್ಲಿ ಎರಡು. ಎರಡನೆಯದರಲ್ಲಿಯೂ ಎರಡು, ಮೂರನೆ 
ಯದರಲ್ಲಿ ನಾಲ್ಕು, ನಾಲ್ಕನೆಯದರಲ್ಲಿ ಮೂರು, ಹೀಗೆ ಒಟ್ಟು ಹನ್ನೊಂದು ಗಣಗಳಿರು 
ತ್ತವೆ. ಇವುಗಳಲ್ಲಿ ಆರನೆಯ ಮತ್ತು ಹತ್ತನೆಯ ಗಣಗಳು ರತಿಗಣಗಳು ; ಉಳಿದ 
ಒಂಬತ್ತು ಕಾಮಗಣಗಳು. ಇದನ್ನು ಹಾಡುವ ಕ್ರಮವು ಹೀಗೆ : ಮೊದಲನೆಯ ಎರಡು 
ಪಾದಗಳನ್ನು ಹಾಡಿ, ನಂತರ ಮೂರನೆಯದನ್ನು ಸ್ವಲ್ಪ ಉಳಿಸಿ ಹಾಡಬೇಕು. ನ೦ತರ 
ಅದನ್ನು ಪೂರ್ತಿಯಾಗಿ ಹಾಡಿ ಕಡೆಯಲ್ಲಿ ನಾಲ್ಕನೆಯ ಪಾದವನ್ನು ಹಾಡಬೇಕು.” ಕ 
ತ್ರಿ ಪದೀ, ಷಟ್ಟದೀ 

ಹೀಗೆ ನಾಲ್ಕು ಪಾದಗಳುಳ್ಳ ಈ ಪ್ರಬಂಧವನ್ನು ತ್ರಿಪದಿಯೆ೦ದು ಕರೆಯುವುದು 
ಸೋಜಿಗವಷ್ಟೆ; ಅದನ್ನು ಕಲ್ಲಿನಾಥನು ಹೀಗೆ ಸಮರ್ಥಿಸಿಕೊಳ್ಳುತ್ತಾನೆ : `ಅಸ್ಯಾಲಕ್ಷಣತಃ 
ಚತುಷ್ಟಾದಪ್ರಯುಕ್ತತ್ವೇಃಪ್ಯಾದ್ಯಯೋರೇಕಪಾದತ್ವಪ್ಪ ್ರೈತೀತೇಃ ಶ್ರುತಿ ಕೃತತ್ವಾತ್‌ ತಾಮ 
ನುರುಧ್ಯ ತ್ರಿಪದೀವ್ಯಪದೇಶ ಉಪಪದ್ಯತ ಏವ !' ಇಲ್ಲಿ ಮೊದಲೆರಡು ಪಾದಗಳು 
ಉದ್ದ್ರ್‌ಹ, ಕೊನೆಯ ಎರಡು ಧ್ರುವ ; ಪದಗಳಿಂದ ಆಭೋಗ ; ಗಣಗಳು ವಿಧಿಸಲ್ಪಟ್ಟಿ 
ರುವುದರಿಂದ ನಿರ್ಭುಕ್ತ.*' ಉದ್ಗ್ವಾಹ, ಧ್ರುವ, ಆಭೋಗ ಎ೦ಬ ಮೂರು ಧಾತುಗಳ 
ಪ್ರಯುಕ್ತಿಯಿರುವುದರಿ೦ದ ತ್ರಿಧಾತುಕ ತಾರಾವಲೀ ಜಾತಿಯ ಪ್ರಬಂಧ.” 

ಷಟ್ಟದಿಯೂ ಕನ್ನಡ ಗೇಯಪದವೇ. ತಾಲರಹಿತವೇ : ". .. . ಷಟ್ಟದೀ ಮತಾ! 
ಕರ್ಣಾಟಭಾಷಾಯಾ ತಾಲವರ್ಜಿತಾ ನಾದಮುಕ್ತಿಕಾ !' ಇದರಲ್ಲಿ ಛಂದೋಭೇದದಿಂದ 
ಅನೇಕ ಪ್ರಕಾರಗಳು ಹುಟ್ಟುತ್ತವೆ--ತ್ರಿಪದೀ ಚತುಷ್ಪದೀಗಳ೦ತೆ. ಆರು ಪಾದಗಳುಳ್ಳ 
ಇದರಲ್ಲಿ ಮೂರನೆಯ ನಾಲ್ಕನೆಯ ಪಾದಗಳಲ್ಲಿ ಮೂರು ಮೂರು ಗಣಗಳು, ಉಳಿದ 
ನಾಲ್ಕರಲ್ಲಿ ಎರಡೆರಡು, ಹೀಗೆ ಹದಿನಾಲ್ಕು ಗಣಗಳಿರುತ್ತವೆ. ಮೂರು ಮತ್ತು ಆರನೆಯ 
ಪಾದಗಳ ಕೊನೆಯಲ್ಲಿ ಬಾಣಗಣವಿರಬೇಕು ; ಉಳಿದವುಗಳೆಲ್ಲ ಕಾಮಗಣಗಳು.** 
ಸ್ಥಾಯೀವರ್ಣಾಲಂಕಾರಕ್ಕೆ ಸೇರಿದ ದೀರ್ಫಸ್ಟರವೊ೦ದರಲ್ಲಿ ಸ, ರಿ, ಗ ಇತ್ಯಾದಿ ಉಚ್ಚಾರ 


೫೦. ಅದೇ ಗ್ರಂಥ, IV,೨೬೮-೨೭೦, ಪು. ೩೧೨, ೩೧೩. ನಾಗವರ್ಮನು ಆರು ಮತ್ತು ಹತ್ತನೆಯ 
ಗಣಗಳನ್ನು ಬ್ರಹ್ಮಗಣಗಳೆಂದೂ ಉಳಿದವುಗಳನ್ನು ವಿಷ್ಣುಗಣಗಳೆಂದು ಕರೆದಿ ದ್ದಾನೆ. 
(ಛಂದೋಂಬುಧಿ, V, ೧೦). ಈ ಹನ್ನೊ೦ದರಲ್ಲಿ ಕಡೆಯದು ರುದ್ರಗಣವಾದರೆ ಅದು ವಿಚಿತ್ರವೆಂಬ 
ತ್ರಿಪದೀ ಪ್ರಭೇದವಾಗುತ್ತದೆ. ಅದೇ ಗ್ರಂಥ, ್ಭ, ೧೨ 

೫೧. ಇಂತಹದೇ ರಾಗ, ತಾಳ,. ಛ೦ದಸ್ಸು . ಮುಂತಾದವು ಬರಬೇಕೆಂಬ ವಿಧಿಯನ್ನು ಒಳ 
ಗೊಂಡುದು ನಿರುಕ್ತ ಪ್ರಬಂಧ. ಹೀಗೆ ವಿಧಿಯಿಲ್ಲದಿದ್ದರೆ ಅನಿರ್ಯುಕ್ತ. 

೫೨. ಕಲ್ಲಿನಾಥ, ಉಕ್ತಗ್ರ೦ಥ, ಶಾರ್ಜದೇವ, ಉಕ್ತಗ್ರ೦ಥ. ಉಕ್ತಸ್ಥಾನಕ್ಕೆ ವ್ಯಾಖ್ಯಾನ. ಪು. ೩೧೧. 
೩೧೨. 

೫೩. ಶಾರ್ಜ್ಣದೇವ, ಉಕ್ತಗ್ರ೦ಥ, IV, ೨೭೨-೨೭೪, ಪು. ೩೧೫-೩೧೬ 


ಗಮಕಕಲೆಯಲ್ಲಿ ರಸಸಂವಿದದ ಅರ್ಥಬ್ರಹ್ಮ ೬೪೭ 


ವಿಲ್ಲದೆ, ಸಾಹಿತ್ಕಾಕ್ಟರವಾಹಕವಾಗಿ. ಇದನ್ನು ನ್ಯಾಸಮಾಡಬೇಕು ; .ತ್ರಿಪದೀ 
ಚತುಷ್ಪದಿಗಳ೦ತೆಯೇ ಇದರಲ್ಲಿಯೂ ಪೂರ್ವಾರ್ಧವು ಉದ್ದಾ್‌ಹ, ಉತ್ತರಾರ್ಧವು 
ಧ್ರುವ ; ಪದಗಳಿಂದ ಆಭೋಗ ; ತ್ರಿಧಾತುಕ ಪ್ರಬಂಧ, ನಿರ್ಕುಕ್ತ ; ತಾರಾವಲೀ 
ಜಾತಿಯದು.** 


ವರ್ಣ 

ಅಂತೆಯೇ ವರ್ಣವೂ : 

ಚಿರುದೈರ್ವರ್ಣತಾಲೇನ ವರ್ಣಃ ಕರ್ಣಾಟಭಾಷಯಾ | 
ತಾಲತ್ರೈವಿಧ್ಯತಸ್ತಸ್ಯ ತ್ರೈವಿಧ್ಯಂ ಗದಿತಂ ಬುಧ್ಯೆಃ | 

ಆಲಿಕ್ರಮದ ಪ್ರಬಂಧಗಳಲ್ಲಿ ಮೊದಲನೆಯದಾಗಿ ಕನ್ನಡದ ವರ್ಣಪ್ರಬ೦ಧವನ್ನು ಶಾರ್ಜ 
ದೇವಾದಿ ಲಾಕ್ಟಣಿಕರೂ ಪ್ರಬಂಧಲಕ್ಷಣವರ್ಣನ ಸಮಯದಲ್ಲಿ ಲಕ್ಷ್ಮಪ್ಪಸಿದ್ಧಿ ಬಾಹುಳ್ಯ 
ವನ್ನು ಪಡೆದಿತ್ತೆ೦ದು ಕನ್ನಡದ ಕ೦ದಪ್ರಬ೦ಧವನ್ನು ಮತ೦ಗನೂ ವರ್ಣಿಸುವುದು ಇಲ್ಲಿ 
ಉಲ್ಲೇಖಾರ್ಹವಾಗಿದೆ. ವರ್ಣದಲ್ಲಿ ಬರುವುದೆಲ್ಲವೂ ಬಿರುದ ಶಬ್ದಗಳೇ. ಇವು 
ಗಳಲ್ಲಿಯೇ ಉದ್ದಾಾಹಧ್ರುವ ಆಭೋಗಗಳನ್ನು ಮಾಡಬೇಕು. ಭಾವನೀ ಜಾತಿಯ 
ತ್ರಿಧಾತುಕ ಪ್ರಬಂಧ ; ವರ್ಣತಾಲದಲ್ಲಿ ನಿರ್ಕುಕ್ತವಾದುದು. ವರ್ಣತಾಲವು ತ್ರೈತ್ರ, 
ಚತುರಶ್ರ, ಮಿಶ್ರವೆಂದು ಮೂರು ಬಗೆಯಾದುದರಿಂದ ವರ್ಣಪ್ರಬ೦ಧವೂ ಮೂರು 
ಬಗೆ 

ನಾನ್ಯದೇವನು ಮೇಲೆ ಹೇಳಿದವುಗಳನ್ನೇ ಅಲ್ಲದೆ ಕನ್ನಡದ ಪದ, ಪಾಟ ಮತ್ತು 
ಬಿರುದುಗಳನ್ನು ಹೊಂದಿ ತತ್ಕಾಲಪ್ರಸಿದ್ಧವಾಗಿದ್ದ ಮಧುಮಾಧವ, ವರ್ಣ, ರಣರಂಗ, 
ತ್ರಿಪುಷ್ಕರ, ತ್ರಿಪುರಾಂತಕ ತ್ರ್ಯಂಬಕ, ತ್ರಿಪಿಷ್ಟಕ, ಭಾವತ್ರಿವಿಕ್ರಮ, ಮಣಿಮಾಲಕ, 
ತ್ರಿಕೂಟ, ಕೃಶೋದರ, ಚತುರ್ಭುಜ, ವಿಜಯ, ಸಾಗರ, ಚತುರ್ಹುಗ, ಪಿತಾಮಹ, 
: ಚೆತುರಸ್ರ, ಚತುರ್ದಶ, ಚತುಶ್ಚರಣ, ಪ೦ಚಾನನ, ಪಂಚಬಾಣ ಮತ್ತು ಜಂಭೇಟಿಕಾ 
ಎಂಬ ಇಪ್ಪತ್ತೆರಡು ಪ್ರಬಂಧಗಳನ್ನು ಲಕ್ಷಣಪೂರ್ವಕವಾಗಿ ವರ್ಣಿಸುತ್ತಾನೆ.** ಇವು 
'ಗಳನ್ನು ಇತರ ಲಾಕ್ಟಣಿಕರು ವರ್ಣಿಸುವುದಿಲ್ಲ. ಅಂಶಿಕವಾಗಿ, ಅಸ್ಪಷ್ಟವಾಗಿ ಒಂದೆರಡು 
ಮಾತ್ರ ಉದ್ಭೃತವಾಗಿವೆ. ನಾನ್ಯದೇವನು ಕನ್ನಡದೇಶದಿ೦ದ ವಲಸೆ ಹೋಗಿ ಮಿಧಿಲೆಯಲ್ಲಿ 
ರಾಜ್ಯಕಟ್ಟಿ ಆಳಿದವನೆ೦ದೂ ಮಿಥಿಲೆಯಲ್ಲಿ ತನ್ನ ಭರತಭಾಷ್ಯವೆ೦ಬ ಸರಸ್ವತೀಹೃದಯಾ 
ಲ೦ಕಾರಹಾರವನ್ನು ರಚಿಸಿದನೆಂದು ಇಲ್ಲಿ ನೆನೆದರೆ ಕನ್ನಡದ ಗೇಯಪ್ರಕಾರಗಳು (ನಾನ್ಯ 
ದೇವನು ವರ್ಣಿಸುವ ಈ ಇಪ್ಪತ್ತೆರಡೂ ತಾಳಯುತಗಳೇ ; ಕಾವ್ಯಗಾಯನಕ್ಕೆ ಪ್ರಯೋಜಕ 
ಗಳಲ್ಲ) ಪ್ರಾಚೀನ ಕರ್ಣಾಟಕದಲ್ಲಿ ಎಷ್ಟೊಂದು ಹೇರಳವಾಗಿ ರೂಢಿಯಲ್ಲಿದ್ದವು 
ಎಂಬುದು ತಿಳಿಯುತ್ತದೆ. 

೫೪. ಕಲ್ಲಿನಾಥ, ಉಕ್ತಗ್ರ೦ಥ, ಶಾಜ್ಲದೇವ, ಉಕ್ತಗ್ರ೦ಥ, ಉಕ್ತಸ್ಥಾನಕ್ಕೆ ವ್ಯಾಖ್ಯಾನ. ಪು. ೩೧೬ 

೫೫. ಶಾರ್ಜ್ಣದೇವ, ಉಕ್ತಗ್ರ೦ಥ, IV, ೧೮೧, ೧೮೨ ಪು. ೨೬೯ 

೫೬. ಕಲ್ಲಿನಾಥ, ಉಕ್ತಗ್ರ೦ಥ, ಶಾರ್ಜ್ಣದೇವ, ಉಕ್ತಗ್ರ೦ಥ, ಉಕ್ತಸ್ಥಾನಕ್ಕೆ ವ್ಯಾಖ್ಯಾನ. ಪು. ೨೬೯. 


೬೪೮ ಕರ್ಣಾಟಕಸ೦ಗೀತವಾಹಿನಿ 


ಇತರ ಗಮಕಗಳು 

ಕರ್ಣಾಟಕದ ಕ೦ಠಶ್ರೀಯಲ್ಲಿ ಇವಲ್ಲದೆ ಬೇರೆ ಗಮಕಪ್ರಕಾರಗಳೂ ನೆಲೆಸಿದ್ದವು. 
ಜನಪದಮೂಲಗಳಿ೦ದ ಕೆಲವು ಹೊರಟಿದ್ದರೆ ಇನ್ನು ಕೆಲವು ಧರ್ಮಮೂಲಗಳಾಗಿದ್ದವು: 
ಸಾ೦ಗತ್ಯ, ಗದ್ಯಗಳು ಮೊದಲನೆಯದಕ್ಕೆ ಉದಾಹರಣೆ. ಶಿವಶರಣರ ತ್ರಿವಿಧಿ, ಮ೦ತ್ರ 
ಗೋಪ್ಯ, ಕಾಲಜ್ಞಾನ, ವಚನಗಳೂ ಹರಿದಾಸರ ಉಗಾಭೋಗ, ದಂಡಕ, ವೃತ್ತನಾಮ, 
ಸುವ್ವಾಲಿ, ತತ್ತ್ವ, ಸ್ವಷ್ನಗದ್ಯ, ಉದಯರಾಗ ಇತ್ಯಾದಿಗಳೂ ಎರಡನೆಯದಕ್ಕೆ ನಿದರ್ಶನ. 
ಇವುಗಳಲ್ಲಿ ತ್ರಿವಿಧಿ ಮತ್ತು ದ೦ಡಕಗಳೆರಡನ್ನೇ ಸಂಗೀತ ಶಾಸ್ತ್ರಗ್ರಂಥಗಳು ವರ್ಣಿಸುತ್ತವೆ 
ತ್ರಿವಿಧಿಯು ತಿವುಡೆ, ತಿವಿಡೆ, ತ್ರಿಪುಟೆ ಎ೦ದು ಮು೦ತಾದ ನಾಮಾ೦ತರಗಳನ್ನು ಪಡೆದರೂ 
ಅದು ಸಂಸ್ಕೃತದಲ್ಲಿ ತ್ರಿಪದಿಯೇ ಆಗಿತ್ತು--ಸ೦ಸ್ಕೃತದ ಆರ್ಯಾಗೀತಿ ಪ್ರಭೇದವಾದ 
'ಸ್ಕ೦ದಕ'ವು ಪ್ರಾಕೃತದ "ಖ೦ದಆ' ಆಗಿ "ಕಂದ' ಆದ ಹಾಗೆ. ಜನ್ನನು ಉಲ್ಲೇಖಿಸುವ 
ಉತ್ಕಳಿಕೆ. ಚೂರ್ಣಿಕೆ. ಲತಿಕೆ, ಖಂಡ, ವೃತ್ತಗಂಧಿ ಎ೦ಬ ಗದ್ಯಪ್ರಭೇದಗಳನ್ನು್‌” ನಮ್ಮ 
ಸಂಗೀತಶಾಸ್ತ್ರಕಾರರು ವಿವರವಾಗಿ ವರ್ಣಿಸುತ್ತಾರೆ" ದಂಡಕವೂ ಶಾಸ್ತ್ರಗ್ರಂಥಗಳಲ್ಲಿ 
ದೊರೆಯುತ್ತದೆ ; ವಿಪ್ರಕೀರ್ಣಜಾತಿಗೆ ಸೇರಿದ ಅದು ದ೦ಡಕವೆ೦ಬ ಛಂದಸ್ಸಿನಲ್ಲಿ ರಚಿತ 
ವಾಗಿದ್ದು ಬಹು ಪ್ರಭೇದಗಳನ್ನು ಒಳಗೊಳ್ಳುತ್ತದೆ ; ಪದ ಮತ್ತು ಸ್ವರ ಎಂಬ ಎರಡು 
ಅ೦ಗಗಳನ್ನೂ ಉದ್ದಾ್‌ಹ. ಧ್ರುವ ಮತ್ತು ಆಭೋಗಗಳೆ೦ಬ ಮೂರುಧಾತುಗಳನ್ನೂ ಪಡೆ 
ದಿರುತ್ತದೆ.₹* ಅಲ್ಪಧಾತುಕಗಳಾದ ಮುಕ್ತಕಕುಲಕಾದಿಗಳನ್ನು ಬಿಟ್ಟು ಗೇಯಪ್ರಬಂಧ 
ಗಳೆನ್ನಿಸಬಹುದಾದವುಗಳನ್ನು ಮಾತ್ರ ಸಂಗೀತಲಾಕ್ಷಣಿಕರು ತಮ್ಮ ಗ್ರಂಥಗಳಲ್ಲಿ ವರ್ಣಿ 
ಸುತ್ತಾರೆ : ಆದರೂ ಹೆಸರಿನಿಂದಲೇ ಸಂಗೀತಪ್ರಬ೦ಧಗಳನ್ನು- ತಿಳಿಯಬಹುದಾದ 
ಮೆಲ್ಫಾಡು, ಪಾಡುಗಬ್ಬ, ಬಾಜನೆಗಬ್ಬಗಳನ್ನು--ಸ೦ಸ್ಮೃತೀಕೃತವಾಗಿರಬಹುದಾದ 
ನಾಮಾ೦ತರಗಳಲ್ಲಿ ಸಹ--ಅವರು ಏಕೆ ವರ್ಣಿಸುವುದಿಲ್ಲವೆ೦ಬುದು ಚಿಂತ್ಯವಾಗಿದೆ. 


ತುಲನೆ 
ಗಾನರಸ ಮತ್ತು ಕಾವ್ಯರಸಗಳಲ್ಲಿ ನಂಟು ಬೆಳೆದು ಗಮಕವಾಯಿತಷ್ಟೆ. ಈ ಮೈತ್ರಿಯು 
ಇವುಗಳಲ್ಲಿ ಹೇಗೆ ಸಾಧ್ಯವಾಯಿತು ? 


ಸಾದೃಶ್ಯ-ವೈಸದೃಶ್ಯ 
ಕಾವ್ಯ ಮತ್ತು ಗಾನಗಳಲ್ಲಿ ಮೂಲದ್ರವ್ಯ, ತ೦ತ್ರ, ವಿಧಾನ. ಮತ್ತು ಉದ್ದೇಶಗಳಲ್ಲಿ 
ಕೆಲವು ಸಮಾನಾಂಶಗಳಿವೆ ; ಎಂದೇ ಈ ಮೈತ್ರಿಯು ಉಂಟಾಯಿತು. ಎರಡರ 


೫೭. ನಾನ್ಯದೇವ, ಭರತಭಾಷ್ಯ, ಮೈಸೂರು ವರಲಕ್ಷ್ಮೀ ಅಕೆಡಮಿಯ ಹಸ್ತಪ್ರತಿ. 
೫೮. ಜನ್ನ, ಅನಂತನಾಥಪುರಾಣಂ ಸ. ೮ ಗದ್ಯ 

೫೯. ಉದಾ. ಶಾರ್ಜ್ಣದೇವ, ಉಕ್ತಗ್ರ೦ಥ IV, ೧೮೪-೧೯೮, ಪು. ೨೭೦-೨೭೩ 
೬೦. ಅದೇ ಗ್ರಂಥ, ಗಳ, ೨೮೨, ಪು. ೩೨೦, ೩೦೪೧. 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೪೯ 


ಮೂಲದ್ರವ್ಯವೂ ಶಬ್ದವೇ ; ಸಾಹಿತ್ಯದಲ್ಲಿ ಭಾಷಾಮೂಲವಾದ ಶಬ್ದಗಳು ವಸ್ತುನಿಷ್ಠ 
ವಾದ ಅರ್ಥವುಳ್ಳವು ; ಕೆಲವು ಸಂದರ್ಭಗಳಲ್ಲಿ ವಸ್ತುನಿಷ್ಠವಲ್ಲದ ಶಬ್ದಗಳನ್ನು ಬೋಧಿಸ 
ಬಲ್ಲವು : ಆದರೆ ಪ್ರತಿಯೊಂದು ಶಬ್ದವೂ ಬೇರೆ ಶಬ್ದಗಳಿಂದ ಹೇಳಬಹುದಾದ 
ನೈಘ೦ಟುಕಾರ್ಥವನ್ನು ಪಡೆದಿದೆ. ಪ್ರತಿಶಬ್ದವೂ ಭಾಷೆಯಲ್ಲಿ ಅಭಿಧಾದಿ ವ್ಯಾಪಾರಗಳನ್ನು 
ಹೊಂದಿದ್ದು ಆಯಾ ನುಡಿಯ ಹಂದರದಲ್ಲಿ ರೂಢವಾದ ಮತ್ತು/ಅಥವಾ ಯೌಗಿಕವಾದ, 
ನಿಶ್ಚಿತವಾದ, ಒಂದು ಅಥವಾ ಅನೇಕ ಅರ್ಥಗಳನ್ನು ಪಡೆದಿರುತ್ತದೆ. ಶಬ್ದದಲ್ಲಿ ಸೂಚ್ಕಾ 
ರ್ಥವು ಸ್ಪಭಾವಸಿದ್ಧವಾದ ಶಕ್ತಿ ; ಆದುದರಿ೦ದ ಅದರಿ೦ದ ಅವಸ್ತು ನಿಷ್ಕಾರ್ಥವನ್ನು 
ಹೊರಡಿಸಲು ಸಾಧ್ಯವಾಗುತ್ತದೆ. ಇದಲ್ಲದೆ ಧ್ವನಿರೂಪದಲ್ಲಿ ಶಬ್ದವು ಬೇರೊಂದು 
ರೀತಿಯ ಅರ್ಥವನ್ನೂ ಹೊಂದಿರುತ್ತದೆ. ಇದು ವಾಗಾರ್ಥಾತೀತವಾದುದು. ಸಂಗೀತ 
ಪ್ರಸಕ್ತಿಯಲ್ಲಿ ಇದು ನಾದವೆ೦ಬ ಹೆಸರನ್ನು ಪಡೆಯುತ್ತದೆ. ರಕ್ತಿ, ಸ್ನಿಗ್ವತೆ. ಅನುರಣನ 
ಪ್ರಸನ್ನತೆ, ಪುಷ್ಟಿ ಮೊದಲಾದ ಗುಣಗಳನ್ನು ಕೂಡಿಕೊ೦ಡಾಗ ಅದು ಸ್ವರವೆಂಬ ವ್ಯವಹಾರ 
ವನ್ನು ಪಡೆಯುತ್ತದೆ. ಅರ್ಥಪ್ರಯೋಜನಗಳು ಪದ, ನಾದಗಳಲ್ಲಿ ಬೇರೆಬೇರೆಯೇ ಎಂಬು 
ದರಲ್ಲಿ ಸಂದೇಹವಿಲ್ಲ. ಆದರೆ ಎರಡರ ಮೂಲವಾದ ಶಬ್ದದ ಅಭಿವ್ಯಕ್ತಿಶಕ್ತಿ ಒಂದೇ. 
ಇದನ್ನು ನಮ್ಮ ಸ೦ಗೀತಶಾಸ್ತ್ರಕಾರರು ಪುನಃ ಪುನಃ ಹೇಳುತ್ತಾರೆ. ಹೀಗೆ ಹರಿಪಾಲದೇವನು 
(ಕ್ರಿ. ಶೆ. ೧೧೭೫). 


ಮೂಲಾಧಾರಾತ್‌ ಸ್ಫುರತಿ ಪುರತೋ ನಿರ್ವಿಕಲ್ಪಃ ಸ ನಾದಃ 

ತಸ್ಮಾದ್‌ ವರ್ಣಃ ಸಮಭವದತಃ ಪ್ರಾದುರಾಸನ್‌ ಪದಾನಿ | 

ತೇಭ್ಯೋ ವಾಕ್ಕಾನ್ಯಥ ಸಮಭವಂಸ್ಥೆಃ ಪ್ರಬಂಧೋಲಪಬ್ಬಿ- 

ಸ್ತಸ್ಮಾನ್ನಾದಪ್ರಭವಮಖಿಲಂ ಮನ್ಮಹೇ ವಾಗ್ವಿಲಾಸಂ i 
ಎಂದರೆ ಶಾರ್ಜ್ಣದೇವನು 

ನಾದೇನ ವ್ಯಜ್ಯತೇ ವರ್ಣಃ ಪದಂ ವರ್ಣಾತ್‌ ಪದಾದ್‌ ಗೆ 

ವಚಸೋ ವ್ಯವಹಾರೋ*ಯಂ ನಾದಾಧೀನಮತೋ ಜಗತ್‌ |" 
ಎಂದು ಜಗತ್ತನ್ನೇ ನಾದಾಧೀನಗೊಳಿಸುತ್ತಾನೆ. ಆದುದರಿ೦ದ ಗೇಯಾರ್ಥ, ಪದಾರ್ಥ 
ಗಳೆರಡರ ಮೂಲದ್ರವ್ಯಗಳಲ್ಲಿಯೂ ಸಾಧಾರಣಾ೦ಶಗಳು ಇವೆ. ಆದರೆ ಸಂಗೀತದ 
ಮೂಲದ್ರವ್ಯವಾದ ಸ್ವರದಲ್ಲಿ ಅಭಿಧಾತಾತ್ಪರ್ಯಾದಿ ಶಕ್ತಿಗಳಿಲ್ಲ ; ಹಾಗೆಯೇ ಪದಕ್ಕಿರು 
ವಂತೆ ಅನ್ಯಸ್ವರಗಳಿಂದ ಸಮೀಕರಿಸಿ ಹೇಳಬಹುದಾದ ಅರ್ಥವೂ ಇಲ್ಲ. ಪದಕ್ಕೆ 
ಇಂದ್ರಿಯಾಕರ್ಷಣವು ಸ್ಥ ್ವಭಾವಸಿದ್ದವಲ್ಲ. ಲಯವು ಸ್ವಭಾವಸಿದ್ದವಲ್ಲ ; ಕಾವ್ಯಸ೦ದರ್ಭ 
ದಲ್ಲಿ ಮಾತ್ರ ಇವು ದೊರೆಯುತ್ತವೆ. ಆದರೆ ಸ್ವರಕ್ಕೆ ಇವು ಸ್ವಭಾವ ಸಿದ್ಧವಾದ ಲಕ್ಷಣಗಳು. 

೬೧. ಹರಿಪಾಲದೇವ, ಸ೦ಗೀತಸುಧಾಕರ, V, ೩, ಪು. ೧೫೫ ಮೈಸೂರು ಶ್ರೀ ವರಲಕ್ಷ್ಮೀ ಅಕೆಡಮಿ 


ಹಸ್ತಪ್ರತಿ. 
೬೨. ಶಾರ್ಜ್ಣದೇವ, ಉಕ್ತಗ್ರ೦ಥ, ೧. ೨, ೨ 


೬೫೦ ಕರ್ಣಾಟಕಸ೦ಗೀತವಾಹಿನಿ 


ಪದದ ಅರ್ಥವು ಸ್ಫುರಿಸುವುದು ಮುಖ್ಯವಾಗಿ ಬೌದ್ಧಿಕ ವ್ಯಾಪಾರದಿ೦ದ : ಸ್ವರದ ಗೇಯಾ 
ರ್ಥವು ಸ್ಫುರಿಸುವುದು ಇ೦ದ್ರಿಯಸ೦ವೇದನೆ, ರಸಸ೦ವಿದ ಮೊದಲಾದವುಗಳಿ೦ದ. ಕಾವ್ಕಾ 
ರ್ಥವು ವಿವಿಧ ಪದಗಳ ಏಕ ಘಟಕಾರ್ಥಶ್ರೇಣಿಯ ಮೊತ್ತದಿ೦ದ ಅನುಕ್ರಮವಾಗಿ 
ಉದ್ಭವಿಸಿ ಅದಕ್ಕೆ ಅತೀತವೂ ಅಧಿಕವೂ ಆಗಿರುವ ಸಂಕೀರ್ಣಾರ್ಥರೂಪದಲ್ಲಿ ಸ್ಟುರಿಸು 
ತ್ತದೆ. ಸ್ವರಗಳಿಗೆ ಬಹುಘಟಕಾರ್ಥವು ಇಲ್ಲದುದರಿಂದ, ಸ್ವರಸ೦ದರ್ಭವು ಏಕಘಟಕ 
ವಾಗಿಯೇ ಒಮ್ಮಿ೦ದೊಮ್ಮೆಗೆ ಸ್ಫುರಿಸುತ್ತ, ದೆ. ಆದುದರಿ೦ದ ಭಾಷೆ ಮತ್ತು ಸ೦ಗೀತ 
ಗಳಲ್ಲಿನ ಸಾದೃಶ್ಯವನ್ನು ಸ್ಥೂಲವಾಗಿಯೇ ತಿಳಿಯಬೇಕು. 

ವಿವಿಧ ಪದಗಳ . ಅಕ್ಷರಾರ್ಥಮಾತ್ರ ಸಮುದಾಯದಿಂದ ಕಾವ್ಕಾರ್ಥವವು ಹೇಗೆ 
ಹುಟ್ಟುವುದಿಲ್ಲವೋ ಅಂತೆಯೇ ಸ್ವರಗಳ ಅನುಕ್ರಮಿತ ಜೋಡಣೆಯಿ೦ದಲೇ ಗೇಯ 
ಅರ್ಥವು ಹುಟ್ಟುವುದಿಲ್ಲ. ವಾಕ್ಕಾರ್ಥದ ಸ್ಫುರಣವು ವ್ಯಾಕರಣ ಹಾಗೂ ನುಡಿಗಟ್ಟಿನ 
ನಿಯಮಗಳನ್ನು ಅವಲ೦ಜಿಸುವ೦ಂತೆಯೇ ಗೇಯಾರ್ಥವಾದರೂ ಸ್ವರಸ೦ದರ್ಭರಚನೆ 
ಯಲ್ಲಿ ಕೆಲವು ನಿಯಮಗಳನ್ನು ಅಪೇಕ್ಷಿಸುತ್ತದೆ. ಇವು ಸ೦ಗೀತಶಾಸ್ತ್ರಮರ್ಯಾದಿತವಾದವು; 
ವಾಕ್ಕಾರ್ಥವು ಅಥವಾ ಪ್ರಬಂಧಾರ್ಥವು ಪದಗಳ ಅಥವಾ ವಾಕ್ಕಗಳ ಬಿಡಿಯಾದ ಅರ್ಥ, 
ಅವುಗಳ ಅನುಕ್ರಮ ಮುಂತಾದವುಗಳನ್ನು ಅವಲಂಬಿಸುವಂತೆ ಗೇಯಾರ್ಥವು ಸ್ವರಗಳಲ್ಲಿ 
ಯಾವುದು ಮೊದಲು, ಯಾವುದು ಕೊನೆ, ಯಾವುದು ಅತ್ಯ೦ತ ಪ್ರಯುಕ್ತ, ಯಾವುದು 
ಲಂ೦ಘಿತ, ಯಾವುದು ಬಹು, ಬೇರೆ ಬೇರೆ ನಾದಮಟ್ಟಗಳಲ್ಲಿ ಎಲ್ಲಿಯವರೆಗೆ ಸಂಚಾರ 
ಮುಂತಾದ ಲಕ್ಷಣಗಳನ್ನು ಅವಲಬಿಸುತ್ತದೆ. ಹೀಗೆ ಮಾತು-ಧಾತುಗಳೆರಡೂ ತಮ್ಮದೇ 
ಆದ ಅರ್ಥಾವಬೋಧತತ್ತ್ಪ, ತಂತ್ರ, ನಿಯಮಗಳನ್ನು ನಿರ್ಮಿಸಿಕೊಂಡಿವೆ. 


ವಕ್ರತಾ ತತ್ತ್ವ | 

ಮಾತಿನಲ್ಲಿ ಕಾವ್ಯಾರ್ಥವು ಸ್ಪುರಿಸುವುದು ಧ್ವನಿಯ ಮೂಲಕವಷ್ಟೆ; ಪದಕ್ಕೆ ತನ್ನ 
' "ಸಾಮಾನ್ಯ ವ್ಯಾವಹಾರಿಕವಾದ ಅರ್ಥದೊಡನೆಯೇ ಸೂಚ್ಛ್ಯಾರ್ಥವೂ ಇರುತ್ತದೆ. ಬರೆದ 
ಮಾತಿನಲ್ಲಿ ಇದು ಹೆಚ್ಚು ಊಹ್ಯವಾಗುತ್ತದೆ.; ಚಮತ್ಕಾರವನ್ನು, ಅಲಂಕಾರವನ್ನು ಒಳ 
ಗೊಳ್ಳುತ್ತದೆ. ಆಡಿದ ಮಾತಿನಲ್ಲಾದರೆ ಇದರ ಜೊತೆಗೆ ಕ೦ಠದ ಸ್ವರಭಾರವು ಸೇರಿಕೊಳ್ಳು 
ತ್ತದೆ. ಕ೦ಠಧ್ವನಿಯನ್ನು ಏರಿಸಿ, ತಗ್ಗಿಸಿ, ಕಂಪಿಸಿ, ಎಳೆದು ಮುಂತಾಗಿ ಮಾಡುವುದರಿಂದ 
ಮಾತಿನ ಅಕ್ಷರಾರ್ಥವನ್ನು ಮಾತ್ರವಲ್ಲದೆ ಅದಕ್ಕೆ ಕೆಲವು ವೇಳೆ ತೀರಾ ವಿರುದ್ಧವಾದ 
ಅರ್ಥವನ್ನೂ ಹೊರಡಿಸಬಹುದಷ್ಟೆ. ಉದಾಹರಣೆಗೆ ಓಹೊ, ಅಯ್ಯೋ ಮುಂತಾದ 
ಶಬ್ದಗಳಲ್ಲಿ ಧ್ವನಿವಕ್ರತೆಯಿಂದ ಹರ್ಷ, ವಿಸ್ಮಯ, ಕರುಣ, ಶೋಕ, ಅದ್ಭುತ, ಚಿಂತೆ, 
ಜುಗುಪ್ಸೆ ಮುಂತಾದ ಹಲವು ಭಾವಗಳನ್ನು ನಾವು ತೋರಿಸುವುದು ತಿಳಿದೇ ಇದೆ. ಈ 
ಅಭಿವ್ಯಕ್ತಿತ೦ತ್ರವಾದ ವಕ್ರತೆಯು ಸಂಗೀತಕ್ಕೂ ಸಮಾನವಾದುದೇ. ಮನೋವ್ಯಾಪಾರವು 
ಏಕಮುಖವಾಗಿ ನೇರವಾಗಿ ಚಲಿಸುತ್ತಿರುವಾಗ ಅದನ್ನು ಕುತೂಹಲಗೊಳಿಸಿ ಆಕರ್ಷಿಸು 
ವುದು ಇಂದ್ರಿಯ ಸನ್ನಿಕರ್ಷಾನುಭವದಲ್ಲಿ ವಕ್ರತಾ ತತ್ತ್ವವೇ. ಚಿತ್ತದ ಚಲನೆಗೆ ವಕ್ರ 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೫೧ 


ತೆಯೇ ಚಾಟಿ. ಸಂಗೀತದಲ್ಲಿಯಾದರೂ ಅಷ್ಟೆ. ಸ್ವರದ ಪ್ರಸನ್ನತೆ. ಪುಷ್ಟಿ. ಸ್ವಯಂರಂಜ 
ಕತ್ತ ಮೊದಲಾದ ಪ್ರಾಕೃತಿಕ ಧರ್ಮದೊಡನೆ ವಕ್ರತೆಯೂ ಸೇರಿಕೊಂಡಿದೆ. ಇದರಿಂದಲೇ 
ಎಲ್ಲ ಸ್ವರಶ್ರೇಣಿಸಂಗೀತಪದ್ಧತಿಗಳ ಎಲ್ಲ ಮಟ್ಟಗಳಲ್ಲಿಯೂ ಗೇಯಾರ್ಥವು ಬಲ 
ಗೊಳ್ಳುವುದು. ಇದನ್ನು ಗಮಕವೆ೦ಬ ಪರಿಭಾಷೆಯಿ೦ದ ಕರೆಯಲಾಗುತ್ತದೆ. ಇದು 
ಸ್ವರಾಲಂಕರಣಪ್ರಕ್ರಿಯೆ. ಇದು ವಸ್ತುನಿಷ್ಕವಾದರೆ ವ್ಯಾವಹಾರಿಕ ಮಟ್ಟದಲ್ಲಿ ಆಡು 
ಮಾತಿನ ಸೂಚ್ಯಾರ್ಥವು ಹುಟ್ಟುತ್ತದೆ : ಸೌಂದರ್ಯನಿಷ್ಠವಾಗಿ ಮಾತನ್ನು ಅಪೇಕ್ಷಿಸಿದರೆ 
ಕಾವ್ಯಾರ್ಥವು ಹುಟ್ಟುತ್ತದೆ; ಸೌ೦ಧರ್ಯನಿಷ್ಠವಾಗಿ ಮಾತಿಗೆ ನಿರಪೇಕ್ಷವಾದರೆ 
ಗೇಯಾರ್ಥವಾಗುತ್ತದೆ. 


ಗಮಕಗಳ ಹುಟ್ಟು 

ನಿತ್ಯಜೀವನದಲ್ಲಿ ವಿವಿಧ ಭಾವ, ರಸಗಳನ್ನು ಮಾತಿನ ಮೂಲಕ ತೋರಿಸಿಕೊಳ್ಳಲು 
ನಾವು ಬಳಸಿಕೊಳ್ಳುವ ಧ್ವನಿವಿಕಾರಗಳೇ ಗಮಕಗಳ ಜನ್ಮಸ್ಥಾನ. ಇವುಗಳ ಪ್ರಯುಕ್ತಿರೀತಿ 
ಗಳು ಹಲವು. ಇವುಗಳ ರೀತಿ, ವೈಶಿಷ್ಟ್ಯ, ಸಂದರ್ಭಗಳು ಆಯಾ ಭಾವ, ರಸಗಳ ಸ್ವಭಾವ, 
ಸ್ವರೂಪ, ತೀವೃತೆ ಮುಂತಾದವುಗಳನ್ನು ಅವಲಂಬಿಸುತ್ತವೆ. ಇವುಗಳನ್ನು, ಉತ್ಪ್ರೇಕ್ಷಿತ 
ವಾಗಿ ಅನುಕರಿಸುವಾಗ ಅವುಗಳಿಗೆ ಆಶ್ರಯಗಳಾದ ಭಾವರಸಗಳು ನಾಟಕ, ಕಾವ್ಯಗಾಯನ 
ಮುಂತಾದ ಸಂದರ್ಭಗಳಲ್ಲಿ ಸ್ಫುರಿಸುತ್ತವೆ. ಇವೇ ಧ್ವನಿವಿಕಾರಗಳನ್ನು ನಿರ್ದಿಷ್ಟ ಸ್ವ 
ಸ್ಥಾನಗಳಿಗೆ ಸೀಮಿತಗೊಳಿಸಿ, ಪದಾರ್ಥದಿಂದ ಬೇರ್ಪಡಿಸಿ, ಅವುಗಳ ಸೌಂದರ್ಯಗುಣ 
ವನ್ನು ಮಾತ್ರ ವರ್ಧಿಸಿ ಬಲಗೊಳಿಸುವಂತೆ ಶುದ್ಧಿಗೊಳಿಸಿ, ಆದರ್ಶಗೊಳಿಸಿ ಬಳಸಿದರೆ 
ಇವೇ ಭಾವರಸಗಳು ಛಾಯರೂಪದಲ್ಲಿ ಪುನಃ ಸಂಗೀತದಲ್ಲಿ ಸುರಿಸುತ್ತವೆ. 
ಒಂದೊಂದು ಬಗೆಯ ಭಾವವೂ, ರಸವೂ ತನಗೆ ವಿಶಿಷ್ಟವಾದ ಧ್ವನಿವಿಕಾರ ರೀತಿಗಳನ್ನು 
ನಿತ್ಯಜೀವನದ ಅಭಿವ್ಯಕ್ತಿಸ೦ದರ್ಭಗಳಲ್ಲಿ ಬಳಸಿಕೊಳ್ಳುತ್ತದೆ. ಇದು ಮಾನವಕುಲಕ್ಕೆ 
ಸಾರ್ವತ್ರಿಕವೂ, ಸಹಜವೂ ಆಗಿದೆಯೆ೦ದು ತೋರುತ್ತದೆ. 

ಸ್ವರವಕ್ರತೆಯ ಈ ಶಕ್ತಿ ಸಾರ್ವತ್ರಿಕ ; ಎಂದೇ ವಿವಿಧ ದೇಶಗಳ, ವಿವಿಧ ಸಂಸ್ಕೃತಿಗಳ 
ಜನಗಳು ಶೋಕ, ವೀರ, ಕರುಣ, ಕೋಪ, ಹಾಸ್ಯ ಮುಂತಾದವುಗಳನ್ನು ಹೆಚ್ಚು ಕಡಿಮೆ 
ಒಂದೇ ರೀತಿಯ ಧ್ವನಿವಿಕಾರಗಳಿಂದ ತೋರಿಸುತ್ತಾರೆ. ಮುಖಚರ್ಯೆ ಮತ್ತು ಧ್ವನಿವಿಕಾರ 
-ಇವೆರಡೂ ವಾಗರ್ಥಾಭಿವ್ಯಕ್ತಿಯ ಪ್ರಬಲವೂ ಸಾರ್ವತ್ರಿಕವೂ ಆದ ಸಾಧನಗಳಾಗಿವೆ. 
ಸ್ವರಶ್ರೇಣಿಯ ಸಂಗೀತಪದ್ಧ ತಿಗಳಲ್ಲಿ ಭಾರತೀಯ ಸ೦ಗೀತದಷ್ಟು ಪ್ರೌಢವಾಗಿ ಈ ತಂತ್ರ 
ವನ್ನು ಬೆಳಸಿ ಬಳಸಿಕೊಂಡಿರುವುದು ಅನ್ಯತ್ರ ಕಂಡುಬರುವುದಿಲ್ಲ. ನಿರ್ದಿಷ್ಟವಾದ ಭಾವ 
ರಸಗಳ ಪ್ರಕಟನೆಗಾಗಿ ವ್ಯಾವಹಾರಿಕಮಟ್ಟದಲ್ಲಿ ಪ್ರಯುಕ್ತವಾದ ಧ್ವನಿವಿಕಾರಗಳನ್ನೇ 
ಸಂಗೀತ ಕಲಾಪ್ರಕಾರದ ಮರ್ಯಾದೆಯಲ್ಲಿ ಬಳಸಿದಾಗ ಆಯಾ ಭಾವ ರಸಗಳು 
ಭಾಸವಾಗುವುದರಿಂದ ಇಂತಿಂಥ ರಾಗಗಳು, ಇಂತಿಂಥ ಭಾವರಸಗಳನ್ನು ಉದ್ದೋಧ 
ಗೊಳಿಸುತ್ತವೆ ಎನ್ನುತ್ತೇವೆ. ಆಯಾ ರಾಗವು ತನ್ನ ಸ್ವರಸಂಪತ್ತಿಗೆ ಸ್ವಾಭಾವಿಕವೂ 


೬೫೨ ಕರ್ಣಾಟಕಸ೦ಗೀತವಾಹನಿ 


ಪರಂಪರಾನುಗತವೂ ವಿಶಿಷ್ಟವೂ ಆಗಿರುವ ಗಮಕ ರೀತಿಗಳನ್ನು ಬಳಸಿಕೊಳ್ಳುವುದರಿಂದ 
ಇದು ಸಾಧ್ಯವಾಗುತ್ತದೆ. 


ಛಂದಸ್ಸು ಮತ್ತು ಲಯ 

ಛ೦ದಸ್ಸು ಮತ್ತು ಲಯ--ಇವೆರಡೂ ಸಹ ಕಾವ್ಯಾರ್ಥ ಮತ್ತು ಗೇಯಾರ್ಥನಗಳಿಗೆ 
ಸಾಧಾರಣವಾಗಿರುವ ವಾಹಕೆಗಳೇ. ಲಯವೆ೦ದರೆ ಎರಡು ನೆರೆಹೊರೆಯ ಅಕ್ಟರಗಳಲ್ಲಿ/ 
ಪದಗಳಲ್ಲಿ ಅಥವಾ ಸ್ಟರಗಳಲ್ಲಿ/ಸ್ಪರಸಮುಚ್ಚೆಯಗಳಲ್ಲಿ ನಡುವೆ ಇರುವ ಕಾಲದ ಅವಧಿ 
ಎಂದು ಇಲ್ಲಿ ಅರ್ಥ. ಛ೦ದಸ್ಸು ಎಂದರೆ ಅಕ್ಷರ, ಪದ, ಸ್ವರಸಮುಚ್ಚೆಯಗಳನ್ನು ನಿಯತ 
ರೀತಿಯಲ್ಲಿ ಪುನರಾವರ್ತಿತವಾಗುವಂತೆ ಅಥವಾ ನಿಯತವಾದ ವಿವಿಧ ಕಾಲಾಂತರಗಳು 
ಪುನರಾವರ್ತಿತವಾಗುವಂತೆ ಗು೦ಪುಗಳಾಗಿ ವಿನ್ಯಾಸಮಾಡುವುದು, ಎ೦ದು ಇಲ್ಲಿ ಅರ್ಥ. 
ಅರ್ಥಸ್ಫುರಣಕ್ಕೆ ಅರ್ಥವಾಹೀ ಸಂಕೇತಗಳು ಅತಿ ಸಮೀಪವೂ ಅತಿ ದೂರವೂ ಅಲ್ಲದ 
ಅಂತರಗಳಲ್ಲಿ ಮನೋಭೂಮಿಯ ಮೇಲೆ ಮೂಡುವುದು ಅಗತ್ಯವಾಗುತ್ತದೆ. ಈ 
ಅಂತರಗಳ ಪ್ರಮಾಣವು ಆಯಾ ಮನಸ್ಸನ್ನೂ ಸ೦ಕೇತಗಳನ್ನೂ ಅವಲಂಬಿಸುತ್ತದೆ. 
ಆದರೂ ಅದು ಸಾರ್ವತ್ರಿಕವಾಗಿ ಸಮಾನವಾದ ಒಂದು ವ್ಯಾಪ್ತಿಯಲ್ಲೇ ಇರುತ್ತದೆ. ತನಗೆ 
ಗೋಚರಿಸುವ ಸಂಕೇತಗಳನ್ನು ಹೀಗೆ ಗು೦ಪುಗಳನ್ನಾಗಿಯೂ ಮಾದರಿಗಳನ್ನಾಗಿಯೂ 
ಏರ್ಪಡಿಸಿಕೊ೦ಡು ಇವುಗಳಲ್ಲಿ ಹಾಗೂ ಇವುಗಳ ಗುಂಪುಗಳಲ್ಲಿ ಪರಸ್ಪರ ಸಂಬಂಧ 
ಗಳನ್ನು ವೀಕ್ಷಕನು ಕಾಣಲೆಳಸುವುದರಿ೦ದಲೇ ಅರ್ಥದ್ಯೋತನವಾಗುವುದು. ಇದು 
ಮನಸ್ಸಿನ ಮೂಲಭೂತವಾದ ವ್ಯಾಪಾರ. 

ವಾಗರ್ಥವು ಅನೇಕ ಘಟಕಗಳಲ್ಲಿ ಆ೦ಶಿಕವಾಗಿಯೂ ಅನುಕ್ರಮಿತವಾಗಿಯೂ ನ೦ತರ 
ಸಂಕೀರ್ಣವಾಗಿಯೂ ಗೋಚರಿಸುವುದರಿಂದ ಅದರ ದ್ರವ್ಯಗಳಾದ ಅಕ್ಷರಗಳು ಮತ್ತು 
ಪದಗಳು ಪರಸ್ಪರವಾಗಿ ಸಮೀಪದಲ್ಲಿರುವುದು ಅವಶ್ಯಕವಾಗುತ್ತದೆ ; ಆದುದರಿಂದ 
ಇವುಗಳ ಲಯವು ವೇಗವಾಗಿಯೇ ಇರಬೇಕಾಗುತ್ತದೆ ; ಅಲ್ಲದೆ ಅವುಗಳ ಅಸಂಖ್ಯಾತ 
ಛ೦ದೋವಿನ್ಯಾಸಗಳೂ ಇದೇ ಆವಶ್ಯಕತೆಯಿ೦ದ ನಿಯಮಿತವಾಗುತ್ತವೆ. ಗೇಯಾರ್ಥವು 
ಇದಕ್ಕೆ ವಿರುದ್ಧವಾದುದು. ಈ ಅರ್ಥಸಂಕೇತಗಳಿಗೆ ನಿಶ್ಚಿತವಾದ ಸೂಚನೆ ಇಲ್ಲದಿರು 
ವುದರಿಂದಲೂ ವಸ್ತು ನಿಷ್ಕತೆಯಿಲ್ಲದಿರುವುದರಿ೦ದಲೂ ಅರ್ಥವು ಏಕಘಟಕವಾಗಿ ಸ್ಫುರಿ 
ಸುತ್ತದೆ. ಇಂದ್ರಿಯಾಕರ್ಷಣೆಯು ಮುಖ್ಯ ಕರ್ತವ್ಯವಾಗಿರುವುದರಿ೦ದಲೂ ಸ್ವಸಂವೇದ್ಯ 
ವಾದ ರಕ್ತಿಧರ್ಮವು ಸ್ವಭಾವವಾಗಿರುವುದರಿ೦ದಲೂ ಈ ಸಂಕೇತಗಳು ಪುಷ್ಟಿಯನ್ನು 
ಅಪೇಕ್ಷಿಸುತ್ತವೆ. ಇವುಗಳಲ್ಲಿ ಲಯ ಮತ್ತು ಛಂದಸ್ಸುಗಳು ವೇಗವಾಗಿಯೂ ನಡೆಯು 
ತ್ತವೆ, ವಿಳಂಬವಾಗಿಯೂ ನಡೆಯುತ್ತವೆ. ಆದರೆ ಗೀತಸ೦ದರ್ಭದಲ್ಲಿ ವಿಸ್ತಾರವಾದ" 
ಅವಧಿಯು ಸ್ವರಗಳಿಗೆ ಬೇಕಾಗುತ್ತದೆ. ಸಾಹಿತ್ಯಕ ಛಂದಸ್ಸಿನಲ್ಲಿ ಅಕ್ಷರಪ್ರಮಾಣಕ್ಕೆ ಲಘು, 
ಗುರು ಮತ್ತು ಪ್ಲುತಗಳೆಂಬ ಮೂರು ಮಾನಗಳು ಉಂಟಷ್ಟೆ. ಸ೦ಗೀತದಲ್ಲಿಯೂ ಇದೇ 
ಹೆಸರಿನ ಇದೇ ಪ್ರಮಾಣದಲ್ಲಿ ಉಪಬ್ಬಂಹಿಸಿದ ಮಾನಗಳನ್ನು ಬಳಸುವುದು ಇವೆರಡರ 


ಗಮಕಕಲೆಯಲ್ಲಿ ರಸಸಂವಿದದ ಅರ್ಥಬ್ರಹ್ಮ ೬೫೩ 


ನಡುವೆ ಇರುವ ಸಾಧಾರಣತೆಯನ್ನು ತೋರಿಸುತ್ತದೆ. ಪದಾರ್ಥಪ್ರಧಾನವಾದ ಪ್ರಬಂಧ 
ಗಳಲ್ಲಿ ತಾಳಾವರ್ತವನ್ನು ಕುಗ್ಗಿಸಿ ಯಥಾಕ್ಷರನಿಬದ್ಧವಾದ ಧಾತುವಿನ ಅನ್ವಯಕ್ಕಾಗಿ 
ಛಾಪುತಾಳವನ್ನು ಸಂಗೀತವು ನಿರ್ಮಿಸಿಕೊ೦ಡಿರುವುದೂ ಈ ದ್ರುತಗತಿಯ ಛಂದೋ 
ಲಯಗಳ ವ್ಯಾಪಾರವನ್ನು ಸೂಚಿಸುತ್ತದೆ. ಅಂತೆಯೇ ಸಾಹಿತ್ಯವೂ ಈ ಬಗೆಯ ಪ್ರಬಂಧ 
ಪ್ರಕಾರಗಳನ್ನು ವರ್ಣಿಸುತ್ತದೆ. ಮೇಲೆ ಹೇಳಿದ ಮೆಲ್ವಾಡು. ಪಾಡುಗಬ್ಬ, ಬಾಜನೆಗಬ್ಬಗಳು 
ಇದಕ್ಕೆ ಕನ್ನಡದಲ್ಲಿ ಉದಾಹರಣೆ. ಆದರೆ ಗೇಯಾರ್ಥ ಪ್ರಧಾನವಾದ ಪ್ರಬಂಧಗಳಲ್ಲಿ 
ಸ್ವರವಿಸ್ಕತಿಯೇ ತಂತ್ರವೂ ವಿಧಾನವೂ ಪ್ರಯೋಜನವೂ ಆಗಿರುವುದರಿಂದ ಇದಕ್ಕೆ 
ತಕ್ಕಷ್ಟು ವಿಸ್ತಾರವಾದ ಶಯ್ಕೆಯು ಬೇಕಾಗುತ್ತದೆ. ಎಂದೇ ಇಲ್ಲಿ ತಾಳಾವರ್ತವು 
ವಿಸ್ತಾರವಾಗುತ್ತದೆ. ತಾಳದಿ೦ದ ನಿಯಮಿತವಾಗದ ಅನಿಬದ್ದ ಪ್ರಬ೦ಧಗಳಲ್ಲಿಯೂ 
ಮಾತುವಿನಲ್ಲಿ ಬರುವ ಸ್ವಾಭಾವಿಕ ವಿರಾಮಗಳಲ್ಲಿ, ಪದಗಳ ನಡುವೆ. ಪದಾ೦ತ್ಕದಲ್ಲಿ 
ಮುಂತಾದ ಎಡೆಗಳಲ್ಲಿ ಸ್ವರವಿಸ್ಕತಿಯು ಜರುಗುತ್ತದೆ. ಈ ಸಂದರ್ಭದಲ್ಲಿ ಮೇಲೆ 
ಉದ್ದರಿಸಿರುವ 
ಪದಾ೦ತರೇ ಸ್ವರನ್ಯಾಸೈರ್ಗೀಯಂತೇ ವೃತ್ತಜಾತಯಃ | 
ನ ತಾಲನಿಯಮಸ್ತಾಸಾಂ ಛಂದಸಸ್ತತ್ರ ಮುಖ್ಯತಾ ॥"” 

ಎ೦ಬ ಸೋಮೇಶ್ಚರೋಕ್ತಿಯನ್ನು ಸ್ಮರಿಸಿಕೊಳ್ಳಬಹುದು. 

ಸ೦ಗೀತಸಾಹಿತ್ಯಗಳಲ್ಲಿರುವ ಛಂದೋಲಯಗಳ ವಿಷಯದಲ್ಲಿ ಇನ್ನೂ ಒಂದು 
ಮಾತು ಇಲ್ಲಿ ಪ್ರಸಕ್ತವಾಗುತ್ತದೆ. ಕಾವ್ಯದಲ್ಲಿ ಛಂದೋದ್ರವ್ಯಗಳನ್ನು ಮಾತ್ರೆಗಳ ಮತ್ತು 
ಅಂಶಗಳ ಗಣಗಳಾಗಿ ಏರ್ಪಡಿಸುವ೦ತೆ ಗೇಯಾರ್ಥಪ್ರಧಾನವಾದ ಪ್ರಬಂಧಗಳಲ್ಲಿ 
ಎಂದರೆ ಕೃತಿ, ವರ್ಣ, ತಿಲ್ಲಾನ ಮು೦ತಾದವುಗಳಲ್ಲಿ ಈ ಬಗೆಯ ವಿ೦ಗಡನೆಯು ಸಲ್ಲುವು 
ದಿಲ್ಲ. ಅದರ ಬದಲು ಸ್ವರಗಣಗಳು ಇಲ್ಲಿ ಜತಿ ಮತ್ತು ಗತಿ" ಎಂಬ ಎರಡು ಬಗೆಯ 
ಪ್ರಕ್ರಿಯೆಗಳಲ್ಲಿ ನಡೆಯುತ್ತವೆ. ಕಾವ್ಯವೊ೦ದರಲ್ಲಿ ಕ೦ದ, ತ್ರಿಪದಿ, ಷಟ್ಟದಿ ಮು೦ತಾದ 
ಯಾವುದಾದರೊಂದು ವಿಶಿಷ್ಟ ಪ್ರಕಾರವು ತನ್ನ ಮೊತ್ತದ ಪುನರಾವರ್ತನೆಯಿಂದ ಕಾವ್ಯ 
ದ್ರವ್ಯದ ಸ್ಥೂಲಮಾನವಾಗಬಲ್ಲುದಷ್ಟೆ. ಅರ್ಥನೈಕಟ್ಕದಿ೦ದ ಒ೦ದು ಪದ್ಯಕ್ಕೂ ಮುಂದಿನ 
ದಕ್ಕೂ ಅವಿಚ್ಛಿನ್ನತೆಯು ಏರ್ಪಟ್ಟರೂ ಕಾಲದ ದೃಷ್ಟಿಯಿ೦ದ ತೈಲಧಾರೆಯ೦ತಹ ಅವಿ 
ಚ್ಛಿನ್ನತೆ, ನೈರಂತರ್ಯಗಳು ಸಿದ್ಧಿಸುವುದಿಲ್ಲ; ಇವುಗಳ ಆವಶ್ಯಕತೆಯು ಇಲ್ಲಿ ಅಷ್ಟಾಗಿ 
ಇಲ್ಲವೂ ಇಲ್ಲ. ಆದರೆ ಗೇಯಾರ್ಥದಲ್ಲಿಇವುಗಳ ಆವಶ್ಯಕತೆ ತುಂಬಾ ಉಂಟು ; 


೬೩. ಸೋಮೇಶ್ವರ, ಉಕ್ತಗ್ರ೦ಥ, ಉಕ್ತಸ್ಥಾನ. ೨೦೦. ಪು. ೨೦ 

೬೪. ಜತಿಯೆಂದರೆ ಸ೦ಖ್ಯಾಮಾತ್ರದೃಷ್ಟಿಯಿ೦ದ ಸ್ವರಗಳನ್ನು ಮೂರು, ನಾಲ್ಕು, ಐದು, ಏಳು, 
ಒಂಬತ್ತು ಮುಂತಾದ ಸಂಖ್ಯೆಯ ಗುಂಪುಗಳಾಗಿ ಜೋಡಿಸುವುದು. ಇಲ್ಲಿ ಲಯದ ಅಥವ ತಾಳದ 
ವಿವೇಕ್ಷೆಯಿಲ್ಲ. ಗತಿ ಅಥವ ನಡೆ ಎಂದರೆ ತಾಳಾವರ್ತದ ಪ್ರತಿಯೊಂದು ಸಮವಿಭಾಗದಲ್ಲಿರುವ 
ಅಂತರವನ್ನು ಇದೇ ಸಂಖ್ಯೆಗಳ ಅಥವಾ ಇವುಗಳ ಮಧ್ಯವರ್ತಿ ಸಂಖ್ಯೆಗಳ ಸಮಭಾಗಗಳಲ್ಲಿ ಸ್ವರ, 
ಅಕ್ಬರ, ಪಾಟಾಕ್ಷರ ಮುಂತಾದ ದ್ರವ್ಯಗಳನ್ನಿಟ್ಟು ಗೇಯಾರ್ಥವನ್ನು ನಡೆಸುವುದು. 


೬೫೪ ಕರ್ಣಾಟಕಸ೦ಗೀತವಾಹಿನಿ 


ಏಕೆಂದರೆ ಸ್ವರಗಳ ಗಣಗಳು ಇಲ್ಲಿ ಚಲಿಸುವುದು ನಿರಂತರವೂ ಅವಿಚ್ಛಿನ್ನವೂ ಆದ 
ಕಾಲವಾಹಿನಿಯ ಪಾತ್ರದಲ್ಲಿ. ಆದುದರಿಂದ ಗೀತಪ್ರಮಾಣವನ್ನು ಅಳೆಯುವ ಹಾಗೂ 
ಗಾನಕ್ರಿಯೆಯ ವಿವಿಧ ಅಂಶಗಳ ಪೂರ್ವಾಪರ ಅಂಶಗಳನ್ನು ಸಂಬಂಧಿಸುವ ಒ೦ದು 
ತಂತ್ರವು ಅನಿವಾರ್ಯವಾಗುತ್ತದೆ. ಆದುದರಿಂದಲೇ ತಾಳವೆ೦ಬ ತಂತ್ರವನ್ನು ಸಂಗೀತವು 
ನಿರ್ಮಿಸಿಕೊಂಡಿದೆ. ನಿಶ್ಚಿತವೂ ನಿಯತವೂ ಆದ ಅ೦ಗರಚನೆಯುಳ್ಳ ಇದರ ಎಡೆಬಿಡದ 
ಆವರ್ತಗಳಲ್ಲಿ ಗೀತವನ್ನಳೆಯುವುದು ಭಾರತೀಯ ಸಂಗೀತಕ್ಕೆ ವಿಶಿಷ್ಟವಾದ ತಂತ್ರ. 
ಚಲನಶೀಲವಾದ ನಾದಬಿರಿದುವನ್ನು ಕಾಲದೇಶಗಳೆಂಬ ಎರಡು ಸ್ಥಾನ ನಿರ್ದೇಶಕ 
ಅಧಿಕರಣಗಳಿ೦ದ ಗುರುತಿಸುತ್ತೇವಷ್ಟೆ. ಮುಂದುವರೆಯುತ್ತಿರುವ ಕಾಲಾಧಿಕರಣದಲ್ಲಿ 
ನಿಶ್ಚಿತವೂ ನಿಗದಿಯೂ ಆದ ಒ೦ದು ಮಾದರಿಯನ್ನು ಆಧಾರವಾಗಿಟ್ಟುಕೊಂಡು ಇದರ 
ಹಿನ್ನೆಲೆಯಲ್ಲಿ ಗೀತದ ಆಕೃತಿಯನ್ನೂ ದೇಹವನ್ನೂ ಅಳೆಯವುದೂ ನಿರ್ಣಯಿಸುವುದ್ದೂ 
ಅನನ್ಯಸದೃಶವಾದ : ಗಾನಪ್ರಕ್ರಿಯೆಗಳು. ಮಾತುಸಹಿತವಾದ ಧಾತುವಿನಲ್ಲಿ ಇದು 
ಪ್ರಯುಕ್ತವಾಗುವುದು ಪ ್ರೈಸಿದ್ಧವೇ ಆಗಿದೆ. ಆದರೆ ಮಾತು ರಹಿತವಾಧ ಧಾತುಮಾತ್ರದಲ್ಲಿ, 
ಎಂದರೆ ರಾಗಾಲಪ್ತಿಯಲ್ಲಿ ಸಹ ಇದನ್ನು ಭಾರತೀಯ ಸಂಗೀತದಲ್ಲಿ ಬಳಸಲಾಗುತ್ತಿತ್ತು 
ಎಂಬುದಕ್ಕೆ ಶಾಸ್ತ್ರವರ್ಣಿತವಾದ. ಹಾಗೂ ನಾಗಸ್ವರವಾದನದಲ್ಲಿ ಇಂದಿಗೂ ರೂಢಿ 
ಯಿರುವ ಪ್ರಾ೦ಜಲವೆ೦ಬ ಆಲಪ್ತಿವಿಧವೇ ಸಾಕ್ಷಿ. 


ಸಂಕೇತಸಾಮಗ್ರಿ 

ಈ ಎರಡೂ ಕಲಾಪ್ರಕಾರಗಳ ಸಂಕೇತಗಳನ್ನು ಸ್ಲೂಲವಾಗಿಯಾದರೂ-ಪರಿಶೀ 
ಲಿಸಬೇಕು. ಎರಡು ಶಬ್ದಮೂಲವೇ ಆದರೂ ಪದ ಮತ್ತು ಸ್ವರ(ಅಥವಾ ಸ್ವರಸಮು 
ದಾಯ)ಗಳಲ್ಲಿ ಮುಖ್ಯವಾದ ಭಿನ್ನತೆಗಳಿವೆ. ಮೊದಲನೆಯದಾಗಿ ಸ್ವರಕ್ಕಿರುವಂತೆ ಪದಕ್ಕೆ 
ಸ್ಪಯಂನಿಷ್ಠವಾದ ರಂಜನಾಶಕ್ತಿಯಿಲ್ಲ. ಆದರೆ ಪದಾರ್ಥವು ಶ್ರವ್ಯವಾಗಿಯೂ ದೃಶ್ಯ 
ವಾಗಿಯೂ ಗೋಚರಿಸಬಲ್ಲದು; ಸ್ವರಕ್ಕೆ ಈ ಶಕ್ತಿಯಿಲ್ಲ. ಸ್ವರದ ಅಭಿವ್ಯಕ್ತಿ ಶಕ್ತಿ ಮತ್ತು 
ರೀತಿಗಳು ಅದರ ಛಾಯೆ, ಪಲ್ಲಟನಪ್ರಮಾಣ, ಗಮಕ ಮುಂತಾದವುಗಳನ್ನು ಅವಲ೦ಜಿ 
ಸುತ್ತವೆ. ಸ್ವರವು ನಾದಪ್ರವಾಹದಲ್ಲಿ ಜಿ೦ದುಮಾತ್ರವಾಗಿರದೆ ಒಂದು ನಿರ್ದಿಷ್ಟ ವ್ಯಾಪ್ತಿ 
ಯನ್ನೂ ವಿಸ್ತಾರವನ್ನೂ ಉಳ್ಳ ಅ೦ತರವಾಗಿರುವುದರಿ೦ದ ಇದು ಸಾಧ್ಯವಾಗುತ್ತದೆ. 
ಪದವಾದರೋ ಅಭಿಧಾದಿವ್ಯಾಪಾರಗಳಿ೦ದ ಹೆಚ್ಚುಕಡಿಮೆ ಸೀಮಿತವೂ ನಿಶ್ಚಿತವೂ ಆಗಿದೆ. 
ಭಾಷೆಯಲ್ಲಿ ಕೆಲವು ಪದಗಳು ಮಾತ್ರ ನಾನಾರ್ಥಕಗಳಾದರೆ ಸಂಗೀತದಲ್ಲಿ ಎಲ್ಲ 
ಸ್ವರಗಳೂ ಸಂದರ್ಭಾನುಸಾರವಾಗಿ ನಾನಾರ್ಥಕಗಳೇ ಆಗಿವೆ. ಪದಾರ್ಥವು ಮೂಲತಃ 
ವಸ್ತುನಿಷ್ಠವೆ೦ದೂ ಸ್ವರಾರ್ಥವು ಮೂಲತಃ ಅವಸ್ತುನಿಷ್ಠವೆ೦ದೂ ವ್ಯಕ್ತಿನಿಷ್ಠವೆ೦ದೂ 
ಈಗಾಗಲೇ ಸೂಚಿಸಿದೆ. ಸ್ವರಗಳು ಸಂಖ್ಯೆಯಲ್ಲಿ ತೀರ ಸೀಮಿತವಾದರೂ ಸಂದರ್ಭ 
ಸಂಗತಿಗಳ ಪ್ರಯುಕ್ತಿಯಲ್ಲಿ ಆಸ೦ಖ್ಯಾತವೇ ; ಪದಗಳಾದರೆ ಬಹುಸಂಖ್ಯಾತವಾಗಿವೆ, 
ಇವು ಕಾಲಕಾಲಕ್ಕೆ ಹುಟ್ಟಿ, ಬೆಳೆದು, ರೂಪಾ೦ತರವಾಗಿ; ಸಾಯುತ್ತವೆ: ಜೀವ೦ತಭಾಷೆ 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೫೫ 


ಯಲ್ಲಿ ಈ ವಿಧದ ಸ೦ಕಲನ ವ್ಯವಕಲನಗಳು ಯಾವಾಗಲೂ ನಡೆಯುತ್ತಿರುತ್ತವೆ. 
ಯಾವುದೇ ಒಂದು ಸಂಗೀತಪದ್ಧತಿಯ ಸ್ವರಸಂಪತ್ತಿಯಲ್ಲಿ ಈ ಬಗೆಯ ವ್ಯತ್ಯಾಸಗಳು 
ನಡೆಯುವುದು ಅತ್ಯಲ್ಪ ಮತ್ತು ಅಪರೂಪ. 

ಮಾಧ್ಯಮವೆನ್ನುವ ದೃಷ್ಟಿಯಿಂದ ಪದಕ್ಕಿ೦ತಲೂ ಸ್ವರದಲ್ಲಿ ಗುಣವು ಹೆಚ್ಚು. ಏಕೆಂದರೆ 
ಅದು ಹೆಚ್ಚುಕಡಿಮೆ ಸಂಪೂರ್ಣವಾಗಿ ಪಾರದರ್ಶಕ. ಪದದಲ್ಲಿರುವ ಕಾವ್ಯಾರ್ಥವನ್ನು 
ಮುಟ್ಟಬೇಕಾದರೆ ಪದದ ಅಕ್ಬರಾರ್ಥವನ್ನು ದಾಟಿಕೊಂಡು ಮುನ್ನಡೆಯಬೇಕಾಗುತ್ತದೆ. 
ಈ ಬೌದ್ಧಿಕ ವ್ಯಾಪಾರವು ಇಲ್ಲಿ ಅಗತ್ಯ. ಕಾವ್ಯಾರ್ಥವು ಬೌದ್ಧಿಕಗ್ರಹಣದ ಮೂಲಕ ನಡೆದು 
ಈ ಅರ್ಥವು ಬೌದ್ಧಿಕವಲ್ಲದ ರಸಾನುಭೂತಿಯಲ್ಲಿ ತೊಡಗಬೇಕು. ಇದರ ಮಧ್ಯದಲ್ಲಿ 
ಶೃ೦ಗಾರಕರುಣಾದಿರಸಗಳ ಪ್ರತೀತಿಯನ್ನು ಅದು ಉ೦ಟುಮಾಡಿ ಇವುಗಳ ಮೂಲಕ 
ಕಾವ್ಯಾರ್ಥದ ಆತ್ಮವೂ ಸೌಂದರ್ಯದ ಆಶ್ರಯ ಸ್ಥಾನವೂ ಆಗಿರುವ ರಸವನ್ನು ಅದು ಮುಟ್ಟ 
ಬೇಕು. ಹೀಗೆ ಮಾಡುವಾಗ ಅದು ತನ್ನ ಶಕ್ತಿಯಲ್ಲಿ ಸ್ವಲ್ಪವನ್ನು ವ್ಯಯಿಸುವುದು ಅನಿವಾರ್ಯ 
ವಾಗುತ್ತದೆ. ಗೇಯಾರ್ಥದಲ್ಲಿ ಬೌದ್ಧಿಕವಾಗಿ ಗ್ರಹಿಸಬೇಕಾದ ಅಂಶವು ಇಲ್ಲವೆಂದಿಲ್ಲ. 
ಆದರೆ ಇದು ಅತ್ಯಲ್ಪವೂ ಹೌದು, ಅನಿವಾರ್ಯವೂ ಅಲ್ಲ. ಬೌದ್ಧಿಕ ಗ್ರಹಣಾ೦ಶವು ಇಲ್ಲ 
ದಿದ್ದರೂ ಗೇಯಾರ್ಥವು ಸುರಿಸಲು ಸಾಧ್ಯವಿದೆ; ಆದರೆ ಅದಿಲ್ಲದಿದ್ದರೆ ಕಾವ್ಯಾರ್ಥವು 
ಸ್ಫುರಿಸುವ೦ತೆಯೇ ಇಲ್ಲ. ಅಲ್ಲದೆ ಕಾವ್ಯಾರ್ಥದ ಮೂಲದ್ರವ್ಯವಾದ ಪದಾರ್ಥಕ್ಕೆ ಕಾಲ 
ದೇಶಗಳ ಅಧಿಕರಣವೂ ಮಿತಿಯೂ ಉಂಟು. ಎಂದರೆ ಪದಾರ್ಥವು ಆಯಾ ದೇಶ ಕಾಲ, 
ನುಡಿಗಟ್ಟು ಮೊದಲಾದವುಗಳನ್ನು ಅಪೇಕ್ಷಿಸುತ್ತದೆ. ಗೇಯಾರ್ಥದ ಮೂಲದ್ರವ್ಯವಾದ 
ಸ್ಪರಾರ್ಥಕ್ಕೆ ಇಷ್ಟು ಕಟ್ಟುನಿಟ್ಟಿನ ಮಿತಿಯಿಲ್ಲ. ಆಯಾ ಸ೦ಗೀತಪದ್ಧತಿಯಲ್ಲಿನ ಗೇಯಾ 
ರ್ಥವು ಶ್ರೋತೃವಿನಲ್ಲಿ ಆಯಾ ಸಂಸ್ಕೃತಿ, ಆಯಾ ಸಂಗೀತಪದ್ಭತಿಯ ಮರ್ಯಾದೆ. ಸ್ವಲ್ಪ 
ಮಟ್ಟಿನ ಶಾಸ್ತ್ರಪರಿಚಯ ಮುಂತಾದವುಗಳ ಹಿನ್ನೆಲೆಯನ್ನು ಸ್ವಲ್ಪ ಅಪೇಕ್ಬಿಸಿದರೂ, ಇವು 
ಇಲ್ಲದೆಯೇ ಆಯಾ ಗೇಯಾರ್ಥವು ತಕ್ಕಮಟ್ಟಿಗೆ ಸ್ಫುರಿಸುತ್ತದೆ. ಪದಕ್ಕೆ ಯೌಗಿಕಾರ್ಥ 
ರೂಢ್ಯರ್ಥಗಳು ಇರುವಂತೆ ಸ್ವರಕ್ಕೆ ಇಲ್ಲದಿರುವುದೇ ಇದಕ್ಕೆ ಕಾರಣ. ಇದರಿಂದಾಗಿ 
ಸ೦ಗೀತವು ಮಾನವಕುಲಕ್ಕೆ ಸಾರ್ವತ್ರಿಕಭಾಷೆ ಎ೦ಬ ಮಾತು ಪುನಃ ಪುನಃ ಕೇಳಿ ಬರುತ್ತದೆ. 


ಸಂಗೀತವು ಭಾಷೆಯೆ ? 

ಸಂಗೀತವು ವಿಶ್ವಸಾಧಾರಣವಾದ ಭಾಷೆ ಎಂಬ ಮಾತನ್ನು ಸ್ವಲ್ಪ ಜಾಗರೂಕತೆ 
ಯಿ೦ದಲೇ ಒಪ್ಪಿಕೊಳ್ಳಬೇಕು. ಏಕೆ೦ದರೆ ಅದು ಭಾಷೆಯೂ ಅಲ್ಲ, ಸಾರ್ವತ್ರಿಕವೂ ಅಲ್ಲ. 
ಮೊದಲನೆಯದಾಗಿ, ವಾಗರ್ಥಗೇಯಾರ್ಥಗಳೆರಡೂ ಭಿನ್ನವಾದ ಸ್ವರೂಪ, ಪ್ರಕಾರ, 
ಪ್ರಯೋಜನಗಳನ್ನು ಪಡೆದಿವೆ. ಇವೆರಡನ್ನೂ ಒಟ್ಟುಸೇರಿಸಿ ಪರಸ್ಪರ ಪೂರಕಗಳಾಗುವಂತೆ 
ಮಾಡಿ ಒಂದರಿಂದ ಇನ್ನೊಂದನ್ನು ಪುಷ್ಟಿಗೊಳಿಸಲು ಅಥವಾ ವಿಸ್ತಾರಗೊಳಿಸಲು ಸಾಧ್ಯ 
ವಿರುವುದೇನೋ ನಿಜ. ಹಾಡು, ಕಾವ್ಯಗಾಯನಗಳು ಮಾಡುವುದಾದರೂ ಇದನ್ನೇ. ಆದರೆ 
ಇವುಗಳಲ್ಲಿ ಅವಿನಾಭಾವ ಸ೦ಬ೦ಧವೇನೂ ಇಲ್ಲ; ಅಷ್ಟೇ ಅಲ್ಲ, ಅವುಗಳಲ್ಲಿ ಮೂಲ 


೫ ಕರ್ಣಾಟಕಸಂಗೀತವಾಹಿನಿ 


ಭೂತವಾದ ಅವಲ೦ಬನೆಯಾಗಲಿ ಸ೦ಬ೦ಧವಾಗಲಿ ಆಂಶಿಕವಾಗಿ ಸಹ ಇಲ್ಲ. ಅರ್ಥ 
ವಾಹಕ ಎಂಬ ಸ್ಮ್ಕೂಲಾರ್ಥದಲ್ಲಿ, ವಾಗರ್ಥಕ್ಕೆ ಅದು ಸ್ವಾಭಾವಿಕವೂ ಆಕರ್ಷಕವೂ 
ಸೃಜನಾತ್ಮಕವೂ ಆಗಿರುವ ಮಾಧ್ಯಮವಾಗಬಲ್ಲುದು ಎಂಬ ವಿಶೇಷ ಕಾರಣದಿಂದ. 
ಬೇಕಾದರೆ ಸಂಗೀತವನ್ನು ಭಾಷೆಯೆಂದು ಉಪಚಾರಕ್ಕಾಗಿ ಕರೆದುಕೊಳ್ಳಬಹುದು ಅಷ್ಟ. 
ಆದರೆ ಅರ್ಥವಾಹಕವಾದುದೆಲ್ಲ ಭಾಷೆಯೇ ಆಗಬೇಕಿಲ್ಲವಷ್ಠೆ. ಮಾನವನ ಮನೋ 
ಭೂಮಿಕೆಯಲ್ಲಿ ಮೂಲಭೂತವಾಗಿಯೂ ಸಹಜವಾಗಿಯೂ ಸ್ಫುರಿಸುವ ಬೇರೆ ಅರ್ಥ 
ಪ್ರಕಾರಗಳೂ ಉಂಟು. ಆಧ್ಯಾತ್ಮಿಕಾರ್ಥ (540rAmeಗ!). ದೈಹಿಕಸ೦ಜ್ಞಾರ್ಥ (mime). 
ಅನುಭಾವಾರ್ಥ (mystic) ಮತ್ತು ಸೌ೦ದರ್ಕಾರ್ಥಗಳು ಇದಕ್ಕೆ ಉದಾಹರಣೆ. ಇವೆಲ್ಲವೂ 
ಪರಸ್ಪರವಾಗಿ ಅನನ್ಯಾವಲ೦ಬಿಗಳೇ; ಒಂದೇ ನೆಲದಲ್ಲಿ ಹುಟ್ಟಿ ಬೆಳೆಯುತ್ತವೆ ಎಂಬು 
ದಷ್ಟೇ ಇವುಗಳಲ್ಲಿರುವ ಸಾಧಾರಣಾ೦ಶ. 


ಗೇಯಾರ್ಥಮೀಮಾಂಸೆ 

ಸೌಂದರ್ಕಾರ್ಥವಾದರೂ ಸಾರ್ವತ್ರಿಕವಾಗಿ ಒ೦ದೇ ಆಗಿದೆ ಎಂದೇನೂ ಇಲ್ಲ. ಏಕೆ೦ 
ದರೆ ಚಿತ್ರ, ಶಿಲ್ಪ, ವಾಸ್ತು ಮೊದಲಾದ ಕಲಾಪ್ರಕಾರಗಳಲ್ಲಿ ಸ್ಫುರಿಸುವ ಅರ್ಥವೂ ಸಂಗೀ 
ತಾರ್ಥವೂ ಒಂದೆ ರೀತಿಯವು ಎನ್ನಲು ಯಾವ ಆಧಾರವೂ ಇಲ್ಲ. ಚಿತ್ರಾದಿ ಲಲಿತಕಲಾ 
ಪ್ರಕಾರಗಳು ಕೆಲಸ ಮಾಡುವ ಇಂದ್ರಿಯ ಪ್ರಕಾರವೇ ಬೇರೆ; ಸಂಗೀತವು ಬಳಸುವ 
ಇಂದ್ರಿಯವೇ ಬೇರೆ. ದೃಶ್ಯಕಲಾಪ್ರಕಾರಗಳು ತಮ್ಮ ಅರ್ಥಕ್ಕಾಗಿ ವಸ್ತುನಿಷ್ಠಜಗತ್ತನ್ನು 
ಆಶ್ರಯಿಸುತ್ತವೆ. ನೃತ್ತವು (ನೃತ್ಯವಲ್ಲ, ನರ್ತನವಲ್ಲ) ದೃಶ್ಯಪ್ರಕಾರವೇ ಆದರೂ ವಸ್ತು 
ನಿಷ್ಠಾರ್ಥವನ್ನು ಬೋಧಿಸುವುದಿಲ್ಲ. ಎಂದೇ ಶ್ರವ್ಯಾರ್ಥವುಳ್ಳ ಗೀತವಾದ್ಯಗಳೊಡನೆ 
ದೃಶ್ಯಾರ್ಥವುಳ್ಳ ನೃತ್ತವನ್ನೂ ಒಟ್ಟುಸೇರಿಸಿ ನಮ್ಮ ಹಿರಿಯರು ಸರಗೀತವೆಂಬ ಒಂದೇ 
ಹೆಸರಿನಿಂದ ವ್ಯವಹರಿಸಿದರು. ಅಲ್ಲದೆ ಚಿತ್ರಶಿಲ್ಪಾದಿಗಳಲ್ಲಿ ಬಳಸಲಾಗುವ ಭೌತಿಕ 
ದ್ರವ್ಯವು ಕಾಲದೇಶಗಳಲ್ಲಿ ಸ್ಥಿರವಾದುದು; ಗೀತವಾದಿತ್ರನೃತ್ತಗಳಲ್ಲಿ ಈ ದ್ರವ್ಯವು 
(ಇದ್ದರೆ) ಅಶಾಶ್ವತವೂ ಚಲನಶೀಲವೂ ಆದುದು. ಚಿತ್ರಾದಿಗಳಲ್ಲಿ (ನವ್ಯಕಲೆಯನ್ನು 
ಬಿಟ್ಟರೆ) ಕಾಲದೇಶಾಧಿಕರಣಗಳಿ೦ದ ಮಿತವೂ ನಿರ್ದಿಷ್ಟವೂ ಆದ ಒಂದು ಘಟನೆಯನ್ನೂ 
ಅದರ ಮೂಲಕ ಲೋಕನಿಷ್ಕವಾದ ಶೃ೦ಗಾರಕರುಣಾದಿ ರಸಗಳನ್ನೂ ಅವುಗಳ ಮೂಲಕ 
ಕಲೆಯ ಆತ್ಮವಾದ ವಿಶ್ರಾಣತಿರೂಪವಾದ (ಸೌಂದರ್ಯ) ರಸವನ್ನೂ ತೋರಿಸಬೇಕಾಗುತ್ತದೆ. 
ಇತರ ದೃಶ್ಯಕಾವ್ಯಗಳಾದ ನಾಟ್ಯನಾಟಕಾದಿಗಳಲ್ಲಿಯಾದರೂ ಅಷ್ಟ. ಇಲ್ಲಿನ ಪ್ರತಿಮೆ 
ಪ್ರಾತಿನಿಧಿಕ ಸ್ವರೂಪದ್ದು (ಎಂದರೆ ವಾಸ್ತವಜಗತ್ತಿನಲ್ಲಿರುವ ಏನನ್ನೋ ಸಂಕೇತಿಸುತ್ತದೆ. 
ಪ್ರತಿನಿಧಿಸುತ್ತದೆ. ಸ೦ಗೀತದಲ್ಲಾದರೆ ಹೀಗಿಲ್ಲ. ಗೇಯಾರ್ಥವು ನಿರ್ಮಿಸುವ ಪ್ರತಿಮೆ 
ಅಮೂರ್ತವಾದುದು. ಭೌತಿಕ, ಬಾಹ್ಯ ಜಗತ್ತಿನ, ವಿಷಯ ಸಂಗತಿ, ಘಟನೆಗಳಲ್ಲಿ ಅದಕ್ಕೆ 
ಪರಸ್ಪರತೆ, ಪ್ರತಿನಿಧಿತ್ವಗಳಿಲ್ಲ. | 

ಎರಡನೆಯದಾಗಿ. ಎಲ್ಲ ಸಂಗೀತಪದ್ಧತಿಗಳೂ ಒ೦ದೇ ಅಥವಾ-ಒ೦ದೇ ಬಗೆಯ ರಸ 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೫೭ 


ವನ್ನು ಪ್ರತೀತಗೊಳಿಸುತ್ತವೆ ಎನ್ನಲೂ ಬರುವಂತಿಲ್ಲ. ಏಕೆಂದರೆ ಅನುಕ್ರಮಿಕಸ್ವರ 
ಶ್ರೇಣಿಯು (ಊ!।ಂdy) ಉತ್ಪಾದಿಸುವ ಗೇಯಾರ್ಥವು ಒಂದು ಬಗೆಯಾದರೆ ಏಕಕಾಲಿಕ 
ವಾದ ಬಹುಸ್ಟರಕೋಷ್ಠವು (08086) ಉತ್ಪಾದಿಸುವ ಗೇಯಾರ್ಥವೇ ಬೇರೆಯ ಬಗೆ. 
ಅಷ್ಟೇಕೆ. ಸಮಾನ ಸ್ವರದ್ರವ್ಯವುಳ್ಳ ಎರಡು ರಾಗಗಳು ಶೈಲಿ, ತಂತ್ರ, ವಿಧಾನಗಳಲ್ಲಿ ಭಿನ್ನತೆ 
ಯಿಂದಾಗಿ ಹಿಂದೂಸ್ಥಾನೀ ಮತ್ತು ಕರ್ಣಾಟಕ ಸಂಗೀತಗಳಲ್ಲಿ ಬೇರೆ ಬೇರೆಯೇ ಆದ 
ಅನುಭವಗಳನ್ನು ಉ೦ಟುಮಾಡುವುದಿಲ್ಲವೆ ? 
ಮೂರನೆಯದಾಗಿ, ಗೇಯಾರ್ಥದ ಸಾರ್ವತ್ರಿಕತೆಯೂ ಪ್ರಶ್ನಾರ್ಹವಾದುದೇ. ಸ೦ಕೇತ 

ದ್ರವ್ಯದ ಪಾದರ್ಶಕತೆಯಿಂದಾಗಿ ಹೆಚ್ಚು ಬೌದ್ಧಿಕಪ್ಪಯತ್ನವಿಲ್ಲದೆ ಅದು ಸುರಿಸುತ್ತದೆ, 
ಎನ್ನುವಷ್ಟರಮಟ್ಟಿಗೆ ಅದರ ಸಾರ್ವತ್ರಿಕತೆಯನ್ನು ಒಪ್ಪಬಹುದೇನೋ ! ಸ್ವರದೃವ್ಯದಲ್ಲಿ 
ಅವಿಭಾಜ್ಯ ಅಂಗವಾಗಿರುವ ರಂಜಕತ್ವಶಕ್ತಿಯೂ ಇದಕ್ಕೆ ಕಾರಣ. "ಶಿಶುರ್ವೇತ್ತಿ ಪಶು 
ರ್ವೇತ್ತಿ' ಎ೦ದು ಮುಂತಾದ ಮಾತುಗಳನ್ನು 

ಅಜ್ಞಾತವಿಷಯಾಸ್ಟಾದೋ ಬಾಲಃ ಪರ್ಯಂಕಿಕಾಗತಃ | 

ರುದನ್‌ ಗೀತಾಮೃಕಂ ಪೀತ್ವಾ ಹರ್ಷೊೋತ್ಕರ್ಷ೦ ಪ್ರಪದ್ಯತೇ ॥ 

ವನೇಚರಸ್ತೃಣಾಹಾರಶ್ಚಿತ್ರ೦ ಮೃಗಶಿಶುಃ ಪಶುಃ | 

ಲುಬ್ಬೋ ಲುಬ್ಬಕಸ೦ಗೀತೇ ಯಚ್ಛತಿ ಜೀವಿತಮ್‌ | 
ಎಂದು ಮುಂತಾಗಿ ಶಾಸ್ತ್ರಕಾರರು ಆಡುವ ಮಾತುಗಳನ್ನೂ ಈ ಅರ್ಥದಲ್ಲಿಯೇ ಗ್ರಹಿಸ 
ಬೇಕು. ಮೇಲಿನ ಉಕ್ತಿಯಲ್ಲಿ ಸ್ವರಸ೦ಕೇತವು ಸೃಷ್ಟಿಸುವ ಪ್ರತಿಮೆಯು ವಿಷಯಾಸ್ಟಾದಕ್ಕೆ 
ಹೊರತಾದುದು ಎಂಬುದನ್ನೂ ಆದುದರಿಂದ ಅದರ ಅಲೌಕಿಕತೆಯನ್ನೂ ಶಾರ್ಜ್ಣದೇವನು 
ಸ್ಪಷ್ಟವಾಗಿಯೇ ಹೇಳಿದ್ದಾನಷ್ಟ. ಆದರೂ ಸ೦ಗೀತಾನುಭವದ ಗುಣಗಾತ್ರಗಳು ಸಾರ್ವತ್ರಿಕ 
ವಾಗಿ ಏಕರೂಪವಲ್ಲವೆ೦ಬುದು ವಿದಿತವಾಗಿಯೇ ಇದೆ. 

ಗೇಯಾರ್ಥವು ಇಂದ್ರಿಯಾತ್ಮಕ, ರಸಾತ್ಮಕ, ಬೌದ್ಧಿಕ ಹಾಗೂ ಆನ೦ದಾತ್ಮಕ ಎಂಬ 

ನಾಲ್ಕು ಸ್ತರಗಳಲ್ಲಿ ಕ್ರಿಯಾಶೀಲವಾಗುತ್ತದೆ. ಮೊದಲನೆಯದರಲ್ಲಿ ಇಂಪಿನಿ೦ದ ಕಿವಿಯು 
ಮಾತ್ರ ತಣಿಯುತ್ತದೆ. ಇದಕ್ಕೆ ಸ್ವರದಲ್ಲಿರುವ ಸ್ಥಾನಶುದ್ಧಿ, ಪುಷ್ಟ, ಸಾಂದ್ರತೆ, ಸ್ನಿಗೃತೆ, 
ಅನುರಣನ, ಪ್ರಸನ್ನತೆ ಮೊದಲಾದ ಭೌತಿಕಗುಣಗಳು ಕಾರಣ. ಎರಡನೆಯದರಲ್ಲಿ 
ಶೃ೦ಗಾರವೀರಕರುಣಾದಿ ರಸಗಳ ಪ್ರತೀತಿಯುಂಟಾಗುತ್ತದೆ. ಸ್ವರ ದ್ರವ್ಯದಲ್ಲಿ ಅವಿಭಾಜ್ಯ 
ಅಂಗವಾಗಿರುವ, ಅಲ೦ಕಾರರೂಪದ ವಕೃತೆಯು ಇದಕ್ಕೆ ಕಾರಣ. ಗಮಕವೆ೦ಬ ಹೆಸರಿ 
ನಲ್ಲಿ ಇದು ರಸಪ್ರತೀತಿಯಲ್ಲಿ ಹೇಗೆ ಭಾಗವಹಿಸುತ್ತದೆ೦ಬುದನ್ನು ಮೇಲೆ ಪ್ರಸ್ತಾಪಿಸಿದೆ. 
ಇದಲ್ಲದೆ ಗಾಯಕವಾದಕನ ಮನೋವ್ಯಾಪಾರದಲ್ಲಿ ತಲ್ಲೀನವಾಗಿ ನಡೆಯುತ್ತಿರುವ 
ರಸಕ್ರಿಯೆ, ರಾಗಗಳ ರಸಪ್ರತೀತಿಯ್ಮ ವಿಷಯದಲ್ಲಿ ಅವನಿಗಿರುವ ಸಾಂಪ್ರದಾಯಿಕ 
ನ೦ಬುಗೆ, ,ಮಾತುಭಾಗದಲ್ಲಿರುವ ರಸನಿರ್ವಹಣೆಗೆ ಧಾತುಭಾಗವನ್ನು ಮಾಧ್ಯಮವಾಗಿ 


೬೫ 
| 


೬೫. ಶಾರ್ಜ್ಣದೇವ, ಉಕ್ತಗ್ರ೦ಥ, 1 ೧, ೮, ೨೯ 


೬೫೮ ಕರ್ಣಾಟಕಸ೦ಗೀತವಾಹಿನಿ 


ಬಳಸಿಕೊಳ್ಳುವ ಅವನ ಯತ್ನ ಮುಂತಾದ ಸ೦ಗೀತೇತರ ಬಾಹ್ಯಕಾರಣಗಳೂ ಇದರಲ್ಲಿ 

ಸೇರಿರುತ್ತವೆ. ಬೌದ್ದಿಕಮಟ್ಟದ ಗೇಯಾರ್ಥಾನುಭವದಲ್ಲಿ ಸ್ವರದ್ರವ್ಯ ಮತ್ತು ಲಯದ್ರವ್ಕ 

ಗಳು ಒಟ್ಟಿಗೆ ಚಲಿಸುತ್ತಿರುವಾಗ ಅವುಗಳಲ್ಲಿ ಕಂಡುಬರುವ ಮಾದರಿ, ಸಂಬಂಧ, 

ಸಂಬಂಧಗಳ ಸಂಬಂಧ ಇತ್ಯಾದಿಗಳು ಸೇರುತ್ತವೆ. ಗಣಿತಶಾಸ್ತ್ರಜ್ಞನೂ ತತ್ತ್ವಶಾಸ್ತ್ರ 
ಜ್ಞನೂ ತನ್ನ ತನ್ನ' ಶಾಸ್ತ್ರದಲ್ಲಿ ಸಾಕ್ಷಾತ್ಮರಿಸಿಕೊಳ್ಳುವ ಸೌ೦ದರ್ಯಾನುಭವವನ್ನು ಇದು 

ಹೋಲುತ್ತದೆ. ನಾಲ್ಕನೆಯದರಲ್ಲಿ ಆಗುವ ಅನುಭವವು ಬ್ರಹ್ಮಾನಂದಸಹೋದರವಾ 

ದುದು; ಬುದ್ಧಿಯು ಬಳಿಸಾರಿ ಬರಿದೆ ಹಿ೦ತಿರುಗುತ್ತದೆ; ಮನಸ್ಸು ಮರುಳಾಗಿ ಮರಳು 

ತ್ತದೆ; ಮಾತು ಸೋತು ಮೂಕವಾಗುತ್ತದೆ. 

ಈ ಸ್ಥಿತಿಯೇ ಗೇಯರಸ. ಕಾರ್ಮುಗಿಲನ್ನು ಸೀಳಿ ಮಿಂಚು ಹೊಳೆದು ಮಾಯವಾನು 
ವಂತೆ ಇದು ಸ್ಫುರಿಸುತ್ತದೆ ; ಇಂದ್ರಚಾಪದಂತೆಯೇ ಅದ್ಭುತ ರಮಣೀಯವಾದರೂ 
ವರ್ಣನೆಯ ಕೈಗೆ ಎಟುಕದು, ಹಿಡಿತಕ್ಕೆ ಸಿಗದು. ಈ ಬ್ರಹ್ಮಾನಂದ ಸಹೋದರತ್ವವನ್ನು 
ಗಮನಿಸಿಯೋ ಏನೋ, ಸಂಗೀತಲಾಕ್ಟಣಿಕರು ನಾದವನ್ನು ಬ್ರಹ್ಮವೆ೦ದರು. ಇತರ ಲಲಿತ 
ಕಲಾಪ್ರಕಾರಗಳಲ್ಲಿ ಮೂಲದ್ರವ್ಯಕ್ಕೆ ಈ ಗೌರವವಿಲ್ಲ ಎಂಬುದನ್ನಿಲ್ಲಿ ಸ್ಮರಿಸಬೇಕು. 
ಗೇಯಾರ್ಥವನ್ನು ಅನುವಾದ ಮಾಡಲಾಗುವುದಿಲ್ಲ ; ಅದು ಸ್ಪತಂತ್ರಾಭಿವ್ಯಕ್ತಿಯನ್ನುಳ್ಳ 
ಸಂಕೇತಪ್ರಕಾರ ಎಂಬುದನ್ನು ಒತ್ತಿಹೇಳುವುದಕ್ಕಾಗಿಯೋ ಎಂಬಂತೆ ಅನ್ಯಮಾಧ್ಯಮಗಳ 
ಮೂಲಕ ಈ ಅರ್ಥವನ್ನು ಸಾಕ್ಷಾತ್ಮರಿಸಿಕೊಳ್ಳುವ ಪ್ರಯತ್ನವು ಪದೇಪದೇ ನಡೆಯುತ್ತಲೇ 
ಇದೆ. ಮಾತುಗಳಲ್ಲಿ ಸ೦ಗೀತಾನುಭವವನ್ನು--ರತ್ನಾಕರವರ್ಣಿಯ ಹಾಗೆ-- ವರ್ಣಿಸ 
ಲೆಳಸುವುದು ಇದಕ್ಕೆ ಉದಾಹರಣೆ. ಬಣ್ಣಗಳ ಮೂಲಕ, ಚಿತ್ರಗಳ ಮೂಲಕ--ರಾಗ 
ಮಾಲಾ ಚಿತ್ರಗಳಂ೦ತೆ--ರಾಗಾಭಿವ್ಯಕ್ತಿಯನ್ನು ಸ್ಫುರಿಸಲೆಳಸುವುದು ಇನ್ನೊ೦ದು. ಸ್ವರ 
ಗಳಿಗೂ ರಾಗಗಳಿಗೂ ಮೂರ್ತಿಗಳನ್ನು ನಿರ್ಮಿಸಿ ಧ್ಯಾನಶ್ಲೋಕಗಳ ಮೂಲಕ ಗೇಯಾರ್ಥ 
ವನ್ನು ಸಾಕ್ಷಾತ್ಮರಿಸಿಕೊಳ್ಳಲು ಪ್ರಯತ್ನಿಸುವುದು ಕಾವ್ಯವೂ ಶಿಲ್ಪವೂ ಈ ದಿಕ್ಕಿನಲ್ಲಿ ನಡೆಸುವ 
ವಿಫಲಯತ್ನಗಳ ಪ್ರತೀಕ. 

ಹೀಗಿರುವಲ್ಲಿ ಸಂಗೀತಾನುಭವವು ಎಲ್ಲರಲ್ಲಿಯೂ ಸೌಂದರ್ಯದ ಸನ್ನಿಧಿಯನ್ನು 
ಉಂ೦ಟುಮಾಡುತ್ತದೆ೦ದು ಹೇಳಲು ಬರುವಂತಿಲ್ಲ. ಕೆಲವರಿಗಂತೂ ಮೊದಲನೆಯ 
ಮಜಲನ್ನು ಮುಟ್ಟುವುದೂ ಸಾಧ್ಯವಾಗದೆ೦ಬುದು ಅನುಭವವೇದ್ಯವಾಗಿಯೇ ಇದೆ. 
ಉಳಿದವರಲ್ಲಿ ಬಹುಪಾಲು ಎರಡನೆಯ ಸ್ತರದಲ್ಲಿಯೇ ತೃಪ್ತಿಪಟ್ಟುಕೊಳ್ಳುತ್ತಾರೆ. ಮೂರ 
ನೆಯ ಮಟ್ಟವನ್ನು ಮುಟ್ಟಬೇಕಾದರೆ ಶ್ರೋತೃವಿನಲ್ಲಿ ವಿಶೇಷವಾದ ಬೌದ್ಧಿಕ ಉಪಕರಣ, 
ಸಾಮಗ್ರಿ, ಪೂರ್ವಸಿದ್ಧತೆಗಳು ಬೇಕಾಗುತ್ತವೆ. ನಾಲ್ಕನೆಯ ಶಿಖರವನ್ನು ಏರುವವರ೦ತೂ 
ಅತ್ಯಲ್ಪಸ೦ಖ್ಯಾತರೇ. ಈ ನಾಲ್ಕು ಸೋಪಾನಗಳೂ' ಶ್ರೋತೃವಿನಲ್ಲಿ ಅನುಕ್ರಮವಾಗಿ 
ಹೆಚ್ಚು ಹೆಚ್ಚು ಸಾಂಸ್ಕೃತಿಕ ಹಿನ್ನೆಲೆ, ಪೂರ್ವಪರಿಚಯ ಮೊದಲಾದವುಗಳನ್ನು ಬಯಸು 
ತ್ತವೆ. ಹೀಗಾಗಿ ಸಂಗೀತದಲ್ಲಿ ಸಾರ್ವತ್ರಿಕತೆಯೂ ಭಾಷಾತ್ಚವೂ--ಇದ್ದರೆ--ಬಹು ಸೀಮಿ 
ತಾರ್ಥದಲ್ಲಿ ಇವೆ. 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೫೯ 


ಸಾಧಾರಣಾಂಶ 

ಕಾವ್ಯಾರ್ಥಗೇಯಾರ್ಥಗಳಲ್ಲಿ ಸಾಧಾರಣಾ೦ಶವು ಕರುಣಾದಿರಸ ಪ್ರತೀತಿಯಷ್ಟ. ಇದು 
ಹೇಗೆ ನಡೆಯುತ್ತದೆ ? 

ಕಾವ್ಯಾರ್ಥದಲ್ಲಿ ತೋರಿಬರುವ ರಸವು ಕ್ಲಿಷ್ಟರೂಪದ್ದು. ಅದರ ವಿಸ್ತಾರವಾದ, ಸೂಕ್ಷ್ಮ 
ವಾದ ವಿವೇಚನೆಯು ಈ ಲೇಖನದ ವ್ಯಾಪ್ತಿಯನ್ನು ಮೀರಿದ್ದು, ಅದನ್ನು ಚಿತ್ರದಲ್ಲಿನ 
ಕುದುರೆಗೆ ಹೋಲಿಸಬಹುದು ; ಕುದುರೆಯನ್ನು ಸ್ಫುರಿಸುತ್ತದೆ, ಆದರೆ ಕುದುರೆಯೇ ಅಲ್ಲ. 
ಅಂತೆಯೇ ಕಾವ್ಯರಸದ ಬೇರು ಲೋಕಸಹಜಸನ್ನಿವೇಶಗಳಲ್ಲಿ, "ಲೋಕಾನುಚರಿತ'ದಲ್ಲಿ 
ಇರುತ್ತದೆ. ಅಲ್ಲದೆ ಕಾವ್ಕಸ೦ದರ್ಭದಲ್ಲಿ ಆವಿರ್ಭವಿಸಿದಾಗ ಅದು ವ್ಯಕ್ತಿ, ಕಾಲ, ದೇಶಗಳ 
ವೈಶಿಷ್ಟ್ಯವನ್ನು ಕಳೆದುಕೊಂಡು ಸಾಧಾರಣೀಕೃತವಾಗುತ್ತದೆ ; ಎ೦ದರೆ ಮಾನವ ಪ್ರಕೃತಿಗೆ 
ಸಾರ್ವತ್ರಿಕವೂ ಸಹಜವೂ ಆದ ಸಾಧಾರಣ, ಸಾಮಾನ್ಯಸ್ವರೂಪವನ್ನು ಪಡೆಯುತ್ತದೆ. 
ಉದಾಹರಣೆಗೆ ನಳದಮಯಂತಿಯರ ಕಷ್ಟಕಾರ್ಪಣ್ಯಗಳ ವರ್ಣನೆಯಲ್ಲಿ ನಳನ ನಳತ್ವವೂ 
ದಮಯಂತಿಯ ದಮಯಂತೀತ್ಚವೂ ಅವರ ಕಷ್ಟಕಾರ್ಪಣ್ಯಗಳ ವಿಶಿಷ್ಟ ಸಂದರ್ಭ 
ಸನ್ನಿವೇಶಗಳೂ ಉಳಿಯುವುದಿಲ್ಲ. ಹಾಗೆ ಉಳಿದಿದ್ದರೆ ನಾವು ಅವರಿಗಾಗಿ ಮರುಗುತ್ತಲೇ 
ಇರಲಿಲ್ಲ; ನಾವು ಅವರನ್ನು ನೋಡಿಯೂ ತಿಳಿದೂ ಇರಲಿಲ್ಲವಷ್ಟೆ; ಅಲ್ಲದೆ ಅವರು 
ಕೇವಲ ಕಾಲ್ಪನಿಕ ಪಾತ್ರಗಳು. ಆದರೆ ಅವರ ಸ್ಥಿತಿಸನ್ನಿವೇಶಗಳಲ್ಲಿರುವ ಯಾರಿಗೂ ಆಗುವ 
ಅನುಭವ, ವೇದನೆ, ಭಾವನೆಗಳು ಇಲ್ಲಿ ಊಹ್ಯವಾಗುತ್ತವೆ. ಅವು ರಸಿಕನಲ್ಲಿ ಹೃದಯ 
ಸ೦ವಾದವನ್ನೂ ರಸಸ೦ಪದವನ್ನೂ ಉಂಟುಮಾಡಿ ಕರುಣರಸವನ್ನು ಪ್ರತೀತಗೊಳಿಸು 
ತ್ತವೆ. ರಸಿಕನಲ್ಲಿಯೂ ಈ ಅನುಭವ, ವೇದನೆ, ಭಾವನೆಗಳು ಸ್ವಾನುಭವದಲ್ಲಿಯೋ 
ಲೋಕಾನುಭವದಲ್ಲಿಯೋ ಇರುವುದರಿ೦ದ ಇದು ಸಾಧ್ಯವಾಗುತ್ತದೆ. 

ಅಲ್ಲದೆ ಕಾವ್ಕಾರ್ಥದಲ್ಲಿ ಪ್ರತೀತವಾಗುವ ರಸವು ಲೋಕನಿಷ್ಠವಾದ ಆಯಾ ರಸಕ್ಕಿ೦ತ 
ಭಿನ್ನವೆ೦ಬುದನ್ನು ಗಮನಿಸಬೇಕು. ರಾಮನು ಸೀತಾವಿರಹದಿ೦ದ ಶೋಕಿಸುವುದನ್ನು ಕಾವ್ಯ 
ದಲ್ಲಿ ನಾವು ಅನುಭವಿಸುವ ಬಗೆಯೇ ಬೇರೆ, ನಾವೇ ಸ್ವಂತವಾಗಿ ಪತ್ನೀವಿರಹದಲ್ಲಿರುವಾಗ 
` ಶೋಕಾದಿಗಳನ್ನು ಅನುಭವಿಸುವ ಬಗೆಯೇ ಬೇರೆ. ಎರಡನೆಯದು ವಾಸ್ತವಿಕಸತ್ಯ, 
ಮೊದಲನೆಯದು ಕಾಲ್ಬನಿಕಸತ್ಯ, ಕಾವ್ಯಸತ್ಯ. ಎರಡನೆಯದರಲ್ಲಿ ಪ್ರತ್ಯಕ್ಷವಾಗಿ, ಸ್ವಂತ 
ವಾಗಿ ಭಾಗವಹಿಸುವಿಕೆಯಿರುವುದರಿ೦ದ ಆಯಾ ರಸದ ಸ್ವನಿಷ್ಠ ಗುಣವಾಗಲಿ ಸಾರ್ವತ್ರಿಕ 
ಸ್ವಭಾವವಾಗಲಿ ಸ್ಫುರಿಸುವುದಿಲ್ಲ. ಅದರಲ್ಲಿ ಸೌಂದರ್ಯಾನುಭವವೂ ಇರದು. ಮೊದಲ 
ನೆಯದರಲ್ಲಿ ರಸವು ಲೋಕನಿಷ್ಠವಾದ ರಸದ ಆಭಾಸ ರೂಪದಲ್ಲಿ, ಛಾಯಾರೂಪದಲ್ಲಿ 
ಮಾತ್ರವಿದ್ದು ಅದನ್ನು ಸೂಚಿಸುತ್ತದೆ. ಲೋಕನಿಷ್ಠ ರಸದ ಎಲ್ಲ ಸಾಧಾರಣ್ಯದ ಸಾಮಾನ್ಯ 
. ಅ೦ಶಗಳನ್ನೂ ವೈಯಕ್ತಿಕತೆಯ ಮಿತಿಯನ್ನೂ ಮೀರಿ, ಒಳಗೊ೦ಡಿರುವುದರಿ೦ದ ಸಾರ್ವ 
ತ್ರಿಕಾನುಭವವು ಸಾಧ್ಯವಾಗುತ್ತದೆ. ಲೋಕನಿಷ್ಠತೆಯೂ ವೈಯಕ್ತಿಕಾ೦ಶವೂ ಇಲ್ಲದುದ 
. ರಿಂದ ಸೌ೦ದರ್ಕಾರ್ಥದಲ್ಲಿ ಗ್ರಹಿಸಲು ಸಾಧ್ಯವಾಗುತ್ತದೆ. ಈ ಸೌಂದರ್ಯಾರ್ಥವು ಇಲ್ಲಿ 
ಹುಟ್ಟುವುದಾದರೂ ಹೃದಯಸ೦ವಾದ, ತನ್ಮಯೀಭಾವಗಳ ಮೂಲಕ; ಅಲಂಕಾರಾದಿ 


೬೬೦ ಕರ್ಣಾಟಕಸಂಗೀತವಾಹಿನಿ 


ಚಮತ್ಮತಿಯ ಉಪಕರಣಗಳ ಮೂಲಕ; ಲೌಕಿಕವಾದುದನ್ನು ಅಲೌಕಿಕವಾಗಿಸುವುದರ 
ಮೂಲಕ: ಆಯಾ ರಸಾನುಭವದಲ್ಲಿನ ಭೌತಿಕಾ೦ಶಗಳನ್ನು ಶುದ್ಧಿಗೊಳಿಸಿ ಆದರ್ಶಗೊಳಿ 
ಸುವುದರ ಮೂಲಕ; ಪ್ರತಿಭಾನದ ಮೂಲಕ. 

ಆದುದರಿಂದ ಲೋಕನಿಷ್ಠವಾದ ರಸಾನುಭವವು ಉದ್ವೇಗದಲ್ಲಿ, ಶ್ರಾ೦ತಿಯಲ್ಲಿ. 
ಚಿತ್ತಕ್ಷೋಭೆಯಲ್ಲಿ ಮುಕ್ತಾಯವಾದರೆ ಕಾವ್ಕಾರ್ಥನಿಷ್ಠವಾದ, ಸೌ೦ದರ್ಕಾತ್ಮಕವಾದ ಅನು 
ಭವವು ಶಾಂತಿಯಲ್ಲಿ, ವೆಶ್ರಾ೦ತಿಯಲ್ಲಿ, ಆನಂದದಲ್ಲಿ ಮುಕ್ತಾಯವಾಗುತ್ತದೆ. ಹೀಗೆ, 
ಸೀತಾಪರಿತ್ಯಾಗ, ದಮಯಂತೀನಳರ ವಿರಹ ಮೊದಲಾದವುಗಳಿಂದ ಕರುಣರಸವೇನೋ 
ರಸಿಕನಲ್ಲಿ ಉದ್ಭೋಧವಾಗುತ್ತದೆ. ಈ ಪಾತ್ರಯಮಳಗಳ ಶೃಂಗಾರ ಶೋಕಗಳಲ್ಲಿ 
ರಸಿಕನೂ ಪಾಲುಗೊಂಡು ಕಣ್ಣೀರನ್ನು ಸುರಿಸುತ್ತಿರುವಾಗಲೂ ಅವನು ವಾಸ್ತವವಾನಿ 
ದುಃಖಿತನಾಗಿರುವುದಿಲ್ಲ, ಶೃಂಗಾರದ ಚೇಷ್ಠೆಗಳಲ್ಲಿ, ಭಾವಗಳಲ್ಲಿ, ತೊಡಗುವುದಿಲ್ಲ ; 
ಅದರ ಬದಲು ಶೋಕಶೃ೦ಗಾರಗಳ ಹಿ೦ದೆ--ಅಥವಾ ಕೆಳಗೆ--ಓತಪ್ರೋತವಾಗಿರುವ, 
ಅವರ್ಣನೀಯವಾಗಿರುವ ಆನಂದದಲ್ಲಿ ಮಗ್ಗನಾಗಿರುತ್ತಾನೆ. ಹೀಗೆ ಕಾವ್ಯಾರ್ಥಮೂಲ 
ವಾದ ವಿಭಾವ, ವ್ಯಭಿಚಾರಿ, ಅನುಭಾವಗಳೇನೇ ಇರಲಿ, ಇವುಗಳಿಗೆ :ಪರಸ್ಪರವಾದ 
ಸ್ಥಾಯೀಭಾವವೇನೇ ಏರಲಿ, ಇದೆಲ್ಲದರ ಹಿಂದೆ ಇರುವುದು ಒ೦ದೇ--ಆನ೦ದರೂಪದ 
ವಿಶ್ರಾಂತಿ. ಇದೇ ಕಾವ್ಯರಸ. ಹೀಗೆ ಪದಾರ್ಥದ ಮೂಲಕ ಕಾವ್ಯಾರ್ಥ; ಇದರ ಮೂಲಕ 
--ಬೇರೆ ಬೇರೆ ದಿಕ್ಕಿನಿಂದ ಹರಿದುಬರುವ ನದಿಗಳೆಲ್ಲವೂ ಒಂದೇ ಕಡಲಿನ ಒಡಲನ್ನು. 
ಸೇರಿ ಒ೦ದಾಗಿ ತಮ್ಮತನವನ್ನು ಕಳೆದುಕೊಳ್ಳುವ೦ತೆ--ನವರಸಗಳ ಪರ್ಯಾಪ್ತಿಯೆಲ್ಲ 
ಸೌ೦ದರ್ಯರಸ, ಆನ೦ದ. 

ಗೇಯಾರ್ಥದಲ್ಲಿ ಅನುಭವಕ್ಕೆ ಬರುವ ರಸವಾದರೂ ಹೀಗೆಯೇ ; ಆದರೆ ಅದು ಇನ್ನೂ 
ಹೆಚ್ಚು ಛಾಯಾರೂಪವಾಗಿ, ಆಭಾಸರೂಪವಾಗಿ ಇರುತ್ತದೆ. ಏಕೆಂದರೆ ಪದಾರ್ಥದಂತೆ 
ಇಲ್ಲಿ ಲೋಕನಿಷ್ಠವಾದುದನ್ನು ಸ್ಫುರಿಸುವ೦ಂತಹದು ಏನೂ ಇಲ್ಲ. ವಸ್ತುನಿಷ್ಠಜಗತ್ತಿನಲ್ಲಿ 
ತೋರಿಬರುವ ಶೋಕವೀರಾದಿ ನವರಸಗಳಲ್ಲಿ ಬಳಕೆಯಾಗುವ ಧ್ವನಿವಕೃತೆಯೇ ವ್ಯಕ್ತಿ 
ನಿಷ್ಠತೆ, ವಸ್ತುನಿಷ್ಠತೆಗಳ ಮಿತಿಯನ್ನು ಕಳೆದುಕೊಂಡು ಶುದ್ಧಿಗೊಳಿಸಲ್ಪಟ್ಟು, ಆದರ್ಶ 
ಗೊಂಡು, ಸಂಗೀತಶಾಸ್ತ್ರಪ್ರಕ್ರಿಯೆಗಳ, ತಂತ್ರ, ಮರ್ಯಾದೆಗಳ ಚೌಕಟ್ಟಿನಲ್ಲಿ ಸ್ವರವಕೃತೆ 
ಅಥವಾ ಗಮಕವೆ೦ಬ ರೂಪದಲ್ಲಿ ಅಭಿವ್ಯಕ್ತಿಯನ್ನು೦ಟುಮಾಡುತ್ತದೆ. ಕಾವ್ಯಾರ್ಥದಲ್ಲಿನ 
ರಸವು ರಸಿಕನಲ್ಲಿ ಸ್ಮರಣೆಯನ್ನು ಅಪೇಕ್ಷಿಸುವ೦ಂತೆಯೇ ಗೇಯಾರ್ಥದಲ್ಲಿ ಗಮಕವೂ 
ರಸನಿರ್ವಾಹಕ್ಕೆ ಶ್ರೋತ್ಯವಿನಲ್ಲಿ ಸ್ಮರಣೆಯನ್ನು ಅಪೇಕ್ಷಿಸುತ್ತದೆ. ಆದರೆ ಇಲ್ಲಿ ಕಾಲದೇಶಾ 
ಧಿಕರಣ್ಯದ ಮಿತಿಯಿಲ್ಲ : ಎ೦ದರೆ ಬಾಹ್ಕಜಗತ್ತಿನ ನಿರ್ದಿಷ್ಟಫ್‌ಟನೆಯ ಅಥವಾ ಸಾಮಾನ್ಯ 
ಘಟನೆಯ ಸ್ಮರಣೆಯು ಆಗುವುದೂ ಇಲ್ಲ, ಆವಶ್ಯಕವೂ ಅಲ್ಲ. ಆದುದರಿಂದ ಇಲ್ಲಿ 
ಸಂಕೇತಗಳು ನಿರ್ಮಿಸುವ ಪ್ರತಿಮೆ ಅಮೂರ್ತ, ಅಸ್ಪಷ್ಟ, ಅಸ್ಥಿರ, ಅಜ್ಞಾತ. ಅನಿರ್ದಿಷ್ಟ, 
ಅನುವಾದಾತೀತ. ಇದೇ ಗೇಯಾರ್ಥರಸದ ಅಗ್ಗಳಿಕೆ. ಇದರಿ೦ದಾಗಿ ವ್ಯಕ್ತಿಯಿ೦ದ ವ್ಯಕ್ತಿಗೆ 
ಅನುಭವದ ಮಟ್ಟದಲ್ಲಿಯೂ ರೀತಿಯಲ್ಲಿಯೂ ವೈವಿಧ್ಯವಿರುತ್ತದೆ. ಎ೦ದರೆ ಅದರ 


ಗಮಕಕಲೆಯಲ್ಲಿ ರಸಸಂವಿದದ ಅರ್ಥಬ್ರಹ್ಮ ೬೬೧ 


ಸಂಕೇತ ದ್ರವ್ಯಕ್ಕೆ ನಾನಾರ್ಥಕತ್ವವೂ ಬಹುಸ೦ಯೋಜನಾಸಾಮರ್ಥ್ಯವೂ ಬಹುಸ೦ದರ್ಭಾ 
ಮಸಾರಿತ್ವವೂ ಅನೇಕ ಸೋಪಾನಗಳಲ್ಲಿ ಕ್ರಿಯಾಶೀಲವಾಗಬಲ್ಲ ಅನುಭವವೂ ಉಂಟಾ 
ಗುತ್ತವೆ. ಎಂದೇ ಸಂಗೀತವನ್ನು ಸಾರ್ವತ್ರಿಕಭಾಷೆಯೆ೦ದು ಕರೆಯುವ ರೂಢಿಯಿದೆ. ಹೀಗೆ 
ಶೃ೦ಗಾರವೀರಾದಿರಸಗಳು ಇಲ್ಲಿ ಸ್ಟ್ಫುರಿಸುವುದು ಕೇವಲ ಸೂಚನೆಯಿ೦ದ--ಅದೂ ಆಯಾ 
ಗಮಕಗಳು ಸಾಕಷ್ಟು ಉತ್ಪ್ರೇಕ್ಸಿತವಾಗಿ ಪ್ರಯುಕ್ತವಾದರೆ. ಆದುದರಿಂದ ಸಂಗೀತದಲ್ಲಿ 
ರಾಗವಾಗಲಿ ಇತರ ಧಾತುವಾಗಲಿ ನೀರಿನ೦ತೆ, ಮಾತುವು ಪಾತ್ರೆಯಂತೆ. ನೀರು ಪಾತ್ರದ 
ಆಕಾರವನ್ನೇ ವಹಿಸುವಂತೆ, ಬೇರೆ ಬೇರೆ ಬಣ್ಣಗಳ ಗಾಜಿನ ಸೀಸೆಗಳಲ್ಲಿ ತುಂಬಿದಾಗ 
ಆಯಾ ಬಣ್ಣಗಳನ್ನೇ ಪಡೆದ ಹಾಗ ತೋರುವಂತೆ, ಸ್ವತಃ ವರ್ಣರಹಿತವಾದ ಶುದ್ಧ 
ಸ್ಫಟಿಕವು ಸಮೀಪವಸ್ತುವಿನ ಬಣ್ಣವನ್ನು ವಹಿಸುವಂತೆ ಗಾನರಸವೂ ಕಾವ್ಕಾರ್ಥರಸವನ್ನು 
ಹಿಂಬಾಲಿಸುತ್ತದೆ, ಪ್ರತಿಬಿಂಬಿತವಾಗುತ್ತದೆ, ಫಲಿಸುತ್ತದೆ, ಏಕೀಭವವಾಗುತ್ತದೆ ; ಆದರೆ 
ಕನ್ನಡಿಯಾಗಲಿ ಅದರಲ್ಲಿನ ಪ್ರತಿಬಿಂಬವೇ ಆಗಲಿ ಬಿಂಬವೇ ಆಗಲಾರದಂತೆ ಗಾನರಸವೇ 
ಕಾವ್ಯರಸವಾಗಲಾರದು ; ಬಿಂಬ, ಕನ್ನಡಿಗಳು ಇರುವವರೆಗೆ ಮಾತ್ರ ಪ್ರತಿಬಿಂಬವಿರುವಂತೆ 
ಮಾತಿನ ಅಥವಾ ಅದರ ವಿವಕ್ಸೆಯ ಸಾಹಚರ್ಯವಿರುವವರೆಗೆ ಮಾತ್ರ ಗಾನರಸವೂ 
ವೀರಕರುಣಾದಿ ಆಯಾ ರಸದ ಪ್ರತೀತಿಗೆ ಅನುಕೂಲವಾಗಿರುತ್ತದೆ. ಹೀಗೆ ಗಾನರಸಕಾವ್ಕ 
ರಸಗಳಲ್ಲಿ ಆಶ್ರಯೀ-ಆಶ್ರಯಭಾವವಿರುತ್ತದೆ. ಅವಿನಾಭಾವವಲ್ಲ. 


ಮೈತ್ರಿ 

ಎಂದರೆ, ಗಾನರಸವು ಪದಾರ್ಥಪ್ರಧಾನವಾದ ಕಾವ್ಕರಸವನ್ನು--ಕಾವ್ಯವಾಚನ 
ಸ೦ದರ್ಭದಲ್ಲಿ--ಆಶ್ರಯಿಸುತ್ತದೆ. ಅ೦ತೆಯೇ ಸ್ವಾರ್ಥಪ್ರಧಾನವಾದ ಗಾನರಸವು 
ಪದಾರ್ಥವನ್ನು ಗೌಣವಾಗಿ ಬಳಸಿಕೊಳ್ಳುತ್ತದೆ. ಆದುದರಿ೦ದ ಮಾತುಗಳ ಪಾತ್ರವು 
ಸ೦ಗೀತದಲ್ಲಿಯೇ ಬೇರೆ, ಕಾವ್ಯಗಾಯನದಲ್ಲಿಯೇ ಬೇರೆ. ಹೀಗೆಯೇ ಗಾನಕ್ರಿಯೆಯ 

ಪಾತ್ರವೂ ಸ೦ಗೀತದಲ್ಲಿಯೇ ಬೇರೆ, ಕಾವ್ಯಗಾಯನದಲ್ಲಿಯೇ ಬೇರೆ. 

ಇವುಗಳ ಸಂಬಂಧವು ಯಾವ ರೀತಿಯದಾಗಿರಬೇಕು ? 

ಇದು ಕಾವ್ಯಗಾಯನದ ಆವಶ್ಯಕತೆಗಳನ್ನು ಅವಲಂಬಿಸುತ್ತದಷ್ಟ. ಪದಾರ್ಥವು 
ಕಾವ್ಯಾರ್ಥದಲ್ಲಿ ಪಾರದರ್ಶಕತೆಯನ್ನು ಕಡಿಮೆ ಮಾಡುವುದು ಅನಿವಾರ್ಯವೆಂಬುದನ್ನು 
ಈಗಾಗಲೇ ಸೂಚಿಸಿದೆ. ಸಂಗೀತವು ಇದನ್ನು ಇನ್ನೂ ಕಡಿಮೆ ಮಾಡದಿರುವಂತೆ ಎಚ್ಚರ 
ವಹಿಸುವುದು ಮುಖ್ಯವೆಂಬುದು ಸ್ಪಷ್ಟವೇ ಆಗಿದೆ. ಗಾನರಸವು ಕಾವ್ಯರಸವನ್ನು ಎರಡು 
ರೀತಿಯಲ್ಲಿ ಮರೆಮಾಡಬಹುದು; ಗಾನವೇ ಅತಿಯಾಗಿ, ವರ್ಣಲಂಕಾರವು"" ಶಬ್ದಾಲ೦ 
-ಕಾರವನ್ನು ನು೦ಗಬಹುದು; ಗಾನರಸವು ಕಾವ್ಕರಸಕ್ಕೆ ವಿರುದ್ಧವಾಗಿ, ಅಸಮಂಜಸವಾಗಿ 
ಇರಬಹುದು. 


೬೬. ಗಾನಕ್ರಿಯೆಗೆ ವರ್ಣವೆ೦ದೂ, ಅದರಲ್ಲಿ ಸ್ವರಗಳ ನಿಲುಗಡೆ, ಏರಿಳಿತ ಮುಂತಾದವುಗಳನ್ನು 
ಒಳಗೊ೦ಡ ಸ್ವರಸಂದೋಹಗಳಿಗೆ ವರ್ಣಾಲ೦ಕಾರಗಳೆ೦ದೂ ಸಂಗೀತ ಶಾಸ್ತ್ರಪರಿಭಾಷೆ. 


೬೬೨ ಕರ್ಣಾಟಕಸ೦ಗೀತವಾಹನಿ 


ಗಾನಾಧಿಕ್ಕದ ಪರಿಣಾಮಗಳು 

ಗಾನಾಧಿಕ್ಕದಿ೦ದ ಹುಟ್ಟುವ ತೊ೦ದರೆಗಳನ್ನು ಪರಿಶೀಲಿಸೋಣ. ಮೊದಲನೆಯದಾಗಿ- 
ಅದು ಶ್ರೋತೃವಿನ ಗಮನವನ್ನು ತನ್ನೆಡೆಗೇ ಎಳೆದುಕೊಳ್ಳುತ್ತದೆ; ಕಾವ್ಯರಸಕ್ಕೆ ಪೂರಕ 
ವಾಗುವುದರ ಬದಲು ಪ್ರತಿಸ್ಪರ್ಧಿಯಾಗಿ ನಿಲ್ಲುತ್ತದೆ. ಈ ಸ್ಪರ್ಧೆಯಲ್ಲಿ ಎರಡೂ ಸಮಾನ 
ದಕ್ಷತೆಯಿ೦ದಲೆ ಪ್ರಯುಕ್ತಗಳೆ೦ದು ಇಟ್ಟುಕೊಂಡರೆ ಗಾನರಸವು ಮುಂದಾಗುವುದು 
ಅನಿವಾರ್ಯ. ಏಕೆಂದರೆ ಅದು ಕಡಿಮೆ ಪ್ರಯತ್ನ ಪರಿಶ್ರಮಗಳನ್ನು ಅಪೇಕ್ಬಿಸುತ್ತದೆ. ಹೀಗೆ 
ಗಾನದಿಂದ ಕಾವ್ಯಕ್ಕೆ ಅನುಕೂಲದ ಬದಲು ಅಪತ್ತೇ ಒದಗುತ್ತದೆ. ಎರಡನೆಯದಾಗಿ 
ಗಾನಾಧಿಕ್ಕದಿ೦ದ' ಕಾವ್ಯದಲ್ಲಿರುವ ಸ್ವಾಭಾವಿಕ ಛ೦ದಸ್ಸು ಮುಖ್ಯ ಸಾಧನಗಳಲ್ಲಿ ಒಂದು 
ಎಂಬುದನ್ನು ಮರೆಯಲಾಗದು. ಸಂಗೀತದ ಮಾತುಭಾಗಕ್ಕೂ ಕಾವ್ಯದಲ್ಲಿ ಶಬ್ದಶಯ್ಯೆಗೂ 
ಇರುವ ಮುಖ್ಯ ವ್ಯತ್ಯಾಸವೆಂದರೆ ಹಾಡಿನ ಮಾತುಭಾಗಕ್ಕೆ ನಿರ್ದಿಷ್ಟವಾದ ಛಂದೋಬಂಧ 
ವರುವುದಿಲ್ಲ. ಮಾತ್ರಾಗಣಗಳ ಅ೦ಶಗಣಗಳ. ನಿರ್ಬಂಧವು ಅದಕ್ಕೆ ಇಲ್ಲವೆ೦ದರೂ 
ಸಲ್ಲುತ್ತದೆ. ಇದ್ದರೆ ಅದು ಆಂಶಿಕ, ಆನುಷಂಗಿಕ, ಯಾದೃಚ್ಛಿಕ. ಕಾವ್ಯದಲ್ಲಾದರೆ ಈ 
ನಿರ್ಬಂಧವು ಅದರ ಮುಖ್ಯ ಲಕ್ಷಣಗಳಲ್ಲಿ ಒ೦ದು. ಛಂದೋನಿಯಮವು (ನವ್ಯವಲ್ಲದ!) 
ಕಾವ್ಯಾರ್ಥಬೋಧನಕ್ಕೆ ಅತ್ಯಾವಶ್ಯಕವೇ. ಏಕೆಂದರೆ ಪದಾರ್ಥದ ನಿರ್ವಾಹಕ್ಕೆ ಅದರ 
ಸಂಕೇತಗಳಾದ ಶಬ್ದಗಳ ನೈಕಟ್ಯವು ಅಗತ್ಯ. ಶಬ್ದಗಳು ಪರಸ್ಪರ ಅತಿಸಮೀಪದಲ್ಲಿದ್ದರೂ 
ಅತಿದೂರದಲ್ಲಿದ್ದರೂ ಅರ್ಥವು ಚೆನ್ನಾಗಿ ತಿಳಿಯುವುದಿಲ್ಲ. ಅರ್ಥಸಂಕೇತಗಳಲ್ಲಿ 
ಅತ್ಯ೦ತಾನುಕೂಲವಾದ ನೈಕಟ್ಯವು ಇರಬೇಕಾದಂತೆಯೇ ನಿರ್ದಿಷ್ಟ ರಚನಾವಿನ್ಯಾಸವೂ 
ಅವುಗಳಲ್ಲಿ ನಿರ್ದಿಷ್ಟ ಮಾದರಿಗಳನ್ನು ಬಿಡಿಸಿಕೊಳ್ಳುವ ಸಾಧ್ಯತೆಯೂ ಇ೦ತಹ ಮಾದರಿ 
ಗಳನ್ನು ಉಂಟುಮಾಡುವ ಸಂಕೇತಸಮುಚ್ಚಯಗಳ ನಡುವೆ ಅವಕಾಶವೂ ಇರಬೇಕು. 
ಇದು ಎಲ್ಲ ಅರ್ಥಪ್ರಕಾರಗಳಿಗೂ ಅನ್ವಯಿಸುತ್ತದೆ. ಆದುದರಿಂದ ಭಾಷೆಯಲ್ಲಾಗಲಿ 
ಕಾವ್ಯದಲ್ಲಾಗಲಿ ಅಕ್ಬರಸಾಮೀಪ್ಯವು ಅಪೇಕ್ಷಣೀಯವಷ್ಟೇ ಅಲ್ಲ, ಅಗತ್ಯವೂ ಹೌದು. 
ಗಾನಾಧಿಕ್ಕದಿ೦ದ ಇದು ಕೆಡುವ೦ತಾದರೆ ಕಾವ್ಕಾರ್ಥಕ್ಕೆ ಕೇಡೇ ಒದಗುತ್ತದೆ. 

ಗಾನಾಧಿಕ್ಕವು ಕಾವ್ಯಗಾಯನಕ್ಕೆ ಹೇಗೆ ಅನಪೇಕ್ಷಣೀಯವೋ ಅಲ್ಪಗಾನವೂ ಅಷ್ಟೇ. 
ಧಾತುಭಾಗವು ಅತಿಮಿತವಾಗಿಬಿಟ್ಟರೆ ಅದು ಪಠನದ ಮಟ್ಟಕ್ಕೆ ಇಳಿದುಬಿಡುತ್ತದೆ. ಹೀಗಾಗಿ 
ಕಾವ್ಯಾರ್ಥಪ್ರತೀತಿಗೆ ಆವಶ್ಯಕವಾದ ಆಕರ್ಷಕ ಹಿನ್ನೆಲೆ ಅಥವಾ ವಾಹಕವು ದೊರೆಯದೆ 
ಹೋಗುತ್ತದೆ. ಆದುದರಿಂದ ಗಾನದ ಪ್ರಮಾಣವು ಕಾವ್ಯಗಾಯನದಲ್ಲಿ ಅತ್ಯ೦ತಾನುಕೂಲ 
ವಾಗಿರಬೇಕು.. ಅಲ್ಲದೆ ಶಬ್ದಗಳ ಸ್ಪಷ್ಟ ಉಚ್ಚಾರಣೆಗೆ ಅಡ್ಡಿಯಾಗಬಾರದು; ಗಾನ 
ಕ್ರಿಯೆಯ ಕಡೆಗೆ ಒಲವು ವಾಲಿದರೆ ಹೀಗಾಗುವುದು ಸಾಧ್ಯವೆಂಬುದನ್ನು ಸಂಗೀತದಲ್ಲಿ 
ಸಾಹಿತ್ಕಾ೦ಶವನ್ನು ಕುಲಗೆಡಿಸುವ ಅನೇಕ ಗಾಯಕರು ತೋರಿಸಿದ್ದಾರೆ. ಕಾವ್ಯಗಾಯನದಲ್ಲಿ 
ಈ ಪ್ರವೃತ್ತಿಯು ಮಾರಕವೇ ಆಗಬಲ್ಲದೆಂಬುದನ್ನು ಒತ್ತಿಹೇಳುವ ಅಗತ್ಯವಿಲ್ಲ. 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೬೩ 


ಗಮಕಿ ಮತ್ತು ಸಂಗೀತಜ್ಞಾನ 

ಗಮಕಕಲಾವಿದ್ವಾಂಸನಿಗೆ ಸಂಗೀತದ ಹಾಗೂ ಸಂಗೀತಶಾಸ್ತ್ರದ ಪರಿಚಯವು ಎಷ್ಟಿರ 
ಬೇಕು ? ತನ್ನ ಕಲೆಯನ್ನು ದಕ್ಷತೆಯಿಂದ ನಿರ್ವಹಿಸಲು ಅಗತ್ಯವಾದಷ್ಟು ಪರಿಚಯವನ್ನು 
ಅವನು ಹೊಂದಿರಬೇಕೆಂಬುದು ನಿರ್ವಿವಾದವಾಗಿದೆ. ಪ್ರಚಲಿತವಾಗಿರುವ ಮುಖ್ಯ ರಾಗ 
ಗಳು, ಅವುಗಳ ಸ್ಥೂಲ ಲಕ್ಷಣಗಳು, ಸದೃಶರಾಗಗಳಲ್ಲಿ ಒಂದನ್ನು ಇನ್ನೊಂದರಿಂದ 
ಪ್ರತ್ಯೇಕಿಸುವ ಅಂಶಗಳು, ಮುಖ್ಯವಾದ ತಾಳಗಳ ಛಂದಸ್ಸು ಇಷ್ಟನ್ನಾದರೂ ಅವನು 
ತಿಳಿದೇ ಇರಬೇಕು. ಇದರೊಡನೆ ಪ್ರಧಾನವಾದ ಗಮಕ (ಸ್ವರಾಲಂಕರಣ ರೀತಿ) ಪ್ರಭೇದ 
ಗಳು, ಅವುಗಳ ಪ್ರಯುಕ್ತಿರೀತಿ ಮತ್ತು ಪ್ರಯುಕ್ತಿ ಸಂದರ್ಭ ಇವುಗಳನ್ನೂ, ಇವು 
ಗಳನ್ನು ಉತ್ಪ್ರೇಕ್ಸಿಸಿದಾಗ ಅವುಗಳಿಂದ ಪ್ರತೀತವಾಗುವ ಶೋಕಕರುಣಾದಿರಸಛಾಯೆಗಳು 
—ಇವುಗಳನ್ನೂ' ಅವನು ತಿಳಿದಿರಬೇಕು. ಅಲ್ಲದೆ ಸ೦ಗೀತಶಾಸ್ತ್ರದಲ್ಲಿ ರಸವಿಷಯಕವಾಗಿ 
ಮಾಡಿರುವ ರಾಗವರ್ಗೀಕರಣವೂ ಅವನಿಗೆ ಗೊತ್ತಿರಬೇಕು. ಇವೆಲ್ಲಕ್ಕೂ ಪ್ರಾಥಮಿಕವಾದ 
ಸ್ವರವಿಕೃತಿ, ರಾಗ-ತಾಳ, ರಾಗ ವರ್ಗೀಕರಣ ಮೊದಲಾದವುಗಳ ಪರಿಭಾಷೆಯನ್ನು ಅರಿ 
ತಿರಬೇಕು. 

ಸಂಗೀತವನ್ನು ಕಲಿಯಲಾಗದವರು ಗಮಕವನ್ನು ಕಲಿಯಲೆಳಸುತ್ತಾರೆ ಎಂಬು 
ದೊಂದು ತಪ್ಪುಭಾವನೆ ಸರ್ವಸಾಮಾನ್ಯವಾಗಿದೆ. ಇದರಿಂದ ಸಂಗೀತವಿದ್ವಾಂಸನಿಗೆ 
ಗಮಕಕಲೆಯ ವಿಷಯದಲ್ಲಿ ನಿಕೃಷ್ಟಭಾವನೆಯೂ ಗಮಕಕಲಾವಿದ್ವಾಂಸನಿಗೆ ತಾನು 
ಸಂಗೀತವಿದ್ವಾಂಸನಿಗಿಂತ ಕೀಳೆಂಬ ಭಾವನೆಯೂ ಮೂಡಿಬರಲು ಸಾಧ್ಯವಾಯಿತು. 
ಕಾವ್ಯಗಾಯನದಲ್ಲಿ ಸಂಗೀತವು ಸೀಮಿತವಾಗಿ ಪ್ರಯುಕ್ತವಾಗಬೇಕೆ೦ಬ ಅವಶ್ಯಕತೆಯು 
ಇದಕ್ಕೆ ಕಾರಣ. ಸ೦ಗೀತವಿದ್ವಾ೦ಸನು ಸಾಹಿತ್ಯವನ್ನು ಜಾತಿಗೆಡಿಪಿ. ಕೊಲೆಮಾಡುತ್ತಾನೆ 
. ಎ೦ದು ಆರೋಪಿಸುವುದರ ಮೂಲಕ ಸಾಹಿತಿಯೂ ಗಮಕಕಲಾವಿದ್ವಾಂಸನೂ ಮುಯ್ಯಿ 
ತೀರಿಸಿಕೊಳ್ಳುತ್ತಾರೆ. ಈ ಆರೋಪ-ಪ್ರತ್ಯಾರೋಪಗಳಲ್ಲಿ ಸತ್ಯಾಂಶವಿಲ್ಲದೆ ಇಲ್ಲ. ಆದರೆ 
ಇದರಿ೦ದ ಇಬ್ಬರೂ ಏನನ್ನೂ ಸಾಧಿಸಿದ೦ತಾಗಲಿಲ್ಲ. ಗಮಕಕಲಾ ಕೋವಿದನು ಸಾಹಿತ್ಯ 
ಭಾವವನ್ನು ರಸಾತ್ಮಕವಾಗಿ ಹೊರಹೊಮ್ಮಿಸಿ ಅದರ ಪ್ರಯೋಜನವನ್ನು ಸಾಕ್ಷಾತ್ಕರಿಸು 
ವಂತೆ ಸಂಗೀತವಿದ್ವಾಂಸನೂ ಮಾತುಭಾಗಕ್ಕೆ ಗಮನವಿತ್ತು ಗಮಕಕಲೆಯನ್ನು ಗೌರವಿ 
ಸಲು ಕಲಿಯಬೇಕು. ಅಲ್ಲದೆ ಗಮಕಕಲೆಯಲ್ಲಿ ಅತ್ಯ೦ತಾನುಕೂಲಪ್ರಮಾಣದ ಧಾತುಭಾಗ 
ವನ್ನು ಬಳಸುವುದೇ ಇಲ್ಲಿನ ಉದ್ದೇಶ, ಪ್ರಯೋಜನ ; ಅತಿಧಾತುವಿನಿ೦ದ ಕಲೆ ಕೆಡುತ್ತದೆ 
ಎಂಬುದನ್ನೂ ಅವನು ಅರಿಯಬೇಕು. ಗುಡಿಕಾರನು ತಾನು ಮಾಡುವ ಅಥವಾ ಮಾಡಬಲ್ಲ 
ಕುಸುರಿಕೆಲಸವನ್ನೆಲ್ಲ ವೀಣೆಯನ್ನು ತಯಾರು ಮಾಡುವ ಶಿಲ್ಪಿಯು ಕಲಿತಿಲ್ಲವೆ೦ದು 
`ಹೀಯಾಳಿಸುವುದು ಉಚಿತವೆ, ನ್ಯಾಯವೆ? ವೀಣೆಯ ಬಾಹ್ಯಸೌ೦ದರ್ಯವರ್ಧನಕ್ಕೆ ಬೇಕಾ 
ದಷ್ಟು ನಾಜೂಕಿನ ಕೆತ್ತನೆಕೆಲಸವನ್ನು ಕುಶಲನಾದ ವೀಣಾಶಿಲ್ಪಿಯೂ ಮಾಡಿಯೇ ಮಾಡು 
ತ್ತಾನೆ. ಗುಡಿಕಾರನೊಡನೆ ಪೈಪೋಟಿ ನಡೆಸಿ ಕುಸುರಿಕೆಲಸವನ್ನೆಲ್ಲ ವೀಣೆಯಲ್ಲಿ ಮಾಡ 
ಹೊರಟರೆ ಒಂದು ವೇಳೆ ಕಣ್ಣಿಗೆ ಹಿತವಾಗಬಹುದೇನೋ (ಇದೂ ಸಂದೇಹಾಸ್ಪದವೇ ; 


೬೬೪ ಕರ್ಣಾಟಕಸಂಗೀತವಾಹಿನಿ 


ಏಕೆಂದರೆ ಅತ್ಯಲ೦ಕರಣವೂ ದೋಷವೇ), ಕಿವಿಗೆ ಮಾತ್ರ ಏನೂ ಪ್ರಯೋಜನವಾಗದು 
ಹವಣರಿತು, ಠವಣರಿತು ಮಾಡಿದ ಮಿತಪ್ರಯುಕ್ತಿಯೇ ಕಲೆಯ ಜೀವಾಳ. 

ಗಮಕಕಲಾವಿದನೂ ಈ ಆರೋಪದಿಂದ ಮುಕ್ತನಾಗಲು ಪ್ರಯತ್ನಿಸಬೇಕು. ಸಂಗೀತ 
ವಿದ್ವಾಂಸನು ಸಾಹಿತ್ಯವನ್ನು .ಉಪೇಕ್ಷಿಸುತ್ತಾನೆಂದು ಬೈದು ತೃಪ್ತಿಪಟ್ಟುಕೊ೦ಡುದರಿ೦ದ 
ತನ್ನ ಸ೦ಗೀತದಕ್ಷತೆಯನ್ನು ಹೆಚ್ಚಿಸಿಕೊ೦ಡ೦ತೇನೂ ಆಗಲಿಲ್ಲ. ತನ್ನ ಸ೦ಗೀತಜ್ಞಾನವನ್ನು 
ಅವನು ಹೆಚ್ಚಿಸಿಕೊ೦ಡರೆ ಈ ಆರೋಪವು ತನಗೆ ತಾನೇ ಮಾಯವಾಗುತ್ತದೆ. ಕಲಿಕ 
ಪರ೦ಪರೆಯಿ೦ದ; ಅ೦ಧಾನುಕರಣೆಯಿ೦ದ ಮಾತ್ರ ಈಗ ಗಮಕಕಲಾವಿದನು ತನ್ನ ಧಾತು 
ಭಾಗವನ್ನು ಗಳಿಸಿಕೊಳ್ಳುತ್ತಾನೆ. ಅವನು ತನ್ನ ಸಂಗೀತದ ಕ್ಷಿತಿಜವನ್ನು ಬುದ್ಧಿಪೂರ್ವಕ 
ವಾಗಿ ವಿಸ್ತರಿಸಿಕೊಳ್ಳುವುದಿಲ್ಲವೇಕೆ ? ಹೊಸ ಪ್ರಯೋಗಗಳನ್ನು ಮಾಡುವುದಿಲ್ಲವೇಕೆ ? 
ಮಿತವಾದ ಧಾತುಪ್ರಯುಕ್ತಿಯು ಗಮಕಕಲೆಯಲ್ಲಿ ಕಲಾತ್ಮಕವಾಗಿರಬಹುದು; ಮಿತಜ್ಞಾನ 
ವ೦ತೂ ಕಲಾತ್ಮಕವಲ್ಲವಷ್ಟೆ. ಅವನೇಕೆ ತನ್ನ ಹಮ್ಮುಬಿಮ್ಮುಗಳನ್ನು ಬಿಟ್ಟು ಸಂಗೀತ 
ವಿದ್ವಾಂಸನ ಬಳಿಸಾರಿ ಹೆಚ್ಚು ರಾಗಗಳ, ಅವುಗಳಲ್ಲಿ ಹೆಚ್ಚು ಭಾವಗಳ, ಪ್ರಯುಕ್ತಿರೀತಿಗಳ 
ಜ್ಞಾನವನ್ನು ಪಡೆಯಬಾರದು ? ಅಲ್ಪಬಲಪ್ರಯುಕ್ತಿಯು ಒಳ್ಳೆಯದೆ೦ಬುದರಿ೦ದ ಅಲ್ಪ: 
ಬಲವನ್ನೇ ಸಂಪಾದಿಸಬೇಕೆಂದಿದೆಯೆ ? ಹೆಚ್ಚು ಬಲವನ್ನು ಸ೦ಪಾದಿಸಿಕೊ೦ಡು ಅದನ್ನು 
ಸ೦ಯಮದಿ೦ದ ಬಳಸುವುದೇ ಲೋಕಕ್ಕೂ ತನಗೂ ಹಿತವನ್ನು ತರುತ್ತದೆ. ಅ೦ತೆಯೇ 
ಸ೦ಗೀತ ವಿದ್ವಾ೦ಸನೂ ತನ್ನ ಹಾಡುಗಳಲ್ಲಿರುವ ಸಾಹಿತ್ಯಭಾಗವನ್ನು ಏಕೆ ಅಭ್ಯಾಸ 
ಮಾಡುವುದಿಲ್ಲ ? ತಿಳಿದವರ ಬಳಿಸಾರಿ ಏಕೆ ತಿಳಿಯುವುದಿಲ್ಲ ? ಇದರಿಂದ ಅವನ ಅಂತಸ್ತಿ 
ಗೇನೂ ಕಡಿಮೆಯಾಗುವುದಿಲ್ಲ. ಸಾಹಿತ್ಯಾಕ್ಸರಗಳೇನೂ ದವಡೆ, ಹಲ್ಲು, ನಾಲಿಗೆಗಳಿಗೆ 
ತೊಡರಿಕೊಳ್ಳುವ ಅಡೆ-ತಡೆಗಳಲ್ಲವಲ್ಲ ! ಅವನ ಆಕಾರ-ಇಕಾರ-ಉಕಾರ(ಕೆಲವು ವೇಳೆ 
ಊಹಾತೀತವಾದ, ಸಹನಾತೀತವಾದ ಇತರ "-ಕಾರ'ಗಳೂ ಉಂ೦ಟು!)ಗಳಿಗೆ ಅನುಕೂಲ 
ವಾಗಿ, ಸುಲಭವಾಗಿ ದೊರೆತ ವಾಹಕಗಳು ಮಾತ್ರ ಅಲ್ಲವಲ್ಲ ! ಅವುಗಳನ್ನು ಬರೆದ 
ವಾಗ್ಗೇಯಕಾರನಿಗೆ`* ಅವು ಧಾತುವಿನಷ್ಟೇ ಮುಖ್ಯ: ಆ ವಾಗ್ಲೇಯಕಾರನ ಹಾಡುಗಳು 
ಬೇಕು; ಅವುಗಳನ್ನು ಹಾಡಿ, ಆನ೦ದಿಸಿ, ತನ್ನ ಜೀವಿಕೆಯನ್ನು ಗಳಿಸಿಕೊಳ್ಳಬೇಕು, ಆದರೆ 
ಅವನ ಮಾತು, ಅದರಲ್ಲಿರುವ ಭಾವ, ಕಲ್ಪನೆ, ಲೋಕಾನುಭವ, ಆದರ್ಶ, ರಸ-- 
ಇವೊಂದೂ ಬೇಡ ಎನ್ನುವ ಧೋರಣೆಯು ವಾಗ್ಗೇಯಕಾರನಿಗೆ ಮಾಡುವ ಅನ್ಯಾಯ 
ವಲ್ಲವೆ, ಅಪಮಾನವಲ್ಲವೆ ? ಒಂದೇ ಕಣ್ಣನ್ನು ಚೆನ್ನಾಗಿ ರಕ್ಷಿಸಿ `ಬಲಗೊಳಿಸಿಕೊಳ್ಳುತ್ತೇನೆ, 
ಸಾಕು ; ಇನ್ನೊ೦ದು ಕಣ್ಣು ಕುರುಡಾದರೆ ಆಗಲಿ ಎನ್ನುವ ಧೋರಣೆ ಇದು. ಇದರಿ೦ದ 
ಅವನಿಗೂ ನಷ್ಟ ; ವಾಗ್ಗೇಯಕಾರನು ಉದ್ದೇಶಪಟ್ಟ ಪ್ರಯೋಜನವು ಲೋಕಕ್ಕೂ 
ತಪ್ಪಿಹೋಗುತ್ತದೆ. 


೬೭. ಹಾಡಿನಲ್ಲಿ ಮಾತು (ವಾಕ್‌) ಮತ್ತು ಧಾತು(ಗೇಯ)ಗಳಿರಡನ್ನೂ ರಚಿಸುವವನು (ಕಾರ) 
ವಾಗ್ಗೇಯಕಾರ. 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೬೫ 


ಗಮಕಕಲಾವಿದನು ತನ್ನ ಸಂಗೀತಜ್ಞಾನದ ಭಂಡಾರವನ್ನು ಬೆಳಸಿಕೊಳ್ಳಲಿ; ಪ್ರಯೋಗ 

ವ್ಯಾಪ್ತಿ ವಿಸ್ತಾರದಿ೦ದ ಗಮಕಕಲೆಯನ್ನು ಬೆಳೆಸಲಿ. ಆದರೆ ಪದದ ಮಧ್ಯದಲ್ಲಿ ನಿಂತು 
ರಾಗಾಲಾಪನೆ. ತಾನ, ನೆರವಲು, ಸ್ವರಕಲ್ಪನೆ ಮುಂತಾದ ಕಸರತ್ತು ಮಾತ್ರ ಮಾಡದಿರಲಿ. 
ಅವನ ಈ ಪ್ರಗಲ್ಪತಾಪ್ರದರ್ಶನದಿಂದ ಶ್ರೋತೃಗಳು ಗಾಂಧರ್ವ ಲೋಕವನ್ನು ಸೇರು 
ತ್ತಾರೋ ಇಲ್ಲವೋ ತಿಳಿಯದು; ಆದರೆ ಪದ್ಯವನ್ನು ಬರೆದ ಕವಿಯೂ ಕಾವ್ಕರಸಾಸ್ಟಾದನಾ 
ಕಾ೦ಕ್ಸಿ ಸಹೃದಯನೂ ಪಿತೃಲೋಕವನ್ನು ಸೇರುವುದ೦ತೂ ನಿಜ. ಆದರೆ ಸಂಗೀತವಿದ್ವಾಂಸ 
ನಿಗೆ ಗಮಕಕಲಾವಿದನಿಗಿಲ್ಲದ ಒಂದು ಅನುಕೂಲವು೦ಟು; ಸ೦ಗೀತಕಛೇರಿಯ ಅಂತ್ಯ 
ದಲ್ಲಿ ಅವನು ಶ್ಲೋಕವೇ ಮೊದಲಾದ ಅನಿಬದ್ಧ₹್‌ ಗೇಯಪ್ರಕಾರಗಳನ್ನು ಹಾಡುವಲ್ಲಿ 
ಗಮಕಕಲೆಯ ಕೆಲವು ಪ್ರಕಾರಗಳನ್ನೂ ಬಳಸಿಕೊಳ್ಳಬಹುದು. ಸ್ತುತಿಪರವಾದ, ನೀತಿ 
ಬೋಧಕವಾದ, ತತ್ತ್ವಚಿ೦ತನೆಯ, ಸ೦ಗೀತಸೌಂದರ್ಯವರ್ಣನೆಯ ಮತ್ತಿತರ ಪದ್ಯಗಳನ್ನು 
ಪ್ರಸಿದ್ಧ ಪ್ರಾಚೀನ ಕವಿಗಳಿಂದಲೂ, ಮಂತ್ರಗೋಪ್ಯ, ಕಾಲಜ್ಞಾನ, ತ್ರಿವಿಧಿ ಮುಂತಾದ 
ಶಿವಶರಣ ಸಾಹಿತ್ಯಪ್ರಕಾರಗಳಿ೦ದಲೂ, ಉದಯರಾಗ, ತತ್ತ್ವ, ಕೋಲುಹಾಡು, ವೇಣು 
ಗೀತೆ, ಭ್ರಮರಗೀತೆ, ಸ್ವಪ್ನಗೀತೆ, ಸುವ್ಹಾಲಿ, ಸೋಬಾನೆ, ವೃತ್ತನಾಮ, ಗದ್ಯ, ಟೂರ್ಣಿಕೆ, 
ದಂಡಕ: ಮೊದಲಾದ ಹರಿದಾಸ ಸಾಹಿತ್ಯ ಪ್ರಕಾರಗಳಿ೦ದಲೂ ಆರಿಸಿಕೊಂಡು ಆಕರ್ಷಕ 
ವಾಗಿ ಹಾಡಿದರೆ ಸಂಗೀತ, ಗಮಕಕಲೆ, ಶ್ರೋತೃಗಳು ಮತ್ತು ತಾನು ಇಷ್ಟೆಲ್ಲಕ್ಕೂ 
ಒಮ್ಮೆಲೇ ಒಳಿತಾದೀತು. ನಿಬದ್ಧವಾದುದು ಮಾತ್ರ ಸಂಗೀತ ಎ೦ಬ ಪೂರ್ವಗ್ರಹವನ್ನು 
ಸಂಗೀತವಿದ್ವಾ೦ಸರು ಬಿಡಬೇಕು. ಅನಿಬದ್ಧವಾದುದೆಷ್ಟನ್ನೋ ಪ್ರಸಿದ್ಧ ಸಂಗೀತ ಶಾಸ್ತ್ರ 
ಗ್ರಂಥಗಳು ವರ್ಣಿಸುವುದಿಲ್ಲವೆ ? ಇಂದಿನ ತರುಣ ಪೀಳಿಗೆಯ ಸಂಗೀತ ವಿದ್ವಾಂಸ 
ರಾದರೂ ಇತ್ತ ತಮ್ಮ ಗಮನವನ್ನು ಹೆರಿಸಿಯಾರೆಂದು ಆಶಿಸುತ್ತೇನೆ. 


ರಾಗಗಳ ಆಯ್ಕೆ 

ಇನ್ನು ಗಮಕಕಲಾವಿದನು ಪದ್ಯಗಳಿಗೆ ರಾಗಗಳನ್ನು ಆಯ್ಕೆಮಾಡುವ ವಿಷಯ. ಆಯಾ 
ಕಾವ್ಯದ ಛಂದಸ್ಸನ್ನು ಅನುಸರಿಸಿ ಸೂಕ್ತವಾದ ರಾಗಗಳನ್ನು ಪ್ರಯೋಗಿಸುವುದು ಕಲಾತ್ಮಕ 
ವಾಗುತ್ತದೆ. ದೀರ್ಫಛ೦ದಸ್ಸುಗಳಲ್ಲಿ ಚೌಕನಡೆಯ ಗಮಕಗಳಿರುವ ರಾಗಗಳನ್ನೂ ಹ್ರಸ್ವ 
ಛ೦ದಸ್ಸುಗಳಿರುವ ಪದ್ಯಗಳಲ್ಲಿ ದ್ರುತಗತಿಯ ಗಮಕಗಳಿರುವ ರಾಗಗಳನ್ನೂ ಬಳಸಿದರೆ 
ಅಂದ ಕಾಣುತ್ತದೆ. ಅಂತೆಯೇ ಆಳವಾದ ಕರುಣೆ, ಶೋಕ ಮುಂತಾದವುಗಳಲ್ಲಿ ವಿಸ್ತಾರ 
ವಾದ ಗಮಕಗಳುಳ್ಳ ರಾಗಗಳನ್ನೂ, ಉದ್ವೇಗ, ಉನ್ಮಾದ, ಉತ್ಸಾಹ, ಕೋಪ, ವೀರ, 
ಅದ್ಭುತ, ಭಯಾನಕ ಮೊದಲಾದ ಸನ್ನಿವೇಶಗಳಲ್ಲಿ ದ್ರುತಗತಿಯ ಗಮಕಗಳುಳ್ಳ ರಾಗ 
ಗಳನ್ನೂ, ದ್ರುತಗತಿಯ ಸ್ವರಗುಚ್ಛಗಳನ್ನೂ ಪ್ರಯೋಗಿಸಿದರೆ ಉದ್ದಿಷ್ಟ ಪ್ರಯೋಜನವು 


೬೮. ತಾಳಸಹಿತವಾದ ಆಲಾಪನೆ, ಹಾಡು ಇತ್ಯಾದಿ ನಿಬದ್ಧ. ತಾಳರಹಿತವಾದುದು ಅನಿಬದ್ಧ. 


೬೬೬ ಕರ್ಣಾಟಕಸ೦ಗೀತವಾಹಿನಿ 


ಲಭಿಸುತ್ತದೆ. ಪಠ್ಯದ ವಿಷಯದಲ್ಲಿ ಭರತಮುನಿಯು ಹೇಳಿದ ತಂತ್ರ, ವಿಧಾನಗಳು`* 
ನಾಟಕ ನಾಟ್ಯಗಳಿಗಷ್ಟೇ ಅಲ್ಲದೆ ಗಮಕಕಲೆಗೂ ಅತ್ಯ೦ತ ಅಮೂಲ್ಯವಾಗಿವೆ. ಇಲ್ಲಿ ಅವನು 
ಹೇಳುವ ಕಾಕುವಿಧಾನವು ಗಮಕಕಲಾವಿದರ ಶಿಕ್ಷಣದಲ್ಲಿ ಮುಖ್ಯಪಾತ್ರವನ್ನು ವಹಿಸಬೇಕು. 
ಇದಲ್ಲದೆ ರಸನಿರ್ವಾಹದಲ್ಲಿ ನಮ್ಮ ಶಾಸ್ತ್ರಕಾರರು ಅನೇಕ ಪಶುಪಕ್ಷಿಗಳ ಗತಿಯ (ಧ್ವನಿಯ 
ದಲ್ಲ!) ಅನುಕರಣೆಯನ್ನೂ ವಿಧಿಸುತ್ತಾರೆ. ಇವುಗಳ ನಡೆಯನ್ನೇ ಛ೦ದಸ್ಸನ್ನಾಗಿ ಸ್ವರಗುಚ್ಛ 
ಗಳಲ್ಲಿ ಬಳಸಿಕೊಂಡರೆ ಸಂಗೀತದಲ್ಲಿ ತಾನ("ಮಧ್ಯಮಕಾಲ')ದಲ್ಲಿಯೂ ಗಮಕಕ೯- 
ಯಲ್ಲಿಯೂ ನವ್ಯಪ್ರಯೋಗವಾಗುತ್ತದೆ; ಎರಡು ಕಲೆಗಳೂ ಸಮೃದ್ಧಗೊಳ್ಳುತ್ತವೆ. 

ದಕ್ಷನಾದ ಸ೦ಗೀತವಿದ್ವಾ೦ಸನು ಎಲ್ಲ ರಾಗಗಳಲ್ಲಿಯೂ ಎಲ್ಲ ರಸಗಳನ್ನೂ ಪ್ರತೀತ 
ಗೊಳಿಸಬಲ್ಲನೆ೦ಬುದು ಸ್ವಲ್ಪಮಟ್ಟಿಗೆ ನಿಜ. ಆದರೆ ಇದು ರಾಗದಲ್ಲಿರುವ ಸಾಧ್ಯತೆಯೇ 
ಹೊರತು ಅದರ ಆವಶ್ಯಕ ಕರ್ತವ್ಯವೂ ಅನಿವಾರ್ಯವಾದ ಗುಣವೂ ಅಲ್ಲ. ರಾಗವು ಬಿಳಿಯ 
ಗಾಜಿನ ಸೀಸೆಯಂತೆ. ಅದರಲ್ಲಿ ಯಾವ ಬಣ್ಣದ ನೀರನ್ನು ತುಂಬಿದರೆ ತಾನೂ ಅದೇ 
ಬಣ್ಣದ್ದಾಗಿ ಕಾಣುತ್ತದೆ. ಹೀಗೆ ಗಾಯಕನು ತನಗೆ ಆಯಾ ಸಂದರ್ಭದಲ್ಲಿ ಸ್ವತಂತ್ರವಾಗಿ 
ಸ್ಫುರಿಸುವ ರಸಗಳನ್ನು ರಾಗದಲ್ಲಿ ತು೦ಬಲೆಳಸುತ್ತಾನೆ. ಪರಂಪರಾನುಗತವಾಗಿ, ಸಾಂಪ್ರ” 
ದಾಯಿಕವಾಗಿ ಬಂದ ನಂಬುಗೆ, ಭಾವನೆಗಳೂ ಗಾಯಕವಾದಕರಲ್ಲಿ ಈ ರಸಪ್ರತೀತಿ 
ಯನ್ನು ಪ್ರಚೋದಿಸಬಹುದು. ಆದರೂ ಆಯಾ ರಾಗದಲ್ಲಿ ಬರುವ ನಿರ್ದಿಷ್ಟ ಗಮಕಸಮು 
ದಾಯದ ಆಧಾರದ ಮೇಲೆ ಅದು ಛಾಯಾರೂಪದಲ್ಲಿ ಪ್ರಕಟಿಸಬಹುದಾದ ರಸವನ್ನು 
ಕೆಲವು ರಾಗಗಳಲ್ಲಿಯಾದರೂ ಸ್ಥೂಲವಾಗಿ ಹೇಳಬಹುದು. ಇದು ಆಯಾ ರಾಗವು 
ಬಳಸುವ ವಿಕೃತಿಸ್ಟರಭೇದಗಳನ್ನೂ ಸ್ವರಸ೦ಖ್ಯೆಯನ್ನೂ ವಿಶಿಷ್ಟಸ್ಟರಸ೦ದರ್ಭಗಳನ್ನೂ 
ಗಮಕರೀತಿಗಳನ್ನೂ ಅವಲಂಬಿಸುತ್ತದೆ. ಸ್ಥೂಲವಾಗಿ ಹೇಳುವುದಾದರೆ ತೀವ್ರವಾದ ವಿಕೃತಿ 
ಸ್ವರಗಳು, ಸ್ವರಗಳ ಲೋಪದಿಂದಾಗುವ ಔಡುವಷಾಡವಾದಿ ಪ್ರಭೇದಗಳು. ಸ್ವರಗಳ 
ತೀವ್ರ ಹಾಗೂ ಸಾಂದ್ರಗತಿ- ಇಂತಹವು ಉತ್ಸಾಹ, ಉದ್ವೇಗ, ವೀರ ಮೊದಲಾದ ರಸ 
ಗಳನ್ನು ಸೂಚಿಸಲು ಸಹಾಯಕವಾಗುತ್ತವೆ. ಅಂತೆಯೇ ಕೋಮಲವಾದ ವಿಕೃತಸ್ವರಗಳು, 
ಅವುಗಳಲ್ಲಿ ವಿಳ೦ಬಗತಿಯ ಹಾಗೂ ಕ್ಲಿಷ್ಟವಾದ ಗಮಕಗಳು, ಅವಕ್ರಗತಿ ಮು೦ತಾದವು 
ಕರುಣೆ, ಶೋಕ ಮು೦ತಾದ ಆಳವಾದ ರಸಗಳನ್ನು ರಾಗದಲ್ಲಿ ಪ್ರತೀತಗೊಳಿಸಲು ಅನು 
ವಾಗುತ್ತವೆ. ಇದು ಕೇವಲ ಸ್ಥೂಲವಾದ ವಿಶ್ಲೇಷಣೆ. ಇದಕ್ಕೆ ಅನೇಕ ಅಪವಾದಗಳು೦ಟು 
--ಈ ಕಾರಣದಿಂದಲೇ ಹಿ೦ದೂಸ್ಥಾನೀ ಸಂಗೀತದಲ್ಲಿ ರಾಗ-ರಸ ತತ್ತ್ವದ ವರ್ಗೀಕರಣವು 
ಊರ್ಜಿತವಾಗದೆ ಹೋಯಿತು. 

ಆದರೂ, ಸಾಹಿತ್ಯದಲ್ಲಿರುವ ರಸವನ್ನು ಪುಷ್ಪಗೊಳಿಸಿ ಪ್ರಕಟಗೊಳಿಸಲು ಸಂಗೀತಕ್ಕೆ 
ಸಾಧ್ಯವೆಂಬುದನ್ನು ಈಗಾಗಲೇ ತಾತ್ತ್ವಿಕವಾಗಿ ತೋರಿಸಿಕೊಟ್ಟಿದೆ: ಇದು 'ಕನ್ನಡದಲ್ಲಿ 


೬೯. ಭರತಮುನಿ ನಾಟ್ಯಶಾಸ್ತ್ರ ೫%/111. -೧೦೨-೧೫೦, ಪು. ೩೮೫-೪೦೫. ಇದರ ಮೇಲೆ 
ಅಭಿನವಗುಪ್ತನ ವ್ಯಾಖ್ಯಾನವನ್ನೂ ನೋಡಿ. 


ಗಮಕಕಲೆಯಲ್ಲಿ ರಸಸ೦ವಿದದ ಅರ್ಥಬ್ರಹ್ಮ ೬೬೭ 


ಪ್ರಾಚೀನಕಾಲದಿ೦ದಲೂ ಹೇಗೆ ನಡೆದುಬ೦ದಿದೆಯೆ೦ಬುದಕ್ಕೆ ಪ್ರಮಾಣಗಳನ್ನು ಒದಗಿಸ 
ಲಾಗಿದೆ. ಈ ರಾಗಕ್ಕೆ ಈ ರಸ ಅಥವಾ ಈ ರಸಕ್ಕೆ ಈ ರಾಗ ಎ೦ಬ ಇಕ್ಕಟ್ಟಾದ ಸಮೀ 
ಕರಣಗಳನ್ನು ಬಿಟ್ಟು ವಿಶಾಲವಾದ ತಾತ್ತ್ವಿಕ ಹಿನ್ನೆಲೆಯಲ್ಲಿ ಈ ಬಗೆಯ ಅನ್ವಯವನ್ನು 
ಬೆಳೆಸಿಕೊ೦ಡರೆ ಗಮಕಕಲೆಯು ಇನ್ನೂ ಹೆಚ್ಚು ಸಾರ್ಥಕ ಆದೀತು. ಇಲ್ಲಿ ಮುಖ್ಯವಾದ 
ವಿಷಯವೇನೆಂದರೆ ಕಾವ್ಯಗಾಯಕನು ಆಯಾ ಮಾತುವಿನಲ್ಲಿರುವ ರಸಸಂದರ್ಭವನ್ನು 
ತನ್ನಲ್ಲಿಯೇ ಪ್ರತೀತವಾಗುವುದಕ್ಕೆ, ಸಾಕ್ಷಾತ್ಕರಿಸುವುದಕ್ಕೆ ಶಕ್ಕನಾಗಬೇಕು, ಶಕ್ತನಾಗಬೇಕು. 
ಇದಿಲ್ಲದೆ ರಾಗವನ್ನೇ ರಸಪ್ರತೀತಿಗೆ೦ದು ನ೦ಜಿಕೊ೦ಡರೆ ನಾವಿಕನನ್ನು ಬಿಟ್ಟು ನೌಕೆ 
ಯೊಂದನ್ನೇ ನಂಬಿ ಸಮುದ್ರವನ್ನು ದಾಟಲೆಣಿಸಿದ೦ತಾಗುತ್ತದೆ. ಆಯಾ ಸಂದರ್ಭದ 
ರಸಪ್ರಕಟನೆಗೆ ಸರಿಹೊಂದುವ ರಾಗವನ್ನು ಆಯ್ದುಕೊಳ್ಳುವುದರಲ್ಲಿಯೇ ಗಮಕಕಲಾ 
ವಿದನ ಸಾಮರ್ಥ್ಯಕ್ಕೆ ಸವಾಲು ಇರುವುದು. ಇದನ್ನು ಅವನು ಸಮರ್ಥವಾಗಿ ಮಾಡ 
ಬೇಕಾದರೆ ಅವನಿಗೆ ಆದಷ್ಟೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಗಗಳ ಪರಿಚಯವಿರುವುದೂ 
ಅವನು ಪ್ರಯೋಗಶೀಲನಾಗಿರುವುದೂ ಆವಶ್ಯಕವಷ್ಟೆ. 
ಗಮಕಕಲಾವಿದನು ಪ್ರಯೋಗಶೀಲನಾಗಬೇಕು; ಹೊಸರಾಗಗಳನ್ನು--ವಿಶೇಷತಃ 
ದೇಶ್ಯರಾಗಗಳನ್ನು--ಗಮಕಕಲೆಯ ಪರಿಧಿಯೊಳಗೆ ತರಲು ಸಾಧ್ಯವೆ ಎಂಬುದನ್ನು ಪರೀ 
ಕ್ಸಿಸಬೇಕು. ಸಂಪ್ರದಾಯಶರಣತೆಯು ಒಂದು ಹಂತದವರೆಗೆ ಮುಖ್ಯ ; ಪರಂಪರೆಯಲ್ಲಿ 
ಐಕ್ಯವನ್ನೂ ಅವಿಚ್ಛಿನ್ನತೆಯನ್ನೂ ಉ೦ಟುಮಾಡಿಕೊಡುವ ಸಾಧನ, ಅದು. ಆದರೆ ಅದು 
ಅತಿಯಾದರೆ ಅ೦ಧಾನುಕರಣದಲ್ಲಿ ಅಸ್ತವಾಗುತ್ತದೆ. ಇದು ಕಲೆಗೆ ಮಾರಕ. ಹಳೆಯದರ 
ಚೌಕಟ್ಟಿನಲ್ಲಿ ಹೊಸದನ್ನು ಅಳವಡಿಸಿ ಜ್ಞಾನವನ್ನೂ ಅನುಭವವನ್ನೂ ವಿಸ್ತರಿಸಿಕೊಳ್ಳುವುದು 
ಭಾರತೀಯ ಸಂಸ್ಕೃತಿಯ ಪ್ರಧಾನ ಲಕ್ಷಣ. ಇದಲ್ಲದೆ ದೀರ್ಥಕಾವ್ಯಗಳನ್ನೂ ಹ್ರಸ್ವಕಾವ್ಯ 
ಗಳನ್ನೂ ಹಾಡುವಾಗ ಗಮಕಕಲಾವಿದನು ರಾಗಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆಯ್ದು 
ಕೊಳ್ಳಬೇಕಾಗುತ್ತದೆ. ಏಕೆ೦ದರೆ ಇಲ್ಲಿ ಶ್ರೋತೃವಿನ ಗಮನವನ್ನು ಸೆರೆಹಿಡಿದಿಟ್ಟಿರಲು 
ಬೇಕಾಗುವ ಕಾಲಾವಕಾಶಗಳು ಬೇರೆಬೇರೆ. ಹಾಗೆಯೇ ಕಥನಕಾವ್ಯ, ವರ್ಣಕಕಾವ್ಯಗಳ 
ವಾಚನದಲ್ಲಿಯೂ ಅವನು ಉಪಯೋಗಿಸುವ ತಂತ್ರಗಳು ಬೇರೆಯೇ ಆಗಬೇಕಾಗುತ್ತದೆ. 
ಸಾಹಿತ್ಯಭಾವವನ್ನು ಉದ್ದೀಪನಗೊಳಿಸಲು ಪುನರುಕ್ತಿಯಿಂದ, ವಿವಿಧ ಜೋಡಣೆಯಿಂದ, 
ಅವನು ರಾಗ ತಂತ್ರಗಳನ್ನು ಬಳಸಬೇಕಾಗುತ್ತದೆ. ಒ೦ದೇ ಮಾತುವಿನಲ್ಲಿರುವ ಹಲವು 
ಇಂಗಿತಗಳನ್ನೂ ಅರ್ಥಾ೦ತರಗಳನ್ನೂ ಕವಿಹೃದಯದಲ್ಲಿ ಅಡಗಿರುವ ಧ್ವನಿಗಳನ್ನೂ 
ಅವನು ಹೊರಡಿಸಬೇಕಾದರೆ ರಾಗದಲ್ಲಿ ಕಾಕುವನ್ನು ಜಾಣ್ಮೆಯಿಂದ ಪ್ರಯೋಗಿಸಬೇಕಾ 
ಗುತ್ತದೆ. ಒ೦ದು ಸಾಹಿತ್ಯಭಾವದಿ೦ದ ಇನ್ನೊಂದಕ್ಕೆ, ಒಂದು ಸಂದರ್ಭದಿಂದ ಇನ್ನೊ೦ದು 
ಸಂದರ್ಭಕ್ಕೆ, ಒ೦ದು ರಸದಿಂದ ಇನ್ನೊಂದಕ್ಕೆ ಅ೦ತರಿಸಬೇಕಾದರೆ ಅದಕ್ಕೆ ಸೂಕ್ತವಾದ 
ರಾಗತ೦ತ್ರಗಳನ್ನು ಪ್ರಯೋಗಿಸಬೇಕು. ಸಾಹಿತ್ಯಭಾವದಲ್ಲಿನ ಸೂಕ್ಷ್ಮಧ್ವನಿಗಳನ್ನು ತನ್ನ 
ಕಂಠದ ಮಾರ್ದವ, ಸಾಂದ್ರತೆ, ಗರ್ಜನೆ, ಪರುಷತೆ ಮೊದಲಾದವುಗಳ ಮೂಲಕ 
ಸ್ವರಸಂದರ್ಭದಲ್ಲಿ ಅನುಸ್ವರಗಳ ಮೂಲಕ ಉಪಬೃಂಹಣಗೊಳಿಸಬೇಕು. ಹೀಗೆ ಗಮಕ 


೬೬೮ ಕರ್ಣಾಟಕಸ೦ಗೀತವಾಹಿನಿ 


ಕಲೆಯಲ್ಲಿ ಸ೦ಗೀತತ೦ತ್ರಗಳನ್ನು ವಿವರಿಸಲು ಹೊರಟರೆ ಕೊನೆಯುಂಟೆ ? 

ಒಟ್ಟಿನಲ್ಲಿ ಇಷ್ಟು ನಿಜ; ಸಾಹಿತ್ಯಕ್ಕೂ ಸ೦ಗೀತಕ್ಕೂ ಮೈತ್ರಿಯು ಚಿರಕಾಲದ್ದು. 
ಗಮಕಕಲೆಯಲ್ಲಿ ಸಾಹಿತ್ಯಕ್ಕೆ ಸ೦ಗೀತವು ಪ್ರೇರಕ, ಪೂರಕ, ಪೋಷಕ, ಸಾಧಕ. ಸಾಹಿತ್ಯವು 
ಪ್ರಧಾನ, ಸಂಗೀತವು ಉಪಪ್ರಧಾನ. ಸಾಹಿತ್ಯವು ಹಾಲು, ಸಂಗೀತವು ಜೇನು; ವಾಗರ್ಥ 
ರೂಪದ ಸಂಪೃಕ್ತತೆಯ ದಾಂಪತ್ಮದಲ್ಲಿ ಸಾಹಿತ್ಯವು ಶಿವ, ಸಂಗೀತವು ಶಕ್ತಿ. 

ಗಮಕಕಲೆಯಲ್ಲಿ ಒಂದು ಇಂದ್ರಜಾಲವಿದೆ. ಒಂದು ಇಂದ್ರಚಾಪವಿದೆ ; ಸೂರ್ಯ 
ಚಂದ್ರರಿಬ್ಬರನ್ನೂ ಏಕೆಕಾಲದಲ್ಲಿ ನಮಗೆ ದರ್ಶನಮಾಡಿಸುವ ಮೋಡಿ ಅದರಲ್ಲಿದೆ. 

ವಾಗರ್ಥಾಲಂಕೃತಿಯ ಪ್ರಖರಸೂರ್ಯಜ್ಯೋತಿಯ ಹಾಗೂ ವಾಗತೀತಾರ್ಥದ ರಾಗು 
ಲಂಕೃತಿಯ ಸೌಮ್ಯಚಂದ್ರಜ್ಕೋತಿಯ ಅಮೃತವೃಷ್ಟಿಯನ್ನು ರಸಸಂವಿದದ ಗಗನ 
ಮಂಡಲದಿಂದ ಏಕಕಾಲದಲ್ಲಿ ಮಾಡಿಸುವ ಗಮಕಕಲೆಯ ಅರ್ಥಬ್ರಹ್ಮಕ್ಕೆ ನಮೋ! 


೧೯. ಸಂಗೀತದಲ್ಲಿ ರಸಪ್ರ ತಿಪಾದನೆ 


ನಮ್ಮ ಸಂಗೀತವನ್ನು ಕುರಿತು ಹಲವು ಮಾತುಗಳು ಕೇಳಿಬರುತ್ತವೆ. 

"ಸಂಗೀತವು ರಸಗಳ ಭಾಷೆ. ನಿರ್ದಿಷ್ಟ ರಾಗಗಳು ನಿರ್ದಿಷ್ಟ ರಸಗಳನ್ನು ಉತ್ಪಾದಿಸು 
ತ್ತವೆ ಅಥವಾ ಪ್ರತಿಪಾದಿಸುತ್ತವೆ. ಉದಾಹರಣೆಗೆ, ಮೋಹನವು ವೀರರಸವನ್ನೂ. 
ತೋಡಿಯು ಕರುಣೆಯನ್ನೂ, ನೀಲಾ೦ಬರಿಯು ಶೋಕವನ್ನೂ ಸೂಚಿಸುತ್ತವೆ. ಷಡ್ಡವೇ 
ಮೊದಲಾದ ಏಳುಸ್ವರಗಳಲ್ಲಿ ಪ್ರತಿಯೊಂದೂ ನಿರ್ದಿಷ್ಟವಾದ ಹಾಸ್ಯಶೃಂಗಾರಾದಿ ರಸ 
ಗಳನ್ನು ಪ್ರತಿಪಾದಿಸುತ್ತದೆ. ಇಂತಹ ರಸಗಳನ್ನು ಉತ್ಪಾದಿಸುವುದೇ ಅಥವಾ ಪ್ರತಿಪಾದಿ 
ಸುವುದೇ ಸಂಗೀತದ ಪರಮ ಅರ್ಥ ಅಥವಾ ಸ್ವಭಾವ. ರಾಗರಾಗಿಣೀ ಚಿತ್ರಗಳು 
ಸೂಚಿಸುವುದಾದರೂ ಇದನ್ನೇ. ಮಧ್ಯಕಾಲೀನ ಮತ್ತು ಅರ್ವಾಚೀನ ಶಾಸ್ತ್ರ ಗ್ರಂಥಗಳಲ್ಲಿ 
ರಾಗಗಳಿಗೆ ಬೇರೆ ಬೇರೆ ರಸಗಳನ್ನು ಹೇಳಿದೆ.' 

ಇದು ನಿಜವೇ ? ಸಂಗೀತವು ರಸವನ್ನು ಉತ್ಪಾದಿಸಬಲ್ಲುದೆ, ಅಥವಾ ಸೃಷ್ಟಿಸಿ 
ಶ್ರೋತೃವಿಗೆ ಒಯ್ಯಬಹುದೆ ಇದಕ್ಕೆ ಉತ್ತರವು ಹೌದು ಅಥವಾ ಅಲ್ಲ ಎಂದು ನೇರ 
ವಾಗಿ. ಒ೦ದೇ ಮಾತಿನಲ್ಲಿ ಹೇಳಿ ಮುಗಿಸಬಹುದಾದಷ್ಟು ಸುಲಭವೂ ಅಲ್ಲ, ಸರಳವೂ 
ಅಲ್ಲ. ಈ ಸಮಸ್ಯೆಯು ಆಂತರಿಕ ಜಟಿಲತೆಯನ್ನಷ್ಟೇ ಅಲ್ಲದೆ ರಸವೆಂದರೇನು, ಅದರ 
ಪ್ರತಿಪಾದನೆ ಶಾಸ್ತ್ರೀಯ ಸ೦ಗೀತದಲ್ಲಿಯೆ, ಜನಪದ ಅಥವಾ ಸುಗಮ ಸಂಗೀತದಲ್ಲಿಯೆ, 
ಎಂಬ ಪ್ರಶ್ನೆಗಳನ್ನೂ ಒಳಗೊಂಡಿದೆ. 

ರಸವೆ೦ದರೇನು ? ಈ ಸಂಸ್ಕೃತ ಶಬ್ದಕ್ಕೆ ಹಲವು ಅರ್ಥಗಳಿವೆ : ಕ್ರಿಯಾರ್ಥದಲ್ಲಿ. 
ಜೋರಾಗಿ ಶಬ್ದ ಮಾಡು, ಗುಡುಗು, ಪ್ರತಿಧ್ವನಿಸು, ರುಚಿಸು : ನಾಮರೂಪದಲ್ಲಿ ಹಣ್ಣು-. 


ಲಾ 


ಸಸ್ಯ- ಅಥವಾ ಬೇರೆ ಯಾವುದಾದರೂ ವಸ್ತುವಿನ ಸಾರರೂಪದ ದ್ರವ ; ವಸ್ತುವಿನ ಅಥವಾ 
[AN 
ಮಾ 


ಹ 


ವಿಷಯದ ಸಾರತಮವಾದ ಅಥವಾ ಅತ್ಯುತ್ತಮವಾದ ಅ೦ 


ಲ 


4. 


ಪಾನೀಯ ; ಕಬ್ಬಿನ ರಸ, ಅಥವಾ ಅಮೃತ ;ತುಪ್ಪ ; ಹಾಲು ; ವಿಷ : ಸಾರು ; ಪಿತ್ತದಿ೦ದ 
-ಮಾರ್ಪಾಟಾಗಿ ರಕ್ತವನ್ನು ಸೇರುವ ಅನ್ನಸಾರ : ಪಾದರಸ : ವೀರ್ಯ : ಕರಗಿದ ಲೋಹ ; 
ಚಿನ್ನ : ನಾಲಿಗೆಗೆ ರುಚಿಯನ್ನು೦ಟುಮಾಡುವ ವಸ್ತುವಿನ ಸಿಹಿಯೇ ಮೊದಲಾದ ಆರು 
'ಭೇದಗಳೂ ಅರವತ್ತುಮೂರು ಪ್ರಭೇದಗಳೂ ಇರುವ ಗುಣಗಳು : ಪ್ರೀತಿ ಸಂತೋಷ; 
ಹಾಸ್ಯ ಶೃ೦ಗಾರಾದಿ ಒ೦ಭತ್ತು ಮನಸ್ಥಿತಿಗಳು ; ಓ೦ಕಾರಕ್ಕೆ ಪರ್ಕಾಯಶಬ್ದ. ಇತ್ಯಾದಿ. 
ಇತ್ಯಾದಿ. ಲಲಿತಕಲೆಯನ್ನು ಸಮಾಲೋಚಿಸುವಾಗ ಆಯಾ ಕಲೆಯ ಸೌ೦ದರ್ಕಾಂಶವೆ೦ದೂ 
ಚಮತ್ಕಾರವೆ೦ದೂ ಶೃ೦ಗಾರಾದಿ ಎಂಟು (ಶಾ೦ತವನ್ನೂ ಸೇರಿಸಿದರೆ ಒಂಭತ್ತು) ಮನಃ 
ಸ್ಥಿತಿ ಪ್ರಕಾರಗಳೆ೦ದೂ ರಸಕ್ಕೆ ಎರಡು ಬಗೆಯ ಪರಿಭಾಷೆಯನ್ನು ಪ್ರಾಚೀನ ಲಾಕ್ಟಣಿಕರು 


೬೭೦ ಕರ್ಣಾಟಕಸ೦ಗೀತವಾಹಿನಿ 


ಹೇಳುತ್ತಾ ಬಂದಿದ್ದಾರೆ. 

ಆಧುನಿಕ ದೃಷ್ಟಿಯಿ೦ದ ಈ ವಿಷಯವನ್ನು ವಿವೇಚಿಸುವುದರ ಮುನ್ನ ಪ್ರಾಚೀನಮತ 
ವನ್ನು ಸಂಗ್ರಹಿಸಿದಲ್ಲಿ ಈ ಚಾರಿತ್ರಕವಿಧಾನವು ಉತ್ತಮ ಹಿನ್ನಲೆಯನ್ನೂ ವಿಮರ್ಶೆಗೆ 
ವಸ್ತುವನ್ನೂ ಒದಗಿಸಿಕೊಡುತ್ತದೆ. ಸಂಗೀತದ ಸೌಂದರ್ಯಮೀಮಾಂಸಾ ದೃಷ್ಟಿಯಿಂದ, 
ಪ್ರಾಚೀನ ಲಕ್ಟಣಸಾಹಿತ್ಯವು ಸಂಗೀತದ ಬಗೆಗೆ ಮಲತಾಯಿಯಂತೆಯೇ ನಡೆದು 
ಕೊಂಡಿದೆ. ಸಂಸ್ಕತ ಸಾಹಿತ್ಯದಲ್ಲಿ ಕಲಾಮೂಲವಾದ ಸೌಂದರ್ಯ ಜಿಜ್ಞಾಸೆಗೆಲ್ಲ 
ಪ್ರಮಾಣವಾದುದು ಭಾರತೀಯ ನಾಟ್ಯಶಾಸ್ತ್ರ ದಲ್ಲಿರುವ ಸೂತ್ರ : “ವಿಭಾವಾನುಭಾವವ್ಯಭಿ 
ಚಾರಿಸಂಯೋಗಾದ್‌ ರಸನಿಷ್ಟತ್ತಿಃ”. ಭರತನು ಈ ಸೂತ್ರವನ್ನು ಬರೆದಿದ್ದು ನಾಟ್ಯದಲ್ಲಿ: 
ರಸಾನುಭವವನ್ನು ಕುರಿತು. ಆಂಗಿಕ, ಆಹಾರ್ಯ, ವಾಚಿಕ ಮತ್ತು ಸಾತ್ಚಿಕಗಳೆಂಬ ಅಂಗ 
ಗಳುಳ್ಳ ನಾಟ್ಯದಲ್ಲಿನ ರಸವು ಮುಖ್ಯವಾಗಿ ಮಾತುಗಳಿಂದ ವರ್ಣಿಸಬಹುದಾದ ಸನ್ನಿವೇಶ 
ಗಳಲ್ಲಿ ಅಡಗಿರುವು೦ತಹುದು. ನಾಟ್ಯಶಾಸ್ತ್ರದ ಆರನೆಯ ಮತ್ತು ಮು೦ದಿನ ಅಧ್ಯಾಯಗಳು 
ಇದನ್ನು ನಿರ್ವಿವಾದವಾಗಿ ಸ್ಪಷ್ಟಪಡಿಸುತ್ತವೆ. ಸಂಗೀತವನ್ನು ಎಂದರೆ ಆಧುನಿಕ ಲಕ್ಷಣ 
ದಂತೆ ಗಾನಕ್ರಿಯೆ ಮತ್ತು ವಾದನಕ್ರಿಯೆಗಳನ್ನು ನಾಟ್ಯಕ್ಕೆ ಚೇಟಿಯನ್ನಾಗಿ ಮಾತ್ರ ಭರತನು 
ಪರಿಗಣಿಸಿದ್ದಾನೆ. ಅದರ ಅರ್ಥವನ್ನು, ಎಂದರೆ ಸೌಂದರ್ಯವನ್ನು, ಅವನು ವಿವೇಚಿಸಲಿಲ್ಲ. 
ಭರತಭಾಷ್ಕಕಾರರಾದರೂ ಇದನ್ನೇ ಮುಂದುವರಿಸಿಕೊಂಡು ಬ೦ದರು--ಅಷ್ಟು ಮಾತ್ರ: 
ವಲ್ಲ, ಭರತನ ಸೂತ್ರವನ್ನು ಕಾವ್ಯಕ್ಕೆ ಮಾತ್ರ ಮಿತಿಗೊಳಿಸಿ, ತಮ್ಮ ತಮ್ಮ ವೈಯಕ್ತಿಕ 
ವಾದಗಳ ಮಂಡನ-ಖಂಡನಗಳ ಪಾಂಡಿತ್ಯ ಪ್ರಕಾ೦ಡತೆಯನ್ನು ನೇತುಹಾಕಲು ಗೂಟ 
ವನ್ನಾಗಿ ಮಾಡಿಕೊ೦ಡರು. ಭರತನ ಹಾಗೂ ಅವನ ವಾಖ್ಯಾನಕಾರರ ಪ್ರಭಾವದ 
ನೆರಳಿನಲ್ಲಿಯೇ ಗ್ರಂಥರಚನೆಮಾಡಿದ ಸಂಗೀತ ಶಾಸ್ತ್ರಕಾರರೂ ನಮ್ಮ ದುರ್ದೈವದಿಂದ 
ಈ ವಿಷಯವನ್ನು ಪ್ರತ್ಯೇಕವಾಗಿ ಚರ್ಚಿಸಲಿಲ್ಲ. ಶಾರ್ಜ್ಣದೇವನೊಬ್ಬನು ಮಾತ್ರ, ಸ್ವಲ್ಪ 
ಮಟ್ಟಿಗೆ ಮತ೦ಗನನ್ನು ಅನುಸರಿಸಿ, ನಾದವನ್ನು ಬ್ರಹ್ಮವೆ೦ದಿದ್ದಾನೆ. ಆದುದರಿಂದ 
"ರಸೋ ವೈ ಸಃ ಎಂಬ ಶ್ರುತಿವಾಕ್ಕಕ್ಕೂ ಆಹತನಾದದ ಅರ್ಥವಾದ ಆನ೦ದಕ್ಕೂ 
ಸಂಬಂಧ ಕಲ್ಪಿಸಿ ಸಂಗೀತದಲ್ಲಿನ ರಸಪ್ರತಿಪಾದನೆಯ ಬಗೆಗೆ ಪ್ರಮೇಯವೊಂದನ್ನು 
ಅನುಮಿತಿಯಿ೦ದ ಸಿದ್ಧಪಡಿಸಬಹುದು, ಅಷ್ಟೆ. ಅವನಾದರೂ ರಸವನ್ನು ನರ್ತನಾಧ್ಯಾಯ 
ದಲ್ಲಿಯೇ ಚರ್ಚಿಸಿ ತೌರ್ಯತ್ರಿಕಗಳನ್ನು ಈ ಚರ್ಚೆಯ ಪರಿಧಿಯೊಳಗೆ ಉಪಚಾರಕ್ಕಾಗಿ 
ಮಾತ್ರ ಸೇರಿಸಿಕೊಂಡಿದ್ದಾನೆ ; ಈ ಮೂರಕ್ಕೂ ಅನ್ವಯವಾಗುವ ಪ್ರಮೇಯವನ್ನು 
ಅವನೂ ಹೇಳಲಿಲ್ಲ. ಸಂಗೀತದಲ್ಲಿನ ಸೌಂದರ್ಯಮೀಮಾಂಸೆಯನ್ನು ಭೌತಿಕ, ಶಾರೀರಕ, 
ತಾತ್ತಿಕ ಮನೋವೈಜ್ಞಾನಿಕ ಮೊದಲಾದ ಮಾರ್ಗಗಳ ಸಂಯೋಜನಾ ಕ್ರಮದಿಂದ 
ಶಾರ್ಜ್ಣದೇವನಾಗಲಿ, ಅವನನ್ನೇ ಆಧರಿಸಿ ಬರೆದ ಅರ್ವಾಚೀನರಾಗಲೀ ಕೂಲ೦ಕಷವಾಗಿ 
ಮಾಡಲಿಲ್ಲ.. ಈ ಕೊರತೆ ನಮ್ಮ ಸಂಗೀತದಲ್ಲಿ ಬಹುಕಾಲದಿ೦ದಲೂ ಇದ್ದೇ ಇದೆ. 
ಆಧುನಿಕ ತತ್ವಶಾಸ್ತ್ರಜ್ಞರೂ. ತಾರ್ಕಿಕರೂ, ಮನೋವಿಜ್ಞಾನ ಪಂಡಿತರೂ, ಸಂಗೀತ ಶಾಸ್ತ್ರ 
ಜರೂ ಈ ಸಮಸ್ಯೆಯ ಕಡೆ ಇನ್ನೂ ಕೃಪಾದೃಷ್ಟಿ: ಬೀರಿಲ್ಲ. 


ಸಂಗೀತದಲ್ಲಿ ರಸಪ್ರತಿಪಾದನೆ ೬೭೧ 


ಈ ಸಂದರ್ಭದಲ್ಲಿ ಒಂದು ಬಗೆಯ ಪರಿಹಾರವು ಸ್ಫುರಿಸಬಹುದು. ಸ೦ಗೀತಕ್ಕೇ 
ಬೇರೆಯಾಗಿ ವಾದವನ್ನು ಸೃಷ್ಟಿಸಬೇಕೆ ? ಭರತನ ಸೂತ್ರವನ್ನೂ, ಅದರ ಭಾಷ್ಯಗಳಿ೦ದ 
ಹುಟ್ಟಿದ ವಾದಗಳನ್ನೂ ಸಂಗೀತಕ್ಕೆ ಅನ್ಹಯಿಸಲಾಗದೆ ? 

ಮೊದಲ ನೋಟಕ್ಕೆ ಇದು ಸಾಧ್ಯವಾಗಿ--ಆಕರ್ಷಕವಾಗಿ ಸಹ--ಕಾಣಿಸಬಹುದು. 
ಏಕೆ೦ದರೆ ಮೇಲಿನ ಸೂತ್ರದಲ್ಲಿರುವ ವಿಭಾವಾದಿ ಶಬ್ದಗಳ ಲಕ್ಷಣವನ್ನು ಸ೦ಗೀತಕ್ಕೂ 
ಅನ್ವಯಿಸಬರುವಂತೆಯೇ ತೋರುತ್ತದೆ. ವಿಭಾವಗಳೆ೦ದರೆ ರಸದ ಪ್ರೇರಕಗಳು ಅಥವಾ 
ಉತ್ಪಾದಕಗಳು (ಭೌತಿಕ ಸನ್ನಿವೇಶಗಳು); ಅನುಭಾವಗಳೆ೦ದರೆ ಅದಕ್ಕೆ ಪುಷ್ಟಿಯನ್ನೀ 
ಯುವ ಅಂಶಗಳು: ವ್ಯಭಿಚಾರಿಗಳೆ೦ದರೆ ರಸಸನ್ನಿವಿಷ್ಟ ಸಂದರ್ಭದ ಉದ್ದಕ್ಕೂ ಮನಸ್ಸಿ 
ನಲ್ಲಿ ಮಿ೦ಚಿ ಮಾಯವಾಗುವ ಸಂವೇದನೆಗಳು; ಸ್ಥಾಯಿಯೆ೦ದರೆ ಆ ಸ೦ದರ್ಭದಲ್ಲಿ 
ಮೊದಲಿನಿಂದ ಕಡೆಯವರೆಗೂ ಇದ್ದುಕೊಂಡು ಕಡೆಯಲ್ಲಿ ಉಳಿಯುವ ಭಾವವೆಂದು 
ಸಂಕ್ಷೇಪವಾಗಿ -ಹೇಳಬಹುದು. ಈ ದೃಷ್ಟಿಯಲ್ಲಿ ಸ೦ಗೀತಸ೦ದರ್ಭವನ್ನು--ಉದಾ 
ಹರಣೆಗೆ ರಾಗಾಲಾಪನೆಯೊಂದನ್ನು ಪರಿಶೀಲಿಸಿದಾಗ, ಆಯಾ ಸ್ವರಸ೦ದರ್ಭಗಳನ್ನು 
(ಅಥವಾ ಇನ್ನೂ ಹೆಚ್ಚು ತಾರ್ಕಿಕವಾಗಿ ಹೇಳುವುದಾದರೆ ಸ್ವರ ಸ೦ದರ್ಭದಲ್ಲಿ ಅಡಕವಾದ 
ಗಮಕಪೃಕ್ರಿಯೆ ಮತ್ತು ವೇಗ ಮೊದಲಾದವುಗಳನ್ನು) ವಿಭಾವಗಳೆ೦ದೂ, ವಾದಿ, ವಿವಾದಿ, 
ಸಾದೃಶ್ಯ, ವೈಸದೃಶ್ಯಾದಿಗಳ ವ್ಯಂಜನಗಳನ್ನು ಅನುಭಾವಗಳೆ೦ದೂ. ರಾಗಾಲಾಪನೆಯ 
ವಿವಿಧ ಕ್ಷಣಗಳಲ್ಲಿ ಸುಳಿದು ಅಡಗುತ್ತಿರುವ ವಿವಿಧ ಮನಃಸ್ಥಿತಿಗಳನ್ನು ವ್ಯಭಿಚಾರಿಭಾವ 
ಗಳೆ೦ದೂ, ರಾಗಾಲಾಪನೆಯ ನಂತರದಲ್ಲಿ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವುದೆ೦ದು 
ಹೇಳಲಾಗುವ ಶೋಕ, ವೀರಾದಿಗಳನ್ನು ಸ್ಥಾಯಿಗಳೆ೦ದೂ ಅನ್ವಯಿಸಬಹುದೆಂದು ಕಾಣು 
ತ್ತದೆ. ಈ ಅನ್ವಯವು ಸೂಕ್ತ್ಮಾವಲೋಕನದ ಪರೀಕ್ಷೆಯನ್ನು ಎದುರಿಸಲಾರದೆಂದು 
ಮುಂದೆ ಹೇಳುವ ಕಾರಣಗಳಿಂದು ತಿಳಿದುಬರುತ್ತದೆ. 

 ವಾಟ್ಕಶಾಸ್ತ್ರವ್ಯಾಖ್ಯಾನಕಾರರುಗಳ ವಿವಿಧ ವಾದಗಳನ್ನು ಅವುಗಳ ನೈಜ ಹಿನ್ನೆಲೆ 
ಯಲ್ಲಿಯೂ, ಒಳಗೊ೦ಡ ಅನುಮಿತಿ ಛಾಯೆಗಳೊಡನೆಯೂ ಸಂಗ್ರಹಿಸಿ, ಅವು ಪ್ರಕೃತ 
ಸಮಸ್ಯೆಗೆ ಹೇಗೆ ಅನನ್ಪಿತಗಳು ಎಂದು ತೋರಿಸಲು ಪ್ರತ್ಯೇಕಗ್ರ೦ಥದ ವಿಸ್ತಾರವೇ ಬೇಕಾ 
ಗುತ್ತದೆ. ಅದನ್ನು ಬಿಡುವಾದಾಗ ಬೇರೆ ಕಡೆಯಲ್ಲಿ ಬರೆಯುತ್ತೇನೆ. ಇಲ್ಲಿ ಲೇಖನದ 
ಸ೦ಪೂರ್ಣತೆಗಾಗಿ ಈ ವಾದಗಳನ್ನು ಅತಿ ಸ೦ಕ್ಷೇಪವಾಗಿ ಸೂಚಿಸಬಹುದು, ಅಷ್ಟೆ : 

(೧) ಮೀಮಾ೦ಸಕನಾದ ಲೊಲ್ಲಟನ "ಉತ್ಪತ್ತಿವಾದ'ದ೦ತೆ ವಿಭಾವಾದಿಗಳು ಸ್ಥಾಯೀ 
ಭಾವದೊಡನೆ ಸಂಯೋಗವಾಗುವುದರಿಂದ, ಎಂದರೆ ಉತ್ಪಾದಕ (ವಿಭಾವ)--ಉತ್ಪಾದ್ಕ 
(ರಸ) ಸಂಬಂಧದಿಂದ, ರಸವು ಉತ್ಪತ್ತಿಯಾಗುತ್ತದೆ. ರಸವು ಉತ್ಪಾದ್ಯದಲ್ಲಿಯೂ 
ಉತ್ಪಾದಕದಲ್ಲಿಯೂ ಇರುತ್ತದೆ. ವಿಭಾವಾದಿಗಳಿ೦ದ ಅದು ಜನಿಸಿ, ಅನುಭಾವಗಳಿ೦ದ 
ಪ್ರತೀತಿ(ಸ್ಪಷ್ಟಅಭಿವ್ಯಕ್ತಿ)ಯನ್ನು ಪಡೆದು, ವ್ಯಭಿಚಾರಿಗಳಿ೦ದ ಪುಷ್ಪವಾಗುತ್ತದೆ, ಪ್ರವ 

` ರ್ತಿತವಾಗುತ್ತದೆ. ಕಾವ್ಯಾದಿ ಲಲಿತಕಲೆಗಳಿ೦ದ ಮಾತ್ರ ರಸವನ್ನು ಉತ್ಪಾದಿಸಲು ಸಾಧ್ಯ, 
” ಎಂಬ ಈ ವಾದದಲ್ಲಿ, ಈ ಕಲೆಗಳ ಅಲೌಕಿಕತೆಯೂ ವ್ಯಾವಹಾರಿಕ ಶೃಂಗಾರಾದಿ 


೩೭೨2 ಶಕೌರ್ಕಾಟಕಸಂರ್ಗಿತವಾಹಿನ 


ರಸಗಳಿಗೂ ಕಲೆಯಲ್ಲಿನ ಅವುಗಳ ಸ್ವರೂಪಕ್ಕೂ ಇರುವ ಭಿನ್ನತೆಯೂ ಧ್ವನಿತವಾಗಿವೆ. 

(೨) ನ್ಯಾಯದರ್ಶನ ಕೋವಿದನಾದ ಶಂಕುಕನು ತನ್ನ 'ಅನುಮಿಶಿವಾದ'ದಲ್ಲಿ ರಸವು 
ಸಮ್ಮಗ್‌.. ಮಿಥ್ಕಾ-. ಸ೦ಶಯ-. ಅಥವಾ ಸಾದ್ಯಶ್ಯ ಜ್ಞಾವಗಳಲ್ಲಿ ಒ೦ದೂ ಅಲ್ಲವೆಂದೂ, 
ಆದುದರಿಂದ ಲೋಕವ್ಯವಹಾರದಿ೦ದ ವಿಲಕ್ಷಣವೆ೦ದೂ ಹೇಳುತ್ತಾನೆ. ದೃಶ್ಯ ಮತ್ತು 
ಶ್ರವ್ಯ ಕಾವ್ಯಗಳಲ್ಲಿರುವ ರಸವು ಚಿತ್ರದಲ್ಲಿನ ಕುದುರೆಯಂತೆ ; ಅದು ಇಂದ್ರಿಯಗಳಿಗೆ 
ನೇರವಾಗಿ ಯಥಾವತ್ತಾಗಿ ಗೋಚರಿಸುವ ನಿಜವಾದ ಕುದುರೆಯೆ೦ಬ ಸಮ್ಯಗ್‌ಜ್ಞಾನವ 
ನ್ನಾಗಲೀ, ಮೊದಲು ಕುದುರೆಯೆ೦ಬ ಭ್ರಮೆಯನ್ನೂ ನಂತರ ಅದಲ್ಲವೆ೦ಬ ಭ್ರಮನಿರಸಿಹ 
ವನ್ನೂ ಒಳಗೊಂಡ ಮಿಥ್ಯಾಜ್ಞಾನವನ್ನಾಗಲಿ, ಕುದುರೆಯೆ, ಅಲ್ಲವೆ ಎ೦ಬ ಸ೦ಶಯ 
ವನ್ನಾಗಲೀ, ಕುದುರೆಯನ್ನು ಹೋಲುವ ಮತ್ತೇನೋ ಆಗಿದ್ದು ಆ ಹೋಲಿಕೆಯಿ೦ದ 
ಕುದುರೆಯನ್ನು ಸ್ಫುರಿಸುವ ಸಾದೃಶ್ಯಜ್ಞಾನವನ್ನಾಗಲೀ, ಕೊಡುವುದಿಲ್ಲ. ಆದರೂ ಅದು 
ಕುದುರೆಯೆ ಎಂಬ ಒಂದು ಲೋಕವಿಲಕ್ಷಣವಾದ ಜ್ಞಾನವು ಮನಸ್ಸಿನಲ್ಲಿ ಉಂಟಾಗು 
ತ್ತದೆ. ವಿಭಾವಾದಿಗಳಲ್ಲಿ ಸ್ಥಾಯೀಭಾವವು (ರಸವು) ಇಲ್ಲದಿದ್ದರೂ ಸಾಮಾಜಿಕನು 
ಆದನ್ನು ಅನುಮಿತಿ (ಉಊಹೆಯಿ೦ದ ಪಡೆಯುತ್ತಾನೆ. ಆನೆ ಕುದುರೆಗಳ ಗೊಂಬೆಗಳನ್ನು 
ಮಗುವು ನಿಜವಾದ ಆನೆ ಕುದುರೆಗಳೆಂದೇ ಭಾವಿಸಿಕೊಂಡು ಆಡುವಂತೆ, ನಟಾದಿಗಳು 
ಸ್ವತಃ ಅನುಭವವೇದ್ಯವಲ್ಲದಿದ್ದರೂ ನಿಜವೆನ್ನುವಂತ ಕೌಶಲದಿಂದ ಪ್ರತಿಪಾದಿಸುವ 
ವಿಭಾವಾದಿಗಳಿಂದ, ಹೊಗೆಯಿಂದ ಬೆ೦ಕಿಯನ್ನೆ೦ಬ೦ತೆ, ಸಾಮಾಜಿಕನು ಸ್ಥಾಯೀಭಾವ 
ಅಥವಾ ರಸವನ್ನು ಅನುಮಾನಿಸಿ ಅನುಭವಿಸುತ್ತಾನೆ. 

(೩) ಸಾ೦ಖ್ಯಸಿದ್ಧಾ೦ತಧುರಂಧರನಾದ ಭಟ್ಟನಾಯಕನ `ಭುಕ್ತಿವಾದ'ದ ಪ್ರಕಾರ, 
ರಸವನ್ನು ಒದಗಿಸುವ ದೃಶ್ಯ, ಶ್ರವ್ಯ, ಕಾವ್ಯಗಳಲ್ಲಿ ಮೂಲಸಾಮಗ್ರಿಯಾದ ಶಬ್ದಕ್ಕೆ 
ಅಭಿಧಾ. ಭಾವಕತ್ಹ ಮತ್ತು ಭೋಜಕತ್ವವೆ೦ಬ ಮೂರು ಗುಣಗಳಿವೆ. ವ್ಯವಹಾರದಲ್ಲಿರುವ 
ಇದೇ ಶಬ್ದಕ್ಕೆ ಅಭಿಧಾ. ತಾತ್ಸರ್ಕ್ಧ ಮತ್ತುಲಕ್ಷಣಾ ವ್ಯಾಪಾರಗಳು ಮಾತ್ರ ಇದೆ ; ಇದರಿ೦ದ 
ಅವನು ಕಾವ್ಯದ ವೈಲಕ್ಷಣ್ಯವನ್ನು ಧ್ರನಿಸುತ್ತಿದ್ದಾನೆ. ಭುಕ್ತಿವಾದದಲ್ಲಿ ಶಬ್ದದ ಆಭಿಧಾ 
ವ್ಯಾಪಾರದಿ೦ದ ವಾಚ್ಯಾರ್ಥವಾದ ನಾಮರೂಪಾದಿಗಳ ಜ್ಞಾನವು೦ಟಾಗುತ್ತದೆ. ಭಾವಕತ್ತ 
ವ್ಯಾಪಾರದಿಂದ ವಿಭಾವಾದಿಗಳಲ್ಲಿರುವ ವೈಶಿಷ್ಟ್ಯವೂ ವ್ಯಕ್ತಿಗತ ವಿಶೇಷಣಗಳೂ ಕಳೆದು 
ಹೋಗಿ, ಸಾಧಾರಣತ್ವವೂ ಎಂದರೆ ಎಲ್ಲ ಮಾನವಸ್ವಭಾವಕ್ಕೆ ಸಹಜವೂ, ರೂಢವೂ. 
ಮೂಲಭೂತವೂ ಆಗಿರುವ ಸನ್ನಿವೇಶಾರ್ಥವು. ಪ್ರಾಪ್ತವಾಗುತ್ತದೆ. ಉದಾಹರಣೆಗ-- 
ಸೀತಾಪರಿತ್ಕಾಗದ ಸಂದರ್ಭದಲ್ಲಿ ಸೀತೆಯು ಜನಕತನಯಾದಿತ್ವ. ರಾಮಪತ್ನೀತ್ವ ಮೊದ 
ಲಾದವುಗಳನ್ನೂ ರಾಮನು ದಶರಥವುತ್ರತ್ವ ಲಕ್ಷ್ಮಣಾಗ್ರಜತ್ವ ಸೀತಾಪತಿತ್ತ ಮೊದಲಾ 
ದವುಗಳನ್ನೂ ಕಳೆದುಕೊಂಡು, ಪತಿಯಿಂದ ಪರಿತ್ಯಕ್ತಳಾದ ಪತ್ನಿಯ ಭಾವವು ಮಾತ್ರ 
ಗ್ರಾಹ್ಯವಾಗುತ್ತದೆ. ಆದುದರಿಂದಲೇ ಇದು ಎಲ್ಲರಿಗೂ ರುಜಿಸುವುದು. ಮೂರವೆಯ 
ಭೋಜಕತ್ವ ಅಥವಾ ಭೋಗಕ್ಕತ್ತ್ವ ವ್ಯಾಪಾರದಲ್ಲಿ ಶಬ್ದವು ಹೀಗೆ ಭಾವಿತವಾದ ರಸವನ್ನು 
ಸಾಮಾಜಿಕನು ಸವಿಯಬಲ್ಲ ಶಕ್ತಿಯನ್ನು ಪಡೆದಿರುತ್ತದೆ. ಈ ಸ್ಥಿತಿಯಲ್ಲಿ ಆತ್ಮಕ್ಕೆ 


ಸಂಗೀತದಲ್ಲಿ ರಸಪೃತಿಪಾದನೆ ೬೭೩ 


ಸತ್ಪೋದ್ರೇಕವು೦ಟಾಗಿ ಬ್ರಹ್ಮಾನ೦ದಸದೃಶವಾದ, ಆದರೆ ಅಶಾಶ್ವತವಾದ ವಿಶ್ರಾಂತಿ 
ರೂಪವಾದ, ಆನ೦ದವು ಲಭಿಸುತ್ತದೆ. ಇದೇ ರಸಾನುಭೂತಿ. 

(೪) ಆನಂದವರ್ಧನನ 'ಧ್ವನಿವಾದ'ದಲ್ಲಿ ಶಬ್ದಕ್ಕೆ ನಾಮರೂಪಗಳ ಜ್ಞಾನವನ್ನು೦ಟು 
ಮಾಡುವ ಅಭಿಧಾ, ವಾಕ್ಯದಲ್ಲಿ ಶಬ್ದಗಳ ಒಟ್ಟು ಅರ್ಥವನ್ನು ಅವುಗಳ ಸನ್ನಿವೇಶದಿಂದ 
ಕೊಡುವ ತಾತ್ಪರ್ಯ ಮತ್ತು ವಾಸನಾಬಲದಿ೦ದ ಉಪ-ಅರ್ಥಗಳನ್ನು ಕೊಡುವ ಲಕ್ಷಣಾ 
ಎ೦ಬ ಮೂರು ವ್ಯಾಪಾರಗಳೇ ಅಲ್ಲದೆ. ಸೂಚ್ಯಾರ್ಥವನ್ನು ಕೊಡುವ ಧ್ವನಿ ಎಂಬ 
ವ್ಯಾಪಾರವೂ ಉಂಟು. ಇದರ ಬಲದಿಂದ ಎಂದರೆ ಲೋಕವೈಲಕ್ಷ್ಯಣದಿ೦ದ, ಅರ್ಥಾ೦ತರ 
ಛಾಯೆಗಳ ಒಂದು ಪ್ರಪಂಚವನ್ನೇ ಕಾವ್ಯದಲ್ಲಿ ಸೃಷ್ಟಿಸಬಹುದು. ರಸಕ್ಕೆ ಇದೇ ಆಧಾರ. 
ಕಾವ್ಯದಲ್ಲಿ ರಸಕ್ಕೆ ಧ್ವನಿಯು ಹೇಗೆ ಆಶ್ರಯವೋ, ಸಂಗೀತದಲ್ಲಿ ಶಬ್ದದ ಇದೇ ಶಕ್ತಿಯು 
ಗಮಕಕ್ಕೆ ಆಶ್ರಯ. ಇದರಿ೦ದ ಸಂಗೀತದಲ್ಲಿ ಶೋಕವೀರಾದಿಗಳು ವ್ಯಕ್ತವಾಗಬಲ್ಲ 
ವಾದರೂ ಸ೦ಗೀತದ ಈ ಕರ್ತವ್ಯವು ಹೇಗೆ ಅಪ್ರಧಾನವೆ೦ದು ಮುಂದೆ ಹೇಳಲಾಗುವುದು. 

(೫) ಪ್ರತ್ಯಭಿಜ್ಞಾದರ್ಶನದ ಪ್ರತಿಪಾದಕರಲ್ಲಿ ಪ್ರಮುಖನಾದ ಅಭಿನವಗುಪ್ತನು ತನ್ನ 
“ಅಭಿವ್ಯಕ್ತಿವಾದ'ದಲ್ಲಿ ಈ ಎಲ್ಲ ವಾದಗಳ ಉತ್ತಮಾಂಶಗಳನ್ನು ಸಂಗ್ರಹಿಸಿ ಕಾವ್ಯರಸ 
ಸಮಾಲೋಚನೆಯ ಸಮೀಚೀನ ದೃಷ್ಟಿಯನ್ನು ಪಡದಿದ್ದಾನೆ. ಇದರ ಪ್ರಕಾರ, ಸಹೃದಯ 
ನಾದ ಸಾಮಾಜಿಕನಿಗೆ ಲೋಕವ್ಯಾಪಾರ ಜ್ಞಾನದಿಂದ, ಈ ಜ್ಞಾನದಲ್ಲಿ ಅಡಗಿರುವ ವಿಭಾ 
ವಾದಿಗಳ ಸಾಧಾರಣೇಕರಣದಿ೦ದ ರಸದ ಅಭಿವ್ಯಕ್ತಿಯಾಗುತ್ತದೆ. ಆಯಾ ಸಾಮಾಜಿಕನಲ್ಲಿ 
ವಾಸನಾರೂಪದಲ್ಲಿರುವ ಸ್ಥಾಯೀಭಾವಗಳು ಪರಿಮಿತವಾದರೂ, ವಿಭಾವಾದಿಗಳ ಸಾಧಾ 
ರಣ್ಯದ ಫಲವಾಗಿ ಅವು ತಾತ್ಕಾಲಿಕವಾಗಿ ಅಪರಿಮಿತವಾಗಿ ಬ್ರಹ್ಮಾನಂದ ಸಹೋದರವಾದ 
ಆನ೦ದವನ್ನು ಉಂಟುಮಾಡುತ್ತವೆ. ರಸ ಮತ್ತು ವಿಭಾವಾದಿಗಳಿಗೆ ಕಾರಣ-ಕಾರ್ಯ 
ಸಂಬಂಧವೂ ಜ್ಞಾಪಕ-ಜ್ಞಾಪ್ಯಸಂಬಂಧವೂ ಇಲ್ಲ. ಹೀಗೆ ಲೋಕವಿಲಕ್ಷಣವಾದ ಕಾವ್ಯ 
ರಸವು ವಿಭಾವಾದಿಗಳಿ೦ದ ಅಭಿವ್ಯ೦ಜಿತವಾಗುತ್ತದೆ, ಸವಿಯಲ್ಪಡುತ್ತದೆ. ನಾಮ, ರೂಪ, 
ಜಾತಿ ಮು೦ತಾದ ಉಪಾಧಿಗಳಿ೦ದಲೇ ಅದು ಆವಿರ್ಭವಿಸಿ ಅಭಿವ್ಯಕ್ತವಾದರೂ ಇವುಗಳಿ 
ಗಿರುವ ಸವಿಕಲ್ಪಕಜ್ಞಾನಕ್ಕೂ ಇಲ್ಲದಿರುವ ನಿದ್ದಿಕಲ್ಪಕಜ್ಞಾನಕ್ಕೂ ಏಕಕಾಲದಲ್ಲಿ ಸಂಬಂಧಿ 
ಸಿದೆ. ಆಸ್ಟ್ರಾದವೇ ಜೀವಾಳವಾಗಿರುವ, ವಿಭಾವಾದಿಗಳು ಪ್ರಕಟವಾದಷ್ಟು ಕಾಲ ಮಾತ್ರ 
ವ್ಯಕ್ತವಾಗಿರುವ, ತನ್ನ ಸ್ವಭಾವದಿಂದ ಮತ್ತು ಪರಿಕರಣಗಳಿ೦ದ ಬೇರ್ಪಡಿಸಲಾಗದ 
ಆಸ್ಟಾದವುಳ್ಳ ಲೋಕವಿಲಕ್ಷಣ ಚಮತ್ಕಾರಕ್ಕೆ ಕಾರಣವಾದುದೇ ರಸ. “ಎದುರುಗಡೆ 
ಮಿ೦ಚಿನ೦ತೆಯೂ, ಹೃದಯವನ್ನೇ ತು೦ಬುವ೦ತೆಯೂ ಅಂಗಾಂಗಗಳನ್ನೆಲ್ಲ ಆಲ೦ಗಿಸು 
ವ೦ತೆಯೂ, ಮತ್ತೆಲ್ಲವನ್ನೂ ಮರೆಸುವಂತೆಯೂ, ಬ್ರಹ್ಮಾನ೦ದದ ಸವಿಯನ್ನೇ ಸೂಸು 
ವಂತೆಯೂ ಇರುತ್ತದೆ, ಈ ಅಲೌಕಿಕ ಚಮತ್ಕಾರ.” 

(೬) ಮು೦ದಿನ ಮಮ್ಮಟ ಧನ೦ಜಯಾದಿಗಳು ಆನ೦ದವರ್ಧನ, ಅಭಿನವನಗುಪ್ತ 
ರಿಂದ ಪ್ರಭಾವಿತರಾಗಿ ಪೂರ್ವವ್ಯಾಖ್ಯಾತೃಗಳಲ್ಲಿನ ಉತ್ತಮಾ೦ಶಗಳನ್ನೆಲ್ಲ ಸಂಗ್ರಹಿ 
ಸಿದರು. 


೪೩. 


೬೭೪ ಕರ್ಣಾಟಕಸ೦ಗೀತವಾಹಿನಿ 


ದೃಶ್ಯಕಾವ್ಯ ಮತ್ತು ಶ್ರವ್ಯಕಾವ್ಯಗಳ ರಸಜಿಜ್ಞಾಸೆಗೆ ಈ ವಾದಗಳು ಎಷ್ಟೇ ಸಾಧಕ 
ಗಳಾಗಿದ್ದರೂ. ಸಂಗೀತಸೌಂದರ್ಯ ಮೀಮಾಂಸೆಗೆ ಅನನ್ವಿತಗಳೇ ಆಗಿವೆ. ಏಕೆಂದರೆ 
ಸಂಗೀತವು ಕಾವ್ಯವಲ್ಲ. ಮೇಲಿನ ಎಲ್ಲ ವಾದಗಳಿಗೂ ಶಬ್ದದ ವಾಚ್ಯಾರ್ಥವೂ, ಧ್ವನಿಯೂ 
ಆಧಾರಗಳಷ್ಟೆ. ಅವು ವಾಗರ್ಥವುಳ್ಳ ಸನ್ನಿವೇಶಗಳಲ್ಲಿನ ರಸವನ್ನು ಮಾತ್ರ ಸಮೀಕ್ಷಿ 
ಸುತ್ತವೆ. ಆದರೆ ಗಾನಕ್ರಿಯೆಯಲ್ಲಿ ಮತ್ತು ವಾದನಕ್ರಿಯೆಯಲ್ಲಿ ವಾಗರ್ಥದ ಪಾತ್ರವು 
ಅತ್ಯ೦ತ ಗೌಣವಾದುದು--ಇಲ್ಲವೆ೦ದರೂ ಸಲ್ಲುತ್ತದೆ. ಸಾಹಿತ್ಯ ಪ್ರಧಾನವಾದ ಹಾಡು 
ಗಳಲ್ಲಿನ ರಸನಿಷ್ಟತ್ತಿಯನ್ನು ನಾವು ಇಲ್ಲಿ ಚರ್ಚಿಸಬೇಕಾದುದಿಲ್ಲ. ಏಕೆ೦ದರೆ ಅದರ 
ಸಾಹಿತ್ಯಭಾಗದಲ್ಲಿರುವ (ಇದ್ದರೆ) ರಸದ ಪ್ರತಿಪಾದನೆಗೆ ಸಂಗೀತವು ತನ್ನಲ್ಲಿರುವ ಮೂಲ 
ದ್ರವ್ಯದ ಒ೦ದು ಭೌತಿಕ ಉಪಾಧಿಯಿ೦ದ ಸಹಕಾರಿಯಾಗುತ್ತದೆ--ಒಂದು ರೀತಿಯಿಂದ 
ಕಾವ್ಯರಸಕ್ಕೆ ಅನುಭಾವವಾಗುತ್ತದೆ, ಅಂತಹ ಹಾಡುಗಳಲ್ಲಿನ ರಸವು ಸಂಗೀತದಿಂದ 
ನಿಷ್ಟನ್ನವಾಗುವುದಿಲ್ಲ--ಶ್ರವ್ಯಕಾವ್ಯದಿ೦ದಾಗುತ್ತದೆ. ಎರಡನೆಯದಾಗಿ ಮೇಲಿನ ವಾದಗ 
ಳೆಲ್ಲವೂ ನಿರ್ದಿಷ್ಟ ಕಾವ್ಯಸನ್ನಿವೇಶವು ಎಲ್ಲ ಸಾಮಾಜಿಕರಲ್ಲಿಯೂ ಒಂದೇ ರಸವನ್ನು೦ಟು 
ಮಾಡುತ್ತದೆ೦ಬ ಅನುಭವಸಿದ್ಧವಾದ ಅನುಕ್ತ ಆಧಾರ ಪ್ರತಿಜ್ಞೆಯನ್ನು ಅವಲಂಬಿಸಿದೆ. 
ಸಂಗೀತದಲ್ಲಿ ಯಾವುದಾದರೊಂದು ರಾಗದ ಆಲಾಪನೆಯು ಶ್ರೋತೃಗಳಲ್ಲಿ ಅವರವರ 
ವಾಸನೆಯನ್ನೂ ತರಪೇತನ್ನೂ ಅವಲಂಜಿಸಿ ವಿವಿಧವಾದ ಭಾವಗಳನ್ನು ಉ೦ಟುಮಾಡುತ್ತ 
ದೆ೦ಬುದೂ ಇದು ಗುಣ, ಗಾತ್ರಗಳಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವೆಂಬುದೂ ಅನುಭವ 
ವೇದ್ಯವೇ ಆಗಿದೆ. ಕರುಣಾದಿ ಸ್ಥಾಯೀಭಾವಗಳನ್ನು ಶ್ರೋತೃಗಳಲ್ಲಿ ಏಕರೂಪವಾಗಿ 
ಉ೦ಟುಮಾಡುವ ಗಾನ- ಅಥವಾ ವಾದನ ಕ್ರಿಯೆಯು ಉತ್ಪೇಕ್ಷಿತ ಗಮಕಪ್ಪಕ್ರಿಯೆಯನ್ನು 
ಅವಲಂಜಿಸಿದ್ದೆ೦ದೂ ಈ ಉಪಾಧಿಯು ಸಂಗೀತದ ಸೌ೦ದರ್ಕಾ೦ಶದ ಅಭಿವ್ಯಕ್ತಿ ಮತ್ತು 
ಗ್ರಹಣಕ್ಕೆ ಮೂಲಭೂತವಲ್ಲವೆ೦ದೂ ಅಲ್ಪಾಲೋಚನೆಯಿ೦ದಲೇ ಸಿದ್ಧಪಡುತ್ತದೆ. 
ಮೂರನೆಯದಾಗಿ ಸಂಗೀತದ ಮೂಲದ್ರವ್ಯವಾದ ಸ್ವರಕ್ಕೂ ಕಾವ್ಯದ ಮೂಲದ್ರವ್ಯವಾದ 
ಶಬ್ದ(ಪದ)ಕ್ಕೂ ತಾರ್ಕಿಕವಾದ ಭಿನ್ನತೆಗಳಿವೆ. ಈ ಪದಕ್ಕಿರುವ ಅಭಿಧಾ, ತಾತ್ಪರ್ಯ ಮತ್ತು 
ಲಕ್ಷಣಾ ವ್ಯಾಪಾರಗಳು ಒಂದೂ ಸ್ವರಕ್ಕಿಲ್ಲ. ವಾಕ್ಕದ ತಾತ್ಪರ್ಯವು ಪದಸ೦ಯೋಜನಾ 
ನಿಯಮಗಳನ್ನು ಅವಲಂಬಿಸಿರುವಂತೆ. ಸಂಗೀತದಲ್ಲಿ ಇಲ್ಲ. ಸ್ವರಕ್ಕೆ ಭಾವಕತ್ವ 
ವ್ಯಾಪಾರವೂ ಇಲ್ಲವೆಂಬುದು ಸ್ಪಷ್ಟವೇ ಆಗಿದೆ; ಏಕೆಂದರೆ ಇಲ್ಲಿ ಸಾಧಾರಣೀಕೃತ 
ವಾಗಬೇಕಾದ ವ್ಯಕ್ತಿಗತ ಅರ್ಥವೇ ಇಲ್ಲ. ಪದಗಳ ಹಾಗಲ್ಲದೆ ಸ್ವರಗಳ ಸಂಖ್ಯೆ ತು೦ಬಾ 
ಮಿತವಾದುದು. ಪ್ರತಿಯೊಂದು ಪದಕ್ಕೂ ಕೋಶಾರ್ಥವಿರುವಂತೆ ಸ್ವರಕ್ಕೆ ಇಲ್ಲ. ಭಾವಾನು 
ವಾದ, ಭಾಷಾನುವಾದಗಳ ವ್ಯಾಪಾರವೂ ಇಲ್ಲ. ಪ್ರತಿಯೊಂದು ಸ್ವರವೂ ನಾದಮಟ್ಟ 
ಮತ್ತು `ಗುಣ'ಗಳಲ್ಲಿ ಭಿನ್ನವಾಗಿದ್ದರೂ, ಈ ಭಿನ್ನತೆಯು ಸ್ವರದ ಆವರ್ತನ ಗುಣದಿಂದ 
ಸೀಮಿತವಾಗಿದೆ. ಪದಗಳಿಗೆ ಇಂತಹ ಆವರ್ತನ ವ್ಯಾಪಾರವಿಲ್ಲ. ಅಲ್ಲದೆ ಕಾವ್ಯಾದಿಗಳಲ್ಲಿ 
ಉದ್ಭವಿಸುವ ವಿವಿಧಸ್ಥಾಯೀಭಾವಗಳು ಲೌಕಿಕ ಸ್ಥಾಯೀಭಾವಗಳಿ೦ದ ಹೇಗೆ ವಿಲಕ್ಷಣ 
ವಾಗಿವೆ, ಇವು ತಮ್ಮ ವ್ಯಕ್ತಿತ್ವವನ್ನು ಹೇಗೆ ಕಳೆದುಕೊಳ್ಳುತ್ತವೆ' ಮತ್ತು ವಿಶ್ರಾ೦ತಿಯಲ್ಲಿ 


ಸಂಗೀತದಲ್ಲಿ ರಸಪ್ರತಿಪಾದನೆ ೬೭೫ 


ಏಕರೂಪವಾದ ಆನಂದವಾಗಿ ಹೇಗೆ ಮತ್ತು ಏಕೆ ಪರಿಣಮಿಸುತ್ತವೆ ಎ೦ಬುದನ್ನೇನೂ 
ಯಾವ ಲಾಕ್ಟಣಿಕನೂ ಚರ್ಚಿಸಿಲ್ಲ. ಇದು ರಸಜಿಜ್ಞಾಸೆಗೆ ಮೂಲಭೂತವಾದ ಜ್ಞಾನವಾಗಿದೆ. 
ಶಂಕುಕನು ದಿಜ್ಞಾತ್ರದರ್ಶನ ಮಾಡಿದ್ದಾನೆ ; ಅಭಿನವಗುಪ್ತಾದಿಗಳು ಇದನ್ನು ತಮ್ಮ ವಾದ 
ಸರಣಿಯಲ್ಲಿ ಸೇರಿಸದೆ ರಸಸ್ವರೂಪ ವರ್ಣನೆಯಲ್ಲಿ ಅನುಭೂತಿಯ ತಾರ್ಕಣೆಗಾಗಿ 
ಸ್ವತಃಸಿದ್ಧ ಪ್ರಮಾಣವಾಗಿ ತೆಗೆದುಕೊಂಡುಬಿಟ್ಟಿದ್ದಾರೆ. ನಮಗೆ ಇದು ಅನುಭವಸಿದ್ಧ 
ವೆ೦ದು ತೋರುತ್ತದೆಯೇ ಹೊರತು ತರ್ಕಾತೀತ ಸ್ವಯಂಸಿದ್ಧ ಸಂಗತಿಯೆಂದು ಕಾಣುವು 
ದಿಲ್ಲ. ಸ೦ಗೀತದಲ್ಲಿ ಶೋಕಾದಿ ಸ್ಥಾಯೀಭಾವಗಳ ಸ್ಫುರಣೆಯಾಗುವುದು ಗಮಕದಿ೦ದ. 
ಇದರ ಅಭಿವ್ಯಕ್ತಿ ಮತ್ತು ಉತ್ಪೇಕ್ಸೆಗಳಿ೦ದ ಸಂಗೀತದ ಸೌಂದರ್ಯಾಂಶವು ಸ್ವತಂತ್ರ 
ವಾಗಿದೆ. ಏಕೆ೦ದರೆ ಕೇವಲ ಗಮಕಗಳ ಜೋಡಣೆಯಿ೦ದ ನಾದದ ಅಥವಾ ಶಬ್ದದ 
ಸೌ೦ಂದರ್ಕಾರ್ಥವು ಹೊರಪಡುವುದಿಲ್ಲ. ಕಡೆಯದಾಗಿ, ಭರತನ ಮತ್ತು ಅವನ ಭಾಷ್ಯ 
ಕಾರರ ನಿರೂಪಣೆಗಳನ್ನು ಗಮನಿಸಿದರೆ ವಿಭಾವಾದಿಗಳಿಗೆ ಹೇಳಿರುವ ಲಕ್ಷಣಗಳು ಕೇವಲ 
ವಾಚ್ಯಾರ್ಥಭೂಯಿಷ್ಕ ಸಂದರ್ಭಗಳಿಗೆ ಅನ್ವಯಿಸುತ್ತವೆಯೇ ಹೊರತು ಸ್ವರಸಂದರ್ಭ 
ಗಳಿಗೆ ಅನ್ವಯಿಸುವುದಿಲ್ಲ-ಎಂಬ ಮಾತನ್ನು, ವಿವರಿಸದೆಯೆ ಹೇಳಿ ವಿಸ್ತರಭೀತಿಯಿ೦ದ 
ಇಲ್ಲಿಗೆ ಮುಗಿಸಬೇಕಾಗಿದೆ. 

ಇನ್ನು ಸಂಗೀತದ ಸ್ವಭಾವವನ್ನು ಸ್ಥೂಲವಾಗಿ ಸಮೀಕ್ಸಿಸಬಹುದು. ಸಂಗೀತದ ಮೂಲ 
ದ್ರವ್ಯಗಳೆರಡು- ಸ್ವರ ಮತ್ತು ಲಯ. ಇವೆರಡಕ್ಕೂ ಮುಖ್ಯವಾಗಿ ಎರಡು ಮುಖಗಳಿವೆ: 
ಭೌತಿಕ ಉಪಾಧಿ ಮತ್ತು ಸೌ೦ದರ್ಕಾರ್ಥ. ನಾದಮಟ್ಟದೊಡನೆ ವ್ಯತ್ಯಾಸವಾಗುತ್ತಾ 
ಸ್ವತಂತ್ರವಾಗಿ ಗುರುತಿಸಲು ಸಾಧನವಾಗಿರುವ “ಗುಣ”, ಆವರ್ತನಸ್ವಭಾವ, ಮನಸ್ಸು 
ಮತ್ತು ಶರೀರಗಳ ಮೇಲೆ ಸಾಧಾರಣವೂ, ಸಾಮಾನ್ಯವೂ ಆದ ಪ್ರಭಾವಗಳು, ಶ್ರೋತೃ 
ಚಿತ್ತಸುಖಾವಹನಎಂದರೆ ಸ್ವತಂತ್ರ ರಂಜನಾಶಕ್ತಿ ಇವುಗಳು ಸ್ವರದ ಭೌತಿಕ 
ಉಪಾಧಿಯಲ್ಲಿ ಸೇರಿವೆ. ಚಲನೆ ಮತ್ತು ಚಾ೦ಚಲ್ಯವೆ ಸ್ವಭಾವವಾಗಿರುವ ಚಿತ್ತದ 
ಆಕರ್ಷಣೆಗೂ ಇಂದ್ರಿಯ ಸನ್ನಿಕರ್ಷಕ್ಕೂ ಅದು ಬಳಸುವ ಸಾಧನಗಳೆ೦ದರೆ ಭೌತಿಕ 
ಸುಖಾವಹನ, ಚಲನೆ ಮತ್ತು ವಕೃತೆಗಳು. ಇದರಲ್ಲಿ ಗಮಕವೂ ಸೇರುತ್ತದೆ. ಸಂಗೀತ 
ಶಾಸ್ತ್ರದಲ್ಲಿ ಗಮಕವೆ೦ದರೆ ಶ್ರೋತೃಚಿತ್ತಕ್ಕೆ ಸುಖವಾಗುವಂತೆ ಸ್ವರವೊ೦ದನ್ನು ಸ್ವಸ್ಥಾನ 
ದಿಂದ ಕಂಪಿಸುವುದು ಎಂಬ ಪರಿಭಾಷೆಯಿದೆ. ಸಂಗೀತವು ತನ್ನ ಇತರ ಮೂಲಸಾಮಗ್ರಿ 
ಗಳ೦ತೆ ಇದನ್ನಾದರೂ ಪ್ರಕೃತಿಯಿ೦ದಲೇ ಪಡೆದುಕೊಂಡಿದೆ. ಏಕೆ೦ದರೆ ಶಬ್ದಕ್ಕೆ ಚಲನೆ, 
ಕಂಪನ ಮತ್ತು ವಕ್ರತೆಗಳು ಅದರಿಂದ: ಬೇರ್ಪಡಿಸಲಾಗದ ಸ್ವಾಭಾವಿಕ ಅಂಗಗಳು. 
ಮಾನವ ಭಾಷಣದ ಸಹಜ ಸನ್ನಿವೇಶಗಳಲ್ಲಿ, ಇವುಗಳ ಉತ್ಪ್ರೇಕ್ಷೆಯಾದ ನಾಟಕೀಯ 
ಸನ್ನಿವೇಶಗಳಲ್ಲಿ ಮತ್ತು ಪ್ರಾಣಿಗಳ ಹಾಗೂ ಪ್ರಕೃತಿಯ ಶಬ್ದಗಳಲ್ಲಿ ಇವು ಹಾಸುಹೊಕ್ಕಾಗಿ 
ಸೇರಿಕೊ೦ಡಿವೆ. ಮನಸ್ಸಿನ ಭಾವನೆಗಳನ್ನು ಸ್ವತ೦ತ್ರವಾಗಿಯೂ ಮಾತುಗಳ ಮೂಲಕವೂ 
ವ್ಯಕ್ತಗೊಳಿಸಲು ಇವು ಅನಿವಾರ್ಯವಾದ, ಅತ್ಯಗತ್ಯವಾದ ಸಾಧನಗಳಾಗಿವೆ. ಹೀಗೆ ಗಮಕವು 
ಎಲ್ಲ ಶಬ್ದಕ್ಕೂ ಆಧಾರಭೂತವಾಗಿರುವ ಅಂಗವಾಗಿರುವುದರಿಂದಲೇ ಭಾಷೆಯ ಸೀಮೆ 


೬೭೬ ಕರ್ಣಾಟಕಸ೦ಗೀತವಾಹಿನಿ 


ಯನ್ನೂ ಮೀರಿದ ವ್ಯಾಪ್ತಿಯನ್ನು ಹೊಂದಿದೆ, ಆದುದರಿ೦ದಲೇ, ಭಾಷೆ, ಬುಡಕಟ್ಟು. 
ಮತ್ತಿತರ ಭೌಗೋಳಿಕ ಭೇದಗಳನ್ನು ಉಲ್ಲಂಘಿಸಿ, ಮಾನವನ (ಕೆಲವು ವೇಳೆ ಇತರ 
ಪ್ರಾಣಿಗಳ) ಸಂತೋಷ, 'ದುಃಖ, ಹಾಸ್ಯ, ಕರುಣೆ, ಕುತ್ಸಿತ ಮುಂತಾದ ಎಲ್ಲಾ ಭಾವನೆ 
ಗಳನ್ನೂ ಶಬ್ದದಿ೦ದಲೇ ಗುರುತಿಸಬಹುದು. ಶೋಕವೀರಾದಿ ರಸಗಳನ್ನು ಪ್ರಕಟಪಡಿಸಲು 
ಶಬ್ದದ ಅಭಿಧಾ, ತಾತ್ಪರ್ಯ, ಲಕ್ಷಣ ಮತ್ತು ಧ್ವನಿಗಳಷ್ಟೇ ಇದೂ ಮುಖ್ಯವಾಗಿದೆ. 
ಪ್ರಕೃತಿಸ್ಥವಾದ ಈ ಶಬ್ದಕ೦ಪನ, ಶಬ್ದವಕ್ರತೆಗಳನ್ನು ಶುದ್ಧಗೊಳಿಸಿ, ಆದರ್ಶಗೊಳ್ಳಿಸ್ಲ 
ಸ೦ಗೀತದಲ್ಲಿ ಗಮಕಗಳೆ೦ಬ ಹೆಸರಿನಲ್ಲಿ ಬಳಸಲಾಗಿದೆ. ಇವುಗಳ ಪ್ರಭಾವದಿ೦ದಲೇ 
ಸ೦ಗೀತದಲ್ಲಿ ವೀರಾದಿ ಸ್ಥಾ ಯೀಭಾವಗಳ ಪ್ರತಿಭಾಸವು ಆಗುವುದು. ಶುದ್ದೀಕರಣ ಮತ್ತು 
ಆದರ್ಶಗೊಳಿಸುವಿಕೆಯ ಪ್ರಕ್ರಿಯೆಗಳು ಸಾಧಾರಣ್ಯವನ್ನೂ ಉಂಟುಮಾಡುವುದರಿಂದ 
ವೀರಾದಿ ಸ್ಥಾಯೀ ಭಾವಗಳು ಸಾದೃಶ್ಯ ಜ್ಞಾನದಿ೦ದ ಛಾಯಾರೂಪದಲ್ಲಿ ಅವಭಾಸವಾಗು 
ತ್ತವೆ. ಈ ಕಾರಣದಿ೦ದಲೇ ಸ೦ಗೀತವು ಇ೦ತಹ ರಸಗಳನ್ನು ಉತ್ಪಾದಿಸಬಲ್ಲುದು ಮತ್ತು 
ಶ್ರೋತೃವಿನಲ್ಲಿ ಅನುರಣನಗೊಳಿಸಬಲ್ಲುದು ಎ೦ಬ ನಂಬಿಕೆ ನಮ್ಮಲ್ಲಿ ಬಂದಿದೆ. ಇದನ್ನು 
ಸ೦ಗೀತವು ಮಾಡಬಲ್ಲುದು ಮತ್ತು ಮಾಡುತ್ತದೆ--ಆದರೆ ಸೌಂದರ್ಯಾಭಿವ್ಯಕ್ತಿಗೆ ಕೇವಲ, 
ಅನುಷಂಗಿಕವಾಗಿ. ಇದು ಅದರ ಪ್ರಧಾನ ಕರ್ತವ್ಯವೂ ಸ್ವಭಾವವೂ ಅಲ್ಲ. ಶಬ್ದಕ್ಕೆ 
ವಾಚ್ಕಾರ್ಥವೂ ಧ್ವನ್ಯರ್ಥವೂ ಇರುವುದರಿಂದ, ವಾಚ್ಯಾರ್ಥದಿಂದ ಕೋಶಾರ್ಥಕ್ಕೆ ಆಶ್ರಯ 
ವಾದ ಭಾಷೆಯೂ ಧ್ವನ್ಯರ್ಥದಿಂದ ಕಾವ್ಯವೂ ಉದ್ಭವಿಸುವಂತೆ, ಸ್ವರದ ಗಮಕಪ್ರಕ್ರಿಯೆ 
ಯಿಂದ ಶೋಕಾದಿ ಸ್ಥಾಯೀಭಾವಗಳೂ ಸೌಂದರ್ಯಾರ್ಥದಿಂದ ಕಲಾಸ್ಪರೂಪವೂ ಆವಿ 
ರ್ಭವಿಸುತ್ತವೆ. ಗಮಕಗಳು ತತ್ತ್ವಶಃ ಅನ೦ತವಾದರೂ ಲೌಕಿಕವ್ಯಾಪಾರದಲ್ಲಿನ ಶೋಕಾದಿ 
ಸ್ಥಾಯೀಭಾವಗಳಿಗೆ ಪರಸ್ಪರವಾದವುಗಳು ಮಾತ್ರ, ಆಯಾ ವಿಲಕ್ಷಣ (ಕಲಾತ್ಮಕ) 
ಸ್ಥಾಯೀಭಾವಗಳನ್ನು ಉದ್ಭೋಧಗೊಳಿಸುತ್ತವೆ. ಎಂದು ತಿಳಿಯಬೇಕು. ಸ್ವರಕ್ಕೆ 
ವಾಚ್ಕಾರ್ಥವಿಲ್ಲದಿರುವುದರಿ೦ದಲೇ ಉಳಿದೆಲ್ಲ ಲಲಿತ ಕಲೆಗಳಿಗಿಂತ ಸಂಗೀತದಲ್ಲಿ 
ನಿಷ್ಪನ್ನವಾದ ಸ್ಥಾಯೀಭಾವ(ರಸ)ಗಳು ಹೆಚ್ಚು ಛಾಯಾರೂಪದಲ್ಲಿರುತ್ತವೆ, ಹೆಚ್ಚು ಗೌಣ 
ವಾಗಿರುತ್ತವೆ. 

ಸಂಗೀತವು ರಸಗಳ ಭಾಷೆಯೆಂಬ ಮಾತು ಪದೇ ಪದೇ ಕೇಳಿಬರುತ್ತದೆ. ಭಾಷೆಯು 
ತನ್ನ ಮೂಲದ್ರವ್ಯವಾದ ಪದದ ನಿರ್ದಿಷ್ಟ ಅಭಿಧಾದಿ ವ್ಯಾಪಾರತ್ರಯ(ವ್ಯಾಪಾರಚತು 
ಷ್ಟಯ)ದಿ೦ದಲೂ ಪದಗಳ ಶ್ರೇಣಿಯಿಂದುಂಟಾದ ಸಂಕೀರ್ಣಾರ್ಥವನ್ನು ಕಾಲಾನು 
ಕ್ರಮದ ಸಂಬಂಧದ ಮೂಲಕ  ತಿಳಿಸುವಂತೆಯೇ ಸಂಗೀತವು ಸ್ಥಾಯೀಭಾವಗಳ ಅಭಿ 
ವ್ಯಕ್ತಿಯನ್ನು ಮಾಡಬಲ್ಲುದು ಎನ್ನುವಷ್ಟರಮಟ್ಟಿಗೆ ಈ ಮಾತು ನಿಜ. ಈ ಹೋಲಿಕೆಗೆ 
ಇದನ್ನು ಮೀರಿ ವ್ಯಾಪ್ತಿಯಿಲ್ಲ. ಏಕೆ೦ದರೆ ಭಾಷೆಗೂ ಸಂಗೀತಕ್ಕೂ ತಾರ್ಕಿಕ ವಿರೋಧಗಳು 
ಹಲವಿವೆ. ಭಾಷೆಯಲ್ಲಿರುವ ಹಾಗೆ ಬೇರ್ಪಡಿಸಬಹುದಾದ, ನಿರ್ದಿಷ್ಟ ವ್ಯಾಪಾರಗಳನ್ನುಳ್ಳ, 
ಒ೦ದು ಪದವನ್ನು ಬೇರೆ ಪದಗಳ ಮೂಲಕ ವಿವರಿಸಬಹುದಾದ, ಬೇರೆ ಭಾಷೆಯ 
ಶಬ್ದಗಳಿಗೆ ಸಮೀಕರಿಸಬಹುದಾದ ಬಿಡಿ ಬಿಡಿ ಸಂಕೇತಗಳು ಸ೦ಗೀತದಲ್ಲಿಲ್ಲ. ಅಲ್ಲದೆ 


ಸ೦ಗೀತದಲ್ಲಿ ರಸಪ್ರತಿಪಾದನೆ ೬೭೭ 


ವಾಕ್ಕವೊ೦ದರ ತಾತ್ಪರ್ಯವು ಆಯಾ ಪದಗಳ ಜೋಡಣೆಯ ಕ್ರಮ, ವ್ಯಾಕರಣ ಪ್ರಕ್ರಿಯೆ, 
ಧ್ವನಿ ಪ್ರಕ್ರಿಯೆಗಳನ್ನು ಅವಲಂಬಿಸುವಂತೆ ಸಂಗೀತದಲ್ಲಿಲ್ಲ. ಆದುದರಿಂದ ಸ್ವರಗಳನ್ನು 
(ಅಥವಾ ಸ್ವರಗುಚ್ಛಗಳನ್ನು) ಪದಗಳಿಗೂ, ಸ್ವರ-ಲಯ ಶಾಸ್ತ್ರವನ್ನು ವ್ಯಾಕರಣಕ್ಕೂ, ವಿಶೇಷ 
ನಿಯಮಗಳನ್ನು ನುಡಿಗಟ್ಟು ಅಥವಾ ದೇಶ್ಯಪ್ರಯೋಗಗಳಿಗೂ ಸ್ವರ ಶ್ರೇಣಿಗಳನ್ನು ವಾಕ್ಕ 
ರಚನೆಗೂ ಹೋಲಿಸುವುದು ಶಾಸ್ತ್ರವಿಮರ್ಶನಾಶಕ್ತಿಯ ಬಂಜೆತನವನ್ನು ತೋರಿಸುತ್ತದೆ. 
ಹೀಗೆ ದ್ರವ್ಯ, ವಿಧಾನ, ಗುರಿ, ಪ್ರಯೋಜನ, ಪ್ರಕ್ರಿಯೆಗಳೆಲ್ಲದರದಲ್ಲಿಯೂ ಸಂಗೀತ 
ಮತ್ತು ಭಾಷೆಗಳಲ್ಲಿ ಭಿನ್ನತೆಯಿರುವಾಗ ಸಂಗೀತವನ್ನು ಭಾಷೆಯೆಂದು ಕರೆಯುವುದು 
ನಮ್ಮ ಸೂಕ್ಷ್ಮವಿವೇಚನೆಯ ದಾರಿದ್ರ್ಯದ ಪ್ರತೀಕವಾಗಿದೆ. 

ಸ್ವರದ ಭೌತಿಕ ಉಪಾಧಿಯಲ್ಲಿರುವಂತೆ ಲಯದ ಭೌತಿಕ ಉಪಾಧಿಯಲ್ಲೂ ಶೋಕಾದಿ 
ರಸಾಭಿವ್ಯಕ್ತಿಯ ಶಕ್ತಿಯಡಗಿದೆ. ಛಂದಸ್ಸಿನಲ್ಲಿ ರಸ ಪ್ರತೀತಿಯ ಗುಣವಿರುವುದು ತಿಳಿದ 
ವಿಷಯವೇ ಆಗಿದೆ. ವಿಲಂಬ, ಮಧ್ಯ ಮತ್ತು ದ್ರುತಲಯಗಳ ಕುಶಲಪ್ರಯೋಗದಿಂದ 
ಮನಸ್ಸಿನ ಗಾಢವೇದನೆ, ಉದ್ವೇಗ ಮೊದಲಾದವುಗಳನ್ನು ಪ್ರಚೋದಿಸಬಹುದೆನ್ನುವುದೂ 
ಪ್ರಸಿದ್ಧವೇ ಆಗಿದೆ. ಸ್ವರದಂತೆ ಇಲ್ಲಿಯೂ ಚಲನೆ, ವಕ್ರತೆಗಳು ಇಂದ್ರಿಯ ಸನ್ನಿಕರ್ಷ 
ವನ್ನೂ ಚಿತ್ತಾಕರ್ಷಣವನ್ನೂ ಉಂಟುಮಾಡುತ್ತವೆ. ಲಯದ ಏಕರೂಪತೆಯು ಸುಪ್ತಿಭಾವ 
ವನ್ನೂ ಚಲನೆಯು ಕ್ರಿಯಾಪರತೆಯನ್ನೂ ಚಿತ್ತದಲ್ಲಿ ತ೦ದುಕೊಡುತ್ತವೆ. ಇವೇ ಶೋಕಾದಿ 
ಸ್ಥಾಯೀ ಭಾವಗಳಿಗೆ ಆಶ್ರಯರೂಪವಾಗಿವೆ. ಸ್ಪರ ಮತ್ತು ಲಯಗಳಿಗೆ ಈ ಭೌತಿಕ 
ಉಪಾಧಿಗಳಿರುವುದರಿ೦ದಲೆ ಸ೦ಗೀತವು ಮಾನಸಿಕವೂ ಶಾರೀರಕವೂ ಆಗಿರುವ ಪರಿ 
ಣಾಮಗಳನ್ನು೦ಟುಮಾಡುತ್ತದೆ೦ಬ ನಂಬಿಕೆ ನಮ್ಮಲ್ಲಿದೆ. ಸಂಗೀತದಿಂದ ಉಲ್ಲಾಸ, 
ಸಂತೋಷ, ಉತ್ಸಾಹ. ಸಮಾಧಾನ, ಭಿನ್ನತೆ ಮುಂತಾದವುಗಳನ್ನು ಅನುಭವಿಸುತ್ತೇವೆ೦ದು 
"ಶ್ರೋತೃಗಳು ತಿಳಿದುಕೊಳ್ಳುವುದನ್ನು ನಾವು ಕಂಡಿದ್ದೇವೆ. ಇವು ಲೌಕಿಕ ವಿಭಾವಗಳು 
ಉಂಟುಮಾಡುವ ಮನಸಸ್ಥಿತಿಗಳ ತೀವ್ರತೆಯನ್ನೂ, ಪರಿಣಾಮವನ್ನೂ ಹೊಂದಿರುವುದಿಲ್ಲ 
ವೆಂಬುದು ಅನುಭವವೇದ್ಯವಾಗಿದೆ. ಸಂಗೀತದಿಂದ ಹುಟ್ಟುವ ಶಾರೀರಕ ಪರಿಣಾಮಗಳಾ 
ದರೂ ಇದನ್ನೆ ಸಮರ್ಥಿಸುತ್ತವೆ. 

ಶಾಸ್ತ್ರೀಯ ಸಂಗೀತಕ್ಕೂ, ಜನಪದ ಸಂಗೀತ ಹಾಗೂ "ಸುಗಮ' ಸ೦ಗೀತಗಳಿಗೂ 
ಇರುವ ವ್ಯತ್ಯಾಸವನ್ನಿಲ್ಲಿ ಸ್ಮರಿಸಬಹುದು. ಯಾವುದೇ ದೇಶದ ಯಾವುದೇ ಶಾಸ್ತ್ರೀಯ 
ಅಲಿತಕಲೆಗೆ ಸೌ೦ದರ್ಯಾಭಿವ್ಯಕ್ತಿಯೇ ಪ್ರಧಾನವಾಗಿದ್ದು ಶೃ೦ಗಾರಾದಿ ರಸಗಳ ಪ್ರತಿಪಾ 
ದನೆಯು ಗೌಣವಾಗಿಯೋ ಉಪಕಾರಕವಾಗಿಯೋ ಇರುತ್ತದೆ. ಜನಪದ ಕಲೆ ಅಥವಾ 
ಅನಿತ ಕಲೆಗೆ ಈ ರಸಗಳ ಅಭಿವ್ಯಕ್ತಿಯು ಪ್ರಧಾನ ಲಕ್ಸ್ಯವಾಗಿದ್ದು ಸೌಂದರ್ಯಾರ್ಥವು 
ಹಿನ್ನೆಲೆಯಲ್ಲಿ ಮಾತ್ರವಿರುತ್ತದೆ. ಜನಪದ ಕಲೆಯ ಜನ್ಮಸ್ಥಾನವೂ ಗಮ್ಯಸ್ಥಾನವೂ 
ಮುಖ್ಯವಾಗಿ ಮಾನವ ಸಹಜವಾದ ಪ್ರಮುಖ ಸ್ಥಾಯೀಭಾವಗಳೇ. ಆದುದರಿಂದಲೇ 
ಪ್ರಪಂಚದ ಎಲ್ಲ ಜನಪದ ಕಲೆಯ--ವಿಶೇಷವಾಗಿ ಜನಪದ ಸಂಗೀತದ ಉಪಕರಣ 
ಗಳು, ವಿನ್ಯಾಸ ಮತ್ತು ವಸ್ತುಗಳು ಹೆಚ್ಚುಕಡಿಮೆ ಒಂದೇ ಆಗಿವೆ. ಆದುದರಿಂದಲೇ 


೬೭೮ ಕರ್ಣಾಟಕಸಂಗೀತವಾಹಿನಿ 


ಜನಪದ ಕಲೆ ಮತ್ತು ಅನ್ವಿತಕಲೆಗಳು ಹೆಚ್ಚು ಜನಕ್ಕೆ ರುಚಿಸುತ್ತವೆ. ಶಾಸ್ತ್ರೀಯ ಕಲೆಯು 
ಜನಿಸುವುದು ಜನಪದ ಕಲೆಯಲ್ಲಿನ ಸೌಂದರ್ಯಾರ್ಥದ ಉಪಬೃಂಹಣ ಮತ್ತು ಸ್ಪಷ್ಟಾಭಿ 
ವ್ಯಕ್ತಿಗಳಿ೦ದ. ಇದಕ್ಕಾಗಿ ಸ್ಥಾಯೀಭಾವಗಳ ಅಭಿವ್ಯಕ್ತಿಯನ್ನು ಅದು ಕಡಿಮೆಮಾಡಿಕೊಳ್ಳು 
ತ್ತದೆ. ಶಾಸ್ತ್ರೀಯಕಲೆಯು ಸೌಂದರ್ಯಾರ್ಥದ ಸಾಕ್ಷಾತ್ಕಾರ ಮತ್ತು ಅಭಿವ್ಯಕ್ತಿಗಾಗಿ ಆವಶ್ಯಕ 
ವಾದ ಉಪಕರಣ, ವಿಧಾನ, ತಂತ್ರ, ಮತ್ತು ತತ್ವಗಳನ್ನು ಆಯಾ ಸಂಸ್ಕೃತಿಯ ಚೌಕಟ್ಟೆ 
ನಲ್ಲಿ ಸೃಷ್ಟಿಸಿಕೊಳ್ಳುತ್ತದೆ. ಒಂದೊಂದು ಶಾಸ್ತ್ರೀಯ ಕಲೆಯೂ ತನ್ನದೇ ಆದ ಸಂಪ್ರದಾಯ 
ಮತ್ತು ಮರ್ಯಾದೆಗಳನ್ನು ಬೆಳೆಸಿಕೊಳ್ಳುವುದೇ ಅಲ್ಲದೆ, ಒಂದೇ ಕಲೆಯು ಬೇರೆ ಬೇಕಿ 
ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ಲಕ್ಷಣ ಮತ್ತು ಲಕ್ಷಗಳ ಪರ೦ಪರೆಯನ್ನೂ ಸೃಷ್ಟಿಸಿಕೊಳ್ಳು 
ತ್ತದೆ. ಆದುದರಿಂದ ಶಾಸ್ತ್ರೀಯ ಕಲೆಯಲ್ಲಿನ ಪರಮಾರ್ಥವಾದ ಸೌಂದರ್ಯಾನುಭೂತಿಗೆ 
ಸಾಂಸ್ಕೃತಿಕ ಹಿನ್ನೆಲೆ, ತರಪೇತು, ಹೃದಯಸ೦ವಾದ, ಸ೦ಪ್ರದಾಯಜ್ಞತೆ ಮೊದಲಾದ 
ಹಲವು ಅರ್ಹತೆಗಳು ಅವಶ್ಯವಾಗುತ್ತದೆ ; ಅಲ್ಲದೆ ಸೌ೦ಂದರ್ಯಾನುಭೂತಿಯ ಗುಣಗಾತ್ರ 
ಗಳು ಈ ಅರ್ಹತೆಗಳ ಪರಸ್ಪರ ಪ್ರಮಾಣಗಳನ್ನು ಅವಲಂಬಿಸುತ್ತವೆ. ಹೀಗೆ ಶಾಸ್ತ್ರೀಯ 
ಕಲೆಯ ವಸ್ತು, ಗುರಿ, ಸಾಧನಗಳು ಶೋತೃವಿನ ಲೌಕಿಕ ವ್ಯಾಪಾರಗಳಲ್ಲಿ ಜನಪದ ಕಲೆಗಿ೦ತ 
ದೂರವಿರುವುದರಿಂದ, ಅದರಲ್ಲಿ ಜನಸಾಮಾನ್ಯಕ್ಕೆ ಅಭಿರುಚಿ ಕಡಿಮೆಯಿರುತ್ತದೆ. 
ಶಾಸ್ತ್ರೀಯ ಸಂಗೀತವನ್ನು ಕೇಳುವಾಗ ಸಾಮಾನ್ಯಶ್ರೋತೃವು ತನ್ನ ಅನುಭವ ಕೋಶದಲ್ಲಿ 
ಸುಲಭವಾಗಿ ಪರಿಚಯವಿರುವ ಶೋಕ-ವೀರ-ಕರುಣಾದಿ ಸ್ಥಾಯಿಗಳನ್ನು ಗುರುತಿಸಿ ತನ್ನ 
ವೈಯಕ್ತಿಕ ವಾಸನಾಬಲದಿ೦ದ ಅನುಭವಿಸುತ್ತಾನೆ. ಅವನಿಗೆ ಜನಪದ ಸ೦ಗೀತಕ್ಕಿ೦ತ 
ಶಾಸ್ತ್ರೀಯ ಸಂಗೀತದಲ್ಲಿ ಇರುವ ಆಕರ್ಷಣಗಳೆಂದರೆ, ಹೆಚ್ಚು ಶುದ್ಧವಾಗಿಯೂ, ಹೆಚ್ಚು 
ರಂಜಕವಾಗಿಯೂ ಇರುವ ದ್ರವ್ಯಕೋಶ ಮತ್ತು ಲೌಕಿಕ ವಿಭಾವಾದಿಗಳಲ್ಲಿ ಭಾಗವಹಿಸು 
ವಾಗ ಉಂಟಾಗುವ ದೈಹಿಕವೂ ಮಾನಸಿಕವೂ ಆದ ಅನನುಕೂಲಗಳನ್ನು ಅನುಭವಿಸ 
ದೆಯೇ ವೀರಾದಿ ಸ್ಥಾಯೀಭಾವಗಳನ್ನೂ ಅವುಗಳ ಸಾಧಾರಣ್ಯದಿಂದ ಉಂಟಾದ ಆನಂದ 
ವನ್ನೂ ಪಾಲುಗೊಳ್ಳುವುದು. 

ಈ ಸ೦ದರ್ಭದಲ್ಲಿ ಒಂದು ಸ೦ಗತಿಯನ್ನು ಗಮನಿಸಬೇಕು. ಮೂಲತಃ ಅಮೂರ್ತ 
ಸ್ವರೂಪಿಯೂ ಕೇವಲ ಅನುಭಾವ್ಯವೂ ಆಗಿರುವ ಸೌಂದರ್ಯದ ಅನುಭೂತಿ ಅಭಿವ್ಯಕ್ತಿ, 
ಮತ್ತು ಗ್ರಹಣಗಳಿಗೆ ಭೌತಿಕವಾದ ಮಾಧ್ಯಮವು ಅಗತ್ಯವಷ್ಟೆ. ಆಯಾ ಲಲಿತಕಲೆಯಲ್ಲಿನ 
ಸೌಂದರ್ಯಾರ್ಥದ ಅಭಿವ್ಯಕ್ತಿಯ ಸಾಮರ್ಥ್ಯವು ಅದರ ಮಾಧ್ಯಮದ ಸ್ವಭಾವವನ್ನು 
ಬಹುಮಟ್ಟಿಗೆ ಅವಲಂಬಿಸುತ್ತದೆ. ಕಾವ್ಯಾದಿಗಳಲ್ಲಿ ಶಬ್ದಗಳ ಅಭಿಧಾದಿ ವ್ಯಾಪಾರವೂ, 
ಚಿತ್ರ-ಶಿಲ್ಪಾದಿಗಳಲ್ಲಿ ವಸ್ತುನಿಷ್ಠತೆಯೂ, ಸ೦ಗೀತದಲ್ಲಿ ಸ್ಪರಲಯಗಳೂ, ಅನಿವಾರ್ಯ 
ವಾದ ಮಾಧ್ಯಮಗಳಾದರೂ, ಅವು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಹೆಚ್ಚು 
ಅಥವಾ ಕಡಿಮೆ ಪ್ರಮಾಣದಲ್ಲಿ : ಸೌಂದರ್ಯಾನುಭೂತಿಗೆ ಅಡ್ಡಿಯಾಗಿ ನಿಲ್ಲುತ್ತವೆ. 
ಶಾಸ್ತ್ರೀಯಸ೦ಗೀತದಲ್ಲಿ ಶೋಕಾದಿ ರಸಪ್ರತಿಪಾದನೆಯು ಈ ವರ್ಗಕ್ಕೆ ಸೇರುತ್ತದೆ. ಇದು 
ಹಿತಮಿತವಾದರೆ ಸೌಂದರ್ಕೋಪಾಸನೆಗೆ ` ಸಹಕಾರಿಯಾಗುತ್ತದೆ, ಉತ್ಪ್ರೇಕ್ಸಿತವಾದರೆ 


ಸ೦ಗೀತದಲ್ಲಿ ರಸಪ್ರತಿಪಾದನೆ ೬೭೯ 


ಮೂಲೋದ್ಹ್ದೇಶಕ್ಕೇ ಹಾನಿಯನ್ನು೦ಟುಮಾಡುತ್ತದೆ. ಶಾಸ್ತ್ರೀಯ ಸಂಗೀತವನ್ನು ಹಾಡು 
ತ್ರಿರುವಾಗ ಅಥವಾ ನುಡಿಸುತ್ತಿರುವಾಗ ಶೋಕವೀರಾದಿ ರಸ ಪ್ರತಿಪಾದನೆಯು, ಕಡೆಯ 
ಪಕ್ಷ ಕಲಾವಿದನ ದೃಷ್ಟಿಯಿಂದ, ಅತ್ಯಂತ ಗೌಣವೆ೦ಬುದು ನನ್ನ ಸ್ವಂತ ಅನುಭವದಲ್ಲೂ 
ಉಳಿದೆಲ್ಲ ಸಂಗೀತ ಕಲೆಗಾರರ ಅನುಭವದಲ್ಲೂ ಇರುವ ವಿಷಯ. ಸೌಂದರ್ಯ ಸೃಷ್ಟಿಯಲ್ಲಿ 
ತೊಡಗಿರುವಾಗ ಸಂಗೀತ ವಿದ್ವಾ೦ಸನ--ಮತ್ತು ಇತರ ಕಲೆಗಾರರ--ಮನಸ್ಸು ಆಯಾ 
ತಾಂತ್ರಿಕ ಪ್ರಯತ್ನಗಳಲ್ಲಿ ಮಗ್ನವಾಗಿರುತ್ತದೆ, ಆಕೃತಿನಿಷ್ಠಭಾವದಲ್ಲಿ ತನ್ಮಯವಾಗಿರು 
ತ್ತದೆ. ಅದರ ಸಾಕ್ಷಾತ್‌ಕಾರದ ಸಾಹಸದಲ್ಲಿ ಕುದಿಯುತ್ತಿರುತ್ತದೆ--ಆದರೆ ಶೋಕವೀರಾದಿ 
ರಸಗಳಿ೦ದ ಆರ್ದ್ವವಾಗುವುದಿಲ್ಲ, ಬಗ್ಗಡವಾಗುವುದಿಲ್ಲ. ಹಾಗೆ ಆದಲ್ಲಿ ಅ೦ತಹ ಸ೦ಗೀತ 
ದಲ್ಲಿ ಕಲೆಗಾರಿಕೆ ಕಡಿಮೆಯಾಗುತ್ತದೆ, ಕಸಬುಗಾರಿಕೆ ಹೆಚ್ಚುತ್ತದೆ. 

ಸ೦ಗೀತದಲ್ಲಿನ ಅಭಿವ್ಯಕ್ತಿ ಬಹುಮುಖವಾದುದು. ಅ೦ತರ೦ಗದ ಭಾವಗಳು ಮುಖ, 
ಧ್ವನಿಭಾರ ಮೊದಲಾದವುಗಳಲ್ಲಿ ತೋರಿಬರುತ್ತವೆ. ಸಂಗೀತವು ವಾಚ್ಯಾರ್ಥವುಳ್ಳ ಸನ್ನಿ 
ವೇಶಗಳನ್ನು--ಉದಾಹರಣೆಗೆ ರಣಗೀತೆಗಳು, ಪವಿತ್ರ ಗೀತೆಗಳು, ನೃತ್ಯಗೀತೆಗಳು ಇತ್ಯಾದಿ 
--ಸೂಚಿಸಬಹುದು. ನೃತ್ಯದಲ್ಲಿ ಅಕ್ಬರಾತ್ಮಕ ಅರ್ಥಗಳಿಗೆ ಸಮೀಕರಿಸಿದ ಮುದ್ರೆಗಳಿಂದ 
ವಾಚ್ಕಾರ್ಥವನ್ನು ಹೇಳಬಹುದಾದಂತೆ, ಸಂಗೀತದಲ್ಲಿಯೂ ನಿರ್ದಿಷ್ಟ ಸಮೀಕರಣಗಳನ್ನು 
ಮಾಡಬಹುದು. ಸಂಗೀತವು ಪ್ರಕೃತಿಯಲ್ಲಿರುವ ಶಬ್ದಗಳ--ಉದಾಹರಣೆಗೆ ಕೋಗಿಲೆಯ 
ಕೂಗಿನ--ಅನುಕರಣೆಯನ್ನು ಮಾಡಬಹುದು. ಮನಸ್ಸಿನಲ್ಲಿ ಮೂಡಿಬ೦ದ ಶೋಕಾದಿ 
ರಸಗಳನ್ನು ಅದು ಪ್ರಕಟಿಸಬಲ್ಲುದು, ಎ೦ದರೆ-ರಸಪ್ಪತೀತಿ ಪ್ರಯೋಜಕವಾಗಬಲ್ಲುದು. 
ಸ೦ಗೀತವು ಆತ್ಮಾಭಿವ್ಯಕ್ತಿ ಸಾಧನವೂ ' ಹೌದು ; ಇದೇ ಅದರ ಪ್ರಥಮ ಕರ್ತವ್ಯ 
ವೆನ್ನುವವರೂ ಇದ್ದಾರೆ. ಇದರಿಂದ ತನ್ನಲ್ಲಿ ಉಂಟಾದ ಉದ್ರೇಕ, ಉದ್ವೇಗ, ಕ್ರೋಧ, 
ಹರ್ಷ, ದುಃಖ ಮೊದಲಾದವುಗಳನ್ನು ಸ೦ಗೀತದ ಮೂಲಕ ಹೊರಹಾಕಿ ನೆಮ್ಮದಿ 
ಪಡೆಯಲೂ ಸಾಧ್ಯ. ಆದರೆ ಇದೇ ಸ೦ಗೀತದ ಪರಮಾರ್ಥವೆನ್ನುವುದು, ಬಹುಕಾಲ 
ಉಗ್ರತಪಸ್ಸನ್ನಾಚರಿಸಿ ಪ್ರತ್ಯಕ್ಷಮಾಡಿಕೊ೦ಡ ದೇವರನ್ನು ಒಂದು ಲೋಟ ನಿಂಬೆಹಣ್ಣಿನ 
ಪಾನಕಕ್ಕಾಗಿ ವರಬೇಡಿದ೦ತೆ. ಇ೦ತಹ ಅಭಿವ್ಯಕ್ತಿಯು ಸ೦ಗೀತದಿ೦ದ ಸಾಧ್ಯವೇನೋ 
ಹೌದು. ಆದರೆ ಹಲವಾರು ಕಲಾಬಾಹ್ಯ ಸಾಧನಗಳಿ೦ದಲೂ ಇದು ಸಾಧ್ಯ. ಇದರಿಂದ 
ಸ೦ಗೀತದ ಹೆಚ್ಚಳವೇನೂ ಇಲ್ಲ. 

ಶಾಸ್ತ್ರೀಯ ಸಂಗೀತದಲ್ಲಿ ಸೌ೦ದರ್ಕಾರ್ಥವೇ ಲಕ್ಷ್ಯವೆಂದು ಈಗಾಗಲೇ ಹೇಳಿದೆ. 
ಇದನ್ನು ರಸವೆನ್ನುವುದಾದರೆ--ಹಾಗೆನ್ನಲು ಶಾಸ್ತಸಮರ್ಥನೆಯೂ ಉಂಟು; ರಸಸ್ವರೂಪ 
ವಾದ ಪರಬ್ರಹ್ಮ ವಸ್ತುವನ್ನು ಸತ್ಯ ಶಿವ ಸುಂದರವೆಂದು ಹೇಳಿದ ಶ್ರುತಿ ಪ್ರಮಾಣವೂ 
ಉಲಟು- ಸಂಗೀತದಲ್ಲಿ ರಸಪ್ರತೀತಿಯು ಸ್ವಾರಸ್ಯವಾದ ವಿಮರ್ಶೆಗೆ ವಿಷಯವಾಗುತ್ತದೆ. 
ಮಾನವ ಜ್ಞಾನಕೋಶದ ಯಾವುದೇ ಭಾಗದಲ್ಲಿ ಅರ್ಥಬೋಧೆಯಾಗುವುದು ಆಯಾ 
ವಿಷಯಕ್ಕೆ ಸ೦ಬ೦ಧಿಸಿದ ಸ೦ಕೇತಗಳಲ್ಲಿ ಒ೦ದು ಮಾದರಿಯನ್ನು ಅದರ ಭೌತಿಕ 
ಸನ್ನಿವೇಶಗಳಿ೦ದ ಬೇರ್ಪಡಿಸಿ ತೆಗೆಯುವುದರಿ೦ದ, ಬಾಹ್ಯ ಪ್ರಪ೦ಚದಲ್ಲಿ ಕಲಸುಮೆಲಸಾ 


೬೮೦ ಕರ್ಣಾಟಕಸ೦ಗೀತವಾಹಿನಿ 


ಗಿರುವ ಇ೦ದ್ರಿಯಗೋಚರ ವಿಷಯಗಳಲ್ಲಿ ನಿರ್ದಿಷ್ಟರಚನಾ ವಿನ್ಯಾಸವನ್ನೂ ಸಂಬಂಧ 
ವನ್ನೂ ಉಳ್ಳ ಮಾದರಿಯು ಚಿತ್ತದಲ್ಲಿ ಸ್ಫುರಿಸುವುದರಿ೦ದ. ಇಂತಹ ಮಾದರಿಯು 
ಜನಿಸುವುದು ಮುಖ್ಯವಾಗಿ ಚಲನೆಯಿ೦ದಲೆ. ಅರ್ಥವು ವಿಷಯ, ಸಂಕೇತ, ಚಿತ್ತ ಇವುಗಳ 
ಸಂಬಂಧಿತವೂ, ಏಕಕಾಲಿಕವೂ ಆದ ಚಲನೆಯಿಂದಲೆ ಉದ್ಭವಿಸುವ ಮಾದರಿಯಲ್ಲಿ 
ಅಡಗಿರುತ್ತದೆ. ಆದುದರಿಂದ ಅರ್ಥದ ಉದ್ದೋಧವು ಮುಖ್ಯವಾಗಿ ಇಂದ್ರಿಯ 
ವಿಷಯವೂ ಯಥಾವತ್ತೂ ಆಗಿರುವ, ಕಲಬೆರಕೆಯಾಗಿರುವ, ವೇದನೆಗಳ ಆಯ್ಕೆ ಮತ್ತು 
ನಿರಾಕರಣೆಗಳ ಪ್ರಕ್ರಿಯೆಯಿ೦ದಲೂ ಆಯಾ ಸಂಕೇತಗಳ ಮತ್ತು ಚಿತ್ತದ ಸಂಸ್ಪಶ್ರೀಕ 
ಚಲನೆಯಿ೦ದಲೂ ಆಗುತ್ತದೆ. ಸ೦ಕೇತಗಳು ಒ೦ದಾದ ಮೇಲೊ೦ದರಂತೆ ಕಾಲಾನುಕ್ರಮ 
ದಲ್ಲಿ ಸನ್ನಿಕೃಷ್ಟವಾಗಬಹುದು, ಅಥವಾ ಏಕಕಾಲದಲ್ಲಿ ವಿನ್ಯಾಸ ವೈಶಿಷ್ಟ್ಯದಿಂದ ಚಲನೆಯ 
ಪ್ರತಿಭಾಸವನ್ನು೦ಟುಮಾಡಿ ಸನ್ನಿಕೃಷ್ಟವಾಗಬಹುದು. ಭಾಷೆ, ಸಂಗೀತಗಳು ಮೊದಲನೆಯ 
ವಿಧಕ್ಕೂ, ಶಿಲ್ಪ, ಚಿತ್ರ, ವಾಸ್ತುಶಿಲ್ಪಾದಿಗಳು ಎರಡನೆಯ ವಿಧಕ್ಕೂ ಉದಾಹರಣೆಗಳು. 
ಹೀಗೆ ಸಂಗೀತದಲ್ಲಿನ ಅಭಿವ್ಯಕ್ತಿಯು ಕ್ಷಣಿಕವಾಗಿ ಮಿಂಚಿ ಮಾಯವಾಗುವ, ಕಾಲಾನು 
ಕ್ರಮದಲ್ಲಿ ಗೋಚರಿಸುವ ಸಂಕೇತಗಳನ್ನು ಅವಲಂಬಿಸಿದೆ. ಆದುದರಿಂದ ಇದರಲ್ಲಿನ 
ಸೌಂದರ್ಯಾನುಭೂತಿಯು ಕಲೆಗಾರನಲ್ಲಿ ಪ್ರತೀಕ್ಷೆಯನ್ನೂ ಶ್ರೋತೃವಿನಲ್ಲಿ ಸ್ಮರಣೆಯನ್ನೂ 
ಒಳಗೊಳ್ಳುತ್ತದೆ ; ಇಬ್ಬರಲ್ಲಿಯೂ ವಿಶ್ರಾ೦ತಿಯಲ್ಲಿ ಸಾರ್ಥಕವಾಗುತ್ತದೆ. 
ಸೌಂದರ್ಯವೆ೦ದರೇನು ? ಸೌಂದರ್ಯವು ಮೂಲತಃ ಅನಿರ್ವಚನೀಯವೆ. ಬೇರೆ ಬೇರೆ 
ಶಾಸ್ತ್ರಗಳು ಅದಕ್ಕೆ ತಮ್ಮದೇ ಆದ ನಿರೂಪಣೆಯನ್ನು ಕೊಡುತ್ತವೆ. ಬೇರೆ ಬೇರೆ ಲಲಿತ 
ಕಲೆಗಳು ತಮ್ಮದೇ ಆದ ಮಾರ್ಗಗಳನ್ನು ಹೊಂದಿವೆ--ಆದುದರಿ೦ದ ಸೌಂದರ್ಯವನ್ನು 
ತಮ್ಮದೇ ರೀತಿಯಲ್ಲಿ (ಪ್ರತ್ಯಕ್ಷವಾಗಿಯೋ ಪರೋಕ್ಸವಾಗಿಯೋ) ವರ್ಣಿಸುತ್ತವೆ. 
ಸೌಂದರ್ಯವು ಮಧುವಿನಲ್ಲಿಯ ಸಿಹಿಯ ಹಾಗೆ; ಮಧುವಿನಿ೦ದ ಅದನ್ನು ಬೇರ್ಪಡಿಸಲಾಗು 
ವುದಿಲ್ಲ. ಅದರ ಪರಿಣಾಮಗಳಿ೦ದಲೂ, ಸಾದೃಶ್ಯದಿ೦ದಲೂ ಅದನ್ನು ಅರಿಯಬೇಕು, 
ಅಷ್ಟೆ. ಸೌಂದರ್ಯವು ವಿದ್ಯುತ್‌ ಮೊದಲಾದ ಶಕ್ತಿಗಳ ಹಾಗೆ ; ಅವುಗಳ ಪ್ರಭಾವ 
ಪರಿಣಾಮಗಳಿಂದ ಅದನ್ನು ಅರಿಯಬೇಕು, ಅಷ್ಟೆ. ದೇಶ, ದ್ರವ್ಯ, ಕಾಲಗಳ೦ತ ಅದು ಬೇರೆ 
ಶಬ್ದಗಳಿಂದ ವಿವರಿಸಲಾಗದ ವಿಷಯ. ಆದುದರಿಂದಲೇ ಅದರ ಯಾವುದೋ ಒಂದು 
ವರ್ಣನೆ ಅಂಶಿಕವಾಗುತ್ತದೆ, ಅವ್ಯಾಪ್ತವಾಗುತ್ತದೆ. ಅಲ್ಲದೆ ಸೌಂದರ್ಯ ಸನ್ನಿವಿಷ್ಟ ಸಂದರ್ಭ 
ಗಳೆಲ್ಲಕ್ಕೂ ಒ೦ದೇ ವರ್ಣನೆಯನ್ನು ಅನ್ವಯಿಸುವುದು ದುಸ್ಸಾಧ್ಯ. ಇಂದ್ರಿಯವಿಷಯ 
ಗಳಲ್ಲೆ ಅದು ಸ್ಫುರಿಸಿ, ಇಂದ್ರಿಯ ಸುಖಾವಹವಾಗಿದ್ದರೂ ಅದರ ಅನುಭವವು ಇಂದ್ರಿ 
ಯಾತೀತವಾದುದು. ಅದು ವಸ್ತುವಿನಲ್ಲಿ ಅಥವಾ ವಿಷಯದಲ್ಲಿ ಚಿತ್ತಪ್ರವೇಶದಿ೦ದ 
ಸ್ಫುರಿಸಿದರೂ ಕೇವಲ ವಸ್ತುನಿಷ್ಠವಲ್ಲ. ವಸ್ತುವಿಲ್ಲದೆ ಕೇವಲ ಚಿತ್ತವೇ ಅದನ್ನು ಅನು 
ಭವಿಸಲಾರದುದರಿಂದ ಅದು ಕೇವಲ ಸಹೃದಯನಿಷ್ಮವೂ ಅಲ್ಲ. ಒಂದೇ ದತ್ತ ಸಂದರ್ಭ 
ದಲ್ಲಿಯೂ ಸಹ ಅದು ಗುಣಗಾತ್ರಗಳಲ್ಲಿ ಸಾರ್ವತ್ರಿಕವೂ ಅಲ್ಲ, ಏಕರೂಪವೂ ಅಲ್ಲ. 
ಅದರ ಬುದ್ಧಿಪೂರ್ವಕ ಗ್ರಹಣವು ಸ೦ಸ್ಕಾರವನ್ನೂ ತರಪೇತನ್ನೂ ಅಪೇಕ್ಷಿಸುತ್ತದೆ. 


ಸ೦ಗೀತದಲ್ಲಿ ರಸಪ್ರತಿಪಾದನೆ ೬೮೧ 


ಸೌಂದರ್ಯಕ್ಕೆ ಹೀಗೆ ಸ್ಥೂಲವಾದ ನಿರೂಪಣೆಯನ್ನು ಕೊಡಬಹುದು : ಯಾವುದಾದರೂ 
ಸಂದರ್ಭದ ವಿವಿಧ ಅಂಗಗಳು ಪರಸ್ಪರವಾಗಿ ವಿರೋಧಾಭಾಸವಿಲ್ಲದೆ, ನಿಷೇಧಿಸದೆ, 
ಸಮಂಜಸವಾಗಿ ಹೊಂದಿಕೊಂಡು ಸಾಮರಸ್ಯವನ್ನೂ ಪರಿಪೂರ್ಣತೆಯ ಭಾವವನ್ನೂ 
ಉಂಟುಮಾಡಿ, ಅಂಗಗಳು ಇಡೀ ಸಂದರ್ಭದ ಸಂವೇದನೆಯ ಮೊತ್ತವನ್ನೂ ಇಡೀ 
ಸಂದರ್ಭದ ಸಂವೇದನೆಯು ಅಂಗಗಳ ಸಂವೇದನೆಯ ತೀವ್ರತೆಯನ್ನೂ ಉಪಬ್ಯಂಹಿಸು 
ವಾಗ ಸೌಂದರ್ಯದ ಬೋಧವಾಗುತ್ತದೆ. ಇ೦ತಹ ಅನುಭವದಲ್ಲಿ ವಿವಿಧ ಅಂಗಗಳಿಗೆ 
ಪರಸ್ಪರವಾದ ವಸ್ತುನಿಷ್ಠ ಜ್ಞಾನಗಳಲ್ಲಿನ ಪರಸ್ಪರ ಸಂಬಂಧಗಳೂ, ವಸ್ತು ನಿಷ್ಕಜ್ಞಾನಕ್ಕೂ 
ವಾಸನಾಪ್ರಕ್ರಿಯೆಯಿಂದ ಉಂಟಾದ ಅದರ ಚಿತ್ತನಿಷ್ಠಜ್ಞಾನಕ್ಕೂ ಇರುವ ಸಂಬಂಧವೂ 
ಮತ್ತು ಇತರ ಸಂಬಂಧದಲ್ಲಿ ಅಡಗಿರುವ ಅನುದ್ದೇಶಪೂರ್ವಕವೂ ಆತ್ಮಪ್ರೇರಿತವೂ 
ಆಗಿರುವ ಸಹಜ ಪ್ರವೃತ್ತಿಗೆ ಮೇಲಿನವುಗಳು ಪಡೆದಿರುವ ಸ೦ಬ೦ಧ--ಈ ಮೂರು 
ಬಗೆಯ ಸಂಬಂಧಗಳು ಅಭಿವ್ಯಕ್ತ ಸೌಂದರ್ಯದ ಗುಣ ಗಾತ್ರಗಳಿಗೆ ನಿರ್ಣಾಯಕಗಳಾ 
ಗಿರುತ್ತವೆ. 

ಹೀಗೆ ಚಿನ್ಮಾತ್ರಗೋಚರವಾದ ಸೌಂದರ್ಯದ ಅಭಿವ್ಯಕ್ತಿಗಾಗಿ ಲಲಿತಕಲೆಯು ಹಲವು 
ತತ್ವಗಳನ್ನು ಬಳಸುತ್ತದೆ. ಇವುಗಳಲ್ಲಿ ಯಾವುದೇ ಒಂದರಲ್ಲಿ ಸೌಂದರ್ಯವು ಅಡಗಿರ 
ದಿದ್ದರೂ, ಇವುಗಳ ವ್ಯವಸ್ಥಿತ ಸ೦ಯೋಜನೆಯಿ೦ದ ಆಯಾ ಕಲೆಯ ಭೌತಿಕ ಸಾಮಗ್ರಿ 
ಯಲ್ಲಿ ಸೌಂದರ್ಯವು ಆವಿರ್ಭವಿಸುತ್ತದೆ. ಇಂತಹ ಸಂಯೋಜನೆಯು ಅರಿವಿನ ಮಟ್ಟದಲ್ಲಿ 
ನಡೆಯುವುದು ಅಪರೂಪ ; ಆದರೆ ಈ ತತ್ವಗಳ ಜ್ಞಾನವು ನಿಗೂಢಪ್ರಜ್ಞೆಯ ಮಟ್ಟದಲ್ಲಿ 
ಕೆಲಸಮಾಡುತ್ತದೆ. ಕಲಾವಿದನಿಗೆ ಶಾಸ್ತ್ರಜ್ಞಾನವು ಇರಬೇಕೆ೦ದು ಹೇಳುವುದು ಇದಕ್ಕಾ 
ಗಿಯೇ. ಬೇರೆ ಬೇರೆ ಕಲೆಗಳು ಬಳಸುವ ಉಪಕರಣ. ವಿಧಾನ, ತ೦ತ್ರಗಳು ಬೇರೆ ಬೇರೆ 
ಯಾಗಿದ್ದರೂ ಅವುಗಳಲ್ಲಿ ಪ್ರಯೋಗವಾಗುವ ತತ್ವಗಳು ಮೂಲರೂಪದಲ್ಲಿ ಒಂದೆ 
ಆಗಿರುತ್ತವೆ. ಇವುಗಳ ವಿವೇಚನೆ ಈ ಲೇಖನಕ್ಕೆ ಹೊರತಾದುದು. ಆದರೆ ಸಂಗೀತವು 
ತನ್ನಲ್ಲಿನ ಸೌ೦ದರ್ಯಾಭಿವ್ಯಕ್ತಿಗಾಗಿ ಬಳಸುವ ಕೆಲವು ಮುಖ್ಯ ತಂತ್ರಗಳನ್ನು ಇಲ್ಲಿ ಹೆಸರಿಸ 
ಬೇಕು. ಸ್ವರ ಮತ್ತು ಛ೦ದಸ್ಸುಗಳಲ್ಲಿರುವ ಇಂದ್ರಿಯ ಸುಖ, ನಾದಲಯ ಮತ್ತು 
ಕಾಲಲಯ, ವೇಗ, ಗಮಕ, ಗತಿರೀತಿ, ನಾದಸಾ೦ದ್ರತೆ, ರಚನೆ, ಸಮತೂಕ, ವ್ಯವಸ್ಥೆ, 
ಮಾದರಿಯ ಪುನರಾವರ್ತನೆ, ವಿವಿಧಾ೦ಶಗಳ ಏಕಾಗ್ರತೆ ಹಾಗೂ ಸಮರಸವಾದ ಮೇಲಿನ 
ಸ೦ಯಮ, ಸೌ೦ದರ್ಯಭೂಯಿಷ್ಕವಾದ ಆಕೃತಿಯ ಸೃಷ್ಟಿ ಅಥವಾ ಸಾಕ್ಷಾತ್ಕಾರ ಮತ್ತು 
ಅಭಿವ್ಯಕ್ತಿಗಳ ಗತಿಗಳಲ್ಲಿ ಸಮತೋಲನ, ಅ೦ಗಗಳ ಪರಸ್ಪರಾನುರೂಪತೆ ಮತ್ತು ಸಮ 
ಪಾರ್ಶ್ವತೆ, ಸಾದೃಶ್ಯ-ವೈಸದ್ಯಶ್ಯ, ಒತ್ತು ಮುಂತಾದ ಹಲವು ಪ್ರಮುಖ ತಂತ್ರ, ತತ್ತ್ವಗಳು 
ಸಂಗೀತದ ಸೌ೦ದರ್ಯಾಭಿವ್ಯಕ್ತಿಯಲ್ಲಿ ಅಡಗಿರುತ್ತವೆ. ಸೌಂದರ್ಯಕ್ಕೆ ಇವು ವಿಭಾವಸದೃಶ 
ವಸ್ತುಗಳಾಗಿದ್ದರೂ ಸೌಂದರ್ಯವು ಆಕೃತಿನಿಷ್ಠವೆಂಬುದನ್ನು ಮಾತ್ರ ಮರೆಯಲಾಗದು. 
ಆಕೃತಿಯು ಸ್ವರ ಮತ್ತು ಲಯ ದ್ರವ್ಯಗಳಿಂದ ಉದ್ಭವಿಸುವ ವಸ್ತು ಮತ್ತು ಆಕೃತಿಯ 
ಸಾಧಾರಣ್ಯದಿ೦ದ ಜನಿಸುತ್ತದೆ. ಶ್ರೋತ್ಕವು ಇದನ್ನು ಬೇರ್ಪಡಿಸಿ ಗ್ರಹಿಸಲು ಎಷ್ಟು 


೬೮೨ ಕರ್ಣಾಟಕಸ೦ಗೀತವಾಹಿನಿ 


ಶಕ್ತನೋ ಅಷ್ಟು ಸಹೃದಯನೆಂದೂ ರಸಿಕನೆ೦ದೂ ಸಂಜ್ಞೆ ಇದಕ್ಕೆ ಬೇಕಾಗುವ ಅರ್ಹತೆ 
ಗಳನ್ನು ಈಗಾಗಲೇ ಸೂಚಿಸಿದೆ. 

ಶೋಕ ವೀರಾದಿ ರಸಗಳ ಪ್ರತಿಭಾಸವೂ ಸೌಂದರ್ಯಾನುಭವವೂ ಸಂಗೀತದ ಎರಡು 
ಕರ್ತವ್ಯಗಳೆ೦ದೂ ಇವುಗಳ ಸ್ವಭಾವವೇನೆಂದೂ, ಸಂಗೀತವು ಇವುಗಳನ್ನು ಹೇಗೆ ಸಾಧಿಸು 
ತ್ತದೆಂದೂ ಇದುವರೆಗೆ ಸಂಕ್ಷೇಪವಾಗಿ ನೋಡಿದ್ದೇವೆ. ಇವುಗಳ ಪ್ರಯೋಜನವನ್ನು ಈಗ 
ಒಂದೆರಡು ಮಾತುಗಳಲ್ಲಿ ಹೇಳಬಹುದು. ಆಯಾ ಲೌಕಿಕ ವಿಭಾವಾದಿಗಳ ನೆರವಿ 
ಲ್ಲದೆಯೇ ವೀರಾದಿ : ಸ್ಥಾಯೀಭಾವಗಳನ್ನು ಆಕರ್ಷಕವಾದ, ಭಾವನಾ ಪ್ರಧಾನವಾದ 
ಸನ್ನಿವೇಶಗಳಲ್ಲಿ ಅವುಗಳ ಸಾಧಾರಣರೂಪದಲ್ಲಿ ಅನುಭವಿಸುವುದರಿಂದ ಶ್ರೋತೃವಿನ* 
(ಮತ್ತು ಕಲೆಗಾರನ) ಮನಸ್ಸಿನಲ್ಲಿ ಸಾಮಾಜಿಕ ಮತ್ತಿತರ ಕಾರಣಗಳಿ೦ದ ಬೇರೂರಿರುವ 
ಬಿಗುಹುಗಳನ್ನು ಸಡಿಲಗೊಳಿಸಿ, ನಿಷೇಧಾತ್ಮಕ ಪ್ರವೃತ್ತಿಗಳನ್ನು ಅಳಿಸಿ, ಆತ್ಮಾಭಿವ್ಯಕ್ತಿಯ 
ಅವಕಾಶವನ್ನು ಸಂಗೀತದಲ್ಲಿ ಅವನು ಕಲ್ಪಿಸಿಕೊಳ್ಳುತ್ತಾನೆ. ಇದರಿಂದ ಬೌದ್ಧಿಕ ಹಾಗೂ 
ಭಾವನಾ ಪ್ರಧಾನವಾದ ಅಂಗಗಳಿಗೆ ವ್ಯಕ್ತಿತ್ವದಲ್ಲಿ ಸಮಾನತೂಕವು ದೊರೆಯುತ್ತದೆ. 
ವ್ಯಕ್ತಿತ್ವವು ಪುಷ್ಟವಾಗಿ ಬೆಳೆಯುತ್ತದೆ. ಅಷ್ಟೇ ಅಲ್ಲದೆ, ಈ ಸ್ಥಾಯೀಭಾವಗಳನ್ನು ಇಂತಹ 
ಸಂದರ್ಭಗಳಲ್ಲಿ ಪದೇ ಪದೇ ಅನುಭವಿಸುವುದರಿಂದ ಜೀವನದಲ್ಲಿ ಅವುಗಳೊಡನೆ 
ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತಾನೆ, ಸಮಾಜದಲ್ಲಿ ಇತರರೊಡನೆ ಉತ್ತಮ 
ವಾದ ಹೃದಯಸಂವಾದವನ್ನು ಪಡೆಯುತ್ತಾನೆ. ಇದರಿ೦ದ ಅವನ ಸಾಮಾಜಿಕ ಮೌಲ್ಯವು 
ಬೆಳೆಯುತ್ತದೆ. ಎರಡನೆಯದಾಗಿ, ಸೌಂದರ್ಮಾನುಭವವು ಆತ್ಮೋನ್ನತಿಯ ಸಾಧನ, 
ಸಂಸ್ಕೃತಿಯ ಪ್ರತೀಕ. ಸೌಂದರ್ಕೋಪಾಸನೆಯು ಮಾನವನ ಊರ್ಯಗಾಮಿಪ್ರವೃತ್ತಿಗಳಲ್ಲಿ 
ಪ್ರಮುಖವಾದುದು. ಅದಿಲ್ಲದೆ ವ್ಯಕ್ತಿಸಂಸ್ಕೃತಿಯೂ ರಾಷ್ಟ್ರ ಸಂಸ್ಕೃತಿಯೂ ಪೂರ್ಣವಾಗ 
ಲಾರದು. ಬ್ರಹ್ಮಾನ೦ದಸಹೋದರವಾದ, ನಿರ್ಲಿಪ್ತವಾದ ಈ ಆನ೦ದವಿಧದಿ೦ದ ಮಾನವ 
ಚೇತನಕ್ಕೆ ಅಮೃತತ್ವವು ಪ್ರಾಪ್ತಿಯಾಗುತ್ತದೆ; ಸಂಸ್ಕೃತಿಯ ಕು೦ಡಲಿನಿಯು ಅಜರ-ಅಮರ 
ವಾಗುತ್ತದೆ. ಅದಕ್ಕಾಗಿಯೇ ನಮ್ಮವರು ರಸಕ್ಕೆ ಅತ್ಯುನ್ನತಸ್ಥಾನವನ್ನು ಕೊಟ್ಟು "ರಸೋ 
ವೈ ಸಃ' ಎಂದಿದ್ದಾರೆ. 

ಈ ಲೇಖನವನ್ನು ಮುಗಿಸುವ ಮುನ್ನ ಸಂಗೀತಕ್ಕೂ ಸಾಹಿತ್ಯಕ್ಕೂ ಇರುವ ಸಂಬಂಧ 
ವನ್ನು ಸ್ವಲ್ಪ ಪರಿಶೀಲಿಸಬೇಕು. ಸಂಗೀತವನ್ನೂ ಸಾಹಿತ್ಯವನ್ನೂ ಸರಸ್ವತಿಯ ಸ್ತನಗಳೆ೦ದು 
ಸಿರಿಮತಿಗಳು ಸಾರಿದ್ದು ಸಾರ್ಥಕವಾಗಿದೆ. ಮಾನವನ ಜ್ಞಾನಕೋಶದಲ್ಲಿ ಇರುವುದು 
ಎರಡೇ ಬಗೆಯ ಅರ್ಥ--ಮಾತಿನಿ೦ದ ಹೇಳಬಹುದಾದುದು, ಮಾತಿನಿಂದ ಹೇಳೆಲಾಗ 
ದುದು. ಮೊದಲನೆಯದರಲ್ಲಿ ಭಾಷೆ. ಸಾಹಿತ್ಯ, ವಿಜ್ಞಾನ, ಗಣಿತ, ಮತ್ತಿತರ ಶಾಸ್ತ್ರಗಳೂ. 
ಎರಡನೆಯದರಲ್ಲಿ ಕಲೆ, ಧರ್ಮ, ಆಧ್ಯಾತ್ಮಾನುಭವ ಇತ್ಯಾದಿಗಳೂ ಸೇರುತ್ತವೆ. ಸಂಗೀತ 
ವನ್ನು “ಧರ್ಮಾರ್ಥಕಾಮಮೋಕ್ಷಾಣಾ೦ ಇದಮೇವೈಕ ಸಾಧನಂ” ಎಂದು ಹೇಳಿದ ನಮ್ಮ 
ಹಿರಿಯರು ಸಂಗೀತವನ್ನು ಸರಸ್ವತಿಯ ಶಕ್ತಿಯನ್ನಾಗಿ ಆರಾಧಿಸಿರುವುದು ಸಮುಚಿತವೇ 
ಆಗಿದೆ. ಮೇಲಿನ ಎರಡು ಅರ್ಥಗಳೂ ಮಾನವಕುಲದ ಪ್ರೇರಕಗಳು, ಪೂರಕಗಳು. 


ಸಂಗೀತದಲ್ಲಿ ರಸಪ್ರತಿಪಾದನೆ ೬೮೩ 


ಪರಮಾರ್ಥಗಳು ಮತ್ತು ಪರಮಸಾಧನೆಗಳು. 

ಸಂಗೀತದಲ್ಲಿ: ವೀರಾದಿ ರಸಗಳಿವೆಯೆ೦ದು ಸಾಮಾನ್ಯ ಶ್ರೋತ್ಕವು ಹೇಳುವಾಗ 
ಬಹುಮಟ್ಟಿಗೆ ಹಾಡಿನಲ್ಲಿನ ಸಾಹಿತ್ಯಭಾಗದ ರಸವನ್ನೇ ಗಾನಭಾಗಕ್ಕೂ ಅನ್ವಯಿಸಿ ಹೇಳು 
ತ್ತಾನೆ೦ಬುದು ಅಲ್ಬಾಲೋಚನೆಯಿ೦ದಲೆ ಸಿದ್ಧವಾಗುತ್ತದೆ. ಸಾಹಿತ್ಯಭಾಗದಲ್ಲಿನ ಸ್ಥಾಯೀ 
ಭಾವಗಳನ್ನು ಕೆಲವು ವೇಳೆ ಸಂಗೀತವು ಪುಷ್ಪಗೊಳಿಸಿ ಪ್ರಕಟಿಸಬಲ್ಲುದೆ೦ಬುದನ್ನು 
ಈಗಾಗಲೆ ಹೇಳಿದೆ. ಆದರೆ ಇದನ್ನೆ ಸಂಗೀತದ ಪರಮಾರ್ಥವೆಂದು ಭಾವಿಸುವುದು 
ತಪ್ಪಾಗುತ್ತದೆ. ಈ ಸ್ಥಾಯೀಭಾವಗಳನ್ನೂ, ಅವುಗಳ ವಿಭಾವಾದಿಗಳನ್ನೂ ಅವುಗಳ 
ಪ್ರಭೇದಗಳನ್ನೂ ನಮ್ಮಲ್ಲಿ ರೂಢಿಯಲ್ಲಿರುವ ಬಹುತೇಕ ರಾಗಗಳು ಸ್ವತಂತ್ರವಾಗಿ 
ಪ್ರಕಟಿಸಲಾರವೆ೦ಬುದನ್ನು ಸ೦ಗೀತ ಕಲೆಯಲ್ಲಿ ಪರಿಶ್ರಮವಿರುವವರೆಲ್ಲರೂ ಬಲ್ಲರು. 
ಅಷ್ಟೆ ಅಲ್ಲದೆ ಹಾಡಿನ ಸಾಹಿತ್ಯಭಾವದಲ್ಲಿ ಬರುವ ಅಸ೦ಖ್ಯಾತ ರಸಛಾಯೆಗಳನ್ನೂ 
ಸಂಗೀತವು ವ್ಯಕ್ತಗೊಳಿಸಲಾರದೆಂಬುದೂ ಸ್ಪಷ್ಟವೇ ಆಗಿದೆ. ಇದು ಪುರಂದರದಾಸ, ತ್ಯಾಗ 
ರಾಜಾದಿ ಪ್ರಭೃತಿಗಳೆಲ್ಲರ` ಮುಕ್ಕಾಲು ಮೂರುಪಾಲು ಕೃತಿಗಳಲ್ಲಿಯೂ ಎದ್ದು ಕಾಣು 
ತ್ತದೆ. ಹಾಗೆ ಹಾಡಿನ ಸಾಹಿತ್ಯಭಾಗಕ್ಕೆ ಅನುಗುಣವಾಗಿರುವ ರಾಗಗಳನ್ನೇ ಅನ್ವಯಿಸಬೇಕೆಂ 
ದಿದ್ದರೆ ಸ೦ಗೀತದಲ್ಲಿ ವೈವಿಧ್ಯ, ಪ್ರಯೋಗ, ಪ್ರಗತಿಗಳು ಸಾಧ್ಯವಾಗುತ್ತಲೇ ಇರಲಿಲ್ಲ. 
ಸಾಹಿತ್ಯಪ್ರಧಾನವಾದ ಹಾಡುಗಳಲ್ಲಿ ಸ೦ಗೀತರಸಾನುಭವವು ಗೌಣವಾಗಿರುತ್ತದೆ. 
ಸಂಗೀತದಲ್ಲಿನ ಸೌಂದರ್ಯಾಂಶವು ಇಲ್ಲಿ ಅಲ್ಪ. ಇದನ್ನೇ ಸ೦ಗೀತವೆ೦ದು ಭ್ರಮಿಸ 
ಲಾಗದು. ಸಾಹಿತ್ಯವು ವಾಹಕವಾಗಿಯೂ, ಸಾಧ್ಯವಾದರೆ ಪೋಷಕವಾಗಿಯೂ ಇರುವ 
ಹಾಡುಗಳಲ್ಲಿ ರಾಗಾಲಪ್ತಿ ಮುಂತಾದ ಸ್ವತಂತ್ರ ಮನೋಧರ್ಮ ಸೃಷ್ಟಿಗಳಲ್ಲಿ ಗೋಚರ 
ವಾಗುವುದೇ ಸ೦ಗೀತರಸ. ಸ್ವರಗಳಲ್ಲಿಯೂ, ರಾಗಗಳಲ್ಲಿಯೂ ಶೃ೦ಗಾರಾದಿ ರಸಗಳಿವೆ 
—ಮುಂತಾದ ಮಾತುಗಳು ಭ್ರಮಾತ್ಮಕವಾದ ಅರ್ಧಸತ್ಯಗಳು. ಭರತನು ಷಡ್ಡಾದಿ 
ಸ್ವರಗಳಿಗೆ ರಸಗಳನ್ನು ಹೇಳಿದ್ದು, ಆಯಾ ಹೆಸರಿನ ಸ್ವರಗಳನ್ನು ಅ೦ಶಸ್ಟರಗಳನ್ನಾಗಿ 
(ಎಂದರೆ ಅತ್ಯಂತ ಬಹುಲಪ್ರಯೋಗವಿರುವ ಸ್ವರಗಳನ್ನುಳ್ಳ) ಜಾತಿಗಳನ್ನು ನಾಟ್ಯದಲ್ಲಿ 
ಬರುವ ಆಯಾ ರಸ ಸಂದರ್ಭಗಳಲ್ಲಿ ಪ್ರಯೋಗಿಸಬೇಕು ಎ೦ಬ ಅರ್ಥದಲ್ಲಿ ಎಂದು 
ಅಭಿನವಗುಪ್ತನು ಸ್ಪಷ್ಟಪಡಿಸಿದ್ದಾನೆ. ಈ ಟಿಪ್ಪಣಿಯಲ್ಲದೆ ನಂತರದ ಸಂಗೀತಲಾಕ್ಸ 
ಣಿಕರು ಭರತನನ್ನು ಅಕ್ಷರಶಃ ಉದ್ದರಿಸಿದ್ದು ಮೇಲಿನ ಭ್ರಮೆಗೆ ಕಾರಣವಾಯಿತು. ಇದೇ 
ರೀತಿಯಲ್ಲಿ ರಾಗಗಳಿಗೆ ರಸಗಳನ್ನು ಹೇಳಿದ್ದರಿ೦ದ, ಅದಕ್ಕೆ ಅನುಗುಣವಾದ ಗಮಕ 
ಪ್ರಕ್ರಿಯೆಯನ್ನು ಶಾಸ್ತ್ರಗ್ರಂಥಗಳೂ, ರಾಗ-ರಾಗಿಣೀ ಚಿತ್ರಗಳೂ ಸೂಚಿಸುತ್ತವೆಯೆ 
” ಹೊರತು, ವಿಪರ್ಯಾಸವಾಗಿ ಅಲ್ಲ. 

ಸಂಗೀತದಲ್ಲಿರುವ ರಸವು ಪರಬ್ರಹ್ಮವಸ್ತುವಿನಂತೆ ಅನಿರ್ವಚನೀಯವಾದುದು, 
ಶಬಳೀಕೃತವಾದುದು, ಸತ್ಯವಾದುದು, ಸುಂದರವಾದುದು, ಶಿವವಾದುದು. ರಸಕ್ಕೆ ನಮೋ. 


೨೦. ಸ೦ಗೀತರಸ 


೧. ಮಿತಿಗಳು ತ್ನ 

ಈ ಲೇಖನವು ಅನೇಕ ಮಿತಿಗಳಿ೦ದ ನಿರ್ಬಂಧಿತವಾದುದು. ಮೊದಲನೆಯದಾಗಿ. 
ಶೀರ್ಷಿಕೆಯಲ್ಲಿ “ಸಂಗೀತದಲ್ಲಿ' ಎಂದಿದ್ದರೂ ಎಲ್ಲ ಸಂಗೀತ ಪದ್ಧತಿಗಳಲ್ಲೂ ರಸ 
ಪ್ರತೀತಿಯಿದೆಯೆ, ಇದ್ದರೆ ಅದು ಒ೦ದೊ೦ದರಲ್ಲೂ ಭಿನ್ನವಾಗಿರುತ್ತದೆಯೆ, ಇದ್ದರೆ 
ಹೇಗೆ ಎ೦ಬ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಹುಡುಕಲೆಳಸುವುದಿಲ್ಲ. ಸ೦ಗೀತದಲ್ಲಿ 
"ಶಾಸ್ತ್ರೀಯ', “ಸುಗಮ' ಧಾರ್ಮಿಕ, ರಂಗ, ಚಲನಚಿತ್ರ, ಜಾನಪದ, ಮೂಲ ಬುಡಕಟ್ಟು 
ಜನಾ೦ಗಗಳ ಸ೦ಗೀತ ಇತ್ಯಾದಿ ಹಲವು ಒಳಭೇದಗಳಿವೆಯಷ್ಟೆ. ಅವುಗಳ ಪೈಕಿ 
ಭಾರತೀಯ "ಶಾಸ್ತ್ರಿ €ಯ' ಸಂಗೀತದ ಒಂದು ಪ್ರಕಾರವಾದ ಕರ್ನಾಟಕಸ೦ಗೀತದ ಒಂದು 
ಅಲ್ಪಾ೦ಶವನ್ನು ಮಾತ್ರ ನಿದರ್ಶನವಾಗಿ ತೆಗೆದುಕೊಳ್ಳಬೇಕೆ೦ದಿದ್ದೇನೆ. ಅದರಲ್ಲೂ ಇ೦ದು 
ಪ್ರಸ್ತುತವಾಗುವ ಪ್ರಾತ್ಯಕ್ಷಿಕೆಗಳನ್ನು ಬೇರೆಯವರು ಬೇರೆ ರೀತಿಯಲ್ಲಿ ಕೊಟ್ಟಾಗ ಶ್ರೋತೃ 
ಗಳ ಮೇಲೆ ಬೇರೆಯೇ ಪರಿಣಾಮಗಳಾಗಬಹುದು. ಮತ್ತೂ ಏನೆಂದರೆ ಸಂಗೀತ ಶಬ್ದಕ್ಕೆ 
ಪಾರ೦ಪರಿಕವಾಗಿ ಗೀತ, ವಾದ್ಯ, ನೃತ್ತ (ಅಥವಾ ನೃತ್ಯ) ಎ೦ಬ ಸಮುಚ್ಚಯಾರ್ಥವೂ 
ಆಧುನಿಕ ಪ್ರಯೋಗದಲ್ಲಿ ಗೀತ ಮತ್ತು ವಾದ್ಯ ಎ೦ಬ ಅರ್ಥವೂ ಸಂಕುಚಿತಾರ್ಥದಲ್ಲಿ 
ಗೀತ ಎಂದು ಮಾತ್ರವೂ ಇದೆ. ಆದರೆ ಇಂದು ಗೀತ ಒಂದನ್ನೇ ಪ್ರಸ್ತುತಿಗೆ ಇಟ್ಟು 
ಕೊಂಡಿದೆ; ರಸಪ್ರತಿಪಾದನೆಯಲ್ಲಿ ವಾದ್ಯ ನೃತ್ಯ ಮತ್ತು ನೃತ್ತಗಳ ಪಾತ್ರಗಳು ವಿಶೇಷವಾಗಿ 
ಜಿಜ್ಞಾಸಾರ್ಹವಾಗಿವೆ, ನೃತ್ತ ಅಥವಾ ನೃತ್ಯಕ್ಕೆ ಗೀತವಾದ್ಯಗಳು ಅನಿವಾರ್ಯ, ಅವಿಲ್ಲದೆ 
ನೃತ್ತವಾಗಲಿ ನೃತ್ಯವಾಗಲಿ ಇರಲಾರದು ; ಅವುಗಳ ಅರ್ಥ ಮತ್ತು ಉದ್ದೇಶಗಳು 
ಪುಷ್ಟವಾಗಿ ಪ್ರಕಟವಾಗಬೇಕಾದರೆ ಗೀತವಾದ್ಯಗಳು ಪೂರಕವಾಗಿ ಇದ್ದೇತೀರಬೇಕು 
ಎ೦ಬುದನ್ನು ವಿಜ್ಞಾಪಿಸಿಕೊಳ್ಳುತ್ತೇನೆ. ಕಾಲಾವಕಾಶದ ಮಿತಿ ಇನ್ನೊ೦ದು. ಈ ಹಿನ್ನೆಲೆ 
ಯಲ್ಲಿ ಈ ಪ್ರಸ್ತುತಿಯನ್ನು ತಾವು ಪರಾ೦ಬರಿಸಬೇಕು ಎಂಬುದು ನನ್ನ ಬಿನ್ನಹ. 


೨. ರಸಜಿಜ್ಞಾಸೆ: ಪೂರ್ವ ಪ್ರಯತ್ನಗಳು 

ಸೌಂದರ್ಯವು ಮಾನವಪ್ಪಜ್ಞೆಗೆ ವಿಶಿಷ್ಟವಾದ ಒಂದು ಸಾಂಸ್ಕೃತಿಕ ಕಲ್ಪನೆ. ಅದರ 
ಸ್ವರೂಪವು ಆಯಾ ಸಮುದಾಯ ಪ್ರಜ್ಞೆಯ ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ 
ಹಾಗೂ ಚಾರಿತ್ರಕ ಅಂಗಗಳ ಸಮಷ್ಟಿಗೆ ಅನುಗುಣವಾಗಿದ್ದು ಸಮುದಾಯಪ್ರಜ್ಞೆ ಮತ್ತು 
ವ್ಯಕ್ತಿಪ್ರಜ್ನೆಗಳ ನಿರಂತರ ಅ೦ತರಕ್ರಿಯೆಯಿ೦ದ ಬೆಳೆಯುತ್ತದೆ. 


ಪಾಶ್ಚಿಮಾತ್ಯ ಸೌಂದರ್ಯಮೀಮಾಂಸಾಶಾಸ್ತ್ರದಲ್ಲಿ “ರಸ' ಶಬ್ದಕ್ಕೆ ಸಮಾನವಾದ ಅಥವಾ 


ಸ೦ಗೀತರಸ ೬೮೫ 


ಸಮಾನಾಂತರವಾದ ನಿಕರವಾದ ಪದವಿಲ್ಲ. "ಎಮೋಶನ್‌' ಶಬ್ದವನ್ನು ಕಲೆಗಳ ಆಸ್ಚಾದನ 
ಸ೦ದರ್ಭದಲ್ಲಿ, ವಿಶೇಷವಾಗಿ ಸ೦ಗೀತಾನುಭವದಲ್ಲಿ ಬಳಸುವುದು ಆಧುನಿಕರಲ್ಲಿ ಅಲ್ಲಲ್ಲಿ 
ಕಂಡುಬರುತ್ತದೆ. ಸೌಂದರ್ಯ ಎಂಬ ಪದದ ಬಳಕೆಯೇ ಅಲ್ಲಿ ಹೆಚ್ಚು. ಅದಕ್ಕೂ ಒಂದೇ 
ಅರ್ಥವಿದೆಯೆ೦ದೂ ಅಲ್ಲ. The Meaning of Meaning ಎ೦ಬ ತಮ್ಮ ಪುಸ್ತಕದಲ್ಲಿ 
ರಿಚರ್ಡ್‌ ಮತ್ತು ಓಗ್ಗೆನ್‌ರವರು ಸೌ೦ದರ್ಯವೆ೦ಬುದಕ್ಕೆ ಹದಿನಾರು ಬೇರೆ ಬೇರೆ 
ಅರ್ಥಗಳನ್ನು ಕೊಟ್ಟು ವಿಮರ್ಶಿಸಿದ್ದಾರೆ. ಸಹೃದಯಚಿತ್ತವನ್ನು ರಂಜಿಸುವುದು ಸೌಂದರ್ಯ 
ವೆ೦ದಿಟ್ಟುಕೊ೦ಡರೆ ಅದರ ಸ್ವರೂಪವು ಆಯಾ ಸಮಾಜದ ಸಂಸ್ಕೃತಿಯಿಂದ ನಿರ್ಧಾರ 
ಗೊಳ್ಳುತ್ತದೆ. ಅದರ ಕಲ್ಪನೆಯು ಸಮಾಜದಿಂದ ಸಮಾಜಕ್ಕೆ, ಸಂಸ್ಕೃತಿಯಿಂದ ಸಂಸ್ಕೃತಿಗೆ, 
ಕಾಲದಿಂದ ಕಾಲಕ್ಕೆ ಬದಲಾಗಬಹುದು; ಅನೇಕ ವೇಳೆ ಆಗುತ್ತದೆ. 

ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಕಲಾನುಭವದ ವಿಶ್ಲೇಷಣೆ ಮತ್ತು ಜಿಜ್ಞಾಸೆಗಳು 
ಒಂದೊಂದು ಕಲೆಯಲ್ಲಿಯೂ ಕಲಾಸಮಷ್ಟಿಯಲ್ಲಿಯೂ ಅರಿಸ್ಟಾಟಲ್‌ ಕಾಲದಿಂದಲೆ 
ಸೌಂದರ್ಯದ ಕಲ್ಪನೆಗೆ ಅನ್ವಯಿಸಿ ನಡೆಯುತ್ತಿದೆ. ಆದರೆ ಸಂಗೀತದಲ್ಲಿ ರಸಾನುಭವವನ್ನು 
ಕುರಿತ ಮೀಮಾ೦ಸೆಯು ಪ್ರಾರಂಭವಾದುದು ಇಪ್ಪತ್ತನೆಯ ಶತಮಾನದಿಂದಲೇ ಎನ್ನ 
ಬೇಕು. ಇಂಗ್ಲಿಷ್‌ ಭಾಷೆಯಲ್ಲಿ ಆಗಿರುವ ಈ ಪ್ರಯತ್ನಗಳಲ್ಲಿ ಸೂಸನ್‌ ಲ್ಯಾಂಗರ್‌ರವರ 
ಎಮೋಶನ್‌ ಇನ್‌ ಮ್ಯೂಸಿಕ್‌, ಲಿಯೊನಾರ್ಡ್‌ ಮೇಯರ್‌ರವರ ಮೀನಿಂಗ್‌ ಅಂಡ್‌ 
ಎಮೋಶನ್‌ ಇನ್‌ ಮ್ಯೂಸಿಕ್‌, ಮ್ಯೂಸಿಕ್‌, ದಿ ಆರ್ಟ್ಸ್‌. ಐಡಿಯಾಸ್‌, ಮ್ಯಾಲ್ಕ೦ಬಡ್ಡ್‌ 
ರವರ ಮ್ಯೂಸಿಕ್‌ ಅ೦ಡ್‌ ದಿ ಎಮೋಶನ್ಸ್‌ಗಳನ್ನು ಗಣನೀಯವೆ೦ದು ಉಲ್ಲೇಖಿಸ 
ಬಹುದು. ಈ ಮತ್ತು ಇಂತಹ ಇತರ ಜಿಜ್ಞಾಸೆಗಳು ಸಂಗೀತಾನುಭವವು ಸ್ವನಿಷ್ಠವೂ 
ಸ್ವತಂತ್ರವೂ ಇತರ ಕಲಾನುಭವಗಳಿಗಿ೦ತ ವಿಶಿಷ್ಟವೂ ಆಗಿದೆ ಎ೦ಬ ಆಧಾರ ಪ್ರತಿಜ್ಞೆಯ 
» ಮೇಲೆ ನಿಂತಿವೆ, ಸ೦ಗೀತಾನುಭವದಲ್ಲಿ ರಸವು ಸ್ವನಿಷ್ಠವಾದಾಗ ಅಮೂರ್ತವೂ ಪರಾರ್ಥ 
ಪ್ರಯೋಜಕವಾದಾಗ ಕರುಣವೀರಾದಿರೂಪಗಳಲ್ಲಿ ಮೂರ್ತವೂ ಆಗಿರುತ್ತದೆ ಎಂದು 
ಪ್ರತಿಪಾದಿಸುತ್ತವೆ. ಮ್ಯಾಲ್ಕಂ ಬಡ್ಡ್‌ರವರು ತಮ್ಮ ಹಿ೦ದಿನ ಜಿಜ್ಞಾಸುಗಳ ರಸಾಧಾರಿತ 
ವಾದಗಳನ್ನು ಕೂಲಂಕಷವಾಗಿ ವಿಮರ್ಶಿಸಿ ನಿರಾಕರಿಸಿದ್ದಾರೆ. 


೩. ಭಾರತೀಯ ರಸಸಿದ್ಧಾ೦ತ 

ಇಲ್ಲಿ ಭಾರತೀಯ ಶಬ್ದವು ಭಾರತದ ಮತ್ತು ಭರತನ ಎ೦ಬ ಎರಡು ಅರ್ಥಗಳನ್ನೂ 
'ಒಳಗೊ೦ಂಡಿದೆ. ಎರಡನೆಯದು ಮೊದಲನೆಯದರ ಪ್ರತಿನಿಧಿ ಎ೦ದಿಟ್ಟುಕೊಳ್ಳಬಹುದು. 

ಭರತಮುನಿಯು ಕಲಾನುಭವವನ್ನು ಕುರಿತ ರಸಸಿದ್ಧಾ೦ತವನ್ನು ಮಂಡಿಸಿದ್ದು ನಾಟ್ಯ 
ಕಲೆಯನ್ನು ಸಂಬಂಧಿಸಿ. ನಾಟ್ಯವು ಸಮಗ್ರ ರಂಗಕಲೆ ; ಸ್ವನಿಷ್ಠಾರ್ಥವುಳ್ಳ ಹತ್ತು ಹಲವು 
ಬೇರೆಬೇರೆ ಕಲೆಗಳ ಸ೦ಗಮ, ಅದು. ಅದರಲ್ಲಿ ಇಲ್ಲದಿರುವ ಶಿಲ್ಪವೇ, ಕಲೆಯೇ, 
ವಿದ್ಯೆಯೇ ಇಲ್ಲ ಎಂದು ಅವನೆನ್ನುತ್ತಾನೆ : "ನ ತಜ್‌ಜ್ಞಾನ೦ ನ ತಚ್ಛಿಲ್ಬ೦ ನ ಸಾ ವಿದ್ಯಾ 
ನ ಸಾ ಕಲಾ | ನಾಸೌ ಯೋಗೋ ನ ತತ್‌ಕರ್ಮ ನಾಟ್ಕೇಸ್ಮಿನ್‌ ನ ದೃಶ್ಯತೇ !' ಹೀಗಾಗಿ 


೬೮೬ ಕರ್ಣಾಟಕಸ೦ಗೀತವಾಹಿನಿ 


ನಾಟ್ಯದ ಅನುಭವವು ಸಂಕೀರ್ಣವಾದುದು, ಜಟಿಲವಾದುದು; ಅನೇಕ ಕಲೆಗಳ ತ೦ತ್ರ 
ಗಳಿಂದ, ಇ೦ದ್ರಿಯಕ್ಷೇತ್ರಗಳಿ೦ದ, ಈ ಮನೋವ್ಯಾಪಾರಗಳಿ೦ದ, ವಿವಿಧ ರುಚಿಗಳ 
ಸಮ್ಮಿಶ್ರಣದಿ೦ದ ಉದಯವಾಗುವಂತಹುದು. ಅದರ ಬೇರೆ ಬೇರೆ ಅವಯವಗಳು 
ಔಚಿತ್ಯವನ್ನು ಮೀರದೆ, ಪರಸ್ಪರವಾಗಿ ಸಮರಸಗೊ೦ಡು ಅನುಭವವನ್ನು ಅಖಂಡಗೊಳಿಸ 
ಬೇಕು ; ಆದುದರಿಂದ ಅದರಲ್ಲಿ ಅ೦ಗಭೂತವಾಗಿರುವ ಒಂದೊಂದು ಕಲೆಯೂ 
ಪರಾರ್ಥ ನಿಷ್ಠವಾಗಿದ್ದು ಅವುಗಳ ಅನುಭವಗಳ ಪ್ರವಾಹಗಳು ಒಂದು ನಿರ್ದಿಷ್ಟ ಕೇಂದ್ರ 
ದೆಡೆಗೆ--ರಸದೆಡೆಗೆ--ಹರಿಯುತ್ತವೆ. ಆದುದರಿಂದ ಇಲ್ಲಿ ಕಲಾಸ್ವನಿಷ್ಠತೆಯ ಪ್ರಶ್ನೆಯು 
ಏಳುವುದಿಲ್ಲ. 

ಭರತಮುನಿಯ ರಸಸೂತ್ರದ ಜಿಜ್ಞಾಸೆಯು ನಡೆದಿರುವುದು ನಾಟ್ಯದ ವಿಷಯದಲ್ಲಿ 
ಮಾತ್ರ ; ನಾಟ್ಯವೆ೦ದರೆ ರೂಪಕಗಳು ಮತ್ತು ಉಪರೂಪಕಗಳು. ಅವುಗಳಲ್ಲಿ ಸಂಗೀತವು 
ಇದ್ದೇ ಇರುತ್ತದೆ೦ಬ ನಿಯಮವೇನೂ ಇಲ್ಲ ; ಹಲವು ರೂಪಕ ಪ್ರಯೋಗಗಳಲ್ಲಿ ಅದು 
ಇಲ್ಲವೇ ಇಲ್ಲ. ಇದ್ದರೆ ಅದು ರೂಪಕದ ಒ೦ದು ಅ೦ಗ ; ಅನೇಕ ವೇಳೆ ಅದರ ಪಾತ್ರವು 
ಆನುಷಂಗಿಕ ಮಾತ್ರ. ನಂತರದ ಕಾಲದಲ್ಲಿ ದಂಡಿ, ಭಾಮಹಾದಿಗಳು ರಸಸೂತ್ರವನ್ನು 
ಕಾವ್ಯಾನುಭವಕ್ಕೆ ಅನ್ವಯಿಸಿ ವಿಸ್ತರಿಸಿದರು. ಕಾವ್ಯವೂ ನಾಟಕೀಯ ಸನ್ನಿವೇಶಗಳಿ೦ದಾಗಿ, 
ವಾಗರ್ಥನಿಷ್ಠ ಕಥಾನಕದಿ೦ದಾಗಿ, ಅದರ ಅಭಿನಯದಿಂದಾಗಿ, ರೂಪಕವೇ, ಒಟ್ಟಿನಲ್ಲಿ. 
ಭರತನು ಹೇಳುವ ರಸಸೂತ್ರವು ಮಾತುಗಳಿಂದ ಪ್ರತೀತವಾಗುವ ರಸವನ್ನು ಸಂಬಂಧಿ 
ಸಿದ್ದು. ಅದೇ ರಸಕ್ಕೆ ಮುಖ್ಯ ಅಂಗ. ಸಂಗೀತವು ಅಲ್ಲಿ ಬಳಕೆಯಾಗುವುದೂ ಪದಾರ್ಥ 
ಸ೦ಹವನಕ್ಕಾಗಿ; ಅದನ್ನು ರಮಣೀಯಗೊಳಿಸಲೆಂದು, ಹೃದ್ಯವಾಗಿಸಲೆ೦ದು ಮಾತ್ರ. ಹೀಗೆ 
ಸಂಗೀತವು ನಾಟ್ಯದಲ್ಲಿ ಪದಾರ್ಥಪ್ರಯೋಜಕ, ಎಂದರೆ ಪರಾರ್ಥಪ್ರಯೋಜಕ. ಆದುದ 
ರಿ೦ದಲೇ ಭರತಮುನಿಯು ಸಂಗೀತವನ್ನು ವಾಚಿಕಾಭಿನಯದ ಅಂಗವಾಗಿ ನಿರೂಪಿಸು 
ತ್ತಾನೆ. ಅಂತಹ ಸಂಗೀತದಲ್ಲಿ ಮಾತುಗಳಿಲ್ಲದ ರಾಗಾಲಾಪನೆ ಮುಂತಾದವು ಇರುತ್ತಿರ 
ಲಿಲ್ಲ, ಮಾತುಗಳಿಂದ ಪ್ರತೀತವಾಗಬೇಕಾಗಿರುವ ರಸಭಾವಾದಿಗಳನ್ನು ಸಮರ್ಥಿಸದ 
ಅಥವಾ ಪೋಷಿಸದ ವಾದನವೂ ಇರುತ್ತಿರಲಿಲ್ಲ. ಈ ಕಾರಣದಿಂದ ಅವನು ರಸಸೂತ್ರ 
ವನ್ನು "ನ ಹಿ ರಸಾದೃತೇ ಕಶ್ಚಿದರ್ಥಃ ಪ್ರವರ್ತತೇ' (ನಾಟ್ಯದಲ್ಲಿ ರಸವಿಲ್ಲದ ಅರ್ಥವು 
ಇರುವುದೇ ಇಲ್ಲ) ಎಂಬ ಪೀಠಿಕೆಯೊಡನೆ ಮಂಡಿಸುತ್ತಾನೆ. ಇಲ್ಲಿ ಅರ್ಥವೆಂದರೆ 
ವಾಗರ್ಥವೆ. ಇದನ್ನು ಅಭಿನವಗುಪ್ತನು ವಿಭಾವಾದಿಗಳ ಅರ್ಥ (ತಾತ್ಪರ್ಯ, ಆಸ್ತಿ, 
ಸಾಮಗ್ರಿ) ಎಂದು ವ್ಯಾಖ್ಯಾನಿಸುತ್ತಾನೆ. ಭಾರತೀಯ ರಸಮೀಮಾಂಸಕರು ನಾಟ್ಯದ 
ಅರ್ಥವು:ರಸ, ಆದುದರಿಂದ ಯಾವುದೇ ಕಲೆಯ ಅಥವಾ ಎಲ್ಲ ಕಲೆಗಳ ಅರ್ಥವು ರಸವೆ 
ಎಂದು ಪ್ರತಿಪಾದಿಸುತ್ತ ಬಂದರು. ಅಲಂಕಾರ, ರೀತಿ, ಔಚಿತ್ಯ, ಧ್ವನಿ ಮುಂತಾದ ಕಾವ್ಯ 
ಪ್ರಸ್ಥಾನಗಳನ್ನೆಲ್ಲ ಪರೀಕ್ಷಿಸಿದ ನ೦ತರ ರಸಸಿದ್ಧಾ೦ತವೆ ವ್ಯಾಪಕವೂ ಸಮರ್ಪಕವೂ ಆಗಿದೆ 
ಎ೦ಬ ತೀರ್ಮಾನಕ್ಕೆ ಬ೦ದರು ; ಅಷ್ಟೆ ಅಲ್ಲದೆ, ನಾಟ್ಯಕ್ಕೆ ಅ೦ಗಗಳಾಗಿರುವ ಎಲ್ಲ ಮತ್ತು 
ಪ್ರತಿಯೊಂದು ಕಲೆಗಳಿಗೂ ಅವುಗಳ ಸ್ವನಿಷ್ಠತೆಯಲ್ಲೂ ಇದೇ ಸಿದ್ಧಾಂತವು ಸಾರ್ವತ್ರಿಕ 


ಸಂಗೀತರಸ ೬೮೭ 


ವಾಗಿ ಅನ್ಪಯಿಸುತ್ತದೆ೦ಬ ಭಾವನೆಯನ್ನು ಮೂಡಿಸಿದರು. ಇದು ಅವಿಚಾರ ರಮಣೀಯ 
ವಾದ ಭಾವನೆ. 

ಸಂಗೀತವು ಪರಾರ್ಥ (-ಪದಾರ್ಥ) ಪ್ರಯೋಜಕವಾದಾಗ, ಎ೦ದರೆ ಮಾತುಗಳಿಂದ 
ಹೊರಡುವ ರಸಭಾವಗಳನ್ನು ಉದ್ದೀಪನಗೊಳಿಸಲು ಬಳಸಿದಾಗ, ರಸ ಸಿದ್ಧಾ೦ತವು 
ಅನ್ವಿತವೆ ; ಏಕೆ೦ದರೆ ಭಾರತೀಯ ಸಂಗೀತವು ಪ್ರಾಚೀನ ಕಾಲದಿಂದಲೂ ಮಾತುಗಳಲ್ಲೇ. 
ರಚಿತವಾಗುತ್ತಿದೆ ; ಒಮ್ಮೊಮ್ಮೆ--ಉದಾ. ನಾಟಕಾದಿಗಳಲ್ಲಿ ಅದು ಮಾತುಪ್ರಧಾನವೇ 
ಆಗಿರುತ್ತದೆ. ಮಾತುಗಳ ಅರ್ಥ, ರಸ, ಭಾವಗಳಿಗೆ ಅನುಗುಣವಾದ ವಿಭಾವಾದಿ ಉಪ 
ಕರಣಗಳು ಅಲ್ಲಿ ದೊರೆಯುವುದರಿಂದ ರಸಸೂತ್ರವನ್ನು ಅನ್ವಯಿಸಬಹುದು. ಸ್ವಾರಸ್ಯ 
ವೆಂದರೆ ಸಂಗೀತದ ಸ್ವನಿಷ್ಕಾರ್ಥದ ಜಿಜ್ಞಾಸೆಗೆಂದು- ಉದಾ. ಮಾತುರಹಿತವಾದ 
ಸಂಗೀತದಲ್ಲಿ ದೊರೆಯುವ ಅನುಭವದ ಮೀಮಾಂಸೆಗೆಂದು- ಒಂದೇ ಒಂದು ಸಂಗೀತ 
ಶಾಸ್ತ್ರಗ್ರಂಥವೂ ಪ್ರಯತ್ನಿಸಿಲ್ಲ. ಶಾರ್ಜ್ಣದೇವನ ಸ೦ಗೀತರತ್ನಾಕರವೂ ಇದಕ್ಕೆ ಅಪವಾದ 
ವಲ್ಲ. ಶಾರ್ಜ್ಗದೇವನು ಸಂಗೀತವೆಂದರೆ ಗೀತ, ವಾದ್ಯ, ನೃತ್ತ(ನೃತ್ಯ)ಗಳೆಂಬ ಸಮುಚ್ಚ 
ಯಾರ್ಥವನ್ನಿಟ್ಟುಕೊ೦ಡಿದ್ದಾನೆ ; ಇದೆ ಕ್ರಮದಲ್ಲಿ ಇವುಗಳನ್ನು ನಿರೂಪಿಸಿದ ಮೇಲೆ 
ಅವನು ರಸಮೀಮಾಂಸೆಯಲ್ಲಿ ತೊಡಗುತ್ತಾನಾದರೂ, ಗೀತವಾದ್ಯಗಳ ಸ್ವನಿಷ್ಠಾನುಭವ 
ದಲ್ಲಿ ದೊರೆಯುವ ಸೌಂದರ್ಯ ಅಥವಾ ರಸವನ್ನು ಪ್ರತ್ಯೇಕವಾಗಿ ವಿವೇಚಸುವುದಿಲ್ಲ ; ಈ 
ಮೂರು ಕಲೆಗಳ ಸಮಷ್ಟಿಯ ಸಮಗ್ರಾನುಭವವನ್ನೂ ವಿವೇಚಿಸುವುದಿಲ್ಲ. 'ಹೀಗೆ ಮಾಡು 
ತ್ತೇನೆ೦ಬ ಸೂಚನೆಯನ್ನು ಅವನು ನೀಡಿದ್ದಾನಾದರೂ ("ರಸಪ್ರಧಾನಮಿಚ್ಛ೦ತಿ ತೌರ್ಯ 
ತ್ರಿಕ೦ ವಿದಃ'), ಅವನು ರಸವನ್ನು ವಿವೇಚಿಸುವುದು ನಟಸ್ಥವಾದ ರಸವನ್ನೆ : 


ವಿಭಾವೈರನುಭಾವೈಶ್ಚ ನಟಸ್ಕೈರ್ವ್ಯಭಿಚಾರಿಭಿಃ 1, 

ಜನಿತಾತ್ಮಪರಾಮಿತ್ರಮಿತ್ರಾದಿ ಆಶ್ರಯತಾಂ ವಿನಾ | 

ಅವಸ್ಥಾ ದೇಶಕಾಲಾದಿಭೇದಸ೦ಭೇದವರ್ಜಿತಮ್‌ | 

ಕೇವಲಂ ರತಿಹಾಸಾದಿಸ್ಥಾಯಿರೂಪಂ ಪ್ರಗೃಹ್ನತೀ | 

ಅತೋ ನಿರ೦ತರಾಯತ್ಪಾತ್‌ ಪರಾಂ ವಿಶ್ರಾಂತಿಂ ಆಶ್ರಿತಾ | 
ಪ್ರತಿಭಾನುಭವಸ್ಮೃತ್ಯಾದ್ಯನ್ಯಬೋಧವಿಲಕ್ಷಣಾ | 

ಬ್ರಹ್ಮಸ೦ವಿದ್‌ ವಿಸದೃಶೀ ನಾನಾ ರತ್ಯಾದಿ ಸ೦ಗಮಾತ್‌ | 

ಸುಖರೂಪಾ, ಸ್ವಸ೦ವೇದ್ಕಾ ಸ೦ವಿದ್‌ ಆಸ್ಟಾದನಾಭಿಧಾ | 

ರಸಃ ಸ್ಯಾದ್‌ | (ಸಂಗೀತರತ್ನಾಕರ VII. 1352-1356) 


ಇಲ್ಲಿ ವಿಭಾವಾದಿಗಳಿಗೆ ಭರತಮುನಿಯ ನಿರೂಪಣೆಗಳೇ ಸಲ್ಲುತ್ತವೆ ; ವಿಭಾವವೆ೦ದರೆ 
ರಸದ ಉತ್ಪತ್ತಿಗೆ ಹೇತುವಾದ ಬಾಹ್ಯ ಸಂದರ್ಭ ; ಭಾವಗಳನ್ನು ಹುಟ್ಟಿಸುವ೦ತಹದು. 
ಅನುಭಾವವೆಂದರೆ ಭಾವಗಳ ಭಾವನೆಯಿಂದ ಹುಟ್ಟುವ ಕಾರ್ಯಗಳು ಎಂದರೆ ದೈಹಿಕ 
ಪ್ರತಿಕ್ರಿಯೆಗಳು. ವ್ಯಭಿಚಾರಿಗಳು ವಿಭಾವಗಳಿ೦ದ ಉತ್ಪನ್ನವಾಗುವ ಸಣ್ಣ ಸಣ್ಣ ಮನೋ 
ವ್ಯಾಪಾರಗಳು. ಸ೦ಚಾರಿಯೆ೦ದರೆ ಯಾವುದಾದರೊಂದು ರಸದ ರತಿ ಮುಂತಾದ ಸ್ಥಾಯಿ 


೬೮೮ ಕರ್ಣಾಟಕಸ೦ಗೀತವಾಹಿನಿ 


ಭಾವದ ಒಳಗೆ ಭಾವಿಸಲು ಯೋಗ್ಯವಾದ ಸ೦ಚಾರೀ ಮನೋವ್ಯಾಪಾರಗಳು ಇವೆಲ್ಲವೂ 
ನಟನಲ್ಲಿ ಇರುವವ೦ತಹವು. ಇವುಗಳಿಂದ ನಿಷ್ಟನ್ನವಾದ ರಸವು ತಾನು, ಬೇರೆಯವರು. 
ಮಿತ್ರರು, ಮಿತ್ರರಲ್ಲದವತು, ಉದಾಸೀನರು (ತಟಸ್ಥರು) ಎಂಬ ಸಂಬಂಧಗಳ ಆಶ್ರಯ 
ವಿಲ್ಲದ್ದು, ಜಾಗ್ರತ್‌, ಸ್ವಪ್ನ, ಸುಷುಪ್ತಿ ಎ೦ಬ ಅವಸ್ಥೆಗಳಿಗೂ, ನಗರ, ಹಳ್ಳಿ ಮುಂತಾದ 
ದೇಶಭೇದಗಳಿಗೂ, ಹಗಲು ರಾತ್ರಿ ಎ೦ಬ ಕಾಲಭೇದಗಳಿಗೂ ಬ್ರಹ್ಮಕ್ಷತ್ರಿಯಾದಿ ವರ್ಣ 
ಭೇದಗಳಿಗೂ, ಗೃಹಸ್ಥಾದಿ ಆಶ ಶ್ರ ಮಭೇದಗಳಿಗೂ, ಅಡಿಗೆಯವನು, ಉಪಾಧ್ಯಾಯ ಇತ್ಯಾದ್ದಿ 
ವೃತ್ತಿಭೇದಗಳಿಗೂ ಸಿಲುಕದ೦ತಹುದು ; ಅದು ರತಿ, ಹಾಸ ಮುಂತಾದವುಗಳು ಸ್ಥಾಯಿ 
ಭಾವದ ರೂಪದಲ್ಲಿ ಮಾತ್ರ ಇರುವಂತಹದು, ಪ್ರತಿಭೆ, ಸ್ಮೃತಿ, ಅನುಭವ ಮುಂತಾಗಿ 
ಅನ್ಯವಿಷಯಗಳನ್ನು ಬೋಧಿಸುವ ಮನೋಸ್ಥಿತಿಯಿ೦ದ ವಿಲಕ್ಷಣವಾದುದು, ಬ್ರಾಹ್ಮೀ 
ಸ್ಥಿತಿಗಿಂತ ವಿಭಿನ್ನವಾದುದು, ಸುಖರೂಪವಾದುದು, ತನ್ನಿಂದ ಮಾತ್ರ ತಿಳಿಯಲ್ಪಡುವ೦ತ 
ಹದು (ಎಂದರೆ ಉಳಿದೆಲ್ಲ ವಸ್ತು ವಿಷಯಗಳಿಂದ "ಭಿನ್ನವಾಗಿ ಕೇವಲ ತನ್ನ ಲಕ್ಷಣಗಳಿಂದ 
ಮಾತ್ರ ಅರಿಯಬಹುದ೦ತಹದು), ಇದಕ್ಕೆ ಆಸ್ಪಾದ ಎಂದು ಹೆಸರು. ರಸವು ಇಂತಹ 
ಸ೦ವಿತ್‌ ಸ್ವರೂಪವಾದುದು. 


ಶಾರ್ಜ್ಸದೇವನು ನಿರೂಪಿಸುವ ಈ ರಸಲಕ್ಷಣದಲ್ಲಿ ಉತ್ತರಾರ್ಧವನ್ನು ಮಾತ್ರ. 


ಸ೦ಗೀತಾದಿ ಇತರ ಕಲೆಗಳಿಗೂ ವಿಸ್ತರಿಸಬಹುದು. ಇದು ನೇತ್ಯಾತ್ಮಕವಾದ ಲಕ್ಷಣವಷ್ಟೆ. 
ಇದರಿಂದ ಶಾರ್ಜ್ಣದೇವನು ಕಲಾನುಭವವನ್ನು ಆತ್ಮಂತಿಕವಾದ ವಿಶ್ರಾಂತಿ ರೂಪದ್ದು 
ಬ್ರಹ್ಮಾನಂದ ವಿಲಕ್ಷಣವಾದ ಸುಖರೂಪದ್ದು, ಆಸ್ಟಾದ ಸ್ವರೂಪದ್ದು (ಆದುದರಿಂದ 
ನಿತ್ಯ, ಬುದ್ಧ, ಶುದ್ಧ, ಮುಕ್ತ ಸ೦ವಿತ್‌ ಸ್ವರೂಪವಲ್ಲ) ಎಂದೆಲ್ಲ ವರ್ಣಿಸಿದರೂ ಅದು 
ಸ್ಪಸ೦ವೇದ್ಯವಾದುದರಿ೦ದ ಅನಿರ್ವಚನೀಯ ಎಂದೇ ಅಂತಿಮವಾಗಿ ತೀರ್ಮಾನವಾಗು 
ತ್ತದೆ. ಹೀಗಾಗಿ ಜಿಜ್ಞಾಸುವಿಗೆ ಬಾಯಿಕಟ್ಟಿದಂತಾಗುತ್ತದೆ. 


೪. ಸ೦ಗೀತರಸ 

ಸಂಗೀತವು ಪರಾರ್ಥನಿಷ್ಠವಾದಾಗ, ಎ೦ದರೆ ವಾಗರ್ಥಕ್ಕೆ ಅಧೀನವೂ ಪೋಷಕವೂ 
ಉಪಕಾರಕವೂ ವಿಧೇಯವೂ ಆದಾಗ ಅದರಿ೦ದ ಪ್ರತೀತಿಗೊಳ್ಳುವ ರಸವು ಉಪಾಧಿ 
ಸಹಿತವಾದುದು. ಆದರೆ ದೃಶ್ಯಕಲೆಗಳಾದ ಚಿತ್ರ, ಶಿಲ್ಪಾದಿಗಳಿಗಿ೦ತ ಸ೦ಗೀತಕ್ಕೆ ವಾಗರ್ಥ 
ವನ್ನು ಉದ್ದೀಪನಗೊಳಿಸಿ ಭಾವಸ೦ಲಗ್ನವನ್ನಾಗಿಸುವ ಸಾಮರ್ಥ್ಯವು ಹೆಚ್ಚಾಗಿದೆ. ಏಕೆಂ 
ದರೆ ಎರಡೂ ಶಬ್ದರೂಪಿಗಳು, ಏಕೇಂದ್ರಿಯಸಹೋದರಗಳು. ಅಲ್ಲದೆ ಸಂಗೀತದ 
ಸಂಕೇತದ್ರವ್ಯಗಳಾದ ನಾದಲಯಗಳಿಗೆ ಅತ್ಯ೦ತ ಹೆಚ್ಚಿನ ಪಾರದರ್ಶಕತೆಯಿದೆ, ಬೇರೆಬೇರೆ 
ಬಾಹ್ಯ ಮತ್ತು ಮಾನಸಿಕ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವಿದೆ. ಈ ಕಾರಣ, 
ದಿಂದಲೇ ನಾಟಕದ ವಿವಿಧ ಸನ್ನಿವೇಶಗಳಲ್ಲಿ ಭಾವಿಸಬೇಕಾದ ರಸವನ್ನು ಸೂಚಿಸಲು ಬೇರೆ 
ಬೇರೆ ರಾಗಗಳನ್ನು ಮತ೦ಗಮುನಿಯು ನಿರ್ದೇಶಿಸಿದ್ದಾನೆ. ಜಾತಿಗಳೆಂಬ ಗೇಯಪ್ರಕಾರ 
ಗಳಲ್ಲಿ ಇರುವ ವಿವಿಧ ಆಂಶಸ್ವರಗಳಿಗೆ ವಿವಿಧ ರಸಗಳನ್ನು ಆರೋಪಿಸಿ, ತನ್ಮೂಲಕವಾದ 


ASE ದಜ ಯುಸಿ 


ಬ 


ಎಂತ ಸಸ ಎದೆ ಪಸ ಎ 


ಸ೦ಗೀತರಸ ೬೮೯ 


ರಸವಿನಿಯೋಗವನ್ನು ಭರತಮುನಿಯು ಹೇಳಿದನು. ಆದರೆ ನಂತರದ ಲಾಕ್ಷಣಿಕರು 
ಸ೦ಗೀತವನ್ನು ಸ್ವತಂತ್ರವಾದ, ಸ್ವನಿಷ್ಠವಾದ ಕಲೆಯೆಂದು ನಿರೂಪಿಸುವಾಗಲೂ ಇಂತ 
ಹದೇ ರಸವಿನಿಯೋಗಗಳನ್ನು ಗತಾನುಗತಿಕನ್ಯಾಯದಿ೦ದ ಹೇಳುತ್ತ ಬಂದರು. ಇದರಿಂದ 
ಪ್ರಮೆಯು ಹುಟ್ಟುವುದರ ಬದಲು ಭ್ರಮೆಯೂ ಪ್ರಮಾದವೂ ಹುಟ್ಟಿದವು. ಸಂಗೀತದ 
ಸಂಕೇತದ್ರವ್ಯಗಳಿಗೆ ವಿಭಾವಾದಿಗಳನ್ನು ಕಲ್ಪನಾದೌರವನ್ಯಾಯದಿಂದ ಮಾತ್ರ ಹೊಂದಿಸ 
ಬಹುದು, ಆದರೆ ಅದು ತರ್ಕಕ್ಸಮವಲ್ಲವೆಂಬುದನ್ನು ಬೇರೆಡೆ ತೋರಿಸಿದ್ದೇನೆ. ಅಷ್ಟೇ 
ಅಲ್ಲ, ರಸಸೂತ್ರದಲ್ಲಿರುವ 'ನಿಷ್ಟತ್ತಿ' ಮತ್ತು 'ಸ೦ಲಯೋಗ' ಶಬ್ದಗಳು ನಿರರ್ಥಕವಾಗು 
ತ್ತವೆ. 

ಪದವೂ ಸ್ವರವೂ ಏಕೇ೦ದ್ರಿಯ ಸಹೋದರಗಳು, ನಿಜ ; ಆದರೆ ಅವುಗಳ ಸಂಕೇತ 
ದ್ರವ್ಯಗಳಲ್ಲಿ ಮೂಲಭೂತವಾದ ಕೆಲವು ವ್ಯತ್ಯಾಸಗಳೂ ಇವೆ. ಉದಾಹರಣೆಗೆ, ಪದಕ್ಕೆ 
ಅಭಿಧಾ, ತಾತ್ಪರ್ಯ ಮತ್ತು ಲಕ್ಷಣಗಳು ಹೆಚ್ಚುಕಡಿಮೆ ನಿಶ್ಚಿತ ರೂಪದಲ್ಲೇ ಇರುತ್ತವೆ. 
ಸ್ವರಲಯಗಳಿಗೆ ಇರುವುದಿಲ್ಲ : ಪದಕ್ಕೆ ಕೋಶಾರ್ಥವಿರುವಂತೆ ಸ್ವರಲಯಗಳಿಗೆ ಇಲ್ಲ, 
ಆಕಾಂಕ್ಷಾ, ಯೋಗ್ಯತಾ ಮತ್ತು ಸಂನಿಧಿಗಳು ಪದಕ್ಕಿಂತ ಕಡಿಮೆ ಇರುತ್ತವೆ. ಕಾವ್ಕಾನು 
ಶೀಲನದಲ್ಲಿ ಪದದ ವಾಚ್ಕಾರ್ಥವನ್ನು ದಾಟಿಕೊಂಡು ಆಸ್ಟ್ರಾದವನ್ನು ಪಡೆಯಬೇಕು. 
ಮಾತುಗಳಲ್ಲಿ ರಚಿತವಾದ ಹಾಡುಗಳಲ್ಲಿ ವಾಗರ್ಥವನ್ನು ಮೀರುವುದು ಹಾಗಿರಲಿ, 
ಅದನ್ನು ಚಿತ್ತಾಕರ್ಷಕವನ್ನಾಗಿಸುವುದೇ ಸ್ವರಲಯಗಳ ಉದ್ದೇಶ. ಆದರೆ ಸಂಗೀತವು 
ಸ್ವನಿಷ್ಠವಾದಾಗ ಅದರ ಮೂಲದ್ರವ್ಯಗಳು ಅಮೂರ್ತವಾಗಿಯೂ ಸಾಪೇಕ್ಟವಾಗಿಯೂ 
ಪಾರದರ್ಶಕವಾಗಿಯೂ ಇರುತ್ತವೆ. ಆದುದರಿ೦ದ ಸ೦ಗೀತಾನುಭವವು ನೇರವಾಗಿಯೂ 
ಆತ್ಮೀಯವಾಗಿಯೂ ಸಂಭವಿಸುತ್ತದೆ; ಅದನ್ನು ಮಾತುಗಳಿಂದಾಗಲಿ, ಆನ್ಯಮಾರ್ಗಗಳಿ೦ 
ದಾಗಲಿ ಅನುವದಿಸಿಕೊಳ್ಳಲಾಗುವುದಿಲ್ಲ. ಸಂಗೀತಕ್ಕೆ ಸ್ವನಿಷ್ಠಾರ್ಥವು ಸಹಜ, ಸ್ವಭಾವ. 
ಪರನಿಷ್ಠಾರ್ಥವು ಆನುಷಂಗಿಕ, ಅಮುಖ್ಯ. ಪದಾರ್ಥದೊಡನೆ ಹುಟ್ಟುವ. ರಸವು ಲೌಕಿಕ 
ರಸವಾದಲ್ಲಿ ಅದು ತನ್ನ ಅಭಿವ್ಯಕ್ತಿಗೆ ಅಂಗೋಪಾಂಗಪ್ರತ್ಯಂಗಗಳ ವಿಕ್ಷೇಪ, ದೇಹ ಭಂಗಿ, 
ಮುಖವರ್ಣ, ಧ್ವನಿ, ಕಾಕು ಇತ್ಯಾದಿ ಹಲವು ಉಪಕರಣಗಳನ್ನು ಬಳಸಿಕೊಳ್ಳುತ್ತದೆ. 
ಇವೆಲ್ಲ ಸಹಜವಾಗಿ, ಅಪ್ರಯತ್ನವಾಗಿ, ತತ್‌ಕ್ಷಣದಲ್ಲಿ ಮೂಡಿಬರುತ್ತವೆ. ಇವು ಕ್ರಿಯೆ 
ಯಲ್ಲಿ, ಎ೦ದರೆ ಶಾರೀರಕ ಮತ್ತು ಮಾನಸಿಕ ಕ್ರಿಯೆಗಳಲ್ಲಿ ಹುಟ್ಟಿ ಅಲ್ಲಿಯೇ ಮುಗಿಯು 
ತ್ತವೆ. ಕಲೆಯ ಅನುಭವದಲ್ಲಿ ರಸವು ಅಲೌಕಿಕ ; ಅದರ ಉಪಕರಣಗಳೆಲ್ಲ ಪ್ರಯತ್ನ 
ಪೂರ್ವಕಗಳು, ಸಹಜಗಳಲ್ಲ. ಕ್ರಿಯೆಯಲ್ಲಿ ಹುಟ್ಟಿ, ಇದ್ದು, ಮುಗಿಯುವುದರ ಬದಲು 
ವಿಶ್ರಾಂತಿಯಲ್ಲಿ ಮುಗಿಯುತ್ತವೆ. ಈ ರಸವು ಲೌಕಿಕರಸದ ಛಾಯಾರೂಪವಾಗಿದ್ದು 
ವ್ಯಕ್ತಿಗತ ಉಪಾಧಿಗಳನ್ನು ಮೀರಿ, ಆನ೦ದದಾಯಕವಾಗಿದ್ದು ವಿಶ್ರಾ೦ತಿಯಲ್ಲಿ ಮುಗಿಯು 
ತ್ತದೆ. ಸಂಗೀತಾನುಭವದಲ್ಲಿ ಇದು ಸ್ಪಷ್ಟವಾಗಿ ಕಂಡುಬರುತ್ತದೆ. 

ಪದಾಶ್ರಿತವಾದ ರಸಭಾವಗಳನ್ನು ಸೂಚಿಸುವ, ಪ್ರೇರಿಸುವ, ಪೋಷಿಸುವ, ಪೂರೈಸುವ, 
ಉದ್ದೀಪನಗೊಳಿಸುವ ಸಾಮರ್ಥ್ಯವು ಸಂಗೀತಕ್ಕಿದೆ. ಇದನ್ನು ಸ್ವರದ ಉದ್ದಾರ, ಹ್ರಸ್ತ- 


ಅಲ. 


೬೯೦ ಕರ್ಣಾಟಕಸಂ೦ಗೀತವಾಹಿನಿ 


ದೀರ್ಥ, ಮಂದತೆ-ತೀವ್ರತೆ, ಉಚ್ಚತೆ-ನೀಚತೆ, ಕಾಕು, ವಿವಿಧ ಗಮಕಗಳು ಇವುಗಳನ್ನೂ 
ಲಯದ ದ್ರುತ-ಮಧ್ಯ-ವಿಲಂಬ, ಚತುರಶ್ರಾದಿ ವಿವಿಧ ಗತಿಗಳು--ಇವುಗಳನ್ನೂ ಉಪ 
ಯೋಗಿಸುವುದರಿ೦ದ ಸಾಧಿಸಬಹುದು. ಇವುಗಳ ಪೈಕಿ ಗಮಕದ, ಎಂದರೆ ಶ್ರೋತೃಚಿತ್ತ 
ಸುಖಾವಹವಾದ ಸ್ವರಕ೦ಪದ (-ಸ್ವರವಕ್ರತೆಯ) ಪಾತ್ರವು ಹೆಚ್ಚಿನದು. ಇದರಿಂದಾಗಿ 
ಸ್ವರದ ಅಭಿವ್ಯಕ್ತಿಶಕ್ತಿ ಮತ್ತು ವ್ಯಾಪ್ತಿಗಳು ಅಸ೦ಖ್ಯಾತವಾಗಿ ಬೆಳೆದು ವಿವಿಧ ರಸಭಾವ 
ಗಳ ಸಂದರ್ಭಗಳಿಗೆ ಚೆನ್ನಾಗಿ ಒದಗುತ್ತವೆ. ಇವೂ ಕಾಕುಗಳೂ ಮೂಲತಃ ನಿತ್ಯಜೀವನ 
ದಲ್ಲಿ ವಿವಿಧ ಭಾವಗಳನ್ನೂ ಇಂಗಿತಗಳನ್ನೂ ಅಭಿವ್ಯಕ್ತಗೊಳಿಸಲು ಧ್ವನಿಯಲ್ಲಿ ಬಳಸುವ 
ಉದ್ದಾರವಿಶೇಷಗಳೇ. ಉದಾ. ಓ, ಅಯ್ಯೋ, ಆಹಾ ಮುಂತಾದ ಉದ್ದಾರಗಳನ್ನು ಎಷ್ಟು 
ಸ೦ದರ್ಭಗಳಲ್ಲಿ, ಎಷ್ಟು ರೀತಿಗಳಲ್ಲಿ ಎಷ್ಟು ಭಾವಗಳಲ್ಲಿ ಮಾಡಬಹುದು ! ಇವುಗಳನ್ನು 
ಆದರ್ಶಗೊಳಿಸಿ, ವ್ಯವಸ್ಥೆ ಗೊಳಿಸಿ ಉಚಿತರೀತಿಯಲ್ಲಿ ಸಂಗೀತದಲ್ಲಿ ಉಪಯೋಗಿಸಲಾಗು 
ತ್ತದೆ. ಅವುಗಳನ್ನೇ ಉದ್ದೇಶಾನುಸಾರವಾಗಿ ತಕ್ಕಷ್ಟು ಪ್ರಮಾಣದಲ್ಲಿ ಪ್ರಯೋಗಿಸಿದರೆ 
ಆಯಾ ಮೂಲಭಾವಗಳನ್ನು ಛಾಯಾರೂಪದಲ್ಲಿ ಪಡೆಯಬಹುದು. ಛಾಯಾರೂಪದಲ್ಲಿ, 
(ಶೋಕಕರುಣವೀರಾದಿ ರಸಗಳ ನಿರ್ದಿಷ್ಟ ಲೌಕಿಕಸನ್ನಿವೇಶ ವಿರಹಿತವಾಗಿ) ಗೋಚರಿಸು 
ವುದರಿ೦ದ ಆಯಾ ರಸವು ಅಲೌಕಿಕವಾಗಿ ಮಾರ್ಪಟ್ಟು ಸುಖರೂಪದಲ್ಲಿ ಪರಿಣಮಿಸು 
ತ್ತದೆ. ಇಂತಹ "ರಾಗಕ್ಕೆ ಇಂತಹ ರಸ ಎ೦ಬ ಜನಪ್ರಿಯ ಸಮೀಕರಣಕ್ಕೆ ಇದೇ ಕಾರಣ. 
ಆದರೂ, ನಿಪುಣನಾದ ಸಂಗೀತ ವಿದ್ವಾಂಸನು ಕೆಲವು ಮಿತಿಗಳ ಒಳಗೆ ಯಾವ ರಾಗದಲ್ಲಾ 
ದರೂ ಯಾವುದೇ ರಸಭಾವಗಳ ಛಾಯೆಯನ್ನು ಮೇಲ್ಕಂಡ ತಂತ್ರಗಳ ಕೌಶಲಪೂರ್ಣ 
ಬಳಕೆಯಿಂದ ಮೂಡಿಸಬಹುದು. ಪದಾಶ್ರಿತವಾದ ಗಾನವು ನೀರಿದ್ದ೦ತೆ ; ನೀರು ತನಗೆ 
ಸೇರಿಸಿದ ಬಣ್ಣ, ರುಚಿ ಅಥವಾ ವಾಸನೆಗಳನ್ನು ತನ್ನದಾಗಿಸಿಕೊಳ್ಳುವ೦ತೆ ಗಾನವೂ ತನಗೆ 
ಆಸರೆಯಾದ ಮಾತುಗಳಲ್ಲಿ ಅಡಕವಾಗಿರುವ ರಸಭಾವಾದಿಗಳನ್ನು ತನ್ನದಾಗಿಸಿಕೊಳ್ಳ 
ಬಲ್ಲದು, ಆದುದರಿಂದ, ಸಂಗೀತದಲ್ಲಿ ರಸೋತ್ಪಾದನೆಯನ್ನು ಕುರಿತು ಆಲೋಚಿಸು 
ವಾಗ, ಅದು ಬಹುಮಟ್ಟಿಗೆ ಪದಾಶ್ರಿತವಾದ ಗಾನಕ್ಕೆ ಅನ್ವಯಿಸುತ್ತದೆ, ವಾದ್ಯಗಳಿಗೆ ಇನ್ನೂ 
ಕಡಿಮೆ ಅನ್ವಯಿಸುತ್ತದೆ ; ಸ್ಟಾರ್ಥನಿಷ್ಠ ಸಂಗೀತಕ್ಕೆ ಅನ ್ರೈಯಿಸುವುದಿಲ್ಲ ; ಅಲ್ಲಿ ರಸ 
ಭಾವಗಳ ಛಾಯೆ ಗೋಚರಿಸಿದರೆ ಅದು ಕಾಕು ಗಮಕಾದಿಗಳ ಉತ್ಪ್ರೇಕ್ಷಿತ, ಉದ್ದೇಶ 
ಪೂರಿತ ಪ್ರಯೋಗದಿಂದ ಉಂಟಾಗುವಂತಹದು. ಇಂತಹ ಜಾ ಅಮೂರ್ತವಾ 
ದುದು, ಲೌಕಿಕ ರಸಸನ್ನಿವಿಷ್ಟ ಸ೦ದರ್ಭವಿಲ್ಲದಿರುವುದು, ಸಂಗೀತದ ಮೂಲಸ್ವರೂಪಕ್ಕೆ 
ಆರೋಪಿತವಾದುದು, ಎ೦ಬುದನ್ನು ನೆನೆಯಬೇಕು. 


೫. ಪ್ರಾ ತ್ಯಕ್ಷಿಕೆಯಿ೦ದ ನಿದರ್ಶನಗಳು 

ಇದಿಷ್ಟೂ: ಬರಿಯ ಮಾತಾಯಿತು; ಸಂಗೀತವು “ಯದ್ವಾ ಲಕ್ಷ್ಯಪ್ರಧಾನಾನಿ ಶಾಸ್ತ್ರಾ 
ಣ್ಯೇತಾನಿ ಮನ್ವತೇ' ಅಲ್ಲವೆ? ಆದುದರಿಂದ ನನ್ನ ಮಾತುಗಳಿಗೆ ಸ೦ಂಗೀತಪ್ಪಯೋಗದಿ೦ದ - 
ಸಮರ್ಥನೆಯು ದೊರೆಯುತ್ತದೆಯೆ ಏಂದು ನೋಡೋಣ. ಸಂಗೀತದಲ್ಲಿ ರಸ ಎಂದ 


ಸಂಗೀತರಸ ೬೯೧ 


ಮೇಲೆ ಸಂಗೀತವನ್ನು ನೇರವಾಗಿ ಆಸ್ಚಾದಮಾಡದೆಯೇ. ನಾನು ಹೇಳುವ ರಸವನ್ನೋ 
ತಮಗೇ ಸ್ಫುರಿಸುವ ರಸವನ್ನೋ ಸವಿಯದೆಯೇ ಹೋಗಬಹುದೇ ? 

ಈ ಪ್ರಾತ್ಯಕ್ಷಿಕೆಯನ್ನು ನೀಡುವವರು ರಾ. ಸ. ನ೦ದಕುಮಾರರು ; ಅವರು ಸಂತ ಶ್ರೀ 
ತ್ಯಾಗರಾಜರ ಶಿಷ್ಯ ಪರಂಪರೆಯಲ್ಲಿ ನಾಲ್ಕನೆಯ ತಲೆಮಾರಿನವರು. ಶಾಸ್ತ್ರೀಯ ಸಂಗೀತ, 
ಸುಗಮ ಸಂಗೀತಗಳಲ್ಲಿ ಸವ್ಯಸಾಚಿ. ದೂರದರ್ಶನ, ಬಾನುಲಿ, ಸಭಾವೇದಿಕೆಗಳಲ್ಲಿ 
ಸುಪರಿಚಿತರು. ಭಾರತಸರ್ಕಾರದ ಫೆಲೋಶಿಪ್‌ನಲ್ಲಿ ಪ್ರಾಚೀನ ಭಾರತೀಯ ಸ೦ಗೀತದ 
ಪ್ರಬಂಧ ಸಂಪದದ ಪುನಾರಚನೆಯ ಸಂಶೋಧನೆಯನ್ನು ನಡೆಸಿದವರು. ಸಂಗೀತ 
ಲಕ್ಷ್ಯ-ಲಕ್ಷಣಗಳಲ್ಲಿ ಕೋವಿದರು. ಭಾರತ ಸರ್ಕಾರದಿಂದ ಪ್ರೇಷಿತರಾಗಿ, ಆಹ್ವಾನಗಳ 
ಮೇಲೆ ವಿದೇಶಗಳಲ್ಲಿ ನಮ್ಮ ಸಂಗೀತವನ್ನು ಅನೇಕ ವೇಳೆ ಹಾಡಿ ಬಂದವರು. ನೃತ್ಯ, 
ಸಂಗೀತ, ನೃತ್ಯಸ೦ಗೀತವನ್ನು ರಚಿಸಿ ನಿರ್ದೇಶಿಸುತ್ತಾರೆ. ಗಾಯನಗ೦ಧರ್ವನೆ೦ಬ ಬಿರು 
ದನ್ನು ಅನ್ವರ್ಥಗೊಳಿಸಿದ್ದಾರೆ. ಮೇಲಾಗಿ, ಇ೦ತಹ ಸವಾಲಿನ ಕಾರ್ಯಕ್ರಮಗಳನ್ನು ಇಷ್ಟ 
ಪಡುವ ಸಾಹಸಿಗಳು. 

ಈ ಪ್ರಾತ್ಯಕ್ಷಿಕೆಯನ್ನು ಪದಾಶ್ರಿತ ರಸ, ಸಾಹಿತ್ಯ ಸಂಗೀತಗಳಲ್ಲಿ ಸಮನ್ಹಯವಿಲ್ಲದಿರು 
ವುದು, ಒ೦ದೇ ರಾಗದಲ್ಲಿ ವಿವಿಧ ರಸಭಾವಗಳನ್ನು ಸೂಚಿಸುವ ಸಾಧ್ಯತೆ ಮತ್ತು 
ಸಂಗೀತದ ಸ್ಪನಿಷ್ಠಾರ್ಥ ಎಂದು ನಾಲ್ಕು ಭಾಗವಾಗಿ ವಿಂಗಡಿಸಿಕೊಳ್ಳಬಹುದು. 

ವೀರ ಅಥವಾ ಧೀರ ಭಾವಕ್ಕೆ ಉದಾಹರಣೆ. ಪುರಂದರದಾಸರ ನಿಮ್ಮ ಭಾಗ್ಯ 
ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಎ೦ಬ ಪದ. ಭಕ್ತನು ಇಲ್ಲಿ ಸಿರಿವ೦ತರಿಗೆ 
ಸವಾಲು ಹಾಕಿದ್ದಾನೆ : ಈ ಭಾವಕ್ಕೆ ಬೇಗಡೆ ರಾಗದ ಭಾವಗಳು ಚೆನ್ನಾಗಿ ಹೊ೦ದಿಕೊ೦ಡು 
ಪೋಷಿಸುವಂತಿದೆ ; ಕೇಳಿ 

ನಿಮ್ಮ ಭಾಗ್ಯದೊಡ್ಡದೋ-ನಮ್ಮ ಭಾಗ್ಯ ದೊಡ್ಡದೊ | 
ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ ನಮ್ಮ ಭಾಗ್ಯ ನಾರಾಯಣನು | 
ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರ೦ದರವಿಠಲನು ॥ 

ಶೋಕ ಅಥವಾ ಕರುಣೆಗೆ ಕಾಳಿದಾಸನ ಕುಮಾರಸ೦ಭವದಿ೦ದ ಒಂದು ನಿದರ್ಶನ : 
ಪಿನಾಕಿಯು ಮನ್ಮಥನನ್ನು ತನ್ನ ಕಣ್ಣೆದುರಿಗೇ: ಸುಟ್ಟು ಬೂದಿಮಾಡಿದ್ದನ್ನು ಕ೦ಡು 
'ಪ್ರಿಯನು ಪತಿಯಾಗುವ ಸೌಭಾಗ್ಯವನ್ನು ಉ೦ಟುಮಾಡುವುದರ ಬದಲು ತನ್ನ ರೂಪವು 
ತನ್ನ ಮನೋಭವವಾದ ಮನೋರಥವು ಸಹಮನೋಭವನಂತೆಯೇ ಸುಟ್ಟು ಬೂದಿ 
ಯಾಯಿತಲ್ಲ ಎಂದು ಪಾರ್ವತಿಯು ವಿಲಾಪಿಸುತ್ತಾಳೆ, ತನ್ನ ಸೌಂದರ್ಯವನ್ನು ಮನಸಾರೆ 
ಹಳಿದುಕೊಳ್ಳುತ್ತಾಳೆ : 

ತಥಾ ಸಮಕ್ನಂ೦ ದಹತಾ ಮನೋಭವಂ ಪಿನಾಕಿನಾ ಭಗ್ನಮನೋರಥಾ ಸತೀ | 
ನಿನಿಂದ ರೂಪ೦ ಹೃದಯೇ ಪಾರ್ವತೀ ಪ್ರಿಯೇಷು ಸೌಭಾಗ್ಯಫಲಾ ಹಿ ಚಾರುತಾ ॥ 

ಈ ಭಾವವನ್ನು ತಮಗೆ ಹೃದ್ಯವಾಗಿಸಲು ನ೦ದಕುಮಾರರು ಬಳಸಿದ ರಾಗ ವಾಸಂತಿ. 
ಇದು ಶಾಸ್ತ್ರೀಯ ಸ೦ಗೀತದಲ್ಲಿ ಅಪರೂಪ ; ಶೋಕಾಭಿವ್ಯಕ್ತಿಗೆ ಮೀಸಲೇನೂ ಅಲ್ಲ ; 


೬೯೨ ಕರ್ಣಾಟಕಸ೦ಗೀತವಾಹಿನಿ 


ಆದರೆ ಗಾಯನ ಕೌಶಲದಿ೦ದ ಇದು ತಮ್ಮ ಹೃದಯವನ್ನು ಕರಗಿಸಿ ಕಣ್ಣನ್ನು ಮಡುಗಟ್ಟಿ 
ಸಿತು. 

ಈಗ ಒಂದು ಜಾವಳಿ--ವೀಣಾಪದ್ಮನಾಭಯ್ಯನವರದು. ಇದರ ರಾಗ ಸುರಟಿ. 
ಜಾವಳಿಯು ಮಣ್ಣಿನ, ಮೈಯಿನ ವಾಸನೆಯುಳ್ಳ ಶೃಂಗಾರದ ಹಾಡು. ಇದಕ್ಕೆ ಕಮಾಚ್‌. 
ಜ೦ಜೂಟಿ, ಬೇಹಾಗ್‌ಗಳ೦ತಹ ದೇಶ್ಯರಾಗಗಳೇ ಸರಿಯೆ೦ಬುದು ಸಂಗೀತವಿದ್ವಾ೦ಸರ 
ಸಾಮಾನ್ಯ ನಂಬುಗೆ. ಆದರೂ ಸುರಟಿಯ೦ತಹ ರಾಗವನ್ನೇ ಈ ಜಾವಳಿಗೆ ಸಂಯೋಜಿಸಿ 
“ಮುಟ್ಟವದ್ದ೦ಟೆ ಕೋಪಮಾ !' (ಮುಟ್ಟಬೇಡವೆ೦ದರೆ ಕೋಪವೆ ?" ಎಂಬಲ್ಲಿ "ಮುಟ್ಟ 
ಬೇಡ' ಎನ್ನುವಲ್ಲಿ ಏನನ್ನು, ಮುಟ್ಟಿದರೂ ಯಾರೂ ನೋಡದಂತೆ ಮುಟ್ಟು, ಕೋಪವು 
ಅತಿಯಾಗಿ ನಲ್ಲನು ಹೊರಟುಹೋದರೆ ಏನು ಗತಿ, ಮುಟ್ಟುವುದಕ್ಕೆ ಉಚಿತವಾದ 
ಕಾಲದೇಶಗಳೆಂಬುದಿಲ್ಲವೆ, ಹಾಡುಹಗಲೇ, ಅತ್ತೆನಾದಿನಿಯರು ಕಣ್ಣಿಟ್ಟು ನೋಡುತ್ತಿರು 
ವಾಗಲೇ ಈ ಭಂಡತನವನ್ನು ತೋರಿಸಬಹುದೆ ಇತ್ಯಾದಿಯಾಗಿ ನಲ್ಲೆಯ ಹಲವು ಹಾಜಿ 
ಭಾವಗಳನ್ನು ತಮ್ಮ ಕಣ್ಣ ಮುಂದೆ ಕಟ್ಟಿಸಬಹುದು. ಸುರಟಿಯು ಇಲ್ಲಿ ಒ೦ದು ಗಾಜಿನ 
ಲೋಟ : ಯಾವ ಬಣ್ಣದ ರಸವನ್ನಾದರೂ ತು೦ಬಬಹುದು. 

ಭಯಾನಕ, ಅದ್ಭುತ, ರೌದ್ರ ಎಂಬ ಮೂರು ರಸಗಳಿಗೂ ಒಂದೇ ರಾಗವನ್ನು 
ಉಪಯೋಗಿಸಬಹುದು. ಮೋಹನವು ಸಾಮಾನ್ಯವಾಗಿ ವೀರರಸಪ್ರಧಾನವೆ೦ಬುದು 
ಭಾವನೆ. ಈ ಭಾವಕ್ಕೆ ಬೇಗಡೆಯನ್ನು ಬಳಸಿದ್ದು ತಮಗೆ ನೆನಪಿರಬಹುದು. ಈಗ 
ಮೋಹನವೆಂಬ ನೀರಿಗೆ ಮೇಲೆ ಹೇಳಿದ ಈ ಮೂರು ರಸಗಳ ರುಚಿಯನ್ನು ಯೋಜಿಸ 
ಬಹುದು. ಉದಾಹರಣೆಗೆ ಶ್ರೀ ಶ್ರೀಪಾದರಾಜರ ಲಕ್ಷ್ಮೀನೃಸಿ೦ಹಪ್ರಾದುರ್ಭಾವದ೦ಡಕ : 
ಹಿರಣ್ಯಕಶಿಪುವು ಪ್ರಹ್ಲಾದನನ್ನು ಬೆದರಿಸಿ ಹಿಂಸಿಸಿದ್ದರ ಭಯಾನಕ ; ಭಯಂಕರನಾದ 
ರಕ್ಕಸನಿಗೆ ನೃಸಿಂಹನ ರೂಪ, ಆವೇಶ, ಕೋಪಗಳಿ೦ದ ಆದ ಭಯ ; ಪ್ರಹ್ಲಾದ, ಲಕ್ಷ್ಮಿ 
ದೇವತೆಗಳು, ಮನುಷ್ಯರು ಎಲ್ಲರಿಗೂ ಕಂಡ ಅದ್ಭುತ ; ಹಿರಣ್ಯಕಶಿಪುವಿನ ಕರುಳನ್ನು 
ಬಗಿಯುವಾಗ ರೌದ್ರ, ಕೇಳಿ 

ಹೋ ಎಲೋ ದುರ್ವಿನೀತ ! ಎಲೋ ಮಂದಬುದ್ಧೇ ! ಎಲೋ ನೀ ಇಂತು 
ಸ್ತಬ್ಧನಾದೇತಕೋ, ವ೦ಂಶಘಾತೀ, ಎಲೋ ಎಲೋ ಪಾಪಜಾತಿ ! 

ಇನ್ನು, ಮಾತಿನ ಬೆಂಬಲವಿಲ್ಲದೆ ಸಂಗೀತದಲ್ಲಿ ಹಾಸ್ಯವನ್ನು ಹಾಡಿ ನುಡಿಸಿ ತೋರಿಸು 
ವುದು ದುಸ್ಸಾಧ್ಯ ; ಅಸಾಧ್ಯವೇ ಎನ್ನಬಹುದು. ಕರುಣೆ. ಶೋಕಗಳಿಗೆ ಹೇಳಿಟ್ಟ ರಾಗ ಎಂಬ 
ಭಾವನೆಯಿರುವ ಈ ತೋಡಿರಾಗವನ್ನು ಕೇಳಿ : 

(ತೋಡಿರಾಗದ ಆಲಾಪನೆ) 

ಈಗ ಇದೇ ಧಾತುವಿನಲ್ಲಿ ಈ ಮಾತುಗೆಳನ್ನು ಕೇಳಿ : 

ತಾರೆ ತತ್ತಾರೆ ಒಂದು, ಎರಡು, ಮೂರು, ನಾಲ್ಕು ದೋಸೆ, ತಾತಾರೆ, ತತ್ತಾರೆ 
ತಿ೦ಬೋಕೆ. ` 

ಈಗ ತಾವೆಲ್ಲ ನಕ್ಕಿದ್ದು ಈ ಮಾತುಗಳಿಗಾಗಿ ; ಒಬ್ಬ ಕುಶಲದರ್ಜಿ ಅವುಗಳಿಗೆ ತೋಡಿ 


ಸ೦ಂಗೀತರಸ ೬೯೩ 


ಯಲ್ಲಿ ಅ೦ಗಿಯನ್ನು ಹೊಲೆದುಕೊಟ್ಟ, ಅಷ್ಟೆ. 

ಇದೇ ತೋಡಿಯಲ್ಲಿ ಉತ್ಕಟ ಭಕ್ತಿಯ ಅಭಿವ್ಯಕ್ತಿಯೂ ಸಾಧ್ಯ ; ಇದನ್ನು ಆಲಿಸಿ : 

ದೇವಿ ಅಂಬ ಮೀನಾಕ್ಷಿ ತಾವಕ ಚರಣಭಕ್ತಿ೦ ಸದಾ ದೇಹಿ 

ಈಗ ಇದೇ ತೋಡಿಯು ಮಾತುಗಳೆ ಹಂಗಿಲ್ಲದೆ ಸ್ವ-ರೂಪದಲ್ಲಿ ಸ್ವ-ಭಾವದಲ್ಲಿ 
ನಿಲ್ಲುತ್ತಾಳೆ, ಕೇಳಿ. 

(ತೋಡಿರಾಗದ ಆಲಾಪನೆ) 

ಎರಡನೆಯದಾಗಿ, ಒ೦ದು ಹಾಡಿನ ಸ೦ಗೀತಸಾಹಿತ್ಯಗಳೆರಡನ್ನೂ ಒಬ್ಬನೇ ವಾಗ್ಲೇಯ 
ಕಾರನು ರಚಿಸಿದರೂ ಅವೆರಡರ ಭಾವಗಳು ಅನ್ಯೋನ್ಯವಾಗಿರುತ್ತವೆ, ಪರಸ್ಪರವಾಗಿರು 
ತ್ತವೆ ಎಂದೇನೂ ಇಲ್ಲ. ಸುಗಮಸಂಗೀತ, ಚಲನಚಿತ್ರಸಂಗೀತ, ಜಾನಪದ ಸಂಗೀತ 
ಮುಂತಾದ ಪ್ರಕಾರಗಳಲ್ಲಿ ಇ೦ತಹ ಅನ್ಯೋನ್ಯತೆ ಪರಸ್ಪರತೆಗಳನ್ನು ಉದ್ದೇಶಪೂರ್ವಕ 
ವಾಗಿ ಸಂಯೋಜಿಸಬಹುದು. ಆದರೆ ಸಂತ ತ್ಕಾಗರಾಜರು, ಮುದ್ದುಸ್ಟಾಮಿ ದೀಕ್ಷಿತರು, 
ಶ್ಯಾಮಾಶಾಸ್ತ್ರಿಗಳು ಮು೦ತಾದ ಶಾಸ್ತ್ರೀಯ ಸ೦ಗೀತದಿಗ್ಗಜವಾಗ್ಗೇಯಕಾರರ ರಚನೆಗಳಲ್ಲಿ 
ಇಂತಹ ಸಾಮಂ೦ಜಸ್ಯವು ಇರುವುದಕ್ಕಿಂತ ಇಲ್ಲದಿರುವುದೇ ನಿಯಮ ; ಇರುವುದು 
ಅಪವಾದ. ' 

ಉದಾ : ಭೈರವಿ ರಾಗದ ವಿರಿಬೋಣಿ ವರ್ಣ; ಮಾತುಗಳಲ್ಲಿರುವುದು ಶೃಂಗಾರರಸ; 
ರಾಗಪ್ರಯೋಗದಲ್ಲಿ ಅದರ ಯಾವ ಸೂಚನೆಯೂ ಇಲ್ಲ ; ಮುದ್ದುಸ್ಟಾಮಿ ದೀಕ್ಷಿತರ 
ಪ್ರಸಿದ್ಧ ವಾತಾಪಿಗಣಪತಿ೦ ಭಜೇಹಂ ಕೃತಿಯ ಮಾತುಗಳು ಕುರಿತಿರುವುದು ಗಣಪತಿ 
ಸ್ತುತಿಯನ್ನು. ಅವನ ಭಜನೆಯನ್ನು ; ಮಾತುಗಳಲ್ಲಿ ಪುರಾಣ, ಯೋಗ, ತಂತ್ರ, ಮಂತ್ರ 
ಮುಂತಾದ ಶಾಸ್ತ್ರಗಳ ರಹಸ್ಯಗಳು, ಅದಕ್ಕೆ ಅನ್ವಯವಾದ ಹಂಸಧ್ವನಿ ರಾಗವು ಇದೆಲ್ಲಕ್ಕೂ 
ತಟಸ್ಥ. ಶ್ರೀ ತ್ಯಾಗರಾಜರ "ನಿನ್ನೇ ಭಜನ ಜೇಯುಚು' ಕೃತಿಯಲ್ಲಿರುವುದು ಶ್ರೀರಾಮನ 
ಸ್ತುತಿ, ಭಜನೆ, ಅದರ ರಾಗ ನಾಟಿ ; ಇದರಲ್ಲಿ ಗೋಚರಿಸುವುದು ಧೀರಭಾವ, ವೀರಭಾವ. 
ಇನ್ನು ಈ ಕೃತಿಯ ನೆರವಲು ಭಾಗದಲ್ಲಿ ಕ೦ಡು ಬರುವ ರಾಗದ ವಿವಿಧ ಭಂಗಿಗಳಿಗೆ 
ಮಾತುಗಳಲ್ಲಿ ಪರಸ್ಪರ ಸಂಚಾರಿ ಭಾವಗಳು ಕಂಡುಬರುವುದಿಲ್ಲ. 

(ಈ ರಚನೆಗಳ ಗಾಯನ ಪ್ರಾತ್ಯಕ್ಷಿಕೆ) 

ಮೂರನೆಯದಾಗಿ, ಈ ರಾಗಕ್ಕೆ ಈ (ಒ೦ದೇ) ರಸ ಎಂಬ ಕಂದಾಚಾರದ ನಂಬಿಕೆ. 
ಇದು ಅಸ೦ಗತ ; ರಾಗವು ಸ್ಪಟಿಕದಂತೆ ; ಅದರ ಹತ್ತಿರವಿರುವ ಪದಾರ್ಥಗಳ ಬಣ್ಣವನ್ನು 
ತಳೆಯುತ್ತದೆ ; ರಾಗ ಎಂದರೆ ಬಣ್ಣ ಎ೦ಬ ಅರ್ಥವೂ ಇದೆಯಷ್ಟೆ, ಅಠಾಣಾರಾಗವು 
ವೀರರಸವನ್ನು ಸ್ಫುರಿಸುತ್ತದೆ೦ಬುದು ಸಾಮಾನ್ಯ ನಂಬಿಕೆ. ಆದರೆ ನ೦ದಕುಮಾರರು 
ಹಾಡಲಿರುವ ಈ ರಾಗದಲ್ಲಿ ವೀರ, ಶೋಕ, ಕರುಣ, ಕೋಪ ಮುಂತಾದ ಭಾವಗಳೆಲ್ಲ 
ಮೂಡಿಬರುತ್ತವೆ, ಕೇಳಿ. 

(ಅಠಾಣಾ ರಾಗದ ಆಲಾಪನೆ) 

ಇದು ಗಮಕ, ಕಾಕು, ಲಯ, ಹ್ರಸ್ತ, ದೀರ್ಫ, ಮಂದ-ತೀವ್ರ, ಉಚ್ಚ-ನೀಚ, 


೬೯೪ ಕರ್ಣಾಟಕಸ೦ಗೀತವಾಹಿನಿ 


ಘಾತ-ಸ೦ಚು ಮುಂತಾದ ತಂತ್ರಗಳನ್ನು ಉದ್ದೇಶಪೂರ್ವಕವಾಗಿ (ಆಯಾ ಭಾವವನ್ನು 
ಮನಸ್ಸಿನಲ್ಲಿ ಧರಿಸಿ) ಹಾಡುವುದರಿ೦ದ ಆಗುವ ಪರಿಣಾಮ. 

ಕಡೆಯದಾಗಿ, ಪದಾಶ್ರಿತವಲ್ಲದೆ ರಸವು ಸಂಗೀತದಲ್ಲಿ ಸ್ವನಿಷ್ಠವಾದರೆ ಯಾವ 
ರೂಪದಲ್ಲಿ ಗೋಚರಿಸುತ್ತದೆ ಎ೦ಬುದನ್ನು ಪರಿಶೀಲಿಸಬಹುದು. ಈಗ ತಾವು ತೋಡಿ 
ರಾಗಾಲಾಪನೆಯ ಒಂದು ಖಂಡವನ್ನು ಕೇಳಿ : 

(ಆಲಾಪನೆ) 

ಇದರಲ್ಲಿ ಗಾ೦ಧಾರಧೈವತಗಳದು ಸೂಕ್ಷ್ಮರೂಪ ; ಇವು ತೋಡಿಗೆ ಸಹಜ. ಇವನ್ನೂ 
ಇತರ ಸ್ವರಗಳನ್ನೂ ಗಮಕವನ್ನು ತೀವ್ರಗೊಳಿಸಿ ಉತ್ಪೇಕ್ಷಿಸಿ ಹಾಡುವುದರಿಂದ ಇದೇ 
ತೋಡಿಯು ಬೇರೆ ಭಂಗಿಯಲ್ಲಿ ನಿಲ್ಲುತ್ತದೆ. ಒಂದು ಸ್ವರಕ್ಕೆ ಯಾವ ಗಮಕವನ್ನು 
ಯಾವಾಗ, ಹೇಗೆ, ಎಷ್ಟು ಪ್ರಮಾಣದಲ್ಲಿ ಪ್ರಯೋಗಿಸಬೇಕೆ೦ಬುದು ಆಯಾ ಗಾಯಕ 
ವಾದಕರ ರುಚಿಯ, ಆಯಾ ರಾಗದ ದರ್ಶನದ, ಔಚಿತ್ಯಪ್ರಜ್ಞೆಯ, ಕೌಶಲದ ವಿಷಯ್‌ 
ಇದಕ್ಕೆ ತಕ್ಕಮಟ್ಟಿನ ವ್ಯಕ್ತಿಸ್ಟಾತ೦ತ್ರವಿದೆ ; ಆಯಾ ರಾಗದ ಆಯಾ ಭಾವವು ವಿಕೃತವಾಗಿ 
ಕೆಡಬಾರದು, ರಾಗದ ಒಟ್ಟು ಸ್ವರೂಪಕ್ಕೆ ಅ೦ದಕ್ಕೆ ಭಂಗಬರಬಾರದು, ಎ೦ಬುದಷ್ಟೆ ಇಲ್ಲಿ 
ನಿಯಮ. 

ತೋಡಿ ರಾಗದಲ್ಲಿ ಸಹಜ ಗಮಕ ಪ್ರಯೋಗದ, ಉತ್ಪೇಕ್ಸಿತ ಗಮಕ ಪ್ರಯೋಗದ 
ಉದಾಹರಣೆ) 

ನೀಲಾಂಬರಿ ರಾಗವು ಇನ್ನೊಂದು ನಿದರ್ಶನ ; ಇದರಲ್ಲಿ ಸ್ವರಸಾಂಗತ್ಯವೂ ಕೆಲವು 
ನಿರ್ದಿಷ್ಟ ಸ್ವರಗಳಿಗೆ ಪ್ರಯುಕ್ತವಾಗುವ ವಿಲಂಬಿತವೂ ದೀರ್ಪವೂ ಆದ ಗಮಕಗಳೂ 
ಶೋಕ, ಕರುಣಗಳನ್ನು ಸ್ಫುರಿಸುತ್ತವೆ. 

(ನೀಲಾ೦ಬರಿ ರಾಗದ ಆಲಾಪನೆ) 

ಇ೦ತಹ ಪ್ರಯೋಜನವನ್ನು ನಾಟಕೀಯ ಸನ್ನಿವೇಶಗಳ ಹಾಡುಗಳಲ್ಲಿ ಪಡೆದುಕೊಳ್ಳ 
ಬಹುದು. ಆದರೆ ಶಾಸ್ತ್ರೀಯ ಸಂಗೀತದಲ್ಲಿ ಈ ಸ್ವರಜತಿಯನ್ನು' ನೀಲಾ೦ಬರಿಯಲ್ಲಿ 
ಆಲಿಸಿ; ಇಲ್ಲಿ ಗಮಕಗಳು ಸಹಜ ; ರಾಗದ ಈ ಸ್ವಾರ್ಥನಿಷ್ಠ ರಸವು ಅಮೂರ್ತ, 
ಇಂತಹದೇ ಎಂದು ಬೆಟ್ಟೆಟ್ಟು ತೋರಿಸಲಾಗದ೦ತಹದು: 

(ನೀಲಾ೦ಬರಿ ರಾಗದ ಸ್ವರಜತಿಯ ಗಾಯನ) ಹ 

ಇದು ಯಾವುದೊಂದು ಗೇಯಬಂಧದ, ತಾಳನಿರ್ಬಂ೦ಧದ ಹಂಗಿಲ್ಲದೆ ಸಂಗೀತವನ್ನು 
ಹಾಡುವಾಗ ಇನ್ನೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. 

(ಶಂಕರಾಭರಣ ರಾಗದಲ್ಲಿ ಆಲಾಪನೆ, ತಾನ ಮತ್ತು ಕಲ್ಪನಾಸ್ತರಗಳ ಗಾಯನ ) 


೬. ದೃಷ್ಟಿ ವೈವಿಧ್ಯ 


ನನ್ನ ಮತ್ತು ನಂದಕುಮಾರರ ಪ್ರಸ್ತುತಿಯ ಉದ್ದೇಶವು ಮುಖ್ಯವಾಗಿ ಇದು ಭರತ 
ಮುನಿಯ ರಸಸೂತ್ರವು ಸಂಗೀತ ಅಥವಾ ಇತರ ಕಲೆಗಳ ಸ್ವನಿಷ್ಠಾಭಿವ್ಯಕ್ತಿಗೆ ಅನ್ವಯಿಸು 


ಸಂಗೀತರಸ ೬೯೫. 


ವುದಿಲ್ಲ. ಒಂದೊಂದು ಕಲೆಗೂ ಪ್ರತ್ಯೇಕವಾದ ಸೌ೦ದರ್ಯಾನುಭವ ಮೀಮಾಂಸೆಯು 
ಬೇಕಾಗಬಹುದು; ಸಂಗೀತಕ್ಕೆ ಪದಾಶ್ರಿತರಸವನ್ನು ಸೂಚಿಸುವ, ಸಮರ್ಥಿಸುವ 
ಪ್ರೇರಿಸುವ, ಪೋಷಿಸುವ ಸಾಧ್ಯತೆ, ಶಕ್ತಿಗಳಿವೆ. ಹೀಗೆ ಮಾಡುವಾಗ ಅದಕ್ಕೆ ಅನುಗುಣ 
ವಾದ ತಂತ್ರಗಳನ್ನು ಬಳಸಬೇಕಾಗುತ್ತದೆ--ಎ೦ದು ತೋರಿಸುವ ಪ್ರಯತ್ನವನ್ನು ಮಾಡು 
ವುದು. 

ರಸಜಿಜ್ಞಾಸೆಯ ದೃಷ್ಟಿಯಿಂದ ನಾನು ಒಬ್ಬ ವ್ರಾತ್ಯ. ಭರತ ಸಿದ್ಧಾಂತದಿಂದ ಕಾಲದೇಶ 
ಗಳಲ್ಲಿ ದೂರದೂರದಲ್ಲಿ ಅ೦ಡಲೆಯುತ್ತಿದ್ದೇನೆ; ಗೋಚರ, ಅನುಭವ, ಭಾವಗಳಲ್ಲಿರುವ 
ಮಾದರಿಗಳ ಪರಸ್ಪರ ಸ೦ಬ೦ಧವನ್ನು ಕುರಿತ ಸ್ಫೋಟವಾದದ ಒಂದು ವಿಚಾರವು 
ಭಗವಾನ್‌ ಭರ್ತೃಹರಿಗಳ ಸ್ಫೂರ್ತಿಯಿಂದ ನನ್ನನ್ನು ಹೆಚ್ಚು ಆಕರ್ಷಿಸಿದೆ. ಅಂತೆಯೆ 
ಗೆಷ್ಟಾಲ್ಟ್‌, ಆ೦ಟಾಲಜಿ, ಸಿಸ್ಟ೦ಸ್‌ ಫಿಲಾಸಫಿ ಕ್ಷೇತ್ರಗಳಲ್ಲಿನ ಸಿದ್ಧಾ೦ತಗಳನ್ನು ಸಂಗೀತಾ 
ನುಭವಕ್ಕೆ ಅನ್ವಯಿಸುವ ವಿಚಾರವೂ ಒಮ್ಮೊಮ್ಮೆ ತಲೆಯಲ್ಲಿ ಸುಳಿದಾಡುತ್ತದೆ. ಆದರೆ 
ಈ ವಿಷಯದಲ್ಲಿ ಇದು ಇಷ್ಟೆ, ಹೀಗೆಯೇ ಎಂದು ಎಂದಾದರೂ ಹೇಳಲು ಸಾಧ್ಯ 
ವಾದೀತೋ ಇಲ್ಲವೋ ಎಂಬ ಸಂದೇಹವೂ ತಲೆಕೆಡಿಸದ ಇಲ್ಲ ! 


೨೧. ಸ೦ಗೀತ ಪವಾಡ, ಸ೦ಗೀತ ಚಿಕಿತ್ಸೆ 


ಪವಾಡ 

೧. ಪವಾಡ : ನಿರೂಪಣ 

“ತ್ಯಾಗರಾಜರು ಸತ್ತಿದ್ದವನನ್ನು ಸಂಗೀತದಿಂದ ಬದುಕಿಸಿದರಂತೆ. ಹೌದೆ ?' 

"ಮುದ್ದುಸ್ಟಾಮಿ ದೀಕ್ಷಿತರು ಸಂಗೀತದಿಂದ ಮಳೆ ಬರಿಸಿದರಂತೆ. ನಿಜವೆ ?' 

"ಸ್ವಾಮಿಗಳು 'ಸ೦ಗೀತದಿ೦ದ ಕಾಯಿಲೆಗಳನ್ನು ವಾಸಿಮಾಡುತ್ತಾರಂತೆ. ಹೌದೆ 2 

"ವಿದ್ವಾನ್‌ ರವರು ಸಂಗೀತದಿಂದ ಪೈರು ಬೆಳೆಯನ್ನು ಹೆಚ್ಚುಮಾಡುವ ಸಂಶೋಧನೆ 
ಯನ್ನು ಮಾಡಿದ್ದಾರಂತೆ. ನಿಜವೆ ?' 

ಇಂತಹ ಪ್ರಶ್ನೆಗಳನ್ನು ಮಿತ್ರರು ಆಗಾಗ ಕೇಳುತ್ತಿರುತ್ತಾರೆ. ಇವು ಕೇವಲ ಸಾಮಾನ್ಯ 
ಕುತೂಹಲದಿಂದ ಹುಟ್ಟುವ ಪ್ರಶ್ನೆಗಳು ; ಸಿದ್ಧಾ೦ತಪೂರ್ವಕವಾದ ಅಥವಾ ರುಜುವಾತು 
ಮಾಡುವ ಉತ್ತರಗಳನ್ನು ಅವು ಪ್ರಾಯಃ ನಿರೀಕ್ಷಿಸುವುದಿಲ್ಲ. ಅವಕ್ಕೆ ಅಡ್ಡಗೋಡೆಯ 
ಮೇಲೆ ದೀಪವಿಟ್ಟಂತಹ ಉತ್ತರಗಳೆ ಸಾಮಾನ್ಯವಾಗಿ ಸಾಕಾಗುತ್ತವೆ. ಆದರೂ 
ಒಮ್ಮೊಮ್ಮೆ, ಈ ಬಗೆಗೆ ವಿಚಾರವನ್ನು ಎಷ್ಟು ದೂರ ಒಯ್ಯಬಹುದು ಎಂಬ ಕುತೂ 
ಹಲವೂ ಉಂಟಾಗುತ್ತದೆ. ಆಲೋಚನೆಯನ್ನು ಸ್ವಲ್ಪ ದೂರ ಒಯ್ಯುವ ಅಂತಹ ಪ್ರಯತ್ನ 
ಇದು. 

ಇಂತಹ ಪ್ರಶ್ನೆಗಳು ಅಥವಾ ಅವಕ್ಕೆ ಹೇತುವಾದ ಘಟನೆ, ಸಂದರ್ಭ ಸನ್ನಿವೇಶಗಳು 
ಎಲ್ಲಾ ಕಲೆಗಳ ಪೈಕಿ ಸಂಗೀತಕ್ಕೆ ಮಾತ್ರ ಸೀಮಿತ ಎಂಬುದನ್ನು ಗಮನಿಸಬಹುದು. (ಶಿಲ್ಪ 
ಕಲೆಯಲ್ಲಿ ಡಕಣಾಚಾರಿ-ಜಕಣಾಚಾರಿಗಳ ದ೦ತಕಥೆಯಿರುವುದನ್ನಿಲ್ಲಿ ನೆನೆಯಬಹುದು. 
ಆದರೆ ಅದು ವೃತ್ತಿಕೌಶಲದ ಪರೀಕ್ಷೆಯನ್ನು ಸಂಬಂಧಿಸಿದ್ದು ; ಚಿತ್ರ ಮುಂತಾದ ಇತರ 
ಕಲೆಗಳಲ್ಲಿ ಪವಾಡಗಳನ್ನು ಕುರಿತು ಇರಬಹುದಾದ ಇಂತಹ ಸಂದರ್ಭಗಳು ಕಡಿಮೆ.) 
ಇಂತಹ ಸಂಗೀತಪವಾಡಗಳ ಉಲ್ಲೇಖನಗಳು ಎಲ್ಲ ಪ್ರಾಚೀನ ಸಂಸ್ಕೃತಿಗಳಲ್ಲೂ 
ಕಂಡುಬರುತ್ತವೆ, ಎ೦ಬುದು ಒಂದು ಸ್ವಾರಸ್ಯ. ಸಂಗೀತವು ಮತಧರ್ಮಗಳ ಪೋಷಣೆ 
ಯಲ್ಲಿ, ಪಾವಿತ್ರ್ಯದ ಒ೦ದು ಸಂಕೇತವಾಗಿ, ಆರಾಧನಾ ಕ್ರಮದ ಅಂಗವಾಗಿ ಮಾನವ 
ಕುಲದ ಬಾಲ್ಯದಲ್ಲಿ ಬೆಳೆದು ಬಂದಿದ್ದು ಇದಕ್ಕೆ ಕಾರಣವಿರಬಹುದು. 

ಪ್ರಾಚೀನಭಾರತದಲ್ಲಿ ಸಂಗೀತವೂ ಮತಧರ್ಮಗಳೂ ವ್ಯಕ್ತಿಜೀವನ ಮತ್ತು ಸಾಮು 
ದಾಯಕ ಜೀವನಗಳಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡಿದ್ದವು. ಅದರಲ್ಲಿ ದೇವತೆಗಳಿಗೂ 
ಸಂಗೀತಕ್ಕೂ ನಿಕಟವಾದ ನಂಟು, ಅಂಟು ಉಂಟು. ಸಂಗೀತವನ್ನು ಸೃಷ್ಟಿಸಿದ್ದು ಅಥವಾ 
ಹುಡುಕಿಕೊಟ್ಟಿದ್ದು, ಅದನ್ನು ಹಾಡಿ ನುಡಿಸಿದ್ದು, ಮರ್ತ್ಯಲೋಕಕ್ಕೆ ತಂದಿದ್ದು, ಕೇಳಿ 


ಸಂಗೀತ ಪವಾಡ, ಸಂಗೀತ ಚಿಕಿತ್ಸೆ ೬೯೭ 


ಮೆಚ್ಚಿಕೊಂಡಿದ್ದು, ಇದನ್ನೆಲ್ಲ ಮಾಡಿದ್ದು ದೇವತೆಗಳೆ. ಆದುದರಿಂದ ಸಂಗೀತವು ಅವರಿಗೆ 
ಪ್ರಿಯ. ಆದುದರಿಂದ ಸಂಗೀತದಿಂದ ಪವಾಡಗಳು ಸಾಧ್ಯ ಎ೦ಬುದು ಸಾಂಪ್ರದಾಯಕ 
ದೃಷ್ಟಿ. ಹೀಗಾಗಿ ಭಾರತದಲ್ಲಿ ಪಾ ೨ ಚೀನಕಾಲದಿಂದಲೂ ಸಂಗೀತಸಂಬಂಧಿಯಾದ ಪವಾಡ 
ಗಳ ದಂತಕಥೆಗಳು ಜನಜನಿತವಾಗಿವೆ. ಅಂತಹವುಗಳ ಪೈಕಿ ಕೆಲವನ್ನು (ಮಾತ್ರ)ಇಲ್ಲಿ 
ಜ್ಞಾಪಿಸಿಕೊಳ್ಳಬಹುದು. 
ಹೀಗೆ, ಶಿವನಟರಾಜನು ಢಕ್ಕೆಯನ್ನು ಹದಿನಾಲ್ಕು ಸಲ ನುಡಿಸಲಾಗಿ ಅದರಿ೦ದ ಸಕಲ 
ಶಬ್ದಸಮಾಮ್ನಾಯವು ಹುಟ್ಟಿತು. ಕೃಷ್ಣನ ಕೊಳಲು ವಾದನದಿ೦ದ ಪಶುಗಳು ಮೇಯುವು 
ದನ್ನು ಮರೆತವು ; ಯಮುನೆಯು ನಿಧಾನವಾಗಿ ಹರಿದಳು ; ಗಿಡಮರಗಳು ಪುಲಕಗೊ೦ಡು 
ಚಿಗುರಿದವು. ಸಂಗೀತವನ್ನು ಆಲಿಸಿ ಜಿ೦ಕೆಗಳೂ ಆನೆಗಳೂ ಸ್ತಬ್ಧವಾಗಿ ನಿಲ್ಲುತ್ತವೆ. 
ಜಿಂಕೆಗಳು ಆಸಾವರೀ ರಾಗದಿ೦ದಲೂ, ಹಾವುಗಳು ಪುನ್ನಾಗವರಾಳಿ ರಾಗದಿ೦ದಲೂ, 
ಹಲ್ಲಿಗಳು ಗೌಳಿಪ೦ತುರಾಗದಿ೦ದಲೂ ಆಕರ್ಷಿತವಾಗುತ್ತವೆ. ಹನೂಮಂತನು ಗುಂಡ 
ಕ್ರಿಯಾ ರಾಗವನ್ನು ಹಾಡಿದಾಗ ಬಂಡೆಗಳು ಕರಗಿ ನೀರಾದವು. 

ಅಕಬರ ಚಕ್ರವರ್ತಿಯ ಆಸ್ಥಾನದಲ್ಲಿ ತಾನಸೇನನು ದೀಪಕರಾಗವನ್ನು ಹಾಡಿದ್ದರಿ೦ದ 
ದೀಪಗಳು ತಮ್ಮಷ್ಟಕ್ಕೆ ತಾವೇ ಹೊತ್ತಿಕೊಂಡು ಉರಿದವು. ಮೇಘಮಲ್ಲಾರ್‌ ರಾಗವನ್ನು 
ಹಾಡಿದ್ದರಿಂದ ಮಳೆಯಾಯಿತು. ವೆ೦ಕಟಮಖಿಯು ಘೋರ: ನಿಬಿಡಕಾನನದಲ್ಲಿ 
ಪ್ರಯಾಣಮಾಡುತ್ತಿದ್ದಾಗ ದರೋಡೆಗಾರರ ಬಾಧೆಯುಂಟಾಗಿ ಅವರ ಸಂಗೀತಪ್ರಾರ್ಥನೆ 
ಯಿಂದ ಶ್ರೀರಾಮಲಕ್ಷ್ಮಣರು ಧನುರ್ಧರರಾಗಿ ಬಂದು ರಕ್ಷಿಸಿದರು. ಆತನ ಪ್ರಭುವಾದ 
ವಿಜಯರಾಘವಭೂಪಾಲನು ತನ್ನ ಪ್ರಜೆಗಳೆಲ್ಲರೂ ಶ್ರೀವೈಷ್ಣವದೀಕ್ಷೆಯನ್ನು ವಹಿಸಿ 
ಶ೦ಖ ಚಕ್ರಗಳ ತಪ್ತಮುದ್ರಾ೦ಕನವನ್ನು ಮಾಡಿಸಿಕೊಳ್ಳಬೇಕೆ೦ದು ಆಜ್ಞೆ ಹೊರಡಿಸಿದಾಗ 
ಅವರು ವೆ೦ಕಟಮಖಿಯನ್ನು ಮೊರೆಹೊಗಲು ಆತನು ಮಧ್ಯಾರ್ಜುನ ಕ್ಷೇತ್ರದಲ್ಲಿ ನಿಂತು 
ದೇವತಾಪ್ರೀತಿಯನ್ನು ಗಳಿಸಲು ಒಂದು ಗೀತವನ್ನು ರಚಿಸಿ ಹಾಡಿದನು. ಇದರಿಂದ 
ದೊರೆಗೆ ಶಿಕ್ಷರೂಪದಲ್ಲಿಗುಣಪಡಿಸಲಾಗದ ಉದರವ್ಯಾಧಿಯು ಬಂದಿತು. ಆಗ ಅವನು 
ಮರುಗಿ ತನ್ನ ಆಜ್ಞೆಯನ್ನು ಹಿ೦ತೆಗೆದುಕೊ೦ಡನು. ತ್ಯಾಗರಾಜರು ಬಾವಿಯಲ್ಲಿ ಮುಳುಗಿ 
ಸತ್ತಿದ್ದ ಶೇಷಯ್ಯನೆ೦ಬಾತನನ್ನು ಬಿಲಹರಿರಾಗದ ಕೃತಿಯನ್ನು ರಚಿಸಿ ಹಾಡಲಾಗಿ ಅವನು 
ಬದುಕಿಕೊ೦ಡನು. ತಿರುಮಲೆಯಲ್ಲಿ ವೆ೦ಕಟೇಶ್ವರನ ದರ್ಶನಕ್ಕೆ ಅವೇಳೆಯಲ್ಲಿ ಬ೦ದಾಗ 
`ತೆರೆ ಮುಚ್ಚಿದ್ದುದು ಅವರ ಸಂಗೀತ ಪಾ )ರ್ಥನೆಯಿಂದಾಗಿ ತೆರೆದು ದಿವ್ಯದರ್ಶನವಾಯಿತು. 
ಕಳ್ಳರ ಕಾಟಕ್ಕೆ ಸಿಕ್ಕಿಕೊ೦ಡಾಗ ಅವರ ಸಂಗೀತ ಸೇವೆಯಿಂದಾಗಿ ಶ್ರೀರಾಮಕೃಷ್ಣರು ಬಂದು 
ಕಾಪಾಡಿದರು. ಜ್ಯೋತಿಸ್ಟರೂಪಿಣಿರಾಗವನ್ನು ಹಾಡಿದುದರಿ೦ದ ದೀಪವು ತನ್ನಷ್ಟಕ್ಕೆ ತಾನೆ 
ಹೊತ್ತಿಕೊ೦ಡು, ರಾಗದ ಏರಿಳಿತಕ್ಕೆ ಅನುಸಾರವಾಗಿ ದೀಪದ ಜ್ಯೋತಿಯು ಏರಿ ಇಳಿಯು 
ತ್ತಿತ್ತು. ಅವರು ರಾಮತಾರಕ ಮಂತ್ರ ಜಪಮಾಡಿದ್ದರಿ೦ದ ಶ್ರೀರಾಮನ ಪ್ರತ್ಯಕ್ಷದರ್ಶನ 
ವಾಯಿತು. ನಾರದಮುನಿಗಳು ಅವರಿಗೆ ಪ್ರತ್ಯಕ್ಷರಾಗಿ ಸ್ವರಾರ್ಣವವೆಂಬ ಸಂಗೀತ 
ಶಾಸ್ತ್ರಗ್ರ೦ಥವನ್ನು ಅನುಗ್ರಹಿಸಿದರು. ಮುದ್ದುಸ್ವಾಮಿದೀಕ್ಷಿತರು ಅಮೃತವರ್ಷಿಣಿ ರಾಗ 


೬೯೮ ಕರ್ಣಾಟಕಸ೦ಗೀತವಾಹಿನಿ 


ದಲ್ಲಿ ಒ೦ದು ಕೃತಿಯನ್ನು ರಚಿಸಿ ಹಾಡಿ, ಹಾಡಿಸಲು ಕು೦ಭದ್ರೋಣದ ಮಳೆಯಾಯಿತು. 
ಅದರ ಅತಿವೃಷ್ಟಿಯನ್ನು ತಪ್ಪಿಸಲೂ ಇದೇ ಉಪಾಯವನ್ನು ಮಾಡಿದರು. ಅವರ ಶಿಷ್ಕ 
ನಾಗಿದ್ದ ಶುದ್ಧ ಮೃದಂಗಂತಂಬಿಗೆ ಒದಗಿದ ಅಸಾಧ್ಯ ಉದರಶೂಲೆಯನ್ನು ನವಗ್ರಹಗಳ 
ಸಂಗೀತರಚನೆಗಳ ಮೂಲಕ ನೀಗಿದರು. ಮೈಸೂರು ಆಸ್ಥಾನವಿದ್ವಾನ್‌ ವೀಣಾ 
ಸಾ೦ಬಯ್ಯನು ಒಮ್ಮೆ ವೀಣೆಗೆ ತ೦ತಿಯ ಬದಲು ಕಿತ್ತಾನಾರನ್ನು ಕಟ್ಟೆ ಸುನಾದದಿ೦ದ 
ನುಡಿಸಿದನು. ಅವನ ಮನೆಯಲ್ಲಿದ್ದ ಎಲ್ಲ ವಾದ್ಯಗಳು ತಮ್ಮಷ್ಟಕ್ಕೆ ತಾವೇ ಶ್ರುತಿಮಾಡಿ 
ಕೊಂಡು ಒಟ್ಟಿಗೆ ಸ್ಪರಕೋಲಾಹಲವನ್ನು ಉ೦ಟುಮಾಡುತ್ತಿದ್ದವು. ಸ೦ಗೀತತ್ರಿಮೂರ್ತಿ 
ಗಳು ತಮ್ಮ ಅವಸಾನದ ದಿನಗಳನ್ನು ಮು೦ಚೆಯೇ ತಿಳಿದುಕೊ೦ಡು ಅದರ ಪ್ರಕಾರವೇ 
ನಿರ್ಯಾಣ ಹೊ೦ದಿದರು. ಮೈಸೂರು ಸದಾಶಿವರಾಯರು ಮಡಿಯುಟ್ಟು ಭಕ್ತಿಯಿ೦ದ 
“ನರಸಿಂಹಹುಡುದಯಿಂಚೆನೆ' ಕೀರ್ತನೆಯನ್ನು ಹಾಡಿದಾಗ ನರಸಿಂಹದೇವರ ಪಟದ" 
ಗಾಜು ಸಿಡಿದುಹೋಯಿತು. ಚಲ್ಲಗಾಲಿಕೃಷ್ಣಯ್ಯರ್‌ ವೀಣೆಯನ್ನು ನುಡಿಸಿಕೊಂಡು 
ಹಾಡುತ್ತಿದ್ದಾಗ ಉರಿಬಿಸಿಲಿನಲ್ಲಿಯೂ ತಂಗಾಳಿಬೀಸಿದ ಹಾಗೆ ಆಗುತ್ತಿತ್ತು ಇತ್ಯಾದಿ 
ಇತ್ಯಾದಿ. 


೨. ಪವಾಡ ಜಿಜ್ಞಾಸೆ 

ಇಲ್ಲಿ, ಮೇಲೆ ಹೇಳಿದ ಘಟನೆಗಳು ವಾಸ್ತವವಾಗಿ ನಡೆದವೆ ಇಲ್ಲವೆ ಎಂಬುದು 
ಜಿಜ್ಞಾಸೆಗೆ ವಿಷಯವಲ್ಲ. ನಡೆಯದೆ ಇದ್ದರೆ ಜಿಜ್ಞಾಸೆಗೆ ಹೇಗೂ ವಿಷಯವಲ್ಲ. ನಡೆದಿದ್ದರೆ 
ಅವು ಪವಾಡಗಳೆ, ಅವು ಸಂಗೀತದಿಂದ ಆದವುಗಳ ಎಂಬುದು ಮಾತ್ರ ಇಲ್ಲಿ ಪ್ರಕೃತ. 

ಮೊದಲು ಪವಾಡವೆ೦ದರೇನು ಎಂಬುದನ್ನು ನಿರ್ಧರಿಸಿಕೊಳ್ಳಬೇಕಷ್ಟೆ. ಪವಾಡ 
ವೆಂದರೆ ಅಮಾನುಷವಾದ ಅಥವಾ ಅತಿಮಾನುಷವಾದ ಅದ್ಭುತವಾದ ಒಂದು ಘಟನೆ, 
ಪ್ರಕೃತಿಯ ಅಥವಾ ವಿಜ್ಞಾನದ ನಿಯಮಗಳಿಗೆ ಅಥವಾ ತತ್ತ್ವಗಳಿಗೆ ಬದ್ಧವಾಗದಂತೆ 
ನಡೆಯುವಂತಹದು. ತರ್ಕಕ್ಕೆ ಕಾರೃಕಾರಣ ಸ೦ಬ೦ಧಕ್ಕೆ--ಸಿಲುಕದ೦ತಹದು, ಶ್ರದ್ಧೆಗೆ, 
ನಂಬುಗೆಗೆ ಮಾತ್ರ ವಸ್ತುವಾಗುವಂತಹದು. 

ಪವಾಡವನ್ನು ಹೀಗೆ ನಿರೂಪಿಸಿದರೆ ತರ್ಕ, ವಿಜ್ಞಾನ, ದಿನನಿತ್ಯದ ಪ್ರಾಕೃತಿಕ ಘಟನೆಗಳ 
ನಿತ್ಯಾನುಭವ ಮುಂತಾದವುಗಳ ಪ್ರಸಕ್ತಿಯೇ ಬರುವುದಿಲ್ಲ. ನಂಬುಗೆಗೆ ಆಪ್ತವಾಕ್ಕ, 
ಆಗಮ ಮುಂತಾದವು ಪ್ರಮಾಣಗಳೆ ಹೊರತು, ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ 
ಮುಂತಾದವುಗಳಲ್ಲ. ವಿಜ್ಞಾನವು ನಿಂತಿರುವುದು ಮುಖ್ಯವಾಗಿ ನಾಲ್ಕು ವಿಷಯಗಳ 
ಆಧಾರದ ಮೇಲೆ ; ಯಾವುದಾದರೊಂದು ವಿಷಯವನ್ನು ಸಂಗತಿಯೆಂದು ಒಪ್ಪಬೇಕಾದರೆ 
ಅದು ಎಲ್ಲರಿಗೂ ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲಗಳಲ್ಲೂ ಒಂದೇ ರೀತಿಯಲ್ಲಿ 
ಗೋಚರಿಸಬೇಕು. ಅದನ್ನು ಎಷ್ಟು ಸಲ ಎಷ್ಟು ರೀತಿಯಲ್ಲಿ, ಯಾವ ವಿಧಾನದಿಂದ 
ಒರೆಹಚ್ಚಿದರೂ ಅದು ವ್ಯತ್ಯಾಸವಾಗದೆ ಸ್ವಸ್ವರೂಪದಲ್ಲಿಯೆ ಗೋಚರಿಸಬೇಕು. ಪ್ರಕೃತಿ 
ಯಲ್ಲಾಗಲಿ ಪ್ರಯೋಗಶಾಲೆಯಲ್ಲಾಗಲಿ ಯಾವ ಸಂದರ್ಭಗಳಲ್ಲಿ ಒ೦ದು ಸಂಗತಿಯು 


ಸಂಗೀತ ಪವಾಡ, ಸಂಗೀತ ಚಿಕಿತ್ಸೆ ೬೯೯ 


ಗೋಚರವಾಗುತ್ತದೋ ಅದೇ ಸ೦ದರ್ಭಗಳನ್ನು ಯಥಾವತ್ತಾಗಿ ಅಥವಾ ತದ್ದತ್ತಾಗಿ 
ಪುನಃ ಏರ್ಪಡಿಸಿದಾಗ ಅದೇ ಸಂಗತಿಯು ಗೋಚರವಾಗಬೇಕು. ಇಂತಹ ಸಂಗತಿಯು 
ಪ್ರಯೋಗ, ವೀಕ್ಷಣ ಮತ್ತು ಅನುಮಿತಿಗಳೆಂಬ ವಿಧಾನಕ್ಕೆ ಅಳವಟ್ಟಿರಬೇಕು. ಪ್ರಯೋ 
ಗವು ವಸ್ತುನಿಷ್ಠಸಂದರ್ಭಗಳಿಂದಲೂ ಅವುಗಳ ವಿವಿಧ ಚಲನಾ೦ಶಗಳ (variables) 
ಸುವ್ಯವಸ್ಥಿತ ಸಂಘಟನೆಯಿ೦ದಲೂ ಹೋಲಿಕೆಯ ನಿಯಂತ್ರಣದಿಂದಲೂ ಏರ್ಪಟ್ಟಿರ 
ಬೇಕು. ವೀಕ್ಷಣವು ಅದುಷ್ಟೇಂದ್ರಿಯ ಸನ್ನಿಕರ್ಷದಿಂದ ಉಂಟಾಗಬೇಕು. ಅದರಲ್ಲಿ 
ಅನವೇಕ್ಷಣ ಅತ್ಯವೇಕ್ಸಣ, ಅವ್ಕಾಪ್ತಿ, ಅತಿವ್ಯಾಪ್ತಿ ಮುಂತಾದ ದೋಷಗಳಿರಬಾರದು. 
ಅನುಮಿತಿಯ ತರ್ಕವು ನಿರ್ದುಷ್ಟವಾಗಿರಬೇಕು, ನಿಸ್ಪಂದಿಗ್ದವಾಗಿರಬೇಕು. 

ಮೇಲೆ ಹೇಳಿರುವ ಷರತ್ತುಗಳು ಪವಾಡಕ್ಕೆ ಅನ್ವಯಿಸುವುದಿಲ್ಲವೆಂಬುದು ಸ್ಪಷ್ಟ 
ವಾಗಿಯೆ ಇದೆ. ಮೊದಲನೆಯದಾಗಿ ಪವಾಡವು ಎಲ್ಲರಿಗೆ ಗೋಚರಿಸಲೂ ಬಹುದು. 
ಗೋಚರಿಸದೆ ವ್ಯಕ್ತಿಗತವಾಗಿಯೂ ಇರಬಹುದು ; ಒಮ್ಮೆ ಜರುಗಿದ ಪವಾಡವು 
ಇನ್ನೊಮ್ಮೆ ಇನ್ನೊಬ್ಬರಿಗೆ ಗೋಚರಿಸುವುದು ತೀರಾ ಅಸಂಭವ. ಅದೇ ಸಂದರ್ಭಗಳನ್ನು 
ಪುನರಾವರ್ತಿಸಿದಾಗ ಪವಾಡವು ಪುನಃ ಸ೦ಭವಿಸುವುದೆ೦ಬುದೂ ಅಸ೦ಭಾವ್ಯ. ಅದು 
ಎಲ್ಲರಿಗೂ ಯಾವಾಗಲೂ ಒಂದೇ ರೀತಿಯಲ್ಲಿ ಗೋಚರಿಸುತ್ತದೆಂಬುದೂ ಇಲ್ಲ. 
ಪ್ರಯೋಗ-ವೀಕ್ಷಣ-ಅನುಮಿತಿಗಳ ವಿಧಾನಕ್ಕೆ ಅದು ಸಂಪೂರ್ಣವಾಗಿ ಹೊರತಾದುದು. 
ವಿಜ್ಞಾನದ ವಿಧಾನವು ಕಾರ್ಯಕಾರಣ ಬಂಧದಿಂದ ಸೀಮಿತವಾದುದು. ಕಾರಣ-ಕಾರ್ಯಗಳಿಗೆ 
ಏಕೈಕ ಪರಸ್ಪರ ಸಂಬಂಧವಿರುತ್ತದೆ. ಎ೦ದರೆ ಇ೦ತಹ ಕಾರಣಕ್ಕೆ ಇದೇ ಕಾರ್ಯವೆಂದೂ 
ಇ೦ತಹ ಕಾರ್ಯಕ್ಕೆ ಇದೇ ಕಾರಣವೆಂಬುದು ನಿಶ್ಚಯವಾಗಿರುತ್ತದೆ. ಕಾರಣ-ಕಾರ್ಯಗಳಿಗೆ 
ಯಾವಾಗಲೂ ಪೌರ್ವಾಪರ್ಯಸಂಬಂಧವಿರುತ್ತದೆ. ಕಾರಣವಿರುವಾಗಲೆಲ್ಲ ಪವಾಡವು 
ಆಗಿಯೇ ತೀರುತ್ತದೆ೦ಬುದೂ ಇಲ್ಲ. ಹಾಗೆ ನೋಡಿದರೆ ಪವಾಡಕ್ಕೆ ಒ೦ದು ಕಾರಣವಿದ್ದು 
ಪವಾಡವು ಕಾರ್ಯವೆ೦ದಾದರೆ ಅದು ಪವಾಡಪೇ ಅಲ್ಲ. ರಕ್ತದ ಮಳೆ, ಕಪ್ಪೆಗಳ ಅಥವಾ 
ಮೀನುಗಳ ಮಳೆ ಮುಂತಾದವು ಆಯಾ ಕಾಲದೇಶಗಳಲ್ಲಿ ಸಾಮೂಹಿಕವಾಗಿ ಎಲ್ಲರಿಗೂ 
ಸಮಾನವಾಗಿ ಗೋಚರವಾಗುವ ಪವಾಡಗಳು. ಕಾರಣಗಳು ತಿಳಿಯದೆ ಮನುಷ್ಯ ಪ್ರಯತ್ನ 
ದಿಂದ ಆಗದೆ, ನಿತ್ಯಾನುಭವಕ್ಕೆ ವಿರೋಧವಾಗಿ ನಡೆಯುವುದರಿಂದ ಇವುಗಳನ್ನು ಹೀಗೆ 
ಕರೆಯಬಹುದು. ಪಟದಲ್ಲಿ ವಿಭೂತಿಯು ಉದುರುವುದು, ಜೇನುತುಪ್ಪ ಹನಿಯುವುದು 
ಇತ್ಯಾದಿಗಳು ಇದೇ ವರ್ಗಕ್ಕೆ ಸೇರಿದವುಗಳೇ. ಇದರ ಬದಲು ಯಾವುದಾದರೊಬ್ಬ ವ್ಯಕ್ತಿಗೆ 
ಮಾತ್ರ ಕಾಣುವ, ಕೇಳಿಸುವ ಘಟನೆಗಳು ಬೇರೆ ರೀತಿಯವು. ಬೇರೆಯವರಿಗೆ ಕಾಣಿಸು 
ವುದಿಲ್ಲ, ಕೇಳಿಸುವುದಿಲ್ಲ, ಅನುಭವಕ್ಕೆ ಬರುವುದಿಲ್ಲ ಎನ್ನುವ ಕಾರಣದಿ೦ದ ಇವುಗಳನ್ನು 
ಸತ್ಯವಲ್ಲ, ವಾಸ್ತವವಲ್ಲ ಎನ್ನಲು ಬರುವಂತಿಲ್ಲ. ಇದು ವೈಜ್ಞಾನಿಕ ಸತ್ಯಕ್ಕಿ೦ತ ಭಿನ್ನ 
ರೀತಿಯ ಸತ್ಯ. 

ಮುದ್ದುಸ್ಟಾಮಿದೀಕ್ಷಿತರು ಅಮೃತವರ್ಷಿಣಿ ರಾಗದ ಪ್ರಯೋಗದಿಂದ ಮಳೆಯನ್ನು 
ಬರಿಸಿದರು ಎನ್ನುವಲ್ಲಿ ಮಳೆಯನ್ನು ಆಗ ಅಲ್ಲಿದ್ದವರೆಲ್ಲರೂ ಅನುಭವಿಸಿದರು, ಆದುದ 


೭೦೦ ಕರ್ಣಾಟಕಸ೦ಗೀತವಾಹಿನಿ 


ರಿಂದ ಇದು ಸಾಮುದಾಯಕ ರೂಪದ ಪವಾಡ. ಸಂಗೀತವು ಕಾರಣವಾದರೆ ಅದರಿಂದ 

ಹೇಗೆ ಮಳೆ ಬಂತು, ಎಂಬ ಸಂಬಂಧವು ಗೋಚರವಲ್ಲ. ಅಷ್ಟೆ ಅಲ್ಲದೆ ಅವರಲ್ಲದೆ. 
ಬೇರೆ ಯಾರು ಹಾಡಿದರೂ ಮಳೆಯಾಗುತ್ತಿತ್ತೆಂಬುದನ್ನು ಹೇಳಲಾಗುವುದಿಲ್ಲ. ಅಲ್ಲದೆ 

ಅಮೃತವರ್ಷಿಣಿಯನ್ನು ಅವರಾಗಲಿ ಬೇರೆಯವರಾಗಲಿ ಹಾಡಿದಾಗಲೆಲ್ಲ ಮಳೆ ಬರುತ್ತ 

ದೆಂಬುದೂ ಸಿದ್ಧವಲ್ಲ. ಎರಡನೆಯದಾಗಿ ತ್ಕಾಗರಾಜರಿಗೆ ರಾಮನು ಪ್ರತ್ಯಕ್ಷವಾದ 

ನೆಂಬುದು ವೈಯಕ್ತಿಕ.ಸತ್ಯ. ಬೇರೆ ಯಾರಿಗೂ ಇದು ಅನುಭವಕ್ಕೆ ಬರಲಿಲ್ಲವೆ೦ಬ ಕಾರಣ 

ದಿಂದ ಅದನ್ನು ಸುಳ್ಳೆಂದು ಹೇಳಲು ಬರುವಂತಿಲ್ಲ. ಸ್ವರಾರ್ಣವವನ್ನು ಅನುಗ್ರಹಿಸಿದ್ದು 

ನಾರದಮುನಿಗಳೆ೦ಬುದು ತ್ಯಾಗರಾಜರ ಸ್ವ೦ತಾನುಭವ. 

(ಈಚಿನ ವರ್ಷಗಳಲ್ಲಿ ಅನಾವೃಷ್ಟಿಯ ಸ೦ದರ್ಭದಲ್ಲಿ ಒಣಗಿಹೋಗಿದ್ದ ಒಂದು 
ಕೆರೆಯ ದಂಡೆಯಲ್ಲಿ ವಿದ್ವಾ೦ಸರೊಬ್ಬರು ಕುಳಿತು ಅಮೃತವರ್ಷಿಣಿ ಮತ್ತಿತರ ರಾಗ 
ಗಳನ್ನು ಘಂಟೆಗಟ್ಟಲೆ ಹಲವು ದಿನ ಪ್ರತಿನಿತ್ಯವೂ ಪ್ರಸ್ತುತಪಡಿಸಿದರೂ ಒ೦ದು ಹನಿಯೂ 
ಜೀಳಲಿಲ್ಲವೆ೦ಬುದನ್ನು ಇಲ್ಲಿ ನೆನೆಸಿಕೊಳ್ಳಬಹುದು.) 


೩. ಪವಾಡ : ಮತವೈವಿಧ್ಯ 

ಪವಾಡಗಳನ್ನು ಸಮರ್ಥಿಸುವವರು ಹೀಗೆ ವಾದಿಸುತ್ತಾರೆ; ಜಗತ್ತಿಗೆಲ್ಲ ಈಶ್ಚರನಿದ್ದಾ 
ನೆ೦ದ ಮೇಲೆ ಪ್ರತಿಯೊ೦ದೂ ಅವನ ನಿಯಮಾನುಸಾರವಾಗಿಯೇ ನಡೆಯುತ್ತದೆ. ಆದರೆ 
ಅವನು ತನ್ನ ನಿಯಮಗಳಿಗೆ ಬದ್ಧನಲ್ಲ ; ಅವನೆ ಒಡೆಯನಾದುದರಿ೦ದ ಈ ನಿಯಮಗಳ 
ಹೊರಗೆ ಏನನ್ನಾದರೂ ಮಾಡಬಹುದು. ಪವಾಡಗಳನ್ನು ಪ್ರಕೃತಿನಿಯಮಗಳ ಭಂಗ 
ವೆಂದೋ ವಿರುದ್ಧವೆ೦ದೋ ತಿಳಿಯಬಾರದು. ಇಂತಹ ನಿಯಮಗಳು ಅನಮ್ಯವೆನ್ನು 
ವುದರ ಬದಲು ಸಡಿಲವೆಂದೂ ಹಿಗ್ಗಿಕುಗ್ಗಿ ವ್ಯತ್ಕಾಸವಾಗಬಹುದೆ೦ದೂ ಅದರ ಒಳಗೆ 
ಪವಾಡಗಳು ಸೇರುತ್ತವೆ೦ದೂ ಭಾವಿಸಬಹುದು. ಅಥವಾ ಪ್ರಾಕೃತಿಕ ನಿಯಮಗಳು ಎರಡು 
ಸ್ತರಗಳಲ್ಲಿರುತ್ತವೆ ; ನಿತ್ಯಜೀವನದಲ್ಲಿ, ಬಾಹ್ಯಜಗತ್ತಿನಲ್ಲಿ ಕಾರಣ-ಕಾರ್ಯಭಾವದ ನಿಯಮ 
ಗಳಿಗೆ ಒಳಪಟ್ಟಿರುವ ಒಂದು ; ಹಾಗಿಲ್ಲದ, 'ಅಥವಾ ಕಾರಣವು ತಿಳಿಯದಿರುವ 
ಇನ್ನೊ೦ದು. ಒಂದು ಕಾಲಕ್ಕೆ ಇಂದು ಸರ್ವೇಸಾಮಾನ್ಯವಾಗಿರುವ ರೈಲು, ದೂರವಾಣಿ, 
ದೂರದರ್ಶನ, ಮುಂತಾದವೆಲ್ಲ ಅವುಗಳ ಪ್ರಾರಂಭದಲ್ಲಿ ಪಾಮರರಿಗೆ ಪವಾಡಗಳಾ 
ಗಿಯೇ ಕಂಡುಬಂದವು. ಜ್ಞಾನಿಗಳಿಗೆ ಅಥವಾ ವಿಜ್ಞಾನಿಗಳಿಗೆ ಅವು ಸಹಜ, ಸ್ವಾಭಾವಿಕ. 
ಪ್ರಕೃತಿಗರ್ಭದಲ್ಲಿ ಇಂತಹ ಘಟನೆಗಳ ಹೇತುಗಳು ಅಡಗಿಕೊಂಡಿರುತ್ತವೆ. ಪವಾಡಗಳು 
ಪರಮಾತ್ಮನ ವಿಭೂತಿಯ ದರ್ಶನಗಳು, `ಘಟನೆಗಳು. ಆದರೆ ನಮ್ಮ ಆಸ್ತಿಕಶ್ರದ್ಧೆಯು 
ಪವಾಡಗಳನ್ನು ಮಾತ್ರ ಅವಲಂಬಿಸುವುದಿಲ್ಲ. ಅವು ಪ್ರಕೃತಿಯ ಗರ್ಭದಲ್ಲೇ ಇದ್ದು 
ಕೊಂಡು ದೇವರು ಸಂಕಲ್ಪಿಸಿದಾಗ. ಗೋಚರಕ್ಕೆ ಬರುತ್ತವೆ. ಎಲ್ಲವೂ ಅವನ ಅಧೀನ. 
ಅವನೇ ಕೆಲವು ವೇಳೆ ಸ್ವಾಭಾವಿಕವಾದುದೆ೦ದುಕೊಳ್ಳದ ಘಟನೆಗಳನ್ನೂ ಉ೦ಟುಮಾಡು 
ತ್ತಾನೆ ; ಇಂತಹ ಅದ್ಭುತಗಳು ಅವನ ಅಸ್ತಿತ್ವವನ್ನೂ ಅವನ ಇಂತಹ ಭ೦ಗಿಯನ್ನೂ 


ಸ೦ಗೀತ ಪವಾಡ. ಸ೦ಗೀತ ಚಿಕಿತ್ಸೆ ೭೦೧ 


ನಮಗೆ ಮನದಟ್ಟು ಮಾಡಿಕೊಡುತ್ತವೆ. ಇ೦ತಹ ಪವಾಡ ಶಕ್ತಿಯು ವ್ಯಕ್ತಿ, ವಿಷಯ, 
ಸನ್ನಿವೇಶಗಳ ಅ೦ತರ್ಕಾಮಿಯಾದ ಭಾವಗಳೊಡನೆ ನಿಕಟವಾಗಿರುವುದರಿ೦ದ ಅವುಗಳ 
ಸ್ಥಿತಿರೀತಿಗಳನ್ನು ಬದಲಾಯಿಸಬಲ್ಲದು ; ಪ್ರಕೃತಿಯ ನಿಯಮಗಳನ್ನು ಮಾರ್ಪಡಿಸ 
ಬಲ್ಲದು ಮತ್ತು ಪ್ರಾಕೃತಿಕ ವಸ್ತುಗಳ ಯಾಂತ್ರಿಕಸ್ವಭಾವಗಳಲ್ಲಿ ಬದಲಾವಣೆಗಳನ್ನು 
ಉಂಟುಮಾಡಲು ಸಮರ್ಥವಾಗಿದೆ. ಪವಾಡವಾದಾಗ ಬದಲಾಗುವುದು ಪ್ರಕೃತಿಯ 
ನಿಯಮಗಳಲ್ಲ ; ಈ ನಿಯಮಗಳನ್ನು ಧರಿಸಿದವರು. ಒಟ್ಟಿನಲ್ಲಿ, ವಿಶ್ವವು ಈಶ್ವರನ 
ಲೀಲೆಗೆ ಒಳಪಟ್ಟಿದೆ, ಪವಾಡವು ಅವನ ಇಚ್ಛೆಯ ರೂಪವಾಗಿದೆ. 

ಪವಾಡಗಳನ್ನು ನಿರಾಕರಿಸುವವರಲ್ಲಿ ನಾಸ್ತಿಕರೂ ಉಂಟು, ಆಸ್ತಿಕರೂ ಉಂಟು. 
ನಾಸ್ತಿಕರ ಮತದಂತೆ ಪ್ರಪಂಚದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ, ಘಟನೆಗೂ ಒಂದೋ 
ಹಲವೋ ಕಾರಣಗಳು ಇದ್ದೇ ಇರುತ್ತವೆ. ಇವುಗಳ ಪರಸ್ಪರ ಸಂಬಂಧಗಳು ನಿಯತ, 
ನಿತ್ಯ. ಈ ಸ೦ಬ೦ಧವಿಲ್ಲದಿದ್ದರೆ ಯಾವ ಘಟನೆಗಳೂ ನಡೆಯಲಾರವು. ಆದುದರಿಂದ 
ಪವಾಡಗಳು ಹಿಂದೆಯೂ ಯಾವಾಗಲೂ ಆಗಿರಲಿಲ್ಲ, ಈಗಲೂ ಮುಂದೆಯೂ ಆಗ 
ಲಾರವು. ಆಸ್ತಿಕರಲ್ಲಿ ಒ೦ದು ವರ್ಗದವರು, ಜಗತ್ತಿನಲ್ಲಿ ಆಗುತ್ತಿರುವುದೆಲ್ಲವೂ ಅದ್ದು 
ತವೆ ; ಭೌತಿಕ ರಾಸಾಯನಿಕ, ಜೀವವೈಜ್ಞಾನಿಕ ಮುಂತಾದ ಪ್ರಕೃತಿ ನಿಯಮಗಳೂ 
ಅದ್ಭುತಗಳ, ಅವುಗಳ ಫಲಗಳಾಗಿ ಪ್ರತಿ ದಿನ, ಪ್ರತಿ ಕ್ಷಣ ನಮ್ಮೆದುರಿಗೆ ನಡೆಯು 
ತ್ತಿರುವುದೆಲ್ಲ ಪವಾಡವೆ ; ಕಾರ್ಯಭಾವದ ಸಂಬಂಧವನ್ನು ತರ್ಕಸರಣಿಯಲ್ಲಿ ಸಾಕಷ್ಟು 
ಹಿಂದಕ್ಕೆ ಒಯ್ದರೆ, ಎ೦ದರೆ ವೈಜ್ಞಾನಿಕ ವಿಧಾನದ ವಿವರಣೆಯ ಆಚೆ. ಏಕೆ, ಹೇಗೆ ಎಂಬ 
ಮೂಲಭೂತ ಪ್ರಶ್ನೆಗಳಿಗೆ ಉತ್ತರಗಳು ಡೊರೆಯುವುದಿಲ್ಲ. ಆದುದರಿ೦ದ ಜಗತ್ತೇ 
ಒಂದು ಪವಾಡ, ಅದರಲ್ಲಿ ಆಗುವುದೆಲ್ಲ ಪವಾಡ, ಅದ್ಭುತ ಎನ್ನುವ ಒಂದು ವರ್ಗವಿದೆ. 
ಅವರುಗಳ ಪ್ರಕಾರ ಮೂಲತಃ ಜರುಗುವುದು ಮೂರೇ ಪವಾಡಗಳು ; ಸೃಷ್ಟಿ, ವ್ಯಕ್ತಿಯ 
ಇಚ್ಛಾಸ್ವಾತಂತ್ರ್ಯ ಮತ್ತು ಅವತಾರ. ಇನ್ನು ಕೆಲವರ ಮತದಲ್ಲಿ ಪವಾಡಗಳೆನ್ನುವುದೂ 
ಪ್ರಾಕೃತಿಕ, ಸ್ವಾಭಾವಿಕ ಘಟನೆಗಳೆ, ಆದರೆ ಅವುಗಳ ಕಾರಣಗಳು ನಮಗೆ ತಿಳಿದಿಲ್ಲ, 
ವಿಜ್ಞಾನವು ಇನ್ನೂ ಕಂಡುಹಿಡಿದಿಲ್ಲ ಅಷ್ಟೆ. ಅವೂ ನಮಗರಿಯದ ಯಾವುದೋ ನಿಸರ್ಗ 
ನಿಯಮಗಳಿಗೆ ಒಳಪಟ್ಟೇ ಇರುತ್ತವೆ. ಬೇರೆಯವರ ಮತದಂತೆ ಪವಾಡಗಳು ಗಣಿತ 
ಶಾಸ್ತ್ರೀಯವಾಗಿ ಅಲ್ಪಸಂಭಾವ್ಯತೆಯನ್ನುಳ್ಳ ("ಲೋ ಪ್ರಾಬಬಿಲಿಟಿ') ಘಟನೆಗಳು ; ಆದರೆ 
ಇದೇ ದೃಷ್ಟಿಕೋನದಲ್ಲಿ ನೋಡಿದಾಗ ನೈಸರ್ಗಿಕ ಘಟನೆಗಳು ಇಂತಹ ಸಂಭಾವ್ಯತೆ 
ಯಿಂದ ಆಗುತ್ತವೆ, ಆಗಲಾರವು ಎಂದು ವರ್ಗೀಕರಿಸಬಹುದಂತಹವುಗಳೆ. ಮತ್ತೆ 
ಕೆಲವರು ಪವಾಡಗಳು ನಿತ್ಯ ಪರಿಚಿತವಾದ ನಿಸರ್ಗನಿಯಮಗಳ ಆಚೆ ಅಥವಾ ಹೊರಗೆ 
ಇರುವ ಬೇರೊ೦ದು ರೀತಿಯ ನಿಯಮವಲಯಕ್ಕೆ ಸೇರಿದವು. ಈ ವಲಯವನ್ನು ನಾವು 
ಅರಿಯದ ಕಾರಣ ಅಸ್ವಾಭಾವಿಕವೆ೦ದು ಭಾವಿಸಿಕೊಳ್ಳುತ್ತೇವೆ, ಅಷ್ಟೆ ; ಏಕೆಂದರೆ ಅಖಿಲ 
ಸೃಷ್ಟಿಯು ವ್ಯಷ್ಟಿಯಲ್ಲಾಗಲಿ ಸಮಷ್ಟಿಯಲ್ಲಾಗಲಿ ನಮ್ಮ ಅರಿವನ್ನು ಮೀರಿದ್ದು. ಇದರಲ್ಲಿ 
ಅದ್ಭುತವಾದುದೆ೦ದರೆ ಇದೆಲ್ಲ ಯಾವುದೋ ಒಂದು ಕಾಲದಲ್ಲಿ ಆಗಿ ಮುಗಿದುಹೋದು 


೭೦೨ ಕರ್ಣಾಟಕಸ೦ಗೀತವಾಹಿನಿ 


ದಲ್ಲ ; ಕ್ಷಣಕ್ಷಣವೂ ಹೊಸತದರ ಸೃಷ್ಟಿ ಸ್ಥಿತಿಗಳು ಆಗುತ್ತಲೆ ಇವೆ ; ಲಯವೂ ನಡೆಯು 
ತ್ತಲೆ ಇದೆ. ಅಷ್ಟೆ ಅಲ್ಲದೆ, ವಿಜ್ಞಾನದ ಒಂದು ಮಿತಿಯನ್ನೂ ನಾವಿಲ್ಲಿ ಸ್ಮರಿಸಬೇಕು. 
ನಿಸರ್ಗದ ನಿಯಮಗಳು, ವೈಜ್ಞಾನಿಕ ಸಿದ್ಧಾ೦ತಗಳು ಎನ್ನುವಾಗ, ತನ್ನ ಅಲ್ಪಾನುಭವದ 
ಮಿತಿಯಲ್ಲಿ ವಿಜ್ಞಾನಿಯು ತನ್ನ ಗೋಚರಕ್ಕೆ ಬ೦ದ ವಸ್ತು ವಿಷಯಗಳನ್ನು ಸಾಮಾನ್ಯ 
ಗೊಳಿಸಿ, ಗೌಣಗೊಳಿಸಿ ಈ ಪ್ರಕ್ರಿಯೆಯಿಂದ ಹೊರಡುವ ನಿಯಮವನ್ನು ಆಯ್‌” 
ಗೋಚರಕ್ಷೇತ್ರಕ್ಕೆ ಅನ್ವಯಿಸುತ್ತಾನೆ ; ಆದುದರಿಂದ ಇಂತಹ ನಿಯಮಗಳು ಪ್ರಕೃತಿ 
ಯಲ್ಲಿಯೇ ಇವೆಯೋ ವಿಜ್ಞಾನಿಯು ಪರಿಕಲ್ಪಿಸಿಕೊ೦ಡು ಪ್ರಕೃತಿಯ ಮೇಲೆ ಆರೋಪಿಸಿ 
ದ್ಹಾನೋ ಎಂಬುದಿನ್ನೂ ಸ್ಪಷ್ಟವಾಗಿಲ್ಲ. ಸೃಷ್ಟಿಸ್ಥಿತಿಗಳ ಸಮಷ್ಟಿಯ ಚಿತ್ರಣವು ವೈಜ್ಞಾನಿಕ 
ವಿಧಾನಕ್ಕೆ ಹೊರತು ; ಏಕೆ೦ದರೆ ಅದರ ಮಾರ್ಗವು ವಿಶ್ಲೇಷಣೆ, ಇದು ಸಾಧ್ಯವಾದರೆ 
ಪವಾಡವು ಅಸ್ಟಾಭಾವಿಕ ಘಟನೆ ಹೌದೆ ಅಲ್ಲವೆ ಎ೦ಬುದು ತಿಳಿಯಬಹುದು. 


೪. ಸ೦ಗೀತ ಚಿಕಿತ್ಸೆ : ಪವಾಡ ? 

ಮೇಲೆ ಹೇಳಿರುವ ಕಾರಣಗಳಿ೦ದಾಗಿ ಸ೦ಗೀತದಲ್ಲಿ ಅಥವಾ ಸ೦ಗೀತದಿ೦ದ ಪವಾಡ 
ಗಳು ಜರುಗುತ್ತವೆಯೆ ಎ೦ಬ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಎ೦ದು ನೇರವಾಗಿ ಒ೦ದೇ 
ಮಾತಿನಲ್ಲಿ ಉತ್ತರವನ್ನು ಹೇಳಲಾಗದು. ಆದರೆ ಒಂದು ಮಾತನ್ನ೦ತೂ ಹೇಳುವುದರಲ್ಲಿ 
ಅಡ್ಡಿಯಿಲ್ಲ ; ತ್ಯಾಗರಾಜರು ಸತ್ತವನನ್ನು ಬದುಕಿಸಿದರು, ಮುದ್ದುಸ್ಟಾ ಫಮಿದೀಕ್ಷಿತರು ಮಳೆ 
ಯನ್ನು ಸುರಿಸಿದರು ಎನ್ನುವ ವಾಕ್ಯಗಳಲ್ಲಿ ಕರ್ತೃ್ಯ-ಕ್ರಿಯಾ-ಕರ್ಮಗಳ ಸಂಬಂಧವು ಆಲೋ 
ಚನೆಗೆ ಅರ್ಹವಾದುದು ; ಎಂದರೆ ಈ ಕ್ರಿಯೆಗಳನ್ನು ಮಾಡಿದ್ದು ತ್ಯಾಗರಾಜರು. ಮುದ್ದು 
ಸ್ವಾಮಿ ದೀಕ್ಷಿತರು ಇತ್ಯಾದಿ. ಇವು ಆಗಿದ್ದು ಅವರ ಮಹಿಮೆಯಿಂದ, ಅವರು ಪಡೆದಿದ್ದ 
ಸಿದ್ಧಿಗಳಿ೦ದ. ಇದು ಎಲ್ಲರಿಗೂ ಸಾಧ್ಯವಲ್ಲ ; ಸಂಗೀತದಿಂದ ಮಾತ್ರವೇ ಸಾಧ್ಯವೂ ಅಲ್ಲ. 
ಹಾಗಲ್ಲದಿದ್ದರೆ ಜಿಲಹರಿರಾಗವನ್ನು ಯಾರು ಹಾಡಿದರೂ--ತ್ಕಾಗರಾಜರು ಬಳಸಿರಬಹು 
ದಾದ, ಅಥವಾ ಅದಕ್ಕಿ೦ತ ಉತ್ತಮವಾದ ರಾಗಸ೦ಚಾರಗಳನ್ನೇ ಇನ್ನೊಬ್ಬರು ಹಾಡಿ 
ದರೂ--ಸತ್ತವರನ್ನು ಬದುಕಿಸುವುದು ಸಾಧ್ಯವಾಗಬೇಕಾಗಿತ್ತು. ಅ೦ತೆಯೇ ಅಮೃತ 
ವರ್ಷಿಣಿ ರಾಗವನ್ನು ಬೇರೆ ಯಾರು ಹಾಡಿ ನುಡಿಸಿದರೂ ಮಳೆಯು ಬರಬೇಕಾಗಿತ್ತು 
ಅಥವಾ ನಿಲ್ಲಬೇಕಾಗಿತ್ತು. ಹೀಗಾಗುವುದಿಲ್ಲ ಎಂಬುದನ್ನು ಅದೆಷ್ಟೋ ಸಂಗೀತ 
ವಿದ್ವಾಂಸರು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ, ಈ ಪವಾಡಗಳಿಗೆ ಸಂಗೀತವು ನೇರವಾಗಿ 
ಕಾರಣವಲ್ಲ, ಅದು ಆಯಾ ಪವಾಡಗಳನ್ನು ಮೆರೆದವರು ಒಂದು ನಿಮಿತ್ತವನ್ನಾಗಿಯೋ 
ಮಾಧ್ಯಮವನ್ನಾಗಿಯೋ ಬಳಸಿದರು ಎಂಬುದು ಸ್ಪಷ್ಟವಾಗುತ್ತದೆ. ಈ ಮಾಧ್ಯಮವು 
ಅವರಿಗೆ ಸಹಜವಾಗಿತ್ತು ; ಏಕೆಂದರೆ ಅದು ಜೀವನದ ಮುಖ್ಯ ಸಾಧನೆಯೂ ಸಿದ್ಧಿಯೂ 
ಆಗಿತ್ತು. ಇದರಲ್ಲಿ ಮುಖ್ಯವಾಗಿರುವುದು ಪವಾಡದ ಹಿ೦ದೆ ಇರುವ ಶಕ್ತಿ. ಈ ಶಕ್ತಿಯು 
ಆಯಾ ವ್ಯಕ್ತಿಯನ್ನೇ ಮಾಧ್ಯಮವನ್ನಾಗಿ, ನಿಮಿತ್ತವನ್ನಾಗಿ ಬಳಸಿಕೊಳ್ಳುತ್ತದೆ ಎಂದು 
ಭಾವಿಸುವುದೇ ಸರಿ. ಹಾಗಲ್ಲದಿದ್ದರೆ ಅ೦ತಹ ವ್ಯಕ್ತಿಗಳು ಬೇಕೆ೦ದಾಗ ಬೇಕೆನ್ನುವ ಪವಾಡ 


ಸಂಗೀತ ಪವಾಡ. ಸಂಗೀತ ಚಿಕಿತ್ಸೆ ೭೦೩ 


ಗಳನ್ನು ಎಲ್ಲ ಕಾಲದಲ್ಲಿಯೂ ಮಾಡಲು ಸಮರ್ಥರೆಂದಾಗಬೇಕಾಗಿತ್ತು. ಇದು ಹಾಗಲ್ಲ. 
ವೆ೦ಬುದು ಸ್ಪಷ್ಟವಾಗಿದೆ. 

ಇನ್ನು ಸಂಗೀತದಿಂದ ರೋಗಚಿಕಿತ್ಸೆಯನ್ನು ಮಾಡುವ ವಿಷಯ. ಅದರ ಆಧುನಿಕ 
ಸ್ವರೂಪದಲ್ಲಿ ಸ೦ಗೀತದಿ೦ದ ಚಿಕಿತ್ಸೆಯು ಪವಾಡದಿ೦ದಲೇ ಆಗಬೇಕೆಂದಿಲ್ಲ. ಏಕೆಂದರೆ 
ಯೂರೋಪ್‌ ಮತ್ತು ಅಮೆರಿಕ ಖಂಡಗಳಲ್ಲಿ ವಿವಿಧ ಮಾನಸಿಕ ಮತ್ತು ದೈಹಿಕ 
ದೌರ್ಬಲ್ಯಗಳ ಚಿಕಿತ್ಸೆಯಲ್ಲಿ ಸ೦ಗೀತವನ್ನು ಉಪಪ್ರಧಾನವಾಗಿ ಬಳಸಿಕೊಳ್ಳುವ ನೂರಾರು 
ವೈದ್ಯಕೀಯ ಕೇ೦ದ್ರಗಳಿವೆ. ಇವುಗಳಲ್ಲಿ ಕೆಲವಕ್ಕೆ ನಾನು ಭೇಟಿಯಿತ್ತು ಅವುಗಳ ಚಿಕಿತ್ಸಾ 
ವಿಧಾನಗಳನ್ನು ನೋಡಿ ಬಂದಿದ್ದೇನೆ. ಭಾರತೀಯ ಸ೦ಗೀತವನ್ನು ಈ ಉದ್ದೇಶಕ್ಕಾಗಿ 
ಬಳಸುವುದರ ಬಗೆಗೆ ಕೆಲವು ಸಲಹೆಗಳನ್ನೂ ನೀಡಿದ್ದೇನೆ. ಇದರಿ೦ದ ತಕ್ಕ ಮಟ್ಟಿಗೆ 
ಯಶಸ್ಸು ದೊರೆಯಿತೆ೦ದೂ ಹೇಳಲಾಗಿದೆ. ಆದರೆ ಭಾರತದಲ್ಲಿ ಸ೦ಗೀತ ಚಿಕಿತ್ಸೆಯು 
ಇತ್ತ ಪವಾಡವೂ ಅಲ್ಲ, ವೈದ್ಯಕೀಯ ವಿಜ್ಞಾನವೂ ಅಲ್ಲ ಎಂಬ ತ್ರಿಶಂಕು ಸ್ಥಿತಿಯಲ್ಲಿದೆ. 
ಇದಕ್ಕೆ ಮೂಲವಾದ ಕಾರಣವೆಂದರೆ ಈ ವಿಷಯದಲ್ಲಿ ವೈಜ್ಞಾನಿಕ ಶಿಸ್ತಿನಲ್ಲಿ ಸಂಶೋ 
ಧನೆಯು ನಡೆಯದಿರುವುದು. “ಚಿಕಿತ್ಸೆ' ಎ೦ಬ ಹೆಸರಿನಲ್ಲಿ ಇಂದು ನಡೆಯುತ್ತಿರುವ 
ಅಲ್ಪಸ್ವಲ್ಪ ಪ್ರಯತ್ನಗಳು ಅಥವಾ ಪ್ರಯೋಗಗಳು ವ್ಯವಸ್ಥೆಯಿಲ್ಲದೆ ಯಾದೃಚ್ಛಿಕವಾಗಿ 
ನಡೆಯುತ್ತಿವೆ. ಇವುಗಳ ಫಲಗಳು ಅನಿಶ್ಚಿತವಾಗಿ, ಅನಿಯತವಾಗಿ ದೊರೆಯುತ್ತವೆ. ಎಲ್ಲ 
ವೈಜ್ಞಾನಿಕ ಪ್ರಯೋಗಗಳ ಮುಖ್ಯಲಕ್ಟಣಗಳೆಂದರೆ ಫಲಗಳ ಸಾರ್ವತ್ರಿಕತೆ ಮತ್ತು 
ನೈಯತ್ಯ; ನಿಶ್ಚಿತ ಪ್ರಯೋಗದಿಂದ ನಿಶ್ಚಿತವಾದ ಅದೇ ಪರಿಣಾಮಗಳನ್ನು ಪಡೆಯುವುದು. 
ಇದು ಸಾಧ್ಯವಾದಾಗ ಮಾತ್ರ ಇ೦ತಹ ಪ್ರಯೋಗಗಳನ್ನು ವೈದ್ಯಕೀಯ ಚಿಕಿತ್ಸೆಯೆ೦ಬ 
ಪದವಿಗೇರಿಸಬಹುದು. 

ಇಂತಹ ಪ್ರಯತ್ನಗಳು ತುಂಬಾ ಹಿಂದಿನಿಂದ ನಡೆದುಬಂದಿರಬೇಕು. ಏಕೆಂದರೆ 
ಶಿಶುಮಾನವನ ಮತಧರ್ಮಪೃವೃತ್ತಿಯೊಡನೆ ಯಕ್ಷಿಣಿ (ಮ್ಯಾಜಿಕ್‌), ಪವಿತ್ರಸಂಕೇತ 
ಮತ್ತು ಸಂಗೀತಗಳು ಹಾಸುಹೊಕ್ಕಾಗಿ ಸೇರಿಕೊಂಡಿರುವುದು ಸಾಂಸ್ಕೃತಿಕ ಮಾನವಶಾಸ್ತ್ರದ 
(ಕಲ್ಚರಲ್‌ ಆ೦ತ್ರೋಪಾಲಜಿ) ಅಧ್ಯಯನದಿಂದ ತಿಳಿದುಬರುತ್ತದೆ. ಹಾಡು, ಕುಣಿತ, 
ಧಾರ್ಮಿಕಾಚರಣೆ, ಯಕ್ಷಿಣಿ, ಪುರಾಣಕತೆಕಟ್ಟುವುದು--ಇವು ಶಿಶುಮಾನವನ ಮೌಲಿಕ 
ಪೃವೃತ್ತಿಗಳೆ೦ದು ಸ೦ಕೇತವಾದಿ ತತ್ತ್ವಶಾಸ್ತ್ರಜ್ಞರು ನಂಬುತ್ತಾರೆ. ಇಂತಹ ಸಾಮೂಹಿಕ 
ಸಮಖ್ಬ ಅಭಿವ್ಯಕ್ತಿಯನ್ನು ಸಾಮಾನ್ಯವಾಗಿ ಆಯಾ ಗುಂಪಿನಲ್ಲಿರುವ ವ್ಯಕ್ತಿಯ ದೈಹಿಕ 
ಮತ್ತು ಮಾನಸಿಕ ರೋಗಗಳನ್ನು ವಾಸಿ ಮಾಡಲೆಂದು ಒಬ್ಬ ನಾಯಕನ ನೇತೃತ್ವದಲ್ಲಿ 
ಬಳಸಲಾಗುತ್ತಿತ್ತು. ಇ೦ತಹ ನಾಯಕನು ಆಯಾ ಗುಂಪಿನ ಸದಸ್ಯರ ಆಧಿಭೌತಿಕ, 
ಆಧಿದೈವಿಕ ಮತ್ತು ಆಧ್ಯಾತ್ಮಿಕ ರೋಗರುಜಿನಗಳನ್ನು ಕಳೆದು ಯೋಗಕ್ಷೇಮದ ಹೊಣೆ 
ಯನ್ನು ಹೊತ್ತು ವೈದ್ಯನಾಗಿರುತ್ತಿದ್ದನು. ಉತ್ತರ ಅಮೆರಿಕ ಖಂಡದ ಶಾಮನ್‌ 
(shaman), ಆಫ್ರಿಕಾಖ೦ಡದ “ವಿಚ್‌ ಡಾಕ್ಟರ್‌'(೪%10೦॥ 600107)ಗಳು ಇದಕ್ಕೆ ಉದಾ 
ಹರಣೆಗಳು. ಇ೦ತಹ ಚಿಕಿತ್ಸಾಕ್ರಿಯೆಯಲ್ಲಿ ಅತೀ೦ದ್ರಿಯಗೋಚರವಾದ, ನೈಸರ್ಗಿಕವಾದ, 


೭೦೪ ಕರ್ಣಾಟಕಸ೦ಗೀತವಾಹಿನಿ 


ಅತಿಮಾನುಷ ಶಕ್ತಿಗಳನ್ನು ಕರೆದು ಅವುಗಳನ್ನು ತೃಪ್ತಿಪಡಿಸುವುದು ಮುಖ್ಯಕರ್ಮ 
ವಾಗಿತ್ತು. ಇದರಲ್ಲಿ ಹಾಡೂ ಕುಣಿತವೂ, ಪವಿತ್ರವೆನ್ನಿಸಿಕೊಂಡ ಸ೦ಗೀತವಾದ್ಕಗಳ 
ವಾದನವೂ ಪ್ರಮುಖವಾದ ಅಂಗವಾಗಿತ್ತು. ಇದರ ಅವಶೇಷಗಳು ಎಲ್ಲ ಪ್ರಾಚೀನ 
ಧರ್ಮಗಳಲ್ಲಿ ಇಂದಿಗೂ ಉಳಿದುಬಂದಿವೆ. ಧರ್ಮ ಮತ್ತು ಸಂಗೀತಗಳ ನಡುವೆ ಇರುವ 
ಈ ಸಂಬಂಧವನ್ನು ಬೇರೆಡೆಯಲ್ಲಿ ದೀರ್ಥುವಾಗಿ ವಿವರಿಸಿದ್ದೇನೆ. ಬ್ರ 


ಚಿಕಿತ್ಸೆ 

೧. ಪ್ರವೇಶ 

'ಸ೦ಗೀತಾನುಭವವು ದೈಹಿಕ, ರಸಾತ್ಮಕ, ಬೌದ್ದಿಕ ಮತ್ತು ಸೌ೦ದರ್ಯಾಸ್ಟಾದ ಎ೦ಬ 
ನಾಲ್ಕು ಸ್ತರಗಳಲ್ಲಿ ವ್ಯಾಪಿಸಿಕೊ೦ಡಿದೆ ; ಇದೇ ಅನುಕ್ರಮದಲ್ಲಿ ಅದು ಉತ್ತರೋತ್ತರ 
ವಾಗಿ ಹೆಚ್ಚುಹೆಚ್ಚಾಗಿ ಸ್ವನಿಷ್ಠವಾಗುತ್ತದೆ. ಅದರ ಮೂಲದೃವ್ಯಗಳು ಸಾರ್ವತ್ರಿಕ ; 
ವ್ಯಕ್ತಿಯ ಅಂತರಂಗ ಬಹಿರಂಗ ಜಗತ್ತುಗಳೆರಡರಲ್ಲೂ ಅವಿಭಾಜ್ಯವಾಗಿ, ಹಾಸು ` 
ಹೊಕ್ಕಾಗಿ ಹೆಣೆದುಕೊ೦ಡಿವೆ. ಇವುಗಳನ್ನು ಮಾನವಮಾನಸವು ಮೂಲಸ್ತರದಲ್ಲಿಯೇ 
ಸ೦ಕೇತಗೊಳಿಸಿ ಸೌಂದರ್ಯಾನುಭವಸಾಧಕಗಳನ್ನಾಗಿ ಪರಿಣಾಮಗೊಳಿಸುತ್ತದೆ. ಮಾನವ 
ನಿಗೆ ಸಂಗೀತವು ತೊಟ್ಟಿಲಿನಿ೦ದ ಅ೦ತ್ಯೇಷ್ಟಿಯವರೆಗೆ ಒಡನಾಡಿ; ಸ೦ಗೀತವಿರದ ಮಾನವ 
ಸಮುದಾಯವು--ಅದೆಷ್ಟೇ “ಬರ್ಬರ'ವಾಗಿರಲಿ--ಜಗತ್ತಿನಲ್ಲಿಯೇ' ಇಲ್ಲ. ಭಾರತದ 
ಲ್ಲ೦ತೂ ಶಿಶುವು ಗರ್ಭಸ್ಥವಾಗಿರುವಾಗಲೇ ಅದಕ್ಕೆ ವೀಣಾನಾದವನ್ನೂ ಅದರ ಸ೦ಗೀತ 
ವನ್ನೂ ಕೇಳಿಸಬೇಕೆ೦ದು ಶ್ರುತಿಯು ವಿಧಿಸುತ್ತದೆ. ಮರಣಾನಂತರ ಸ್ಥಿತಿಯಲ್ಲೂ ಜೀವನು 
ಸಂಗೀತವನ್ನು ಲೋಕಾ೦ತರದಲ್ಲಿ ಕೇಳುತ್ತಿರಲೆ೦ದು ಅದೆಷ್ಟೋ: ಪ್ರಾಚೀನ ಸಂಸ್ಕೃತಿ 
ಗಳಲ್ಲಿ ಸಂಗೀತ ವಾದ್ಯಗಳನ್ನು ಶವದೊಡನೆ ಹೂಳುವ ಪದ್ಧತಿಯಿದ್ದುದು ಕಂಡುಬರು 
ತ್ತದೆ. ಮಾನವ ಮಾನಸವಿಕಾಸದಲ್ಲಿ ಭಾಷೆಯ ಉಗಮಕ್ಕಿಂತ ಮುಂಚೆಯೇ ನಾದ-ಲಯ 
ಗಳ ಸಂಘಟನೆಯು ಕಂಡುಬರುತ್ತದೆಂದು ಮಾನವಶಾಸ್ತ್ರವು ಹೇಳುತ್ತದೆ. ಸಂಗೀತವು 
ಮಾನವ ಕುಲದ ಅತ್ಯಂತ ಪ್ರಾಚೀನವೂ ಶಕ್ತಿಶಾಲಿಯೂ ಆದ ವಾಗನ್ಯಸಂಪರ್ಕಸಾಧನವೂ 
ಸ್ವಾಭಿವ್ಯಕ್ತಿಸಾಧನವೂ ಆಗಿ ಇಂದಿಗೂ ಉಳಿದಿದೆ. ಪ್ರಯೋಕ್ಕೃ-ಶ್ರೋತೃಗಳಿಬ್ಬರ ಮನಸ್ಸು 
ಗಳಿಗೂ ಅದು ಸಮೀಪತಮ; ಎ೦ದರೆ ಅದರ ಮಾಧ್ಯಮವು ಪಾರದರ್ಶಕ; ವಾಜ್ಮೂಲ 
ವಾದ ಇತರ ಅನುಭವಗಳಲ್ಲಿರುವ೦ತೆ ಅರ್ಥವು ಪ್ರಸನ್ನಗ್ರಹಣವನ್ನು ಅಥವಾ ಪ್ರಸನ್ನ 
ಆಸ್ಚಾದವನ್ನು ಸಾಧಿಸಲು ವಿಷಯನಿಷ್ಠ ಜಗತ್ತಿನ ಪ್ರತಿಮೆಗಳನ್ನು ದಾಟಿಕೊಂಡು ಬರ 
ಬೇಕಾಗಿಲ್ಲ. ಹೀಗಾಗಿ ಅದನ್ನು ವಿಶ್ವಭಾಷೆಯೆ೦ದು ಕರೆಯುವುದೂ ಉಂಟು. ಜಗತ್ತಿನಲ್ಲಿ 
ಇತರ ಎಲ್ಲ ಕಲೆಗಳಿಗಿಂತಲೂ ಸ೦ಗೀತಾನುಭವದಲ್ಲಿ ಅತ್ಯಧಿಕ ಮಂದಿ ಪಾಲುಗೊಳ್ಳು 
ತ್ತಾರೆ. ಆದುದರಿ೦ದ ಮಾನಸಿಕ ಸತ್ಪರಿಣಾಮಗಳಿಗಾಗಿಯೂ ತನ್ಮೂಲಕವಾದ ದೈಹಿಕ 
ಸತ್ಪರಿಣಾಮಗಳಿಗಾಗಿಯೂ ಸಂಗೀತವನ್ನು ಮಾನವನು ಅತಿ ಪ್ರಾಚೀನಕಾಲದಿಂದಲೂ 
ಆಶ್ರಯಿಸಿರುವುದು ಸ್ವಾಭಾವಿಕವಾಗಿಯೇ ಇದೆ. ಮನೋವಿಜ್ಞಾನ ಮತ್ತು ನರತ೦ತು 


ಸ೦ಗೀತ ಪವಾಡ, ಸ೦ಗೀತ ಚಿಕಿತ್ಸೆ ೭೦೫ 


ವಿಜ್ಞಾನಗಳಲ್ಲಿ ಸ೦ಗೀತಕ್ಕಿರುವ ರೋಗನಿವಾರಕ ಹಾಗೂ ರೋಗಚಿಕಿತ್ಸಕ ಮೌಲ್ಯಗಳನ್ನು 
ಈ ಹ್ರಸ್ವಲೇಖನದಲ್ಲಿ ಸ್ಥೂಲವಾಗಿ ವಿವೇಚಿಸಲಾಗುವುದು. 


೨. ಇತಿಹಾಸ 

ಆದಿಮಾನವಸಮುದಾಯಗಳ ಮಂತ್ರ-ತ೦ತ್ರ ಪ್ರಕ್ರಿಯೆಗಳಲ್ಲಿ ತನ್ಮೂಲಕವಾದ 
ರೋಗಚಿಕಿತ್ಸಾ ವಿಧಾನಗಳಲ್ಲಿ ಸಂಗೀತವು ಅವಿಭಾಜ್ಯ ಅಂಗ. ಇಂತಹ ಸಂಗೀತವನ್ನು 
ಮಾಂತ್ರಿಕ ವೈದ್ಯನು ತಾನೇ ಹಾಡಿನುಡಿಸುತ್ತಾನೆ. ಅಥವಾ ರೋಗಿಯ ಬಂಧುಮಿತ್ರರು 
ಹಾಡಿ ನುಡಿಸುತ್ತಾರೆ ; ವಿವಿಧ ಸಂಗೀತವಾದ್ಯಗಳ ವಾದನವೂ ಗಾಯನವೂ ಇರುವ ಈ 
ವಿವರಪೂರ್ಣ ದೀರ್ಥು ಚಿಕಿತ್ಸೆಗಳು ಹಲವು ದಿನಗಳ ಕಾಲ ನಡೆಯುತ್ತವೆ. ಈ ಸಮಯ 
ದಲ್ಲಿ ಮಾಂತ್ರಿಕನೂ ಇತರ ಭಾಗವಹಿಸುವವರೂ ಆಳವಾದ ಸಮ್ಮೋಹನ ಸ್ಥಿತಿಯ, 
ಅತೀಂದ್ರಿಯ ಪ್ರಜ್ನೆಯಲ್ಲಿರುತ್ತಾರೆ. ಆಗ ಭೌತಾತೀತವಾದ ಅಥವಾ ದೈವಿಕವಾದಶಕ್ತಿಗಳು 
ಈ ಚಿಕಿತ್ಸಾಸ೦ಬ೦ಧಿತ ಕರ್ಮಾಚರಣೆ, ವಿಧಾನ, ಕ್ರಮ, ತ೦ತ್ರ ಮತ್ತು ಹಾಡಿ ನುಡಿಸ 
ಬೇಕಾದ ಸ೦ಗೀತದ ವಿವರಗಳು--ಇವೆಲ್ಲವನ್ನೂ ಮಾಂತ್ರಿಕನಲ್ಲಿ ಪ್ರೇರಿಸಿ ಮಾರ್ಗ 
ದರ್ಶನ ಮಾಡಿಸುತ್ತವೆ ಎ೦ದು ನಂಬುತ್ತಾರೆ. 

ಸಂಗೀತಕ್ಕೆ ರೋಗಚಿಕಿತ್ಸಕಶಕ್ತಿಯಿದೆಯೆ೦ಬ ನಂಬುಗೆಯು ಈಜಿಪ್ಟ್‌, ಚೀನಾ, 
ಗ್ರೀಸ್‌, ಥ್ರೇಸ್‌, ಬ್ಯಾಬಿಲೋನಿಯ, ಅರೇಜಿಯ ಮತ್ತು ಭಾರತದೇಶಗಳಲ್ಲಿ ಪುರಾತನ 
ಕಾಲದಿ೦ದಲೂ ಇದೆ. ಕಹು೦ನಲ್ಲಿ ೧೮೯೯ರಲ್ಲಿ ಸಿಕ್ಕಿದ ಒ೦ದು ಈಜಿಪ್ಟ್‌ನ ವೈದ್ಯಕೀಯ 
ಪ್ಯಪೈರಿ ಹಸ್ತಪ್ರತಿಯಲ್ಲಿ (ಸು. ಕ್ರಿ. ಪೂ. ೧೫೦೦) ಸಂಗೀತ ಮಂತ್ರೋ ಚ್ಚಾರವು 
ಹೆಂಗಸರಲ್ಲಿ ಸ೦ತಾನಶಕ್ತಿಯನ್ನು ಉ೦ಟುಮಾಡುತ್ತದೆಂದು ಹೇಳಿದೆ. ಬೈಬಲ್ಲಿನ ಹಳೆಯ 
ಒಡಂಬಡಿಕೆಯಲ್ಲಿ ಡೇವಿಡ್‌ ತನ್ನ ಸಂಗೀತದಿಂದ ದೊರೆ, ಸಾಲ್‌ನನ್ನು ಹುರುಪುಗೊಳಿಸಿ 
ಆರೋಗ್ಯಕರನನ್ನಾಗಿ ಮಾಡಿದನೆ೦ದು ಹೇಳಿದೆ. ಸಯಾಟಿಕ ಎ೦ಬ ನರದ-ಉರಿತ ರೋಗ 
ವನ್ನು ತನ್ನ ಕಾಲದ ಗಾಯಕವಾದಕ ಚಿಕಿತ್ಸಕರು ಫ್ರೈಜಿಯನ್‌ ರಾಗವನ್ನು ದ್ರುತಗತಿಯಲ್ಲಿ 
ಮತ್ತು ಉಚ್ಚವಾಗಿ ಹಾಡಿ ನುಡಿಸುವುದರಿ೦ದ ಗುಣಪಡಿಸುತ್ತಿದ್ದರೆ೦ದು ಥಿಯೋಫ್ರೇ 
ಸ್ಟಸ್‌ ಉಲ್ಲೇಖಿಸುತ್ತಾನೆ ; ಡೆಮೊಕ್ರಿಟಸ್ಸನೂ ಇದನ್ನು ಹೌದೆನ್ನುತ್ತಾನೆ. ಅಥೆನಿಯಸ್ಸನು 
ಇದೇ ರಾಗದಿ೦ದ ಗೌಟ್‌ ಎ೦ಬ ಸ೦ಧಿವಾತರೋಗವನ್ನು ಗುಣಪಡಿಸಿದುದಾಗಿ ತಿಳಿಸು 
ತ್ತಾನೆ. ಯೂಲಿಸಿಸ್ಸನ ಗಾಯದಿ೦ದಾದ ರಕ್ತಸ್ರಾವವು ಸಂಗೀತದಿಂದ ನಿಂತುಹೋಯಿ 
ತೆ೦ದು ಹೋಮರ್‌ ಬರೆಯುತ್ತಾನೆ. ಸಿಲಿಯಸ್‌ ಓರಿಯಾಲಾನಸ್‌ ಸಂಗೀತದ ರೋಗ 
ಚಿಕಿತ್ಸಕಶಕ್ತಿಯನ್ನು ವಿವರಿಸಲು ವಾದವೊ೦ದನ್ನು ಮಂಡಿಸಿ ಸ೦ಗೀತ ಮ೦ತ್ರೋಚ್ಚಾರ 
ಗಳಲ್ಲಿರುವ ಸ್ಪ೦ದನಗಳು ಗಾಳಿಯಲ್ಲಿ ಪ್ರವಹಿಸಿ, ರೋಗಿಷ್ಠವಾದ ಅ೦ಗಾ೦ಶಗಳನ್ನು 
ಸೇರಿ ಅಲ್ಲಿ ನೋವನ್ನು ನಿವಾರಿಸುತ್ತವೆ ಎನ್ನುತ್ತಾನೆ. 

ಪಾಶ್ಚಿಮಾತ್ಯಜಗತ್ತಿನಲ್ಲಿ ಸ೦ಗೀತಚಿಕಿತ್ಸೆಯ ಬುನಾದಿಯು ನಿರ್ಮಿತವಾದುದು ಥ್ರೇಸ್‌ 
ನಲ್ಲಿ ಎನ್ನಬಹುದು. ಥ್ರೇಸ್‌ನ ರ್ಹೋಡೋಸಿಯನ್‌ ಪರ್ವತಗಳ ಪುರಾತನ ನಿವಾಸಿ 


೪೫ 


೭೦೬ ಕರ್ಣಾಟಕಸ೦ಗೀತವಾಹಿನಿ 


ಯಾಗಿದ್ದ ಒರ್ಫಿಯಸ್‌ನ ಪ್ರಕಾರ .ಸುವರ್ಣವೀಣೆಯ ನಾದಮಯವಾದ ವಿಶ್ವಸಾಮ 
ರಸ್ಕವು ಮಾನವನ ಅ೦ತರ೦ಗಜೀವನವನ್ನು ಬೆಳಗಿಸುತ್ತದೆ. ಹೀಗೆ ಮಾನವನ ಹೃದಯ 
ದಲ್ಲಿ ಅವಿತುಕೊಂಡು ಹಾವಳಿ ಮಾಡುವ ಕಾಡುಪ್ರಾಣಿಗಳನ್ನು ಅವನು ಸಂಗೀತದಿಂದ 
ಪಳಗಿಸಿ ಕಲ್ಲನ್ನೂ--ಎ೦ದರೆ ಪಾಷಾಣಹೃದಯವನ್ನೂ--ಕರಗಿಸಿದನು. ರೋಗಿಗಳನ್ನೂ 
ಗುಣಪಡಿಸಿದನು, ಸತ್ತವರನ್ನೂ ಬದುಕಿಸಿದನು ಎಂಬ ಐತಿಹ್ಯವಿದೆ. 

ಗ್ರೀಕ್‌ ನಾಟಕಗಳ ಅಡಿಪಾಯವು ಮೂಡಿದ್ದಾದರೂ ಥ್ರೇಸ್‌ನಲ್ಲಿ, ಡಯೋನಿಸೆಸ್‌ 
ದೇವತೆಯ ಹಬ್ಬದ ಆಚರಣೆಯಲ್ಲಿ. ಪ್ಲೇಟೋ ತನ್ನ ಚಾರ್ಮೈಡಿಸ್‌ ಗ್ರಂಥದಲ್ಲಿ 
ಸಾಕ್ರೆಟಿಸ್ಸನದೆನ್ನುವ ಒಂದು ಮಾತನ್ನು ಉದ್ದರಿಸಿಕೊಳ್ಳುತ್ತಾನೆ. ಇದರಂತೆ ಜೃಲ್ಕೊಕ್ಸಿಸ್‌ 
ಎಂಬ ವೈದ್ಯನ ಮತದಲ್ಲಿ ಮನುಷ್ಯನ ದೇಹವೂ ಆತ್ಮವೂ ಕೂಡಿ ಒ೦ದೇ ಸ೦ಘಾತ 
ವಾಗಿದೆ. ಪ್ರಾಚೀನ ಭಾರತೀಯ ಆಯುರ್ವೇದಾಚಾರ್ಯ ಚರಕನು ಮಾನವನು ದೇಹ, 
ಇಂದ್ರಿಯಗಳು, ಪ್ರಜ್ಞೆ ಮತ್ತು ಆತ್ಮಗಳ ಸಂಯೋಗದಿಂದ ಆಗಿರುವ ಸಂಘಾತವೆನ್ನು 
ತ್ತಾನೆ. ಈ ಕಲ್ಪನೆಯಲ್ಲಿ ದೈಹಿಕ ಚಿಕಿತ್ಸೆ: ಮತ್ತು ಮಾನಸಿಕ ಚಿಕಿತ್ಸೆಗಳೆರಡಕ್ಕೂ ಅವಿನಾ 
ಸಂಬಂಧವು ಗಾಢವಾಗಿರುವುದು ಇಂಗಿತಗೊಂಡಿದೆ. ಇದಕ್ಕೆ ಪ್ರತಿಯಾಗಿ ಮನುಷ್ಯನಿಗೂ 
ವಿಶ್ವಕ್ಕೂ ನಡುವೆ ಇರುವ ಸಮರಸಭಾವವನ್ನು ಸ೦ಗೀತವೂ ಕಾವ್ಯವೂ ದೀಪನಗೊಳಿಸುತ್ತ 
ದೆ೦ಬುದನ್ನು ಅರ್ಫ್ಯೂಸನು ತನ್ನ ರೋಗನಿರೋಧಕ ಹಾಗೂ ರೋಗಚಿಕಿತ್ಸಕ ಸಂಗೀತ 
ವೈದ್ಯದಿ೦ದ ತೋರಿಸಿಕೊಟ್ಟಿದ್ದನ್ನು 'ಸಜೀವ-ನಿರ್ಜೀವ ಜಗತ್ತುಗಳೆರಡರ ನಡುವೆ ಇರುವ 
ಈ ಸಾಮರಸ್ಯವನ್ನು ಇದರಿಂದ ಇಂಗಿತಗೊಳಿಸಿದಂತಾಯಿತು. ಸಂಗೀತ ತತ್ತ್ವವನ್ನು 
ಆರ್ಫಿಸ೦ ಎ೦ದು ಕರೆಯಲಾಯಿತು ; ಇದನ್ನು ಫೈಥಾಗೊರಸ್ಸನು ಊರ್ಜಿತಪಡಿಸಿದನು. 
ಪ್ಲೇಟೋ ತನ್ನ ಬರಹಗಳಲ್ಲಿ ಇದನ್ನು ಬೆಳೆಸಿದನು. ಶಿಕ್ಷಣ , ಕಲೆ, ಧರ್ಮ, ಸೃಜನಾತ್ಮಕ 
ವ್ಯಕ್ತಿಸಂಬ೦ಧ, ಸಾರ್ವಜನಿಕಸ೦ಪರ್ಕ ಇವುಗಳಲ್ಲಿ ಸಂಗೀತಕ್ಕೆ ಮಹತ್ತ್ವಪೂರ್ಣ ಸ್ಥಾನ 
ವಿದೆಯೆ೦ದು ಅರಿಸ್ಟಾಟ್ಲ್‌ ಮತ್ತಿತರ ಗ್ರೀಕ್‌ ತತ್ತ್ವಶಾಸ್ತ್ರಜ್ಞರು ಪರಿಭಾವಿಸಿದ್ದಾರೆ. 
ಮಾನಸಿಕ ಹಾಗೂ ಶಾರೀರಕ ಸ್ಟಾಸ್ಥ್ಯ್ಯದ ಸಂವರ್ಧನದಲ್ಲಿ ಹಾಗೂ ಅಂಗಾಂಗಳ ಜೀವ 
ವ್ಯಾಪಾರದೋಷಮೂಲವಾದ ರೋಗಗಳನ್ನೂ ಕೆಲವು ವೇಳೆ ಅಂಗರಚನಾದೋಷಮೂಲ 
ವಾದ ವ್ಯಾಧಿಗಳನ್ನೂ ಗುಣಪಡಿಸುವಲ್ಲಿ ಸಂಗೀತವು ಅನಿವಾರ್ಯವೆ೦ಬ ಭಾವನೆಯು 
ಬಲಿಯುತ್ತ ಬಂತು. ಈಸ್ಕಲೆಪಿಯಾಡಿಸ್‌ ಮತ್ತು ಸೆಲ್ಸಸ್‌ರ೦ತಹ ಪ್ರಾಚೀನ ಗ್ರೀಕ್‌ 
ಮತ್ತು ರೋಮನ್‌ ಬರಹಗಾರರು ಸಂಗೀತವನ್ನು ಮಾನಸಿಕ ಅಸ್ವಾಸ್ಥ್ಯದಲ್ಲಿ, ವಿಶೇಷ 
ವಾಗಿ ವಿಷಣ್ಣತಾಜಾಡ್ಯದಲ್ಲಿ (ಮೆಲಂಕೊಲಿಯ) ಚಿಕಿತ್ಸೆಗಾಗಿ ಬಳಸಬಹುದೆಂದಿದ್ದಾರೆ. 
ಪಾಶ್ಚಿಮಾತ್ಯವೈದ್ಯಪದ್ಧ ತಿಯ ಜನಕನೆ೦ದು ಹೆಸರಾಂತ ಹಿಪ್ಪೊಕ್ರೆಟಿಸನು ದೈಹಿಕ ಹಾಗೂ 
ಮಾನಸಿಕ ವೇದನೆಯನ್ನು ಗುಣಪಡಿಸುವಲ್ಲಿ ಸಂಗೀತವನ್ನು ಉಪಯೋಗಿಸುತ್ತಿದ್ದನೆ೦ದು 
ನಂಬುಗೆಯಿದೆ. 

ಅರಬ್‌ದೇಶದಲ್ಲಿ ಸ೦ಗೀತಚಿಕಿತ್ಸೆಯು ೯-೧೨ನೆಯ ಶತಮಾನಗಳಲ್ಲಿ ಬಹು ಪ್ರೌಢಾ 
ವಸ್ತಯನ್ನು ಮುಟ್ಟಿತು. ರೇಜ್ಪಿಸ್‌. ಇಬ್ನ್‌ಸೀನ, ಅವೆನ್‌ಜ್ಪೋರ್‌, ಅವೆರ್ರೊಸ್‌, ರಬ್ಬಿಮ್ಮೆ 


ಸ೦ಗೀತ ಪವಾಡ, ಸ೦ಗೀತ ಚಿಕಿತ್ಸೆ ೭೦೭ 


ಮೊನೈಡಿಸ್‌ರವರುಗಳ ಬರಹಗಳಿಂದ ಇದು ಸಿದ್ಧಪಡುತ್ತದೆ. ಕ್ರೈಸ್ತೀಯ ಯೂರೋಪಿ 
ಗಿಂತ ಕನಿಷ್ಠಪಕ್ಷ ನಾಲ್ಕು ಶತಮಾನಗಳಿಗಿ೦ತ ಮುಂಚೆಯೇ ಸ೦ಗೀತಚಿಕಿತ್ಸಾವಿಧಾನ 
ಗಳನ್ನೊಳಗೊಂಡ ಮಾನಸಸ್ಟಾಸ್ಥ್ಯಚಿಕಿತ್ಸೆಯ ಆಸ್ಪತ್ರೆಗಳನ್ನು ಅಲ್ಲಿ ಸ್ಥಾಪಿಸಲಾಗಿತ್ತು. 
ಬ್ರಹ್ಮಾ೦ಡ-ಪಿ೦ಡಾ೦ಡಗಳಲ್ಲಿ ಸಾಮರಸ್ಯವನ್ನು ಪೃಥ್ವೀ ಅಪ್‌, ತೇಜಸ್‌ ಮತ್ತು ವಾಯು 
ಗಳೆ೦ಬ ನಾಲ್ಕು ಭೂತಗಳೂ ಅವುಗಳಿಗೆ ಶರೀರದಲ್ಲಿ ಪರಸ್ಪರವಾದ ರಕ್ತ, ದುಗ್ಬರಸ 
(ಲಿಂಫ್‌) ಕಪ್ಪುಪಿತ್ತ ಮತ್ತು ಹಳದಿ ಪಿತ್ತಗಳೂ ಸಂಸ್ಥಿತಿಗೊಳಿಸುತ್ತವೆ೦ದು ನಂಬಲಾ 
ಗಿತ್ತು. 
ಸ೦ಗೀತನೃತ್ಯಗಳು ಆರೋಗ್ಯಸ೦ವರ್ಧನದಲ್ಲಿ ಪ್ರಯೋಜನಕಾರಿಪ್ರಭಾವವನ್ನು ಜೀರ 
ಬಲ್ಲವೆ೦ಬುದನ್ನು ಭಾರತದಲ್ಲಿ ಬಹು ಹಿಂದಿನಿಂದಲೂ ಗುರುತಿಸಲಾಗಿದೆ; ಉದಾ 
ಹರಣೆಗೆ ವಾಲ್ಮೀಕಿರಾಮಾಯಣವು ಯುದ್ಧ ಭೂಮಿ, ಸೇನೆಯಮುನ್ನಡೆ, ಖಿನ್ನತಾನಿವಾರಣೆ 
ಮೊದಲಾದವುಗಳಲ್ಲಿ ಸಂಗೀತದ ಉಪಯೋಗವನ್ನು ಉಲ್ಲೇಖಿಸುತ್ತದೆ. ನಂದಿಕೇಶ್ವರನು 
(ಸ೦ಗೀತವು ಅವಿಭಾಜ್ಯ ಅ೦ಗವಾಗಿರುವ) ನಾಟ್ಯವನ್ನು ತನ್ನ ಅಭಿನಯದರ್ಪಣದಲ್ಲಿ 
ಹೀಗೆ೦ದು ಪ್ರಶಂಸಿಸಿದ್ದಾನೆ. 
ಕೀರ್ತಿಪ್ಪಾಗಲ್ಫ್ಯಸೌಭಾಗ್ಯವೈದಗ್ಹ್ಯಾನಾ೦ ಪ್ರವರ್ಧನಮ್‌ | 
ಔದಾರ್ಯಸ್ಥೈರ್ಯಧೈರ್ಯಾಣಾ೦ ವಿಲಾಸಸ್ಯ ಚ ಕಾರಣಮ್‌ | 
ದುಃಖಾರ್ತಿಶೋಕನಿರ್ವೇದಖೇದವಿಚ್ಛೇದಕಾರಣಮ್‌ | 
ಶಾರ್ಜ್ಣವದೇವನು ಸ೦ಗೀತರತ್ನಾಕರದಲ್ಲಿ ತೊಟ್ಟಿಲ ಮಗುವಿನಿಂದ ಹಿಡಿದು ಪ್ರಾಣಿ 
ಗಳವರೆಗೆ ಎಲ್ಲರ ಮನಸ್ಸನ್ನು ಸ೦ಗೀತವು ಪ್ರಭಾವಗೊಳಿಸುತ್ತದೆ೦ದು ಹೇಳಿದ್ದಾನೆ. 


ಅಲ್ಲಿಯೂ ದೇವೀಭಾಗವತಪುರಾಣ, ಪ್ರತಿಜ್ಞಾಯೌಗಂಧರಾಯಣ, ರಾಮಾಯಣ, ಹಠ 


ಯೋಗಪ್ಪದೀಪಿಕೆಗಳಲ್ಲಿಯೂ ಮನಸ್ಸನ್ನು ಜಿಂಕೆಗೆ ಹೋಲಿಸಿ ಜಿಂಕೆಯು ಸಂಗೀತದಿಂದ 
ಆಕರ್ಷಿತವಾಗಿ ನಿಶ್ಚಲವಾಗಿ ನಿಲ್ಲುತ್ತದೆ ; ಬೇಟೆಗಾರನು ಆಗ ಅದನ್ನು ಬಾಣದಿಂದ 
ಕೊಲ್ಲುತ್ತಾನೆ ಎ೦ಬ ಉಪಮೆಯನ್ನು ಕೊಟ್ಟಿದೆ. ಭಾರತೀಯ ಸಂಗೀತದ ಹಲವು 
ರಾಗಗಳಿಗೆ ಅತಿಭೌತಿಕ ಶಕ್ತಿಯನ್ನು ಆರೋಪಿಸುವ ನಂಬುಗೆಗಳಿವೆ; ಹೀಗೆ, ಗು೦ಡಕ್ರಿಯಾ 
ರಾಗವು ಪಾಷಾಣವನ್ನು ಕರಗಿಸುತ್ತದೆ. ಳೌಳಿಪಂತು ರಾಗದಿಂದ ಹಲ್ಲಿಗಳು ಆಕರ್ಷಿತ 
ವಾಗುತ್ತವೆ, ಆಸಾವರೀರಾಗದಿ೦ದ ಜಿಂಕೆಗಳು ಆಕರ್ಷಿತವಾಗುತ್ತವೆ, ಪುನ್ನಾಗವರಾಳಿ 


ರಾಗದಿಂದ ನಾಗರಹಾವು ಆಕರ್ಷಿತವಾಗುತ್ತದೆ, ಮೇಘರಾಗ ಹಾಗೂ ಅಮೃತವರ್ಷಿಣಿ 


' 


ಎಂತಾ ನ ರರ ಶೌ ದಾ ೧ 3 


ರಾಗಗಳಿ೦ದ ಮಳೆ ಬರುತ್ತದೆ. ದೀಪಕರಾಗದಿ೦ದ ದೀಪಗಳನ್ನು ಬೆಳಗಿಸಬಹುದು. 
ತ್ಯಾಗರಾಜರು ಸಂಗೀತದಿಂದ ಸತ್ತವನನ್ನು ಬದುಕಿಸಿದರು. ವೀರರಾಘವಅಯ್ಯರ್‌ 


: ಸಂಗೀತದಿಂದ ತ೦ಗಾಳಿಯನ್ನು ಬರಿಸಿದರು, ವೀಣೇಶೇಷಣ್ಣನವರು ಸಂಗೀತದಿಂದ 


ನಾಗರಹಾವನ್ನು ಆಕರ್ಷಿಸಿ ಶಾ೦ತಗೊಳಿಸಿದರು ಇತ್ಯಾದಿ ದಂತ ಕಥೆಗಳು ಪ್ರಚಲಿತ 
ವಾಗಿದೆ. 


ಮಾನಸ-ಶಾರೀರಕಜಾಡ್ಯಗಳ ಚಿಕಿತ್ಸೆಯಲ್ಲಿ ಸ೦ಗೀತವು ವಹಿಸುವ ವೈದ್ಯಕೀಯ ಪಾತ್ರ 


೭೦೮ ಕರ್ಣಾಟಕಸ೦ಗೀತವಾಹಿನಿ 


ವನ್ನು ಕುರಿತು ಈ ಒ೦ದು ವಿವರಣೆಯನ್ನು ಮಂಡಿಸಬಹುದು ; ವ್ಯಕ್ತಿಯು ವ್ಯಾವಹಾರಿಕ 
ಜಗತ್ತಿನ ಸಂಪರ್ಕದಿಲದ ದಿನನಿತ್ಯವೂ ಸ್ವಭಾವಿಕವಾಗಿ ಅನುಭವಿಸುವ ರಸ ಮತ್ತು 
ಸ೦ವೇದನೆಗಳೇ ಸ೦ಗೀತಾನುಭವದಲ್ಲಿಯೂ (ಮಾತುಗಳ ಅಂಶವು ಇರಲಿ, ಇಲ್ಲದಿರಲಿ) 
ಪ್ರತಿಬಿ೦ಬಿತವಾಗಿ ನೆರಳಿನ ಹಾಗೆ ಅಥವಾ ವಾಸ್ತವಪ್ರಾಯವಾಗಿರುವಂತೆ ಅಭಾಸಗೊಳ್ಳು 
ತ್ತವೆ. ಆದರೆ ಇಲ್ಲಿ ಮುಖ್ಯವಾದ ಒಂದು ವ್ಯತ್ಯಾಸವಿದೆ. ಲೌಕಿಕ ವ್ಯಾಪಾರಗಳಲ್ಲಿ ವ್ಯಕ್ತಿಯು 
ಅನುಭವಿಸುವ ಶೋಕ ಶೃ೦ಗಾರಕರುಣಾದಿ ರಸಗಳನ್ನು ಅದೇ ವಸ್ತುನಿಷ್ಕರೀತಿಯಲ್ಲಿ 
ಅನುಭವಿಸುವುದಿಲ್ಲ. ಈ ಅನುಭವವೂ ರಸವೂ ಕಲೆಯ ಅನುಭವದಲ್ಲಿ ಬೇರೆ ರೀತಿಯ 
ಫಲವಾಗಿ ಪರಿಣಾಮಗೊಳ್ಳುತ್ತವೆ. ಇದಕ್ಕೆ ಸಾಧಾರಣೀಕರಣವೆಂದು ಹೆಸರು. ಇದರಲ್ಲಿ 
ಪ್ರಜ್ಞೆಯನ್ನು ಅಡರಿಕೊ೦ಡ ಅನುಭವದಲ್ಲಿ ಅದನ್ನು ವ್ಯಕ್ತೀಕರಿಸುವ ವಿಶಿಷ್ಟ ಉಪಾಧಿಗಳು 
ಕಳೆದುಹೋಗಿ ಅನುಭವದ ಸಾಮಾನ್ಯ, ಸಾರ್ವತ್ರಿಕ ಸಾಧಾರಣಾ೦ಶಗಳು ಉಳಿಯುತ್ತವೆ. 
ಕಲೆಯ ಆಸಾ ದಲ್ಲಿ ಸಾಮಾಜಿಕನು ಅನುಭವಿಸುವುದು ಹೀಗೆ ಸಾಧಾರಣೀಕೃತವಾದ ರಸದ 
ಆಭಾಸವನ್ನು. ಇದು ಆನಂದದಲ್ಲಿ ಪರ್ಯವಸಾನಗೊಳ್ಳುತ್ತದೆ ; ಈ ತುರೀಯಾವಸ್ಥೆಯಲ್ಲಿ 
ಎಲ್ಲ ಸಂಸ್ಕಾರ, ವಾಸನೆ ಮತ್ತು ಉಪಾಧಿಗಳು ಕಳಚಿಹೋಗುತ್ತವೆ. ಇದರಿಂದಾಗಿ ಲೌಕಿಕ 
ರಸದ ಅನುಭವದಲ್ಲಿದ್ದು ಅದನ್ನು ಮಲಪೂರಿತಗೊಳಿಸುವ ಅನುಭವಾ೦ಶಗಳು ವಿರೇಚನ 
ಗೊಳ್ಳುತ್ತವೆ. ಇದು ಸಾಮಾಜಿಕ ವ್ಯಕ್ತಿತ್ವದ ಸಮತೋಲನವನ್ನೂ ಮನಃಸ್ಟಾಸ್ಥ್ಯಸಮೃದ್ಧಿ : 
ಯನ್ನೂ, ಆಂತರಂಗಿಕಶಕ್ತಿಗಳ, ಸಂಪನ್ಮೂಲಗಳ ಸ೦ಚಯನವನ್ನೂ ಉ೦ಟು ಮಾಡು 
ತ್ತದೆ. ಹೀಗಾಗಿ ಸ೦ಗೀತವು ಸೌ೦ದರ್ಯಾಸ್ಟಾದ ಸಾಧಕವಷ್ಟೆ ಅಲ್ಲ, ಮಾನಸಿಕ ವಿರೇಚಕವೂ 
ಹೌದು, ಮಾನಸಿಕ ಚಿಕಿತ್ಸಾಉಪಾಯವೂ ಹೌದು. 


೩. ಪಾಶ್ಚಿಮಾತ್ಯ ಪದ್ಧತಿ 

ಪಾಶ್ಚಿಮಾತ್ಯದೇಶಗಳಲ್ಲಿ ಇಂದು ಸ೦ಗೀತಚಿಕಿತ್ಸೆಯು ಚೆನ್ನಾಗಿ ಊರ್ಜಿತವಾಗಿರುವ 
ಗೌರವಾನ್ವಿತ ವೃತ್ತಿಯಾಗಿದೆ. ಇಂಗ್ಲೆಂಡ್‌, ಯೂರೋಪ್‌, ಅಮೇರಿಕದ ಸ೦ಯುಕ್ತ 
ಸಂಸ್ಥಾನಗಳು ಮತ್ತು ಕೆನಡಾಗಳಲ್ಲಿ ನೂರಾರು ಸಂಗೀತಚಿಕಿತ್ಸಾ ಕೇ೦ದ್ರಗಳಿವೆ.. ಅಷ್ಟೆ 
ಅಲ್ಲ, ಜಟಿಲವೂ ಕಷ್ಟಸಾಧ್ಯವೂ ಆದ ಮಾನಸಿಕ ವ್ಯಾಧಿಗಳ ಚಿಕಿತ್ಸೆಗಾಗಿ ವಿಶೇಷಜ್ಞ 
ವೈದ್ಯರನ್ನುಳ್ಳೆ ವಿಶೇಷಸ೦ಗೀತಚಿಕಿತ್ಸಾಕೇ೦ದ್ರಗಳೂ ಇವೆ. ಸಂಗೀತ ಚಿಕಿತ್ಸೆಯನ್ನು ಕುರಿತ 
ರಾಷ್ಟ್ರೀಯ; ಅಂತರರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳೂ ಸೆಮಿನಾರ್‌ಗಳೂ ನಿಯತ 
ಕಾಲಿಕವಾಗಿ ನಡೆಯುತ್ತವೆ; ಅವುಗಳಲ್ಲಿ ತಜ್ಞರೂ ವಿಶೇಷಜ್ಠರೂ ಕಲೆತು ತಮ್ಮ ಅನುಭವ 
ಗಳು, ಸಮಸ್ಯೆಗಳು, ಯೋಜನೆಗಳು, ಕ್ರಮಗಳು, ವಿಧಾನಗಳು. ತಂತ್ರಗಳು, ಸಂಶೋಧನ 
ಫಲಿತಾಂಶಗಳೂ ಮುಂತಾದವನ್ನು ವಿನಿಮಯಮಾಡಿಕೊಳ್ಳುತ್ತಾರೆ. ಇ೦ತಹ ವಿದ್ವ 
ತ್ರೂರ್ಣ, ವೃತ್ತಿವ೦ತರ ಅಧಿವೇಶನಗಳಲ್ಲಿ ಜರುಗುವ ನಡಾವಳಿಗಳ ವರದಿಗಳು, ವಿಶೇಷ 
ಬುಲೆಟಿನ್‌, ಮಾನೋಗ್ರಾಫ್‌ ಮತ್ತಿತರ ಗ್ರಂಥಗಳು ಸಂಗೀತಚಿಕಿತ್ಸೆಯನ್ನು ಕುರಿತ 
ನಿಯತಕಾಲಿಕಗಳು ಇತ್ಯಾದಿ ಪ್ರಕಟನೆಗಳೂ ನಿಯತಕಾಲಿಕವಾಗಿ ಹೊರಬೀಳುತ್ತಲೇ ಇರು 


ಸಂಗೀತ ಪವಾಡ, ಸಂಗೀತ ಚಿಕಿತ್ಸೆ ೭೦೯ 


ತ್ತವೆ. ಯೂರೋಪ್‌ನ ಇಂತಹ ಕೆಲವು ಕೇ೦ದ್ರಗಳನ್ನು ಸ೦ದರ್ಶಿಸಿ ಅವುಗಳ ಕಾರ್ಯ 
ವಿಧಾನಗಳನ್ನು ಪರಿಚಯಮಾಡಿಕೊಳ್ಳುವ ಸದವಕಾಶವೂ ನನಗೆ ಒದಗಿತ್ತು. ಅಲ್ಲಿ 
ಭಾರತೀಯ ಸಂಗೀತವನ್ನೂ ಚಿಕಿತ್ಸಾಸಾಧಕವಾಗಿ ಬಳಸುವ ಸಾಧ್ಯತೆಯನ್ನು ಕೇಂದ್ರ 
ನಿರ್ದೇಶಕರುಗಳೊಡನೆ ಚರ್ಚಿಸಿ ನಮ್ಮ ಸಂಗೀತದ ಕೆಲವು ಮಾದರಿಗಳನ್ನು ಒದಗಿಸಿ 
ದ್ದೇನೆ. ಇದರಿಂದ ಒಳ್ಳೆಯ ಪರಿಣಾಮವಾಗಿದೆಯೆಂದು ಅವರೆನ್ನುತ್ತಾರೆ. ಇದರಲ್ಲಿ 
ಅಚ್ಚರಿಯೇನಿಲ್ಲ : ಏಕೆಂದರೆ ಮಾತುಗಳ, ಮತ್ತು ಗಮಕ(ಸ್ಟರಾಲ೦ಕರಣ)ಗಳ ಮೂಲಕ 
ರಸವನ್ನು ಪ್ರೇರಿಸಿ ವಿರೇಚಗೊಳಿಸುವ ಶಕ್ತಿಯಲ್ಲಿ ಭಾರತೀಯ ಸಂಗೀತಕ್ಕೆ ಸಾಟಿಯಿಲ್ಲ. 
ಇಷ್ಟು ಪರಿಣಾಮಕಾರಿಯಾದ ಸಾಧಕವಿದ್ದರೂ ಈ ದಿಸೆಯಲ್ಲಿ ನಾವು ಭಾರತದಲ್ಲಿ ಏನೂ 
ಮಾಡಿಲ್ಲವೆ೦ಬುದು ವಿಷಾದಕರವಾಗಿದೆ. ಇಂತಹ ಒಂದೇ ಒ೦ದು ಪ್ರಯತ್ನ ಸುಮಾರು 
೬೦ ವರ್ಷಗಳ ಹಿ೦ದೆ ಕರ್ನಾಟಕದಲ್ಲಿ ನಡೆಯಿತು. ಮೈಸೂರುಪ್ರಭು ನಾಲ್ವಡಿ ಕೃಷ್ಣರಾಜ 
ವಡೆಯರು ಪ್ರಿನ್ಸೆಸ್‌ ಕೃಷ್ಣಾಜಮ್ಮಣ್ಣಿ ಕ್ಷಯದಾಸ್ಪತ್ರೆಯ ರೋಗಿಗಳ ಮಾನಸಿಕ ಪುನ 
ರ್ವ್ಯವಸ್ಥೆಗೆಂದು ವಾರಕ್ಕೊಮ್ಮೆ ಆಕರ್ಷಕ ಸಂಗೀತ ಕಛೇರಿಗಳನ್ನು ವ್ಯವಸ್ಥೆ ಮಾಡಿದ್ದರು. 


೪. ಶಾರೀರಕ-ಮಾನಸಿಕ ಆಧಾರಗಳು 

ಸಂಗೀತವು ಚಿಕಿತ್ಸಾಸಾಧಕವಾಗುವ ಮತ್ತು ಸಾಧ್ಯಹೇತುಗಳಾಗಿರುವ ಶಾರೀರಕ 
ಹಾಗೂ ಮಾನಸಿಕ ವ್ಯಾಪಾರಗಳನ್ನು ಇಲ್ಲಿ ಸಂಗ್ರಹಿಸಬಹುದು. ಲಂಡನ್‌ ಪ್ರಾಣಿ 
ಸಂಗ್ರಹಾಲಯದಲ್ಲಿ ನಡೆಸಿದ ಪ್ರಯೋಗವೊಂದರಲ್ಲಿ ಬೇರೆ ಬೇರೆ ಪ್ರಾಣಿಗಳು ಸಂಗೀತ 
ವಾದ್ಯಗಳ ನಾದಕ್ಕೆ ವಿಶಿಷ್ಟವಾದ ಪ್ರತಿಕ್ರಿಯೆಗಳನ್ನೂ ಬೇಕು-ಬೇಡಗಳನ್ನೂ ಅಭಿವ್ಯಕ್ತ 
ಪಡಿಸಿದವೆ೦ದು ಕಂಡುಬಂದಿದೆ. ಮನುಷ್ಯರ ಕೆಲವು ಸ೦ಗೀತಧಾತುಗಳು--ವಿಶೇಷವಾಗಿ 
ಷೋಪನ್‌ನ ವಾಲ್ಟ್‌ ನೃತ್ಯಸ೦ಗೀತವು--ನಿದ್ರಾಪ್ರೇರಕವೆ೦ಂಬುದು ಡಾ. ಬೆಖನ್‌ಸ್ಕಿ 
ಯವರ ಸಂಶೋಧನೆಯಿಂದ ವ್ಯಕ್ತಪಟ್ಟಿದೆ. ಡಾ. ಎವಿ೦ಗ್‌ ಇದನ್ನು ಸ್ಥಿರೀಕರಿಸಿದ್ದಾನೆ. 
ಅಲ್ಲದೆ ಸಂಗೀತದ ಸ್ವರಗಳಿಂದ ನೋವನ್ನು ನಿವಾರಿಸಬಹುದು ಅಥವಾ ಕಡಿಮೆಮಾಡ 
ಬಹುದು ಎ೦ಬುದನ್ನು ತೋರಿಸಿಕೊಟ್ಟಿದ್ದಾರೆ. ಹಲ್ಲು ಕೀಳುವುದು ಮುಂತಾದ ಅಲ್ಪಶಸ್ತ್ರ 
ಚಿಕಿತ್ಸಕಗಳಲ್ಲಿ ಇಂದ್ರಿಯ ಸುಪ್ತಿ(ಅಫೀಸ್ತೀಸಿಯಾ)ಗಾಗಿ ಮದ್ದುಗಳನ್ನು ಬಳಸುವುದರ 
ಬದಲು ಸಂಗೀತವನ್ನು ಬಳಸುವುದು ಅಮೆರಿಕದ ಸಂಯುಕ್ತಸಂಸ್ಥಾನಗಳಲ್ಲಿ ಹೆಚ್ಚಾಗು 
ತ್ತಿದೆ ಡಾ. ಹರ್ಬರ್ಟ್‌ ಡಿಕ್ಸನ್‌ರ ಪ್ರಕಾರ ದ್ರುತಗತಿಯ ಉಲ್ಲಾಸಕರ ಸ೦ಗೀತವು ನಿಧಾನ 
ವಾದ ರಕ್ತಪರಿಚಲನೆಯಿರುವ ರೋಗಿಗಳಿಗೂ ಸಂತೈಸಿ ಆಪ್ಯಾಯಗೊಳಿಸುವ ಸಂಗೀತವು 
ನಿದ್ರಾರಾಹಿತ್ಯ ಮತ್ತು ಭಯಂಕರ ಸ್ಪಪ್ನಗಳಿ೦ದ ಬಳಲುವವರಿಗೂ ಪ್ರಯೋಜನಕರ 
ವಾಗಿರುತ್ತದೆ. ಸಂಗೀತದಿಂದ ಎಲ್ಲ ರೋಗಿಗಳಿಗೂ ಮಾನಸಿಕ ವಿಶ್ರಾಂತಿ ಮತ್ತು ನೆಮ್ಮದಿ 
ಗಳು ದೊರೆಯುತ್ತವೆ. ಕೆಲವರಿಗೆ ಸಂಪೂರ್ಣವಾಗಿ ಗುಣವಾಗುವುದೂ ಉಂಟು. 

ಸೋವಿಯತ್‌ ವೈದ್ಯ ಡೊಗಿಯಲ್‌ರವರ ಸಂಶೋಧನೆಗಳಿಂದ ಸೆಂಗೀತವು ಮನು 
ಷ್ಯನ ದೇಹದಲ್ಲಿ ಕೆಳಕಂಡ ಪರಿಣಾಮಗಳನ್ನು ಉ೦ಟುಮಾಡುತ್ತದೆಂಬುದು ತಿಳಿದು 


೭೧೦ ಕರ್ಣಾಟಕಸ೦ಗೀತವಾಹಿನಿ 


ಬಂದಿದೆ : 

೧. ರಕ್ತದ ಒತ್ತಡವು ಏರುತ್ತದೆ ಅಥವಾ ಇಳಿಯುತ್ತದೆ. 
. ರಕ್ತಪರಿಚಲನೆಯ ವೇಗವು ಹೆಚ್ಚುತ್ತದೆ ಅಥವಾ ಕಡಿಮೆಯಾಗುತ್ತದೆ. 
. ಹೃದಯದ ಬಡಿತವು ವೇಗತರವಾಗುತ್ತದೆ. 
. ಪರಿಚಲನೆ ಹಾಗೂ ಶ್ವಾಸದ ಕ್ರಿಯೆಗಳಲ್ಲಿ ಗಮನಾರ್ಹ ಬದಲಾವಣೆಗಳಾಗುತ್ತ್‌ಪೆ. 
. ರಕ್ತದ ಒತ್ತಡದಲ್ಲಿನ ವ್ಯತ್ಯಾಸಗಳು ಸ್ವರದ ಉಚ್ಚತೆ ಮತ್ತು ಆವೇಗಗಳಿಗೆ ನೇರ 
ಅನುಪಾತದಲ್ಲಿರುತ್ತವೆ. 

೬. ರಕ್ತದ ಒತ್ತಡದಲ್ಲಿ ಆಗುವ ಇಂತಹ ವ್ಯತ್ಯಾಸಗಳು ರೋಗಿಗಳ ವೈಯಕ್ತಿಕ 
ವೈಶಿಷ್ಟ್ಯಗಳನ್ನು ಎತ್ತಿ ಸಾರುತ್ತವೆ. 

೭. ಸ್ಟಿಕ್ನೀನ್‌ ಮತ್ತು ಸದೃಶ ಉತ್ತೆ ೇಜಕಗಳು ರಕ್ತದಲ್ಲಿದ್ದರೆ ಮೇಲೆ ಹೇಳಿರುವ 
ಶಾರೀರಕಪರಿಣಾಮಗಳನ್ನು ಉದ್ದೀಪನಗೊಳಿಸುತ್ತವೆ ; ಮಾರ್ಫೀನ್‌ ಮು೦ತಾದ ಶಾಮಕ 
ಗಳಿದ್ದರೆ ಇವುಗಳನ್ನು ಕ್ಷೀಣಗೊಳಿಸುತ್ತದೆ. 


2,2 0% ಖಿ ಓ 


೫. ಸ೦ಗೀತ ಚಿಕಿತ್ಸಾ ವಿಧಾನಗಳು 

ಚಿಕಿತ್ಸಾತ್ಮಕ ಸಂಗೀತವನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಆರು ವಿಧವಾಗಿ ಬಳಸಲಾಗು 
ತ್ತಿದೆ ; ಹಿನ್ನೆಲೆಯ ಚಿಕಿತ್ಸೆ, ಭಾವನಾತ್ಮಕಚಿಕಿತ್ಸೆ, ಸಂಯುಕ್ತ ಚಿಕಿತ್ಸೆ, ಕಾರ್ಯತತ್ಪರಚಿಕಿತ್ಸೆ. 
ಗಾಯನ-ವಾದನನಿರತಚಿಕಿತ್ಸೆ, ಸೃಜನಾತ್ಮಕ ಚಿಕಿತ್ಸೆ. ಇವು ಇದೇ ಕ್ರಮದಲ್ಲಿ ಉತ್ತರೋ 
ತ್ತರವಾಗಿ ಹೆಚ್ಚು ಪರಿಣಾಮಕಾರಿಯಾಗಿವೆ. ಶಾರೀರಕ ಚಿಕಿತ್ಸಾ ಸಂಬಂಧಿತವಾದ ಸಂಗೀತ 
ವನ್ನು ಕುರಿತು ಕೆಲವು ಮಾತುಗಳನ್ನು ಹೇಳಲಾಗುವುದು. ತ 

(ಅ) ಹಿನ್ನೆಲೆಯ ಚಿಕಿತ್ಸಾವಿಧಾನ : ಎಲ್ಲ ಸ೦ಗೀತಚಿಕಿತ್ಸಾವಿಧಾನಗಳಲ್ಲೂ ಇದು 
ಬಹುಶಃ ಅತ್ಯಂತ ಸಾಮಾನ್ಯವಾದುದು ; ; ರೋಗಿಯ ಸ ಸಾಮಾನ್ಯ ಮಾನಸಿಕಸ್ಪಾಸ್ಥ್ಯಕ್ಕೆ ಉಪ 
ಕಾರಕವಾದುದು ; ಎಂದರೆ ನಿರ್ದಿಷ್ಟ ಅಥವಾ ವಿಶಿಷ್ಟ ಮಾನಸಿಕರೋಗಗಳನ್ನು ಗುಣ 
ಪಡಿಸುವುದರಲ್ಲಿ ಇದರ ಉಪಯೋಗವು ಅಷ್ಟಾಗಿ ಇರದು ; ಆದರೆ ರೋಗ ನಿವಾರಣೆಗೆ 
ಮುಖ್ಯ -ಆವಶ್ಯಕತೆಗಳಲ್ಲಿ ಒಂದಾದ ಸ್ಟಾಸ್ಥ್ಯಭಾವನೆಯನ್ನು ಉ೦ಟುಮಾಡುವುದರಲ್ಲಿ 
ಇದರ ಪಾತ್ರವು ಹಿರಿದು. ರೋಗಿಯು ತನ್ನ ಮಾನಸಿಕ ಬಿಗುಹುಗಳನ್ನು ಸಡಿಲಗೊಳಿಸಿ 
ಕೊ೦ಡು ಆತ್ಮೀಯ ಭಾವದಲ್ಲಿರಲು ಬೇಕಾಗುವ ವಾತಾವರಣ ಅಥವಾ ಪರಿಸರವನ್ನು 
ನಿರ್ಮಿಸುವುದು ಇದರ ಗುರಿ. ಸಂತೈಕೆಯ ಅಥವಾ ಉಲ್ಲಾಸಕರವಾದ ಸಂಗೀತವನ್ನು 
ಗ್ರಾಮಾಫೋನ್‌ ತಟ್ಟೆಗಳು, ಧ್ವನಿಮುದ್ರಿತ ಟೇಪ್‌ಗಳು, ದೂರದರ್ಶನ ಅಥವಾ ಬಾನುಲಿ 
ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಧ್ವನಿವರ್ಧಕಗಳ ಮೂಲಕ ಆಸ್ಪತ್ರೆಗಳಲ್ಲಿ ಕೇಳಿಸಲಾಗು 
ವುದು. ಗದ್ದಲದ ಅಥವಾ ಗ೦ಭೀರವಾದ ಸಂಗೀತವನ್ನು ಉಪಯೋಗಿಸಕೂಡದು. 
ಇ೦ತಹದೇ ಸ೦ಗೀತ ಎ೦ದು ಆಯ್ಕೆ ಮಾಡಿ ಹಾಕುವ ಆವಶ್ಯಕತೆ ಏನೂ ಇರದು ; ಆದರೆ 
ವಾದ್ಯ ಸಂಗೀತ, ವಾದ್ಯಮೇಳ ಸಂಗೀತ ಮತ್ತು ಚಲನಚಿತ್ರ ಸಂಗೀತಗಳು ಹೆಚ್ಚು 


ಸ೦ಗೀತ ಪವಾಡ, ಸ೦ಗೀತ ಚಿಕಿತ್ಸೆ ೭೧೧ 


ಪ್ರಯೋಜನಕಾರಿಯಾಗಬಲ್ಲವು. ಇ೦ತಹ ಸ೦ಗೀತವನ್ನು ಯಾವ ವೇಳೆಯಲ್ಲಾದರೂ - 
ಹಾಕಬಹುದು ; ಊಟ, ತಿ೦ಡಿ ಓದು, ಸ೦ಭಾಷಣೆ, ಕೆಲಸ ಮು೦ತಾದ ಸಮಯಗಳಲ್ಲಿ 
ಇದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಒಮ್ಮೊಮ್ಮೆ ಸ೦ಗೀತಕಲೆಗಾರರ ಪ್ರತ್ಯಕ್ಷ 
ಸಂಗೀತ ಕಛೇರಿ, ಲಘುಶಾಸ್ತ್ರೀಯ ಸಂಗೀತ, ಬ್ಯಾ೦ಡ್‌ಗಳು, ಭಾವಗೀತೆಗಳು, ಹರಿಕಥೆ 
ಮುಂತಾದುವುಗಳನ್ನು ಏರ್ಪಡಿಸುವುದರಿ೦ದ ಹೆಚ್ಚು ಪ್ರಯೋಜನವಾಗುತ್ತದೆ. ಬಂಧು 
ಮಿತ್ರರು ರೋಗಿಯನ್ನು ವಾರ್ಡ್‌ನಲ್ಲಿ ನೋಡಲು ಬ೦ದಾಗ ಆತ್ಮೀಯ ಭಾವವನ್ನು 
ಮೂಡಿಸುವ ಮತ್ತು ಬಿಗುಹುಗಳನ್ನು ಸಡಿಲಗೊಳಿಸುವ ಮನೋಭಾವವನ್ನು ಮೂಡಿಸಲು 
ಹಿನ್ನೆಲೆಯ ಸಂಗೀತ ಚಿಕಿತ್ಸಾವಿಧಾನವು ಸಹಾಯಕವಾಗಿರುತ್ತದೆ. 

(ಆ) ಭಾವನಾತ್ಮಕ ಚಿಕಿತ್ಸಾವಿಧಾನ : ಇದು ಹಿ೦ದಿನ ವಿಧಾನಕ್ಕಿ೦ತ ಉಚ್ಚತರಸ್ತರದ್ದು:; 
ವ್ಯಕ್ತಿ ಹಾಗೂ ಸಮುದಾಯಗಳೆರಡರಲ್ಲಿಯೂ ಉಪಯುಕ್ತ ; ಆದರೆ ರೋಗಿಯಲ್ಲಿ ಸ್ವಲ್ಪ 
ಪೂರ್ವ ಸಿದ್ಧತೆಯನ್ನೂ ಸ್ವಲ್ಪಮಟ್ಟಿನ ಸಂಗೀತ ಜ್ಞಾನವನ್ನೂ ಬುದ್ಧಿಪೂರ್ವಕ ಮಗ್ನತೆ 
ಯನ್ನೂ ಅಪೇಕ್ಷಿಸುತ್ತದೆ. ಸಂಗೀತವನ್ನು ಕೇಳಿಸುವುದಕ್ಕಿ೦ತ ಮುಂಚೆ ಅದರಲ್ಲಿ ಇಂಗಿತ 
ಗೊ೦ಡಿರುವಷ್ಟರಮಟ್ಟಿಗೆ ಅದರ ವಾಗ್ಗೇಯಕಾರನ ಪ್ರೇರಣೆ, ಹಿನ್ನೆಲೆ, ಸ್ಫೂರ್ತಿ, 
ಪ್ರಚೋದನೆ, ವ್ಯಕ್ತಿತ್ವ ಇತ್ಯಾದಿಗಳನ್ನೂ ಉಚಿತವಾದಷ್ಟು ಶಾಸ್ತ್ರವಿಷಯವನ್ನೂ ತಾಂತ್ರಿಕ 
ಜ್ಞಾನವನ್ನೂ ಅತಿಪಾರಿಭಾಷಿಕವಲ್ಲದ ರೀತಿಯಲ್ಲಿ ರೋಗಿಯೊಡನೆ ಚರ್ಚಿಸಲಾಗುತ್ತದೆ. 
ಹಾಡಿನಲ್ಲಿರುವ ಮಾತುಗಳ ಒಟ್ಟ೦ದದ ಅರ್ಥ, ಭಾವಗಳನ್ನು ಸಾಮಾನ್ಯವಾಗಿ ಚರ್ಚಿಸ 
ಲಾಗುತ್ತದೆ. ಇ೦ತಹ ಮಾತುಗಳು ರೋಗಿಗೆ ಚೆನ್ನಾಗಿ ತಿಳಿದಿರುವ. ಭಾಷೆಯಲ್ಲಿರಬೇಕು. 
ಕರ್ನಾಟಕದಲ್ಲಿ ಹರಿದಾಸರ ಅಥವಾ ಶಿವಶರಣರ, ತಮಿಳುನಾಡಿನಲ್ಲಿ ಆಳ್ವಾರರುಗಳ, 
ಆಂಧ್ರದಲ್ಲಿ ಭದ್ರಾಚಲರಾಮದಾಸ, ವೇಮನ, ತಾಳ್ಳಪಾಕ೦ವಾಗ್ಗೇಯಕಾರರು, ತ್ಕಾಗ 
ರಾಜ, ಮಹಾರಾಷ್ಟ್ರದಲ್ಲಿ ಜ್ಞಾನದೇವ, ನಾಮದೇವ, ತುಕಾರಾ೦ ಮು೦ತಾದವರ ಅಭಂಗ 
ಮತ್ತಿತ್ತರ ಹಾಡುಗಳು, ಮೀರಾ, ಕಬೀರ, ತುಲಸೀದಾಸರ, ಸೂರದಾಸರ ಭಜನೆಗಳು. 
ರಜೀ೦ದ್ರ ಸ೦ಗೀತ ಇವು ಉದಾಹರಣೆಗಳು. ಈ ವಿಧಾನದಲ್ಲಿ ಹಾಡನ್ನು ಆಯ್ಕೆ ಮಾಡು 
ವಲ್ಲಿ ಉಪಯೋಗಿಸಬೇಕಾದ ಒರೆಗಲ್ಲೆಂದರೆ ಅದರ ಮಾತುಗಳ ಅರ್ಥ-ಭಾವಗಳು 
ಮನಸ್ಸಿಗೆ ನಾಟುವಂತಿರಬೇಕು. ಅದನ್ನು ಉಚಿತವಾದ ಧಾತು(ರಾಗ-ತಾಳ)ವಿಗೆ ಅಳ 
ವಡಿಸಿರಬೇಕು. ಅದನ್ನು ರೋಗಿಯು ಅರ್ಥಮಾಡಿಕೊಂಡು ಪರಿಭಾವಿಸುವಂತಿರಬೇಕು. 
ಆದರೆ ರೋಗಿಯ ಗಮನ ಹಾಗೂ ಮಾನಸಿಕ ಶಕ್ತಿಗಳಿಗೆ ಹೊರೆಯಾಗುವಷ್ಟು ಗಂಬ್ಲೀರ 
ವಾದ ಅಥವಾ ಗಡುಸಾದ, ಭಾರ-ನೀರಸವಾದ ಸಂಗೀತವನ್ನು ಬಳಸಬಾರದು. ಗುಂಪಿಗೆ 
ಇ೦ತಹ ಚಿಕಿತ್ಸಾವಿಧಾನವನ್ನು ಅಳವಡಿಸಿದಾಗ ಅದರಲ್ಲಿರುವ ಪ್ರತಿಯೊಬ್ಬ ರೋಗಿಯೂ 
ಕ್ರಿಯಾತ್ಮಕವಾಗಿ ಪಾಲುಗೊಳ್ಳುವಂತೆ ಪ್ರಚೋದಿಸುವುದು ಮುಖ್ಯ. ಇದು ಅವರ ಅರಿವು 
ಕಾಣ್ಕೆಗಳು ಸಮೃದ್ಧವಾಗುವುದರಲ್ಲಿ, ಸಾಮಾಜಿಕ ಹೊಂದಾಣಿಕೆಗಳಲ್ಲಿ ಸಹಾಯಕವಾಗು 
ತ್ತದೆ. 

ಸ೦ಗೀತವನ್ನು ಕೇಳಿದ ಮೇಲೆ ಗುಂಪಿನ ಸದಸ್ಯರು ಹಾಡಿನ ಮಾತು-ಧಾತುಗಳನ್ನು 


೭೧೨ ಕರ್ಣಾಟಕಸ೦ಗೀತವಾಹಿನಿ 


ವಿಶ್ಲೇಷಿಸಿ ಅದರಲ್ಲಿ ಅಡಕವಾಗಿರುವ ಮತ್ತು ಪ್ರೇರಿಸುವ ಕಲ್ಪನೆ, ಆವೇಗ, ಸ೦ವೇದನೆ, 
ರಸಭಾವನೆಗಳನ್ನು ಮುಕ್ತಮನಸ್ಸಿನಿ೦ದ ಚರ್ಚಿಸುವರು. ಒ೦ದೇ ಹಾಡು ಬೇರೆಬೇರೆ ವ್ಯಕ್ತಿ 
ಗಳಲ್ಲಿ ಬೇರೆಬೇರೆ ಪ್ರತಿಕ್ರಿಯೆಗಳನ್ನೂ ಭಾವಸಾಹಚರ್ಯಗಳನ್ನೂ ಪ್ರಚೋದಿಸಬಲ್ಲದು, 
ಪ್ರಚೋದಿಸುತ್ತದೆ. ಈ ಚಿಕಿತ್ಸಾವಿಧಾನವು ಮಾನಸಿಕತಾರುಮಾರಿಗೆ ಹೇತುವಾದ ಕಲ್ಪನೆ, 
ಭಾವನೆ. ಸಂವೇದನೆ, ರಸ ಮೊದಲಾದುವನ್ನು ಪ್ರಜ್ಞೆಯ ಸುಪ್ತಸ್ತರದಿ೦ದ ಜಾಗೃತ 
ಪ್ರಜ್ಞೆಯ ಸ್ತರಕ್ಕೆ ತಳ್ಳಿ ಎತ್ತುತ್ತದೆ. ಅಲ್ಲಿ ಅವು ಮಾನಸಿಕವಿರೇಚನ ಪ್ರಕ್ರಿಯೆಗೆ ಸಿಕ್ಕಿ ಕರದಿ 
ಹೋಗುತ್ತದೆ. ಅಥವಾ ಒಡೆದುಹೋಗಿ ನಿಷ್ಕ್ರಿಯವಾಗುತ್ತವೆ. ಮೊದಮೊದಲು ಸಂಗೀತವು 
ರೋಗಿಯ ಖಿನ್ನತೆಗೆ ಅನುಗುಣವಾಗಿರಬೇಕು. (ಉದಾ. ತೋಡಿ, ಪುನ್ನಾಗವರಾಳಿ, ನೀಲಾ೦ 
ಬರಿ, ಇತ್ಯಾದಿ); ನಂತರ ಗೆಲವು, ಹುರುಪು, ಹರ್ಷಗಳತ್ತ ಕ್ರಮೇಣ ಮು೦ಬರಿಯಬೇಕು 
(ಉದಾ. ಕನ್ನಡ, ರವಿಚ೦ದ್ರಿಕಾ, ನವರಸಕನ್ನಡ) ತಾಳವಾದ್ಯಮೇಳಗಳು, ವಾದ್ಯಮೇಳಗಳು 
ಇತ್ಯಾದಿಗಳ ಸಂಗೀತದಲ್ಲಿ, ರೋಗಿಯಲ್ಲಿ ಅತಿರೇಕಉದ್ರೇಕ ಅಥವಾ ಅತಿರೇಕ ಉನ್ಮಾದ 
ವೇಗದ ಪರಾಕಾಷ್ಠೆಯನ್ನು ಪ್ರಚೋದಿಸದಿರುವಂತೆ ಎಚ್ಚರವನ್ನು ವಹಿಸಬೇಕು. ಸಾಮಾನ್ಯ 
ವಾಗಿ ಹೇಳುವುದಾದರೆ ಗಾಳಿವಾದ್ಯಗಳ ಸಂಗೀತವು ಕೆಳಸ್ಥಾಯಿಗಳಲ್ಲಿ ವಿಲ೦ಬ ನಡೆಯಲ್ಲಿ 
ಸಾಂತ್ವನಭಾವವನ್ನೂ ಮೇಲುಸ್ಥಾಯಿಯಲ್ಲಿ ದ್ರುತಗತಿಯಲ್ಲಿ ಒತ್ತಡವನ್ನೂ ಉ೦ಟು 
ಮಾಡುತ್ತವೆ. ತ೦ತಿವಾದ್ಯಗಳ ಸಂಗೀತವು ಹಿತಕರವಾಗಿದ್ದು ಸಂತೈಕೆಯದಾಗಿರುತ್ತದೆ. 
ಮಾನಸಿಕ ರೋಗಿಗಳ ಚಿಕಿತ್ಸೆಯನ್ನು ವ್ಯಕ್ತಿಯಿ೦ದ ಪ್ರಾರಂಭಿಸಿ ಗುಂಪಿಗೆ ವಿಸ್ತರಿಸಬೇಕು. 
ಮೊದಲಿನಲ್ಲಿ ಲಯಪ್ರಧಾನವಾದ ಸಂಗೀತವನ್ನು ಬಳಸಲಾಗುತ್ತದೆ, ನಂತರ ರಾಗಾ 
ಲಾಪನೆ, ಕೊನೆಯಲ್ಲಿ ಮಾತುಗಳಿರುವ ಹಾಡುಗಳು. ಸಂಗೀತವು ರೋಗಿಯ ಕಲ್ಪನಾ 
ಶಕ್ತಿಯನ್ನೂ ಭಾವನಾವ್ಯಾಪಾರವನ್ನೂ ರಸವನ್ನೂ ಪ್ರಚೋದಿಸುವಂತಿರಬೇಕು. ಹೀಗಿದ್ದರೆ 
ಅದಕ್ಕೆ ಸ೦ಸರ್ಗಚಿಕಿತ್ಸಾ ವಿಧಾನವೆಂದು ಹೆಸರು. ಇದರ ಉದ್ದೇಶವೆ೦ದರೆ ಸಂಗೀತದಿಂದ 
ರೋಗಿಯ ಪ್ರತಿಕ್ರಿಯೆಯ ಮೂಲಕ ರಸಗಳ ಅನುಭವವನ್ನು ಹುರಿದುಂಬಿಸುವುದು. 
ಅವುಗಳ ಅನುಭವದಲ್ಲಿ ಜೀವಕಳೆ ತುಂಬುವುದು. ಭಾವನಾತ್ಮಕ ಚಿಕಿತ್ಸಾ ವಿಧಾನವನ್ನು 
ರೋಗಿಯ ವಿಷಾದವನ್ನು ನಿಯಂತ್ರಿಸಿ ಉದ್ರೇಕವನ್ನು ಸ೦ತೈಸಿ ರೋಗಿಯು ಅತಿ ಹರ್ಷ 
ಅತಿ ಕೋಪಗಳಲ್ಲಿ ಪರವಶನಾಗಿದ್ದಾಗ ಸಮಾಧಾನಗೊಳಿಸಲು ಬಳಸಲಾಗುತ್ತದೆ. 

(ಇ) ಸ೦ಯೋಗ ಚಿಕಿತ್ಸಾ ವಿಧಾನ : ರೋಗಿಯನ್ನು ಅವನ ವರ್ತನೆಗಳ ಮೂಲಕ ಗುಣ 
ಪಡಿಸಲೆಗಳಸುವ ಇತರ ಚಿಕಿತ್ಸಾವಿಧಾನಗಳೊಡನೆ ಸಂಗೀತವನ್ನು ಸ೦ಯೋಜಿಸುವುದ 
ರಿಂದ ಈ ವಿಧಾನಕ್ಕೆ ಈ ಹೆಸರು ಬಂದಿದೆ. ಈ ದೈಹಿಕ ವಿಧಾನಗಳನ್ನು ಅವಲಂಬಿಸಿ 
ಅದನ್ನು ಹೀಗೆ ವರ್ಗೀಕರಿಸಬಹುದು: ಸೌಂದರ್ಯವರ್ಧಕ ವ್ಯಾಯಮ (ಕ್ಯಾಲಿಸ್ತೆನಿಕ್ಸ್‌), 
ಮೂಕಾಭಿನಯ (ಮೈಮ್‌), ಸಂಕೇತ ಪ್ರತಿಮೆಗಳ ಗೇಯ ನಾಟಕ, ಸ್ವಯಂಜಾತತರಬೇತಿ, 
ಸಮ್ಮೋಹನ, ಚಿತ್ರಕಲೆ, ಕಾವ್ಯ, ವಿದ್ಯುನ್ನಿದ್ರೆ. ಸಮ್ಮೋಹನ ಮತ್ತು ವಿದ್ಯುನ್ನಿದ್ರೆಗಳನ್ನುಳಿದ 
ಇತರ ವಿಧಾನಗಳಲ್ಲಿ ರೋಗಿಯು ಸಮುದಾಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕ್ರಿಯಾ 
ತ್ಮಕವಾಗಿ ಭಾಗವಹಿಸಿ ' ಇತರರೊಡನೆ ಹೊಂದಿಕೊಳ್ಳುವ ಮತ್ತು ಸ್ವಯಂಸಹಾಯ. 


ಸ೦ಗೀತ ಪವಾಡ, ಸ೦ಗೀತ ಚಿಕಿತ್ಸೆ ೭೧೩ 


ಸ್ವಾವಲಂಬನೆಗಳಲ್ಲಿ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ತನ್ನ ಮಾನಸಿಕ ಆರೋಗ್ಯ ಮತ್ತು 
ಬಲಗಳು ವರ್ಧಿಸುವುದರಿ೦ದ ಇದರಲ್ಲಿ ಅವನಿಗೆ ನೆಚ್ಚಿಕೆ ಹುಟ್ಟುತ್ತದೆ. 
ಸೌಂದರ್ಯವರ್ಧಕ ವ್ಯಾಯಾಮದಲ್ಲಿ ಬರುವ ಅ೦ಗಾಗಗಳ ಚಲನೆಯು ಒಳಗೊಂಡಿ 
ರುವ ನಮ್ಯತೆ, ಮೆತು, ಸ್ತಿಮಿತಸುಗಮತೆ, ನಿರಂತರತೆ ಮತ್ತು ಸ೦ಘಟನೆಗಳನ್ನು ಆಯಾ 
ಗುಣಸ೦ಶ್ಲಿಷ್ಟವಾದ ಸಂಗೀತವು ಪ್ರಚೋದಿಸುವ ರಸಾತ್ಮಕ ಸ್ಥಿತಿಗಳಿಗೆ ಸಂಬಂಧಿಸಲಾಗು 
ವುದು. ಎಂದರೆ ದೈಹಿಕ ಚಲನೆಗಳಿಗೆಅನುಗುಣವಾದ ಸಂಗೀತವನ್ನು ಏರ್ಪಡಿಸಿ ಅದರಲ್ಲಿ 
ರೋಗಿಯ ಮಾನಸಿಕ ವಿರೇಚನಕ್ಕೆ ಸಹಾಯಕವಾದ ರಸಭಾವಗಳನ್ನು ಸಂಯೋಜಿಸಲಾಗು 
ವುದು. ಈ ಆಕರ್ಷಕ ಅಖಂಡಾನುಭದಲ್ಲಿ ದೈಹಿಕ ವರ್ತನೆಯು ಮಾನಸಿಕ ವರ್ತನೆಯನ್ನು 
ಪ್ರಭಾವಗೊಳಿಸುತ್ತದೆ, ಇದರಿಂದಾಗಿ ವ್ಯಕ್ತಿಯು ತನ್ನ ಸಹಜ ಶಾರೀರಕ-ಮಾನಸಿಕ 
ಆರೋಗ್ಯಸ್ಥಿತಿಗೆ ಮರಳುತ್ತಾನೆ. ಮೂಕಾಭಿನಯದಲ್ಲಿ ರೋಗಿಯು ತನ್ನ ಮನಃಪ್ರೇರಿತ 
ದೈಹಿಕ ಚಟುವಟಿಕೆಗಳಲ್ಲಿ ಸಂಘಟನೆಯನ್ನೂ ಏಕಕಾಲಿಕತೆಯನ್ನೂ ಇತರ ರೋಗಿಗಳ 
ಚಟುವಟಿಕೆಗಳೊಡನೆ ಮತ್ತು ಸ೦ಗೀತದೊಡನೆ ಗಾಢವಾಗಿ ಸಂಶ್ಲಿಷ್ಟಗೊಳಿಸುತ್ತಾನೆ. 
ಇದರಿಂದ ತನ್ನ ಮನೋವ್ಯಾಧಿಹೇತುವಾದ ಭಾವನಾ-ದಮನ(ಒಪ್ರೆಷನ್‌)ದಿ೦ದ ಮುಕ್ತ 
ವಾಗುವ ಪ್ರಯತ್ನದಲ್ಲಿ ನೆರವು ದೊರೆಯುತ್ತದೆ. ಸ೦ಕೇತ ಪ್ರತಿಮೆಗಳನ್ನುಳ್ಳ ಗೇಯ 
ನಾಟಕದಲ್ಲಿ ಮಾನಸಿಕ ಆಘಾತಕ್ಕೆ ಹೇತುವಾಗಿರುವ ಸಂಘರ್ಷವನ್ನು ಜಾಗೃತ ಪ್ರಜ್ಞೆಯಲ್ಲಿ 
ಸ್ಪಷ್ಟವಾಗಿ ಚಿತ್ರಿಸುವ ಪ್ರತಿಮೆಗಳನ್ನು ಸಂಗೀತವು ಮೂಡಿಸುತ್ತದೆ. ಇದರಿಂದಾಗಿ 
ಸಂಘರ್ಷಕಾರಕ ಶಕ್ತಿಗಳು ಶಮನಗೊಳ್ಳುತ್ತವೆ. ಸುಪ್ತಿಸಮ್ಮೋಹನ ` ವಿಧಾನದಲ್ಲಿ 
ಸಮ್ಮೋಹನಸ್ಥಿತಿಯನ್ನು ಉಂಟುಮಾಡಲು ಸಂಗೀತವನ್ನು ಬಳಸಲಾಗುವುದು ; ಈ ಸ್ಥಿತಿ 
ಯಲ್ಲಿ ಚಿಕಿತ್ಸಾತ್ಮಕ ಭಾವಸ್ಫುರಣಯನ್ನು ಉಂಟುಮಾಡುವ ಸೂಚನೆಗಳು ಸುಪ್ತಪ್ರಜ್ಞೆ 
ಯಲ್ಲಿ ನೆಲೆಸುವಂತೆ ಧ್ವನಿಸಲಾಗುವುದು. ಸ್ವಯಂಜಾತ ತರಪೇತು ಮತ್ತು ವರ್ತನೆಯನ್ನು 
ಕಟ್ಟು, ಕ್ರಮಗಳಿಗೆ ಒಳಪಡಿಸುವ ಚಿಕಿತ್ಸೆ (ರೆಗ್ಯುಲೇಟಿವ್‌ ಥೆರೆಪಿ)ಯೂ ಹೀಗೆಯೆ ಇರು 
ತ್ತದೆ. ಆದರೆ ರೋಗಿಯಲ್ಲಿ ಬೇರೆ ರೀತಿಯ ಚಟುವಟಿಕೆಗಳನ್ನು ವಿಧಿಸುತ್ತದೆ. ವಿದ್ಯುನ್ನಿದ್ರಾ 
ಚಿಕಿತ್ಸಾವಿಧಾನದಲ್ಲಿ ನಾದೋತ್ಪಾದಕಗಳಿಗೆ ಒಂದು ಸಾಧನವನ್ನು ಲಗತ್ತಿಸಿ ಅದನ್ನು 
ರೋಗಿಯ ದಿಂಬಿನಡಿಯಲ್ಲಿ ಇಡಲಾಗುವುದು. ಇದರಿ೦ದ ರೋಗಿಗೆ ಧ್ವನಿಯ ಉಚ್ಛತೆ 
ನೀಚತೆಗಳನ್ನು ನಿಯಂತ್ರಿಸಿಕೊಂಡು ಗದ್ದಲವನ್ನು ತಪ್ಪಿಸಲು ಅನುವಾಗುತ್ತದೆ. ಈ 
ವಿಧಾನದಲ್ಲಿ ರೋಗಿಯ ಮನಸ್ಸು ಸಂಗೀತದ ವಾತಾವರಣದಲ್ಲಿ ವಿಶ್ರಾ೦ತವಾಗುತ್ತದೆ. 
ಚಿತ್ರಚಿಕಿತ್ಸಾ ವಿಧಾನದಲ್ಲಿ ಕಲ್ಪನಾತ್ಮಕತೆ, ಪ್ರತಿಮಾನಿರ್ಮಾಣ ಮತ್ತು ರಸಗಳ 
ಪ್ರಚೋದನೆಯನ್ನು ಸಂಗೀತದೊಡನೆ ಸಂಯೋಜಿಸಿ ಇದರಿಂದ ರೋಗಿಯ ಸೃಜನಾತ್ಮಕ 
ಚಟುವಟಿಕೆಯನ್ನು ಬಲಪಡಿಸಲಾಗುವುದು. ಇ೦ತಹ ಸೃಜನಾತ್ಮಕ ಚಟುವಟಿಕೆಯು 
ಒ೦ದು ಕಲಾಕೃತಿಯ ನಿರ್ಮಾಣದಲ್ಲಿ ಮುಗಿಯುತ್ತದೆ ; ಅದರಲ್ಲಿ ಅಡಕವಾಗಿರುವ 
ಪರಸ್ಪರಾನುರೂಪತೆ (ಸಿಮೆಟ್ಟಿ), ಸಮತೋಲ, ಸಾಮರಸ್ಯ, ಪುನರಾವಿರ್ಭಾವ ಮುಂತಾ 
ದವು ವ್ಯಾವಹಾರಿಕ ಜಗತ್ತಿನಲ್ಲಿ ತಮಗೆ ಪರಸ್ಪರವಾದ ಅ೦ಶಗಳನ್ನು ಮನಸ್ಸಿನಲ್ಲಿ 


೭೧೪ ಕರ್ಣಾಟಕಸ೦ಗೀತವಾಹಿನಿ 


ಸ್ಟುರಿಸುತ್ತವೆ. ಇದರಿಂದ ಚಿಕಿತ್ಸಾ ವಿಧ್ಧಾನವ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಕಾವ್ಯ 
ಚಿಕಿತ್ಸಾ ವಿಧಾನದಲ್ಲಿ ತಾನೇ ಆಯ್ಕೆಮಾಡಿಕೊ೦ಡ ಅಥವಾ ಚಿಕಿತ್ಸಕನು ಆಯ್ದುಕೊಟ್ಟ 
ಕಾವ್ಯಭಾಗಗಳನ್ನು ಗಮಕರೂಪದಲ್ಲಿ ಎಂದರೆ ಸಂಗೀತ ಮಟ್ಟಗಳಲ್ಲಿ ಹಾಡುತ್ತಾನೆ. 
ಕಾವ್ಯದ ಮಾತುಗಳಲ್ಲಿರುವ ಕಲ್ಪನೆಗಳು ಭಾವನೆಗಳು, ಸ೦ವೇದನಗಳು, ಪ್ರತಿಮೆಗಳು. 
ಕಲ್ಪನಾತ್ಮಕತೆ ಮತ್ತು. ರಸ ಇತ್ಯಾದಿಗಳನ್ನು ಸ೦ಗೀತವು ಉದ್ದೀಪನಗೊಳಿಸುತ್ತದೆ ; ಇದಕ್ಕೆ 
ಆಕರ್ಷಕ ಮಾಧ್ಯಮವನ್ನು ಒದಗಿಸುತ್ತದೆ ; ಇದರಿಂದ ರೋಗಿಯು ತನ್ನನ್ನು ಬಾಹ್ಯ. 
ವಾಸ್ತವಿಕತೆಗೆ ಸ೦ಬ೦ಧಿಸಿಕೊ೦ಡು ಮತ್ತು ಹೊಂದಿಸಿಕೊಂಡು ಅದರೊಡನೆ ಸಮಗ್ರ 
ಗೊಳಿಸಿಕೊಳ್ಳಲು ಸಹಾಯವಾಗುತ್ತದೆ. ಇಂತಹ ಕಾವ್ಯವು ರೋಗಿಗೆ ಸುಪರಿಚಿತವಾದ 
ಭಾಷೆಯಲ್ಲಿದ್ದು ಛಂದೋಲಯ ಸಮೃದ್ಧವಾಗಿರಬೇಕು. (ಉದಾ. ಕನ್ನಡದಲ್ಲಿ ಕುಮಾರ 
ವ್ಯಾಸ, ಲಕ್ಷ್ಮೀಶ, ರಾಘವಾ೦ಕ, ಬೇ೦ದ್ರೆ, ಸಿದ್ದಯ್ಯ ಪುರಾಣಿಕ ಮೊದಲಾದವರ ಕಾವ್ಕ 
ಗಳು). 

(ಈ) ಸ೦ಗೀತ ತತ್ಪರತೆ : ಅಸ್ಪಸ್ಥನೇ ಗಾಯನವಾದನಗಳಲ್ಲಿ ತೊಡಗುವುದು ನಾಲ್ಕ 
ನೆಯ ವಿಧಾನ ; ಹಿಂದೆ ವರ್ಣಿಸಿರುವ ಮೂರಕ್ಕಿಂತ ಮೇಲುಮಟ್ಟದ್ದು. ಒ೦ಟಿರೋಗಿ. 
ಅಥವಾ ರೋಗಿಗಳ ಗು೦ಪು ಎರಡರಲ್ಲೂ ಇದನ್ನು ಬಳಸಬಹುದು. ತಾನೇ ಹಾಡಿ 
ನುಡಿಸುವುದರಿ೦ದ ಒ೦ಟಿರೋಗಿಯು ಆಂತರಿಕ ಜಿಗುಹು ಒತ್ತಡಗಳಿಂದ ಮುಕ್ತನಾಗಲು 
ಅನುವಾಗುತ್ತದೆ. ಅಸ್ಪಸ್ಥ ರೋಗಿಗಳು ಮೇಳೈಸಿ ಸಾಮೂಹಿಕ ಗಾನವನ್ನೋ ವಾದ್ಯಮೇಳ 
ವನ್ನೋ ಏರ್ಪಡಿಸಿಕೊ೦ಡು ನಡೆಸುವುದರಿಂದ ಅವರಲ್ಲಿ ಸಹಕಾರ, ಸಹಭಾಗಿತ್ವ, ಸಮಾನ 
ಉದ್ದೇಶ, ಸಮಾನ ಗುರಿ, ಸೌಹಾರ್ದ ಮುಂತಾದವುಗಳು ಮೂಡಿ ಆತ್ಮಪ್ರತ್ಯಯವನ್ನೂ 
ಸಮುದಾಯದಲ್ಲಿ ತಮ್ಮ ಸ್ಥಾನವನ್ನೂ ಕಂಡುಕೊಳ್ಳುವಂತಾಗುತ್ತದೆ. ಅಂತಹ ಗುಂಪಿನ 
ಸಂಗೀತದಲ್ಲಿ ಶ್ರೇಷ್ಠಗುಣಮಟ್ಟವನ್ನು ಯಾರೂ ನಿರೀಕ್ಬಿಸುವುದಿಲ್ಲವಷ್ಟೆ ; ಆದುದರಿಂದ 
ಅಸ್ವಸ್ಥರಲ್ಲಿ ಕೀಳರಿಮೆ ಮೂಡುವುದಿಲ್ಲ ; ಗೋಷ್ಠಿಯಲ್ಲಿ ನಾಯಕನಸ್ಥಾನಕ್ಕೆ ಆರೋಗ್ಯ 
ಕರ ಪೈಪೋಟಿಯಿರುತ್ತದೆ. ಅದು ದೊರೆತವನಿಗೆ: ಗೌರವಪ್ರಾಪ್ತಿಯ, ಕೃತಕೃತ್ಯತೆಯ, 
ಯಶಸ್ಸಿನ ಭಾವವು ಹುಟ್ಟುತ್ತದೆ. ಇದರಿ೦ದ ಸಮಾಜದಲ್ಲಿ ಅವನ ಪುನರ್ವಸತಿ ಸುಲಭ 
ವಾಗುತ್ತದೆ. ದಿನಕ್ಕೆ ಒಂದು ಘಂಟೆಯಂತೆ ವಾರಕ್ಕೆ ಮೂರು ಸಲವಾದರೂ ಈ ವಿಧಾನ 
ವನ್ನು ಅನುಸರಿಸಬೇಕು. ಇದು ಶ್ರೇಷ್ಠವೂ ಪರಿಣಾಮಕಾರಿಯೂ ಹೌದು ; ದೀರ್ಫ್ಥಕಾಲ 
ದಿಂದ ಅಸ್ವಸ್ಥರಾಗಿರುವವರಿಗೆ ಹೆಚ್ಚು ಪ್ರಯೋಜನಕರ. - ಭಜನೆ, ಲಘುಶಾಸ್ತ್ರಿ €ಯ 
ಸಂಗೀತ, ಭಾವಗೀತೆ, ಚಲನಚಿತ್ರಗೀತೆ ಮುಂತಾದವುಗಳು ಚೆನ್ನಾಗಿ ಅಳವಡುತ್ತವೆ. ಎಲ್ಲ 
ಚಿಕಿತ್ಸಾ ಕೇಂದ್ರಗಳಲ್ಲಿ ಇದನ್ನು ಏರ್ಪಾಡು ಮಾಡುವುದು ಅತ್ಯಗತ್ಯ, ಅತ್ಯಂತ ಪ್ರಯೋ ` 
ಜನಕರ. ` 

(ಉ) ಕಾರೃತತ್ಪರತಾವಿಧಾನ : ಈ ವಿಧಾನದಲ್ಲಿ ಅಸ್ಪಸ್ಥನೇ ಸಂಗೀತದ ನೆರವಿನಿಂದ 
ಕಾರ್ಯತತ್ಪರನಾಗುತ್ತಾನೆ. ಲಯಪ್ರಧಾವಾದ ಸಂಗೀತವನ್ನು ಅನುಸರಿಸುವಂತೆ ದೈಹಿಕ 
ಚಲನವಲನಗಳನ್ನು ವ್ಯವಸ್ಥೆಗೊಳಿಸುವುದರಿಂದ ಪುನರ್ವಸತಿ, ಬೌದ್ಧಿಕಸ್ಟುರಣ, ಪುನ 


ಸ೦ಗೀತ ಪವಾಡ, ಸ೦ಗೀತ ಚಿಕಿತ್ಸೆ ೭೧೫ 


ಶ್ವೇತನ, ವ್ಯಕ್ತಿತ್ವದಲ್ಲಿನ ಏರುಪೇರುಗಳನ್ನು ಕಳೆದ ಸಮತೋಲನಗೊಳಿಸುವುದು, ನರ 
ರೋಗದಿಂದ ಹುಟ್ಟುವ ಅತಿರೇಕ ಸೂಕ್ಷ್ಮ ಸಂವೇದನೆಯ ಶಮನ ಮುಂತಾದ ಪ್ರಯೋ. 
ಜನಗಳಿವೆ. ಪ್ರಸವಾಘಾತದಿ೦ದಾದ ಮಿದುಳಿಗೆ ಹಾನಿ, ಮಾನಸಿಕ ನ್ಯೂನತೆ, ಬಹಿರ್ವ್ಮಾ 
ಪಾರ(ಜಿಹೇವಿಯರ್‌)ದಲ್ಲಿ ಕ್ಷೋಭೆ, ನರಕ್ಷಾ೦ತಿ ಚಿಹ್ನೆಗಳಿ೦ದ ತಿಳಿಯಲಾಗುವ ನರವ್ಯಾಧಿ 
ಗಳು ಮುಂತಾದವುಗಳು ಇದನ್ನು ಉಪಯೋಗಿಸಬಹುದು. ಮಿದುಳಿನ ಹ್ರಾಸ, ಪಾರ್ಶ್ವ 
ವಾಯು, ಅದಿರುವಾಯು ಇತ್ಯಾದಿಗಳಿ೦ದ ಅಸ್ಪಸ್ಥರಾಗಿರುವವರಿಗೆ ಈ ವಿಧಾನದಿಂದ 
ಪ್ರತ್ಯೇಕ ಪ್ರಯೋಜನವು೦ಟು. ಅ೦ತಹವರ ಮನಃಪ್ರೇರಿತ ಚಲನಕ್ರಿಯೆಗಳ ಮೇಲೆ ಲಯ 
ಸಮೃದ್ಧ ಸಂಗೀತವು ಸತ್ಸರಿಣಾಮವನ್ನು ಉಂಟುಮಾಡುತ್ತದೆ. ಈ ರೀತಿಯ ವ್ಯಾಧಿ 
ಗಳಿರುವ ಮಕ್ಕಳಿಗೆ ಇದರಿಂದ ಹೆಚ್ಚಿನ ಪ್ರಯೋಜನವಿದೆ. ಅರ್ಥಶೂನ್ಯ ಶಬ್ದಗಳ ಸರಣಿ, 
ಯಕ್ಷಿಣಿಕಥೆಗಳ ಹಾಡುಗಳು, ಜನಪದ ನೃತ್ಯಗಳು ಇತ್ಯಾದಿಗಳನ್ನು ಲಯಬದ್ಧ ಸಂಗೀತಕ್ಕೆ 
ಅಳವಡಿಸಿ ನಾಟಕವಾಡಿಸಿ, ಕುಣಿಸಿ ಇವುಗಳಿಗೆ ಮದ್ದಳೆ, ಚಪ್ಪಾಳೆ, ಬಡಿಬಡಿ(ಬಡಿಗೆ), 
ತ್ರಿಕೋಣ, ಕಾಷ್ಠತರ೦ಗ, ಲೋಹತರಂಗ, ಹೆಜ್ಜೆಯ ಕುಣಿತ ಮುಂತಾದ ಪಕ್ಕವಾದ್ಯ 
ಅಥವಾ ಕ್ರಿಯೆಯನ್ನಿಟ್ಟು ಮಕ್ಕಳು ಭಾಗವಹಿಸುವಂತೆ ಮಾಡಬಹುದು. ಇರತಹ ವಿಧಾನ 
ಗಳಿಂದ ಅವರೋಹೀ ಕಾರ್ಟಿಕೋಸ್ಪೈನಲ್‌ ನರತ೦ತುಜಾಲಗಳ ವಿಚ್ಛಿನ್ನ (ಪಿರಮಿಡಲ್‌) 
ಅಥವಾ ಅವಿಚ್ಛಿನ್ನ (ಎಕ್ಸ್‌ಟ್ಟಪಿರಮಿಡಲ್‌) ಪರಂಪರೆಗಳಿಗೆ ಆಗುವ ಹಾನಿ, ಅಂಗ 
ಭ್ರಮಣ (ಆಟಾಕ್ಸಿಯ) ಮೊದಲಾದ ಬೇನೆಗಳಲ್ಲಿ ಈ ಚಿಕಿತ್ಸಾ ವಿಧಾನವನ್ನು ಅನ್ವಯಿಸ 
ಬಹುದು. 

(ಊ) ಸೃಜನಾತ್ಮಕ ಚಿಕಿತ್ಸಾವಿಧಾನ : ಸ೦ಗೀತ ಚಿಕಿತ್ಸಾವಿಧಾನದಲ್ಲಿ ಇದು ಅತ್ಯುನ್ನತ 
ವಾದುದು ; ಸ೦ಗೀತವಿದ್ವಾ೦ಸರಲ್ಲಿ ಮಾತ್ರ--ಒಬ್ಬ೦ಟಿಗರಲ್ಲಿ ಅಥವಾ ಅವರ ಗುಂಪು 
ಗಳಲ್ಲಿ ಬಳಸುವ೦ತಹುದು. ಇದರಲ್ಲಿ ಅಸ್ವಸ್ಥರೇ ಸೃಜನಾತ್ಮಕ ಕ್ರಿಯೆಯಲ್ಲಿ, ಎ೦ದರೆ 
ಹಾಡಿನ ರಚನೆಯಲ್ಲಿ ತೊಡಗುವರು. ಒಬ್ಬನೇ ಅಸ್ಪಸ್ಥನು ಧಾತು(-ರಾಗ-ತಾಳ)ಮಾತುಗ 
`ಳೆರಡನ್ನೂ ರಚಿಸಬಹುದು ; ಒಂದು ಗುಂಪು ಅದನ್ನು ಸಮಷ್ಟಿಯಲ್ಲಿ ರಚಿಸಬಹುದು. 
ಎಂದರೆ ಅದರ ಸದಸ್ಯರು ಅಥವಾ ಸದಸ್ಯರ ಸಣ್ಣಸಣ್ಣ ಗು೦ಪುಗಳು ಹಾಡಿನ ವಿವಿಧ 
ಭಾಗಗಳನ್ನು (ಉದಾ. ಪಲ್ಲವಿ, ಅನುಪಲ್ಲವಿ, ಚರಣಗಳು) ಪರಸ್ಪರ ಪೂರಕವಾಗಿ 
ಅ೦ಗಭೂತವಾಗಿ ರಚಿಸಬಹುದು, ಸಂವಾದ ಗೀತೆಗಳ ಖಂಡಗಳನ್ನು ರಚಿಸಬಹುದು. ಈ 
ವಿಧಾನದಲ್ಲಿ ಮನಸ್ಸು ಆಂತರಂಗಿಕವಾದ ತನ್ನೆಲ್ಲ ಬೌದ್ಧಿಕ, ರಸಾತ್ಮಕ ಚಟುವಟಿಕೆ 
ಗಳನ್ನೂ ಸ೦ಪನ್ಮೂಲಗಳನ್ನೂ ಸ೦ಚಯಿಸಿಕೊ೦ಡು ಸ೦ಧಾನಗೊಳಿಸುತ್ತದೆ. ಇದರಿ೦ದ 
ರೋಗ ನಿರ್ದೇಶಕವಾದ ಚಿಹ್ನೆಗಳ ಸಮುದಾಯವು ವಿರಚನಗೊಳ್ಳುತ್ತದೆ. ಆದುದರಿಂದ 
ಮನಸ್ಸು ಅಸ್ವಾಸ್ಕ್ಯಪರಿಹಾರಕವಾದ ಉಪಾಯಗಳನ್ನು ಕಂಡುಹಿಡಿದು ತನ್ನದೇ ಅಸ್ತಾ 
ಸ್ಕ್ಯಕ್ಕೆ ಅನ್ವಯಿಸಿಕೊ೦ಡು ನೀರೋಗವಾಗಲೆಳಸುತ್ತದೆ. 

(ಯ) ಶಾರೀರಕ ಚಿಕಿತ್ಸಾ ವಿಧಾನ : ಸಂಗೀತವು ಶಾರೀರಕ ರೋಗಗಳನ್ನು ಗುಣ 
ಪಡಿಸುತ್ತದೆ೦ಬ ಸಾಹಿತ್ಯೋಲ್ಲೇಖಗಳು ಪುರಾತನಕಾಲದಿ೦ದಲೂ ದೊರೆಯುತ್ತವೆ : 


೭೧೬ ಕರ್ಣಾಟಕಸಂಗೀತವಾಹಿನಿ 


ಯೂಲಿಸಿಸ್ಸನ ಗಾಯವೊ೦ದರ ರಕ್ತಸ್ರಾವವು ಸಂಗೀತ ನಾದದಿಂದ ನಿಂತಿತೆಂಬ 
ಹೋಮರನ ಉಕ್ತಿಯನ್ನು ಮೇಲೆ ಪ್ರಸ್ತಾಪಿಸಿದೆ. ಸಂಗೀತದ ಇ೦ತಹ ಸಾಧನೆಗಳಿಗೆ 
ತಾರ್ಕಣೆಯೇನೂ ದೊರೆತಿಲ್ಲ. ಮೇಲೆ (೪)ರಲ್ಲಿ ಹೇಳಿರುವ ಶಾರೀರಕ ಪ್ರತಿಕ್ರಿಯೆಗಳು 
ಇವುಗಳನ್ನು೦ಟುಮಾಡುತ್ತವೆ. ನಾದ ತರಂಗಗಳು ದೇಹದ ಮೇಲ್ಮೈಯನ್ನು ಮುಟ್ಟಿ, 
ರಕ್ತನಾಳಗಳನ್ನು ಹಿಗ್ಗಿಸಿ ತನ್ಮೂಲಕ ರಕ್ತಪರಿಚಲನೆಯನ್ನು ಅಧಿಕಗೊಳಿಸುತ್ತದೆ ; ಇದ 
ರಿ೦ದ ದೇಹಕ್ಕೆ ಹೆಚ್ಚಿನ ಪೋಷಣೆಯು ದೊರೆಯುತ್ತವೆ ; ಆದುದರಿ೦ದ ದೇಹವು ತನ್ನನ್ನು 
ಗುಣಪಡಿಸಿಕೊಳ್ಳುತ್ತದೆ ಎ೦ಬ ವಿವರಣೆಯನ್ನು ಕೆಲವರು ಮಂಡಿಸುವುದುಂಟು. ಈಚೆಗೆ 
ಇನ್ನೊ೦ದು ವಿವರಣೆಯನ್ನು ಕೂಡಲಾಗಿದೆ : ನಾದದ ಕ೦ಪನಗಳು ನರತ೦ತು ಜಾಲಗಳ 
ತುದಿಗಳ ಮೇಲೆ ಪ್ರಭಾವ ಬೀರುತ್ತವೆ. ಇವು ಶಾರೀರಿಕ ಹಾಗೂ ಮನಃಶಾರೀರಕ 
ವಾಹಕಗಳು ತೋರುವ ಪ್ರತಿಕ್ರಿಯೆಗಳ ಮೂಲಕ ಆಯಾ ಪರಿಣಾಮಗಳನ್ನು ಉ೦ಟು 
ಮಾಡುತ್ತವೆ. ಇಂದಿನ ನಮ್ಮ ತಿಳಿವಳಿಕೆಯ ಆಧಾರದ ಮೇಲೆ ಇವೆರಡರಲ್ಲಿ ಯಾವುದಾದ 
ರೊಂದು ಸರಿ ಅಥವಾ ತಪ್ಪು ಎಂದು ಹೇಳಲು ಸಾಕಷ್ಟು ಕಾರಣಗಳಿಲ್ಲ. : ಅಲ್ಪಶಸ್ತ್ರ 
ಚಿಕಿತ್ಸೆಗಳಲ್ಲಿ ಇ೦ದ್ರಿಯಸುಪ್ತಿಗಾಗಿ ಸಂಗೀತವನ್ನು ಇಂದಿನ ದಿನಗಳಲ್ಲಿ ಬಳಸಲಾಗುತ್ತಿದೆ. 
ಯೆಂದು ಮೇಲೆ ಸೂಚಿಸಿದೆ ; ಆದರೆ ಇಲ್ಲಿ ಸಂಗೀತದ ಪ್ರಭಾವವು ಶಾರೀರಕವಲ್ಲ, 
ಶಾಮಕ ಅಥವಾ ಸಮ್ಮೋಹಕ ಅಷ್ಟೆ. 


೬. ಭಾರತೀಯ ಸಂಗೀತದಲ್ಲಿ ಸಾಧ್ಯತೆಗಳು 

ಮೇಲ್ಕಂಡ ವಿಧಾನಗಳನ್ನು ಭಾರತೀಯ ಸಂಗೀತದ ರಾಗ-ತಾಳ-ಪ್ರಬ೦ಧವೆ೦ಬ 
ತ್ರಿಕವನ್ನು ಸ೦ಗಮಿಸಿ ಬಳಸಬಹುದು. ಸಾಮಾನ್ಯವಾಗಿ. ಹೇಳುವುದಾದರೆ ಅನುಮಂದ್ರ 
ಮತ್ತು ಮಂದ್ರಸ್ಥಾಯಿಗಳ ಸ್ವರಗಳು, ಕೋಮಲ ಸ್ವರಗಳು ವಿಲಂಜಗತಿಯ ಗಮಕಗಳು, 
ವಿಲಂಬಲಯ--ಇವು ಗಾಢವಾದ ಮತ್ತು ತೀವ್ರವಾದ ರಸಗಳನ್ನೂ ಸ೦ವೇದನೆಗಳನ್ನೂ 
ಪ್ರಚೋದಿಸುತ್ತವೆ, ಉಚ್ಚಸ್ಟರಗಳು, ತೀವ್ರಸ್ಟರಗಳು, ವೇಗಯುತವಾದ ಗಮಕಗಳು, 
ದ್ರುತಲಯ-ಇವು ಲಘುತರವಾದ ರಸ-ಸ೦ವೇದನೆಗಳನ್ನೂ ಸ್ವಲ್ಪಮಟ್ಟಿನ ಉದ್ವೇಗ- 
ಉದ್ರೇಕಗಳನ್ನೂ ಪ್ರಚೋದಿಸುತ್ತವೆ. ಘನ, ನಯ (ರಕ್ತಿ), ದೇಶ್ಯವೆ೦ಬ ತ್ರಿವಿಧ ರಾಗ 
ಗಳಲ್ಲಿ ಬೇರೆ ಬೇರೆ ಆವಶ್ಯಕತೆಗಳಿಗೆ ತಕ್ಕ೦ತೆ ಅನೇಕ ರಾಗಗಳು ದೊರೆಯುತ್ತವೆ. ಬಹು 
ಸ೦ಖ್ಯಾತವಾದ ಅದರ ಗಮಕಗಳು ಕೊಡುವ ಅಸಂಖ್ಯಾತ, ಸ್ವರಛಾಯೆಗಳು, ಲಯಗಳು, 
ಛಂದೋಮಾದರಿಗಳು ಮೇಲೆ : ವಿವರಿಸಿರುವ ಚಿಕಿತ್ಸಾ ವಿಧಾನಗಳ ಎಲ್ಲ ಆವಶ್ಯಕತೆ 
ಗಳನ್ನೂ ಪೂರೈಸಬಲ್ಲವು. ಭಾರತೀಯ ಸಂಗೀತದಲ್ಲಿ ದೊರೆಯುವ ಪ್ರಬ೦ಧಪ್ರಕಾರ 
ಗಳೂ ಬಹುವೆ. ದೈರ್ಯ, ಖ೦ಡ, ಮಾತುಗಳ ವಸ್ತು ನೂರಾರು--ಅಲ್ಲ, ಸಾವಿರಾರು-- 
ವಾಗ್ಗೇಯಕಾರರೂ ಹಾಗೂ ಅವರ ಶೈಲಿಗಳು ಇವೆಲ್ಲದರಲ್ಲಿಯೂ ಬಾಹುಳ್ಯ, ವೈವಿಧ್ಯ 
ಗಳು ದೊರೆಯುತ್ತವೆ. ಅವು ಮಾನವ ಹೃದಯದಲ್ಲಿ ಪ್ರತೀತಗೊಳ್ಳುವ ರಸಸಮಷ್ಟಿಯ 
ಸ೦ಹಿತೆಯೇ ಆಗಿವೆ ; ಅವುಗಳ ಮಾತುಗಳಲ್ಲಿ ಮಾನವಸ್ವ್ತಭಾವದ ಮೌಲಿಕವೂ ಸಾರ್ವ 


ಸಂಗೀತ ಪವಾಡ, ಸಂಗೀತ ಚಿಕಿತ್ಸೆ ೭೧೭ 


ತ್ರಿಕವೂ ಆದ ಸ್ವಭಾವವನ್ನೂ ಮಾನವೀಯತೆಯ, ಮನುಕುಲದ ಚಿರಂತನ ಮೌಲ್ಯ 
ಗಳನ್ನೂ ಪ್ರತಿಬಿಂಬಿಸುವ ಅಸ೦ಖ್ಯೆಯ ಸಂದರ್ಭಗಳು ಒಳಗೊಂಡಿವೆ. ಅಥವಾ ಸೂಚಿಸು 
ತ್ತವೆ. ಅತಿಗಹನ ಗಂಭೀರ ವಿಷಯಗಳಿಂದ ಹಿಡಿದು ಲಘುವಿಷಯಗಳವರೆಗೆ ವಸ್ತು 
ವೈವಿಧ್ಯವು ಅದರಲ್ಲಿದೆ. ಹೀಗಾಗಿ ಭಾರತೀಯ ಸಂಗೀತವು ಶ್ರೇಷ್ಠ ಚಿಕಿತ್ಸಾತ್ಮಕ ಸಾಧನ 
ವಾಗಿದೆ. 


೭. ವೈದಕೀಯ ಕೇ೦ದ್ರದಲ್ಲಿ ಸುಧಾರಣೆಗಳು 

ಸಂಗೀತ ಚಿಕಿತ್ಸೆಯ ಮೂಲೋದ್ದೇಶವು ಅಸ್ಪಸ್ಥನ ಮನಸ್ಸು ದೇಹಗಳನ್ನು ಅವಿಭಾಜ್ಯ 
ವಾದ ಒಂದೇ ಸ೦ಘಾತವೆ೦ದು ಭಾವಿಸಿ ಮನಸ್ಸಿನಲ್ಲಿ ಹುಟ್ಟುವ ವಿಕಾರ, ಒತ್ತಡ. ಬಿಗುಹು 
ಮುಂತಾದವುಗಳನ್ನೂ ಓರೆಕೋರೆಗಳನ್ನೂ ಕಳೆದು ಆರೋಗ್ಯಸ್ಥಿ ತಿಯನ್ನು ತಂದುಕೊಡು 
ವುದು. ಇದು ಯಾವುದೇ ಆಸ್ಪತ್ರೆ ಅಥವಾ ಚಿಕಿತ್ಸಾ ಕೇಂದ್ರದಲ್ಲಿ ಯಶಸ್ವಿಯಾಗಬೇಕಾದರೆ 
ನಾಲ್ಕು ಸ೦ಗತಿಗಳನ್ನು ಸಾಧಿಸಬೇಕು. ೧. ಅವುಗಳಲ್ಲಿರುವ ಔಪಚಾರಿಕ, ಅಹಿತ ವಾತಾ 
ವರಣವನ್ನು ಹೋಗಲಾಡಿಸುವುದು. ಅದೆತನವನ್ನೂ ನಿತ್ಯಗಟ್ಟಲೆಯ ನಿಯತಿಯನ್ನೂ 
ನಿವಾರಿಸಿ ಅನೌಪಚಾರಿಕ, ವ್ಯಕ್ತಿನಿಷ್ಠಪರಿಸರವನ್ನು ನಿರ್ಮಿಸುವುದು. ೨. ಮಾನಸಿಕ ರೋಗಿ 
ಗಳಿಗೆ ಮೂಲಕಾರಣವೆ೦ದರೆ ರಸ-ಸ೦ವೇದನಗಳಲ್ಲಿ ಅವ್ಯವಸ್ಥೆ ; ಇದು ವಿಕೋಪ, ಚಿತ್ತ 
ಕ್ಷೋಭೆಗಳ ಪರಾಕಾಷ್ಠೆಯನ್ನು ಮುಟ್ಟದಂತೆ ಎಚ್ಚರವಹಿಸುವುದು. ೩. ರೋಗಿಯ 
ಮನಸ್ಸು ಅ೦ತರ್ಮುಖವಾಗದಂತೆ ನೋಡಿಕೊಳ್ಳುವುದು. ರೋಗಿಯು ಸ್ವಮಗ್ನವಾದರೆ, 
ತನ್ನ ರೋಗದ ವರ್ಣನಗಳಲ್ಲಿ ತೊಡಗಿದರೆ ಅವನನ್ನು ಅವುಗಳಿ೦ದ ವಿಮುಖಗೊಳಿಸು 
ವುದು. ಇದೆಲ್ಲಕ್ಕೂ ಸ೦ಗೀತವು ಪ್ರಯೋಜಕ, ಅನುಕೂಲಕರ, ಸುಲಭಸಾಧ್ಯ. ಆಕರ್ಷಕ, 
ಸರ್ವಗ್ರಾಹ್ಯ. ಆದುದರಿ೦ದ ವಾಸಿಯಾಗದ ರೋಗಗಳು ಹಲವು--ಆಗ್ರಹಪೂರ್ವಕ 
ಕಲ್ಪನೆ, ಭಾವನೆ, ಭ್ರಮೆ, ಅಧ್ಯಾಸ (ಇಲ್ಲದಿರುವುದು ಇದ್ದಂತೆ ಕಾಣುವುದು), ಮಾದಕ 
ದ್ರವ್ಯ ಚಟ, ವೀಪರೀತ ಪ್ರವೃತ್ತಿ ಅತಿರೇಕದ ಆವೇಗ, ವಿಷಣ್ಣತೆ, ಸ್ಕಿಜ್ಬೊಫ್ರೇನಿಯ, 
ಮೆಲಂಕೋಲಿಯ, ಫೋಜಿಯ, ಮೇನಿಕ್‌ ಡಿಪ್ರೆಶನ್‌, ಸೈಕ್ಲೋಥೈಮಿಯ (ಹುಣ್ಣಿಮೆ 
ಮತ್ತು ಅಮಾವಾಸ್ಯೆಗಳಲ್ಲಿ ಉನ್ಮಾದವು ಪರಾಕಾಷ್ಠೆಗೆ ಏರುವುದು), ನಿಯತಾವೃತ್ತಿಯ 
ನರದೌರ್ಬಲ್ಯ, ಉನ್ಮಾದ, ಇತ್ಯಾದಿ ಇತ್ಯಾದಿ. 

ಮಾನಸಿಕ ದೌರ್ಬಲ್ಯಗಳೂ ಮಾನಸಿಕವ್ಯಾಧಿಗಳೂ ಭಾರತದಲ್ಲಿ ದಿನೇ ದಿನೇ ಹೆಚ್ಚು 
ತ್ತಿವೆ. ಭಾರತೀಯ ಸಂಗೀತದಂತಹ ಅತ್ಯಮೂಲ್ಯವೂ ಶ್ರೇಷ್ಠವೂ ಆಗಿರುವ ಸಾಧನವನ್ನು 
`ಚಿಕಿತ್ಸಾವಿಧಾನದಲ್ಲಿ ಅಳವಡಿಸಿಕೊಳ್ಳದೆ ಪರದಾಡುವುದು, ಬೆಣ್ಣೆಯನ್ನಿಟ್ಟುಕೊ೦ಡು ತುಪ್ಪ 
ಕ್ಕಾಗಿ ಬವಣೆಪಟ್ಟ೦ತೆಯೆ ಸರಿ. ನಮ್ಮ ಮನೋವಿಜ್ಞಾನಿಗಳೂ ವೈದ್ಯಪದ್ಧತಿಯೂ ಈ 
ನಿಟ್ಟಿನಲ್ಲಿ ಆಲೋಚಿಸಲು ಪ್ರಾರ೦ಭಿಸುವುದು ಇನ್ನು ಯಾವಾಗ ? 


೨೨. ಶಾಸ್ತ್ರೀಯ ಸ೦ಗೀತಕ್ಕೆ "ಜನಪ್ರಿಯ' 
ಸಂಗೀತದ ಸವಾಲು 


ನೀವು ಸ೦ಗೀತಪ್ರಿಯರೆ ? ಹೌದೆ೦ದು ನನ್ನ ಭರವಸೆ ; ಹೌದಾದರೆ ನಮ್ಮನ್ನೆಲ್ಲ ಸ್ವಲ್ಪ 
ಸಮಯದಿಂದ ಬಾಧಿಸುತ್ತಿರುವ ಸಮಸ್ಯೆಯನ್ನು ಕುರಿತು ಆಲೋಚಿಸಿಯೇ ಇರುತ್ತೀರಿ.” 
ಒಂದು ವೇಳೆ ಶಾಸ್ತ್ರೀಯ ಸಂಗೀತದ ಉತ್ಕಟ ಪ್ರೇಮಿಗಳಲ್ಲದಿದ್ದರೂ. ಈ ಸಮಸ್ಯೆ 
ಈವರೆಗೆ ನಿಮ್ಮ ಗಮನವನ್ನು ತಪ್ಪಿಸಿಕೊ೦ಡಿದ್ದರೂ, ಅದನ್ನೀಗ ಎದುರಿಸಿ ಒಂದು 
ಒಳ್ಳೆಯ ಪರಿಹಾರವನ್ನು ಕ೦ಡುಹಿಡಿದುಕೊಳ್ಳುವ ಪ್ರಯತ್ನ ಮಾಡುವುದು ಒಳ್ಳೆಯದು. 
ಏಕೆಂದರೆ ಈ ಸಮಸ್ಯೆಯ ಇಂಗಿತಗಳೂ ಕವಲುಗಳೂ ಸಂ೦ಗೀತಮಾತ್ರಕ್ಷೇತ್ರದ 
ಹೊರಗೆ ದೂರದೂರಗಳನ್ನು ಮುಟ್ಟಿವೆ ; ಅವು ನಮ್ಮ ಸಂಸ್ಕೃತಿ, ನಮ್ಮ ಭವಿಷ್ಯ, ನಮ್ಮ 
ಮಕ್ಕಳು, ನಾವೇ--ಇಷ್ಟನ್ನೆಲ್ಲ ಹೊಕ್ಕು ಆವರಿಸಿವೆ. ಈ ಸಮಸ್ಯೆ ಹುಟ್ಟಿಕೊಂಡಿದ್ದು 
ಬಹುತೇಕ ನಮ್ಮಿ೦ದಲೆ; ನೇರವಾಗಿ, ತುರ್ತಾಗಿ ನಮ್ಮನ್ನು ಸಂಬಂಧಿಸಿದ್ದು. ಇದು ನಮ್ಮ 
ಸಮಸ್ಯೆ. ನಾವು-ನೀವು ಮತ್ತು ನಾನು--ಇದನ್ನು ಬೇಗ ಬಗೆಹರಿಸಬೇಕು, ಇಲ್ಲವೆ 
ತೀವ್ರವಾದ ದುಷ್ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗಬೇಕು. ಇನ್ನೊಬ್ಬರು ಬ೦ದು 
ಇದನ್ನು ಪರಿಹರಿಸಲೆಂದು ನಾವು ಕೈಕಟ್ಟಿ ಕುಳಿತುಕೊಳ್ಳುವಂತಿಲ್ಲ ; ಏಕೆಂದರೆ ಕಾಲವು 
ಮೀರಿಹೋಗಬಹುದು. 
ಸಮಸ್ಯೆ ಇದು : ನಮ್ಮ ಯುವಜನರು ಪ್ರತಿದಿನವೂ ಹೆಚ್ಚುತ್ತಿರುವ ಸಂಖ್ಯೆಯಲ್ಲಿ 
ಶಾಸ್ತ್ರೀಯಸಂಗೀತದ ಆಕರ್ಷಣೆಯನ್ನು ಕಳೆದುಕೊಂಡು ಅಡ್ಡದಾರಿಯನ್ನು ತುಳಿಯು 
ತ್ತಿದ್ದಾರೆ; “ಆರ್ಕೆಸ್ಟ್ರಾ', ಪಾಪ್‌ಸಂಗೀತ, ಬೀಟ್ಸ್‌ ಸಂಗೀತ, ಹಿಪ್ಪಿಸಂಗೀತ ಮೊದಲಾದ 
ಲಘುರೂಪದ ಸಂಗೀತದಿಂದ ಸೆಳೆಯಲ್ಪಡುತ್ತಿದ್ದಾರೆ. ಇ೦ತಹ ಸಂಗೀತ. ರೀತಿಗಳ 
ಅಭಿಮಾನಿಗಳಾಗಿದ್ದರೆ ನೀವು ಕೇಳುತ್ತೀರಿ--`“ಏಕಾಗಬಾರದು? ಅವರವರ ರುಚಿ ಅವರಿಗೆ. 
ಶಾಸ್ತ್ರೀಯ ಸ೦ಗೀತಕ್ಕಿರುವ ಕೋಡೇನು? ಅದರ ಬಗ್ಗದ ಚೌಕಟ್ಟು, ಜಟಿಲವಾದ ದೊಂಬ 
ರಾಟ, ಪ್ರೌಢಪ್ರತಾಪ ಇವೆಲ್ಲ ಯಾರಿಗೆ ಬೇಕು ? ಎಷ್ಟೇ ಹೇಳಿದರೂ, ಈ ಲಘುಸ೦ಗೀತ 
ರೀತಿಗಳಲ್ಲಿ ಹೇಗೆಂದರೆ ಹಾಗೆ ಬಗ್ಗುವ, ಒಗ್ಗುವ ಆಕೃತಿಯಿದೆ, ರಚನೆಯಿದೆ, ವ್ಯಕ್ತೀಕೃತ 
ಅಭಿವ್ಯಕ್ತಿಗೆ ಅವಕಾಶವಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ, ಸಹಜತೆಯಿದೆ, ಸಮಯಸ್ಫೂರ್ತಿ 
ಯಿದೆ. ಅವು ನಮ್ಮ ಮಾನಸಿಕ ಮತ್ತು ಸಾಮಾಜಿಕ ಬಿಗುಹುಗಳನ್ನು ನಿವಾರಿಸುತ್ತವೆ 
ಕಡೆಯಪಕ್ಷ, ಕೆಡಿಮೆಮಾಡುತ್ತವೆ.” - 
ಅಭಿರುಚಿ ಸ್ವಾತಂತ್ರ್ಯವನ್ನೂ ಅವರವರ ಒಲವುಗಳನ್ನೂ ಖಂಡಿತವಾಗಿಯೂ ಗೌರ 
ವಿಸಬೇಕಾದದ್ದೇ, ಮಾನ್ಯಮಾಡಬೇಕಾದದ್ದೇ. ಆದರೆ ಒ೦ದು ಬುಡಕಟ್ಟಿನ ಜನ ತಮ್ಮಲ್ಲಿ 
ಸ೦ಸಕ್ತಿ-ಸುಸ೦ಗತಿ-ಉದ್ದೇಶಗಳನ್ನೂ ಐಕ್ಕ ಮತ್ತು ಅನುಸ್ಕೂತತೆಗಳನ್ನೂ ಪಡೆದಿರಬೇಕಾ 


ಶಾಸ್ತ್ರೀಯ ಸಂಗೀತಕ್ಕೆ 'ಜನಪ್ರಿಯ' ಸಂಗೀತದ ಸವಾಲು ೭೧೯ 


ದರೆ, ಸ್ಥೈರ್ಯ ಮತ್ತು ವಿಸ್ತರಣಗಳ ನಡುವೆ ಸಮರಸವನ್ನು ಸಾಧಿಸಬೇಕಾದರೆ ಅದಕ್ಕಿರು 
ವುದು ಒಂದೇ ದಾರಿ : ಆಯಾ ಸಮುದಾಯವು ವ್ಯಕ್ತಿ ಸ್ವಾತಂತ್ರ್ಯವನ್ನೂ ಸ್ಟಾ೦ತ 
ಸ್ವಾಭಿವ್ಯಕ್ತಿಯನ್ನೂ ಅ೦ತರ೦ಗಬೋಧಕ ಮೌಲ್ಯಗಳಲ್ಲಿ, ಅವಕ್ಕಿ೦ತ ಇನ್ನೂ ಹೆಚ್ಚು 
ಮೌಲ್ಯಗಳಲ್ಲಿ, ಸಾಮಾನ್ಯವೂ ಅಡಿಗಟ್ಟಿನದೂ ಚಿರಂತನವೂ ಆಗಿರುವ ಮತ್ತು ಉತ್ತ 
ರಾಧಿಕಾರದಿ೦ದ ಪಡೆದುಕೊ೦ಡ ಮೌಲ್ಯಗಳಲ್ಲಿ, ಇ೦ಬುಗೊಡಬೇಕು. ಹಾಗೆ ನೋಡಿದರೆ, 
ಸ್ವಾ೦ತವಾದ ಸ್ವಾಭಿವ್ಯಕ್ತಿಯು ಕಲೆಯು ಆಗಿಯೇ ತೀರಬೇಕೆಂದಿಲ್ಲವಷ್ಟ : ಅದು ಕಲೆ 
ಯನ್ನು ಮಾಧ್ಯಮವನ್ನಾಗಿ ಬಳಸಬಹುದು, ಬಳಸುತ್ತದೆ, ನಿಜ. ಹಾಗೆ ಬಳಸಿದಾಗ ಅದರಲ್ಲಿ 
ಸ್ವಾಭಿವ್ಯಕ್ತಿ ಹೆಚ್ಚಾಗಿರುತ್ತದೆ, ಕಲೆ ಕಡಿಮೆಯಾಗಿರುತ್ತದೆ. 

ಕಲೆಯು ಅತಿಯಾಗಿ ಅಮೂರ್ತವೂ ಭಾವನಾಮಾತ್ರವೂ ಗೌಣವೂ ಆಗಿರಬಾರದು ; 
ಅತಿಯಾಗಿ ಮೂರ್ತವೂ ಆಗಿರಬಾರದು. ಅದು ತೀರಾ ಸ್ಟಾ೦ತವೂ ಆಗಿರಕೂಡದು, ತೀರಾ 
ವ್ಯಕ್ತಿಸ್ಟರೂಪರಹಿತವೂ ಆಗಿರಕೂಡದು. ಇಂತಹ ಯಾವುದಾದರೂ ಒಂದರ ಅತಿರೇಕ 
ವನ್ನು ಮುಟ್ಟಿದರೆ ಅದು ಪರಿಣಾಮಕಾರಿಯಾಗಿ ಹೇಳುವುದು ನಿ೦ತುಹೋಗುತ್ತದೆ. ಆಯಾ 
ಸಮುದಾಯದ ಪ್ರಕಟ ಅಥವಾ ಸುಪ್ತ ಅನುಭವವನ್ನು ವ್ಯಾಪಿಸಿಕೊಳ್ಳುವಷ್ಟು 
ಸಾಮಾನ್ಯವೂ ಸಾಧಾರಣವೂ ಆಗಿರುವ ಮೌಲ್ಯಗಳನ್ನು ಅದು ಪ್ರತಿಪಾದಿಸಬೇಕು. 
ಅ೦ತೆಯೇ ಸೃಜನಶೀಲತೆ, ಕಲ್ಪನೆ, ಆತ್ಮೀಯತೆ, ಸ್ವತಃಪ್ರೇರಣೆ ಮತ್ತು ವೈಯಕ್ತಿಕ ದರ್ಶನ 
ಗಳನ್ನು ಒಳಗೊಳ್ಳುವಷ್ಟು ಸ್ಟಾ೦ತವೂ ಆಗಿರಬೇಕು. ಹೆಚ್ಚು ಕಡಿಮೆ ಚೆನ್ನಾಗಿ ನಿರೂ 
ಪಿತವಾದ ವ್ಯಾಕರಣ ಹಾಗೂ ನುಡಿಗಟ್ಟಿಗೆ ಕಲೆಯ ಅಭಿವ್ಯಕ್ತಿತ೦ತ್ರಗಳು ಅಧೀನ 
ವಾಗಿರಬೇಕು. ಅದರ ಆಕೃತಿಯು ಹೆಚ್ಚು: ಕಡಿಮೆ ನಿರ್ಧಾರಿತವೇ ಆಗಿರುವ, ಆದರೆ 
ಕುಗ್ಗಿ-ಜಗ್ಗಬಲ್ಲ ಮಾದರಿಪ್ರಮಾಣಗಳಿಗೆ ಅನುಗುಣವಾಗಿರಬೇಕು. 


ಬಿಗುಹುಗಳ ಬಿಡುಗಡೆ 

ಎಲ್ಲಕ್ಕಿಂತ ಹೆಚ್ಚಾಗಿ, ಕಲೆಯ ಗಾಢತಮ ಅಂತರಂಗದಲ್ಲಿ ಸೌ೦ದರ್ಯವಿರಬೇಕು. 
ಕಲೆಯು ಮೊದಲಾಗುವುದೂ ಮುಗಿಯುವುದೂ ಇಲ್ಲಿಯೆ. ಸೌಂದರ್ಯವು ಹೆಚ್ಚಿದಷ್ಟೂ, 
ನವರಸ, ಬುದ್ಧಿಗಳ ಕೆಲಸವು ಕಡಿಮೆಯಾದಷ್ಟೂ ಕಲೆಯು ಹೆಚ್ಚುತ್ತದೆ. ಆಧ್ಯಾತ್ಮಿಕ 
ಸ೦ದರ್ಭದಲ್ಲಿ ಸೌಂದರ್ಯದ ದರ್ಶನವಾದರೆ ಕಲೆಗೆ ರಸಾಭಿಜ್ಞಾನ ಮಾತ್ರವಲ್ಲದ ಇತರ 
ಕ್ರಿಯೆಗಳೂ ಉಂಟಾಗುತ್ತವೆ. 

ಶಾಸ್ತ್ರೀಯ ಸ೦ಗೀತದಲ್ಲಿರುವ ವಿಶೇಷವೆಂದರೆ ಇದೇ. ಜಿಗುಹುಗಳನ್ನಾದರೋ ಕಲೆ 
ಯಲ್ಲದೆ ಬೇರೆ ಅನುಭೂತಿ ಸಾಮಗ್ರಿಸಾಧನಗಳಿ೦ದಲೂ ಅಷ್ಟೇಮಟ್ಟಿಗೆ ಅಥವಾ ಇನ್ನೂ 
ಹೆಚ್ಚು ಪರಿಣಾಮಕಾರಿಯಾಗಿ ಸಾಧಿಸಿಕೊಳ್ಳಬಹುದು. ಸ೦ಗೀತವನ್ನು ಇದಕ್ಕಾಗಿ ಬಳಸು 
ವುದು, ಅತ್ಯಂತ ಸೂಕ್ಷ್ಮವಾದ ಹರಿತವಾದ ವೈದ್ಯಶಸ್ತ್ರದಿ೦ದ ಸೌದೆಯನ್ನು ಸೀಳಿದಂತೆ. 
ಸ೦ಗೀತವು ಜಿಗುಹುಗಳ ಸಿಕ್ಕನ್ನು ಬಿಡಿಸುವುದಕ್ಕಿ೦ತ ಹೆಚ್ಚಿನದನ್ನು ಮಾಡಬೇಕು. 
ಬಂಡಾಯವೆದ್ದ ಕ್ಷೋಭೆಕೋಲಾಹಲಗಳ ಕತ್ತಲೆಯಿ೦ದ ಬಿಗುಹುಗಳನ್ನು ಬೆಳಕಿಗೆ ತಂದು, 


೭೨೦ ಕಣರ್ಣಾಟಕಸ೦ಗೀತವಾಹಿನಿ 


ವಿಶ್ಲೇಷಿಸಿ ಸಮರಸವಾದ ಸಮಗ್ರ ಮೇಳವನ್ನಾಗಿಸಬೇಕು. ಬಿಗುಹುಗಳನ್ನು ವ್ಯವಸ್ಥೆ 
ಗೊಳಿಸುವುದಕ್ಕೆ--ವ್ಯವಸ್ಥೆ ತಬ್ಬಸುವುದಕ್ಕಲ್ಲ--ಅದನ್ನು ಬಳಸಬೇಕು. ಮೌಲಿಕವಾದ ಈ 
ಮಾನಸಿಕ ಶಕ್ತಿಗಳನ್ನು ಕೂಡುವುದಕ್ಕಾಗಿ ಅದನ್ನು ವ್ಯವಸ್ಥೆಗೊಳಿಸಬೇಕು, ಕಳೆಯುವು 
ದಕ್ಕಲ್ಲ. ತ 

ಹೀಗೆ ಮಾಡಲು ಶಾಸ್ತ್ರಿ €ಯಸಂಗೀತವು ಘನವಾಗಿ ಸಜ್ಜಾಗಿದೆ. ರಸಾಭಿಜ್ಞತೆಯ ಹಾಗೂ 
ಸೌಂದರ್ಯದರ್ಶನೇತರ ಆವಶ್ಯಕತೆಗಳನ್ನು ಪೂರೈಸಲು ಅದು ಅನುಸ್ಕೂತವೂ 
ಉದ್ದೇಶಿತವೂ ಆದ ಪ್ರಯೋಗಗಳನ್ನು ನಡೆಸಿ ವಿಪುಲವೂ ಸ೦ಸ್ಕೃತವೂ ಆದ ಉಪಕರಣ 
ವನ್ನೂ ಅತಿಕ್ಲಿಷ್ಟವಾದ ಪ್ರೌಢತ೦ತ್ರವನ್ನೂ ಆಕೃತಿಯನ್ನೂ ವಸ್ತುವನ್ನೂ ಬೆಳಸಿಕೊ೦ಡಿಡೆ. 

ಎಂದೇ ನಾನು ಹೇಳುವುದು--ಸ೦ಗೀತರುಚಿಯ ಈ ಸಮಸ್ಯೆ ವಾಸ್ತವವಾದುದು. 
ಕಲ್ಪಿಸಿಕೊ೦ಡದ್ದಲ್ಲ. ಶಾಸ್ತ್ರೀಯಸ೦ಗೀತಕ್ಕಿ೦ತ ಹೆಚ್ಚು ಪರಿಣಾಮಕಾರಿಯಾದ ಸಾಧನವು 
ದೊರೆತಿದ್ದಿದ್ದರೆ ಶಾಸ್ತ್ರೀಯಸಂಗೀತದ ವಿಷಯದಲ್ಲಿ ನಾವು ಯೋಚನೆಮಾಡಬೇಕಾದುದಿರ 
ಲಿಲ್ಲ; ಅದನ್ನು ಕೆಲವೇ ಮಂದಿಯ ವಿಶೇಷಾಭಿರುಚಿಯೆ೦ದು ಬಿಟ್ಟುಬಿಡಬಹುದಾಗಿತ್ತು. 
ಆದರೆ ಅದು ಉತ್ಕೃಷ್ಟವಾದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಾಧನವೂ ಹೌದು. ನಿಮ್ಮ 
ಮಗನೋ ಮಗಳೋ ಅರ್ಥಪೂರ್ಣವೂ ಫಲಪೂರ್ಣವೂ ಆದ ವ್ಯಕ್ತಿತ್ವವನ್ನು ಬೆಳೆಸುವ 
ಶಿಕ್ಷಣ ಪಡೆಯಬೇಕೆ೦ದಿದ್ದರೆ ಅವನು/ಅವಳು ಸಮಾಜದ ಸೃಜನಶೀಲವಾದ, ರಚನಾತ್ಮಕ 
ವಾದ ಮೂಲದ್ರವ್ಯವಾಗಬೇಕೆಂದಿದ್ದರೆ, ಜೀವನದ ಗಾಢತಮವೂ ಸುಸಂಸ್ಕತವೂ ಆದ 
ವಿಷಯಗಳಿಂದ ಆನಂದವನ್ನು ಅನುಭವಿಸಬೇಕೆಂದಿದ್ದರೆ, ಅವರಿಗೆ ಶಾಸ್ತ್ರೀಯಸ೦ಗೀತ 
ದಲ್ಲಿ ಪರಿಚಯ, ಆಸಕ್ತಿಗಳನ್ನು ಹುಟ್ಟಿಸದೆ ಗತ್ಯಂತರವಿಲ್ಲ. 


ಪ್ರಸ್ತುತವಲ್ಲ 

ಹೀಗಾಗಿ, ನೀವು ಸ೦ಗೀತಪ್ರಿಯರೋ ಅಲ್ಲವೋ ಎಂಬುದು ಈ ಸಮಸ್ಯೆಗೆ ಅಷ್ಟೇನೂ 
ಪ್ರಸ್ತುತವಲ್ಲ. ನೀವು ಸಂಗೀತಪ್ರಿಯರಾಗಿದ್ದರೆ ನೀವು ಮಾಡಲೇಬೇಕಾದುದರಲ್ಲಿ 
ಸಂತೋಷ ತೃಪ್ತಿಗಳನ್ನು ಪಡೆಯುತ್ತೀರಿ. ಇಲ್ಲದಿದ್ದರೂ ಮಾಡದೆ ವಿಧಿಯಿಲ್ಲ ; ಏಕೆಂದರೆ 
ಅದು ಮಾಡಿಯೇ ತೀರಬೇಕಾದದ್ದು. ಶಾಸ್ತ್ರೀಯಸಂಗೀತದ ವಿಷಯದಲ್ಲಿ ನೀವು ಮಾಡ 
ಬಹುದಾದ ಒಂದು ಆಕ್ಷೇಪಣೆ ಇಲ್ಲಿ ಸಲ್ಲುತ್ತದೆ ; ಇ೦ದಿನ ಬಹುತೇಕ ವೇದಿಕೆಗಳಿ೦ದ 
ಕೇಳಿಬರುತ್ತಿರುವ ಶಾಸ್ತ್ರೀಯುಸಂಗೀತವು ಅದರ ಪರಿಚೆಯವಿಲ್ಲದವರಿಗೆ--ಉತ್ಸಾಹ. 
ಆಸಕ್ಕಿಗಳಿರುವವರಿಗೆ ಸಹ--ಅತಿ ತಂತ ತ್ರೈನಿಷ್ಠವಾಗಿ, ಅತಿ ಜಟಿಲವಾಗಿ, ಅತಿ ದೊ೦ಬರಾಟ 
ದಂತೆ ಕೇಳಿಸುತ್ತದೆ. ಹೀಗಾದಾಗ ಅದರಲ್ಲಿ ಕಲೆಗಿಂತ ಕಸಬುದಾರಿಕೆಯೇ ಹೆಚ್ಚಾಗಿದೆ 
ಯೆ೦ದು ನೀವು ಸಾಮಾನ್ಯವಾಗಿ ನಿರ್ಣಯಿಸಿಕೊಳ್ಳಬಹುದು. ಉಳಿದೆಲ್ಲ ಕ್ಷೇತ್ರಗಳ 
ವಿಶೇಷತಜ್ಞರಿ೦ದ - ಸಂಗೀತವಿದ್ವಾಂಸನು ಹೊರತೇನಲ್ಲ : ಸಮಷ್ಟಿಯ ದೃಷ್ಟಿಯನ್ನು 
ಕಳೆದುಕೊಂಡು, ವಿವರ, ವಿಧಾನ, ತಂತ್ರಗಳು ಪರಿಣಾಮಕ್ಕೆ ಪ್ರಯೋಜಕಗಳೆಂಬುದನ್ನು, 
ಉಪಕಾರಕಗಳೆ೦ಬುದನ್ನು ಮರೆತು. ಅವುಗಳೇ ಪುರುಷಾರ್ಥಗಳೆ೦ಬ ತಪ್ಪನ್ನು ಮಾಡು 


ಶಾಸ್ತ್ರೀಯ ಸಂಗೀತಕ್ಕೆ 'ಜನಪ್ರಿಯ' ಸಂಗೀತದ ಸವಾಲು ೭೨೧ 


ತ್ತಾನೆ. 

ಹೀಗೆಂದ ಮಾತ್ರಕ್ಕೆ ವಿವರ, ವಿಧಾನ, ತಂತ್ರಗಳು ಸಂಗೀತದಲ್ಲಿ ಅಮುಖ್ಯ ಎಂದಲ್ಲ. 
ಕಲೆಯ ಸ್ಥಿರೀಕರಣಕ್ಕೆ ಆಕೃತಿ, ವಿಧಾನ, ತಂತ್ರ ಇತ್ಯಾದಿಗಳನ್ನು ಮಾದರಿಗೊಳಿಸುವುದೂ 
ಹೆಚ್ಚುಕಡಿಮೆ ಸುದೃಢವಾದ--ಆದರೆ ಪೆಡಸಲ್ಲದ--ಆಕೃತಿಯೂ ಆವಶ್ಯಕವೆ. ಆದರೆ 
ಇವುಗಳು ಕಲೆಯ ಆತ್ಮವಾದ ಸೌಂದರ್ಯದ ಸ್ಥಾನಮಾನಗಳನ್ನು ಎಂದಿಗೂ ಪಡೆದುಕೊಳ್ಳ 
ಲಾರವು; ಅಲ್ಲದೆ ಸೌ೦ದರ್ಯವು ಕ್ಲಿಷ್ಟತೆ, ಜಟಿಲತೆ ಹಾಗೂ ದುರ್ಗ್ರಾಹ್ಯತೆಗಳ ಫಲವಾಗಿರ 
ಬೇಕು, ಅಥವಾ ಆಗಿರುತ್ತದೆ, ಎ೦ದೇನೂ ಅಲ್ಲ. ಸಮಯಸ್ಫೂರ್ತಿಯಿ೦ದಲೂ ಅ೦ತ 
ರಂಗ ಪ್ರೇರಣೆಯಿ೦ದಲೂ ಸಾಕ್ಷಾತ್ಮರಿಸಿದ, ಅಭಿವ್ಯಕ್ತವಾದ ಸೌಂದರ್ಯವು ತನ್ನನ್ನೇ ಶ್ರೋತೃ 
ವಿನಲ್ಲಿ ಪ್ರಯತ್ನರಹಿತವಾಗಿ ಉದ್ದೋಧಗೊಳಿಸುತ್ತದೆ. ಸಾಧನಸಲಕರಣೆಗಳಿಲ್ಲದೆ ಯಾವ 
ಕಲೆ ತಾನೆ ಹುಟ್ಟೇತು, ಕೆಲಸ ಮಾಡೀತು ? ನಿಜವಾದ ಕಲೆ ಇವುಗಳ ಮೂಲಕವೇ ಹುಟ್ಟಿ 
ಕೆಲಸ ಮಾಡಿದರೂ ಇವುಗಳನ್ನು ಮರೆಸುತ್ತದೆ. ಊರು ಮುಟ್ಟಬೇಕಾದರೆ ರಸ್ತೆ ಬೇಕೇ 
ಬೇಕು. ಆದರೆ ಪ್ರಯಾಣಿಕರಿಗೆ ರಸ್ತೆಯನ್ನು ಕಟ್ಟಿಕೊ೦ಡೇನು ? ಅವರಿಗೆ ಊರಿನದೇ 
ಧ್ಯಾನ, ಅಪೇಕ್ಷೆ. ಸಾರಥಿಯು ದಕ್ಷನಾಗಿ, ಜಾಗರೂಕನಾಗಿ, ರಸ್ತೆಯ ಗಮನವು ಅವರಿಗೆ 
ಬರದಂತೆ, ಆದರೆ ಸುತ್ತಲಿನ ನಿಸರ್ಗವು ರಮ್ಯವಾಗಿರುವಂತೆ ತೋರಿಸುವ ಜಾಗರೂಕತೆ 
ಯನ್ನು ವಹಿಸಬೇಕು--ಅ೦ತಹದೇ ರಸ್ತೆಯಲ್ಲಿ ವಾಹನವನ್ನು ನಡೆಸಿಕೊ೦ಡು ಹೋಗ 
ಬೇಕು, ಅಷ್ಟೆ. 

ಆದುದರಿ೦ದ ಶಾಸ್ತ್ರೀಯಸ೦ಗೀತವನ್ನು ಹೆಚ್ಚುಹೆಚ್ಚು ಮಂದಿಗೆ ಒಯ್ಯುವ ಕೆಲಸ 
ಇಂದು ಎಂದಿಗಿಂತ ಹೆಚ್ಚು ಮುಖ್ಯವಾಗಿದೆ. ನೀವು ಸ೦ಗೀತಪ್ರಿಯರಾದರೆ ಹೇಳಬಹದು 
—“ಆದರೆ ಶಾಸ್ತ್ರೀಯಸ೦ಗೀತವು ಇ೦ದು ಹಿ೦ದೆ ಇದ್ದುದಕ್ಕಿಂತ ಹೆಚ್ಚು ಹರಡಿದೆಯಲ್ಲ? 
ನಮ್ಮ ಹಿರಿಯ ಸ೦ಗೀತವಿದ್ಟಾ೦ಸರುಗಳ ಕಚೇರಿಗಳಿಗೆ ಜನ ಕಿಕ್ಕಿರಿದು ತುಂಬುವುದಿಲ್ಲವೆ? 
ರೇಡಿಯೋದಲ್ಲಿ ದೂರದರ್ಶನದಲ್ಲಿ ಶಾಸ್ತ್ರೀಯ ಸ೦ಗೀತಕ್ಕಾಗಿ ಮೀಸಲಾಗಿರುವ ಹಣ, 
"ಕಾಲಗಳೇನು ಅಲ್ಪವೆ? ಯಾವ ರೇಡಿಯೋ ತಿರುಗಿಸಿದರೂ ಹೆಚ್ಚುಕಡಿಮೆ ಯಾವಾಗಲೂ 
ಶಾಸ್ತ್ರೀಯಸ೦ಗೀತವೇ ಕೇಳಿಬರುತ್ತಿಲ್ಲವೆ? ಶಾಲೆಗಳಲ್ಲಿ ಅಥವಾ ಮನೆಗಳಲ್ಲಿ ಸಂಗೀತ 
ವನ್ನು ಕಲಿತು ಪರೀಕ್ಷೆಗಳಿಗೆ ಕುಳಿತು ಸಂಗೀತದಲ್ಲಿ ತೇರ್ಗಡೆಯಾಗುತ್ತಿರುವ ವಿದ್ಯಾರ್ಥಿಗಳ 
ಸ೦ಖ್ಯೆ ಹೆಚ್ಚುತ್ತಿಲ್ಲವೆ? ಬೇರೆ ಬೇರೆ ವೃತ್ತಿ, ಉದ್ಯೋಗಗಳಲ್ಲಿ ಇದ್ದುಕೊಂಡು ಸಂಗೀತ 
ವನ್ನು ಪ್ರೌಢವಾಗಿ ಕಲಿತಿರುವ ಎಲೆಮರೆಯ ಕಾಯಿಗಳು ಅಸಂಖ್ಯಾತವಾಗಿಲ್ಲವೆ ?' 

ಹೌದು, ಇದೆಲ್ಲ ನಿಜವೆ. ಅಲ್ಲವೆ೦ದವರಾರು? ಹಿ೦ದೆ ಯಾವ ಕಾಲಕ್ಕೂ ಇದ್ದುದಕ್ಕಿಂತ 
ಸಂಗೀತದ ಗಾತ್ರವು ಇಂದು ಹೆಚ್ಚಿ ಭೋರ್ಗರೆವ ಮಹಾಪೂರವೇ ಆಗಿದೆ. ಆದರೆ 
ಜನಸಂಖ್ಯೆಯು ಅದಕ್ಕಿಂತ ಹೆಚ್ಚು ವೇಗದಲ್ಲಿ ಬೆಳೆದಿದೆಯೆ೦ಬುದನ್ನು ಮರೆಯಲಾಗದು! 
ಇಲ್ಲಿ ನಾವು ಮರೆಯುತ್ತಿರುವುದು ಇದು: ಒಂದು ಪೀಳಿಗೆಯಷ್ಟು ಹಿಂದೆ ಇದ್ದ ಸಂಗೀತ 
ರಸಿಕರ ಪ್ರಮಾಣವು ಉದಾ. ಪ್ರತಿಸಹಸ್ರದಲ್ಲಿ ಇಂದು ಕಡಿಮೆಯಾಗಿದೆ, ಹೆಚ್ಚಾಗಿಲ್ಲ. 
ಹೀಗಾಗಲು ಕಾರಣ. ಹಿ೦ದಿನ ಕಾಲದಲ್ಲಿ ಜನರನ್ನು ಬೇರೆ ವಿಧದ ಶ್ರವಣಸುಖಗಳಿಗೆ 


೭೨೨ ಕರ್ಣಾಟಕಸ೦ಗೀತವಾಹಿನಿ 


ಸೆಳೆಯುವ ಆಕರ್ಷಣೆಗಳು ಕಡಿಮೆಯಾಗಿದ್ದವು. ಈಗ ಅಭೂತಪೂರ್ವವಾಗಿ ಹೆಚ್ಚಿವೆ ; 
ಲಘುಸ೦ಗೀತ, ಸುಗಮ ಸ೦ಗೀತಗಳ ಆಕ್ರಮಣವು ಬಲಿಷ್ಠವಾಗಿದೆ. 


“ಪಾಪ್‌ ಸಂಗೀತ' 

ಮೇಲಿನ ಪ್ರಶ್ನೆಗೆ ಉತ್ತರ: “ಪಾಪ್‌' ಸಂಗೀತ ಹಾಡುವವರಿಗೆ, 'ಆರ್ಕೆಸ್ಟ್ರ'ಗಳಿಗೆ 
ಹಾತೊರೆದು ಸೇರುವ ಗುಂಪು ಇನ್ನೂ ದೊಡ್ಡದಲ್ಲವೆ? ರೇಡಿಯೋದಿ೦ದ ಹೊರ 
ಹೊಮ್ಮುವ ಚಲನಚಿತ್ರ ಸ೦ಗೀತಕ್ಕೆ ವಿನಿಯೋಗವಾಗುವ ಕಾಲಪ್ರಮಾಣ ಇನ್ನೂ ಹೆಚ್ಚಿನ 
ದಲ್ಲವೆ ? ನಮ್ಮ `ಮಕ್ಕಳು ಚಲನಚಿತ್ರ ಸಂಗೀತವನ್ನು ಮಾತ್ರ ಪ್ರಸಾರ ಮಾಡುವ 
ಬಾನುಲಿಯ ವಾಣಿಜ್ಯಶಾಖೆಗಳಿಗೇ ಕಿವಿಗಳನ್ನ೦ಟಿಸಿ ಕುಳಿತುಕೊ೦ಡಿರುವುದನ್ನು ನಮ 
ತಪ್ಪಿಸಲಾಗಿದೆಯೆ'? ದೂರದರ್ಶನದ “ವಿ” ಛಾನೆಲ್‌ನಲ್ಲಿ ನೆಟ್ಟ ಅವರ ಕಿವಿ ಕಣ್ಣುಗಳನ್ನು 
ತಪ್ಪಿಸಲು ಸಾಧ್ಯವೆ ? ಇಂತಹವರ ಸಂಖ್ಯೆ ಶಾಸ್ತ್ರೀಯಸ೦ಗೀತವನ್ನು ಕೇಳಬಯಸುವ 
ಮಕ್ಕಳ ಸಂಖ್ಯೆಗಿಂತ ಅಗಣಿತವಾಗಿ ದೊಡ್ಡದಲ್ಲವೆ ? ಸಂಗೀತ ಪರೀಕ್ಷೆಗಳಿಗೆ ಬರುವ 
ಮಕ್ಕಳಿಗಿಂತ ಬರದಿರುವವರ ಸಂಖ್ಯೆಯೆ ಅದೆಷ್ಟೋ ಸಾವಿರಪಾಲು ದೊಡ್ಡದಲ್ಲವೆ ? 
ಶಾಲಾಕಾಲೇಜುಗಳಲ್ಲಿ ನಡೆಯುವ ಸಂಗೀತಸ್ಪರ್ಧೆಗಳಲ್ಲಿ ಶಾಸ್ತ್ರೀಯ ಸಂಗೀತ ವಿಭಾಗ 
ದಲ್ಲಿ ಬರುವ ಅಭ್ಯರ್ಥಿಗಳೆಷ್ಟು? ಚಲನಚಿತ್ರ, ಸಂಗೀತ, "ಭಾವ'ಗೀತೆ, ಸಾಮೂಹಿಕ 
ಸ೦ಗೀತವಿಭಾಗಗಳಿಗೆ ಬರುವ ಪ್ರವೇಶಗಳೆಷ್ಟು ? ರೈಲುಬಸ್ಸುಗಳಲ್ಲಿ, ಸೈಕಲ್‌ಗಳ ಮೇಲೆ. 
ಪಾದಚಾರಿಗಳೊಡನೆ ಪಯಣಿಸುವ ಟ್ರಾನ್ಸಿಸ್ಟರ್‌ ರೇಡಿಯೋಗಳಲ್ಲಿ ಬರುವ ಸಂಗೀತ 
ಯಾವುದು--ಶಾಸ್ತ್ರೀಯವೆ, “ಸುಗಮ'ವೆ ? 

ಸಾರ್ವಜನಿಕ--ಅದರಲ್ಲೂ ಯುವಜನರೆ ಹೆಚ್ಚಾಗಿ ಸೇರಿರುವ ಸಮಾರಂಭಗಳಲ್ಲಿ 
"ಮನರ೦ಜನೆ'ಗೆ೦ದು ಏರ್ಪಟ್ಟ ಶಾಸ್ತ್ರೀಯಸ೦ಗೀತವನ್ನು ಹಾಡಿನುಡಿಸುವವರ ಬಾಯಿ 
ಕೈಗಳನ್ನು ಚಪ್ಪಾಳೆಗಳ ಸುರಿಮಳೆ ಅದೆಷ್ಟು ಬೇಗ ನಿಸ್ತಬ್ಧವಾಗಿಸುವುದಿಲ್ಲ ? ಬಡಪಾಯಿ 
ಶಾಸ್ತ್ರೀಯ ಸಂಗೀತ ವಿದ್ವಾಂಸನು ಜನಪ್ರಿಯ ಚಿತ್ರಗೀತಗಳನ್ನೋ ಇತರ ಅಗ್ಗದ ಹಾಡು 
ಗಳನ್ನೋ ಹಾಡಬೇಕೆ೦ಬ ದುರಾಗ್ರಹವು ಅದೆಷ್ಟು ಬಾರಿ ಕಾಡಿಸಿ ನಿಸೃಹಾಯಕನನ್ನಾಗಿಸು 
ವುದಿಲ್ಲ? ಚಲನಚಿತ್ರಗಳಲ್ಲಿ ಹಿನ್ನೆಲೆ ಸಂಗೀತವನ್ನು ಹಾಡಿಬಿಟ್ಟಿದ್ದರಂತೂ ಮುಗಿದೇ 
ಹೋಯಿತು; ಮೊದಲನೆಯ ಒಂದೆರಡು ಕೃತಿಗಳನ್ನು: ಕೇಳುವವರಗೆ ಮಾತ್ರ ಜನಸ್ತೋಮ 
--ವಾಹನಸ೦ಚಾರವನ್ನು ನಿಲ್ಲಿಸಿಬಿಟ್ಟು ರಸ್ತೆಗಳಲ್ಲಿ, ಪೌಳಿಗೋಡೆಗಳ ಮೇಲೆ, ಮರಗಳ 
ಕೊಂಬೆಗಳ ಮೇಲೆ ಎಳ್ಳು ಎರಚಿದರೂ ನೆಲವನ್ನು ಮುಟ್ಟದಷ್ಟು ಕಿಕ್ಕಿರಿದ ಜನಸ್ತೋಮ 
--ಅದು ಹೇಗೋ ಸಹಿಸಿಕೊಂಡಿರುತ್ತದೆ. ನಂತರ ಸಹನೆಯ ಕಟ್ಟೆಯೊಡೆದು "ರಸಿಕ 
ಮಹಾಶಯರ' ಬೇಡಿಕೆಯ ಅಬ್ಬರದ ಮಹಾಪ್ರವಾಹದಲ್ಲಿ' ಕಲಾವಿದರೂ ಅವರಿಂದ 
ಶಾಸ್ತ್ರೀಯ ಸಂಗೀತದ ರಸದೌತಣವನ್ನು ಆಶಿಸಿ ಬಂದಿರುವ ಅಲ್ಪಸಂಖ್ಯಾತ ಶ್ರೋತೃ 
ವರ್ಗದವರೂ ಹೇಳಹೆಸರಿಲ್ಲದಂತೆ ಕೊಚ್ಚಿಹೋಗುತ್ತಾರೆ. ಇಂತಹ ಸಂಗೀತ ಕಚೇರಿ 
ಗಳನ್ನು ಏರ್ಪಾಡುಮಾಡುವ ವ್ಯವಸ್ಥಾಪಕರು ಕೆಲವು ವೇಳೆ ನಿಸ್ಸಹಾಯಕರು. ಹಲವು ವೇಳೆ 


ಶಾಸ್ತ್ರೀಯ ಸಂಗೀತಕ್ಕೆ ಜನಪ್ರಿಯ' ಸಂಗೀತದ ಸವಾಲು ೭೨೩ 


ಉದಾಸರು, ಇಂತಹ ವಿದ್ವಾಂಸರ ಕಚೇರಿಗಳನ್ನು ಏರ್ಪಾಡುಮಾಡುವುದು, ಮಂದಿಯ. 
ಬೇಡಿಕೆಗೆ ತಕ್ಕಂತೆ ಸರಪರಾಜುಮಾಡುವುದು ತಮ್ಮ ಕರ್ತವ್ಯವೆಂದು, ಪ್ರತಿಷ್ಠೆಯ ಪ್ರತೀಕ 
ವೆಂದು ವಾಣಿಜ್ಯಪ್ರಜ್ನ್ಞೆಯುಳ್ಳ ಇ೦ತಹ ಜನ ಭಾವಿಸುತ್ತಾರೆ. ಸಂಗೀತವಿದ್ವಾಂಸರೂ 
ವ್ಯವಸ್ಥಾಪಕರೂ ಗಟ್ಟಿಯಾದ, ಅಚಲವಾದ ನಿರ್ಧಾರಕ್ಕೆ ಬಂದರೆ ಮಾತ್ರ ಈ ಪರಿಸ್ಥಿತಿಯು 
ಸುಧಾರಿಸಲು ಸಾಧ್ಯ. ಚಲನಚಿತ್ರಸ೦ಗೀತವನ್ನು ಹಾಡಿನುಡಿಸಬೇಡವೆ೦ದಾಗಲಿ, ಕೇಳ 
ಬಾರದೆಂದಾಗಲಿ ಯಾರು ಹೇಳುತ್ತಾರೆ ? ಬೇಕಾದವರು, ಬೇಕಾದಷ್ಟು ಹಾಡಲಿ, ಕೇಳಲಿ, 
ಆದರೆ ಅದಕ್ಕೆ೦ದೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದರೆ ಶಾಸ್ತ್ರೀಯಸ೦ಗೀತವನ್ನು ಮಾತ್ರ 
ಅಪೇಕ್ಷಿಸುವವರಿಗೆ ಹಿಂಸೆ, ನಿರಾಸೆ ತಪ್ಪುತ್ತದೆ. 


ಎರಡು ಅತಿರೇಕಗಳು 

ಕರ್ಣಾಟಕಸ೦ಗೀತವು ಗಾತ್ರದಲ್ಲಿ೦ದು ಬೃಹತ್ತಾಗಿ ಬೆಳೆದಿದೆ, ನಿಜ. ಗುಣದಲ್ಲಿಯೂ 
ಹಾಗೆಯೇ ಬೆಳೆದಿದೆಯೆ? ಬೆಳೆದಿದೆ ಎಂದೂ ಹೇಳಬೇಕಾಗುತ್ತದೆ, ಇಲ್ಲ ಎಂದೂ ಎನ್ನ 
ಬೇಕಾಗುತ್ತದೆ. ಕೆಲವು ಕ್ಷೇತ್ರಗಳಲ್ಲಿ, ಮುಖ್ಯವಾಗಿ ತಾಂತ್ರಿಕತೆಯಲ್ಲಿ, ಬೆಡಗು-ಬೆರಗು 
ಗಳನ್ನು ತೋರಿಸುವುದರಲ್ಲಿ ಬೆಳದಿದೆ; ಸಂಗೀತವಿದ್ವಾಂಸನ ಅಥವಾ ಶ್ರೋತೃವಿನ 
ಮನೋವೃತ್ತಿಧೋರಣೆಗಳಲ್ಲಿ, ಇಲ್ಲ. ಸಂಗೀತವಿದ್ವಾಂಸರು ಇಂದು ಅಕ್ಬರವಿದ್ಯಾಪರಿ 
ಶ್ರಮವುಳ್ಳವರೂ, ಹೆಚ್ಚು ಅಸ೦ಕುಚಿತದೃಷ್ಟಿಯುಳ್ಳವರೂ, ಹೊಸ ಉದ್ಯಮ ಸಾಹಸ 
ಗಳಲ್ಲಿ ಆಸಕ್ತರೂ ಪ್ರಯೋಗಶೀಲರೂ ಆಗಿದ್ದಾರೆ೦ಬುದು ನಿಜ. ಶ್ರೋತೃಗಳೂ ಹಿ೦ದಿ 
ಗಿಂತ ಹೆಚ್ಚು ತಿಳುವಳಿಕಸ್ಮರು; ಹೆಚ್ಚು ವಿಮರ್ಶೆಯಿಂದ, ಹೆಚ್ಚು ಬುದ್ಧಿ ಪೂರ್ವಕವಾಗಿ 
ಸ೦ಗೀತವನ್ನು ಆಲಿಸುತ್ತಾರೆ. ಆದರೂ ಸ೦ಗೀತಕಚೇರಿಗಳಲ್ಲಿ ರೂಪಾಯಿಪೈಸೆಗಳ ಲಾಭ 
ನಷ್ಟದ, ವ್ಯಾಪಾರೀ ವಾತಾವರಣವೆ ಕವಿದಿರುತ್ತದೆ. ಇಬ್ಬರಲ್ಲೂ ಸ್ವಯಮರ್ಪಣದ 
ನಮ್ರತೆಯಭಾವವು ಬೇಗೆ ಬೇಗ ಸಮೆದುಹೋಗುತ್ತಿದೆ. 

ಇನ್ನೊ೦ದು ಅಪಾಯಕಾರಿ ಸನ್ನಿವೇಶವನ್ನೂ ಗಮನಿಸಬೇಕು. ಸ೦ಪ್ರಧಾಯವಾದೀ 
(ಕಂದಾಚಾರದ?) ಸಂಗೀತಗಾರನಮಟ್ಟಿಗೆ ಹೇಳಬೇಕೆಂದರೆ ತನ್ನ ಸಂಗೀತದಲ್ಲಿ ಹೊಸತೆಂ 
ಬುದೇ ಅವನಿಗೆ ಹೊಲಸು, ನಿಷಿದ್ಧ ; ಹೊಸದೆಲ್ಲ, ಪ್ರಯೋಗಶೀಲತೆಯೆಲ್ಲ ಅಗ್ಗದ 
ಜನಪ್ರಿಯತೆ. ಕಲೆಯ ಔನ್ನತ್ಯಕ್ಕೆ ಸಾಮಾನ್ಯನು ಏಳಬೇಕೇ ಹೊರತು, ಕಲೆಯನ್ನು ಅವನ 
ಕೀಳುಮಟ್ಟಕ್ಕೆ ಇಳಿಸಲಾಗದು- ಇದು ಅವನ ನಿಲುವು. ಹಾಗೆ ನೋಡುವುದಾದರೆ ಇಲ್ಲಿ 
ಅಸ್ಪೃಶ್ಯನಾದವನು ಸಾಮಾನ್ಯ ಶ್ರೋತೃವಲ್ಲ, ಅತಿಯಾದ ಮಡಿವಂತಿಕೆಯನ್ನು ಮಾಡಿ 
ದಂತದ ಗೋಪುರಗಳಲ್ಲಿ ಏಕಾಂಗಿಯಾಗಿ ವಾಸಮಾಡುವ ವಿದ್ವಾಂಸನೆ ! ಶ್ರೀಸಾಮಾನ್ಯ 
ನಿಗೆ ಹೀಗೆ ಏರಲು ಒ೦ದು ಏಣಿಯನ್ನು ನಿರ್ಮಿಸಿಕೊಡಬೇಕಾದುದೂ, ತಾನು ಅವನಿರುವ 
ಎಡೆಗೆ ಬ೦ದು ಕೈಹಿಡಿದು ಹತ್ತಿಸಿಕೊಡುವುದೂ ವಿದ್ವಾ೦ಸನ ಹೊಣೆಯಲ್ಲವೆ? ಶ್ರೀ 
- ಸಾಮಾನ್ಯನ ಆಸಕ್ತಿ-ಅಭಿರುಚಿಗಳ ಜಲಸೇಚನ ಇಲ್ಲದಿದ್ದರೆ ತನ್ನ ವೃತ್ತಿಯ, ತನ್ನ ಕಲೆ, 
ಸಾಮುದಾಯಿಕ ಸಂಸ್ಕೃತಿಯ ಕುಡಿ ಕಮರಿಹೋಗುವುದಿಲ್ಲವೆ ? ಇದಕ್ಕೆ ಅತಿರೇಕವೆನಿಸುವ 


೭೨೪ ಕರ್ಣಾಟಕಸ೦ಗೀತವಾಹಿನಿ 


ಇನ್ನೂ ಒಂದು ದೃಷ್ಟಿಯು ಕೆಲವು "ನವ್ಯ' ಸ೦ಗೀತವಿದ್ವಾ೦ಸರಲ್ಲಿ ಕಂಡುಬರುತ್ತದೆ : 
ಕಾಸು ಕೊಡುವ ಪ್ರಭು, ಗಲ್ಲಾಪೆಟ್ಟಿಗೆಯನ್ನು ತುಂಬಿಸುವ ಗ್ಯಾಲರಿಯ ಗುಂಪು, ಮೆಚ್ಚಿದರೆ 
ಆಯಿತು ಅವರಿ೦ದಲೆ ಅಲ್ಲವೆ ತನ್ನ ಉತ್ಕರ್ಷ? ಅವರಿಂದ 'ತಾಲೀಬಜಾವ್‌'ಗಳನ್ನು 
ಹೆಚ್ಚುಹೆಚ್ಚಾಗಿ ಗಳಿಸಿಕೊಳ್ಳಲು ಏನು ಬೇಕೋ ಅಷ್ಟು ಮಾಡಿದರೆ ಆಯಿತು. ಬರಬಾರದ 
ಸ್ವರವು ರಾಗದಲ್ಲಿ ಬಂದರೆ, ತಾಳದಲ್ಲಿ ಲೆಕ್ಕ ಪುನರಾಗಮನ೦ 7? ತೂಕ ತಪ್ಪಿದರೆ, 
ವಾಗ್ಗೇಯಕಾರನು ಮೂಲತಃ ಉದ್ದೇಶಪಟ್ಟ ಮಾತುಧಾತುಗಳನ್ನು ಮೀರಿದರೆ ಜೈಲು 
ಶಿಕ್ಷಿಯೆ ? 'ಭಸ್ಮೀ ಭೂತಸ್ಯ ದೇಹಸ್ಯ ಕುತಃ ಪುನರಾಗಮನ೦ ?' ಆದುದರಿಂದ, “ಜುಣ೦ 
ಕೃತ್ವಾ ಘೃತಂ ಪಿಬೇತ್‌'! 


ಸ೦ಗೀತವಿಮರ್ಶೆ is 

ಈ ಸಂದರ್ಭದಲ್ಲಿ ಸಂಗೀತವಿಮರ್ಶಕರ ಪಾತ್ರವನ್ನು ಕುರಿತು ಎರಡು ಮಾತು 
ಹೇಳುವುದು ಅಪ್ರಸಕ್ತವಲ್ಲ. ನಗರದ ಯಾವುದೋ ಮೂಲೆಯಲ್ಲಿ ಮಿತಸಂಖ್ಯೆಯಲ್ಲಿ 
ಸೇರಿದ ಶ್ರೋತೃಗಳು ಕೇಳಿದ ಸಂಗೀತಕಚೇರಿಯಲ್ಲಿ, ಅಥವಾ ರೇಡಿಯೋ ಮೂಲಕ ಸ್ವಲ್ಪ 
ಸಮಯ ಕೇಳಿಬಂದ ಸಂಗೀತದಲ್ಲಿ ಇಂತಹ ರಾಗ ಹೀಗಿತ್ತು, ಅಥವಾ ಇರಲಿಲ್ಲ, 
ಇರಬೇಕಾಗಿತ್ತು, ಇಂತಹ ಕೃತಿಯ ನಂತರ ಇಂತಹದನ್ನು ಹಾಡಿ ನುಡಿಸಲಾಯಿತು, 
ಮುಂತಾದ ವಿವರಗಳು ಪತ್ರಿಕೆಗಳಲ್ಲಿ ಪ್ರಕಟವಾದರೆ ಆ ಕಚೇರಿಯನ್ನು ಕೇಳದಿದ್ದ 
ಅಸಂಖ್ಯಾತ ಓದುಗರಿಗೆ ಆಗುವ ಪ್ರಯೋಜನವೇನು ? ಅಲ್ಲದೆ ಚರ್ವಿತ ಚರ್ವಣವಾದ, ' 
ಅತಿಬಳಕೆಯಿ೦ದ ಮೂಲಾರ್ಥ, ಅರ್ಥಪುಷ್ಟಿಗಳನ್ನು ಕಳೆದುಕೊ೦ಡ, ಪೊಳ್ಳು "ವೈಜ್ಞಾನಿ 
ಕತೆ'ಯಿಂದ ದುರ್ಬೋಧವಾದ ಪದಪು೦ಜಗಳಿ೦ದ ಕಲೆಗಾರನಿಗಾಗಲಿ ಶ್ರೋತೃವಿಗಾಗಲಿ 
ಆದ ಪ್ರಯೋಜನವೇನು ? ಕಚೇರಿಗಳನ್ನೇ ಕೇಳದೆ ವಿಮರ್ಶೆಗಳನ್ನು ಬರೆಯುವ, ಅಥವಾ 
ವಿವರಗಳಿಗಾಗಿ ಕಲಾವಿದನನ್ನೇ ಆಶ್ರಯಿಸುವ, ಕಲೆಯಲ್ಲಿ ಸ್ವಂತಪರಿಶ್ರಮವಿಲ್ಲದ ಜನ 
ವಿಮರ್ಶೆಗಳನ್ನು ಬರೆದರೆ ಕಲೆಗಾದ ಲಾಭವೇನು ? 

ಅಲ್ಲದೆ ವಿಮರ್ಶೆಗಳು ನಿಷ್ಟಕ್ಬಪಾತವಾಗಿದ್ದು ಒಳ್ಳೆಯದನ್ನು, ಉತ್ತಮಾ೦ಶವನ್ನು, 
ಪ್ರತಿಭೆಯನ್ನು ಗುರುತಿಸಿ ಪರಿಚಯ ಮಾಡಿಕೊಡಬೇಕು ; ಉತ್ತಮವಲ್ಲದುದನ್ನೂ 
ಹಾಗೆಯೆ ಎತ್ತಿ ತೋರಿಸಬೇಕು. ಸ೦ಗೀತವಿಮರ್ಶೆಯು ಶ್ರೋತ್ಯವಿಗೆ ಹೇಗೋ ವಿದ್ವಾಂಸ 
ನಿಗೂ ಹಾಗೇ ಮಾರ್ಗದರ್ಶಕವಾಗಬೇಕು, ಶಿಕ್ಷಣವಾಗಬೇಕು. ಆಯಾ ಕಚೇರಿಯಲ್ಲಿ 
ಕಂಡುಬರುವ ಅಪರೂಪದ ವಿಷಯಗಳು, ಪಾಂಡಿತ್ಯದ ವಿಷಯಗಳು, ಪ್ರತಿಭೆಯ 
ಅ೦ಶಗಳು, ಚಾರಿತ್ರಕ ಹಿನ್ನೆಲೆ, ಶಾಸ್ತ್ರೀಯ ಆಧಾರಗಳು, ಕೃತಿ ರಚನೆಯ ವಿಶೇಷ 
ಸಂದರ್ಭಗಳು; ಕಲೆಗಾರನ ವ್ಯಾಖ್ಯಾನ ಸಾಮರ್ಥ್ಯ, ಕಲೆಗಾರನು ತನ್ನ ಮಾಧ್ಯಮದಲ್ಲಿ 
ಪಡೆದಿರುವ ಹಿಡಿತ, ಕಚೇರಿಯಲ್ಲಿನ ವಸ್ತುವಿನ ಆಯ್ಕೆ, ವಿತರಣೆ, ಪ್ರಧಾನ ಹಾಗೂ 
ಸಹಕಲಾವಿದರಲ್ಲಿನ ಪರಸ್ಪರ ಸಹಕಾರ ಸಹಾಯಸಾಮರಸ್ಯಗಳು, ಪಾಂಡಿತ್ಯ--ಶುದ್ಧ 
ರ೦ಜನೆಗಳ ' ಪರಸ್ಪರ ಪ್ರಮಾಣ--ಹೀಗೆ ಅದೆಷ್ಟೋ ವಿಷಯಗಳನ್ನು ಒಳಗೊಂಡ 


ಶಾಸ್ತ್ರೀಯ ಸಂಗೀತಕ್ಕೆ "ಜನಪ್ರಿಯ' ಸಂಗೀತದ ಸವಾಲು ೭೨೫ 


ನಿರ್ದಾಕ್ಷಿಣ್ಯ, ನಿರ್ಭೀತ ಆದರೆ, ಕಹಿಯಲ್ಲದ, ಅನಾಸಕ್ತವಾದ ವಿಮರ್ಶೆಗಳು ಪ್ರಕಟ 
ವಾದರೆ ಕೇಳುಗನಿಗೂ ಶಿಕ್ಷಣ, ಕಲೆಗಾರನಿಗೂ ಮಾರ್ಗದರ್ಶನ, ಕಲೆಗೂ ಉತ್ಕರ್ಷ. 
ಹಾಗಲ್ಲದೆ ಕಲಾವಿದರಿಗೆ ಕಿರೀಟವನ್ನಿಟ್ಟು ಕಿರೀಟವನ್ನುರುಳಿಸುವ ಪಟ್ಟಭದ್ರ ಹಿತಾಸಕ್ತಿ 
ಗಳನ್ನು ವಿಮರ್ಶಕರು ಬೆಳೆಸಿಕೊಂಡರೆ ಅದರಿಂದ ಮುಗ್ದ ಶ್ರೋತೃವಿಗೆ ವಂಚನೆ, 
ಕಲೆಗಾರರಿಗೆ ಅನ್ಯಾಯ, ಕಲೆಯ ಕೊಲೆ. 

ಇದಂತೂ ಸ್ಪಷ್ಟವಾಗಿದೆ! ಕರ್ಣಾಟಕಸ೦ಗೀತಕ್ಕೆ ನೆರವು ಇಂದು ಅತ್ಯಗತ್ಯವಾಗಿದೆ 
ನಿಮ್ಮ ನೆರವು, ನೀವೆಷ್ಟು ನೀಡಲು ಸಿದ್ದರಾಗಿದ್ದೀರಿ ? 


ಸಹಾಯಬಾಹುಳ್ಯ 

ನಾವು-ನೀವು ಮತ್ತು ನಾನು ಈ ದಿಕ್ಕಿನಲ್ಲಿ ಬಹಳಷ್ಟು ಸೇವೆಸಲ್ಲಿಸಲು ಸಾಧ್ಯ. 
ಮೊದಲನೆಯದಾಗಿ, ನಮ್ಮ ಮಕ್ಕಳನ್ನು ಶಾಸ್ತ್ರೀಯಸ೦ಗೀತದ ಬೆಳಕಿಗೆ ಹೆಚ್ಚು ಹೆಚ್ಚಾಗಿ 
ಒಡ್ಡ ಬೇಕು; ಲಘುಸ೦ಗೀತದ ವಾತಾವರಣವನ್ನು ಸ್ವಲ್ಪಮಟ್ಟಿಗಾದರೂ ಕಡಿಮೆ ಮಾಡ 
ಬೇಕು. ರೇಡಿಯೋದಲ್ಲಿ ಶಾಸ್ತ್ರೀಯಸಂಗೀತವನ್ನು ಕಡೆಯಪಕ್ಷ ಒ೦ದು ಘ೦ಟೆಯಷ್ಟು 
ಕಾಲ ಇಡೀ ಕುಟು೦ಬವೆಲ್ಲ--ಮಕ್ಕಳನ್ನು ಕೂಡಿಕೊಂಡು ಕೇಳುವ ಅಭ್ಯಾಸವನ್ನು ಮೈ 
ಗೂಡಿಸಿಕೊಳ್ಳಬೇಕು. ಪ್ರತಿಭಾವಂತರಾದ ಸಂಗೀತವಿದ್ವಾಂಸರುಗಳ ಕಚೇರಿಗಳಿಗೆ 
ಅವರನ್ನು ಕರೆದೊಯ್ದು ಸಭೆಯಲ್ಲಿ ನಿಃಶಬ್ಬವಾಗಿ, ಶ್ರದ್ಧೆಯಿಂದ ಸಂಗೀತವನ್ನು ಕೇಳಿಸುವ 
ಶಿಸ್ತನ್ನು ಊಡಿಸಬೇಕು. ಮೊದಮೊದಲು ಇದು ಜೈಲುವಾಸದಂತೆ ಅವರಿಗೆ' ಮುಜುಗರ 
ವಾಗಬಹುದು; ಅಲ್ಪಸಮಯದಲ್ಲಿಯೇ ಅವರಿದನ್ನು ಒಗ್ಗಿಸಿಕೊ೦ಡು, ಒಲವು ಬೆಳೆಸಿ 
ಕೊಳ್ಳುವುದು ಅನುಭವಸಿದ್ಧವಾದ ಸತ್ಯ. ನಮ್ಮ ಮಕ್ಕಳು ದಿನನಿತ್ಯವೂ ಕೇಳುವ ಸಂಗೀತದ 
ಬಗ್ಗೆ ಪುಟ್ಟದಾಖಲೆಯೊಂದನ್ನಿಟ್ಟು ಅದರ ವಿಷಯದಲ್ಲಿ ತಮ್ಮ ಅನುಭವ-ಅಭಿಪ್ರಾಯ 
ಗಳನ್ನು (ಅದೆಷ್ಟೇ ಪ್ರಬುದ್ಧವಲ್ಲದಿರಲಿ, ಬಾಲಿಶವಾಗಿರಲಿ) ಬರೆದಿಡುವ ಅಭ್ಯಾಸವನ್ನು 
ಪ್ರೋತ್ಸಾಹಿಸೋಣ. ಅವರು ಹೀಗೆ ಕೇಳುವುದರಲ್ಲಿ ಅಪರೂಪ ರಾಗಗಳ, ಅಪೂರ್ವ 
ಕೃತಿಗಳ ಮಾಹಿತಿಯುಳ್ಳ ಪಟ್ಟಿಯೊಂದನ್ನು ತಯಾರಿಸುವುದಕ್ಕೆ ಉತ್ತೇಜನವನ್ನು 
ಕೊಡೋಣ. ನಮ್ಮ ಸಂಗೀತ ಕಚೇರಿಗಳಲ್ಲಿ ಸುಲಭವಾದ, ಆದರೆ ಮೂಲಭೂತವಾದ 
ಅಂಶಗಳನ್ನು, ಉದಾಹರಣೆಗೆ ಶ್ರುತಿ, ತಾಳ, ಸಂಗೀತವಾದ್ಯಗಳು, ವಾಗ್ಗೇಯಕಾರರ 
ಅಂಕಿತಗಳು, ವಿವಿಧ ಗೇಯಪ್ರಕಾರಗಳ ರಚನೆ, ಮನೋಧರ್ಮದ ಅಂಶಗಳು, ಇತ್ಯಾದಿ 
ಗಳನ್ನು ಪರಿಚಯ ಮಾಡಿಕೊಡೋಣ. ಪ್ರಾಥಮಿಕಶಾಲೆಗಳ ಪಠ್ಯಪುಸ್ತಕಗಳಲ್ಲಿ ಅದೆಷ್ಟೋ 
ಕಸದ ಹೊರೆ ಇರುತ್ತದೆ; ಮಕ್ಕಳ ಮನಸ್ಸಿಗೆ ನಿಲುಕದ, ಅವಾಸ್ತವಿಕವಾದ. ಸುಳ್ಳಿನ ಕಂತೆಯ 
ಪಾಠಗಳಿಗೆ ಸ್ಥಳ ದೊರೆಯುತ್ತದೆ. ಪುರಂದರದಾಸರು, ತ್ಯಾಗರಾಜರು, ದೀಕ್ಷಿತರು. 
ಶ್ಯಾಮಾಶಾಸ್ತ್ರಿಗಳು, ಜಯದೇವ, ಕ್ಷೇತ್ರಯ್ಕ ಇವರುಗಳ ಜೀವನಸಾಧನೆಗಳಿಗೆ ಸ್ಥಳ 
ವಿಲ್ಲವೆ? ತ೦ಬೂರಿ, ಪಿಟೀಲು, ವೀಣೆ, ಮೃದ೦ಗ ಮು೦ತಾದವುಗಳ ವಿಷಯ ನಮ್ಮ 
ಮಕ್ಕಳಿಗೆ ನಿಷಿದ್ದವೆ. ಹೊರೆಯೆ? ನಮ್ಮ ಸಂಗೀತದ ಹುಟ್ಟು ಬೆಳವಣಿಗೆ. ಧ್ಯೇಯ. 


೭೨೬ ಕರ್ಣಾಟಕಸಂಗೀತವಾಹಿನಿ 


ಜೀವನಕ್ಕೂ ಅದಕ್ಕೂ ಇರುವ ನಿಕಟ ಸಂಬಂಧ, ಭಾರತೀಯ ಸಂಸ್ಕೃತಿಯಲ್ಲಿ ಅದರ 
ಸ್ಥಾನಮಾನಗಳು. ಅದರ ಆಧ್ಯಾತ್ಮಿಕ ಮೌಲ್ಯಗಳು ಇವುಗಳನ್ನು ಕುರಿತ ವಿಷಯಗಳು. 
ಸ೦ಗೀತಕಚೇರಿಯಲ್ಲಿ ಅನುಸರಿಸುವ ಕಟ್ಟಲೆಗಳು, ಸ೦ಪ್ರದಾಯಗಳು, ಇವೆಲ್ಲ ನಮ್ಮ 
ಮಕ್ಕಳಿಗೆ ತಿಳಿಯಬೇಡವೆ ? ನಮ್ಮ ವಾಗ್ಗೇಯಕಾರರ ಸಾಂಸ್ಕೃತಿಕ, ಧಾರ್ಮಿಕ, ಭೂಮಿಕೆ. 
ಅವರ ಸ್ಫೂರ್ತಿಯ ಸೆಲೆಗಳು, ಸ೦ಗೀತಮಾಧ್ಯಮದಿ೦ದ ಅವರು ಬೋಧಿಸಿದ ಚಿರಂತನ 
ಸತ್ಯಗಳು, ಅವರು ಜೀವನದಲ್ಲಿಯೂ ಕಲೆಯಲ್ಲಿಯೂ ಆರಿಸಿಕೊಂಡ ಹಾದಿ. ಅವರು 
ಸಮಾಜಸುಧಾರಣೆಗಾಗಿ ಮಾಡಿದ ಯತ್ನಗಳು ಪಶುಜೀವನದ ಕಾಡನ್ನು ಕಡಿದು ಅವರು 
ಮಾಡಿಕೊಟ್ಟ ನೀತಿಯ ಇಕ್ಕಟ್ಟಾದ ಕಾಲುದಾರಿ ಇದೆಲ್ಲದರ ಪರಿಚಯವು ಭವಿಷ್ಠೆದ 
ಜನಾಂಗಕ್ಕೆ ಆಗಬೇಡವೇನು ? 

ಎಲ್ಲಕ್ಕಿಂತ ಹೆಚ್ಚಾಗಿ. ಎಲ್ಲಕಿಂತ ಮೊದಲು, ನಾವು ಮಾಡಬೇಕಾದುದೆಂದರೆ ಶಾಸ್ತ್ರೀಯ 
ಸಂಗೀತದ ಬಗೆಗೆ ಕಿಶೋರರ ಕುತೂಹಲವನ್ನು ಎಚ್ಚರಗೊಳಿಸುವುದು, ಈ ಕುತೂಹಲ 
ಪನ್ನು ಉಜ್ವೀವನಗೊಳಿಸಿ ಉಳಿಸಿ ಬೆಳೆಸುವುದು. ಅವರಿಗಾಗಿಯೇ ಅತ್ಯುತ್ತಮಮಟ್ಟದ 
ಸ೦ಗೀತಕಚೇರಿಗಳನ್ನು ಏರ್ಪಡಿಸಿ ಅವುಗಳಲ್ಲಿ ಶ್ರೋತೃಗಳು ಗಮನಿಸಿ ಆಸ್ಟಾದಿಸಬೇಕಾದ 
ಅ೦ಶಗಳನ್ನು ಆಯಾ ವಿದ್ವಾ೦ಸರೇ ವರ್ಣಿಸುವುದು ಮುಖ್ಯ. ಉದಾಹರಣಪೂರ್ವಕವಾದ 
ಭಾಷಣಗಳೂ ವಿವರಗಳ, ವಿಶೇಷಾ೦ಶಗಳ ಪರಿಚಯ, ಪೀಠಿಕೆಗಳನ್ನೊಳಗೊ೦ಡ ವಿಶೇಷ 
ಸ೦ಗೀತಕಚೇರಿಗಳೂ ವಯಸ್ಕರಿಗಾಗಲಿ ಕಿರಿಯರಿಗಾಗಲಿ ಸ೦ಗೀತಶಿಕ್ಷಣದ ಅವಿಭಾಜ್ಯ 
ಅಂಗವೆ. ಹೀಗೆ, ಮಾಡಬೇಕಾದುದು ಬೆಟ್ಟದಷ್ಟಿದೆ. ಇದಕ್ಕೆ ಬೇಕಾದುದು ಹಣವಲ್ಲ, ನಮ್ಮ 
ಶ್ರದ್ಧಾಪೂರ್ಣ, ಕ್ರಿಯಾಶೀಲ ಆಸಕ್ತಿ-ನಮ್ಮ ಸಂಗೀತ, ನಮ್ಮ ಮಕ್ಕಳು, ಇವೆರಡ 
ರಿಂದಲೂ ನಮ್ಮ ಸಮಾಜ, ನಮ್ಮ ದೇಶ ಇವುಗಳ ಒಳಿತಿನಲ್ಲಿ ಆಸಕ್ತಿ, ಇಷ್ಟು ತೊಂದರೆ 
ತೆಗೆದುಕೊಳ್ಳುವುದು ಅಗತ್ಯವಲ್ಲವೆ, ಸಾರ್ಥಕವಲ್ಲವೆ, ಯೋಗ್ಯವಲ್ಲವೆ ? 

ಆದರೆ, ಇದೆಲ್ಲಕ್ಕೆ ನಮ್ಮ ಸಿದ್ಧತೆಯೂ ಬೇಕಷ್ಟೆ. “ಏಕೆಂದರೆ ನಾವು ಮಾಡಿ ತೋರಿ 
ಸದೆಯೇ ಆಡುವುದನ್ನು ನಮ್ಮ ಮಕ್ಕಳೇಕೆ ನಂಬುತ್ತಾರೆ, ಅನುಸರಿಸುತ್ತಾರೆ ? ನಾವು 
ಬೋಧಕರು ಮತ್ತು ಪೋಷಕರು--ಮಾಡುವುದಕ್ಕಿ೦ತ ಮಾತಾಡುವುದು .ಹೆಚ್ಚಾದುದ 
ರಿ೦ದಲೆ ನಮ್ಮ ಕಿರಿಯರ ಗೌರವವನ್ನು ಬಹುಮಟ್ಟಿಗೆ ಕಳೆದುಕೊಂಡಿದ್ದೇವೆ. ಇದರಿಂದಾಗಿ 
ಅವರಿಗೂ ನಮಗೊ ನಡುವೆ ಆಳವಾದ ಸಾಂಸ್ಕೃತಿಕ ಕಂದರವು ಏರ್ಪಡುತ್ತಿದೆ ; 
ಅಂತೆಯೇ ಇತರ ಅನಾಹುತಗಳೂ ತಲೆದೋರುತ್ತಿವೆ. 


ಶ್ರೋತೃಗಳು 

ಅದು ಹಾಗಿರಲಿ, ಕರ್ಣಾಟಕಸ೦ಗೀತದ' ವಿಷಯಕ್ಕೆ ಮರಳೋಣ. ನಮ್ಮ ಸಂಗೀತವು 
ಹೇಗೆ ನಡೆದುಬಂದಿದೆ, ಹೇಗಿರಬೇಕು. ಎಂಬುದರ ಬಗೆಗೆ ತಿಳಿದುಕೊಳ್ಳುವ, ಚಿಂತನೆ 
ಮಾಡುವ ಅಲ್ಪಶ್ರಮವನ್ನು ವಹಿಸಿ ನೋಡಿ. ಅದರ ಸತ್ಸಲವೂ ಅದರ ಶೀಘ್ರತೆಯೂ 
ನಿಮ್ಮನ್ನು ಬೆರಗುಗೊಳಿಸದಿರವು. ಸಂಗೀತವನ್ನು ಕೇಳುವಾಗ ನಿಮ್ಮನ್ನು ಅದರ ವಿಮರ್ಶಕ 


ಶಾಸ್ತ್ರೀಯ ಸಂಗೀತಕ್ಕೆ “ಜನಪ್ರಿಯ' ಸಂಗೀತದ ಸವಾಲು ೭೨೭ 


ರನ್ನಾಗಿ ನೀವೇ ನೇಮಿಸಿಕೊಳ್ಳಿ--ಇದು ನನ್ನ ಆಗ್ರಹಪೂರ್ವಕ ವಿನಂತಿ. ಇದನ್ನು ನೀವು 
ಒಪ್ಪಿಕೊಳ್ಳಲು ಬಹುಶಃ ಎರಡು ಕಾರಣಗಳು ಅಡ್ಡಿಯಾಗಿ ತೋರಬಹುದು. 

“ಏನೂ ಪರಿಚಯವಿಲ್ಲದ ಅಥವಾ ಸ್ವಲ್ಪ ಪರಿಚಯವಿರುವ ಈ ಕ್ಷೇತ್ರದಲ್ಲಿ ವಿಮರ್ಶೆ 
ಮಾಡುವುದು ಅಧಿಕಪ್ರಸಂಗವೂ ಮೂರ್ಯತನವೂ ಅಲ್ಲವೆ ? ಸಂಗೀತವನ್ನು ಕೇಳುವ 
ಸಮಯದಲ್ಲಿ ಬೌದ್ದಿಕಮಟ್ಟದ ಅನುಭವವು ಹಸ್ತಕ್ಷೇಪ ಮಾಡಿದರೆ ಆನಂದಾನುಭವದ 
ಪ್ರಮಾಣವು ಕಡಿಮೆಯಾಗುವುದಿಲ್ಲವೆ ?' 

ನೀವು ಪತ್ರಿಕೆಗಳಿಗೆ, ನಿಯತಕಾಲಿಕ ಪ್ರಕಟನೆಗಳಿಗೆ ವಿಮರ್ಶೆಗಳನ್ನು ಬರೆಯಬೇಕೆಂ 
ದಲ್ಲ, ನಾನು ಹೇಳುತ್ತಿರುವುದು. ಇತರ ಶ್ರೋತ್ಯಗಳಿಗಿ೦ತ ನೀವು ಉತ್ತಮರೆಂದಾಗಲಿ 
ಬುದ್ಧಿವ೦ತರೆ೦ದಾಗಲಿ ತೋರಿಸಿಕೊಳ್ಳಲು, ಎ೦ದೂ ಅಲ್ಲ. ಸ೦ಗೀತವನ್ನು ಆಲಿಸುವಾಗ 
ಪ್ರತಿಯೊಬ್ಬರೂ ಅರಿತೋ, ಸುಪ್ತಜ್ಞಾನದ ಮಟ್ಟದಲ್ಲೋ ಅದರ ಬಗೆಗೆ ಒಂದು 
ಅಭಿಪ್ರಾಯ ಅಥವಾ ಭಾವನೆಯನ್ನು ತಳೆದೇ ಇರುತ್ತಾರೆ. ಇದು ಸ್ಟಾಭಾವಿಕವಾಗಿ ನಡೆ 
ಯುವ ಕ್ರಿಯೆ. ಈ ಅಭಿಪ್ಪಾಯ ಅಥವಾ ಭಾವನೆಯು ಕಟುವಲ್ಲದ, ತೀಕ್ಷ್ಣವಲ್ಲದ 
ವಿಮರ್ಶಾದೃಷ್ಟಿಯ, ಹಾಗೂ ಬೌದ್ದಿಕ ವಿಶ್ಲೇಷಣೆಯ ತಳಹದಿಯ ಮೇಲೆ ನಿಂತರೆ 
ಅದರಿ೦ದ ನಿಮ್ಮ ಆನ೦ದಾನುಭವದ ಆಳ-ಅಗಲಗಳು ವಿಸ್ತಾರವಾಗುತ್ತವೆ. ಆನ೦ದಾನು 
ಭೂತಿ ಅರ್ಥಪೂರ್ಣವಾಗುತ್ತದೆ ; ನಿಮಗೂ, ಸಂಗೀತವಿದ್ವಾಂಸನಿಗೂ ಸಂಗೀತಕ್ಕೂ 
ಪ್ರಯೋಜನವಾಗುತ್ತದೆ. 

ಇನ್ನೊ೦ದು ಮುಖ್ಯ ಸಂಗತಿಯನ್ನು ಮರೆಯಲಾಗದು; ಶ್ರೋತೃವು, ವಿಮರ್ಶಾ 
ದೃಷ್ಟಿಯ ಹಕ್ಕನ್ನು ಉಳಿಸಿಕೊಳ್ಳದೆ ಹೋದರೆ ಸ೦ಗೀತವಿದ್ವಾ೦ಸನು ನಿರಂಕುಶನಾಗು 
ತ್ತಾನೆ. ಆಗ ತನ್ನದೇ ಬೇಕುಬೇಡಗಳನ್ನೂ ವೈಯಕ್ತಿಕ ವೈಚಿತ್ರ್ಯಗಳನ್ನೂ ಅಜ್ಞಾನ- 
ಅಪೂರ್ಣತೆಗಳನ್ನೂ ಐಲುಪೈಲುಗಳನ್ನೂ ಪೂರ್ವಗ್ರಹಗಳನ್ನೂ ಶ್ರೋತೃವಿನ ಮೇಲೆ 
ಹೇರಿ ಅದನ್ನು ಪ್ರತಿಭೆಯ ಸೋಗಿನಲ್ಲಿ ಮೆರೆಸಲೆಳಸುತ್ತಾನೆ, ಸೌ೦ದರ್ಯಾಭಿವ್ಯಕ್ತಿ ಸ೦ಪ್ರ 
ದಾಯಗಳೆಂಬ ತಪ್ಪು ಕಲ್ಪನೆಯನ್ನು ಮೂಡಿಸಲು ಯತ್ನಿಸುತ್ತಾನೆ. ಅವಿಚಾರರಮಣೀಯ 
ವಾದ ಇಂತಹದನ್ನೆಲ್ಲ ಮುಗ್ಧ ಅಥವಾ ವಿಮರ್ಶಾರಹಿತ ಶ್ರೋತೃವು ಚಪ್ಪರಿಸುತ್ತ ನುಂಗಿ 
ಅಂತಹ ಸಂಗೀತ, ಅಂತಹ ಸ೦ಗೀತವಿದ್ವಾ೦ಸರ ಬಗೆಗೆ ಅದ್ಭುತಭಾವ, ಭಕ್ತಿಗಳನ್ನೂ 
ಹುಚ್ಚೆದ್ದ ಪಕ್ಷಪಾತವನ್ನೂ ಬೆಳೆಸಿಕೊಳ್ಳುತ್ತಾನೆ. ಹೀಗಾದಲ್ಲಿ ಸಂಗೀತವಿದ್ವಾಂಸನೂ 
ಶ್ರೋತೃವೂ ತಮಗೆ ಗೊತ್ತಿಲ್ಲದಂತೆಯೇ ಒಟ್ಟಾಗಿ ನಮ್ಮ ಸಂಗೀತವನ್ನು ಅಗ್ಗದ ಥಳುಕಿನ 
ಪಿಡುಗನ್ನಾಗಿ ಮಾಡಿಬಿಡುತ್ತಾರೆ. 


ವಿಮರ್ಶಾತ್ಮಕ ಶ್ರವಣ » 

ಅದರ ಬದಲು ನೀವು ನಿಮ್ಮ ಜೀವಮಾನಕಾಲದ ಇಪ್ಪತ್ತುಮೂವತ್ತು ಘಂಟೆಗಳನ್ನು 
(ಇದು ಇಡೀ ಜೀವಿತದ ಅತ್ಯಲ್ಪ ಪ್ರಮಾಣವಲ್ಲವೆ ?) ಸಂಗೀತವನ್ನು ಪರಿಚಯಿಸಿ 
ಕೊಳ್ಳುವ ಶ್ರಮವನ್ನು ತೆಗೆದುಕೊಂಡಲ್ಲಿ ಬುದ್ಧಿಪೂರ್ವಕ ಹಾಗೂ ವಿಮರ್ಶಾತ್ಮಕ 


೭೨೮ ಕರ್ಣಾಟಕಸ೦ಗೀತವಾಹಿನಿ 


ಸ೦ಗೀತಶ್ರವಣವು ನಿಮಗೆ ಎರಡನೆಯ ಸ್ವಭಾವವೆ, ಸಹಜವೆ, ಆಗಿಬಿಡುತ್ತದೆ. ಬುದ್ಧಿ 
ಪೂರ್ವಕವೂ ವಿಮರ್ಶಾತ್ಮಕವೂ ಆದ ಸ೦ಗೀತಶ್ರವಣವೆ೦ದರೇನೆ೦ಬುದನ್ನು ವಿವರಿ, 
ಸುವುದು ಈ ಲೇಖನದ ವ್ಯಾಪ್ತಿವಿಸ್ತಾರಗಳಿಗೆ ಹೊರತಾದುದು. ಅದನ್ನು ಬೇರೆಡೆ 
ಯಥಾಮತಿಯಾಗಿ ಮಾಡಿದ್ದೇನೆ. 

ಇದಂತೂ ನಿಜ--ಹೀಗೆ ಮಾಡಿದ್ದಾದರೆ ನಮ್ಮ ಸಂಗೀತದ ಕ್ಷೇಮರಕ್ಷಣೆಯ ಪುಣ್ಯ 
ನಿಮಗೆ ಬರುತ್ತದೆ .; ಅಲ್ಲದೆ ಸಂಗೀತವಿದ್ವಾಂಸನಿಗೆ ನಿಮ್ಮ ವಿಷಯದಲ್ಲಿ ಗೌರವ 
ಭಯಗಳು ಬೆಳೆಯುತ್ತವೆ. ಹಗುರವಾದ, ಥಳುಕಿನ, ಅಗ್ಗದ. ಸರ್ಕಸ್ಸಿನ ಸಂಗೀತವನ್ನು 
ಅವನು ನಿಮ್ಮ ತಲೆಗೆ ಕಟ್ಟುವುದು ತಪ್ಪುತ್ತದೆ. ಅವನು ಕಚೇರಿಗಳಿಗೆ ಚೆನ್ನಾಗಿ ತಯಾರು 
ಮಾಡಿಕೊಂಡು ಪೂರ್ವಸಿದ್ಧತೆಯೊಡನೆ ಬರಲೆತ್ನಿಸುತ್ತಾನೆ. ತಾನು ಬಳಸುವ ಮಾಧ್ಯಮ. 
ತ೦ತ್ರ ಹಾಗೂ ಸಾಮಗ್ರಿಯ ಪ್ರಾಮಾಣ್ಯದ ವಿಷಯದಲ್ಲಿ ಹೆಚ್ಚು ಜಾಗರೂಕತೆ ವಹಿಸು 
ತ್ತಾನೆ. ನಿಮ್ಮಸ೦ತೋಷ ಸಂತೃಪ್ತಿಗಳನ್ನು ಸಂಪಾದಿಸಿಕೊಳ್ಳಲು ಆತನು ಶ್ರಮವನ್ನು 
ವಹಿಸುತ್ತಾನೆ; -ಇದರಿ೦ದ ಆತನಿಗೂ ಸಂತೋಷ ಸಂತೃಪ್ತಿಗಳು ದೊರೆಯುತ್ತವೆ. ಏಕೆ೦ 
ದರೆ, ವಿಮರ್ಶೆಯಿಂದ, ವಿವೇಚನೆಯಿಂದ ಸಂಗೀತವನ್ನು ಕೇಳಿ ಸರಿಯಾದೆಡೆಗಳಲ್ಲಿ 
ಮೆಚ್ಚುಗೆಯನ್ನೂ ಆನ೦ದವನ್ನೂ ತೋರಿಸುವ, ತಪ್ಪಿದ, ಅತೃಪ್ತಿಕರವಾದ ಸಮಯಗಳಲ್ಲಿ 
ಅತೃಪ್ತಿ ಅಸ೦ತೋಷವನ್ನು ತೋರಿಸುವ ರಸಿಕಸಮುದಾಯಕ್ಕಿ೦ತ ಹೆಚ್ಚಿನ ಪ್ರತಿಫಲ, 
ಸನ್ಮಾನ, ಆತ್ಮತೃಪ್ತಿ ಕಲಾವಿದನಿಗೆ ಬೇರೊಂದಿಲ್ಲ. 

ಸ೦ಗೀತವಿದ್ದಾ೦ಸನು ನಿಮ್ಮನ್ನು`ತನ್ನ ಸಾಮರ್ಥ್ಯ ಪರೀಕ್ಷೆಯ ಅಡಿಗಲ್ಲೆ೦ದು, ಸವಾಲು 
ಎಂದು ತಿಳಿಯುತ್ತಾನೆ. ನೀವು ದಕ್ಷರಾದ ಶ್ರೋತೃಗಳಾದರೆ ಅಲ್ಪ್ಬಗಾ೦ಭೀರ್ಯದ, ಅಗ್ಗದ 
ಉದ್ರೇಕದ ಅಲೆಯ ಪರಾಕಾಷ್ಠೆಗೆ ಅಟ್ಟಿಸಿಕೊಂಡು ಹೋಗಿ ಚಪ್ಪಾಳೆಯಿಕ್ಕುವಂತೆ 
ನಿರ್ಬಂಧಿಸಲು ಅಳುಕುತ್ತಾನೆ. ನೀವು ನಿಜವಾದ ರಸಿಕರೆ೦ದು ಅವನಿಗೆ ಮನದಟ್ಟಾದರೆ, 
ಅವನು ಕಚೇರಿಯಲ್ಲಿ ಸ್ಪಸ್ಥಮಾನಸನಾಗಿ ಕುಳಿತು ಸೌ೦ದರ್ಯಸಾಕ್ಷಾತ್ಕಾರ, ರಸಾವಿಷ್ಕಾರ, 
ಆನ೦ದಗಳ ಸ್ವಾನುಭೂತಿಯಲ್ಲಿ ಮಗ್ನನಾಗಲು ಸಿದ್ಧನಾಗುತ್ತಾನೆ. ಹೀಗಾದಾಗಲೇ ನಿಮ್ಮ 
ಲ್ಲಿಯೂ ಕಲಾವಿದನ ಅನುಭೂತಿ ಪ್ರತಿಫಲಿಸಿ, ನೀವೂ ಅವನೂ ಏಕಕಾಲದಲ್ಲಿ ಧನ್ಯರಾಗು 
ತ್ತೀರಿ. ಕಲೆ ಕೃತಕೃತ್ಯವಾಗುತ್ತದೆ. ಅವನ ವೈಯಕ್ತಿಕ ವೈಚಿತ್ರ್ಯ ದೌರ್ಬಲ್ಯಗಳನ್ನು ನೈಜ 
ಸಂಗೀತದ ಅಂತರಂಗದಿಂದ ಗುರುತಿಸಿ, ಬೇರ್ಪಡಿಸಬಲ್ಲಿರಿ ಎಂದು ಅವನಿಗೆ ತಿಳಿದ 
ಕೂಡಲೇ ಇವುಗಳನ್ನು ಪ್ರತಿಭೆಯ ಸೋಗಿನಲ್ಲಿ ಪ್ರದರ್ಶನಮಾಡುವುದು ನಿ೦ತುಹೋಗು 
ತ್ತದೆ. 


ರಕ್ಷತಿ ರಕ್ಷಿತ: | 

ಸಂಗೀತವಿದ್ವಾಂಸನು ಮಗುವಿನಂತೆ, ಶ್ರೋತೃಸಮುದಾಯವು ಪೋಷಕರಂತೆ. 
ಮಗುವು ಮಾಡಿದ ಸರಿಯಾದ, ಒಳ್ಳೆಯ ಕೆಲಸಗಳನ್ನು ಸರಿಯಾದ ವೇಳೆಯಲ್ಲಿ ಮೆಚ್ಚಿ 
ವಿದ್ಯೆ, ಸದ್ಗುಣ ಶೀಲಸೌಂದರ್ಯಗಳನ್ನು. ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸಿದರೆ ಅವನು 


ಶಾಸ್ತ್ರೀಯ ಸಂಗೀತಕ್ಕೆ "ಜನಪ್ರಿಯ' ಸಂಗೀತದ ಸವಾಲು ೭೨೯ 


ಸಮಾಜದ ಸತ್ಛ್ರಜೆಯಾಗಿ, ಸೃಜನಶೀಲನಾಗಿ. ಲೋಕಕಲ್ಯಾಣಕಾರಕನಾಗುತ್ತಾನೆ; 
ಕುಟುಂಬದ ಹೆಮ್ಮೆಯಾಗುತ್ತಾನೆ. ಹಾಗಲ್ಲದೆ ಅವನನ್ನು ಉಪೇಕ್ಬಿಸಿದರೆ, ಉದಾಸೀನ 
ಮಾಡಿದರೆ, ಸರಿಯಾದ ಸಮಯದಲ್ಲಿ ಮೆಚ್ಚಿ ಪ್ರೋತ್ಸಾಹಿಸದಿದ್ದರೆ ಭಗ್ಗಮನಸ್ಕನಾಗಿ,. 
ನಿರಾಶಾವಾದಿಯಾಗಿ ಸಮಾಜಕ್ಕೆ ಹೊರೆಯಾಗುತ್ತಾನೆ, ಕುಟು೦ಬಕ್ಕೆ ಕ್ಲೇಶಕರನಾಗುತ್ತಾನೆ. 
ದುಷ್ಟವೃತ್ತಿಗಳನ್ನು, ಐಲುಪೈಲುಗಳನ್ನು, ಅತಿರೇಕಗಳನ್ನು ಪ್ರೋತ್ಸಾಹಿಸಿ ಅತಿಮುದ್ದು 
ಮಾಡಿದರೆ ಅವನು ಹುಚ್ಚಾಗಿ, ಪೆಚ್ಚಾಗಿ, ಪೀಚಾಗಿ ಬೆಳೆದು ಮಾನಸಿಕ ರೋಗಿಯಾಗಿ 
ಲೋಕಕ೦ಟಕನಾಗುತ್ತಾನೆ. ಕುಟುಂಬದ ಅಪಮಾನ, ಲಜ್ಜೆಗಳಿಗೆ ಕಾರಣನಾಗುತ್ತಾನೆ. 

ಸ೦ಗೀತವಿದ್ವಾ೦ಸನು ಸಮಾಜಕ್ಕೆ ಅರ್ಪಿಸುವ ಸೌ೦ದರ್ಯಸ೦ಪತ್ತಿಗಾಗಿ, ಸಂಗೀತ 
ಮೂಲಕವಾದ ಸಾಮಾಜಿಕ, ನೈತಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳಿಗಾಗಿ, ಖಂಡಿತವಾಗಿ 
ಮೆಚ್ಚಬೇಕಾದದ್ದೆ, ಕೃತಜ್ಞವಾಗಿರಬೇಕಾದದ್ದೆ. ಅವನು ನಮ್ಮ ಜೀವನದಲ್ಲಿ ಸೇರಿಸಿ ಸಂಪ 
ದೃರಿತಗೊಳಿಸುವ ಸೌಂದರ್ಯಕ್ಕಾಗಿ ಅವನನ್ನು ಪ್ರೀತಿಸಿ ಗೌರವಿಸೋಣ. ಆದರೆ ಅವನೂ 
ನಮ್ಮಂತೆಯೇ ಮನುಷ್ಯನೆಂಬುದನ್ನು ಮರೆಯವುದು ಬೇಡ; ಸಮಾಜದ ಇತರ 
ಯಾವುದೇ ಅ೦ಗದ೦ತೆ ಅವನಿಗೂ ನಿಯಂತ್ರಣದ ಮಾರ್ಗದರ್ಶನದ ಸಮಷ್ಟಿದರ್ಶನದ, 
ತನ್ನ ಇತಿಮಿತಿಗಳ ತನ್ನ ಕರ್ತವ್ಯ, ಹೊಣೆಗಾರಿಕೆಗಳ ಅರಿವಿನ ಆವಶ್ಯಕತೆಯಿದೆಯೆ೦ಬು 
ದನ್ನು ಮರೆಯವುದು ಬೇಡ. 

ಸಂಗೀತವು ಧರ್ಮದಂತೆ. ಧರ್ಮವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸು 
ತ್ತದೆ. ಸಂಗೀತವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. 


೨೩. ಶಾಸ್ತ್ರೀಯ ಸ೦ಗೀತ : ಸುಗಮ ಸ೦ಗೀತ 


ಇಷ್ಟಾ 


"ನೀವು ಶಾಸ್ತ್ರೀಯ ಸಂಗೀತಗಾರರು ; ಶಾಸ್ತ್ರಜ್ಞರು. ನಿಮಗೆ ಸುಗಮಸಂಗೀತವು 
ರುಚಿಸುತ್ತದೆಯೇ ? ಅದರ ಆಸ್ವಾದವು ಶಾಸ್ತ್ರೀಯ ಸ೦ಗೀತದಲ್ಲಿರುವುದಕ್ಕಿ೦ತ ಭಿನ್ನವೆ?' 
ಎಂದು ಕೆಲವು ಸ್ನೇಹಿತರು ಒಮ್ಮೊಮ್ಮೆ ಪ್ರಶಿಸುತ್ತಾರೆ. "ಶಾಸ್ತ್ರೀ ' ಸ೦ಗೀತದ ಶಾಸ್ತ್ರ 
ಮತ್ತು ಪ್ರಯೋಗಗಳಲ್ಲಿ ಮಗ್ನನಾದವನಿಗೆ ಸುಗಮ ಸ೦ಗೀತದ ಬಗೆಗೆ ನಿಲುವು ಏನಿರ 
ಬಹುದು, ಅದರ 'ಆಸ್ಟಾದವು ಹೇಗಿರಬಹುದು ಎಂಬ ಕುತೂಹಲವು ಇದಕ್ಕೆ ಕಾರಣ 
ವಿರಬಹುದು. ಅ೦ತಹವನಿಗೆ ಅದರ ಬಗೆಗೆ ಒ೦ದು ಮೇಲರಿಮೆ, ಮೂಗು ಮುರಿಯುವ 
ಪ್ರವೃತ್ತಿಯಿರುತ್ತದೆ ಎ೦ಬ ಸಾಮಾನ್ಯ ಭಾವನೆಯೂ ಜನರಲ್ಲಿದೆ. ಇದಕ್ಕೆ ಕಾರಣವಿಲ್ಲ 
ದೆಯೂ ಇಲ್ಲ. ಇಂತಹ ಪ್ರವೃತ್ತಿಗೆ ಕಾರಣವು ಕೆಲವು ಶಾಸ್ತ್ರೀಯ ಸ೦ಗೀತವಿದ್ಬಾ೦ಸರ 
ಮಟ್ಟಿಗೆ ಸುಗಮ ಸ೦ಗೀತವು "ಹುಳಿಯ ದ್ರಾಕ್ಷಿಯಾಗಿರಬಹುದು ಅಥವಾ ಕೈಲಾಗದವರು 
ಮೈಪರಚಿಕೊ೦ಡರು' ಎಂದೂ ಇರಬಹುದು. ಆದರೆ ಇದು ಎಲ್ಲ ಶಾಸ್ತ್ರೀಯ ಸಂಗೀತ 
ವಿದ್ವಾಂಸರಿಗೂ ಅನ್ವಯಿಸುವುದಿಲ್ಲ. ಅನ್ವಯಿಸದೆ ಇರುವವರಲ್ಲಿ ನಾನೂ ಒಬ್ಬ. ಸ೦ಗೀತ 
ವೆಂದರೆ "ಶಾಸ್ತ್ರೀಯ'ವೆ೦ಬುದೊ೦ದೇ ಅಲ್ಲ ; ಅದು ಸುಗಮ, ಜಾನಪದ, ಧಾರ್ಮಿಕ. 
ಚಲನಚಿತ್ರೀಯ, ನವ್ಯ ಮು೦ತಾದ ಅದೆಷ್ಟೋ ಪ್ರಕಾರಗಳನ್ನು ಒಳಗೊಂಡಿರುತ್ತದೆ. ಇವು 
ಬೇರೆ ಬೇರೆ ರುಚಿ, ಸಂಸ್ಕಾರ, ಅಧಿಕಾರಗಳಿರುವ ವಿವಿಧ ಸಾಮಾಜಿಕ, ಸಾಂಸ್ಕೃತಿಕ 
ಸ್ತರಗಳಲ್ಲಿ ಶ್ರೋತೃವರ್ಗಗಳನ್ನು ಆಕರ್ಷಿಸುತ್ತವೆ. ಬೇರೆ ಬೇರೆ ಉದ್ದೇಶ, ಕ್ರಿಯೆ, 
ಪರಿಣಾಮಗಳನ್ನು ಪಡೆದಿರುತ್ತವೆ. ಇವುಗಳ ಸಾಧಾರಣ ಉದ್ದೇಶ ಮತ್ತು ಫಲಗಳೆಂದರೆ 
ಮನೋರಂಜನೆ, ಮನಃಸ್ವಾಸ್ಕ್ಯ, ಶ್ರೋತೃವಿನ ವಿಧವನ್ನು ಅವಲಂಬಿಸಿ ಫಲದ ಪರಿ 
ಮಾಣವು ವ್ಯತ್ಯಾಸವಾಗುತ್ತದೆ. 

ನನಗೆ ಎಲ್ಲಾ ಸಂಗೀತಗಳಲ್ಲಿ ಆಸಕ್ತಿ, ಕುತೂಹಲಗಳುಂಟು--ಭಾರತೀಯೇತರ 
ಸಂಗೀತ ಪದ್ಧತಿಗಳನ್ನೂ ಒಳಗೊಂಡಂತೆ. ಇವುಗಳ ಪೈಕಿ ಕೆಲವದರಲ್ಲಿ ತಕ್ಕಮಟ್ಟಿಗೆ 
ಅಭ್ಯಾಸ, ಪರಿಶ್ರಮಗಳಿವೆ ; ಎಲ್ಲವೂ ಸಮಾನವಾಗಿ ರುಚಿಸುತ್ತವೆ ಅಥವಾ "ಅರ್ಥ'ವಾಗು 
ತ್ತವೆ ಎಂದಲ್ಲ. ಉದಾಹರಣೆಗೆ ಪಾಶ್ಚಿಮಾತ್ಕ "ಪಾಪ್‌' ಸಂಗೀತವನ್ನು ಸ೦ಗೀತವೆ೦ದು 
ಏಕೆ ಕರೆಯುತ್ತಾರೆ. ಮೈಕೇಲ್‌ ಜಾನ್ಸನ್ನಂತಹವರ ಸಂಗೀತಕ್ಕೆ ಲಕ್ಷಂತರ ಮಂದಿ ಏಕೆ 
ಹುಚ್ಚೆದ್ದು ಭಾವಪರವಶರಾಗುತ್ತಾರೆ ಎ೦ಬುದು ನನಗೆ ತಿಳಿಯುವುದಿಲ್ಲ. ದೂರದರ್ಶನದ 
"ವಿ' ಛಾನಲ್‌ನಲ್ಲಿ ಯಾವಾಗಲೂ ಕಾಣುವಂತಹದನ್ನು ಏಕೆ ನೃತ್ಯವೆ೦ದು ಕರೆಯಬೇಕು 
ಎಂಬುದೂ ಗೊತ್ತಾಗುವುದಿಲ್ಲ. ಅವುಗಳ ಬಗೆಗೆ ಅವಜ್ಞೆಯಿ೦ದ ಹೀಗೆ ಹೇಳುತ್ತಿಲ್ಲ ; 
ತಿಳಿಯುವುದಿಲ್ಲ ಎನ್ನುವುದು ಪ್ರಾಮಾಣಿಕ ಪ್ರತಿಕ್ರಿಯೆ ; ಅವನ್ನು ಆಸ್ವಾದಿಸಲು ಬೇಕಾ 


ಶಾಸ್ತ್ರೀಯ ಸಂಗೀತ : ಸುಗಮ ಸ೦ಗೀತ ೭೩೧ 


ಗುವ ಮನಸ್ಸಿನ ಸಿದ್ಧತೆ. ಪ್ರಯತ್ನಗಳು ಸಾಕಾದಷ್ಟು ಇಲ್ಲ ಎ೦ದು ಮಾತ್ರ ಇದರ ಅರ್ಥ. 
ಎಲ್ಲರಿಗೂ ಎಲ್ಲ ಬಗೆಯ ಸ೦ಗೀತಗಳು ಸಮಾನವಾಗಿ ರುಚಿಸುವುದು ಸಾಧ್ಯವಿಲ್ಲ ; 
ಆಯಾ ಹುಟ್ಟು ಸಮಾಜ ಮತ್ತು ಸಂಸ್ಕೃತಿಗಳು ವ್ಯಕ್ತಿಯ ರಸಾಸ್ಟಾದಕ್ಕೆ, ಸೌಂದರ್ಯ ಪ್ರಜ್ಞೆಗೆ 
ಬೇಕು-ಬೇಡಗಳ ಮಿತಿಗಳನ್ನು ಸಹಜವಾಗಿಯೇ ಉ೦ಟುಮಾಡುತ್ತವೆ. 

ಸುಗಮ ಸಂಗೀತವನ್ನು ಕೇಳಿ ಸವಿಯುವುದೆ೦ದರೆ ನನಗೆ ಇಷ್ಟವೆ, ಆದರೆ ಅದನ್ನು 
ಹುಡುಕಿಕೊ೦ಡು ಹೋಗಲು ಬೇಕಾಗುವ ಪ್ರಯತ್ನವನ್ನು ಮಾಡಲಾರೆ ; ತಾನಾಗಿ 
ಸಂದರ್ಭವು ಒದಗಿಬ೦ದರೆ ಅದರಿಂದ ವಿಮುಖನಾಗುವುದಿಲ್ಲ. ಅದರ ಆಸ್ವಾದನದಲ್ಲಿ 
ತೊಡಗಿರುವಾಗ ಅದಕ್ಕೂ ಶಾಸ್ತ್ರೀಯ ಸಂಗೀತಕ್ಕೂ ಅವುಗಳ ಅನುಭವಗಳಿಗೂ ನಡುವೆ 
ಇರುವ ಸಾದೃಶ್ಯ-ವೈದೃಶ್ಯಗಳನ್ನು ಕುರಿತ ಆಲೋಚನೆಗಳು ಆಗಾಗ ಮೂಡುತ್ತವೆ. ಅವು 
ಗಳಲ್ಲಿ ಕೆಲವನ್ನು ಇಲ್ಲಿ ಸಂಕ್ಷೇಪವಾಗಿ ಪ್ರಸ್ತಾಪಿಸಬಹುದು. ವಾಸ್ತವವಾಗಿ, ಈ ರೀತಿಯ 
ಅನುಭವವು ಅಸಂಪೂರ್ಣ, ಅವಿಶ್ಚಸನೀಯ, ಏಕೆಂದರೆ ಅದು ಸ೦ಪೂರ್ಣವಾಗುವುದು, 
ಪ್ರಮಾಣಭೂತವಾಗುವುದು ಸಂಪೂರ್ಣ ತನ್ಮಯತೆಯಲ್ಲಿ, ಪರವಶತೆಯಲ್ಲಿ ; ಆದರೆ 
ಈ ಸ್ಥಿತಿಯಲ್ಲಿ ಅದು ಅನಿರ್ವಚನೀಯ, ಸ್ವನಿಷ್ಠ, ಯಾವುದೇ ರೀತಿಯ ಅನುವಾದಕ್ಕೆ 
ಒದಗುವುದಿಲ್ಲ. ಮಾತಿನ ಮಟ್ಟಕ್ಕೆ ಇಳಿದಾಗ ಆದ ವಿಶ್ಲೇಷಣೆಯನ್ನೋ ದೃಷ್ಟಾ೦ತವನ್ನೋ 
ಆಶ್ರಯಿಸಬೇಕಾಗುತ್ತದೆ. ಯಾವುದೇ ಅನುಭವದ ಬಗೆಗೂ ಈ ಮಾತು ಸ್ವಲ್ಪಮಟ್ಟಿಗೆ 
ನಿಜವೆ ; ಸ೦ಪರ್ಕಕ್ಕಾಗಿ ಸಮಾಜವು ನಿರ್ಮಿಸಿಕೊಂಡ ಭಾಷೆಯ ಮೂಲದ್ರವ್ಯಗಳು 
ಬಹುತೇಕವಾಗಿ ಸಾ೦ಕೇತಿಕಗಳು ; ಅಸ್ಪಷ್ಟಾರ್ಥ, ನಾನಾರ್ಥ, ಸಂದಿಗ್ಹಾರ್ಥ ಮುಂತಾದವು 
. ಗಳು ಕಲಸುಮೆಲಸಿನಿ೦ದಾಗಿ ನಿಷ್ಕಷ್ಟಾರ್ಥವು ಹೊರಡುವುದಿಲ್ಲ. ಇ೦ತಹ ನಿಷ್ಕಷ್ಟಾರ್ಥ 
ದಿಂದ ಶಾಸ್ತ್ರಕ್ಕೆ ಪ್ರಯೋಜನವೆ ಹೊರತು ನಿತ್ಯವ್ಯವಹಾರಕ್ಕಲ್ಲ. ಶಾಸ್ತ್ರವು ತನ್ನ ಮರ್ಯಾದೆ 
ಮತ್ತು ಆವಶ್ಯಕತೆಗೆ ತಕ್ಕಂತೆ ಪರಿಭಾಷೆಯನ್ನೂ ಮಾಡಿಕೊಂಡು ಅವುಗಳನ್ನು ಕಟ್ಟು 
ನಿಟ್ಟಾಗಿ ಬಳಸಿಕೊಳ್ಳುತ್ತದೆ. ನಿತ್ಯವ್ಯವಹಾರದಲ್ಲಿ ಅರ್ಥವು ಗಮ್ಯವಾಗಿರುವುದರಿ೦ದ 
ಸ್ವಲ್ಪ ಶಬ್ದಗಳಿ೦ದಲೆ, ಸ್ವಲ್ಪ ಪ್ರಯತ್ನದಿ೦ದಲೆ ಬೇಕಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ 
ಕೊಳ್ಳುವ ಅನುಕೂಲವಿದೆ. ಇದಕ್ಕೆಂದೆ ವಿವಿಧ ಕೋಶಾರ್ಥಗಳೂ ದೃಷ್ಟಾಂತವೇ ಮೊದ 
ಲಾದ ತಂತ್ರಗಳೂ ಭಾಷೆಯಲ್ಲಿ ಏರ್ಪಟ್ಟಿವೆ. ಸುಗಮ ಸಂಗೀತದಲ್ಲಿ ಮಾತಿನ ಅರ್ಥವೆ 
“ಪ್ರಧಾನ ; ಅದಕ್ಕೆ ಗೇಯಾರ್ಥವು ಪೋಷಕ, ಪ್ರೇರಕ, ಪೂರಕ ಅಥವಾ ಉದ್ದೀಪಕ. 
ಶಾಸ್ತ್ರೀಯ ಸಂಗೀತದಲ್ಲಿ ಎರಡೂ ಸಮಪ್ರಧಾನಗಳು ; ಕೆಲವೊಮ್ಮೆ ಗೇಯಾರ್ಥವೆ 
` ಪ್ರಧಾನವಾಗುವುದೂ ಉಂಟು. ಆದುದರಿಂದ ಈ ಎರಡು ಸಂಗೀತ ವಿಧಗಳು ಬೇರೆ 
ಬೇರೆಯಾದ ಉದ್ದೇಶ, ಕ್ರಿಯೆ ತ೦ತ್ರ ಮತ್ತು ಫಲಗಳನ್ನು ಪಡೆದಿವೆ. 

ಸುಗಮ ಎಂದರೆ ಸುಲಭವಾಗಿ ನಿಲುಕುವ೦ತಹದು, ಸುಲಭವಾಗಿ ತಿಳಿಯುವ೦ತಹದು. 
ಸುಗಮ ಸಂಗೀತ ಎನ್ನುವ ಈ ಮಾತು ಒಪ್ಪುತ್ತದೆ. ಹೆಚ್ಚು ಮಂದಿ. ಎಂದರೆ ಶ್ರೀ 
ಸಾಮಾನ್ಯರು, ಎ೦ದರೆ ಪೂರ್ವಸಿದ್ಧತೆಯಿಲ್ಲದಿರುವವರು ಅದರ ಅನುಭವದಲ್ಲಿ ಪಾಲು 
ಗೊಳ್ಳಬಹುದು. ಸಂಖ್ಯೆಯ ಹೆಚ್ಚಳವು ಶಕ್ತಿಯೂ ಶ್ಲಾಘ್ಯವೂ ಆಗಬಹುದು. 


೭೩೨ ಕರ್ಣಾಟಕಸ೦ಗೀತವಾಹಿನಿ 


ದೌರ್ಬಲ್ಯವೂ ಕ್ಷೀಣಗುಣವೂ ಆಗಬಹುದು. ಒಂದು ಜನಸಮೂಹದ ಸಾಂಸ್ಕೃತಿಕ 
ಸಂಪನ್ಮೂಲಗಳು ಅದರ ಚಾರಿತ್ರಕ ಸಂದರ್ಭಗಳು, ಸೌಂದರ್ಯ ಪ್ರಜ್ಞೆ, ಅಭಿವ್ಯಕ್ತಿ ಶಕ್ತಿ, 
ಆಸ್ಪಾದ ಸಾಮರ್ಥ್ಯ ಸಾಂಸ್ಕೃತಿಕ ಮೌಲ್ಯಗಳು, ಅವುಗಳನ್ನು ಕುರಿತು ನಿಲುವು ಮುಂತಾ 
ದವನ್ನು ಅವಲಂಬಿಸುತ್ತವೆ. ಮತ್ತು ಹೆಚ್ಚುಕಡಿಮೆ ನಿಯತವಾಗಿರುತ್ತವೆ. ಮೊದಲನೆಯ 
ದರಲ್ಲಿ “ಶಾಸ್ತ್ರೀಯ”, `ಮಾರ್ಗ' ಅಥವಾ 'ಲಲಿತ' ಕಲೆಗಳೂ ಎರಡನೆಯದರಲ್ಲಿ 'ದೇಶೀ' 
ಅಥವಾ ಜಾನಪದ ಕಲೆಗೆಳೂ ಸೇರುತ್ತವೆ. ಮೊದಲನೆಯದರಲ್ಲಿ ಲೌಕಿಕ ಪ್ರಯೋಜನವು 
—ಇದ್ದೆರೆ,--ಅಲ್ಪ ; ಮೂಲದ್ರವ್ಯಗಳಲ್ಲಿರುವ ಸಂಕೇತಗಳು ಹೆಚ್ಚು ಹೆಚ್ಚು ಗೌಣವೂ 
ಸಂಕೀರ್ಣವೂ ಆಗಿರುತ್ತವೆ ; ಸೌಂದರ್ಯವು ಹೆಚ್ಚು ಹೆಚ್ಚಾಗಿ ಅವಸ್ತುನಿಷ್ಮವಾಗಿರುತ್ತದೆ. 
ಕೃತಿಯು ಶಿಲ್ಪ(-"ಇ೦ಜಿನೀಯರಿಂಗ್‌' )ತಂತ್ರಗಳನ್ನು ಅಪೇಕ್ಷಿಸುತ್ತದೆ ; ರಸವು ಅಂತಿಮ 
ವಿಶ್ಲೇಷಣೆಯಲ್ಲಿ ಅಮೂರ್ತವಾಗಿರುತ್ತದೆ. ಕೃತಿಯ ಕರ್ತೃತ್ವವು ಕಾಲದೇಶಗಳಲ್ಲಿ 
ನಿರ್ದಿಷ್ಟವಾಗಿರುತ್ತದೆ. ಎರಡನೆಯದರಲ್ಲಿ ಲೌಕಿಕ ಪ್ರಯೋಜನವು ಮುಖ್ಯವಾದ 
ಉದ್ದೇಶಗಳಲ್ಲಿ ಒ೦ದು. ಸಂಕೇತಗಳು ದಿನನಿತ್ಯ ಜೀವನಕ್ಕೆ, ಸಮಸಾಮಯಿಕ ಸಮಾಜಕ್ಕೆ 
ಹತ್ತಿರವಾಗಿದ್ದು, ಆದುದರಿ೦ದ ಕಾಲಕಾಲಕ್ಕೆ ಬದಲಾಗುತ್ತವೆ ; ಇದರಿ೦ದಾಗಿ ಅ೦ತಹ 
ಕಲೆ ಹೆಚ್ಚು "ಅರ್ಥ'ಪೂರ್ಣವಾಗುತ್ತದೆ. ಸೌಂದರ್ಯದ ಕಲ್ಪನೆಯು ಹೆಚ್ಚು ಹೆಚ್ಚು ಲೌಕಿಕ 
ಪ್ರತ್ಯಕ್ಷವೂ ಮೂರ್ತವೂ ಆಗಲೆಳಸುತ್ತದೆ. ಕೃತಿಯ ಕರ್ತೃತ್ಚವು ಕಾಲಾನಂತರದಲ್ಲಿ 
ಮರೆತುಹೋಗಿ ಕೃತಿಯು ಪ್ರಸ್ತುತಪಡಿಸುವ ಎಲ್ಲರ ಸ್ವತ್ತಾಗಿಬಿಡುತ್ತದೆ. ಕ 

ಶಾಸ್ತ್ರೀಯ ಸಂಗೀತ ಎನ್ನುವಲ್ಲಿ "ಶಾಸ್ತ್ರೀಯ' ಎ೦ಬ ವಿಶೇಷಣದ ಅರ್ಥವು ಅಸ್ಪಷ್ಟ 
ಅಥವಾ ಅನಿರ್ದಿಷ್ಟ. ಸಂಗೀತದಂತಹ ಪ್ರಯೋಗ (-ರೂಢಿ, ಲಕ್ಷ್ಯ) ಪ್ರಧಾನವಾದ ಕಲೆ 
ಗಳಲ್ಲಿ ಶಾಸ್ತ್ರವು ವರ್ಣನಾತ್ಮಕವೇ ಹೊರತು ಅನುಶಾಸನಾತ್ಮಕವಲ್ಲ. “ಲಕ್ಷ್ಯವು 
ಶಾಸ್ತ್ರೋಕಿಗಿ೦ತ ಭಿನ್ನವಾಗಿ ಬದಲಾಯಿಸಿದಾಗ ಅದಕ್ಕೆ ಅನುಗುಣವಾಗಿ ಶಾಸ್ತ್ರೋಕ್ತಿಯನ್ನು 
ವ್ಯಾಖ್ಯಾನಿಸಬೇಕು, ಅರ್ಥಯಿಸಬೇಕು ಅಥವಾ ಬದಲಾಯಿಸಬೇಕು' ಎಂದು ಸಂಗೀತ 
ಶಾಸ್ತ್ರವೇ ಹೇಳುತ್ತದೆ. ಸಂಗೀತ ಲಕ್ಷ್ಯವು ಆಯಾ ಸಮಾಜದ ರುಚಿ, ಸಂಸ್ಕಾರ, ಪರಕೀಯ 
ಪ್ರಭಾವಗಳು, ಆಂತರಿಕ ಒತ್ತಡಗಳು ಮುಂತಾದವುಗಳಿಗೆ ಸ೦ಪಾದಿಯಾಗಿ ನಿರಂತರ 
ವಾಗಿ ವೈತ್ಯಾಸಶೀಲವಾಗಿರುತ್ತದೆ. ಅದು ಮುಖ್ಯಾಂಶಗಳಲ್ಲಿ ಸ್ವಲ್ಪ ಸ್ಥಿರವಾದಾಗ ಶಾಸ್ತ್ರೋ 
ಕ್ಷಿಯು ಬದಲಾಯಿಸುತ್ತದೆ ಅಥವಾ ಉದಯಿಸುತ್ತದೆ. ಆದರೆ ಈ ಉಕ್ತಿಯು ಕಲೆಯ 
ಹೊರಮೈಯಿನಲ್ಲಿ ಆಗುವ ನವೀನತೆ ಅಥವಾ ವ್ಯತ್ಯಾಸವನ್ನು ಕುರಿತದ್ದು. ಈ ವ್ಯತ್ಯಾಸವು 
ನದಿಯ ಪ್ರವಾಹದ೦ತಹದು. ಆಯಾ ಕಲೆಯ ಅಂತಃಸ್ವರೂಪವನ್ನು ತನಗೆ ಮಾತೃ 
ಸ್ವರೂಪದ ಅಥವಾ ತಾಯಿಬೇರಾಗಿರುವ ಸಂಸ್ಕೃತಿಯಿಂದ ಪಡೆದುಕೊಂಡಿರುವ ಮೌಲ್ಯ 
ಗಳನ್ನೂ ಸ್ಫೂರ್ತಿಯನ್ನೂ ಪ್ರಕಟವಾಗಿ ಅಥವಾ ಅನುಕ್ತವಾಗಿ ಒಳಗೊಳ್ಳುವ 
ಶಾಸ್ತ್ರೋಕ್ತಿಯು ಪ್ರಾಥಮಿಕವಾದುದು, ಮೌಲಿಕವಾದುದು, ಕಲೆಗೆ ಕಾಲದೇಶಗಳಲ್ಲಿ ಐಕ್ಯತೆ 
ಯನ್ನೂ ಪ್ರವಾಹದಲ್ಲಿ ಅವಿಚ್ಛಿನ್ನತೆಯನ್ನೂ ಉ೦ಟುಮಾಡುವ೦ತಹದು. ಇದು ನದಿಯ 
ಪಾತ್ರದಂತಹದು. ಸಂಗೀತವು ಎರಡನೆಯ ಶಾಸ್ತ್ರೋಕ್ತಿಗೆ ವಿಧೇಯ. ಮೊದಲನೆಯದ 


ಶಾಸ್ತ್ರೀಯ ಸ೦ಗೀತ : ಸುಗಮ ಸ೦ಗೀತ ೭೩೩ 


ಕಲ್ಲ. ಮೊದಲನೆಯದರಿ೦ದ ಬಹಿರಂಗ ಪುಷ್ಟಿಯನ್ನೂ ಹೊರಮೈಯನ್ನೂ ಎರಡನೆಯದ 
ರಿಂದ ಅಂತರಂಗ ಪುಷ್ಟಿಯನ್ನೂ ಒಳಮೈಯನ್ನೂ ಪಡೆದುಕೊಳ್ಳುತ್ತದೆ. ಇದು ಸಂಗೀತ 
ಕಲೆ ಮತ್ತು ಶಾಸ್ತ್ರ ಗಳ ವಿಷಯದಲ್ಲಿ ಮಾತ್ರ ನಿಜವೆ೦ದಲ್ಲ ; ಮಾನವನ ಸಮುದಾಯ 
ಪ್ರಜ್ಞೆಯಿಂದ ಹುಟ್ಟುವ ಯಾವುದೇ ದೀರ್ಫಕಾಲೀನ ಅನುಭವಕೋಶಕ್ಕೂ ಈ ಮಾತು 
ಸಲ್ಲುತ್ತದೆ. 

'ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತಗಳಲ್ಲಿರುವ ಭಿನ್ನತೆಗಳನ್ನು ವ್ಯಾಕರಣ 
ದೃಷ್ಟಿಯಿಂದ ಸ್ಥೂಲವಾಗಿ ವಿವೇಚಿಸಬಹುದು. ವ್ಯಾಕರಣವು ಭಾಷೆಯಲ್ಲಿನ ವಾಕ್ಕಾರ್ಥ 
ವನ್ನು,ಶಬ್ದರಚನೆಯ ಪ್ರಕ್ರಿಯೆಯಲ್ಲಿ ಪ್ರಕೃತಿ ಪ್ರತ್ಯಯ ಮತ್ತು ಧಾತುಗಳು ಹೇಗೆ ಹೇಗೆ 
ಪರಿಣಾಮವನ್ನು ಉಂಟು ಮಾಡುತ್ತವೆ ಎಂಬುದರ ವಿಶ್ಲೇಷಣೆಯಿಂದ ಸ್ಪಷ್ಟಗೊಳಿಸುವ 
ಶಾಸ್ತ್ರ : ಅದಕ್ಕೆ ರಕ್ಷಾ ಊಹ, ಆಗಮ, ಲಘು ಮತ್ತು ಅಸ೦ದೇಹಗಳೆ೦ಬ ಆರು ಪ್ರಯೋ 
ಜನಗಳಿವೆ. ವಾಕ್ಕದ ವಿವಿಧ ಅವಯವಗಳನ್ನು ತಿಳಿದು ಸರಿಯಾದ ಅನುಕ್ರಮದಲ್ಲಿ ಸರಿ 
ಯಾಗಿ ಉಚ್ಚರಿಸುವುದರಿಂದ ವಾಕ್ಕಾರ್ಥದ "ರಕ್ಷಾ' (ರಕ್ಷಣೆ) ಆಗುತ್ತದೆ. ಬೇರೆಡೆಯಲ್ಲಿ 
ಮಾಡಿರುವ ಪ್ರಯೋಗಗಳನ್ನೂ ಅವುಗಳ ಸ೦ದರ್ಭಗಳನ್ನೂ ಅನ್ವಯಿಸುವುದರಿಂದ 
ವಾಕ್ಯಾರ್ಥವನ್ನು ಸರಿಯಾಗಿ ಊಹಿಸಬಹುದು ("ಊಹೆ'). ವಾಕ್ಕಾರ್ಥದ ನಾನಾ ಆಯಾಮ 
ಗಳನ್ನೂ ವಿವಿಧ ಅನ್ವಯಗಳನ್ನೂ ತಿಳಿಯಲು ವ್ಯಾಕರಣದ ವಿಧಿ ನಿಷೇಧಾದಿ ನಿಯಮಗಳ 
(ಆಗಮ) ತಿಳಿವಳಿಕೆಯ ಅಗತ್ಯ. ಶಬ್ದರಾಶಿಯನ್ನೆಲ್ಲ ಸರ್ವಗ್ರಾಹಕವಾಗಿ, ಸುಲಭವಾಗಿ, 
ಸಂಕ್ಷೇಪವಾಗಿ ವರ್ಗೀಕರಿಸುವುದು "ಲಘು'. ವಾಕ್ಕಾರ್ಥವು ಶಿಧಿಲವಾಗದಂತೆ ಅತಿ 
ಸಂದೇಹವಿಲ್ಲದಂತೆ ನಿರ್ಣಯಿಸಲು ವ್ಯಾಕರಣವು ಅಗತ್ಯ (ಅಸ೦ದೇಹ). ಭಾಷೆ ಎಂಬು 
ದನ್ನು ಅಭಿವ್ಯಕ್ತಿ ಸಾಧನ ಎ೦ದು ಉದಾರವಾಗಿ ಅರ್ಥಯಿಸಿಕೊ೦ಡರೆ ವ್ಯಾಕರಣ 
ಎಂಬುದಕ್ಕೂ ಅದರ ಪ್ರಯೋಜನಗಳನ್ನೂ ಸೂಕ್ತವಾದ ಮಾರ್ಪಾಡುಗಳೊಡನೆ 
ಸಂಗೀತಕ್ಕೂ ಅನ್ವಯಿ ಸಬಹುದು ; ಇದು ಸ೦ಗೀತಶಾಸ್ತ್ರದ ಮುಖ್ಯವಾದ ಅಂಗ. 
_ಭಾಷಾಶಾಸ್ತ್ರಕ್ಕೂ, ವ್ಯಾಕರಣ ಶಾಸ್ತ್ರಕ್ಕೂ ಇರುವ ಸ೦ಬ೦ಧವನ್ನು ಸ೦ಗೀತಶಾಸ್ತ್ರ ಮತ್ತು 
ಅದರ ವ್ಯಾಕರಣಗಳಿಗೂ ವಿಸ್ತರಿಸಬಹುದು. 

_ ಶಾಸ್ತ್ರೀಯಸ೦ಗೀತ ಮತ್ತು ಸುಗಮ ಸಂಗೀತಗಳನ್ನು ಒಳಗೊಂಡಂತೆ ಎಲ್ಲ ಸಂಗೀತ 
ಪ್ರಕಾರಗಳಿಗೂ ಮೂಲಭೂತ ದ್ರವ್ಯಗಳು ಸ್ವರ ಮತ್ತು ಲಯ. ಇವುಗಳನ್ನು ಕಾಲದ 
ಹಂದರದಲ್ಲಿ ಬಳಸಿಕೊಳ್ಳುವ ವಿಧ ಮತ್ತು ವಿಧಾನಗಳು ಒ೦ದೊ೦ದು ಸಂಗೀತ 
ಪ್ರಕಾರಕ್ಕೂ ವಿಶಿಷ್ಟವಾಗಿದ್ದು ಅದರ ಸ್ವರೂಪವನ್ನು ನಿರ್ಣಯಿಸುತ್ತವೆ. ಸ್ವರಕ್ಕೆ ಉಚ್ಚ- 
ನೀಚ ಭಾವ ಮತ್ತು ಕಾಲ ಪ್ರಮಾಣ (ದೈರ್ಫ್ಯ) ಎ೦ಬ ಎರಡು ಆಯಾಮಗಳೂ ಲಯಕ್ಕೆ 
ಛ೦ದೋಮಾದರಿಗಳ ನಿರ್ಮಾಣ ಮತ್ತು ವಿಲ೦ಬ, ಮಧ್ಯ, ದ್ರುತ ಎಂಬ ಸಾಪೇಕ್ಷವಾದ 
ಕಾಲ ಪರಿಮಾಣಗಳು (ಮತ್ತು ಅವುಗಳ ಒಳಭೇದಗಳು) ಎ೦ಬ ಎರಡು ಆಯಾಮಗಳೂ 
ಇವೆ. ಕಾಲಕ್ಕೆ ಕ್ರಿಯೆಯು ಅಥವಾ ಕ್ರಿಯೆಗಳು ಸರಣಿಯಲ್ಲಿ (ಎ೦ದರೆ ಉತ್ತರೋತ್ತರ 
ಕ್ಷಣಗಳಲ್ಲಿ) ನಡೆಯುವುದು ಮತ್ತು ಅನೇಕ ಕ್ರಿಯೆಗಳು ಒ೦ದೇ ಕ್ಷಣದಲ್ಲಿ ನಡೆಯುವುದು 


೭೩೪ ಕರ್ಣಾಟಕಸ೦ಗೀತವಾಹಿನಿ 


ಎಂಬ ಎರಡು ಆಯಾಮಗಳಿವೆ ; ಅಲ್ಲದೆ ಕಾಲದಲ್ಲಿ ಕ್ರಿಯೆಯು/ಕ್ರಿಯೆಗಳು ನಿಯತ 
ಅವಧಿಯಲ್ಲಿ ಆವೃತ್ತಿಗೊಳ್ಳುವುದು, ಆವೃತ್ತಿಗೊಳ್ಳದಿರುವುದು ಎಂಬ ಎರಡು ಭೇದ 
ಗಳು೦ಟು. ಇವು ಭಾರತೀಯ ಮತ್ತು ಭಾರತೀಯೇತರ ಸಂಗೀತ ಪದ್ಧತಿಗಳಲ್ಲಿ ಬೇರೆ 
ಬೇರೆ ರೀತಿಗಳಲ್ಲಿ ಬಳಕೆಯಾಗಿದ್ದು ಕಾಲದ ಚಾಕ್ರಿಕ ಅಥವಾ ಸುರುಳಿಯಾಕಾರದ ಗತಿ 
ಮತ್ತು ರೇಖಾತ್ಮಕಗತಿ ಎ೦ಬ ಎರಡು ಪರಿಕಲ್ಪನೆಗಳನ್ನು ನಿರ್ಮಿಸಿವೆ. ಮೊದಲನೆಯ 
ದನ್ನು ಭಾರತೀಯ ಶಾಸ್ತ್ರೀಯ ಸಂಗೀತವು ತಾಳ ಎ೦ಬ ಹೆಸರಿನಲ್ಲಿ ಬಳಸಿದೆ ; ಭಾರತದ 
ಶಾಸ್ತ್ರೀಯೇತರ ಸಂಗೀತಪ್ರಕಾರಗಳು ಬಹುಮಟ್ಟಿಗೆ ತಾಳದ ಪರಿಕಲ್ಪನೆಯನ್ನು ಬಳಸುವ 
ದಿಲ್ಲ. ತಾಳವು ಗೀತ, ವಾದನ, ನೃತ್ಯ ಮುಂತಾದ ಕ್ರಿಯೆಗಳಿಗೆ (ಕಾಲದ ಏಕಕ್ಷಣದಲ್ಲಿ 
ಅಥವಾ ಕ್ಷಣಗಳ ಅನುಕ್ರಮದಲ್ಲಿ) ಅಧಿಷ್ಕಾನವನ್ನು ಒದಗಿಸುತ್ತದೆ. 

ಸಂಗೀತವು (ಸ್ವರ-ಲಯಗಳ ವಿನ್ಯಾಸ; ಧಾತು ಎಂಬರ್ಥದಲ್ಲಿ) ಮಾತು ಸಹಿತವಾಗಿರ 
ಬಹುದು, ಮಾತುರಹಿತವಾಗಿರಬಹುದು. ಇವು ತಾಳೆಸಹಿತವಾಗಿರಬಹುದು, ತಾಳರಹಿತ 
ವಾಗಿರಬಹುದು .; ಒಂದು ಸ೦ಗೀತಕೃತಿಯಲ್ಲಿ ಮಾತುಗಳೇ ಪ್ರಧಾನವಾಗಿರಬಹುದು, 
ಧಾತುವೇ ಪ್ರಧಾನವಾಗಿರಬಹುದು ಅಥವಾ ಎರಡೂ ಸಮವಾಗಿ ಪ್ರಧಾನವಾಗಿರಬಹುದು. 
ಮಾತು ಮುಖ್ಯಪಾತ್ರವನ್ನು ವಹಿಸಿದಾಗ, ಅದರಲ್ಲಿರುವ ರಸದ ಪೋಷಣೆ, ಪ್ರೇರಣೆ 
ಅಥವಾ ಪೂರಣದಲ್ಲಿ ಧಾತುವು ಉಪಕಾರಕವಾಗಿರುತ್ತದೆ, ಮತ್ತು ಇದಕ್ಕೆ ಬೇಕಾಗುವ 
ತಂತ್ರಗಳನ್ನು ಒಳಗೊಳ್ಳುತ್ತದೆ. ಮಾತು ಇಲ್ಲದಿರುವಾಗ ಅಥವಾ ರಸಸ೦ವಹನಕ್ಕೆ 
ಪ್ರಯೋಜಕವಲ್ಲದಿರುವಾಗ ಧಾತುವು ತನ್ನ ಅರ್ಥದಲ್ಲಿ ಅಥವಾ ರಸದಲ್ಲಿ ಸ್ವನಿಷ್ಠ 
ವಾಗಿರುತ್ತದೆ ; ಹೆಚ್ಚುಹೆಚ್ಚಾಗಿ "ಶಾಸ್ತ್ರೀಯ'ವಾಗಿರುತ್ತದೆ. ತನ್ನ ವ್ಯಾಕರಣಕ್ಕೆ ಹೆಚ್ಚು ಹೆಚ್ಚು 
ವಿಧೇಯವಾಗಿರುತ್ತದೆ. 

ಸಂಗೀತದ ಅಭಿವ್ಯಕ್ತಿಯಲ್ಲಿ ಸ್ವರಲಯಗಳು ವಿಶಿಷ್ಟರೀತಿಯಲ್ಲಿ ಭಾಗವಹಿಸುತ್ತವೆ. 
ಸ್ವರವು ತನ್ನ ಸ್ವಸ್ಥಾನದಲ್ಲಿ (ಸರಳ ರೇಖೆಯಂತೆ) ಕದಲದೆಯೇ--ಇರಬಹುದು ಅಥವಾ 
ವಿವಿಧ ರೀತಿಗಳಲ್ಲಿ ಕೇಳುಗರಿಗೆ ಹಿತವಾಗುವಂತೆ ವಕ್ಪವಾಗಿ ಚಲಿಸಬಹುದು. ಈ 
ಎರಡನೆಯದಕ್ಕೆ ಗಮಕವೆ೦ಬ ಪಾರಿಭಾಷಿಕ ಸಂಜ್ಞೆಯಿದೆ ; ಅದು ಮಾತಿನಲ್ಲಾಗಲಿ, ಹಾಡಿ 
ನಲ್ಲಾಗಲಿ, ವಿವಿಧ ಭಾವರಸಗಳ ಉದ್ಗಾರಪೂರ್ವಕವಾದ ಧ್ವನಿಯಲ್ಲಾಗಲಿ, ಮಾನವನಿಗೆ 
ಸಹಜ ಪ್ರವೃತ್ತಿಯಾಗಿದೆ. ಒಂದಾದಮೇಲೊಂದರಂತೆ `ಸ್ವರಗಳು ಕಾಲಾನುಕ್ರಮವಾಗಿ 
ಬರುವ ಎಲ್ಲ ಸಂಗೀತ `ದ್ಧತಿಗಳಲ್ಲಿ--ವಿಶೇಷವಾಗಿ ಭಾರತೀಯ ಸ೦ಗೀತದಲ್ಲಿ--ಇದು 
ಮೂಲಭೂತ ಪ್ರವೃತ್ತಿ, ಅಭಿವ್ಯಕ್ತಿಗೆ ಅತ್ಯಂತ ಪ್ರಯೋಜಕವಾದುದು. ಇದು "ಶಾಸ್ತ್ರೀಯ' 
ಸಂಗೀತದ ಸ್ವನಿಷ್ಠಾರ್ಥವನ್ನೂ ಇತರ . ಸ೦ಗೀತ ಪ್ರಕಾರಗಳಲ್ಲಿ (ಪದಾಶ್ರಯವಾದ) 
ಪರನಿಷ್ಠಾರ್ಥವನ್ನೂ ಹೊರಹೊಮ್ಮಿ ಸುವುದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸು- 
ತ್ತದೆ. ಲಯವು ತನ್ನ ವಿವಿಧ ಕಾಲ ಪರಿಮಾಣಗಳಿ೦ದಾಗಿ ಮತ್ತು ವಿವಿಧ ಛಂದೋಭಂಗಿ 
ಗಳಿ೦ದಾಗಿ ಬೇರೆ ಬೇರೆ ಭಾವಗಳ ಛಾಯೆಯನ್ನು ಉಂಟುಮಾಡಬಲ್ಲದು, ಕಾವ್ಯದಲ್ಲಿ 
ಧ್ವನಿಯೂ ಛ೦ದಸ್ಸೂ ಯಾವ ಪಾತ್ರಗಳನ್ನು ವಹಿಸುತ್ತವೋ ಅವನ್ನು ಸಂಗೀತದಲ್ಲಿ 


ಶಾಸ್ತ್ರೀಯ ಸಂಗೀತ : ಸುಗಮ ಸಂಗೀತ ೭೩೫ 


ಗಮಕವೂ ಲಯವೂ ವಹಿಸುತ್ತವೆ ಎ೦ದು ಸ್ಥೂಲವಾಗಿ ಹೇಳಬಹುದು. 

ಹೀಗೆ ನೋಡಿದಾಗ ಸುಗಮ ಸಂಗೀತವು ಸುಗಮವಾಗಲು ಈ ಕಾರಣಗಳು ಗೋಚರಿ 
ಸುತ್ತವೆ : ಅದರ ವ್ಯಾಕರಣವು "ಶಾಸ್ತ್ರೀಯ' ಸ೦ಗೀತದಲ್ಲಿರುವಷ್ಟು ಅನಮ್ಯವಲ್ಲ. 
“ಶಾಸ್ತ್ರೀಯ' ಸಂಗೀತದಲ್ಲಿ ರಾಗ, ತಾಳ, ರಚನಾಪ್ರಕಾರ(ಪ್ರಬ೦ಧ)ಗಳ ಲಕ್ಷಣಗಳು 
ನಿರ್ದಿಷ್ಟವೂ ಅನುಲ್ಲಂಘ್ಯಗಳೂ ಆಗಿರುತ್ತವೆ ; ಎ೦ದರೆ ಈ ಲಕ್ಷಣಗಳು ತಪ್ಪಿಹೋದರ 
ಆಯಾ ರಾಗ, ತಾಳ ಮತ್ತು ಪ್ರಬಂಧಗಳ ಸ್ವರೂಪಗಳೇ ಕೆಟ್ಟುಹೋಗಿ ಅನರ್ಥಕಗಳೋ 
ಅಪಾರ್ಥಕಗಳೋ ಆಗಿಬಿಡುತ್ತವೆ. ಆದುದರಿ೦ದ ಅವುಗಳ ಪ್ರಯೋಗವು ಲಕ್ಷಣಕ್ಕೆ 
ವಿಧೇಯವಾಗಿರಬೇಕು. ಇಂತಹ ಲಕ್ಷಣಗಳ ಮತ್ತು ಸ್ವರೂಪಗಳ ಪರಿಚಯದ ಪೂರ್ವ 
ಸಿದ್ಧತೆಯಿರುವವರಿಗೆ ಇವುಗಳು ಪ್ರಸನ್ನಬೋಧವಾಗುತ್ತವೆ. ಆದುದರಿಂದ "ಶಾಸ್ತ್ರೀಯ' 
ವೆನ್ನಬಹುದಾದ ಯಾವುದೇ (ಕಲೆ, ವಿಜ್ಞಾನ ಇತ್ಯಾದಿ) ಅನುಭವ ಕೋಶದಲ್ಲಿ ಗ್ರಾಹಕರ 
ಸಂಖ್ಯೆಯು (ಅಭಿಜಾತರು, ಶಿಷ್ಟರು) ಅಲ್ಪವಾಗಿಯೇ ಇರುತ್ತದೆ. ಸುಗಮ ಸಂಗೀತದಲ್ಲಿ 
ರಾಗ, ತಾಳ ಮತ್ತು ಪ್ರಬ೦ಧಗಳ ಕಲ್ಪನೆಗಳೂ ಲಕ್ಷಣಗಳೂ ತಕ್ಕಮಟ್ಟಿಗೆ ಸಡಿಲ 
ವಾಗಿಯೂ ಗಮ್ಯವಾಗಿಯೂ ಇದೆ. ತಾಳವು--ಇದ್ದರೆ--ಬಹಳ ಸರಳ ಮತ್ತು ಸಡಿಲ. 
ತಾಳಾವರ್ತಸ೦ಖ್ಯೆಯ ನಿಯಮವಿರುವುದಿಲ್ಲ ; ಅನೇಕ ವೇಳೆ ಹಾಡನ್ನು: ಅಳೆಯುವ 
ಕಾಲಮಾಪನ ಸಾಧನ(=ತಾಳ)ವಿಲ್ಲದೆಯೆ ಸುಗಮ ಸಂಗೀತದ ಹಾಡುಗಳು ಲಯದ 
ಆಧಾರದ ಮೇಲೆ ಮಾತ್ರವೇ ನಿ೦ತಿರುತ್ತವೆ. ಹಲವು ವೇಳೆ ರಾಗದಲ್ಲಿ ಹೇಗೆ೦ದರೆ ಹಾಗೆ 
ಬದಲಾಗಬಲ್ಲ ಮಿಶ್ರಣ ಸ್ವಾತ೦ತ್ರ್ಯವಿರುತ್ತದೆ ; ಇಂತಹದೇ ರಾಗ ಎಂದು ಗುರುತಿಸಲು 
ಆಗದೆಯೆ ಇರಬಹುದು (ಹೀಗೆ ಗುರುತಿಸುವುದರಿಂದ ಆಗಬಹುದಾದ, ಆಗಬೇಕಾದ 
ಪ್ರಯೋಜನವು ಇಲ್ಲಿ ಅಲ್ಪವೆ). ಒಂದು ವೇಳೆ `ಶಾಸ್ತ್ರೀಯ' ಸಂಗೀತದ ರಾಗಗಳನ್ನೇ 
ಬಳಸಿದರೂ ಅವುಗಳ ಸ್ವರೂಪಬೋಧಕಗಳಿಂದ ಸ್ವರಸ೦ಚಾರಗಳು, ಗಮಕಗಳು 
- ಮುಂತಾದವು ಶಿಥಿಲವಾಗಿ ಅಥವಾ ಅಲ್ಪವಾಗಿ ಪ್ರಯೋಗವಾಗುವುದರಿ೦ದ ಆಯಾ 
ರಾಗಗಳು ಛಾಯಾಮಾತ್ರಗಳಾಗಿ ಉಳಿಯುತ್ತವೆ. ಆಯಾ ರಾಗದ ಜೀವಸ್ವರಗಳಲ್ಲಿಯೂ 
ಉಳಿದ ಸ್ವರಗಳಲ್ಲಿಯೂ ದೈರಾವು (ತಾಳಾ೦ಗದ ಮತ್ತು ತಾಳಾವರ್ತದ ಹಂಗಿಲ್ಲ 
ದಿರುವುದರಿ೦ದ) ಅನಿಯತವಾಗಿರುತ್ತದೆ. ಅಂತೆಯೇ ಅವುಗಳಲ್ಲಿ ಬಳಸಬೇಕಾದ ಗಮಕ 
ಗಳು ರಾಗಲಕ್ಷಣ ಬೋಧಕಗಳಾಗಿರದೆ ಆಯಾ ಮಾತುಗಳಲ್ಲಿರುವ ರಸಭಾವಗಳ ಪ್ರತೀತಿ 
ಯನ್ನು೦ಟು ಮಾಡುವುದಕ್ಕೆ ಅನುಕೂಲಕರವಾದ ಧ್ವನಿಕಾಕುಗಳನ್ನು ಒಳಗೊಂಡಿರುತ್ತವೆ. 
ಕಾಕುವೆ೦ದರೆ ಮನಸ್ಸಿನಲ್ಲಿರುವ ಅರ್ಥದ ಇಂಗಿತ, ವ್ಯ೦ಗ್ಯ, ಭಾವ, ರಸ ಮುಂತಾದವು 
ಗಳನ್ನು ಪ್ರಕಟಪಡಿಸಲು ಉಪಯೋಗಿಸುವ ಧ್ವನಿವಕೃತೆ. ಇವುಗಳನ್ನು ಉತ್ಪ್ರೇಕಿಸಿದ 
ಗಮಕಗಳ ಮೂಲಕ ಬಳಸುವುದರಿ೦ದ ಉದ್ದೇಶಿದ ಅರ್ಥದ ಅಥವಾ ಭಾವರಸಗಳ 
ಛಾಯೆಯನ್ನು ಸಂಗೀತದಿಂದ ಸೂಚಿಸಬಹುದು. ಹೀಗೆ ಸುಗಮ ಸಂಗೀತದಲ್ಲಿ ವಾಗ 
ರ್ಥಕ್ಕೆ ಗೇಯಾರ್ಥವು ಸಖಿ ಅಥವಾ ಚೇಟಿ, ಉಳಿದೆಡೆಗಳಲ್ಲಿ ಗಮಕವು ಮಿತವಾಗಿದ್ದು 
ಸ್ವರಸ್ಥಾನಪುಷ್ಪಿಯಿರುವುದರಿಂದ ಸ್ವರಸಂಚಾರಗಳು ಸುಗಮ ರ೦ಜನೆಯನ್ನೀಯುತ್ತವೆ. 


೭೩೬ ಕರ್ಣಾಟಕಸ೦ಗೀತವಾಹಿನಿ 


ಮೇಲೆ ಹೇಳಿದ ಮಾತುಗಳು ಹಾಡಿದ ಸುಗಮ ಸಂಗೀತದ ರಚನೆಗಳಿಗೆ ಸಲ್ಲುತ್ತವೆ. 
ಅವಕ್ಕೆ ಸಂಬಂಧಿಸಿದಂತೆ ಮಾತುಗಳಿಗಲ್ಲ. ಮಾತುಗಳಿರುವ ಆಲಾಪಾದಿಗಳನ್ನೂ ವಾದ್ಯ 
ವೃಂದದ ಮಧ್ಯಂತರ ಪ್ರಸ್ತುತಿಗಳನ್ನೂ ಕುರಿತ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸ 
ಬಹುದು. ಇವುಗಳಿ೦ದಾಗುವ ಪ್ರಯೋಜನವು ಪರೋಕ್ಷ, ' ಸರಳತೆಯಿಂದ ಸಂಕೀರ್ಣತೆ 
ಯೆಡೆಗೆ ಧಾವಿಸುತ್ತಿರುವ ಇವು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ, ಚಲನಚಿತ್ರದ ಸಂಗೀತ್‌ 
ದಿಂದ, ನಾವೀನ್ಯತೆಗಾಗಿ ನಾವೀನ್ಯತೆಯನ್ನು ಸೃಷ್ಟಿಸುವ ಅತಿರೇಕದ ಮನೋವೃತ್ತಿಯಿ೦ದ 
ಪ್ರಭಾವಿತವಾಗಿವೆ. ಸುಗಮ ಸಂಗೀತದ ಮೂಲೋದ್ದೇಶವನ್ನು 'ವಿಫಲಗೊಳಿಸುವಷ್ಟು 
ವೈವಿಧ್ಯವನ್ನೂ ಸಮೃದ್ಧಿಯನ್ನೂ ಪಡೆಯುತ್ತಿವೆ. ಹಾಡಿನಲ್ಲಿರುವ ಭಾವವನ್ನು ಅಥವಾ 
ಭಾವಗಳನ್ನು ಉತ್ತೇಜನಗೊಳಿಸಲೆ೦ದೋ ಅ೦ತಹ ಭಾವಗಳು ಮನಸ್ಸಿನಲ್ಲಿ ತೊಯ್ದು 
ಅವುಗಳನ್ನು ಚಪ್ಪರಿಸಿಕೊಳ್ಳಲು ಬೇಕಾದ ವಿರಾಮಗಳನ್ನು ರಂಜಕವಾದ ವಾತಾವರಣದಲ್ಲಿ 
ನೀಡಲೆ೦ದೋ, ಕಂಠಧ್ವನಿಯಿಂದ ವಿಭಿನ್ನವಾದ ನಾದಗುಣಗಳನ್ನುಳ್ಳ ವಾದ್ಯಧ್ವನಿಯ 
ವೈವಿಧ್ಯ, ವೈದೃಶ್ಯಗಳಿ೦ದ ಕಿವಿಯನ್ನು ತಣಿಸಲೆ೦ದೋ ಇವು ಮೊದಲಿನ ದಿನಗಳಲ್ಲಿ 
ಹುಟ್ಟಿಕೊ೦ಡವು. 

ಕರ್ನಾಟಕದ ಇ೦ದಿನ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಗುಣಗಳೂ ದೋಷಗಳೂ 
ಸಮಸಮವಾಗಿಯೇ ಬೆಳೆಯುತ್ತಿವೆ. ಅದರಲ್ಲಿ ಹೊಸ ರಕ್ತ, ಹೊಸ ಹುರುಪು, ಪ್ರಯೋಗ 
ಶೀಲತೆ, ವ್ಯಾಪ್ತಿ, ವಿಸ್ತಾರ ಇವುಗಳು ಬೆಳೆಯುತ್ತಿವೆ. ಅದು ಪಂಡಿತರನ್ನೂ ಪಾಮರರನ್ನೂ 
ಸಮಾನವಾಗಿ ಆಕರ್ಷಿಸುತ್ತಿದೆ, ಆಧುನಿಕ ಕಾವ್ಯ ಹೊ೦ದಾವರೆಗೆ ಅದರ ಪರಿಮಳವು ಸೇರಿ 
ಕೊ೦ಡಿದೆ. ಇದರಿ೦ದಾಗಿ ಇ೦ದಿನ ಕನ್ನಡ ಕವಿಗೆ ಪ್ರಬಲವಾದ, ಪ್ರಭಾವಶಾಲಿಯಾದ, 
ಶ್ರೀಸಾಮಾನ್ಯನನ್ನು ರಂಜಿಸಿ ಒಲಿಸಿಕೊಳ್ಳುವ ಒಂದು ಹೊಸ: ಮಾಧ್ಯಮವು ಸ್ಪಷ್ಟ 
ವಾಯಿತು. 

ಇದರ ಜೊತೆಜೊತೆಗೆ ಬೇಡವಾದುದೂ ಬೇಕಾದಷ್ಟು ಬೆಳೆಯುತ್ತಿದೆ. ಶಾರೀರದ 
ಸಹಜವಾದ ಇಂಪು, ಸೊಂಪು, ಕ್ಷೀಣಿಸುತ್ತ ಅದರೆಡೆಯಲ್ಲಿ ಎಲೆಕ್ಟ್ರಾನಿಕ್‌ ಸಾಧನಗಳಿಂದ, 
ನಾದವೈಜ್ಞಾನಿಕ ತಾಂತ್ರಿಕ ಪ್ರಗತಿಯಿಂದ ಕೃತಕ ಸಿಹಿಯಿರುವ ವಿಶ್ವಾಮಿತ್ರ ಸೃಷ್ಟಿ ತುಂಬಿ 
ಕೊಳ್ಳುತ್ತಿದೆ ;: ಮಧುವು ಆರೋಗ್ಯವಂತರಿಗೆ, ಸ್ಯಾಕರಿನ್‌ ಗುಳಿಗೆಗಳು ಮಧುಮೇಹ 
ದವರಿಗೆ ಎ೦ಬ ವಿವೇಚನೆ ತಪ್ಪಿತು. "ಮರುಧ್ವನಿಪರಿಣಾಮ'ದ ಹಾವಳಿ ಹೆಚ್ಚಿತು. 
ವಾದ್ಯಸಮೃದ್ಧಿಯ ಗೊ೦ದಲ ಮತ್ತು ಕೋಲಾಹಲಗಳ ಅಬ್ಬರದಲ್ಲಿ ಕವಿವಾಣಿ, ಗಾಯಕ 
ವಾಣಿಗಳು ಅಸಹಾಯಕವಾಗಿ ಅಡಗಿ ಹೋಗುವಂತಾಯಿತು. (ಸುಗಮ ಸಂಗೀತವು ಇಲ್ಲಿ 
`ಶಾಸ್ತ್ರೀಯ' ಸಂಗೀತದಿಂದ ಕಲಿಯಬೇಕಾದ ಪಾಠವಿದೆ.) ದುಡ್ಡಿನ ದೊಡ್ಡಪ್ಪನಿರುವವ 
ರೆಲ್ಲ ಸುಗಮ ಗಾಯಕ/ಗಾಯಕಿಯರಾಗಿ ತಮ್ಮದೇ ಮೇಳಗಳನ್ನು ಕಟ್ಟಿಕೊ೦ಡರು. ಇವರ 
ಕ್ಯಾಸೆಟ್‌ಗಳ ಕಳೆಯಿಂದ ಸುಗಮ ಸಂಗೀತದ ಪೈರು 'ಕ೦ಗಾಲಾಯಿತು. ಇದರಿಂದ 
ಶ್ರೀಸಾಮಾನ್ಯ ಶ್ರೋತೃವಿಗೆ ವಿವೇಚನೆ ತಪ್ಪಿ ಗೊ೦ದಲವಾಯಿತು ; ಬಹುಮಟ್ಟಿಗೆ ಅವನ 
ಅಭಿರುಚಿ ಕೆಟ್ಟಿತು. ನಕಲಿ ಕವಿಗಳು ಅಶ್ಲೀಲ ಸಾಹಿತ್ಯದಿ೦ದ ರಸಿಕನನ್ನು ಅಣಕಿಸಿ 


ಶಾಸ್ತ್ರೀಯ ಸಂಗೀತ : ಸುಗಮ ಸಂಗೀತ ೭೩೭ 


ನೋಯಿಸಿದರು. ಈ ಕ್ಷೇತ್ರದಲ್ಲಿ ಕಂಡುಬರುವ ಒಂದು ದೊಡ್ಡ ತೊಡಕೆ೦ದರೆ ಕವಿಯ 
ಪರಾವಲ೦ಬನೆಯು ಅನಿವಾರ್ಯವಾಗುವುದು. ಕವಿಯು ಸ್ವತಃ ಗಾಯಕನಾಗಿರುವುದು ಅಪ 
ರೂಪ. ವಾಗ್ಗೇಯಕಾರನಾಗಿರುವುದ೦ತೂ ಕುದುರೆಯ ಕೊ೦ಬೇ ! ಸುಗಮ ಸಂಗೀತವನ್ನು 
ರಚಿಸುವವರು ಕವಿಯನ್ನು ಸಂಪರ್ಕಿಸಿ ಅವನ ಹೃದಯ, ಇಂಗಿತ, ವ್ಯಂಗ್ಯ (ಧ್ವನಿ), 
ಉದ್ದೇಶ ಮುಂತಾದವುಗಳನ್ನು ತಿಳಿದುಕೊಂಡು, ಅದಕ್ಕೆ ಸಂವಾದಿಯಾದ ಸಂಗೀತವನ್ನು 
ರಚಿಸುವುದು ತುಂಬ ವಿರಳವಾಗಿದೆ. ಧಾತುವು ಮಾತುವಿಗೆ ಸ೦ವಾದವಾಗಿ, ಪ್ರತಿಸ್ಪ೦ದಕ 
ವಾಗಿ, ಪ್ರೇರಕವಾಗಿ, ಪೋಷಕವಾಗಿ, (ಮಾತು ಹೇಳಲು ಸಾಧ್ಯವಿಲ್ಲದುದಕ್ಕೆ) ಪೂರಕವಾಗಿ 
ಮಿಡಿಯಲು ಸುಗಮ ಸಂಗೀತಕ್ಕೆ ಇರುವಷ್ಟು ಅವಕಾಶವು ಬೇರೆ ಯಾವ ಸಂಗೀತ 
ಪ್ರಕಾರಕ್ಕೂ ಇಲ್ಲ. ("ಶಾಸ್ತ್ರೀಯ' ಸಂಗೀತದಲ್ಲಿ ಹೀಗಿರುವುದು ಅತ್ಯಂತ ವಿರಳ.) 
ಹೀಗಿದ್ದರೂ ಕವಿವಾಣಿಗೆ, ಕವಿ ಮನೋಧರ್ಮಕ್ಕೆ ಸುಗಮ ಸಂಗೀತದ ಧಾತುವು 
ದೊರೆಯಲಾರದೆಂದರೆ ಅದೊಂದು ವಿಡ೦ಬನೆಯೇ ಸರಿ. ಇದರ ಪರಾಕಾಷ್ಮೆಯೆಂದರೆ 
ಮೊದಲು ಸುಗಮ ಸಂಗೀತದ ಧಾತುವು ಹುಟ್ಟಿಕೊಂಡು ಕವಿಗಳಲ್ಲದವರು ಅದಕ್ಕೆ 
ಮಾತುಗಳ ತೇಪೆ ಹಾಕುವುದು ! 

ಸುಗಮ ಸ೦ಗೀತಕ್ಷೇತ್ರದ ಒ೦ದು ದೊಡ್ಡ ಕೊರತೆಯನ್ನು ಇಲ್ಲಿ ಹೇಳಿಕೊಳ್ಳಬೇಕು ; 
ಸುಗಮ ಸಂಗೀತದ ಗಾತ್ರವು ಬಹುವಾಗಿ ಬೆಳೆಯುತ್ತಿದೆ. (ಇಲ್ಲಿ ಬೆಳಕೂ ಇದೆ. ಥಳಕೂ 
ಇದೆ ; ಬಂಗಾರವೂ ಇದೆ, ಹಿತ್ತಾಳೆಯೂ ಇದೆ) ಅನೇಕ ಪ್ರತಿಭಾವಂತ ಸುಗಮ 
ಸಂಗೀತದ ಗಾಯಕ/ಗಾಯಕಿಯರನ್ನೂ ಸುಗಮ ಸಂಗೀತ ನಿರ್ಮಾಪಕರನ್ನೂ ಇಂದು 
ಗುರುತಿಸಬಹುದು. ಇವರೆಲ್ಲ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಸೀಮಿತರು, ಸುಗಮ ಸಂಗೀತ 
ದಲ್ಲಿ ಇಂದು ವ್ಯಾಪಕವಾಗಿ ಕವಿದಿರುವ ಅರಾಜಕತೆ, ಗೊಂದಲ, ಲಕ್ಷಣರಾಹಿತ್ಯ, 
ಪ್ರಮಾಣರಾಹಿತ್ಯಗಳನ್ನು ನೀಗಿ ಅದರ ಪ್ರಯೋಗದಿಂದ ತತ್ವಗಳನ್ನೂ ಲಕ್ಷಣಗಳನ್ನೂ 
ಕಡೆದುತೆಗೆದು ಸರ್ವಸಮ್ಮತವಾಗುವ, ಇಂದಿಗೆ ಮತ್ತು ನಾಳೆಗೆ ಕೈದೀವಿಗೆಯಾಗುವ 
ಸುಗಮಸಂಗೀತ ಶಾಸ್ತ್ರವನ್ನು ನಿರ್ಮಿಸಬಲ್ಲ ಅಭಿನವ ಭರತಮುನಿಯ ಅಥವಾ ಮುನಿ 
ಪರಿಷತ್ತಿನ ಉದಯಕ್ಕೆ ಇನ್ನೆಷ್ಟು ದಿನ ಕಾಯಬೇಕು ? 


೨೪. ನಮ್ಮ ಸ೦ಗೀತದ ಮುನ್ನಡೆ : ಒ೦ದು ಹೊಸ ಪೀಳಿಗೆ 


“ನಿಜವಾದ, ಗಟ್ಟಿಯಾದ ಸಂಗೀತವು ಮರಳಿ ಬರದ೦ತೆಯೇ ಮುಗಿದು ಹೋಯಿತು. 
ಇಂದು ಸಂಗೀತವೆನಿಸಿಕೊಳ್ಳುತ್ತಿರುವುದು ಕೇವಲ ವಿಕಟ, ನಗೆಪಾಟಲು, ಟೊಳ್ಳು” 
ಎನ್ನುತ್ತಾರೆ ಸಂಪ್ರದಾಯವಾದಿ, ಗೊಣಗುಟ್ಟುವ ಹಳಬರು. 

“ಪುರಾಣಮಿತ್ಯೇವ ನ ಸಾಧು ಸರ್ವಂ ! ನಮ್ಮ ಸಂಗೀತ ವಿಕಾಸವಾಗಿ, ಸಾರ್ಥಕವಾಗಿ, 
ವಿಮೋಚನೆ ಪಡೆದಿರುವುದು ಈಗ ಮಾತ್ರ” ಎನ್ನುತ್ತಾರೆ ಕುದಿರಕ್ತದ ಬಂಡಾಯಗಾರ 
ಯುವಕರು. 

ಇದರಲ್ಲಿ ಯಾವುದು ನಿಜ ? ಸಮಾಧಾನ ಸಂತುಷ್ಟಿಗಳನ್ನು ಕೊಡುವ ಸುವರ್ಣ 
ಮಾಧ್ಯಮವನ್ನು ಹಿಡಿದು “ಇಬ್ಬರೂ ಸರಿ, ಒ೦ದು ರೀತಿಯಲ್ಲಿ” ಎ೦ದು ಸಂತೈಸಿದರೆ 
ಸಾಲದು. ನಮ್ಮ ಸ೦ಗೀತವು ನಮ್ಮ೦ತೆಯೇ ಈಗ ರಾಷ್ಟ್ರೀಯ ವಿಕಾಸದ ಸೀಳು ಹಾದಿಗೆ 
ಬಂದು ತಲಪಿದೆ. ನಮ್ಮ ಇತಿಹಾಸದಲ್ಲಿ ಹಿಂದೆಂದೂ ಇರದಿದ್ದ ಒಂದು ಪರ್ವಸ್ಥಿತಿ 
ಯನ್ನು ಇಂದು ನಮ್ಮ ಸಂಗೀತವು ಎದುರಿಸುತ್ತಿದೆ : ರಾಷ್ಟ್ರ ಪುನರ್ನಿರ್ಮಾಣ ಕಾಲ 
ದಲ್ಲಿಯೇ ಅದು ಹೊಸ ಹುಟ್ಟಿನ ಪ್ರಸೂತಿ ವೇದನೆಯನ್ನು ಅನುಭವಿಸುತ್ತಿದೆ. 

ಹಾಗಾದರೆ ಅದು ಹೇಗಿತ್ತು ? ಅದರ ಮುಂದಿನ ಆಕೃತಿಯ ನೆರಳು ಹೇಗಿದೆ, ಎತ್ತ 
ಸಾಗುತ್ತಿದೆ? 

ನಮ್ಮ ಸಂಗೀತಕ್ಕೆ ಆಗಿರುವುದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಾನಂತರ ಕಾಲದಲ್ಲಿ 
ಆದದ್ದೇ, ಆಗುತ್ತಿರುವುದೆ : ನಾವು ದೇಶವನ್ನು ಪುನಃ ಕಟ್ಟುವುದರಲ್ಲಿ ತೊಡಗಿದ್ದೇವೆ; 
ಹಿ೦ದಿನದರಲ್ಲಿ ಏನನ್ನು ಉಳಿಸಿಕೊಳ್ಳಬೇಕು, ಏನನ್ನು ಅಳಿಸಬೇಕು ಎಂಬುದರ ಸಂದಿಗ್ದ 
ದಲ್ಲಿ ತೊಳಲುತ್ತಿದ್ದೇವೆ. ವರ್ತಮಾನ ಕಾಲದ ಘಟನೆಗಳ ವೇಗದಿಂದ ಸ್ವಲ್ಲ ಮಟ್ಟಿಗೆ 
ದಿಗ್ಬಾ೦ತರಾಗಿದ್ದೇವೆ. ಭವಿಷ್ಯತ್ತಿನ ವಿಷಯದಲ್ಲಿ ನಮಗೆ ಭರವಸೆಯೂ ಉಂಟು, 
ಭಯವೂ ಉಂಟು. 

ಕಲೆಯಲ್ಲಿಯೆ ಆಗಲಿ, ಜೀವನದಲ್ಲಿಯೆ ಆಗಲಿ ವಾತಾವರಣವು. ಸಮಾಹಿತಗೊಳ್ಳದ 
ಬಿಗುಹುಗಳಿಂದ ಕ್ಲೋಭೆಗೊಂಡಿದೆ. ಹಳೆಯ-ಹೊಸ ಮೌಲ್ಯಗಳು ಮಾರ್ಪಾಟಿನ ಮೂಸೆ 
ಯಲ್ಲಿ ಕರಗತೊಡಗಿವೆ. ನಮ್ಮ ಜೀವನಕ್ರಮವು ಪ್ರಯೋಗದ ಬಡಿಗಲ್ಲಿನ ಮೇಲಿದೆ. 
ಸಮಸಾಮಯಿಕ ಪ್ರಪ೦ಚದ ಭಿತ್ತಿಯು ಬೆಳಕು-ನೆಳಲುಗಳ, ಭರವಸೆ-ಭಯಗಳ; ಜ್ಞಾನ- 
ಭ್ರಮನಿರಸನಗಳ, ಉತ್ಸಾಹ-ಜಾಗರೂಕತೆಗಳ, ಬ೦ಡಾಯ-ನವೋದಯಗಳ ಚೆಲ್ಲಾಟ 
ದಿಂದ ತುಂಬಿಹೋಗಿದೆ. | 


ನಮ್ಮ ಸ೦ಗೀತದ ಮುನ್ನಡೆ : ಒ೦ದು ಹೊಸ ಪೀಳಿಗೆ ೭೩೯ 


ದೃಷ್ಟಿ-ಧೋರಣೆ 

ನಮ್ಮ ಸ೦ಗೀತದಲ್ಲಿಯಾದರೂ ಅಷ್ಟೆ. ಮೊದಲನೆಯದಾಗಿ ನಮ್ಮ ದೃಷ್ಟಿ-ಧೋರಣೆ 
ಗಳೇ ಬದಲಾಯಿಸಿವೆ. ಈ ಕಲೆಯ ವಿಷಯದಲ್ಲಿ ಒ೦ದು ಹೊಸ ಸಾಮುದಾಯಿಕ ಪ್ರಜ್ಞೆ 
ಮೂಡಿಬರುತ್ತಿದೆ. ವೈಯಕ್ತಿಕಸ೦ಪರ್ಕ ಪ್ರಕ್ರಿಯೆಯಲ್ಲಿ ಶ್ರೀಸಾಮಾನ್ಯನು ಈಗ ಹೆಚ್ಚು 
ತಿಳುವಳಿಕಸ್ಮನೂ ಬುದ್ಧಿವ೦ತನೂ ಆಗಿದ್ದಾನೆ. ಸಂಗೀತದಲ್ಲಿ ಎಂದಿಗಿಂತ ಹೆಚ್ಚುಹೆಚ್ಚಾಗಿ 
ಭಾಗವಹಿಸುತ್ತಾನೆ. ಹಿಂದೆ ಇದ್ದಂತೆ ಸ೦ಗೀತಾಭಿರುಚಿಯು ಕಳ೦ಕವೆ೦ದಾಗಲೀ ಲಜ್ಜೆಗೆ 
ಕಾರಣವೆ೦ದಾಗಲಿ ತಿಳಿಯದೆ ತನ್ನ ಸಾಮಾಜಿಕ ಹಾಗೂ ಸಾ೦ಸ್ಕೃತಿಕ ಜೀವನದ ಅವಿಭಾಜ್ಯ 
ಅ೦ಗವೆ೦ದು ಭಾವಿಸುತ್ತಾನೆ. ಸಮಾಜದ ಉನ್ನತಮಟ್ಟಗಳಲ್ಲ೦ತೂ ಸ೦ಗೀತಾಭಿರುಚಿಯ 
ಪ್ರದರ್ಶನವು ಒರಿದು "ಫ್ಯಾಷನ್ನೇ' ಆಗಿದೆ. 

ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಾನಂತರದ ಕಲಾ ಇತಿಹಾಸವು ಅನೇಕ ಘಟನೆಗಳಿಂದ 
ತುಂಬಿಹೋಗಿದೆ. ಒಂದು ಪೀಳಿಗೆಯ ಹಿಂದಿದ್ದ ಘನವೆತ್ತ, ಸುಪ್ರಸಿದ್ಧ ಹೆಸರುಗಳು 
ಚರಿತ್ರೆಯ ಪುಟಕ್ಕೋ ಅಜ್ಞಾತವಾಸಕ್ಕೋ ನಡೆದುಹೋಗಿವೆ. ಅಂತಹದೇ ಬೇರೆ ಹೆಸರು 
ಗಳಿಗೆ ಎಡೆಮಾಡಿಕೊಟ್ಟಿವೆ. ನಿನ್ನೆ ಮೊನ್ನೆ ವೇದಿಕೆಯ ಮೇಲೆ ಗುರುಗಳ ಹಿಂದೆ ಕುಳಿತು 
ಕೊಳ್ಳುತ್ತಿದ್ದ, ಆತ್ಮಪ್ರತ್ಯಯವು ಸಾಲದಿದ್ದ ಯುವಕಯುವತಿಯರು ಈಗ ಅಂತಹದೇ 
ಶಿಷ್ಯವರ್ಗವನ್ನು ತಮ್ಮ ಬೆನ್ನಲ್ಲಿಟ್ಟುಕೊ೦ಡು ಪ್ರಸಿದ್ಧ, ಆತ್ಮಪ್ರತ್ಯಯನಿಷ್ಠ ವಿದ್ವಾಂಸ 
ರಾಗಿದ್ದಾರೆ, ಅದೇ ವೇದಿಕೆಗಳನ್ನೇರಿದ್ದಾರೆ. 

ಆದರೂ ಪ್ರತಿಷ್ಠಾವ೦ತ ಹೆಸರುಗಳ ಅ೦ಧಪೂಜೆಯೇನೋ ಇಂದು ಮುಂದುವರಿದೇ 
ಇದೆ. ಸಮ್ಮೇಳನ, ಸಭಾಕಚೇರಿಗಳಲ್ಲಿ ಇಂತಹ ಹೆಸರುಗಳದೇ ಇಂದಿಗೂ ಶ್ರೀರಕ್ಷೆ. ಅಲ್ಪ 
-ಜ್ಞಾತರಾದ, ಅಷ್ಟೇನೂ ಪ್ರಸಿದ್ಧರಲ್ಲದ, ಆದರೆ ಪ್ರತಿಭೆಯುಳ್ಳ ಸ್ಥಳೀಯ ವಿದ್ವಾಂಸರು. 
ಮೊಳಕೆಯೊಡೆದು ಮೇಲೆ ಬರಲು ಶ್ರಮಿಸುತ್ತಿರುವ ಬೀಜದಂತೆ, ತಮ್ಮ ವೃತ್ತಿಜ್ಯೇಷ್ಠರ, 
ಸ೦ಗೀತಸಭೆಗಳ ಅದುಮುವ ಒತ್ತಡವನ್ನು ಅನುಭವಿಸುತ್ತಲೇ ಇದ್ದಾರೆ. ಅಂತಹ 
ವಿದ್ವಾಂಸರು ತಮ್ಮನ್ನು "ಮುಂದೆ ತರುವ' ಸಾಕುತ೦ದೆಯನ್ನೋ, ಪ್ರಭಾವ-ದಾಷ್ಟಿಕ 
ಗಳನ್ನೋ, ಜಾಹೀರಾತು ತ೦ತ್ರಗಳನ್ನೋ, ಪಾಮರರ೦ಜಕ ಥಳಕು- ಸು ಘ 
“ತಾಲೀಬಜಾವ್‌' ತ೦ತ್ರಗಳನ್ನೋ ಸ೦ಪಾದಿಸಿಕೊಳ್ಳಬೇಕಾಗಿದೆ. 

ನಮ್ಮ ಧೋರಣೆಯಲ್ಲಿ ಇನ್ನೂ ಒಂದು ಬದಲಾವಣೆಯಾಗಿದೆ : ಪ್ರಜಾತಂತ್ರ 
ಎನ್ನುವುದು ಈಗ ಕೇವಲ ರಾಜಕೀಯ ಧ್ಯೇಯ, ಭಾವನಾವ್ಯೂಹ ಅಥವಾ ಸಂಸ್ಥೆಯಾಗಿ 
ಉಳಿದಿಲ್ಲ ; ಅದು ನಮ್ಮ ಸಮಸಾಮಯಿಕ ಬಾಳ್ವೆಯ ಆರ್ಥಿಕ, ಸಾಮಾಜಿಕ ಹಾಗೂ 
ಸಾ೦ಸ್ಕೃತಿಕ ಸ್ತರಗಳಲ್ಲಿಯೂ ಕ್ರಿಯಾಶೀಲವಾಗಿದೆ. ಒಳ್ಳೆಯದಕ್ಕೋ, ಅಲ್ಲವೋ-ಅ೦ತೂ 
ಪ್ರಜಾತಂತ್ರವು ಸಂಗೀತದಲ್ಲಿ ಬಂದಿದೆ, ನಿಲ್ಲಲೆ೦ದು ಬಂದಿದೆ. ಸಂಗೀತದ ವೇದಿಕೆ 
ಯಿಂದು ರಾಜಾಸ್ಥಾನ, ದೇವಸ್ಥಾನಗಳಿ೦ದ ನಡುಬೀದಿಗೆ ಪಲ್ಲಟಗೊಂಡಿದೆ. ಇದು 
ಅಕ್ಷರಶಃ ನಿಜವೂ ಹೌದು. ರಾಮೋತ್ಸವ ಗಣೇಶೋತ್ಸವಗಳಲ್ಲಿ ನಡುಬೀದಿಯಲ್ಲಿ, 
ನಡುರಾತ್ರಿ, ಹತ್ತಾರು ಸಾವಿರ ಮಂದಿ ಕುಳಿತು ಸ೦ಗೀತಕಚೇರಿಗಳನ್ನು ತನ್ಮಯರಾಗಿ 


೭೪೦ ಕರ್ಣಾಟಕಸ೦ಗೀತವಾಹಿನಿ 


ಕೇಳುವುದನ್ನು ಹಿಂದೆ ಯಾರು ಕಂಡಿದ್ದರು? ಪ್ರಭುಗಳು, ಶ್ರೀಮಂತರು. ಧಾರ್ಮಿಕ 
ಮಠಗಳು ಸಂಗೀತಕ್ಕೆ, ಸಂಗೀತವಿದ್ವಾಂಸರಿಗೆ ನೀಡುತ್ತಿದ್ದ ಆಸರೆ, ಪ್ರೋತ್ಸಾಹಗಳು 
ಇ೦ದು ಶ್ರೀಸಾಮಾನ್ಯನಿ೦ದಲೂ ಸಂಘಸಂಸ್ಥೆಗಳಿಂದಲೂ ದೊರೆಯುತ್ತಿವೆ. ಹೀಗೆ ಅರ 
ಮನೆ-ಅ೦ತಃಪುರ-ದೇವಾಲಯಗಳ ಸುಗ೦ಧ, ಧೂಪಗಳ ವಾತಾವರಣದಲ್ಲಿ ಉಸಿರಾಡಿ 
ಬಿಳಿಚಿಕೊಂಡಿದ್ದ ಸಂಗೀತವು ಬೀದಿ-ಬಯಲುಗಳ ಸ್ವಚ್ಛ೦ದ ಗಾಳಿ ಬಿಸಿಲುಗಳನ್ನು 
ಮೈಗೂಡಿಸಿಕೊಂಡು ಹೃಷ್ಟ-ಪುಷ್ಪವೂ ದೃಢವೂ ಧೃಷ್ಟವೂ ಆಗಿದೆ. ನಿಜ, ಆದರೂ 
ಒಮ್ಮೊಮ್ಮೆ ಸಂದೇಹ ಬರುತ್ತದೆ--ತನ್ನ ಹಿಂದಿನ ಭೂಮಿಕೆಯಲ್ಲಿದ್ದ ಆಕರ್ಷಕ. ಅರ್ಧ 
ವಾಸ್ತವ ಸ್ವಪ್ನಸುಂದರ ಜಗತ್ತನ್ನು ನಮ್ಮ ಸಂಗೀತವು ಕಳೆದುಕೊ೦ಡುಚಿಟ್ಟಿದೆಯೆ ? 
ಕಲೆಯ ಜೀವಾಳವೇ ವಸ್ತುನಿಷ್ಠವಲ್ಲದ, ಅರ್ಧಸತ್ಯದ ಭಾವನಾವ್ಯೂಹ. ಅದನ್ನು ಕಳೆದು 
ಕೊ೦ಡು ನಗ್ನಸತ್ಯದ, ಅನುಕಂಪರಹಿತ ವಾಸ್ತವಿಕತೆಯ ಸೂರ್ಯನ ಪ್ರಖರತಾಪಕ್ಕೆ 
ಮೈಯೊಡ್ಡಿ ನಿಲ್ಲುವುದು ಕಲೆಗೆ ಒಳ್ಳೆಯದೆ ? ಹೆಚ್ಚುಹೆಚ್ಚು ಮಂದಿಯನ್ನು ಮುಟ್ಟುವುದು, 
ಹೆಚ್ಚು ತೀವ್ರವಾಗಿ, ಹೆಚ್ಚು ಕ್ರಿಯಾಶೀಲವಾಗಿ ಸೌ೦ದರ್ಕಾನುಭವದಲ್ಲಿ ಪಾಲುಗೊಳ್ಳು 
ವುದು-ಇದು ಪ್ರಜಾತಂತ್ರವೆನಿಸಿದರೆ. ಕಲೆಯಲ್ಲಿ ಪ್ರಜಾತ೦ತ್ರವು ಪ್ರೇರಕ, ಪೂರಕ. 
ಕಲಾಧರ್ಮಿಯು ಲೋಕಧರ್ಮಿಗೆ ಮಾತ್ರ ಎಡೆಗೊಡುವುದು. ಕಲೆಯ ಗುಣ, ಮಟ್ಟ, 
ಪ್ರವೃತ್ತಿ, ದಿಕ್ಕುಗಳನ್ನು ಜನತಾಜನಾರ್ದನನ ಬಹುಮತವು ನಿರ್ಣಯಿಸುವುದು, ಐಕ್ಕ, 
ಅವಿಚ್ಛಿನ್ನತೆಗಳಿಗೆ ಭಂಗತರುವುದು--ಇದು ಪ್ರಜಾತಂತ್ರವಾದರೆ, ಕಲೆಗೆ ಇದು ಮಾರಕ. 

ಈ ಭಯವು ಸಕಾರಣವಾದುದೆ, ವಾಸ್ತವವಾದುದೆ. ಇಲ್ಲಿ ನಾವು ಈ ಎರಡು 
ಸ೦ಗತಿಗಳನ್ನು ಎದುರಿಸಬೇಕಾಗಿದೆ : ಕಲೆಗಾರನ ಮನೋವೃತ್ತಿ, ಹಾಗೂ ಕಲೆಯಲ್ಲಿನ 
ಸಂಪರ್ಕಮಾಧ್ಯಮ. ನಮ್ಮ ಸಂಗೀತವಿದ್ವಾ೦ಸರನ್ನು ಗಮನಿಸಿದ್ದೀರಾ ? ಅವರಲ್ಲಿ 
ಬಹುಮಂದಿ ಜನಗಳನ್ನು, ಸ೦ಗೀತಸಭೆಗಳನ್ನು ಸಂತೋಷಪಡಿಸಲು ಏನನ್ನು ಮಾಡಲೂ 
ಸಿದ್ದರು ; ತಮ್ಮ ಪ್ರತಿಭೆಯನ್ನು ನಗದು ಹಣವಾಗಿ ಪರಿವರ್ತಿಸಲು ತೀರಾ ಆತುರರು 
ತಮ್ಮ ಹೆಗ್ಗಳಿಕೆಯನ್ನು ಮನದಟ್ಟುಮಾಡಿಸುವುದರಲ್ಲಿ ಅವಸರಮಾಡುತ್ತಾರೆ. ಎರಡು 
ಮೂರು ತಲೆಮಾರುಗಳ ಹಿ೦ದೆ ಕಲೆಯು ಕಲೆಗಾರನಲ್ಲಿ ಆಶ್ರಯಿಸಿದ್ದ ತಾದಾತ್ಮ್ಯಭಾವ 
ಆದರ್ಶಗಳ ಅನುಷ್ಠಾನ, ಸ್ಪಯಮರ್ಪಣ, ಭರ್ಜರಿಯಾದ ಪೂರ್ವಸಿದ್ಧತೆ ಹೇರಳವಾದ 
ಸಾಧನಸ೦ಪತ್ತಿಯ ಸಂಪಾದನೆ, ಇವುಗಳನ್ನು ದ್ರುತಗತಿಯ ಗೀಳು, "ಸರ್ಕಸ್ಸು", ಥಳಕು 
ಶೀಘ್ರ ಪ್ರಸಿದ್ಧಿಗೆ ಅಡ್ಡದಾರಿ-ಒಳದಾರಿ ಇವುಗಳು ಅಟ್ಟಿಸಿಕೊ೦ಡು ಹೋಗುತ್ತಿವೆ. ವಿದ್ಯಾ 
ದೃಷ್ಟಿ, ಪಾ೦ಡಿತ್ಯಗಳಿಗೆ ಇ೦ದು ಬೆಲೆ ಕಡಿಮೆ. 

ಇದೇಕೆ ಹೀಗಾಯಿತು ಏಕೆಂದರೆ ಬಹುಮಂದಿ ಸ೦ಗೀತವಿದ್ವ್ಹಾ೦ಸರು ಇಂದು ತಮ್ಮ 
ಸಂಗೀತದ ಅಂಗಡಿಯಿಟ್ಟಿದ್ದಾರೆ :ಅಗ್ಗದ, ಎಲ್ಲರಿಗೂ ಬೇಕಾದ ಮಾಲು ಹೆಚ್ಚುಹೆಚ್ಚಾಗಿ 
ಬೇಗ ಬೇಗ ಮಾರಾಟವಾಗುತ್ತದೆ೦ದು ಅವರು ಬಲ್ಲರು. ಅವರು ತಮ್ಮ ಕಲೆಯನು 
ಮಾರುಕಟ್ಟೆಯ ಬೇಡಿಕೆ-ಸರಪರಾಜು ತತ್ತ್ವಕ್ಕೆ ಅಳವಡಿಸಿಕೊ೦ಡಿದ್ದಾರೆ. ಸ೦ಗೀತಕ್ಷೇತ 
ದಲ್ಲಿ ಪ್ರತಿಷ್ಠೆಹೊ೦ದಿದ ವಿದ್ವಾಂಸರು ಸುಲಭವಾಗಿ, ಸ್ವಸ್ಥವಾಗಿ, ಶ್ರಮಪಡದೆ. ರೈಲ 


ನಮ್ಮ ಸಂಗೀತದ ಮುನ್ನಡೆ : ಒಂದು ಹೊಸ ಪೀಳಿಗೆ ೭೪೧ 


ವೇಳಾಪಟ್ಟಿಗಳಿಗೆ ಹೊಂದಿಸಿ ಕಚೇರಿಮಾಡುವ ಕಲೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. 
ತಮ್ಮ ವೈಯಕ್ತಿಕ ದೌರ್ಬಲ್ಯ, ಮಾನಸಿಕ ಲೋಪ, ವ್ಯಕ್ತಿವೈಲಕ್ಷಣ್ಯ ಅಥವಾ ಐಲುಪೈಲು 
ಗಳು ಪ್ರತಿಭೆಯ ಸ್ಪಾಭಿವ್ಯಕ್ತಿ ಎಂದು ಶ್ರೋತೃಗಳನ್ನು ನಂಬಿಸಳೆಸುತ್ತಾರೆ. ಇದನ್ನೆಲ್ಲ 
ನಂಬುವ ಮುಗ್ಧಜನದ, ಹಿಂಬಾಲಕ, ಬೆ೦ಬಡುಕ ಜನದ, ಪ್ರತಿಷ್ಠಾಪೂಜಕರ, ಇತರ 
ಶ್ರೋತೃಗಳಿಗೆ ತಾವೆಷ್ಟು ಜ್ಞಾನಸ್ಮರು ಎಂದು ತೋರಿಸಲು ಆತುರರಾದ ಕೇಳುಗರ ಗುಂಪು 
ಲೊಚಗುಟ್ಟುತ್ತ ಹೀರಿಕೊಳ್ಳುತ್ತದೆ, ವ್ಯಕ್ತಿಪೂಜೆ ಬಲಗೊಳ್ಳುತ್ತದೆ. ಇದರಿಂದಾಗಿ ಪ್ರತಿಷ್ಠೆ 
ಯನ್ನು ಇನ್ನೂ ಗಳಿಸದ ತರುಣಪೀಳಿಗೆಯ ಕಲಾವಿದರು ಇ೦ತಹ ಹಿರಿಯರ ಅನುಕರಣೆ 
ಯಲ್ಲಿ, ಅಲ್ಪಸಾಧನೆ-ಸ್ಟಲ್ಪಸಿದ್ಧಿಗಳಲ್ಲಿ ತೃಪ್ತಿಪಟ್ಟುಕೊಳ್ಳುತ್ತಾರೆ. ಕಲೆಯಾಗಲಿ ಮಾನವನ 
ಇನ್ನು ಯಾವುದೆ: ಉದ್ಯಮವಾಗಲಿ ಸವಾಲಿನ ಸ್ಫೂರ್ತಿಯಿಲ್ಲದೆ. ಅಲ್ಪತೃಪ್ತಿಯ ಗಿಡ್ಡತನ 
ದಲ್ಲಿ, ಹೇಗೆ ಬೆಳೆದೀತು ? ಹತ್ತುವುದರ ಬದಲು ಹರಡುವುದರಲ್ಲಿಯೇ ತೃಪ್ತವಾದರೆ 
ಅದು ತನ್ನನ್ನು ಕ೦ಡುಕೊಳ್ಳುವುದರಲ್ಲಿ ಹೇಗೆ ಸಫಲವಾದೀತು ? 

ಆದರೆ ನಮ್ಮ ಸುದೈವದಿಂದ ಈ ಚಿತ್ರಣವು ಸಂಪೂರ್ಣವಾಗಿ ಕುರುಡುಕತ್ತಲೆಯ 
ದಲ್ಲ. ಸಂಗೀತವೆ ಬಾಳಿನ ಬೆಳಕಾದ, ಅಂತರಂಗಸರ್ವಸ್ವವಾದ ಸಂಗೀತ ವಿದ್ವಾಂಸರು 
ನಮ್ಮಲ್ಲಿ ಇಲ್ಲದೆ ಇಲ್ಲ. ಅಂತಹವರು ಕಲೆಗಾಗಿ ಬದುಕಿದ್ದಾರೆ; ಅವರಿಗಾಗಿ ಕಲೆ ಬದು 
ಕಿಲ್ಲ. ಅಂತಹವರು ಸಂಗೀತಕ್ಕೆ ಪ್ರಾಣರಸವನ್ನೂಡಿಸುವುದರಲ್ಲಿ ಯಶಸ್ವಿಗಳಾಗಿದ್ದಾರೆ. 
ಅಲ್ಲದೆ ನಮ್ಮ ಶ್ರೋತೃಗಳಲ್ಲಿ ಎಲ್ಲರೂ ಮುಗ್ಗರೆಂದಾಗಲಿ, ಪ್ರತಿಷ್ಠಾಪೂಜಕರೆಂದಾ 
ಗಲಿ, ಹಿಂಬಾಲಕ, ಬೆ೦ಬಡುಕರೆ೦ದಾಗಲಿ ಅಲ್ಲ. ಸಂಗೀತವನ್ನು ಸದಭಿರುಚಿಯಿ೦ದ ಕೇಳಿ 
ಸಹಾನುಭೂತಿಯುತ, ಪ್ರೌಢ ವಿಮರ್ಶೆಯನ್ನು ಮಾಡುವ ಶ್ರೋತೃಗಳಿಗೇನೂ ಕಡಿಮೆ 
. ಯಿಲ್ಲ. ಅಂತಹವರು ಸದ್ದು ಗಲಭೆಗಳಿಲ್ಲದೆ, ಆಟಾಟೋಪ--ಅಬ್ಬರಗಳಿಲ್ಲದೆ ನಮ್ಮ 
ಸಂಗೀತದ ಗುಣಗಾ೦ಭೀರ್ಯಗಳನ್ನು ಸ೦ವರ್ಧಿಸುತ್ತಾರೆ. ಚಿರಮಭಿವರ್ಧತಾ೦ ಸಂಗೀತ 
ಸಹ್ಯದಯರಸಿಕಶ್ರೀಃ ! 


ಸಂಪರ್ಕಮಾಧ್ಯಮ 

ನಾವಿಂದು ಎದುರಿಸಬೇಕಾಗಿರುವ ಎರಡನೆಯ ಸಮಸ್ಯೆಯೆಂದರೆ ಸಮಸಾಮಯಿಕ 
ವಾಗಿ ಮೂಕವಿಸ್ಮಿತರನ್ನಾಗಿಸುವಷ್ಟು ಬೆಳೆದು ನಿಂತಿರುವ ಸಂಪರ್ಕದೈತ್ಯ! ಸಂಪರ್ಕ 
"ವಿಧಾನಗಳಲ್ಲಿ ಸಾಧಿತವಾಗಿರುವ ತಾಂತ್ರಿಕ ಪ್ರಗತಿಯು ವರವೂ ಹೌದು, ಶಾಪವೂ 
ಹೌದು. ಸಾರ್ವಜನಿಕ ಸ೦ಪರ್ಕವಿಧಾನಗಳಲ್ಲಿ ಇ೦ದು ದೊರೆಯುವ ವೈವಿಧ್ಯವಿಸ್ತಾರಗಳು 
` ಕಲ್ಪನೆಯನ್ನೂ ನಾಚಿಸುವ೦ತವು. ಸಾರ್ವಜನಿಕ ಧ್ವನಿವರ್ಧನ ತ೦ತ್ರಗಳೂ, ದೂರಶ್ರವಣ, 
ದೂರದರ್ಶನ ಮತ್ತು ಆಕಾಶವಾಣಿಗಳು ಈ ಸರ್ವೇಸಾಮಾನ್ಯವಾಗಿ ಬಿಟ್ಟಿವೆ. ಟ್ರಾನಿಸ್ಟರ್‌ 
ರೇಡಿಯೋ ಟೇಪ್‌ರಿಕಾರ್ಡುರುಗಳು ಅಪರೂಪವಾಗಲಿ ಭೋಗವಸ್ತುಗಳಾಗಲಿ ಸೌಕರ್ಯ 
ಪಸ್ತುಗಳಾಗಲಿ ಉಳಿಯದೆ ಎಲ್ಲರ ಸ್ಟತ್ತಾಗಿವೆ--ಕೆಲವು ವೇಳೆ ಇತರರಿಗೆ ಅನಾನುಕೂಲ 
ವೆನ್ನಿಸುವಷ್ಟರಮಟ್ಟಿಗೆ, ಫ್ಯಾಷನ್‌ ಎನ್ನಿಸುವಷ್ಟರಮಟ್ಟಿಗೆ; ಅಷ್ಟೇಕೆ, ನೀರವದ ಶಾಂತಿ 


೭೪೨ ಕರ್ಣಾಟಕಸ೦ಗೀತವಾಹಿನಿ 


ಯಾಗಲಿ, ಕಿವಿಗಡಚಿಕ್ಕುವ ಧ್ವನಿವರ್ಧನದಿ೦ದ ವಿಕೃತಗೊ೦ಡ ಸ೦ಗೀತದ ತಟ್ಟೆಗಳ 
ಆರ್ಭಟದಿ೦ದ ತಪ್ಪಿಸುವುದಾಗಲಿ ಇ೦ದಿನ ನಾಗರಿಕ ಜೀವನದಲ್ಲಿ ಮೊಲದ ಕೊ೦ಬಿನಷ್ಟು 
ವಿರಳವಾಗಿಬಿಟ್ಟಿದೆ ! 

ಸಾರ್ವಜನಿಕ ಸ೦ಪರ್ಕವಿಜ್ಞಾನವು ಈಗ ಎಂದಿಗಿಂತ ಹೆಚ್ಚು ಹೇರಳವಾದ, ದಕ್ಷವಾದ 
ಸಾಧನಗಳನ್ನು ನೀಡಿದೆ. ಸಾವಿರಗಟ್ಟಲೆ ಶ್ರೋತೃಗಳನ್ನೋ ಪ್ರೇಕ್ಷಕರನ್ನೋ ಸುಲಭವಾದಿ 
ತುಂಬಿಕೊಳ್ಳಬಲ್ಲ ಶ್ರೋತೃಗೃಹಗಳು ಇಂದು ಎಲ್ಲ ದೊಡ್ಡ ನಗರಗಳಲ್ಲೂ ಸರ್ವೇ 
ಸಾಮಾನ್ಯವಾಗಿವೆ. ಧ್ವನಿವರ್ಧನತ೦ತ್ರಗಳೂ ನಾದವಹನ-ನಾದಪುನರುತ್ಪಾದನಗಳಲ್ಲಿ 
ನಿಷ್ಕೃಷ್ಟ ಯಾಥಾತಥ್ಯವೂ ಉತ್ತಮಸಂಗೀತವನ್ನು ಶ್ರೀಸಾಮಾನ್ಯನ ಮನೆಬಾಗಿಲಿಗೇ 
ಒಯ್ದಿವೆ. ಟೇಪ್‌ರಿಕಾರ್ಡರ್‌, ಚಲನಚಿತ್ರಗಳ೦ತಹ ಸಾರ್ವಜನಿಕ ಸಂಗೀತಸ೦ಪರ್ಕ 
ಮಾಧ್ಯಮಗಳು ಹಾಗೂ ಉಳಿಸಿಕೊಡುವ ಸಾಧನಗಳು ಮೊದಮೊದಲು ವರವಾಗಿಯೇ 
ಬಂದವು. ಆದರೆ ತಂತ್ರವಿಜ್ಞಾನವು ಮುನ್ನಡೆದು ಇಂತಹ ಸಾಮಗ್ರಿಗಳು ಹೇರಳವಾಗಿ 
ಹಾಗೂ ಮಧ್ಯಮವರ್ಗದ ಜನತೆಗೂ ದೊರೆಯುವಷ್ಟು ಅಗ್ಗವಾಗಿ ದೊರೆಯಲಾರಂಭಿಸಿ. 
ದಾಗ ಶ್ರೀಮ೦ತರಲ್ಲದ, ಸದಭಿರುಚಿಯುಳ್ಳ ಜನ ಸಹ ಉತ್ತಮವಾದ ತಮಗೆ ಪ್ರಿಯ 
ವಾದ ಸಂಗೀತವನ್ನು ಟೇಪ್‌ಗಳಲ್ಲಿ ಸ೦ಗ್ರಹಿಸಿಟ್ಟುಕೊಳ್ಳಲು ಅವಕಾಶವಾಯಿತು. ಚಾರಿ 
ತ್ರಿಕ ಮತ್ತು ಶೈಕ್ಷಣಿಕ ದೃಷ್ಟಿಯಿಂದ ಇ೦ತಹ ಸಾಧನಗಳು ವರಪ್ರಸಾದವೆಂಬುದರಲ್ಲಿ 
ಎಳ್ಳಷ್ಟೂ ಸಂದೇಹವಿಲ್ಲ. 

ಇದು ಒಳ್ಳೆಯದೆ, ಆದರೆ ಇಂತಹ ಸಾಮಗ್ರಿಗಳ ವಿಪುಲತೆಯೆ ನಮ್ಮ ಸಂಗೀತದ 
ಶತ್ರುವೂ ಹೌದು, ಶಾಪವೂ ಹೌದು. ಏಕೆಂದರೆ ಇದರಿಂದಾಗಿ ನಮ್ಮನ್ನು ಹೆಚ್ಚು 
ಭಾವಶ್ರೀಮಂತರನ್ನಾಗಿಸದಿದ್ದರೆ ಬೇಡ, ರಸಜ್ಜರನ್ನಾಗಿಸದಿದ್ದರೆ. ಬೇಡ, ಕಡೆಯಪಕ್ಷ 
ರಸದಾರಿದ್ರ್ಯಕ್ಕೋ ಭಾವನೈಚ್ಯಕ್ಕೋ ನಮ್ಮನ್ನು ಈಡುಮಾಡದಿದ್ದರೆ ಸಾಕು ಎನ್ನುವಂತಹ 
"ಮಸಾಲೆ' ತುಂಬಿದ ಕೆಟ್ಟ ಅಥವಾ ಅಗ್ಗದ, ಅರ್ಥರಹಿತ ಸಂಗೀತವು ಕಿವಿಮನಸ್ಸುಗಳ 
ಮೇಲೆ ಆಕ್ರಮಣಮಾಡುವ ಸಾಧ್ಯತೆಯು ಎಂದಿಗಿಂತ ಹೆಚ್ಚಾಯಿತು, ಸುಲಭವಾಯಿತು. 
ಅಲ್ಲದೆ, ಎಷ್ಟೇ ಉತ್ಕೃಷ್ಟವಾಗಿದ್ದರೂ ತಟ್ಟೆಗಳಲ್ಲಿ ಟೇಪುಗಳಲ್ಲಿ ಹಿಡಿದಿಟ್ಟ ಸಂಗೀತವು 
ಜೀವಂತ, ಪ್ರತ್ಯಕ್ಷ ಸಂಗೀತದ ಸ್ಥಾನವನ್ನು ಎಂದಿಗೂ ಪಡೆಯಲಾರದು. ಪಡೆಯ 
ಬಾರದು. ಅ೦ತಹ ಹಿಡಿದಿಟ್ಟ ಸ೦ಗೀತದಿ೦ದ ಶ್ರದ್ಧೆ, ಗಾ೦ಭೀರ್ಯ ಮತ್ತು ಹೊಣೆಗಾರಿಕೆಯ 
ಧೋರಣೆಯು ಕುಂಠಿತವಾಗುತ್ತದೆ. ಸಂಗೀತವನ್ನೂ ಅದರ ಅಂತರಂಗದ ಮೌಲ್ಯಗಳನ್ನೂ 
ಹಗುರವಾಗಿ ಕಾಣುವ ಮನೋವೃತ್ತಿ ಬಲಿಯುತ್ತದೆ. ಶ್ರಮವಿಲ್ಲದೆ, ಕಷ್ಟಪಡದೆ ಪಡೆದು 
ಕೊಂಡ ಯಾವುದೆ ವಸ್ತುವಿನ ಪ್ರಾಮುಖ್ಯವೂ ಬೆಲೆಯೂ ಕಾಲವು ಕಳೆದಂತೆಲ್ಲ ಕಡಿಮೆ 
ಯಾದಂತೆ ತೋರುತ್ತದೆ; ಅಂತಹ ವಸ್ತುಗಳ ವಿಷಯದಲ್ಲಿ ಅಪಾಯಕಾರಿಯಾದ ತೃಪ್ತ 
ಭಾವವು ಮೂಡಿ ಅನ್ವೇಷಣ, ಯತ್ನಶೀಲತೆಗಳನ್ನು ಮುರುಟಿಸುತ್ತದೆ. ಟೇಪ್‌ಗಳಲ್ಲಿ 
ಹಿಡಿದಿಟ್ಟ ಸಂಗೀತವು ಟಿನ್‌ಗಳಲ್ಲಿ ಬರುವ ಆಹಾರದಂತೆ. ಅದು ವ್ಯಕ್ತಿಸ್ಟರೂಪವಿಲ್ಲದ್ದು, 
ಇಂದ್ರಿಯಕ್ಕೆ ರುಚಿಕೊಟ್ಟರೂ ಕೊಡಬಹುದೇನೋ. ಆದರೆ ವೈಯಕ್ತಿಕತೆಯ, ಆತ್ಮೀ 


ನಮ್ಮ ಸಂಗೀತದ ಮುನ್ನಡೆ : ಒಂದು ಹೊಸ ಪೀಳಿಗೆ ೭೪೩ 


ಯತೆಯ ಆಪ್ಕಾಯನವನ್ನ೦ತೂ ಕೊಡಲಾರದು. ಶ್ರೋತೃವಿನ ವೈಯಕ್ತಿಕ ತಾದಾತ್ಮ್ಯವೂ, ` 
ಪ್ರತ್ಯಕ್ಷವಾಗಿ ಭಾಗವಹಿಸುವುದರಿಂದ ಮಾತ್ರ ಆಗುವಂತಹ ಸೌಂದರ್ಯಾನುಭೂತಿ, ರಸ 
ಸಾಕ್ಷಾತ್ಕಾರಗಳೂ ಕಲೆಯ ಜೀವಾಳವೆಂದಾದರೆ, ಹಿಡಿದು ಉಳಿಸಿಟ್ಟ ಸಂಗೀತದಿಂದ 
ಆಗುವ ಪ್ರಯೋಜನವು ಎರಡನೆಯ ದರ್ಜೆಗೆ ಸೇರಿದ್ದು. ಈ ಮಾತು ಸೂಕ್ತ ಬದಲಾವಣೆ 
ಗಳೂಡನೆ ಚಲನಚಿತ್ರ ಸಂಗೀತಕ್ಕೂ ಅನ್ವಯಿಸುತ್ತದೆ. ಅದು ಕಿವಿಗೆ ಒದಗಿಸುವ ದಿಢೀರ್‌ 
ಸುಖ, ಬಾಹುಳ್ಯಗಳು ಅದರ ಅಭದ್ರ ಅಡಿಪಾಯವನ್ನೂ ಆಕರ್ಷಣೆಯ ಕ್ಷಣಿಕತೆಯನ್ನೂ 
ಮರೆಮಾಚುತ್ತಿವೆ. ಅದು ನಮ್ಮ ಯುವಪೀಳಿಗೆಯನ್ನು ಶಾಸ್ತ್ರೀಯಸ೦ಗೀತದ ಮೌಲ್ಯಗಳಿಗೆ 
ವಿಮುಖವಾಗಿಸುವುದರಲ್ಲಿ ಯಶಸ್ವಿಯಾಗಿದೆ. ಇ೦ತಹ ವಿಮುಖತೆ ಶಾಸ್ತ್ರೀಯ ಸಂಗೀತಕ್ಕೆ 
ಮಾತ್ರ ಮೀಸಲಾಗಿಲ್ಲ. ಅದು ಪಾರಂಪರಿಕ, ಶಾಸ್ತ್ರೀಯ, ಗಾಢ ಮೌಲ್ಯಗಳಿಂದ ಹಿಮ್ಮೆಟ್ಟಿ 
ಕ್ಷಣಾಕರ್ಷಣೆಯ ಬಿಸಿಲುಗುದುರೆಯ ಬೆನ್ನೇರಬಯಸುವುದು ಇಂದಿನ ತಾಂತ್ರಿಕ ಯುಗದ 
ಶಾಪಗಳಲ್ಲೊಂದು. 


ಸಾಮಗ್ರಿ 

ತಾಂತ್ರಿಕವಿಜ್ಞಾನವು ನಾಗರಿಕತೆಗೆ ದೊರಕಿಸಿ ಕಣ್ಣುಕೋರೈಸುವ ನವ್ಯತೆ, ಸುಖ, ಭೋಗ 
ಗಳಿಗೆ ನಾವು ಅನಾಲೋಚನೆಯಿಂದಾಗಿ ಬಲಿಬಿದ್ದಿದ್ದೇವೆ. ತ೦ತ್ರವಿಜ್ಞಾನವು ನಮ್ಮನ್ನು 
ಪರಾವಲ೦ಬನೆಯ ದಾಸ್ಕದಿ೦ದ ಬಿಡಿಸಿತು ಎಂದುಕೊಂಡೆವು, ಆದರೆ ಅದಕ್ಕಿಂತ ತೀವ್ರ 
ಗುಲಾಮತನದ ಗೀಳಿಗೆ ಇಂದು ನಾವು ತುತ್ತಾಗಿದ್ದೇವೆ. 

ನಮ್ಮ ಸಂಗೀತದ ಉಪಕರಣ-ಸಾಮಗ್ರಿಗೆ ನಾವೇನನ್ನು ಸೇರಿಸಿದ್ದೇವೆ ? ಅತ್ಯಲ್ಪವಾಗಿ, 
ಎನ್ನದೆ ವಿಧಿಯಿಲ್ಲ. ಪ್ರಯೋಗ ಹೊಸದು, ಉಪಕರಣ ಮಾತ್ರ ಹಳೆಯದೆ. ಸ್ವಲ್ಪ ವಾದ್ಯ 
.ಮೇಳತಂತ್ರ, ಹಿಂದೂಸ್ಥಾನೀ-ಕರ್ಣಾಟಕಪದ್ಧತಿಗಳಲ್ಲಿ ಸಾಧಾರಣಾ೦ಶದ ಅಷ್ಟಿಷ್ಟು 
ಅನ್ವೇಷಣೆ ಇಷ್ಟು ಬಿಟ್ಟರೆ ನಾವು ಸಾಧಿಸಿದ್ದೇನು? ಹಾಡಿ ನುಡಿಸುವ ವಸ್ತುವಿನ ಬಾಹುಳ್ಯ 
ವೇನೋ--ಸಹಜವಾಗಿಯೇ--ಒಂದಿಗಿ೦ತ ಹೆಚ್ಚಾಗಿದೆ, ನಿಜ ಹೊಸ ಗೇಯರಚನೆಗಳ, 
ಹೊಸ ರಾಗಗಳ ಮಹಾಪೂರವೆ ಇಂದಿನ ಸ೦ಗೀತಭೂಮಿಯಲ್ಲಿ ತುಂಬಿಬಂದಿದೆ 
ಎಂಬುದೂ ನಿಜ. ಆದರೆ ಇದು ಗಾತ್ರಸ೦ವರ್ಧಕ ; ಗುಣಸ೦ವರ್ಧಕವಲ್ಲ, ಸ್ವರೂಪ 
` ನಿರ್ಧಾರಕವಲ್ಲ. ಸ೦ಗೀತರಸಿಕರಿಗೆ೦ದು ನಾವು ಯಾವ ಹೊಸ ವಾದ್ಯಗಳನ್ನು ಕೊಟ್ಟೆವು? 
ಕೊಟ್ಟದುದರಲ್ಲಿಯಾದರೂ ಸೃಜನಶೀಲವಾದುದು, ಸುಲಭವಾದುದು, ನಿಜವಾಗಿಯೂ 
ಹೊಸತಾದುದು ಎಷ್ಟು ? ಇಂದಿನ ವಾಗ್ಗೇಯಕಾರರಲ್ಲಿ ವಿವಾದಿಸ್ವರಬಾಹುಳ್ಯದ, ಲಯದ 
ಜಿಕ್ಕಟಿನ, ಲಯಕ್ಲಿಷ್ಟತೆಯ ಕಡೆಗೇ ಬಲವತ್ತರವಾದ ಒಲವಿರುವಂತೆ ಕಂಡುಬರುತ್ತದೆ. 
ಆಧುನಿಕಸಮಾಜದಲ್ಲಿ ಮೂಡಿರುವ ಅತೃಪ್ತಿ, ಅವ್ಯವಸ್ಥೆ ಮತ್ತು ಬಿಗುಹು-ಬಿಕ್ಕಟ್ಟುಗಳೇ 
ಇಲ್ಲಿಯೂ ಪ್ರತಿಜಿ೦ಬಿಸಿವೆ, ಅಷ್ಟ. ಸಂಗೀತದಲ್ಲಿನ ಈ ಪ್ರವೃತ್ತಿಯು, ಸ್ವಲ್ಪ ಮಟ್ಟಿ 
ಗಾದರೂ, ಸುಪ್ತಚೇತನವು ಬಯಸುವ ಅತಿರೇಕವರ್ತನೆಯ ವಿಕಾರದ ಪರಿಣಾಮ, 
ಪ್ರತೀಕ. ಈ ಉದ್ರೇಕಾಭಿವ್ಯಕ್ತಿ, ಗಲಭೆ, ವಿವಾದಿಭಾವಗಳು ನಮ್ಮ ಸಾಮಾಜಿಕ ಹಾಗೂ 


೭೪೪ ಕರ್ಣಾಟಕಸ೦ಗೀತವಾಹಿನಿ 


ಆಧ್ಯಾತ್ಮಿಕ ಜೀವನದ, ಇತರ ರಂಗಗಳಲ್ಲಿಯೂ ಪ್ರತಿಫಲಿಸಿವೆ. ನಮ್ಮ ತರುಣಪೀಳಿಗೆ 
ಯವರು ಧರಿಸುವ ಅತಿರೇಕದ, ಗದ್ದಲದ,--ಇತರರ ಗಮನವನ್ನು ಸೆಳೆದುಕೊಳ್ಳಲೆ೦ಬ 
ಕರುಣಾಜನಕ ಪ್ರಯತ್ನದಿಂದ ಹುಟ್ಟಿಕೊ೦ಡ--ಉಡುಗೆ ತೊಡುಗೆಗಳು ಇದಕ್ಕೊಂದು 
ಉದಾಹರಣೆ. ಅಣಬೆಗಳಂತೆ ಹುಟ್ಟಿಕೊಳ್ಳುತ್ತಿರುವ ಪ್ರವಾದಿಗಳು, "ಯೋಗೀಶ್ಚರರು', 
ಧಾರ್ಮಿಕ ನಾಯಕರು; ಇನ್ನೊ೦ದು ಉದಾಹರಣೆ. ಈ ಸಾಮಾಜಿಕ, ಆಧ್ಯಾತ್ಮಿಕ 
ಕ್ಷೋಭೆಯು ನಮ್ಮ ಸಂಗೀತದಲ್ಲಿ ಇನ್ನೂ ಒಂದು ರೀತಿಯಲ್ಲಿ ತಲೆಹಾಕಿದೆ ; ಕಲೆಯ” 
ಆ೦ತರಂಗಿಕ ಸೌಂದರ್ಯದ ಜೀವಾಳವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಪ್ರಸನ್ನ ಶಾಂತಿಯ 
ಹಾಗೂ ಮನಃಸ್ಪ್ಟಾಸ್ಥ್ಯದ ನಡುವೆ ಸಮತೋಲನವು ಮೂಲಭೂತ ಆವಶ್ಯಕತೆಯಷ್ಟೆ. ಇದು 
ದಿನೇದಿನೇ ಕ್ಷೀಣಿಸುತ್ತಿರುವುದರಿ೦ದ ಬಹುತೇಕ ಸ೦ಗೀತಕಲೆಗಾರರ ಸೃಜನಶೀಲತೆಯು 
ಸಾ೦ಪ್ರದಾಯಿಕತೆ ಮತ್ತು ಪೂರ್ವಸಿದ್ಧ ಆಕೃತಿನಿಷ್ಠತೆಗಳ ಎರಕದಿ೦ದ ಹೊರಬರಲು 
ಅಸಮರ್ಥವಾಗಿದೆ. 


ಪ್ರಯತ್ನ 

ನಮ್ಮೀ ಆಧುನಿಕ ಜೀವನದ ಬೌದ್ಧಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅ೦ಗಗಳಲ್ಲಿ 
ಮನೆಮಾಡಿಕೊ೦ಡಿರುವ ಏರುಪೇರು ಮತ್ತು ಸಮಾಹಿತಗೊಳ್ಳದ ಬಿಗುಹುಗಳು ಲಲಿತ 
ಕಲೆಗಳ ಅ೦ತರ೦ಗವನ್ನು ಸಮೃದ್ಧಗೊಳಿಸುವುದ೦ತೂ ದೂರವೇ ಉಳಿಯಿತು ; ಅವು 
ಕಲೆಯ ಅಂಚಿಗೆ ವಿಕಟ ನವ್ಯತೆಯನ್ನು ಅ೦ಟಿಸುವುದರಲ್ಲಿ ಮಾತ್ರ ಯಶಸ್ವಿಯಾಗಿವೆ. 
ಆದರೆ ಈ ಅಂಚು ಬೇಗ ಸವೆದು, ಜೂಲುಜೂಲಾಗುತ್ತದೆ. ಒಂದು ಪ್ರಶ್ನೆ ಈ 
ಸ೦ದರ್ಭದಲ್ಲಿ ಪ್ರಸಕ್ತವೂ ಹೌದು, ಮುಖ್ಯವೂ ಹೌದು : ಕಳೆದ ಇನ್ನೂರು ವರ್ಷಗಳಲ್ಲಿ 
ನಮ್ಮ ಸಂಗೀತಕ್ಕೆ ಹೊಸಹೊಸ ರಚನಾಪ್ರಕಾರಗಳನ್ನು ನಮಗೇಕೆ ಸೇರಿಸಲಾಗಿಲ್ಲ ? ಈ 
ಕಲೆಗೆ ಹೊಸ ದಿಕ್ಕು-ಧ್ಯೇಯಗಳನ್ನೂ ಹೊಸ ಹುರುಪನ್ನೂ ಕೊಡುವುದರಲ್ಲಿ ಏಕೆ ವಿಫಲ, 
ರಾಗಿದ್ದೇವೆ ? ಈ ದಿಕ್ಕು, ಧ್ಯೇಯ, ನಪಚೈತನ್ಯಗಳು ನಮ್ಮ ಸ೦ಗೀತದ ಅದೆಷ್ಟೋ 
ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡಬಲ್ಲವು. 

ಹಾಗಾದರೆ ಈಗ ನಾವು ಮಾಡಬೇಕಾದದ್ದೇನು ? 

ಈ ಪ್ರಯತ್ನವು ವ್ಯಕ್ತಿ ಮತ್ತು ಸಂಸ್ಥೆ--ಈ ಎರಡು ಸ್ತರಗಳಲ್ಲಿ ನಡೆಯಬೇಕಾಗಿದೆ. 
ವೈಯಕ್ತಿಕ ಪ್ರಯತ್ನ ಹಾಗೂ ಖಾಸಗಿ ಉದ್ಯಮಗಳೇ ಸ್ಫೂರ್ತಿಯ, ವೃದ್ಧಿ ಮತ್ತು ಚೈತನ್ಯ 
ಗಳ ಸೆಲೆಯಾಗಿ ಕಲೆಯಲ್ಲಿ ಮುಂದುವರೆಯಬೇಕೆಂಬುದು ನಿಸ್ಸಂಶಯ. ಕಲೆಯಲ್ಲಿನ 
ಅನಾಂತರಿಕ ಮೌಲ್ಯಗಳು, ವೈಯಕ್ತಿಕ ಸ್ಫೂರ್ತಿ ಮತ್ತು ಪ್ರತಿಭೆಗಳಿಂದಲೇ ಉದಯಿಸು 
ತ್ತವೆಯೆಂಬುದು, ವಿಚಿತ್ರವೆನಿಸಿದರೂ, ನಿಜ. ಶಿಕ್ಷಣ, ಕಚೇರಿ ಹಾಗೂ ಸಂಶೋದನೆ 
ಗಳಂತಹ ಕ್ಷೇತ್ರಗಳಲ್ಲಿ ವ್ಯಕ್ತಿಗಳೆ ಪ್ರತಿಭೆ ಮತ್ತು ವಸ್ತುಗಳನ್ನು ಒದಗಿಸುತ್ತಿದ್ದಾರೆಂಬು 
ದನ್ನು ಮರೆಯುವಂತಿಲ್ಲ. ಆದರೆ ಪರಿಣಾಮಕಾರಿಯಾದ ಸೃಜನಶೀಲತೆಗೆ ಆವಶ್ಯಕವಾದ 
ಘಟಕಗಳನ್ನು ಅವರಿಗೆ ಹಿಂದಿರುಗಿಸಿ ಕೊಡುವುದು ಮಾತ್ರ ಉಳಿದಿದೆ ಅಷ್ಟೆ. ಖಾಸಗಿ 


ನಮ್ಮ ಸಂಗೀತದ ಮುನ್ನಡೆ : ಒ೦ದು ಹೊಸ ಪೀಳಿಗೆ ೭೪೫ 


ಉದ್ಯಮವು ಇ೦ದು ಅಪರಿಮಿತವಾಗಿ ವಿಸ್ತಾರವಾಗುತ್ತಿದೆ. ಶಾಲೆಗಳು, ಸಭೆಗಳು, ವಿಚಾರ 
ಸ೦ಕಿರಣಗಳು, ಸಮ್ಮೇಳನಗಳು ಮತ್ತು ಸ೦ಗೀತೋತ್ಸವಗಳು ಹೆಚ್ಚುತ್ತಲೇ ಇವೆ. ಖಾಸಗಿ 
ಶಾಲೆಗಳಲ್ಲಿ ಬಳಸಲಾಗುವ ಪಠ್ಯಸಾಮಗ್ರಿ, ವಿಧಾನ ಮತ್ತು ಆಡಳಿತಗಳಲ್ಲಿ ಏಕರೂಪ 
ವಾದ ಪದ್ಧತಿಯಾಗಲಿ, ತತ್ವಗಳಾಗಲಿ ಇದ್ದಂತೆ ಕಾಣುವುದಿಲ್ಲ. ಸ೦ಗೀತಸಮ್ಮೇಳನ 
ಮತ್ತು ಸ೦ಗೀತೋತ್ಸವಗಳಲ್ಲಿ ಹೆಚ್ಚು ಖರ್ಚಿಲ್ಲದೆ ಉತ್ತಮಮಟ್ಟದ ರಸಸಂತರ್ಪಣೆ 
ಗಳು ದೊರೆಯುತ್ತಿವೆ. 

ಕರ್ಣಾಟಕ ಸ೦ಗೀತದ ಸಮ್ಮೇಳನಗಳ ಮತ್ತು ವಿಚಾರಗೋಷ್ಠಿಗಳ ಬಗೆಗೆ ನನಗೆ 
ಹೀಗೆನಿಸುತ್ತದೆ : ಅವುಗಳನ್ನು ಅವಿಚಾರರಮಣೀಯ ಅರ್ಧಸತ್ಯಗಳು, ಅತಿಶಾಸ್ತ್ರೀಯತೆ, 
ಚರ್ವಿತಚರ್ವಣವಾದ ಹಳಸಲು ವಿಷಯಗಳಿಂದ ಮುಕ್ತಗೊಳಿಸಿ ಪ್ರಯೋಜನದ್ಯಷ್ಟಿ 
ಮುಖ್ಯವಾದ ರೀತಿಯಲ್ಲಿ ಈ ಕಲೆಯ ಸಾಮಗ್ರಿ, ವಿಧಾನ ಮತ್ತು ಪದ್ಧತಿಗಳನ್ನು ಅಭ್ಯಾಸ 
ಮಾಡಲು ಅನುಕೂಲಿಸುವಂತೆ ಒ೦ದು ಹೊಸ ತಿರುವನ್ನು ಕೊಡುವುದು ತೀರಾ ಆವಶ್ಯಕ. 
ಹೇಳಿ, ಬರೆದು ಸವಕಲಾದ, ಓಬೀರಾಯನ ಕಾಲದ, ಬಾದರಾಯಣ ಸಂಬಂಧದ 
ವಿಷಯಗಳನ್ನು ವಿದ್ವತ್‌ಗೋಷ್ಠಿಗಳ ಮುಂದಿಡುವುದು ತಪ್ಪಬೇಕು. ವೈಯಕ್ತಿಕ ಪ್ರೀತಿಯ, 
ವ್ಯಕ್ತಿಸ್ವಾತಂತ್ರ್ಯದ ಮತ್ತು ವೈಯಕ್ತಿಕ ವೈವಿಧ್ಯದ ವಿಷಯಗಳನ್ನು ಗಹನವಾಗಿ ಚರ್ಚೆ 
ಮಾಡುವುದರ, ಅವುಗಳ ವಿಷಯದಲ್ಲಿ ತಲೆ ಬಿಸಿಮಾಡಿಕೊಂಡು, ದನಿ ಎತ್ತರಿಸಿ ಅರಣ್ಯ 
ರೋದನ ಮಾಡುವುದು ನಿಲ್ಲಬೇಕು. ರಾಗಲಕ್ಷಣದ೦ತಹ ಒ೦ದು ವಿಷಯದಲ್ಲಿ ಪ್ರಾತಃ 
ಕಾಲದ ವಿದ್ವತ್‌ಗೋಷ್ಠಿಯಲ್ಲಿ “ಸರ್ವಾನುಮತ'ದಿ೦ದ ಅಂಗೀಕೃತವಾದ ನಿರ್ಣಯ 
ವೊಂದು ಅದೇ ಸ೦ಜೆಯ ಸಂಗೀತೋತ್ಸವದ ಕಛೇರಿಯಲ್ಲಿ ಮಣ್ಣು ಪಾಲಾದುದನ್ನು 
ನಾವೆಷ್ಟು ಬಾರಿ ಕಂಡಿಲ್ಲ ? ಅಲ್ಲದೇ ಅನೇಕ ವೇಳೆ ವಾರ್ಷಿಕ ಸಮ್ಮೇಳನಗಳೂ, 
ವಿಚಾರಗೋಷ್ಠಿಗಳೂ ಸಂಜೆಯ ಸಂಗೀತೋತ್ಸವಗಳನ್ನೇರ್ಪಡಿಸಲು- ಅದರಿಂದ ಹಣ, 
ಪ್ರಭಾವಗಳು ಸಂಪಾದನೆ ಮಾಡಿಕೊಳ್ಳಲುಸಂಸ್ಥೆಗಳಿಗೆ ಕೆಲವು ಬಾರಿ ನೆಪಗಳನ್ನುವು 
ದನ್ನೂ ಅಲ್ಲಗಳೆಯುವಂತಿಲ್ಲ. 

ವಿದ್ಯೈಕದೃಷ್ಟಿಯನ್ನುಳ್ಳ ಉದ್ಯಮಗಳಿಗೆ ವಿಶಾಲವಾದ ಬುನಾದಿಯನ್ನು ಕಲ್ಪಿಸಿ ಅವಕ್ಕೆ 
ಹೊಸ: ಅರ್ಥ ಮತ್ತು ಹೊಸ ಉದ್ದೇಶಗಳನ್ನು ಕಲ್ಪಿಸಬೇಕಾದ ಕಾಲವು ಈಗ ಸನ್ನಿಹಿತ 
ವಾಗಿದೆ. ಸಮ್ಮೇಳನ, ವಿಚಾರಗೋಷ್ಠಿ ಮೊದಲಾದವುಗಳಲ್ಲಿ ಏರ್ಪಡುವ ಭಾಷಣ, 
ಚರ್ಚೆ, ಪ್ರದರ್ಶನ ಮೊದಲಾದವುಗಳಲ್ಲಿ ಅನುಸ್ಯೂತತೆಯೂ ಏಕಸೂತ್ರತೆಯೂ ಇರು 
ವುದು ಅಪೇಕ್ಟಣೀಯವಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುವ ಸಮ್ಮೇಳನ 
ವಿಚಾರಗೋಷ್ಠಿಗಳಲ್ಲಿ ವಿಷಯಗಳ ಪುನರುಕ್ತಿಯಾಗುವುದರ ಬದಲು ಪರಸ್ಪರ ಪೂರಕತ 
ಯಿದ್ದರೆ ಸಂಗೀತ ಶಾಸ್ತ್ರ, ಕಲೆಯ ಆಚರಣೆಗಳಿಗೆ ಬಲ, ಐಕ್ಕಗಳು ದೊರೆಯುತ್ತವೆ. 
ಎಲ್ಲಕ್ಕಿ೦ತ ಹೆಚ್ಚಾಗಿ ಇವುಗಳಲ್ಲಿ ಪ್ರಸ್ತುತವಾದ ವಿಷಯಗಳನ್ನೂ ನಿರೂಪಣೆ, ಚರ್ಚೆ 
-ಮೊದಲಾದವುಗಳನ್ನೂ ಧ್ವನಿಮುದ್ರಣ ಮಾಡಿಕೊಂಡು ವಿವರವಾಗಿ ಪ್ರಕಟಿಸುವುದು 
ಬಹಳ ಮುಖ್ಯವಾದ ಕೆಲಸ. ಇದರಿಂದ ಸಂಗೀತ ಜಿಜ್ಞಾಸಾಕ್ಷೇತ್ರದಲ್ಲಿ ಸಂಘಟನೆ, 


೭೪೬ ಕರ್ಣಾಟಕಸ೦ಗೀತವಾಹಿನಿ 


ಸ೦ಶೋಧನೆ, ಸ೦ತತೀಕರಣಗಳು ಸಾಧ್ಯವಾಗುತ್ತದೆ. ಇ೦ತಹ ವೇದಿಕೆಗಳಿಗೆ ಸಾರ್ಥಕತೆ 
ಅಥವಾ ಯಶಸ್ಸು ದೊರೆಯಬೇಕಾದರೆ, ಅವುಗಳಲ್ಲಿ ಪ್ರಕಾಶಕ್ಕೆ ಬ೦ದ ಸ೦ಗತಿಗಳನ್ನು 
ಅಭ್ಯಾಸಪರಂಪರೆಗೆ ಪ್ರಾಯೋಗಿಕ ಅಥವಾ ಅನುಭವಮೂಲ ತಾರ್ಕಣೆಗಳಿಗೆ ಒಳಪಡಿಸು 
ವುದು ಅಗತ್ಯ. 

ಸಾರ್ವಜನಿಕ ಕ್ಷೇತ್ರವಾದರೋ ಇನ್ನೂ ಹೆಚ್ಚು ವ್ಯಾಪಕವಾಗಿ ಕೆಲಸಮಾಡುತ್ತಿದೆ. 
ಸರ್ಕಾರವು ಸ೦ಗೀತದ. ಪ್ರೋತ್ಸಾಹ ಪ್ರಸಾರಗಳಿಗಾಗಿ ಪರಿಣಾಮಕಾರಿಯಾದ ಸಂಸ್ಥೆ 
ಗಳನ್ನು ನಿರ್ಮಿಸಿದೆ. ಅಖಿಲಭಾರತ ಬಾನುಲಿಯಂತೂ ಸಾಮಾನ್ಯ ಜನರನ್ನು ಸಂಗೀತ" 
ದೆಡೆಗೆ ವಾಲಿಸುವುದರಲ್ಲಿ ಬಹು ಯಶಸ್ವಿಯಾಗಿದೆ; ಇದಕ್ಕಾಗಿ ಹೇರಳವಾಗಿ ಕಾಲ, ಹಣ 
ಗಳನ್ನು ವ್ಯಯಿಸುತ್ತಿದೆ. ಆದರೆ ಇದೂ ದಿನನಿತ್ಯದ ಅದೆತನದ ಜಾಡಿನಲ್ಲಿ ಹೂತು 
ಹೋಗಲು ಪ್ರಾರಂಭಿಸಿದೆ. 

ಬಾನುಲಿಯ ರಾಷ್ಟ್ರೀಯ ಸ೦ಗೀತ ಕಾರ್ಯಕ್ರಮವು ನಮ್ಮ ನಾಡಿನ ಮುಖ್ಯತಮ 
ಕಲಾವಿದರ ಸಂಗೀತವನ್ನು ಬಡವಬಲ್ಲಿದರೆಲ್ಲರ ಮನೆಮನೆಗೂ ಅಕ್ಷರಶಃ ಒಯ್ಯು 
ವುದರಲ್ಲಿ ಸಫಲವಾಗಿದೆ. ಆದರೆ. ಅದು ತನ್ನ ಪ್ರಥಮ ಯೌವನದ ಹುರುಪನ್ನೂ 
ಓಜಸ್ಸನ್ನೂ ಕಳೆದುಕೊ೦ಡ ಹಾಗೆ ತೋರುತ್ತದೆ ; ಹೊಸ ಕಲ್ಪನೆಗಳನ್ನಾಗಲಿ ಮೊದಲನೆಯ 
ದರ್ಜೆಯ ಹೊಸ ಕಲಾವಿದರನ್ನಾಗಲಿ ಹೊರತರುವುದರಲ್ಲಿ ವಿಫಲವಾಗಿದೆಯೆ೦ದೇ ಹೇಳ 
ಬೇಕು. ಅಖಿಲಭಾರತಬಾನುಲಿಯು ಏರ್ಪಡಿಸುತ್ತಿರುವ ಸ೦ಗೀತೋತ್ಸವಗಳು, ಸ೦ಗೀತ 
ಸ್ಪರ್ಧೆಗಳು, ಸಂಗೀತ ಸಭೆ-ಸಮ್ಮೇಳನ ಮೊದಲಾದವುಗಳಿಂದ ಪುನಃ ಪ್ರಸಾರ ಇತ್ಯಾದಿ 
ಯೋಜನೆಗಳು ಸ್ಟಾತ೦ತ್ರ್ಯಾನ೦ತರದ ಭಾರತದಲ್ಲಿ ಸ೦ಗೀತದ ನವೋದಯಕ್ಕೆ ಅ೦ಕುರ 
ವನ್ನೇನೋ ಇಟ್ಟವು. ಆದರೆ ಅವುಗಳ ಮಾಮೂಲುತನದಿಂದಾಗಿ ತಮ್ಮ ಪ್ರಯೋಜನ 
ವನ್ನು ಕಳೆದುಕೊಳ್ಳುತ್ತಿವೆ. ಆದರೆ ಪ್ರಸಾರಭಾರತಿಯ ಛತ್ರಿಯ ಕೆಳಗೆ ನಿ೦ತಾಗ ಅವುಗಳು 
ಸ೦ಗೀತ ವಿದ್ವಾಂಸರಿಗೆ ನೀಡಬೇಕಾದ ಸ೦ಭಾವನೆಗಳನ್ನು ತಮ್ಮ ಸಂಪನ್ಮೂಲಗಳಿಂದ 
ಮತ್ತು ಸಾರ್ವಜನಿಕ ಪ್ರಾಯೋಜನದಿ೦ದ ಸಂಪಾದಿಸಿಕೊಳ್ಳಬೇಕೆಂಬ ವ್ಯಾಪಾರಬುದ್ಧಿಯ 
"ಫರ್ಮಾನ್‌'ಗಳನ್ನು ಹೊರಡಿಸುವ ಕಲಾಕುಠಾರಪ್ರಾಯವಾದ `ಜಾಣ್ಮೆ'ಯನ್ನು ಪ್ರಸಾರ 
ಭಾರತಿಯು ಮೆರೆದಿದೆ. ಒಬ್ಬ ಕಲಾವಿದರಿಂದ ಮಾಡಿಕೊಂಡ ಧ್ವನಿಮುದ್ರಣವನ್ನೇ 
ಪುನಃಪುನಃ ಪ್ರಸಾರಮಾಡಿ ಹಣ ಉಳಿಸಬೇಕಾದ ಕಡುಬಡತನ ಕೇ೦ದ್ರ ಸರ್ಕಾರದ 
"ಇನ್‌ಫರ್ಮೆಶನ್‌ ಅಂಡ್‌ ಬ್ರಾಡ್‌ಕ್ಕಾಸ್ಟಿಂಗ್‌' ಸಚಿವಾಲಯಕ್ಕೆ ಬಂದಿದೆ ! ಕೇಂದ್ರ 
ಸರ್ಕಾರದ ಸಾಂಸ್ಕೃತಿಕ ನೀತಿಗೆ ಇದೊಂದು ಜೀವಂತ ಸಾಕ್ಷಿ. ದೂರದರ್ಶನದಲ್ಲಂತೂ 
ನೀಡುವ ಕೈಯೇ ಚಾಚಿಕೊಳ್ಳುವ ಕೈಯೂ ಆಗಿದೆಯೆ೦ಬ ಭ್ರಷ್ಟಾಚಾರದ ಆರೋಪಗಳು 
ಇಂದು ಗಾಳಿಯಲ್ಲೆಲ್ಲಾ “ತುಂಬಿಕೊಂಡಿದೆ. ಕೇಂದ್ರದ ಅಥವಾ ಪ್ರಾಂತೀಯ ಸಂಗೀತ 
ನಾಟಕ ಅಕೆಡಮಿಗಳ೦ತೂ ಸಿಬ್ಬಂದಿಯ ಸಂಬಳ ಸಾರಿಗೆಗೆ ಬೇಕಾಗುವುದಕ್ಕಿ೦ತ ಹೆಚ್ಚು 
ಹಣವನ್ನೇನಾದರೂ ಸರ್ಕಾರದಿ೦ದ ಅನುದಾನ ಪಡೆದರೆ, (ಇದು ಬಹುವೇಳೆ ಅಸ೦ಭವ!) 
ಆಡಳಿತದ ಕೆಂಪು ಪಟ್ಟಿಯಿಂದಾಗಿ ಈ ಹಣ. ಸಂಪನ್ಮೂಲಗಳು ಕೊಳೆತು ಅಥವಾ 


ನಮ್ಮ ಸ೦ಗೀತದ ಮುನ್ನಡೆ : ಒ೦ದು ಹೊಸ ಪೀಳಿಗೆ ೭೪೭ 


ಹುಳಿತುಹೋಗುತ್ತವೆ. ಸರ್ಕಾರವು ತನ್ನ ಪ್ರತಿಷ್ಠೆಯನ್ನು ಹೊರಜಗತ್ತಿಗೆ ಸಾರಲು ಏರ್ಪ 
ಡಿಸಿಕೊ೦ಡ, 'ವಿದ್ಕಾ'ಸಚಿವರೋ ಲೆಕ್ಕಪತ್ರ ವಿಭಾಗದ ಅಧಿಕಾರಿಗಳೋ ಅಧ್ಯಕ್ಷ ಅಥವಾ 
ಖಜಾಂಚಿಗಳಾಗಿರುವ, ನಿರ್ವೀರ್ಯ ಸಂಸ್ಥೆಗಳಾಗದೆ ಕಲಾವಿದರೇ ತಮ್ಮ ಕಲೆಯ... 
ಆಗುಹೋಗುಗಳನ್ನು ನಿರ್ಧರಿಸಿ ನಡೆಸಿಕೊ೦ಡು ಹೋಗುವ, ಪ್ರತಿ ಪೈಸೆಗೂ ಸರ್ಕಾರದತ್ತ 
ದೀನಾನಾಥವಾಗಿ ಯಾಚಕಹಸ್ತವನ್ನು ನೀಡಬೇಕಾಗಿಲ್ಲದ, ಸ್ವಯಂಪೂರ್ಣಸಂಸ್ಥಗಳಾ 
ದರೆ, ಅದರ ಸಮಿತಿಯ ಸದಸ್ಯತ್ವದ ನಾಮಕರಣಗಳಲ್ಲಿ ರಾಜಕೀಯ, ಜಾತೀಯತೆ, 
ಮೊದಲಾದ ಸಂಗೀತೇತರ ಪ್ರಭಾವಗಳು ತಲೆಹಾಕದಿದ್ದರೆ, ಕೇವಲ ವಯಸ್ಸು-ವೇದಿಕೆಯ 
ಪ್ರಸಿದ್ಧಿಗಳಿಂದ ಮಾತ್ರ ಆಯ್ಕೆಯಾಗಿರುವ “"ಗೊಡ್ಡು'ಗಳು ಹೊಸರಕ್ತಕ್ಕೆ ಎಡೆಮಾಡಿ 
ಕೊಡುವ ಧೈರ್ಯ, ಔದಾರ್ಯಗಳನ್ನು ಈ ಸಂಸ್ಥೆಗಳಲ್ಲಿ ತೋರಿದರೆ, ಅವುಗಳಿಂದ ಏನಾದರೂ 
ಉತ್ತಮಫಲಗಳನ್ನು ನಿರೀಕ್ಷಿಸಬಹುದು. ಕೇಂದ್ರಸರ್ಕಾರವು ಏರ್ಪಡಿಸಿರುವ ಸಾಂಸ್ಕೃತಿಕ 
ವಿದ್ಯಾರ್ಥಿವೇತನಗಳೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವೂ ನಮ್ಮ ಸಂಗೀತಕ್ಕೆ ಅನಲ್ಬ 
ಪ್ರಮಾಣದಲ್ಲಿ ಸಹಾಯಮಾಡಿವೆ. ಆದರೆ ಇದಕ್ಕಾಗಿ ನಿರ್ಮಿತವಾಗಿರುವ ಆಡಳಿತ 
ಯಂತ್ರವನ್ನು ಬಿಗಿಗೊಳಿಸಿ, ಚುರುಕುಗೊಳಿಸುವುದು, "ಸ್ವಜನ' ಪಕ್ಷಪಾತವನ್ನು ತಪ್ಪಿಸು 
ವುದು, ಮುಖ್ಯ. ' 


ಸಂಗೀತಶಿಕ್ಷಣ 

ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ವಿಶ್ವವಿದ್ಯಾನಿಲಯಗಳು ಸಂಗೀತದಲ್ಲಿ ಸ್ನಾತಕ 
ಹಾಗೂ ಸ್ನಾತಕೋತ್ತರ ವಿಭಾಗಗಳನ್ನು ತೆಗೆದು ಈ ಕಲೆಯ ಗೌರವ, ಪ್ರತಿಷ್ಠೆಗಳನ್ನು 
ಹೆಚ್ಚಿಸಿವೆ. ಸಂಗೀತಶಿಕ್ಟಣಕ್ಕೆಂದೇ ಮೀಸಲಾಗಿ ಇರುವ ಒಂದು ವಿಶ್ವವಿದ್ಯಾನಿಲಯವೂ 
ಸಹ ಏಕರೂಪವಾದ ಮತ್ತು ಪ್ರಮಾಣಭೂತವಾದ ಆಧಾರಗಳನ್ನು ಇನ್ನೂ ಪಡೆದಿಲ್ಲ. 
ಬಹುತೇಕ ವಿಶ್ವವಿದ್ಯಾಲಯಗಳು ಸಂಗೀತ ಶಿಕ್ಷಣಕ್ಕೆ ವಿಶಿಷ್ಟವಾದ ಮೂಲಭೂತ ಹಾಗೂ 
ವಿಶೇಷ ಸಮಸ್ಯೆಗಳನ್ನು ಲೆಕ್ಕಿಸಿಕೊಳ್ಳದೆ ತಪ್ಪು ಮಾಡುತ್ತವೆ ; ಸಾಮಾನ್ಯ ಶಿಕ್ಷಣದ 
ಮಾದರಿಗಳ ಅಥವಾ ಸಮಸ್ಕೆಗಳ ಪಜ್ತ್‌ಯಲ್ಲೇ ಸಂಗೀತ ಶಿಕ್ಷಣವನ್ನು ಪಡೆಗೂಡಿಸಲು 
ಹವಣಿಸುತ್ತವೆ. ಸ್ಥಳೀಯ ಅಥವಾ ಖಾಸಗಿಯಾದ ಕೌಶಲ ಅಥವಾ ವೃತ್ತಿಯ ಮಟ್ಟದಿಂದ 
ವಿಶ್ವವಿದ್ಯಾಲಯ ಗೌರವಿತ ವಿದ್ಯೆಯ ಮಟ್ಟಕ್ಕೆ ಏರಿಸುವುದರಲ್ಲಿ ಇದು ಸಹಾಯಕವೇನೋ 
ಹೌದು. ಆದರೆ ಸರಿಯಾದ ಮತ್ತು ಸಾಕಷ್ಟು ಜಾಗರೂಕತೆಯನ್ನು ವಹಿಸದಿದ್ದರೆ ಇದು 
: ಸಂಗೀತ ಶಿಕ್ಷಣಕ್ಕೆ ಹಾನಿಕರವೇ ಹೌದು. 

ಗುರುಕುಲಪದ್ಧತಿಯ ಶಿಕ್ಷಣಕೃಮವು ಈ ಹಿ೦ದೆ ತನ್ನ ಅಮೂಲ್ಯತೆಯನ್ನು--ಏಕೆ. 
ಅನಿವಾರ್ಯ ಆವಶ್ಯಕತೆಯನ್ನು ಸಿದ್ಧಮಾಡಿ ತೋರಿಸಿದೆ. ಅದನ್ನೀಗ ಸಂಸ್ಥೆಗಳಲ್ಲಿ ಸಾಮೂ 
ಹಿಕ ಶಿಕ್ಷಣದ ಗುಂಪಿನಲ್ಲಿ ಗೋವಿಂದದಿಂದ ಪಲ್ಲಟಿಸಲಾಗದು. ನಮ್ಮ ವಿಶ್ವವಿದ್ಯಾ 
ನಿಲಯಗಳು ಇಷ್ಟೊಂದು ದೀರ್ಫುಕಾಲದಲ್ಲಿ ಎದ್ದು ಕಾಣಿಸುವಂತಹ ಸೃಜನಶೀಲ ಕಲಾ 
ವಿದರನ್ನಾಗಲಿ ಶಾಸ್ತ್ರಜ್ಞರನ್ನಾಗಲಿ ಹೊರತರಲಾಗಿಲ್ಲವೆ೦ಬುದು ಬಹಳ ಚಿಂತ್ಯವಾಗಿದೆ. 


೭೪೮ ಕರ್ಣಾಟಕಸ೦ಗೀತವಾಹಿನಿ 


ಇದಕ್ಕೆ ಮೂರು ಕಾರಣಗಳನ್ನು ಹೇಳಬಹುದು : ನಮ್ಮ ವಿಶ್ವವಿದ್ಯಾನಿಲಯಗಳು ಸಂಗೀತ 
ಶಿಕ್ಷಕರ ಹುದ್ದೆಗೆ ಉನ್ನತ ಕಲಾವಿದರನ್ನಾಗಲಿ ಶಾಸ್ತ್ರಜ್ಞರನ್ನಾಗಲಿ ಆಕರ್ಷಿಸುತ್ತಿಲ್ಲ. ಅಧ್ಯಾ 
ಪಕ-ವಿದ್ಯಾರ್ಥಿಗಳಲ್ಲಿ ಆತ್ಮೀಯ ಗುರುಶಿಷ್ಯ ಸಂಬಂಧದ ಅಭಾವ, ನಿರ್ಬಂಧದ ವಾತಾ 
ವರಣ, ವೃತ್ತಿಯನ್ನು ಅಭಿವೃದ್ಧಿ ಪಡಿಸಿಕೊಳ್ಳಲು ಸಾಧನಗಳ ಅಭಾವ, ಸಂಬಳ ಸಾರಿಗೆಗಳ 
ಆಕರ್ಷಕವಲ್ಲದ ಪ್ರಮಾಣ, ಸ್ವಯಮರ್ಪಣದ ಅಥವಾ ವ್ಯಕ್ತೀಕೃತ ಸ್ವಂತ ಸಾಧನೆಯ್ದ 
ಅಭಾವ ಮುಂತಾದವುಗಳು ಉನ್ನತ ಸಂಗೀತವಿದ್ವಾಂಸರು ಅಥವಾ ಸಂಗೀತಶಾಸ್ತ್ರಜ್ಞದು 
ವಿಶ್ವವಿದ್ಯಾನಿಲಯಗಳ ಸಂಗೀತಪ್ರಾಧ್ಯಾಪಕ ಹುದ್ದೆಗಳಿಂದ ಏಕೆ ಅಕರ್ಷಿತರಾಗುತ್ತಿಲ್ಲ 
ವೆಂಬುದಕ್ಕೆ ಕಾರಣಗಳಾಗಿವೆ. ಆದುದರಿಂದ, ಎರಡನೆಯದಾಗಿ, ಪ್ರತಿಭಾವಂತ ಸಂಗೀತ 
ವಿದ್ಯಾರ್ಥಿಗಳನ್ನು ವಿಶ್ವವಿದ್ಯಾಲಯಗಳು ಆಕರ್ಷಿಸಲಾರದಾಗಿವೆ. ಅಲ್ಲದೆ ಹೀಗೆ ಪದವಿ 
ಗಳನ್ನು ಪಡೆದುಕೊಂಡು ಹೊರಬರುವ ಯುವಜನರಿಗೆ ಅವರು ಬಂಡವಾಳ ಹೂಡಿದ 
ಲ, ಶ್ರಮ ಮತ್ತು ಹಣಗಳಿಗೆ ಅನುಗುಣವಾದ ಸ೦ಪಾದನಾಮಾರ್ಗಗಳು ಇರುವುದು 
ಅತ್ಯಲ್ಪ--ಇಲ್ಲವೆ೦ದರೂ ಸಲ್ಲುತ್ತದೆ. 
ಪ್ರಯೋಗಶೀಲತೆಯೇ ಪ್ರಧಾನ ಲಕ್ಷ್ಯಲಕ್ಷಣಗಳಾಗಿರುವ ಸ೦ಗೀತಕಲೆಯಲ್ಲಿ ವೇದಿಕಾ 
ಸಾಮರ್ಥ್ಯ, ಜನಪ್ರಿಯತೆಗಳೇ ವೃತ್ತಿಯಶಸ್ಸಿಗೆ ಈಗಲೂ ಬೆನ್ನೆಲುಬಾಗಿವೆ. ಇಂತಹ 
ಯಶಸ್ವೀ ಸಂಗೀತವಿದ್ವಾಂಸರಿಂದ ಸಮಾಜವಾಗಲಿ ಶ್ರೋತೃವೃ್ಳ೦ದವಾಗಲಿ ನಿರೀಕ್ಷಿ 
ಸುವುದು ಪ್ರಯೋಗಪರಿಣತಿಯನ್ನು--ಪದವಿ ಬಿರುದುಗಳನ್ನಲ್ಲ. ಹೀಗಾಗಿ ವಿಶ್ವವಿದ್ಯಾ 
ನಿಲಯಗಳ ಸಂಗೀತವಿಭಾಗವು ಪ್ರತಿಭಾದರಿದ್ರರಾದ, ಬೌದ್ಧಿಕವಾಗಿ ಮಧ್ಯಮವರ್ಗದ 
ವಿದ್ಯಾರ್ಥಿಗಳಿ೦ದಲೆ ತುಂಬಿಹೋಗುತ್ತದೆ. ಇಂತಹವರು ಶ್ರವಣಮನೋಹರವಾದ 
ಆದರೆ ಟೊಳ್ಳಾದ ಪದವಿಗಳನ್ನು ಧರಿಸಿಕೊಂಡು ವಿಶ್ವವಿದ್ಯಾನಿಲಯಗಳಿ೦ದ ಹೊರಬರು 
ತ್ತಾರೆ. ಅಲ್ಲದೆ ವಿಶ್ವವಿದ್ಯಾಲಯದ ಹೊರಗಡೆಯೆ ನಿ೦ತು, ಸ೦ಗೀತಕಲೆಯನ್ನೂ ಅದರ 
ಶಾಸ್ತ್ರವನ್ನೂ ಅಭ್ಯಾಸಮಾಡಿ ವರ್ಧಿಸಲೆಳಸುವ, ನಿಜವಾಗಿಯೂ ಪ್ರತಿಭಾವಂತರಾದ 
ಯುವಕ ಯುವತಿಯರಿಗೆ ಇಂತಹವರು ಅಣಕದಂತಿರುತ್ತಾರೆ. ಮೂರನೆಯದಾಗಿ, 
ಶಿಕ್ಷಣದ ಅವಧಿಯು ತೀರಾ ಅಲ್ಪ ; ಪಠ್ಯ ವಿಷಯಗಳು ಅಳತೆಮೀರಿದ ಆಶೋತ್ತರದಿ೦ದ 
ಪ್ರೇರಿತವಾದವು ; ಅಭ್ಯಾಸಕ್ರಮವು ಅತಿಯಾಗಿ ಶಿಥಿಲವಾಗಿದೆ. ಇಂತಹ ಅಭ್ಯಾಸ 
ಕ್ರಮಗಳು ಸಾಮಾನ್ಯವಿದ್ಯಾರ್ಥಿಗೆ ಈ ಕಲೆಯ ಬಗ್ಗೆ ಸಾಮಾನ್ಯಪರಿಚಯವನ್ನು ಮಾಡಿ 
ಕೊಡಬಹುದು, ಅಷ್ಟೆ ; ಸ೦ಗೀತವನ್ನು ಗಾಢವಾಗಿ ಅಭ್ಯಾಸಮಾಡಬೇಕೆನ್ನುವವರ, ಅಥವಾ 
ವೃತ್ತಿಯನ್ನಾಗಿ ತೆಗೆದುಕೊಳ್ಳಬೇಕೆ೦ದಿರುವವರ ಆವಶ್ಯಕತೆಗಳಿಗೆ ಇವು ಏನೇನೂ ಸಾಲದು. 
ಹೀಗಾಗಿ ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಹಣವನ್ನು ವ್ಯಯಮಾಡಿದರೂ ನಮ್ಮ ವಿಶ್ವವಿದ್ಯಾ 
ನಿಲಯಗಳಲ್ಲಿ ಸ೦ಗೀತದ ಸೃಜನಾತ್ಮಕ ಅಥವಾ ಸ೦ಶೋಧನಾತ್ಮಕ ಅಭ್ಯಾಸಗಳು 
ನಡೆಯುತ್ತಿರುವುದು ಅತ್ಯಲ್ಪವೆನ್ನುವುದರಲ್ಲಿ ಆಶ್ಚರ್ಯವೇನು ? 
ಇದೇ ಸಂದರ್ಭದಲ್ಲಿ ಸಂಗೀತಶಿಕ್ಷಣವನ್ನು ಕುರಿತು ಇನ್ನೂ ಕೆಲವು ವಿಷಯಗಳನ್ನು 
ಪ್ರಸ್ತಾಪಿಸಬಹುದು. ಸ೦ಗೀತಶಿಕ್ಷಣವು ಒ೦ದು ಪ್ರಬಲವಾದ ಮಾಧ್ಯಮ ; ಈ ದಿನಗಳಲ್ಲಿ 


ನಮ್ಮ ಸಂಗೀತದ ಮುನ್ನಡೆ : ಒಂದು ಹೊಸ ಪೀಳಿಗೆ ೭೪೯ 


ಕ೦ಡುಬರುವ ಅದೆಷ್ಟೋ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ರೋಗರುಜಿನಗಳನ್ನು ಅದು. 
ವಾಸಿಮಾಡಬಲ್ಲದು. ರಾಜಕೀಯವನ್ನು ಮಾಡುವ ಶಿಕ್ಷಣತಜ್ಞರಾಗಲಿ ಶಿಕ್ಷಣದ ಬಗೆಗೆ 
ಅತೀವ ಆಸಕ್ತಿಯನ್ನು ಕೊಚ್ಚಿಕೊಳ್ಳುವ ರಾಜಕಾರಣಿಗಳಾಗಲಿ ಶಿಕ್ಷಣವನ್ನು ಕುರಿತು 
ಉದ್ದುದ್ದ ಭಾಷಣಗಳನ್ನು ಅದೆಷ್ಟೇ ಬಿಗಿಯಲಿ, ಸ೦ಗೀತಶಿಕ್ಷಣವನ್ನು ಒ೦ದು ಉಪ 
ಕೌಶಲವನ್ನು ಗಳಿಸುವ ವಿಧಾನವೆಂದು, ಅಪೇಕ್ಷಣೀಯವೆಂದು ಎಣಿಸಿಕೊಳ್ಳಲಾಗುತ್ತಿ 
ದೆಯೆ ಹೊರತು, ಅದು ಸಾರ್ವಜನಿಕ ಶಿಕ್ಷಣಕ್ರಮದಲ್ಲಿ ಸರ್ವೇಸಾಮಾನ್ಯವಾದ, ಅವಿ 
ಭಾಜ್ಯವಾದ, ಅನಿವಾರ್ಯವಾದ ಅಂಗವೆಂದು ತಿಳಿಯದಿರುವುದು ನಮ್ಮ ದುರ್ದೈವವೇ ಸರಿ. 
ಸ೦ಗೀತಶಿಕ್ಷಣವು ವ್ಯಕ್ತಿತ್ವದ ಹಲವು ಮುಖಗಳನ್ನು ಸಂಘಟಿಸುವ ಸಮಗ್ರಗೊಳಿಸುವ, 
ಸ್ಫೂರ್ತಿದಾಯಕವಾದ, ಸ್ವರೂಪಸಾಕ್ಷಾತ್ಕಾರ ಸಾರ್ಥಕತೆಗಳ ಶಕ್ತಿಯುತ ಸಾಧನ. ಬೇರೆ 
ದೇಶಗಳಲ್ಲಿ ಅದರ ಪ್ರಯೋಜನವು ಸ೦ಶಯಾತೀತವಾಗಿ ರುಜುವಾತಾಗಿದೆ. ಆದರೆ ನಮ್ಮ 
ದೇಶದ ಶಿಕ್ಷಣ ಪದ್ಧತಿಯ ಸೂತ್ರಗಳನ್ನು ಹಿಡಿದಿರುವ ಮಹನೀಯರು ಪ್ರಾಥಮಿಕ 
ಹಾಗೂ ಮಾಧ್ಯಮಿಕ ಹಂತಗಳಲ್ಲಿ ಶಿಕ್ಷಣಕ್ರಮದಿ೦ದ ಸಂಗೀತವನ್ನು ' ತೆಗೆದುಹಾಕಿ, 
ಮರಗೆಲಸ, ತೋಟಗಾರಿಕೆಗಳ೦ತಹ ಕುಶಲಕ್ಕೆಕಸಬುಗಳಲ್ಲಿ ಒಂದಾಗಿ ಅದೂ ಅತ್ಯಲ್ಪ 
ಪ್ರಮಾಣ ಗೌರವಗಳೊಡನೆ ಉಳಿಸಿಕೊಡುವಷ್ಟು ಮತಿಶ್ರೀಮಂತಿಕೆಯನ್ನು ಮೆರೆದಿದ್ದಾರೆ! 
ರೇಡಿಯೋ, ಟೆಲಿವಿಷನ್‌. ಮುದ್ರಣ ಮೊದಲಾದ ಸಾರ್ವಜನಿಕ ಮಾಧ್ಯಮಗಳು 
ಸ೦ಗೀತಪ್ರಸಾರದಲ್ಲಿ ಅತಿಶಯವನ್ನು ಸಾಧಿಸುತ್ತಿವೆ. ಆದರೆ ಇವುಗಳ ಪ್ರಯೋಜನ 
ಪರಿಣಾಮಗಳ ಪ್ರಮಾಣವನ್ನರಿಯಲು ದಕ್ಷವಾದ ಸಮೀಕ್ಷಾಯೋಜನೆಗಳನ್ನು ಏರ್ಪಾಡು 
ಮಾಡಬೇಕಾಗಿದೆ. ಸ೦ಗೀತಶಿಕ್ಷಣವನ್ನು ಮಗು, ವಯಸ್ಕ ಹಾಗೂ ಸಮುದಾಯ--ಈ 
ಮೂರು ಮಟ್ಟಗಳಲ್ಲಿ ನೀಡಬೇಕಾಗಿದೆ. ನಮ್ಮ ತರುಣಜನಾ೦ಗವು ಶಾಸ್ತ್ರೀಯಸ೦ಗೀತ 
ದಿಂದ ಹೆಚ್ಚುಹೆಚ್ಚಾಗಿ ವಿಮುಖರಾಗುತ್ತಿದ್ದಾರೆ೦ಬುದು, ಕಹಿಯಾದರೂ ಸತ್ಯ. ಈ 
ಸಮಸ್ಯೆಯ ಪರಿಹಾರಕ್ಕೆ ಮುಪ್ಪುರಿಯ ಯೋಜನೆಯೊಂದನ್ನು ಬೇರೆಡೆ ವಿವರಿಸಿದ್ದೇನೆ. 
ವಯಸ್ಕರಿಗೆ ಸ೦ಗೀತದಲ್ಲಿ ಶಿಕ್ಷಣವನ್ನು ನೀಡುವುದು ಮಕ್ಕಳಿಗೆ ನೀಡುವಷ್ಟೇ ಮುಖ್ಯ. 
ವಯಸ್ಕರು ಸಂಗೀತದಲ್ಲಿ ಹೆಚ್ಚುಹೆಚ್ಚು ಪ್ರಜ್ಞಾವಂತರಾಗಿಯೂ ವ್ಯ್ಯತ್ಪನ್ನರಾಗಿಯೂ 
ಭಾಗವಹಿಸಿ ತಮ್ಮ ಸೌಂದರ್ಯಾನುಭೂತಿಯನ್ನೂ ತನ್ಮೂಲಕ ಜೀವನವನ್ನೂ ಹೆಚ್ಚು ಸಂಪ 
ದೃರಿತವಾಗಿ ಮಾಡಿಕೊಳ್ಳಲು ಸಂಗೀತ ಶಿಕ್ಷಣವು ಅನುವಾಗಬೇಕು. ಸಂಗೀತದ 
, ಪ್ರಯೋಗ, ಶಾಸ್ತ್ರ, ಸಂಪ್ರದಾಯ, ತತ್ತ್ವ, ಚರಿತ್ರೆ ಮೊದಲಾದ ವಿಷಯಗಳಲ್ಲಿ ಸ್ಟಾರಸ್ಯವ 
ನ್ನೂಡಿಸುವ ಅಲ್ಪಾವಧಿ ತರಪೇತು ಯೋಜನೆಗಳ ಮೂಲಕ ಇದನ್ನು ಸಾಧಿಸಬಹುದು. 
ಹ್ರಸ್ವವಾದ ಚಲನಚಿತ್ರಗಳು, ದೀರ್ಧಸ೦ಗೀತತಟ್ಟೆಗಳಲ್ಲಿ ವಿಶೇಷವಾಗಿ ಅಳವಟ್ಟ ಉದಾ 
ಹರಣೆಗಳನ್ನು ವಿವರಿಸುವ ಪುಸ್ತಿಕೆಗಳು ಮು೦ತಾದ ಸ೦ಗೀತವನ್ನು ಜನರಿಗೆ ಒಯ್ಯುವ 
. ಉಪಾಯಗಳು ಇನ್ನೂ ಅವಶ್ಯಕತೆಗಳಾಗಿಯೇ ಉಳಿದುಬಿಟ್ಟಿವೆ. 
ಸಮುದಾಯಸಂಗೀತಶಿಕ್ಸಣದ ಬಗೆಗೆ ಹೇಳಬೇಕೆ೦ದರೆ ಸರಳವೂ ಸ್ವಾರಸ್ಕಕರವೂ ಆದ 
ಒಂದು ಹೊಸ ನಮೂನೆಯ ಸಂಗೀತವನ್ನಿಂದು ಸೃಷ್ಟಿಸಬೇಕಾಗಿದೆ. ಇಂತಹ ಸಂಗೀತವು 


೭೫೦ ಕರ್ಣಾಟಕಸ೦ಗೀತವಾಹಿನಿ 


ಸಾರ್ವಜನಿಕರು ಸುಲಭವಾಗಿ ಪಾಲುಗೊಳ್ಳುವ೦ತೆಯೂ ಇರಬೇಕು. ನಮ್ಮ ಸನಾತನ 
ಸ೦ಸ್ಕೃತಿಯ ಚಿರ೦ತನ ಮೌಲ್ಯಗಳಿಗೆ ವಾಹಕವಾಗಿಯೂ ಇರಬೇಕು ಮತ್ತು ಶಾಸ್ತ್ರೀಯ 
ಸ೦ಗೀತಾಭಿರುಚಿಯನ್ನು ಉದ್ದೀಪನಗೊಳಿಸುವ೦ತೆಯೂ ಇರಬೇಕು. ಇದರ ಮೂಲಕ 
ನಮ್ಮ ಜನಾಂಗದ ಸಾಮುದಾಯಕ ಪ್ರಜ್ಞೆಯ, ಪಾರಂಪರಿಕ ಮೌಲ್ಯಗಳ, ಸಮಷ್ಟಿಯ 
ಆಶೋತ್ತರ ಪ್ರವೃತ್ತಿಗಳ ಅಭಿವ್ಯಕ್ತಿಯು ಸಾಧ್ಯವಾಗಬೇಕು. ಇದನ್ನು ಸಾಮೂಹಿಕ ಸ೦ಗೀತ 
ವೆಂದು ಕರೆದು ಅದರ ರೂಪುರೇಷೆಗಳನ್ನು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ವಿವರಿಸಿ _ 
ಚರ್ಚಿಸಿದ್ದೇನೆ. ಸ೦ಗೀತ, ಶಿಕ್ಷಣ, ತತ್ತ್ವಶಾಸ್ತ್ರ ಹಾಗೂ ಮನೋವಿಜ್ಞಾನಗಳ ಕ್ಷೇತ್ರಗಳಲ್ಲಿ 
ದೇಶದಲ್ಲೇ ಧೀಮಂತರೆನ್ನಿಸಿದ ವಿದ್ವಾಂಸರು ಮೈಸೂರಿನಲ್ಲಿ ೧೯೫೬ರಲ್ಲಿ ನಡೆದ ವಿಚಾರ 
ಗೋಷ್ಠ್ಮಿಯೊ೦ದರಲ್ಲಿ ಸಾಮೂಹಿಕ ಸಂಗೀತದ ಸ್ವರೂಪವನ್ನು ನಿರ್ಣಯಿಸಿದರು. ಈ 
ಎಲ್ಲ ಪ್ರಯತ್ನವೂ ಇನ್ನೂ ಅರಣ್ಯರೋದನವಾಗಿಯೇ ಇದೆ. 

ಸಂಗೀತಶಾಸ್ತ್ರ ಮತ್ತು ಸ೦ಗೀತಸ೦ಶೋಧನೆಗಳು ನಮ್ಮ ದೇಶದಲ್ಲಿ ಇನ್ನೂ ಕೈಗೂಸು 
ಗಳೆ. ಕಳೆದ ಸುಮಾರು ಮೂವತ್ತು ವರ್ಷಗಳು ಕಡೆಯಪಕ್ಷ ಈ ವಿಷಯಗಳಲ್ಲಿ 
ವೈಜ್ಞಾನಿಕದೃಷ್ಟಿ, ಪದ್ಧತಿಗಳ ಆವಶ್ಯಕತೆಯನ್ನೂ ವ್ಯಾಪ್ತಿಯನ್ನೂ ಮನಗಾಣಿಸಿವೆ. ಎಲ್ಲೋ 
ಒಂದೆರಡು ವಿಶ್ವವಿದ್ಯಾನಿಲಯಗಳು ಅಥವಾ ಉನ್ನತ ವಿದ್ಯಾಕೇ೦ದ್ರಗಳಲ್ಲಿ ಪ್ರತ್ಯೇಕವಾಗಿ 
ಸಂಘಟನೆಯಿಲ್ಲದೆ, ಚೆದುರಿಹೋಗಿ ನಡೆಯುತ್ತಿರುವ ಸಂಗೀತಶಾಸ್ತ್ರ ಸಂಶೋಧನೆಯನ್ನು 
ಬಿಟ್ಟರೆ ಅದು ಮೂಲಭೂತ ಸಲಕರಣೆಗಳೂ ಇಲ್ಲದೆ, ಪ್ರತಿಫಲಾಪೇಕ್ಷೆಯಿಲ್ಲದೆ, ಬೃಹ 
ತ್ತಾದ ಪ್ರತಿಕೂಲಗಳನ್ನು ಎದುರಿಸುತ್ತಾ ಅಲ್ಲೊಬ್ಬ ಇಲ್ಲೊಬ್ಬರಂತೆ ವಿದ್ವಾಂಸರು 
ಹೊರುತ್ತ ಇರುವ ಶಿಲುಬೆಯೇ ಆಗಿದೆ. 


ಉನ್ನತ ವಿದ್ಯ 
ಸಂಗೀತಶಾಸ್ತ್ರದಲ್ಲಿ ಅನಲ್ಪ ಗುಣಗಾತ್ರಗಳ ಪ್ರಮಾಣದಲ್ಲಿ ವ್ಯವಸಾಯವು ನಡೆದಿದೆ 
ಯೆಂದು ಹೇಳಬೇಕು ; ಒಬ್ಬಿಬ್ಬ ವಿದ್ವಾಂಸರು ಈ: ಕ್ಷೇತ್ರದಲ್ಲಿ ಅಂತರರಾಷ್ಟ್ರೀಯ 
ಮನ್ನಣೆಗೂ ಪಾತ್ರರಾಗಿದ್ದಾರೆ. ಸಂಗೀತದ ಪ್ರಯೋಗ ಮತ್ತು ಶಾಸ್ತ್ರಗಳನ್ನು ಕುರಿತ ನಮ್ಮ 
ಅರಿವಿನ ' ಕ್ಲಿತಿಜಗಳನ್ನು ದೂರದೂರಕ್ಕೆ ಒಯ್ಯಬೇಕಾದ ಕಾಲವಿದೀಗ ಬಂದಿದೆ. ನೆರೆ 
ಹೊರೆಯ ಶಾಸ್ತ್ರಕ್ಷೇತ್ರಗಳಾದ ತತ್ತ್ವಜಿಜ್ಞಾಸೆ, ಅರ್ಥವಿಜ್ಞಾನ, ಮನೋವಿಜ್ಞಾನ, ನಾದ 
ವಿಜ್ಞಾನ, ಶರೀರವಿಜ್ಞಾನ, ಶೈನ್ಹಣಿಕ ತತ್ತ್ವಶಾಸ್ತ್ರ, ಶೈಕ್ಷಣಿಕ ಮನೋವಿಜ್ಞಾನ ಇತ್ಯಾದಿ ಹತ್ತು: 
ಹಲವು ನೆಲೆಗಳಲ್ಲಿ ಹೊರಸಾಗಿ ಬೆಳೆದು ನಿಂತಿರುವ ಫಲಗಳನ್ನು ಸ೦ಗೀತಶಾಸ್ತ್ರಕ್ಕೆ 
ಅನ್ವಯಿಸಿ ಹೊಸತಳಿಯ ಜ್ಞಾನಸಮೃದ್ಧಿಯನ್ನು ಕೃಷಿಮಾಡುವ ಅಗತ್ಯ ಈಗ ತುರ್ತಾಗಿದೆ. 
ಸ೦ಗೀತಪ್ರಕಟನಾ ಕಾರ್ಯಕ್ರಮವಾದರೂ ಕಡಿಮೆಯ ಪ್ರಾಮುಖ್ಯದ್ದೇನಲ್ಲ. ಕಳೆದ 
ಕೆಲವು ದಶಕಗಳಲ್ಲಿ ಪ್ರಾಚೀನ ಗ್ರ೦ಥಪರ೦ಪರೆ ಹಾಗೂ ಸಮಸಾಮಯಿಕ ಪುಸ್ತಕಗಳ 
ದೊಡ್ಡಸ೦ಪತ್ತು ಹೊರಬಿದ್ದಿದೆ. ಇದು ಮುಂದಿನ ಪೀಳಿಗೆಗೆ ಅಮೂಲ್ಯ ಕೊಡುಗೆ 
ಯೆಂಬುದು ನಿಸ್ಸಂಶಯ. ಗ್ರ೦ಥಸ೦ಪಾದನ ವಿಜ್ಞಾನ, ವ್ಯಾಖ್ಯಾನನಿರ್ಮಿತಿ ತಂತ್ರಗಳು. 


ನಮ್ಮ ಸಂಗೀತದ ಮುನ್ನಡೆ : ಒಂದು ಹೊಸ ಪೀಳಿಗೆ ೭೫೧ 


ವಿಶೇಷ ವಿಷಯಗಳನ್ನು ಕುರಿತು ಬರೆವಣಿಗೆ, ಜನಸಾಮಾನ್ಯರಿಗಾಗಿ ಬರೆವಣಿಗೆ, ಅಗ್ಗದಲ್ಲಿ 
ಬಹುಸಂಖ್ಯೆಯ ಪುಸ್ತಕಗಳ ಪ್ರಕಟನೆ ಮು೦ತಾದ ಅನೇಕ ಕ್ಷೇತ್ರಗಳಲ್ಲಿ ಕೃಷಿಮಾಡಲು 
ಇದೀಗ ಸರಿಯಾದ ಸಮಯವಾಗಿದೆ. ಬುಡಕಟ್ಟುಗಳ ಸಂಗೀತ, ತೌಲನಿಕಸ೦ಗೀತಗಳ 
ಶಾಸ್ತ್ರಾಧ್ಯಯನದ ಅ೦ಚನ್ನು ಸಹ ನಾವು ಮುಟ್ಟಿಲ್ಲ. 

ಭರತಭೂಮಿಯ ಇಡೀ ಉಪಖಂಡದಲ್ಲಿ ಸ೦ಗೀತಸ೦ಬ೦ಧಿಯಾದ ನಾದವಿಜ್ಞಾನ 
ಮತ್ತು ಮನೋವಿಜ್ಞಾನಗಳಲ್ಲಿ ಸ೦ಶೋಧನೆ ನಡೆಸಲು ಆಧುನಿಕ ಸಲಕರಣೆಸೌಕರ್ಯ 
ಗಳಿಂದಲೂ ದಕ್ಷವಿಜ್ಞಾನಿಗಳಿಂದಲೂ ಸುಸಜ್ಜಿತವಾದ ಒಂದೇ ಒಂದು ಪ್ರಯೋಗ 
ಶಾಲೆಯೂ ಇಲ್ಲವೆ೦ಬುದು ಶೋಚನೀಯವಾಗಿದೆ. ಈಗ ನಡೆಯುತ್ತಿರುವ ಸ೦ಗೀತದ 
ಪ್ರಯೋಗ, ಕೇಳ್ಮ, ಸಂಶೋಧನೆ ಮೊದಲಾದವುಗಳ ಗಾತ್ರಕ್ಕೆ ಹೋಲಿಸಿದರೆ, ಪ್ರಕಟ 
ವಾಗುತ್ತಿರುವ ಸ೦ಗೀತನಿಯತಕಾಲಿಕ (7)ಗಳ ಸಂಖ್ಯೆ ಏನೇನೂ ಸಾಲದು. ಭಾರತೀಯ 
ಸಂಗೀತದಲ್ಲಿ ಭಾರತದಲ್ಲೂ ವಿದೇಶಗಳಲ್ಲೂ ನಡೆಯುತ್ತಿರುವ ಸಂಶೋಧನೆಯ ಪ್ರಗತಿ, 
ಸಾರಾ೦ಶಗಳನ್ನು ಸುಸ೦ಘಟಿಸಿ ಆಸಕ್ತ ವ್ಯಕ್ತಿಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ವಿನಿಮಯ 
ಮಾಡುವ ಕೇ೦ದ್ರಸ೦ಸ್ಥೆಯೊ೦ದು ಅತ್ಯಂತ ಅಪೇಕ್ಷಣೀಯವಾಗಿದೆ. ಅಂತೆಯೇ ಪ್ರಾ೦ತೀ 
ಯವಾಗಿ ಏರ್ಪಡುವ ಸ೦ಗೀತಕಚೇರಿ, ಉತ್ಸವ, ಸಮ್ಮೇಳನ, ವಿಚಾರಗೋಷ್ಠಿ, ಶಿಕ್ಷಣ 
ಸೌಲಭ್ಯಗಳು, ಸ೦ಗೀತಪ್ರಕಟನೆಗಳು, ಸ೦ಗೀತವಾದ್ಯಗಳು, ಕಲಾವಿದರ ವಿಳಾಸಗಳು 
ಮುಂತಾದ ಸಂತಿಗಳನ್ನು ವಿವರಗಳನ್ನು ಅಧಿಕೃತವಾಗಿಯೂ ನಿಕರವಾಗಿಯೂ ಸಂಗ್ರಹಿಸಿ 
ಪ್ರಕಟಿಸುವ ಪ್ರಾ೦ತೀಯ ಸಂಸ್ಥೆಗಳೂ ಇವುಗಳ ಕಾರ್ಯಕ್ಷೇತ್ರವನ್ನು ಸಾರಾ೦ಶಗೊಳಿಸುವ 
ಕೇ೦ದ್ರಸ೦ಸ್ಥೆಯೂ ನಮ್ಮ ಇಂದಿನ ಆವಶ್ಯಕತೆಗಳಾಗಿವೆ. ಅಲ್ಲದೆ ಉದಯೋನ್ಮುಖ 
ಪ್ರತಿಭಾವ೦ತ ಕಲಾವಿದರ ಪರಿಚಯಗಳನ್ನು ಹೊಸದಾಗಿ ಉದಯಿಸುವ ಸ೦ಗೀತ ರಚನೆ 
ಗಳನ್ನು ಅಪರೂಪವಾದ ಪ್ರಾಚೀನ ಗೇಯ ರಚನೆಗಳನ್ನೂ ಪ್ರಕಟಿಸುವ ನಿಯತಕಾಲಿಕ 
ವೊಂದೂ ಬೇಕಾಗಿದೆ. 

_ ಹೀಗೆ, ನಮ್ಮ ಕೈಂಕರ್ಯವನ್ನು ಎದುರುನೋಡುತ್ತ ಮೂಕವಾಗಿ ಕೈಬೀಸಿ ಕರೆಯುತ್ತ 
ಬೆಟ್ಟದಹಾಗೆ ರಾಶಿಬಿದ್ದಿರುವ ಈ ಕರ್ತವ್ಯಬಾಹುಳ್ಯದಿಂದ ನಾವು ಎದೆಗು೦ದಬೇಕಾಗಿಲ್ಲ. 
ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ಸ೦ಗೀತದಲ್ಲಿರುವ ಹಳೆಯ ಮತ್ತು ಹೊಸ ಪ್ರವೃತ್ತಿ 
ಗಳನ್ನೂ ಸಮಸ್ಯೆಗಳನ್ನೂ ಗುರುತಿಸಿ ನಿರೂಪಿಸಿಕೊಂಡಿದ್ದೇವೆ. ಇದೇನೂ ಅಲ್ಪಸಾಧನೆ 
ಯಲ್ಲ. ಸಮಸ್ಯೆಗಳ ಅರಿವು, ಅವುಗಳ ಪರಿಹಾರಕ್ಕೆ ಪ್ರಯತ್ನ ಇವುಗಳು ನಮ್ಮ ಸಂಸ್ಕೃತಿ, 
ಸ೦ಗೀತ ಗಳು ಜೀವ೦ತವಾಗುವುದರ, ಬೆಳೆಯುತ್ತಿರುವುದರ ಚಿಹ್ನೆ. ಸಮ್ಯಗ್‌ದೃಷ್ಟಿಯಲ್ಲಿ 
ನೋಡಿದಾಗ ಮೂಲಪ್ರಾಯವಾದ ಸಂಗತಿಯೊಂದು ಗೋಚರಿಸುತ್ತದೆ--ಸ೦ಗೀತಕಲೆ 
ಗಾರನಿಗೂ ಪ೦ಡಿತನಿಗೂ ಸಂಗೀತವು ಸಾಧನ ಮಾತ್ರವಲ್ಲ, ಸಾಧ್ಯ. ಅದಕ್ಕೆ ತನ್ನದೇ ಆದ, 
ಸ್ವಯಂಪರಿಪೂರ್ಣವಾದ ಸಾಂಸ್ಕೃತಿಕ ಅಸ್ತಿತ್ವವಿದೆ. 

ನಮ್ಮ ಪೂರ್ವಜರು ಸಂಗೀತವನ್ನು ನಾದಬ್ರಹ್ಮದ ಸ್ಥೂಲಾಭಿವ್ಯಕ್ತಿಯೆಂದು ಭಾವಿಸಿ 
ದ್ದರು. ಆದರೆ ನಮ್ಮೀ ಆಧುನಿಕ ಶಬಲಿತ ಜೀವನದ ಹಿನ್ನೆಲೆಯಲ್ಲಿ, ನಮ್ಮ ರಾಷ್ಟ್ರದ 


೭೫೨ ಕರ್ಣಾಟಕಸಂಗೀತವಾಹಿನಿ 


ಹಿನ್ನೆಲೆಯಲ್ಲಿ, ನಮ್ಮ ರಾಷ್ಟ್ರದ ಇತಿಹಾಸ, ಆಶೋತ್ತರಗಳ ಹಾಗೂ ಸಾಧನೆಗಳ ಭೂಮಿಕೆ 
ಯಲ್ಲಿ ಅದು ವ್ಯಕ್ತಿಯ ಮತ್ತು ರಾಷ್ಟ್ರೀಯ ಸಫಲೀಕರಣ ಸಾಧನವೂ ಹೌದು, ಪ್ರಗತಿಪರ 
ವಿಕಾಸದ ರಾಜಪಥದಲ್ಲಿ ಮುನ್ನಡೆಯೂ ಹೌದು, ನಮ್ಮ ಜೀವನವನ್ನು ಸ೦ಯೋಜಿಸಿ 
ಸಮಗ್ರಗೊಳಿಸುವ ಶಕ್ತಿಗಳ ಕ್ರಿಯಾಸಾಧನವೂ ಹೌದು. ನಮ್ಮ ಸಂಗೀತದ ಇತಿಹಾಸವೂ 
ಆಧುನಿಕಸ್ಮಿತಿಯೂ ಭವಿಷ್ಯದ ಬಗೆಗೆ ಭರವಸೆಯನ್ನೂ ಉತ್ಸಾಹವನ್ನೂ ಮೂಡಿಸು 
ವಂತಿವೆ. 

ಹೌದು, ಕಾಲದ ನಿರವಧಿಯಲ್ಲಿ, ವಿಕಾಸದ ಅನಂತತೆಯ ಆಗಸದಲ್ಲಿ ಈ ಪೆರು 
ದಶಕಗಳು ಅದೃಶ್ಯವೆನ್ನುವಷ್ಟು ಸಣ್ಣ ಬಿಂದುವೆ. ಆದರೆ ಅಷ್ಟೇ ಸಣ್ಣದಾಗಿದ್ದರೂ ಅದು 
ಪ್ರಗತಿಪಥದಲ್ಲಿ ಗುರಿಯೆಡೆಗೆ ಒಂದು ಹೆಜ್ಜೆಯೂ ಹೌದು. ಅದು ಕಾಲದ ನಿತ್ಯತೆಯೊಡನೆ 
ದೇಶದ ಅನ೦ತತೆಯನ್ನು ಸೇರಿಸುವ ಕೊ೦ಡಿ, ಭೂತಭವಿಷ್ಯತ್ತುಗಳ ನಡುವೆ ಸೇತುವೆ, 
“ಧ್ಯೇಯ ಮತ್ತು ದಿಕ್ಕುಗಳ ನಿರ್ಧಾರಕ. | 

ಇದು ನಮ್ಮ ಕರ್ತವ್ಯ ; ಇದು ನಮ್ಮ ಭರವಸೆ ; ಇದು ನಮ್ಮ ಹೊಸಪೀಳಿಗೆಗೆ ಆಶಾ 
ಜ್ಯೋತಿ. 


೨೫. ನಮ್ಮ ಶಾಸ್ತ್ರೀಯ ಸಂಗೀತವು ಎತ್ತ ಸಾಗಿದೆ ? 


ಶಾಸ್ತ್ರೀಯಸ೦ಗೀತವು ಲಲಿತಕಲೆಗಳಲ್ಲೆಲ್ಲ ಅತ್ಯುತ್ತಮವಾದುದು; ಏಕೆಂದರೆ ಅದರ 
ಸಾಂಕೇತಿಕ ಮೂಲದ್ರವ್ಯಗಳಾದ ನಾದ, ಲಯಗಳಿಗೆ ಅತ್ಯಂತ ಹೆಚ್ಚಿನ ಪಾರದರ್ಶಕತೆ 
ಇದೆ; ವಿಶ್ವಸಾಮಾನ್ಯತೆಯಿದೆ ; ಅವುಗಳನ್ನು ಹೇಗೆಂದರೆ ಹಾಗೆ ಅಳವಡಿಸಿಕೊಳ್ಳಬಹುದು. 
ಬಳಸಬಹುದು. ವ್ಯಕ್ತಿಸ೦ಸ್ಕೃತಿಯ ಹಾಗೂ ಸಮುದಾಯ ಸಂಸ್ಕೃತಿಯ ಅಭಿವ್ಯಕ್ತಿಸಾಧನ 
ಗಳಲ್ಲಿ ಶಾಸ್ತ್ರೀಯಸಂಗೀತವು ಮುಖ್ಯತಮವಾದುದು ; ಅದು ಅವುಗಳ ವೈಧಾನಿಕ 
ಮಾರ್ಗವೂ ಹೌದು. ಆದುದರಿಂದ ಅದನ್ನು ಉಳಿಸಿ ಬೆಳೆಸಿಕೊಳ್ಳುವುದು ವ್ಯಕ್ತಿ, ಸಮಾಜ, 
ರಾಷ್ಟ್ರಗಳಿಗೆ ಮೂಲಭೂತ ಅವಶ್ಯಕತೆಯಾಗಿದೆ. ಹೀಗಾಗಿ ನಮ್ಮ ಶಾಸ್ತ್ರೀಯಸಂಗೀತವು 
ಎತ್ತ ಸಾಗಿದೆ ಎ೦ಬ ಪ್ರಶ್ನೆಯನ್ನು ಪುನಃ ಪುನಃ ಕೇಳಿಕೊ೦ಡು ಸರಿಯಾದ ಉತ್ತರವನ್ನು 
ಕಂಡುಹಿಡಿದುಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಸಂಸ್ಕೃತಿಯ ಹಾಗೂ ಸಂಗೀತದ ಬೇರು 
ಒಣಗಿಹೋದೀತು. 

ಈ ಪ್ರಶ್ನೆಯಲ್ಲಿ ಶಾಸ್ತ್ರೀಯಸ೦ಗೀತವೆ೦ದರೇನು?--ಎ೦ಬುದು ಸೇರಿಕೊ೦ಡಿದೆಯಷ್ಟೆ. 
ಶಾಸ್ತ್ರೀಯ ಎಂಬ ವಿಶೇಷಣವು ಬಂದು ಸೇರಿಕೊ೦ಡುದು ಇತ್ತೀಚೆಗೆ ಮಾತ್ರ ; ಲಘು 
ಸಂಗೀತ, ಸುಗಮಸಂಗೀತ, ಚಲನಚಿತ್ರಸ೦ಗೀತ ಮೊದಲಾದವುಗಳಿಂದ ಬೇರ್ಪಡಿಸಿ 
ಹೇಳಲು ಮಾಡಿಕೊಂಡ ಉಪಾಯ. ಸಾಮುದಾಯಕ ಪ್ರಜ್ಞೆಯ ಮತ್ತು ವ್ಯಕ್ತಿಪ್ರಜ್ಞೆಯ 
ಯಾವ ಮಟ್ಟದಲ್ಲಿ, ಸಂಸ್ಕೃತಿಯ ಯಾವ ಸ್ತರದಲ್ಲಿ, ಯಾವ ಉದ್ದೇಶದಿಂದ ಕ್ರಿಯಾಶೀಲ 
ವಾಗುತ್ತದೆ ಎನ್ನುವುದರ ಮೇಲೆ ಸಂಗೀತಕ್ಕೆ ಬೇರೆ ಬೇರೆ ವಿಶೇಷಣಗಳು ಸೇರಿಕೊಳ್ಳುತ್ತವೆ. 
ಈಗ ಎರಡು ತಲೆಮಾರುಗಳ ಹಿ೦ದೆ ಶಾಸ್ತ್ರೀಯಸ೦ಗೀತವೆ೦ಬ ಹೆಸರೆ ಇರಲಿಲ್ಲವಷ್ಟೆ 
ಸಂಗೀತವೆಂದರೆ ಆಗ ಅದು ಶಾಸ್ತ್ರೀಯವೆಂದೆ ಆಗಿತ್ತು. ಸ್ವಲ್ಪ ಕಾಲಾನಂತರದಲ್ಲಿ 
ಗ್ರಾಮೀಣಸ೦ಗೀತವನ್ನು ಜನಪದವೆಂದು ಕರೆದು ಕಚೇರಿಗಳಲ್ಲಿ ಪ್ರಯುಕ್ತವಾಗುವುದನ್ನು 
ಶಾಸ್ತ್ರೀಯವೆಂದು ಕರೆಯಲಾಯಿತು. ಒ೦ದು ತಲೆಮಾರಿನಷ್ಟು ಹಿ೦ದೆ ಸುಗಮ, ಲಘು 
ಇತ್ಯಾದಿ ವಿಶೇಷಣಗಳಿ೦ದ ಭಾವಗೀತೆ, ದೇಶಗೀತೆ ಮುಂತಾದವುಗಳ ಸಮುಚ್ಚಯವು 
'ತಾಳರಾಗಗಳಲ್ಲಿ ಕಾಮಚಾರವನ್ನು ಪಡೆದು ಶ್ರೋತ್ಕರ೦ಜನವನ್ನು ಮಾತ್ರ ಧ್ಯೇಯವಾಗಿ 
ಇಟ್ಟುಕೊ೦ಡ ಸ೦ಗೀತವು ಪ್ರಚಾರಕ್ಕೆ ಬ೦ತು. ಇದರಲ್ಲಿ ಬಾನುಲಿಯ ಪಾತ್ರವು ಹಿರಿದು. 
ಈಚಿನ ವರ್ಷಗಳಲ್ಲಿ ಜ್ರಾಸ್‌, ಹಿಪ್ಪಿ, ಬೀಟ್ಸ್‌, ಪಾಪ್‌ ಮುಂತಾದ ಇತರ ಪ್ರಕಾರಗಳು 
ಸಂಗೀತಕ್ಷೇತ್ರದಲ್ಲಿ ಸುಳಿಯುತ್ತಿವೆ. 

ಶಾಸ್ತ್ರೀಯಸ೦ಗೀತವನ್ನು ಆಂಗ್ಲಭಾಷೆಯ ಕ್ಲ್ಯಾಸಿಕಲ್‌ ಎಂಬ ಉಪಪದದೊಡನೆ 
ವರ್ಣಿಸುವ ರೂಢಿಯುಂಟಷ್ಟೆ. ಈ ಶಬ್ದಕ್ಕೆ ಪ್ರೌಢಪ್ರಾಚೀನವೆ೦ದಷ್ಟೆ ಅರ್ಥ : ಇದನ್ನು 


೪೮ 


೭೫೪ ಕರ್ಣಾಟಕಸ೦ಗೀತವಾಹಿನಿ 


ಪಶ್ಚಿಮದೇಶಗಳವರು ಸಾಹಿತ್ಯದಿ೦ದ ಎರವಲು ತೆಗೆದುಕೊ೦ಡಿದ್ದಾರೆ. ಪ್ರಾಚೀನಗೌರ, 
ವಿತವೂ, ಜನಪ್ರಿಯವೂ, ಸಾ೦ಪ್ರದಾಯಕವೂ ಆಗಿರುವ ಸಾಹಿತ್ಯಕೃತಿ ಸಮುಚ್ಚಯವನ್ನು 
ಈ ಶಬ್ದದಿಂದ ಅವರು ವರ್ಣಿಸುತ್ತಾರೆ. ಇದೇ ಗುಣಗಳುಳ್ಳ ಸ೦ಗೀತಕೃತಿಸಮುಚ್ಚಯಕ್ಕೂ 
ಈ ಶಬ್ದವನ್ನೇ ಅವರು ಬಳಸಿದರು. ಅವರಿ೦ದ ನಾವು ಇದನ್ನು ಎರವಲು ತೆಗೆದು 
ಕೊಂಡೆವು. ಆದರೆ ಈ ಶಬ್ದಕ್ಕೆ ನಿಶ್ಚಿತಾರ್ಥವೇನೂ ಇನ್ನೂ ಬಂದಿಲ್ಲ. ಪ್ರಾಚೀನಗೌರವಿತ. 
ಸಾ೦ಪ್ರದಾಯಕ ಎನ್ನುವ ಅರ್ಥದಲ್ಲಿ ನಾವಿದನ್ನು ಬಳಸುತ್ತಿದ್ದೇವೆ, ಅಷ್ಟೆ. ವ್‌ 

ಆದರೆ ಶಾಸ್ತ್ರೀಯಸ೦ಗೀತ ಎಂದರೇನು ಎನ್ನುವುದಕ್ಕೆ ಇದರಿ೦ದ ಉತ್ತರ ದೊರೆತಂ 
ತೇನೂ ಆಗಲಿಲ್ಲ. ಏಕೆಂದರೆ ಈ ಸಂಗೀತವು ತನ್ನ ಪರಂಪರೆಯಲ್ಲಿ ಸಂಪ್ರದಾಯದಲ್ಲಿ 
ಎಷ್ಟು ಹಳೆಯದಾಗಿದ್ದರೆ "ಶಾಸ್ತ್ರೀಯ'ವೆನ್ನಿಸಿಕೊಳ್ಳುತ್ತದೆ ; ಈ ಪರಂಪರೆಯ ಪ್ರಾಚೀನತೆ 
ಎಷ್ಟು ವಿಶ್ವಾಸಾರ್ಹವಾದುದು; ಈ ಪರಂಪರೆ ಏಕಮುಖವೆ, ಬಹುಮುಖವೆ; ಬಹುಮುಖ 
ವಾಗಿದ್ದರೆ ಈ ವಿವಿಧ ಪರ೦ಪರಾಸ್ರೋತಗಳ ಪರಸ್ಪರ ಸಂಬಂಧವೇನು, ವಿವಿಧ 
ಶೈಲಿಗಳಿದ್ದರೆ ಅವುಗಳಲ್ಲಿ ಸಾಧಾರಣಾ೦ಶಗಳೇನು ; ದೇಶಕಾಲಗಳಲ್ಲಿ ಐಕ್ಕವು ಎಷ್ಟು 
ಹಿಂದಿನಿಂದ ಮತ್ತು ಎಷ್ಟು ಬಲವಾಗಿ ಬೆಳೆದುಬಂದಿದೆ ಎ೦ದು ಮುಂತಾದ ಅಂಶಗಳ 
ಪರಿಶೀಲನೆಯನ್ನು ಈ ನಿರೂಪಣೆಯು ಅವಲಂಬಿಸುತ್ತದೆ. ಪಾಶ್ಚಿಮಾತ್ಯರು ತಮ್ಮ 
ಸಂಗೀತದಲ್ಲಿ ಈಚೆಗೆ ಹುಟ್ಟಿಕೊಂಡ ಹಲವು ಶಾಖೋಪಶಾಖೆಗಳನ್ನು ಅನುಲಕ್ಷಿಸಿ 
ಶಾಸ್ತ್ರೀಯ ಎ೦ಬ ಅರ್ಥದಲ್ಲಿ ಆರ್ಟ್‌ ಮ್ಯೂಸಿಕ್‌, ಪ್ರೋಗ್ರಾಂ ಮ್ಯೂಸಿಕ್‌ ಎಂದು 
ಮುಂತಾಗಿ ವ್ಯವಹರಿಸುತ್ತಾರೆ. 

ಎಲ್ಲ ಶಾಸ್ತ್ರಗಳಲ್ಲಿಯೂ ಇರುವಂತೆ ಸ೦ಗೀತಶಾಸ್ತ್ರವೂ ಎರಡು ಸ್ತರಗಳಲ್ಲಿ ಕ್ರಿಯಾ 
ಶೀಲವಾಗುತ್ತದೆ. ತನ್ನ ಗಾಢಸ್ತರದಲ್ಲಿ ಈ ಸ೦ಗೀತದ ಮೂಲಗಳು, ಪ್ರಾಥಮಿಕ 
ಪ್ರಮೇಯಗಳು, ಅಂತಃಸ್ವರೂಪ, ಕ್ರಿಯೆ, ವಿಧಾನ, ಧ್ಯೇಯಗಳನ್ನು ಬೋಧಿಸುವ ಅಂಶ 
ಗಳು ಮುಂತಾದವನ್ನು ಒಳಗೊಂಡಿರುತ್ತದೆ. ಮೇಲಿನ ಸ್ತರಗಳಲ್ಲಿ ಆಯಾ ಕಾಲದಲ್ಲಿ 
ಸಂಗೀತದ ಬಾಹ್ಯಸ್ವರೂಪವನ್ನು ನಿರ್ಣಯಿಸುವ ರಾಗಲಕ್ಷಣಾದಿ ಅಂಶಗಳು ಇರುತ್ತವೆ. 
ಹೀಗೆ ಶಾಸ್ತ್ರ ದಲ್ಲಿ ಹೇಳಿರುವ ಲಕ್ಷಣಗಳನ್ನು ಹೊಂದಿದ್ದು ಶುದ್ಧ ಸೌಂದರ್ಯಾನುಭೂತಿಯೇ 
ಧ್ಯೇಯವಾಗಿರುವ ಸಂಗೀತವನ್ನು ಶಾಸ್ತ್ರೀಯಸಂಗೀತವೆನ್ನಬಹುದು. ಈ ದೃಷ್ಟಿಯಿಂದ 
ಭಾರತದಲ್ಲಿ ಸಂಗೀತಕ್ಕೆ ಶಾಸ್ತ್ರಿ €ಯ ಎಂಬ ವಿಶೇಷಣವು ಹೆಚ್ಚು ಸಮರ್ಪಕವಾಗಿದೆ. 

ಆದರೆ ಮೇಲೆ ಹೇಳಿದ ಎರಡನೆಯ ಸ ಸ್ತರದ ಲಕ್ಷಣಗಳು ಕಾಲಕಾಲಕ್ಕೂ ವ್ಯತ್ಕಾಸವಾಗು 
ತ್ತವೆ. ಇದರಿಂದಲೇ ಸಂಗೀತಕ್ಕೆ ಪರಂಪರೆಯೂ ಅವಿಚ್ಛಿನ್ನತೆಯೂ ವಿಕಾಸವೂ ಒದಗು 
ವುದು. ಬಹುತೇಕ ಶ್ರೀಸಾಮಾನ್ಯನೂ, ಲಕ್ಷ್ಯಮಾತ್ರಕೋವಿದನಾದ ಸಂಗೀತ 
ವಿದ್ವಾಂಸನೂ, ಸಾಮಾನ್ಯ ಸ೦ಗೀತಶಾಸ್ತ್ರಜ್ಞನೂ ಶಾಸ್ತ್ರವೆ೦ದರೆ ಈ ಬಗೆಯ ನಿಯಮಗಳು 
ಎಂದೇ ಭಾವಿಸುತ್ತಾರೆ. ವ್ಯತ್ಯಾಸವೇ ಧರ್ಮವಾಗಿರುವ ಇವುಗಳ ನೆರವಿನಿಂದ ಶಾಸ್ತ್ರಿ ಯ 
ಸ೦ಗೀತದ ಲಕ್ಷಣವನ್ನು ಹೇಳುವುದಾದರೂ ಹೇಗೆ? ಈ ನಿಯಮಗಳಾದರೂ ಕಟ್ಟುನಿಟ್ಟಾಗಿ 
ಪಾಲಿಸಲ್ಪಡುವಂತಹವಲ್ಲ. ಬಹುಸಮ್ಮತಿಯನ್ನು ಪಡೆದ ಪರಂಪರೆಯ ಅವಿಚ್ಛಿನ್ನತೆ 


ನಮ್ಮ ಶಾಸ್ತ್ರೀಯ ಸಂಗೀತವು ಎತ್ತ ಸಾಗಿದೆ? ೭೫೫ 


ಯನ್ನು ಕಾಯ್ದಕೊಂಡು ಬಂದಿರುವ ಲಕ್ಷ್ಯವನ್ನು ಕ್ರೋಡೀಕರಿಸುವುದರಿಂದ ಈ ಬಗೆಯ 
ನಿಯಮಸಮುಚ್ಚಯವು ಹುಟ್ಟುತ್ತದೆ. ಇದನ್ನೇ ಅವಲಂಬಿಸಿದರೆ ಶಾಸ್ತ್ರೀಯ ಎ೦ಬ - 
ವಿಶೇಷಣವು ಪ್ರಶ್ನಾಪ್ರಾರ್ಥನೆಯಾಗುತ್ತದೆ. ಅಲ್ಲದೆ. ಶಾಸ್ತ್ರದಲ್ಲಿ ಹೇಳಿರುವುದನ್ನು ಎಷ್ಟರ 
ಮಟ್ಟಿಗೆ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದೇವೆ ಎ೦ಬ ಪ್ರಶ್ನೆಯೂ ಪ್ರಸಕ್ತವೆ. ಇದನ್ನು ಮುಂದೆ 
ಪುನಃ ಪ್ರಸ್ತಾಪಿಸಲಾಗುವುದು. 

ವೈಧಾನಿಕದೃಷ್ಟಿಯಿ೦ದ ಶಾಸ್ತ್ರೀಯಸ೦ಗೀತದ ಅರ್ಥವನ್ನು ಸುಕರವಾಗಿ ಆದರೆ ಸ್ಥೂಲ 
ವಾಗಿ, ವಿವಾದಾತೀತವಲ್ಲದೆ ಗೇಯರಚನಾ ಸಮುಚ್ಚಯವನ್ನು ಅವಲ೦ಜಿಸಿಯೂ ಮಾಡ 
ಬಹುದು ಎಂದರೆ ಪ್ರಚಲಿತ ಸಂಗೀತವನ್ನು ಕೆಲವು ನಿರ್ದಿಷ್ಟ ಗೇಯಪ್ರಬಂಧಗಳಿಗೆ 
ಸಂಬಂಧಿಸಿದ ಅವುಗಳ ಮೂಲಕ ನಿರ್ದಿಷ್ಟ ವಾಗ್ಗೇಯಕಾರ ಶ್ರೇಣಿಗೆ ಸಂಬಂಧಿಸಿ ಒಂದು 
ಬಗೆಯ ಲಕ್ಷಣವನ್ನೇನೋ ಹೊರಡಿಸಬಹುದು. ಹೀಗಾದರೆ ಶಾಸ್ತ್ರೀಯಸ೦ಗೀತದ ವಸ್ತು 
ಕೋಶವು ಕಾಲಕಾಲಕ್ಕೂ ಬದಲಾಯಿಸುವ೦ತಹದು, ಬದಲಾಯಿಸಬಲ್ಲುದು--ಎಂಬ 
ಟಿಪ್ಪಣಿಯನ್ನು ಈ ಲಕ್ಷಣವರ್ಣನೆಗೆ ಸೇರಿಸಬೇಕಾಗುತ್ತದೆ. ಹೀಗೆ ಇ೦ದಿನ ಶಾಸ್ತ್ರೀಯ 
ಸಂಗೀತವನ್ನು ಧಾತುಮಾತ್ರ ಪ್ರಧಾನವಾದ ರಾಗಾಲಾಪನೆ, ತಾನ, ಸ್ವರಕಲ್ಪನೆಗಳನ್ನೂ, 
ಧಾತುಮಾತುಪ್ರಧಾನವಾದ ವರ್ಣ, ಕೃತಿ, ಪದ, ಜಾವಳಿ ಮುಂತಾದವನ್ನೂ, ಗೇಯ 
ಪ್ರಧಾನವಾದ ತಿಲ್ಲಾನ, ಪಲ್ಲವಿಗಳನ್ನೂ ಮಾತುಮಾತ್ರಪ್ರಧಾನವಾದ ದೇವರನಾಮ, 
ಶ್ಲೋಕ ಇತ್ಯಾದಿಗಳನ್ನೂ ಒಳಗೊಂಡಿರುವಂತಹುದು ಎಂದು ವರ್ಣಿಸಬೇಕಾಗುತ್ತದೆ. 
ಇದು ಇನ್ನೂರಐವತ್ತು ವರ್ಷಗಳ : ಹಿಂದೆ ಅಥವಾ ನಂತರ ಅನ್ವಿತವಾಗುವಂತಹ 
ಲಕ್ಷಣವಲ್ಲ ಎ೦ಬುದನ್ನು ನೆನೆಯಬೇಕು. 

ಸೌಂದರ್ಯಮೀಮಾಂಸೆಯ ಪ್ರಮೇಯಗಳನ್ನು ಆಧರಿಸಿಯೂ ಈ ಲಕ್ಷಣ ನಿರೂಪಣೆ 
ಯಲ್ಲಿ ತೊಡಗಬಹುದು ಎಂದರೆ ಸೌಂದರ್ಯಾರ್ಥದ ಅನ್ವೇಷಣೆ--ಸಾಧನಗಳೇ ವಿಧಾನ 
ವಾಗಿ, ಸೌಂದರ್ಮಾನುಭೂತಿಯೇ ಫಲ-ಧ್ಯೇಯಗಳಾಗಿ, ಸೌ೦ದರ್ಯಾಕೃತಿಯ ಸಾಕ್ಷಾತ್ಕಾರವೇ 
ಮುಖ್ಯಪ್ರಮೇಯವಾಗಿ, ಸೌಂದರ್ಯಾರ್ಥಕವಲ್ಲದ ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕ, 
ಅಥವಾ ರಸಾತ್ಮಕ ಮೌಲ್ಯಗಳು ಗೌಣವಾಗಿ ಇರುವಂತಹ ಸಂಗೀತವನ್ನು ಶಾಸ್ತ್ರೀಯ 
ವೆನ್ನಬಹುದು. ಇದು ಅನೇಕ ದೃಷ್ಟಿಗಳಿ೦ದ ಸಮರ್ಪಕವಾದ ನಿರೂಪಣೆಯಾದರೂ 
ಸಾರ್ವತ್ರಿಕ ಸಮ್ಮತಿಯನ್ನು ಪಡೆಯುವ ನಿರ್ಣಯಾಧಾರಗಳು, ಸೌ೦ದರ್ಕಾನುಭೂತಿಯ 
ಪ್ರಮಾಣಭೂತ ಮೌಲ್ಯಗಳು ಮುಂತಾದವುಗಳನ್ನು ನಿರ್ಧರಿಸಲು ಇರುವ ತೊಂದರೆ 
ಗಳಿ೦ದಾಗಿ ಈ ಬಗೆಯ ನಿರೂಪಣೆಯ ಬಲವು ತಗ್ಗುತ್ತದೆ. 

ವೈಧಾನಿಕ ಮತ್ತು ತಾಂತ್ರಿಕ ನಿಲುವಿನಲ್ಲಿ ಇನ್ನೂ ಒಂದು ಪ್ರಯತ್ನವನ್ನು ಮಾಡ 
ಬಹುದು: ಮನೋಧರ್ಮಕಲ್ಪನೆ, ತಾ೦ತ್ರಿಕಸಾಧನೆಗಳನ್ನು ವೈಜ್ಞಾನಿಕವಾಗಿ ವ್ಯವಸ್ಥೆ ಗೊಳಿ 
ಸಿದ ಫಲವನ್ನು ಶಾಸ್ತ್ರೀಯ ಸಂಗೀತವೆನ್ನಬಹುದು. ಅತ್ಯುತ್ತಮವಾದ ಲಕ್ಷಣವೆಂದರೆ 
ಇವೆಲ್ಲದರ ಸುವ್ಯವಸ್ಥಿತ ಸಂಯೋಜನೆಯೆ. ಆದರೆ ಅಂತಹ ಪ್ರಯತ್ನವು ಈ ಪ್ರಕರಣದ 
ವ್ಯಾಪ್ತಿಯನ್ನು ಮೀರಿದ್ದು. 


೭೫೬ ಕರ್ಣಾಟಕಸ೦ಗೀತವಾಹಿನಿ 


ಏನು ವ್ಯತ್ಯಾಸ? 

ಶಾಸ್ತ್ರಿ €ಯಸಂಗೀತವೆಂದರೇನು ಎನ್ನುವ ಪ್ರಶ್ನೆಗೆ ಏನೇ ಉತ್ತರವಿರಲಿ, ಅದರ 
ಸಾಮಾನ್ಯ ವಾಗಿ ಸ್ವೀಕೃತವಾದ ಅರ್ಥವನ್ನೇ ಇಟ್ಟುಕೊಂಡು ನಮ್ಮ ಮೊದಲಿನ ಪ್ರಶ್ನೆಗೆ 
ಹಿ೦ತಿರುಗೋಣ ; ನಮ್ಮ ಶಾಸ್ತ್ರೀಯ ಸ೦ಗೀತವು ಎತ್ತಸಾಗಿದೆ ? 

ಇಂದಿನ ನಮ್ಮ : ಶಾಸ್ತ್ರೀಯಸ೦ಗೀತವು ಅದು ಹಿ೦ದೆ ಇದ್ದುದಕ್ಕಿ೦ತ--ಎರಡು ತಲೆ 
ಮಾರಿನಷ್ಟು ಹಿಂದೆ ಎನ್ನೋಣ--ವ್ಯತ್ಯಾಸವಾಗಿರುವುದ೦ತೂ ಸ್ಪಷ್ಟ. ಏನು ವ್ಯತ್ಯಾಸ? 

ಮೊದಲನೆಯದಾಗಿ, ಅದರ ಮೌಲ್ಯಗಳು. ಅರಮನೆಯಿ೦ದ ಜನಮನದೆಡೆಗೆ, 
ಶ್ರೀಮಂತರಿಂದ ಶ್ರೀಸಾಮಾನ್ಯನೆಡೆಗೆ, ಕೆಲವು ವೃತ್ತಿವಂತರಿಂದ ಹಲವು ಕಲಾವಿಲಾಸಿ 
ಗಳೆಡೆಗೆ ಅದು ಧಾವಿಸಿದೆ. ಒ೦ದು ಕಾಲದಲ್ಲಿ ಸಂಗೀತಗಾರನ ವೃತ್ತಿಗಿದ್ದ ಕಳಂಕ, ಕುಖ್ಯಾತಿ 
ಈಗ ತಬ್ಬದೆ. ಅದಕ್ಕೀಗ ನ್ಯಾಯವಾದ ಸಾಮಾಜಿಕ ಗೌರವವು ದೊರೆತು. ಸ೦ಗೀತಾಭಿ 
ರುಚಿಯು ಸಭ್ಯನು ನಾಗರಿಕ ಸಮಾಜದಲ್ಲಿ ಗಳಿಸಿಕೊ೦ಡಿರಬೇಕಾದ ಗುಣಗಳಲ್ಲಿ ಒಂದು; 
ಅದರಲ್ಲಿಯೂ ಮಹಿಳೆಯರಿಗೆ ಭೂಷಣವಾದುದು; ಸುಸಂಸ್ಕತನ ಲಾಂಛನ ಎಂಬ 
ಸದ್ಭಾವನೆಯು ಬೆಳೆಯುತ್ತಿದೆ. 

ಎರಡನೆಯದಾಗಿ, ಆಧುನಿಕ ವಿಜ್ಞಾನದ ತಾ೦ತ್ರಿಕಪ್ರ್ಪಗತಿಯಿ೦ದಾಗಿ ಶಾಸ್ತ್ರೀಯಸ೦ಗೀತ 
ವನ್ನು ಯಥಾವತ್ತಾಗಿ ಉಳಿಸಿಕೊ೦ಡು, ಸವಿಯಲು ಸಾಧ್ಯವಾಗಿದೆ. ಇದರಿ೦ದಾಗಿ ಎಂತಹ 
ವರೂ ದುಬಾರಿಯಾದ ವೆಚ್ಚವಿಲ್ಲದೆ ಹಿ೦ದಿನ ಮತ್ತು ಇ೦ದಿನ ಸ೦ಗೀತದಲ್ಲಿ ಅತ್ಯುತ್ತಮ 
ವಾದುದನ್ನು ಕೇಳಿ ಆನಂದಿಸಲು ಸಾಧ್ಯವಾಯಿತು. ಮೂರನೆಯದಾಗಿ, ಸಂಗೀತಶಿಕ್ಷಣದ 
ವೆಚ್ಚವ೦ತೂ ವಿಸ್ಮಯವಾಗುವಷ್ಟು ಕಡಿಮೆಯಾಗಿದೆ. ಏಕೆಂದರೆ ಸುವ್ಯವಸ್ಥಿತವಾದ ಸಂಸ್ಥೆ 
ಗಳ ಮೂಲಕ ಸಾಮುದಾಯಕವಾಗಿ ಸಂಗೀತವನ್ನು ವೈಜ್ಞಾನಿಕ ಕ್ರಮದಲ್ಲಿ ಬೋಧಿಸುವ 
ತಂತ್ರಗಳನ್ನು ಬೆಳೆಸಿಕೊಳ್ಳಲಾಯಿತು. ನಾಲ್ಕನೆಯದಾಗಿ, ನಮ್ಮ ಸಮಾಜದಲ್ಲಿಯೂ 
ಅದರ ನಾಯಕರಲ್ಲಿಯೂ ಶಾಸ್ತ್ರೀಯಸ೦ಗೀತವು ರಾಷ್ಟ್ರೀಯ ಪ್ರತಿಷ್ಠೆಯ ಲಾ೦ಛನಗಳಲ್ಲಿ 
ಮುಖ್ಯವಾದುದು ಎ೦ಬ ಅರಿವು ಸಾರ್ವಜನಿಕ ಹಾಗೂ ಸರ್ಕಾರದ ಮಟ್ಟಗಳಲ್ಲಿ ಮೂಡು 
ತ್ತಿದೆ. ಐದನೆಯದಾಗಿ, ಶಾಸ್ತ್ರೀಯಸಂಗೀತಕ್ಕೆ ವಿಶ್ವವಿದ್ಯಾನಿಲಯಗಳಲ್ಲಿ, ಉನ್ನತಶಿಕ್ಷಣದ 
ಇತರ ಸಂಸ್ಥೆಗಳಲ್ಲಿ ಮತ್ತು "ಸ೦ಶೋಧನಾಕೇಂದ್ರ ಗಳಲ್ಲಿ ಪಠ್ಯಕ್ರಮದ ಸ್ಥಾನವು ದೊರೆತು 
ಈ ವಿದ್ವತ್ತಾಸ್ತರದ ಮನ್ನಣೆಯಿಂದ ಅದರ ಪ ಪ್ರತಿಷ್ಠೆಯು ಹೆಚ್ಚಿದೆ. ಆರನೆಯದಾಗಿ, ಈ 
ಕ್ಷೇತ್ರದಲ್ಲಿ ಹತ್ತು ಹಲವು ಹೊಸ ಮುಖಗಳು ಕಂಡುಬಂದು ಇವರಿಂದ ಹೊಸದೃಷ್ಟಿ, 
ಪ್ರಯೋಗಶೀಲತೆ, ಅನ್ವೇಷಣೆ, ಮತ್ತು ಸಾಹಸಗಳ ಹೊಸ ಗಾಳಿ ಬೀಸುತ್ತಿದೆ ; ಕಂದಾ 
ಚಾರದ ಮುಗ್ಗಿದ ವಾಸನೆಯನ್ನೂ ಬುಷ್ಟನ್ನೂ ಹಳೆಯದರ ಜೇಡರಬಲೆ, ಇಲ್ಲಣಗಳನ್ನೂ 
ಗುಡಿಸಿಹಾಕಿದೆ ; ಹೊಸದರ ಹೊಂಬೆಳಕು ಮೂಲೆಮೂಲೆಗಳಲ್ಲಿ ತುಂಬಿದ್ದ ಕತ್ತಲೆಯನ್ನು 
ಕಳೆದಿದೆ. ಒಟ್ಟಿನಲ್ಲಿ ಭವಿತವ್ಯವು ಭವ್ಯವಾಗಿದೆ. 

ಈಚಿನ ದಿನಗಳಲ್ಲಿ ಸಂಗೀತವು ಗಾತ್ರದಲ್ಲಿ ಬೃಹತ್ತಾಗಿ ಬೆಳೆದಿದೆ, ನಿಜ ; ಗುಣದ 
ಮಹತ್ತಿನಲ್ಲಿಯೂ ಬೆಳೆದಿದೆಯೆ ? ಪರಿಶುದ್ಧತೆಯ ಪಾವಿತ್ರ್ಯವು ಉಳಿದಿದೆಯೆ ? ಹೌದು 


ನಮ್ಮ ಶಾಸ್ತ್ರೀಯ ಸ೦ಗೀತವು ಎತ್ತ ಸಾಗಿದೆ ? ೭೫೭ 


ಅಥವಾ ಇಲ್ಲ ಎಂದು ಒಂದೇ ಮಾತಿನಲ್ಲಿ ಹೇಳಿಬಿಡುವಷ್ಟು ಸುಲಭವಲ್ಲ, ಇದರ 
ಉತ್ತರ. ಎರಡು ಪಕ್ಬಗಳಲ್ಲಿಯೂ ನಿಂತು ವಾದಿಸಲು ಅವಕಾಶವಿದೆ. ಮೊದಲನೆಯದಾಗಿ, 
ಶಾಸ್ತ್ರೀಯಸ೦ಗೀತದ ಇತಿಹಾಸದಲ್ಲಿ ಹಿ೦ದೆ ಯಾವಾಗಲೂ ಆಗದಿದ್ದಷ್ಟು ಮಟ್ಟಿಗೆ ಅದರ 
ಆಕರ್ಷಣೆಯನ್ನು ಕುಗ್ಗಿಸುವ ಹಲವು ಬಲಿಷ್ಠ ಪ್ರಭಾವಗಳು ಎದ್ದು ನಿಂತಿವೆ. ಆಧುನಿಕ 
ನಾಗರೀಕತೆಯ ಸಾ೦ಕರ್ಯ ಸ೦ಕೀರ್ಣತೆಗಳ೦ತೆಯೇ ಇ೦ದಿನ ಜೀವನಕ್ರಮದ ತೀವ್ರವೇಗದ 
ಬಗೆಗೆ ಇರುವ ಉತ್ಕಟೇಚ್ಛೆಯೂ ಅರ್ಥಹೀನ ತರಾತುರಿಯೂ ಶಾಂತಿ, ಸಮಾಧಾನ. 
ತಾಳ್ಮೆಗಳನ್ನು ಜನಮನದಲ್ಲಿ ಉಳಿಸಿರುವುದಾದರೂ ಅತ್ಯಲ್ಪವೆ. ಇವಿಲ್ಲದೆ ಶಾಸ್ತ್ರೀಯ 
ಸ೦ಗೀತವನ್ನು ಅರ್ಥಮಾಡಿಕೊಳ್ಳುವುದಾಗಲಿ, ಸವಿಯುವುದಾಗಲಿ ಎಂತು ? 

ಆಧುನಿಕ ನಾಗರಿಕತೆಯ ವಿರೋಧಾಭಾಸವೆ ಇದು. ಅದು ಎಷ್ಟೆಷ್ಟು ಮು೦ದುವರೆಯು 
ತ್ತದೆಯೋ ನವಸೃಷಖ್ಟಗೆ. ರಚನಾತ್ಮಕ ಕೆಲಸಗಳಿಗೆ ಬೇಕಾದ ಪುರಸೊತ್ತು ಅಷ್ಟಷ್ಟು ಕಡಿಮೆ 
ಯಾಗುತ್ತ ನಡೆದಿದೆ. ನವನಾಗರಿಕತೆಯಲ್ಲಿ ನಾವು ತುಂಬ ವೇಗದಲ್ಲಿ ಮುನ್ನೆಯು 
ತ್ತಿದ್ದೇವೆ, ನಿಜ ; ಆದರೆ ಎಲ್ಲಿಗೆ ಅಥವಾ ಏಕೆ ಎಂಬುದನ್ನೇ ಅರಿತಂತೆ ಕಾಣುವುದಿಲ್ಲ. 
ಭಾರತದಲ್ಲಂತೂ ರಾಷ್ಟ್ರೀಯ ಪುನರ್ಜನ್ಮದ ಹೆರಿಗೆಯನೋವು ತನ್ನ ಗುರುತನ್ನು 
ಅದೆಷ್ಟೆ ಅಶಾಶ್ವತವಾಗಿರಲಿ-ನಮ್ಮ ಶಾಸ್ತ್ರೀಯ ಸಂಗೀತದ ಮೇಲೆ ಮೂಡಿಸಿದೆ. ಲಘು 
ಸಂಗೀತ, ಚಲನಚಿತ್ರಸ೦ಗೀತ, ಹಿಪ್ಪಿ ಸಂಗೀತ, ಪಾಪ್‌ಸ೦ಗೀತ ಮುಂತಾದ ಸಂಗೀತ 
ಪ್ರಕಾರಗಳು ಶ್ರೀಸಾಮಾನ್ಯರನ್ನು--ಮುಖ್ಯಪಾಗಿ ನಮ್ಮ -ಯುವಕ ಯುವತಿಯರನ್ನು 
ಶಾಸ್ತ್ರೀಯಸ೦ಗೀತದಿ೦ದ ವಿಮುಖವಾಗಿಸುತ್ತಿವೆ. ಇವು ಸಾಮಾನ್ಯರಿಂದ ಸಂಸ್ಕಾರ. ಶ್ರಮ 
ಗಳನ್ನು ಅಪೇಕ್ಷಿಸದೆ ಕ್ಷಣಿಕವಾದರೂ ಶೀಘ್ರವೂ ಸುಲಭವೂ ಆದ ಇಂದ್ರಿಯಸುಖವನ್ನೊ 
ದಗಿಸಿ ಶಾಸ್ತ್ರೀಯ ಸ೦ಗೀತಕ್ಕೆ ಪ್ರತಿಸ್ಪರ್ಧಿಗಳಾಗಿ ನಿಂತಿವೆ. 

ಆದುದರಿಂದ ಶಾಸ್ತ್ರೀಯಸ೦ಗೀತವಿದ್ಹಾ೦ಸರು ಈಗಲಾದರೂ ಇತರ ಲಘುಸ೦ಗೀತ 
ಶೈಲಿಗಳ ಮೂಗೆತ್ತಿನೋಡುವುದೂ ಅಸಡ್ಡೆ ಅಥವಾ ಕೀಳುಭಾವದಿ೦ದ ನೋಡುವುದೂ 
ತಪ್ಪಬೇಕು. ಸಮಸ್ಯೆಯನ್ನು ಉಪೇಕ್ಷಿಸಿದ್ದರಿಂದು ಅದರ ಪರಿಹಾರವು ದೊರೆಯುವುದಿಲ್ಲ 
ವಷ್ಟ. ಇಂದ್ರಿಯನಿಷ್ಠ ಸೌಂದರ್ಯವು ಅದಕ್ಕಿಂತ ಹೆಚ್ಚು ಅರ್ಥಪೂರ್ಣವೂ ಗಾಢವೂ 
ಆಗಿರುವ ಸೌಂದರ್ಯಕ್ಕೆ ಮಹಾದ್ವಾರವೆಂಬುದನ್ನು ಮರೆಯುವಂತಿಲ್ಲ. ಆಕರ್ಷಕವಾದ 
ಮಾಧ್ಯಮವನ್ನು ಎ೦ದರೆ ಶಾರೀರ ಮತ್ತು ವಾದನತಂತ್ರವನ್ನು ಬೆಳೆಸಿಕೊಳ್ಳುವುದು ಕೇವಲ 
'ಅಪೇಕ್ಷಣೀಯವಷ್ಟೆ ಅಲ್ಲ. ಶಾಸ್ತ್ರೀಯಸ೦ಗೀತವು ಉಳಿದು ಬಲಿಯಬೇಕಾದಾರೆ ಇದು 
ಅನಿವಾರ್ಯವೂ ಹೌದು, ಅತ್ಯಗತ್ಯವೂ ಹೌದು. ಶಾಸ್ತ್ರೀಯಸಂಗೀತದಲ್ಲಲ್ಲದೆ ಇವುಗಳನ್ನು 
ಸ೦ವರ್ಧಿಸಿಕೊಳ್ಳುವ ಸಾಧನಸಾಮಗ್ರಿ ಇಷ್ಟು ಸಮೃದ್ಧವಾಗಿ ಬೇರೆ ಎಲ್ಲಿ ತಾನೇ ದೊರೆ 
ತೀತು ! 

ಶಾಸ್ತ್ರೀಯಸ೦ಗೀತವಿದ್ಹಾ೦ಸನ ಮನೋವೃತ್ತಿಯ ಬಗೆಗೆ ಇನ್ನೂ ಒ೦ದು ಮಾತು ಇಲ್ಲಿ 
ಪ್ರಸಕ್ತವಾಗಿದೆ. ನಮ್ಮ ವಿದ್ವಾಂಸರಲ್ಲಿ ಹಲವರು ದಿನಚರಿಯ ಕೊರಕಲಿನಲ್ಲಿಯೇ 
ನಡೆಯುವವರು ; ಸಾಹಸ, ಪ್ರಯೋಗಗಳ ತಿಟ್ಟಿಗೆ ಏರುವುದು ಅಪರೂಪ ; ಹಾಗಿದ್ದರೂ 


೭೫೮ ಕರ್ಣಾಟಕಸ೦ಗೀತವಾಹಿನಿ 


ಕೇವಲ ಕೆಲವು ವರ್ಷಗಳಲ್ಲಿಯೇ ಅವರ ಉತ್ಸಾಹ, ಆಶಾಭಾವ, ಸಾಹಸಪ್ರವೃತ್ತಿಗಳು ಆರಿ 
ತಣ್ಣಗಾಗುತ್ತವೆ. ಶೀಘ್ರಕೀರ್ತಿಯು ದೊರೆತರ೦ತೂ ಕತೆ ಅಲ್ಲಿಗೆ ಮುಗಿದಂತೆಯೆ ಸರಿ. 
ಹೀಗೆ ಓಡೋಡಿ ಬಂದ ಪೃಸಿದ್ಧಿ ಪ್ರಚಾರಗಳು ಅಂತಹವರ ಉತ್ಸಾಹ, ಆದರ್ಶ, 
ಪ್ರಯೋಗಶೀಲತೆಗಳ ಮೇಲೆ ನಿದ್ದೆಯ ಗುಳಿಗೆಯಂತಾಗುತ್ತವೆ. ಶೀಘ್ರಯಶಸ್ವಿಗಳಾಗದೆ 
ಉಳಿದವರು ಹಳೆಯ ತಲೆಮಾರಿನ ಪಟ್ಟಭದ್ರಕಲಾವಿದರು ಅಗ್ರಶ್ರೇಣಿಯನ್ನು ಅಡರಿಸಿ 
ಕೊಂಡು ಕಿರಿಯರಿಗೆ ಜಾಗಬಿಡದೆ ಅವರ ವೃತ್ತಿಯಶಕ್ಕೂ ಅವರ ಪ್ರತಿಭಾಪ್ರಕಾಶನಕ್ಕೂ 
ಅಡಚಣೆಯಾಗಿದ್ದಾರೆ೦ದು ಅತೃಪ್ತಿಯಿಂದ ತಮಗಾಗಿಯೇ ತಾವು ಮರುಗಿ ಗೊಣಗು 
ತ್ತಾರೆ. ನನ್ನ ಮಟ್ಟಿಗೆ ಇದು ವಾಸ್ತವಿಕತೆಯಿ೦ದ ದೂರ ಓಡುವ ಹಾಗೂ ತಮ್ಮ 
ಅಸಾಮರ್ಥ್ಯವನ್ನು ಬಾಯಿಬಿಟ್ಟು ಹೇಳಲಾಗದುದರ ಸಂಕೇತವೆನಿಸುತ್ತದೆ. ಆಧುನಿಕ 
ಜಗತ್ತು ತನ್ನೆಲ್ಲ ವೈಶಾಲ್ಯ ವೈವಿಧ್ಯಗಳ ವೈಭವದಲ್ಲಿ ನಮ್ಮೆಲ್ಲರನ್ನೂ ಕೈಬೀಸಿ ಕರೆಯು 
ತ್ತಿಲ್ಲವೇನು ? ಮುನ್ನುಗ್ಗಿ ಸಾಧಿಸುವವರಿಗೆ ಈ ಜಗತ್ತಿನಲ್ಲಿ ಇನ್ನೂ ಲೆಕ್ಕವಿಲ್ಲದಷ್ಟು 
ಅವಕಾಶಗಳೂ ಸಂದರ್ಭಗಳೂ ಇದ್ದೇ ಇವೆ. ಯುವಪ್ರತಿಭೆಯ ಮಹಾಪೂರಕ್ಕೆ ಅಡ್ಡ 
ಲಾಗಿ ನಿಂತು ಒಂದು ಹಿಡಿಯಷ್ಟು ಹಳೆಯ ಪೀಳಿಗೆಯ ಕಲಾವಿದರು ಈ ಯುಗದ ಸಂಗೀತ 
ಸ೦ತಸ, ಆವಶ್ಯಕತೆಗಳನ್ನು ಅದೆ೦ತು ಪೂರೈಸಿಯಾರು ? ಅಗ್ರಶ್ರೇಣಿಗೆ ಬೇಕಾದ ಪರಿಣತಿ 
ಪಕ್ವತೆಗಳನ್ನು ಪಡೆಯುವ ಮುನ್ನವೆ ನಾವೇಕೆ ಆತುರಪಟ್ಟು ಆಕ್ಷೇಪಿಸಬೇಕು ? ನಮ್ಮಿ೦ದ 
ಸಲ್ಲಬೇಕಾದ ದುಡಿಮೆ, ಶ್ರದ್ಧೆ, ತಾಳ್ಮೆಗಳನ್ನು ಸಲ್ಲಿಸದೆಯೆ ಅದೇಕೆ ದುರದೃಷ್ಟವನ್ನು 
ಹಳಿಯಬೇಕು ? 

ಸಮಾನಾವಕಾಶ ಮತ್ತು ಬಹುಮುಖ ಪ್ರೋತ್ಸಾಹಗಳ ಇಂದಿನ-ದಿನಗಳಲ್ಲಿ ಸಾಧನೆ 
ಮತ್ತು ಸಾಮರ್ಥ್ಯಗಳು ಮನ್ನಣೆಯಿಲ್ಲದೆ ಎಂದಿಗೂ ಬಾಡಿಹೋಗುವುದಿಲ್ಲ. ನಾವೇ 
ನಮ್ಮನ್ನು ಮುಂದಕ್ಕೆ ತಂದುಕೊಳ್ಳೋಣ : ನಾವೇ ನಮ್ಮ ಪೋಷಕ, ಪ್ರೋತ್ಸಾಹಕ 
ರಾಗೋಣ ; ಸ್ಪಸಹಾಯವೇ ಅತ್ಯುತ್ತಮ ಸಹಾಯ. ನಾವು ಪ್ರತಿಭಾವಂತರೆನ್ನುವುದಕ್ಕೆ 
ನಮ್ಮದೆ ಅಳತೆ ಘೋಷಣೆಗಳು ಸಮಾಜಕ್ಕೆ ಸಾಕೆ ? ಆತ್ಮೀಯತೆ, ತನ್ಮಯತೆ ಮತ್ತು 
ನಿಃಸ್ಪಾರ್ಥ ಶ್ರದ್ಧೆಗಳು ಕಲಾವಿದನನ್ನು ಕೇವಲ ಕಸಬುದಾರನಿ೦ದ ಬೇರ್ಪಡಿಸಿ ಹೆಗ್ಗಳಿಕೆ 
ಯನ್ನು ಸಾರುತ್ತವೆ. ಕೇವಲ ಒಂದು ತಲೆಮಾರಿನಷ್ಟು ಹಿಂದೆ ಕಲಾಕ್ಷೇತ್ರದಲ್ಲಿ ಸ್ಪಷ್ಟವಾಗಿ 
ಕಾಣಿಸುತ್ತಿದ್ದ ಇವನ್ನು ತರುಣ ಪೀಳಿಗೆಯ ಕಲಾವಿದರಲ್ಲಿ ಎಷ್ಟುಮಂದಿ ಮೈಗೂಡಿಸಿ 
ಕೊಂಡಿದ್ದಾರೆ? ನಾವೇನನ್ನು ಕೊಡಬಲ್ಲೆವೋ, ಕೊಡುತ್ತೇವೆಯೋ ಅಷ್ಟನ್ನೆ ಬಯಸಬೇಕು. 
ಬಯಸಲಿ, ಬಿಡಲಿ ಅಷ್ಟೆ ದೊರೆತರೆ ನ್ಯಾಯವಂತೂ ಆಗುತ್ತದೆ. 

ಇಲ್ಲಿ ಇನ್ನೊ೦ದು ಸ೦ಗತಿಯನ್ನು ಮರೆಯಬಾರದು. ಶಾಸ್ತ್ರೀಯಸ೦ಗೀತವಿದ್ವಾ೦ಸರಿಗೆ 
ಒಂದೆರಡು ತಲೆಮಾರಿನಷ್ಟು ಹಿಂದೆ: ರಾಜರೋ, ಶ್ರೀಮ೦ತರೋ ಅಂತೂ ವ್ಯಕ್ತಿಗಳು 
ಆಶ್ರಯದಾತರಾಗಿದ್ದರು. ಈಗ ಅದು ತಪ್ಪಿದೆಯಷ್ಟೆ. ಶ್ರೀಸಾಮಾನ್ಯನಿ೦ದ ನಾವು 
ಪ್ರೋತ್ಸಾಹ, ಸಹಕಾರಗಳನ್ನು ಬಯಸುವುದಾದರೆ ಅವನಿಗೆ ನಮ್ಮ ಸಹಕಾರವನ್ನೂ 
ನೀಡುವುದು ನ್ಯಾಯವಲ್ಲವೆ ? ಅವನು ನಮ್ಮ ಶಾಸ್ತ್ರೀಯಸ೦ಗೀತದಿ೦ದ ವಿಮುಖನಾಗಿ 


ನಮ್ಮ ಶಾಸ್ತ್ರೀಯ ಸಂಗೀತವು ಎತ್ತ ಸಾಗಿದೆ? ೭೫೯ 


ದೂರಸರಿಯುವ ಕಾಲವು ಸನ್ನಿಹಿತವಾಗಿರುವಾಗ ನಾವು ನಮ್ಮ ಸ೦ಗೀತವನ್ನು ಅವನಿಗಾಗಿ 
ಸರಳಗೊಳಿಸಿ ಆಕರ್ಷಕವಾಗಿಸಲು ತೊಡಗುವುದು ಜಾಣತನ. ಇದು ನಮಗೂ, 
ಸ೦ಗೀತಕ್ಕೂ, ಸಮಾಜಕ್ಕೂ ಸಲ್ಲಬೇಕಾದ ಕರ್ತವ್ಯ. ಹಾಗೆ೦ದಮಾತ್ರಕ್ಕೆ ನಮ್ಮ ಸ೦ಗೀತದ 
ಪರಿಶುದ್ಧತೆ, ಪಾವಿತ್ರ್ಯ, ಪಾಂಡಿತ್ಯ, ಪರಂಪರೆಗಳನ್ನು ಬಲಿಕೊಡಬೇಕೆ೦ದು ನಮ್ಮಿಂದ 
ಯಾರೂ ನಿರೀಕ್ಷಿಸುವುದಿಲ್ಲ. ಅಲ್ಲದೆ ಪರ೦ಪರೆಯೆ೦ದರೆ ಕಂದಾಚಾರವೂ, ಪಾವಿತ್ರ್ಯ 
ವೆಂದರೆ ಮಡಿವಂತಿಕೆಯೂ, ಪಾಂಡಿತ್ಯವೆಂದರೆ ಕಸರತ್ತೂ, ಪರಿಶುದ್ಧತೆಯೆ೦ದರೆ ಸ್ವಂತ 
ಸೃಷ್ಟಿಯ ದಾರಿದ್ಯವೂ ಎಂದೇನೂ ಅಲ್ಲವಲ್ಲ ! ಶಾಸ್ತ್ರೀಯತೆಯೆಂದರೆ ವ್ಯಕ್ತಿನಿಷ್ಠ 
ವೈಚಿತ್ಯ್ಯವೈಶಿಷ್ಟ್ಯಗಳು, ದುಷ್ಕರಾವಬೋಧ, ಆಕರ್ಷಣೆಯ ಅಭಾವಗಳೆಂದು ನಾವು 
ತಿಳಿಯುವುದು ಈಗಲಾದರೂ ತಪ್ಪಲಿ. 

ಇದರ ಹಿನ್ನೆಲೆಯಲ್ಲಿ ನಮ್ಮೆದುರು ನಿಲ್ಲುವ ಈ ಪ್ರಶ್ನೆಯನ್ನು ಉತ್ತರಿಸಲೆಳಸಬಹುದು. 
ನಮ್ಮ “ಶಾಸ್ತ್ರೀಯ' ಸಂಗೀತವು ಶಾಸ್ತ್ರಾನುಸಾರವಾಗಿದೆಯೆ, ಇದ್ದರೆ ಎಷ್ಟು ? ಶಾಸ್ತ್ರವೆನ್ನು 
ವುದಕ್ಕೆ ಈ ಕಲೆಯ ಅಂತಃಸತ್ವ, ಸ್ವರೂಪ, ವ್ಯಾಪ್ತಿ, ಧ್ಯೇಯ ಇವುಗಳನ್ನು ನಿರೂಪಿಸುವ 
ತತ್ತ್ವಪ್ರಮೇಯಸಾಮಗ್ರಿ, ಪ್ರಾಥಮಿಕ ಲಕ್ಷಣಶ್ರೇಣಿ ಎಂದು ಅರ್ಥೈಸುವುದಾದರೆ, ಇದಕ್ಕೆ 
ಉತ್ತರ; ಹೌದು, ಬಹುಮಟ್ಟಿಗೆ. ಹಾಗಲ್ಲದೆ ಲಕ್ಷ್ಯವನ್ನು ಆಗಾಗ ನಿಯಂತ್ರಿಸುವ, ದಿಕ್ಕು 
ತೋರಿ ವಿಕಾಸಸ್ಫೂರ್ತಿದಾಯಕವಾಗಿರುವ ಮೇಲುಸ್ತರದ ದ್ವಿತೀಯ ಶ್ರೇಣಿಯ ನಿಯಮ 
ಸಮುಚ್ಚಯವನ್ನೆ ಶಾಸ್ತ್ರವೆನ್ನುವುದಾದರೆ, ಬಹುಶಃ ಇಲ್ಲ, ಅಷ್ಟೇನೂ ಇಲ್ಲ ಎ೦ದು ಉತ್ತರ 
ಕೊಡಬೇಕಾಗುತ್ತದೆ. 


. ಸ್ಮರಣೀಯ ಸೇವೆ 

ಏಕೆಂದರೆ, ಮೊದಲನೆಯದಾಗಿ, ಸಂಗೀತದ ಲಕ್ಷ್ಯವು ಎಂದಿಗೂ ಸ್ಥಿರವಲ್ಲ. ಅದರಲ್ಲಿ 
ಸಂಕಲನ, ವ್ಯವಕಲನ, ವ್ಯತ್ಕಾಸಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ. ಈ ಅರ್ಥ 
ದಲ್ಲಿ ಶಾಸ್ತ್ರವು ಲಕ್ಷ್ಯಕ್ಕೆ ಅಧೀನವೆ ; ಸಮಸಾಮಯಿಕ ಲಕ್ಷ್ಯ ಪ್ರಯೋಗಗಳನ್ನು ವರ್ಣಿಸಿ 
ವಿವರಿಸುವುದೂ ಅದರೊಡನೆಯೇ ಬೆಳೆದು ಅದರ ಜೀವ೦ತ ಬದಲಾವಣೆಗಳನ್ನು ಪ್ರತಿ 
ಬಿ೦ಬಿಸುವುದೂ ಅದರ ಕೆಲಸ. ಶಾಸ್ತ್ರದ ಈ ನಿಯಮಸಮುಚ್ಚಯವು ಮುಖ್ಯವಾಗಿ 
ಪ್ರಯೋಗನಿಷ್ಠವೂ, ಸಾ೦ಪ್ರದಾಯಿಕವೂ ಆಗಿರುತ್ತದೆ. ಈ ನಿಯಮಗಳನ್ನು ಹಿಗ್ಗಿಸಿ- 
ಕುಗ್ಗಿಸಲು ಬಗ್ಗಿಸಿ-ಹೊ೦ದಿಸಲು ಸಾಧ್ಯ. ಆದುದರಿಂದ ಸ೦ಗೀತಲಕ್ಷ್ಯವು ಇಂತಹ 
ನಿಯಮಾವಳಿಯೊಡನೆ ಕರಾರುವಾಕ್ಕಾಗಿ ಸಮ್ಮತಿಯನ್ನು ಪಡೆದಿರುವುದೂ ಇಲ್ಲ, ಪಡೆ 
'ದಿರಲೂಬಾರದು. ಅಲ್ಲದೆ ಲಕ್ಷ್ಯವು ಮುಟ್ಟಲೆಳಸಬೇಕಾದ ಗುರಿ ಎಂದು ಶಾಸ್ತ್ರವನ್ನು 
ಪರಿಭಾವಿಸಬೇಕು. 

ಅಷ್ಟಅಲ್ಲದೆ ಸ೦ಗೀತಕಲಾವಿದರೂ ಕಲಾವಿಲಾಸಿಗಳೂ ಶಾಸ್ತ್ರದ ಆವಶ್ಯಕತೆಯನ್ನು 
ಹೆಚ್ಚುಹೆಚ್ಚಾಗಿ ಅರಿಯಲು ತೊಡಗಿದ್ದಾರೆ೦ಬುದ೦ತೂ ನಿಜ ; ಶಾಸ್ತ್ರದ ವಿಷಯದಲ್ಲಿ 
ಆಸಕ್ತಿಯನ್ನೂ ಗೌರವವನ್ನೂ ತಳೆಯುತ್ತಿದ್ದಾರೆ೦ಬುದೂ ನಿಜ. ವಿದ್ಯಾವ೦ತರು ಸ೦ಗೀತ 


೭೬೦ ಕರ್ಣಾಟಕಸಂಗೀತವಾಹಿನಿ 


ವನ್ನು ವೃತ್ತಿಯಾಗಿಯೂ ಹವ್ಯಾಸವಾಗಿಯೂ ಇಟ್ಟುಕೊಳ್ಳುತ್ತಿರುವುದರ ನೇರವಾದ 
ಪರಿಣಾಮವಿದು. ಆಗಾಗ ನಡೆಯುವ ಸ೦ಗೀತಸಮ್ಮೇಳನಗಳೂ ವಿಚಾರಗೋಷ್ಠಿಗಳೂ, 
ಸ೦ಗೀತಕಚೇರಿಗಳ ವಿಮರ್ಶೆಗಳೂ, ವಿವರಣಪೂರ್ವಕವಾದ ಸ೦ಗೀತ ಕಾರ್ಯಕ್ರಮಗಳೂ, 
ಬಾನುಲಿಯೂ ಈ ನಿಟ್ಟಿನಲ್ಲಿ ಸ೦ಸ್ಮರಣೀಯ ಸೇವೆಯನ್ನು ಸಲ್ಲಿಸುತ್ತಿವೆ. ವಿಶೇಷ ಸಂಸ್ಥೆ 
ಗಳೂ, ಅಕಾಡೆಮಿಗಳೂ ಸಂಗೀತಶಾಸ್ತ್ರಜ್ಞಾನವನ್ನು ಹರಡುವುದರಲ್ಲಿ ಗಣ್ಯವಾದ ಪಾತ್ರ 
ವನ್ನು ವಹಿಸುತ್ತಿವೆ. ಸಂಗೀತದ ಬಗೆಗೆ ಪಾರಿಭಾಷಿಕ ಹಾಗೂ ಸಾಮಾನ್ಯಪ್ರಕಟನೆಗಳ 
ಸ೦ಖ್ಯೆಯು ಗಣನೀಯವಾಗಿ ಹೆಚ್ಚಿದೆ. 

ಕಾಶಿಯ ಹಿಂದೂ ವಿಶ್ವವಿದ್ಯಾನಿಲಯ, ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಸಂಗೀತ 
ವಿಭಾಗ ಮತ್ತು ಮೈಸೂರಿನ ಸಂಗೀತ-ನೃತ್ಯ ಸಂಶೋಧನಾ ಸಮಿತಿಗಳ೦ತಹ ಉನ್ನತ 
ವ್ಯಾಸ೦ಗ ಕೇ೦ದ್ರಗಳಲ್ಲಿ ಸ೦ಗೀತ ಸ೦ಶೋಧನೆಯು ವೈಜ್ಞಾನಿಕ ರೀತಿಯಲ್ಲಿ ಜರುಗುತ್ತಿದೆ. 
ಸುದೈವದಿಂದ ಕೆಲವು ಪ್ರತಿಭಾವಂತರೂ ಅನೇಕ ಶಾಸ್ತ್ರಜ್ಞಾನಸ೦ಪನ್ನರೂ ಆಗಿರುವ 
ವಿದ್ವಾಂಸರು ಅನ್ಯವಿಜ್ಞಾನ ಕ್ಷೇತ್ರಗಳಲ್ಲಿನ ಆಧುನಿಕ ಸಂಶೋಧನಾ ಫಲಗಳನ್ನು ಸಂಗೀತ: 
ಶಾಸ್ತ್ರಕ್ಷೇತ್ರಕ್ಕೆ ಅನ್ವಯಿಸಿ ಅದನ್ನು ಸಮೃದ್ಧಗೊಳಿಸುತ್ತಿದ್ದಾರೆ. ಪ್ರಾಚೀನವೂ ಪ್ರಮಾಣ 
ಭೂತವೂ ಅಮೂಲ್ಯವೂ ಆದ ಸಂಗೀತನೃತ್ತ ಶಾಸ್ತ್ರಗ್ರಂಥಗಳನ್ನು ವಿದ್ವಾಂಸರು ದಕ್ಷರೀತಿ 
ಯಲ್ಲಿ ವಿಮರ್ಶಾತ್ಮಕವಾಗಿ ಟಿಪ್ಪಣಿಗಳೊಡನೆ' ಸಂಪಾದಿಸಿ ಮೌಲ್ಯಮಾಪಕ ಮುನ್ನುಡಿ 
ಗಳೊಡನೆ ಮತ್ತು ವ್ಯಾಖ್ಯಾನಗಳೊಡನೆ ಪ್ರಕಟಿಸುತ್ತಿರುವುದರಿಂದ ಈ ಕಲೆಗಳ ಇತಿಹಾಸ 
ವನ್ನೂ ಆಧುನಿಕ ಪ್ರವೃತ್ತಿಗಳನ್ನೂ ಗುರುತಿಸಲು ಸಾಧ್ಯವಾಗುತ್ತಿದೆ ; ಈ ದೇಶದ 
ಸಾಂಸ್ಕೃತಿಕ ಚರಿತ್ರೆಯನ್ನು ನಿರ್ಮಿಸಲು ಸಹಾಯವಾಗಿಡೆ. ಪಂಡಿತರಿಗೂ, ಪಾಮರರಿಗೂ 
ಸುಲಭವಾಗಿ ಇವು ದೊರಕುವಂತಾಗಿವೆ. ಮದರಾಸಿನ ಮ್ಯೂಸಿಕ್‌ ಅಕೆಡಮಿ, ತಂಜಾವೂರು 
ಸರಸ್ಪತೀಮಹಲ್‌ ಪುಸ್ತಕ ಭಂಡಾರ, ಬರೋಡದ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ, 
ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಸಂಗೀತ ವಿಭಾಗ, ತಿರುಪತಿಯ ಶ್ರೀ ವೆಂಕಟೇಶ್ವರ 
ಓರಿಯಂಟಲ್‌ ರಿಸರ್ಚ್‌ ಇನ್‌ಸ್ಟಿಟ್ಯೂಟ್‌, ದೆಹಲಿಯ ಇಂದಿರಾಗಾಂಧಿ ರಾಷ್ಟ್ರೀಯ 
ಕಲಾಕೇಂದ್ರ, ಮೈಸೂರಿನ ವರಲಕ್ಷ್ಮೀ ಅಕೆಡಮಿ ಮುಂತಾದ ಸಂಸ್ಥೆಗಳು ಈ ನಿಟ್ಟಿ 
ನಲ್ಲಿಯೂ ಶಾಸ್ತ್ರ ಗ್ರಂಥಗಳ ಹಸ್ತಪ್ರತಿಗಳ ಸಂಗ್ರಹ ಕಾರ್ಯದಲ್ಲಿಯೂ ಅಮೋಘವಾದ 
ಕೆಲಸವನ್ನು ಮಾಡುತ್ತಿವೆ. 


ಶುದ್ಧಿಪಂಚಕದಿ೦ದ ಸಂಗೀತಪವಾಡ. 

ಆದರೂ ಸಮಾಧಾನ ಸಂತೃಪ್ತಿಗಳಿಗೆ ಎಡೆಯೇನೂ ಇಲ್ಲ. ನಮ್ಮ ಸಂಗೀತದ ಇನ್ನೂ 
ಹಲವು ವಿಷಯಗಳಲ್ಲಿ ನಾವು ಗಮನವನ್ನು ಹರಿಸಿ ಕಾರ್ಯಶೀಲರಾಗಬೇಕಾಗಿದೆ. ಉದಾ 
ಹರಣೆಗೆ, ನಮ್ಮ ಸಂಗೀತದ ಇಂದಿನ ಲಕ್ಸ್ಯದಲ್ಲಿ ಪ್ರಜಾಸಮ್ಮತಿಯ ಪ್ರವೃತ್ತಿ ಅತಿರೇಕಕ್ಕೆ 
ಹೋಗುತ್ತಿದೆ. ಶಾಸ್ತ್ರೀಯಸಂಗೀತವು ಜನಸಾಮಾನ್ಯರಿಗಾಗಿ ಇದೆಯೆ೦ಬುದೇನೋ ನಿಜವೆ. 
ಆದರೆ ಅದರ ಗುಣವನ್ನು, ದಿಕ್ಕನ್ನು ಅವರು ಮಾತ್ರ ನಿರ್ಣಯಿಸುವಂತಾಗಬಾರದು. ಕಲಾ 


ನಮ್ಮ ಶಾಸ್ತ್ರೀಯ ಸಂಗೀತವು ಎತ್ತ ಸಾಗಿದೆ? ೭೬೧ 


ವಿದನು ಹಾಡಿನುಡಿಸುವುದು ಸುಖವನ್ನೋ ಸ೦ತೋಷವನ್ನೋ ಉಂಟುಮಾಡಲೆಂದು; 
ಅ೦ತೆಯೆ ಕಲಾವಿದನ ಹಾಗೂ ಶ್ರೋತೃವಿನ ವ್ಯಕ್ತಿತ್ವವು ಗಾಢವಾಗಲು, ಉನ್ನತವಾಗಲು 
ಶಾಸ್ತ್ರೀಯಸ೦ಗೀತವು ಸಾಧನವಾಗಬೇಕು. ಸೌ೦ದರ್ಯಸಾಕ್ಷಾತ್ಕಾರವು ಸತ್ಯ-ಶಿವಗಳ ಸಾಕ್ಷಾ 
ತ್ಕಾರವೂ ಆದರೆ ಮಾತ್ರ ನಿಜವಾದ ಸೌ೦ದರ್ಯವೆನ್ನಿಸಿಕೊಳ್ಳುತ್ತದೆ, ಸಫಲವಾಗುತ್ತದೆ, 
ಶಾಶ್ವತ ಪರಿಣಾಮವನ್ನುಂಟು ಮಾಡುತ್ತದೆ ; ಸಂಸ್ಕೃತಿಯು ಹರಡಿ ಏರಲು ಸಾಧಕವಾಗು 
ತ್ತದೆ. ಆದುದರಿಂದ ಸ೦ಗೀತವಿದ್ವಾ೦ಸನು ಶ್ರೀಸಾಮಾನ್ಯನ ಇಂದ್ರಿಯ ಮಾತ್ರದ ಕ್ಷಣಿಕ 
ಸುಖಾನುಭವದ ಜವುಗಿನಿಂದ ಸಂಗೀತವನ್ನು ಎತ್ತಿ ವ್ಯಾಪಕವೂ ಶಾಶ್ವತವೂ ಆದ 
ಮೌಲ್ಯಗಳ ಚಿರಂತನ ಚಿಲುಮೆಯಾಗಲು ಶ್ರಮಿಸಬೇಕು ; ಅವನಿಗೆ ಸಮಾಜವು ಇದಕ್ಕೆ 
ಬೇಕಾಗುವ ಪರಿಸರ, ಅವಕಾಶ, ಸ್ವಾತಂತ್ರ್ಯಗಳನ್ನು ದೊರಕಿಸಬೇಕು. ಥಳಕು, ಮಾಯಾ 
ಸೃಷ್ಟಿ, ಅಬ್ಬರ, ಆರ್ಭಟ, ಭ್ರಮೆಯನ್ನು ನಿರ್ಮಿಸುವ ತಂತ್ರಗಳು ಇವು ಬೇಕಾಗುವುದು 
ಬೀದಿಯ ಐಂದ್ರಜಾಲಿಕನಿಗೆ, ಶಾಸ್ತ್ರೀಯಸಂಗೀತಗಾರನಿಗಲ್ಲ. ಅ೦ತರಂಗಶುದ್ದಿ, 
ಬಹಿರಂಗಶುದ್ಧಿ, ಮನೋಧರ್ಮಶುದ್ದಿ, ಮಾಧ್ಯಮಶುದ್ಧಿ, ಮತ್ತು ಭಾವಶುದ್ಧಿಗಳ 
ಮೂಲಕ ಸಂಗೀತದಿಂದ ಪವಾಡಗಳನ್ನೆ ಆತನು ಸಾಧಿಸಬಹುದು. ಬೆಂಕಿಯಿಲ್ಲದೆ ದೀಪ 
ವನ್ನು ಹಚ್ಚುವುದು, ಮಳೆಬರಿಸುವುದು--ಈ ಪವಾಡಗಳನ್ನು ಸಂಗೀತವು ಮಾಡಬಲ್ಲ 
ದೆನ್ನುತ್ತಾರೆ ; ಆದರೆ ನಾನು ಇಲ್ಲಿ ಹೇಳುತ್ತಿರುವುದು ಹೃದಯ ಸ೦ವಾದದ ಪವಾಡ, 
ಅನುಭಾವ ವಿಸ್ತೃತಿಯ ಪವಾಡ, ಮಾನವ ಹೃದಯದಿಂದ ಸಂಶಯ ವಿದ್ವೇಷಗಳ 
ಭೂತೋಚ್ಚಾಟನೆಯ ಪವಾಡ, ಅಲ್ಲಿ ದೈವಭಕ್ತಿ, ನೀತಿಯುತ ಬಾಳ್ವೆ, ಆತ್ಮಪರೀಕ್ಷಣ, 
ಧರ್ಮಾನುಸಂಧಾನಗಳ ದೇವತಾಪ್ರತಿಷ್ಠಾನದ ಪವಾಡ. 


ಥಳಕು-ಬೆಳಕು 

`ನಮ್ಮ ಸಂಗೀತದಲ್ಲಿ ವಿವಿಧ ಪರಂಪರೆಗಳ ವೈಯಕ್ತಿಕ ಶೈಲಿಗಳ ಹಾಗೂ ಸಂಪ್ರ 
ದಾಯದ ಕಡೆಗೆ ನಾವು ಸರಿಯಾಗಿ ಗಮನವನ್ನು ಕೊಡುತ್ತಿಲ್ಲವೆನ್ನಬಹುದು. ಇವುಗಳಿಂದಾ 
ಗುವ ಸಾಮೂಹಿಕ ಸಂಗೀತಾಕೃತಿ ಚಿತ್ರಣದಲ್ಲಿನ ವೈವಿಧ್ಯವು ಕೇವಲ ತೋರಿಕೆಯದಲ್ಲ ; 
ಇಂತಹ ದೃಷ್ಟಿಗತ ಭಿನ್ನತೆಗಳು ಇರಬಹುದಷ್ಟೆ ಅಲ್ಲ ; ಇದ್ದೇ ಇರಬೇಕು, ಇದ್ದು 
ಸಹಬಾಳ್ವೆ ನಡೆಸಬೇಕು ; ಇವುಗಳಿ೦ದಲೆ ನಮ್ಮ ಸ೦ಗೀತದ ಬಲ, ವೈಶಿಷ್ಟ್ಯ, ಇವುಗಳನ್ನು 
ಏಕರೂಪಗೊಳಿಸಲು ಹೊರಟರೆ, ಅಥವಾ ವೈಯಕ್ತಿಕ ವ್ಯತ್ಯಾಸಗಳನ್ನು ಅಳಿಸಲು 
ಹೊರಟರೆ ನಮ್ಮ ಸಂಗೀತದ ವಿಶೇಷ ಸವಿಯೂ, ಸೂಕ್ಷ್ಮಸೌಂದರ್ಯಾಂಶಗಳೂ ನಯ 
ನಾಜೂಕುಗಳೂ ಅಳಿಸಿಹೋಗುತ್ತವೆ. ನಮ್ಮ ಉದಯೋನ್ಮುಖ ಸಂಗೀತಕಲಾವಿದರಿಗೆ 
ಅತಿಯಾದ ಆತುರ. ಇದರ ಬೆಲೆಯನ್ನು ಸಂಗೀತವೂ ಸಮಾಜವೂ ತೆರಬೇಕಾಗತ್ತದೆ. 
ಅವರ ಪ್ರತಿಭೆಯು ಪೂರ್ತಿ ಅರಳುವುದರೊಳಗೆ ಅವರು ತೀರ್ಥಕಾಕರಾಗುತ್ತಾರೆ-- 
ಗುರುವಿನಿ೦ದ ಗುರುವಿಗೆ ಅ೦ಡಲೆಯುತ್ತಾ ಸಾಮಗ್ರಿಸ೦ಚಯನದಲ್ಲಿ ತೊಡಗುತ್ತಾರೆ ; 
ಶೈಲಿಯನ್ನು, ತನ್ನತನವನ್ನು ಬೆಳೆಸಿಕೊಳ್ಳುವುದಿಲ್ಲ. ಗುರುಪರಂಪರೆಯ ಹಿನ್ನೆಲೆಯಲ್ಲಿ 


೭೬೨ ಕರ್ಣಾಟಕಸ೦ಗೀತವಾಹಿನಿ 


ವೈಯಕ್ತಿಕ ಸ್ವಾತಂತ್ರ್ಯ ವೈಶಿಷ್ಟ್ಯಗಳು ಬೆಳೆಯಲು ಈ ಆತುರ ಅಡ್ಡಿಯಾಗುತ್ತದೆ. 
ಆದುದರಿ೦ದ ಹೊಸತನಕ್ಕಾಗಿ ಹಾತೊರೆಯುವ ಅವರು ತಮ್ಮ ಸ೦ಗೀತದ ಅನಿರ್ದಿಷ್ಟ 
ಶೈಲಿ, ಅಸ್ಫುಟ ವ್ಯಕ್ತಿತ್ವಗಳ ಮೇಲೆ ಅನುಕರಣೆಯ ಮುಸುಕನ್ನು ಹಾಕುತ್ತಾರೆ. ಕಣ್ಣು 
ಕುಕ್ಕುವ ವರ್ಣವೈವಿಧ್ಯ ಮತ್ತು ಅಗ್ಗದ ಲೋಹ ಮತ್ತು ಹರಳುಗಳು ತಮ್ಮ ಸಂಗೀತದ 
ದ್ರಾಬೆತನವನ್ನು ಶ್ರೋತೃಗಳು ಗಮನಿಸದಿರಲಿ ಎಂದು, ಐಂದ್ರಜಾಲಿಕವನ್ನು ನಮ್ಮ 
ಗಮನವನ್ನು ಇನ್ನೆಲ್ಲಿಯೋ ಸೆಳೆದು ತನ್ನ ಮಾಯಾಜಾಲವನ್ನು ಪ್ರದರ್ಶಿಸುವಂತೆ, ಅಂದ 
ವಿಲ್ಲದ ಹೆಣ್ಣುಗ೦ಡುಗಳು ಸೌಂದರ್ಯದಾರಿದ್ವ್ಯದೆಡೆಗೆ ನಮ್ಮ ಗಮನವು ಹೊರಳದಿರ 
ಲೆ೦ದು ಚಿತ್ರವಿಚಿತ್ರವಾದ ವಿನ್ಯಾಸಗಳಿ೦ದಲೂ ವರ್ಣಗಳಿ೦ದಲೂ ತನ್ನನ್ನು ಅಲಂಕರಿಸಿ 
ಕೊಂಡು ಆಕರ್ಷಿಸಲೆಳಸುವಂತೆ, ಇಂತಹ ಸಂಗೀತವಿದ್ವಾಂಸರು ತಮ್ಮ ಸಂಗೀತಕ್ಕೆ 
ಬಣ್ಣಬಣ್ಣದ ತೇಪೆಗಳ ವಸ್ತ್ರಾಲ೦ಕಾರವನ್ನು ಮಾಡುತ್ತಾರೆ, ಅಗ್ಗದ ಆಭರಣಗಳನ್ನು 
ತೊಡಿಸುತ್ತಾರೆ. ಪ್ರತಿಭಾವಂತರು, ವಿಭೂತಿಗಳು, ಕೆಲವು ವೇಳೆ ವಿಚಿತ್ರವಾಗಿರುವು 
ದುಂಟು. ಐಲುಪೈಲಾಗಿರುವುದು೦ಟು, ತಿಕ್ಕಲೂ ಆಗಿರುವುದು೦ಟು ; ಆಗಿಯೇ ಇರು 
ತ್ತಾರೆ, ಆಗಿಯೇ ಇರಬೇಕು. ಆಗಿದ್ದರೆ ಮಾತ್ರ ಪ್ರತಿಭೆಯಿರುತ್ತದೆ, ಎಂದೇನೂ ಇಲ್ಲ 
ವಲ್ಲ ! ಆಗಿಲ್ಲದಿದ್ದರೇನೆ ಚೆಂದ, ಗಂಭೀರ. ವಿವಿಧ ಶೈಲಿಗಳೂ, ಸಂಪ್ರದಾಯಗಳೂ, 
“ಬಾನಿ'ಗಳೂ ನಮ್ಮ ಸಂಗೀತದ ಉಪನದಿಗಳು; ಇವು ತುಂಬಿ ಹರಿಯುತ್ತಿದ್ದರೆ ಸಂಗೀತ 
ನದಿಯೂ ತುಂಬಿರುತ್ತದೆ, ಅಖಂಡವಾಗಿ, ಅವಿಚ್ಛಿನ್ನವಾಗಿ ಇರುತ್ತದೆ ; ಇರಬೇಕು. ಆದರೆ 
ಉಪನದಿಗಳಿಂದ ಮುಖ್ಯ ಪ್ರವಾಹದ ನೀರು ಬಗ್ಗಡವಾಗಬಾರದು, ರುಚಿಗೆಡಬಾರದು, 
ಶುಚಿಗೆಡಬಾರದು. 

ಮಹಾವಾಗ್ಗೇಯಕಾರರ ಅಂಕಿತದಲ್ಲಿ ಅರ್ವಾಚೀನರು ಕೃತಿಗಳನ್ನು ರಚಿಸಿ ಪ್ರಚಾರ 
ಮಾಡುವ ಪ್ರವೃತ್ತಿಯು ನಮ್ಮ ಸಂಗೀತದಲ್ಲಿಂದು ಕಂಡುಬರುತ್ತಿದೆ. ಇ೦ತಹ ವಿಶ್ವಾ 
ಮಿತ್ರ ಸೃಷ್ಟಿಗೆ ಮಹಾವಾಗ್ಲೇಯಕಾರರ ಹೆಸರಿನ ಪೂಜ್ಯತೆ ಪ್ರಚಾರ ಸಮ್ಮತಿಗಳನ್ನು 
ಒದಗಿಸುವ ಈ ಕಾರ್ಬಾನೆಗಳ ಮಾಲುಗಳಿಗೆ ಸಂಗೀತವಿದ್ವಾಂಸರ ಉಪಗ್ರಹಗಳಾದ 
ಕೆಲವೊ೦ದು “ರಸಿಕ' ವೃ೦ದವೂ ಇದರಲ್ಲಿ ನೆರವಾಗುವುದು೦ಟು; ಮಾವಿನ ಮರದ ಮೇಲೆ 
ಸೀಗೆಯ ಬಳ್ಳಿ ಹಬ್ಬಿಕೊ೦ಡ೦ತೆ ಸಂಗೀತ ತ್ರಿಮೂರ್ತಿಗಳ೦ತಹ ಮಹಾನುಭಾವರು 
ತಮ್ಮ ಕೃತಿಗಳಿಗೆ ಉದ್ದೇಶಿಸಿ ಇಟ್ಟ ರಾಗತಾಳಗಳನ್ನು ಅನ್ಯರು ಸ್ಟೇಚ್ಛೆಯಾಗಿ ಬದಲಾಯಿಸಿ 
ಕೊಳ್ಳುವ ಉದಾಹರಣೆಗಳೆಷ್ಟೋ ದೊರೆಯುತ್ತವೆ; ಸಂಗೀತಗಾರನು ಇಲ್ಲಿ ತೋರಿಸಿ 
ಕೊಳ್ಳುವ೦ತಹ ಸ್ವಾತಂತ್ರ್ಯ ಮನೋಭಾವವು ಅಷ್ಟೇನೂ ಆರೋಗ್ಯಕರವಲ್ಲ. ಮೂಲ 
ವಾಗ್ಗೇಯಕಾರನೆ ಉದ್ದೇಶಿಸಿ ನಿರ್ಮಿಸಿದ ನಿಕರವಾದ ಧಾತುವಾಗಲಿ, ರಾಗತಾಲನಾಮ 
ಗಳಾಗಲಿ ದೊರೆಯದಿದ್ದಾಗ ಇಂತಹ ಸ್ವಾತಂತ್ರ್ಯವು ಅಪೇಕ್ಷಣೀಯವಷ್ಟೆ ಅಲ್ಲ, ಅನಿ 
ವಾರ್ಯವೂ ಆಗುತ್ತದೆ. ಆವಶ್ಯಕವಾದ ಸಾಧನಸ೦ಪತ್ತು ತರಪೇತುಗಳಿಲ್ಲದೆ ಪ್ರತಿಭಾ 
ಸ೦ಪನ್ನರಲ್ಲದ ಸ೦ಗೀತಗಾರರೆ ಹೊಸಕೃತಿಗಳನ್ನು ರಚಿಸುವುದು೦ಟು ; ಇಂತಹವು 
ಸಂಗೀತಗುಣವಲ್ಲದ ಇತರ ಕಾರಣಗಳಿಂದಾಗಿ, ಕೆಲವು 'ವೇಳೆ ಕೇವಲ 'ನವ್ಯ'ವೋ 


ನಮ್ಮ ಶಾಸ್ತ್ರೀಯ ಸ೦ಗೀತವು ಎತ್ತ ಸಾಗಿದೆ ? ೭೬೩ 


ವಿಚಿತ್ರವೋ ಆದುದರಿಂದ ವೇದಿಕೆಗಳಲ್ಲಿ ಅಬ್ಬರದ ಪ್ರಚಾರವನ್ನು ಪಡೆಯುತ್ತವೆ. 
ಸಾಮಾನ್ಯಶ್ರೋತೃವು ಈ ಪ್ರಚಾರದ ಸುಳಿಗೆ ಸಿಕ್ಕಿ ಪುನಃ ಪುನಃ ಕಿವಿಯ ಮೇಲೆ ಜೀಳು 
ತ್ತಿರುವ ಇಂತಹ ಹಾಡುಗಳ ಬಗೆಗೆ ಸ್ವಾಭಾವಿಕವಾಗಿಯೆ ಅದ್ಭುತಭಾವವನ್ನು ಬೆಳೆಸಿ 
ಕೊಳ್ಳುತ್ತಾನೆ. 


ಶಿಕ್ಷಣ-ವಿಜ್ಞಾನ 

ನಮ್ಮ ಸಂಗೀತದ ಶಿಕ್ಷಣಕ್ಷೇತ್ರದಲ್ಲಿಯೂ ನಾದವಿಜ್ಞಾನದಲ್ಲಿಯೂ ಮಾಡಬೇಕಾ 
ದುದು ಬೆಟ್ಟದಷ್ಟಿದೆ. ಗುರುಕುಲ ಪದ್ಧತಿಯ ಶಿಕ್ಷಣವ೦ತೂ ನಮ್ಮ ದುರ್ದೈವದಿಂದ ಬೇಗ 
ಕಣ್ಮರೆಯಾಗುತ್ತಿದೆ. ಅದರೆಡೆಯಲ್ಲಿ ಸಮರ್ಥವೂ ಸಮೃದ್ಧವೂ ಆಗಿರುವ ತತ್ತ್ವ, ತಂತ್ರ 
ಹಾಗೂ ಪ್ರಮೇಯ ಸಾಮಗ್ರಿಯನ್ನು ಸ್ಥಾಪಿಸಬೇಕಾಗಿದೆ. ಸ೦ಗೀತ ಶಿಕ್ಷಣವೆ೦ದರೆ ಒ೦ದು 
ಕಸಬನ್ನಾಗಲೀ, ಒ೦ದು ಬಗೆಯ ಕೌಶಲವನ್ನಾಗಲಿ ಕಲಿಯುವುದೂ, ಹೇಳಿಕೊಡುವುದೂ 
ಮಾತ್ರವಲ್ಲವಷ್ಟೆ; ಅದು ವಿದ್ಯಾಸಾಧನ; ಜೀವನದ ಸಮಗ್ರತೆಯನ್ನು ದರ್ಶಿಸುವ ಸಮೀ 
ಚೀನ ಸಾಧನ. ಅಂತಹದರಲ್ಲಿ ಶಿಕ್ಷಣ ವಿಜ್ಞಾನ, ಮನೋವಿಜ್ಞಾನ, ಸೌಂದರ್ಯಮೀಮಾ೦ಸಾ 
ಶಾಸ್ತ್ರ ಮುಂತಾದ ಅಭ್ಯಾಸ ಕ್ಷೇತ್ರಗಳಲ್ಲಿನ ಜ್ಞಾನ ಹಾಗೂ ತ೦ತ್ರಗಳನ್ನು ಬಳಸಿಕೊಂಡು 
ನಮ್ಮ ಮಕ್ಕಳೆ ಸಂಗೀತಶಿಕ್ಷಣದಲ್ಲಿ ವೈಯಕ್ತಿಕ ಆವಶ್ಯಕತೆ, ಪ್ರತಿಭೆ, ಸಾಧನೆ ಮುಂತಾ 
ದವುಗಳನ್ನು ಅಳೆದು ಪೂರೈಸುವ ಕನಸನ್ನು ಸಹ ನಾವಿನ್ನೂ ಕ೦ಡಿಲ್ಲ. ಇದು ಹಾಗಿರಲಿ, 
. ನಮ್ಮ ಪ್ರೌಢಶಾಲೆಗಳಲ್ಲಿ ಸಂಗೀತವು ಒಂದು ಐಚ್ಛಿಕ ವಿಷಯವಾಗಿ ಸಹ ಉಳಿದಿಲ್ಲ ! 

ನಾದವಿಜ್ಞಾನದ ಅದ್ಭುತಸಾಧನೆಗಳಲ್ಲಿ ಅಭೂತಪೂರ್ವ ಅನುಸ೦ಧಾನದ ಉಪಕರಣ 
ಗಳು ಇಂದು ದೊರೆಯುತ್ತವೆ. ಆದರೂ ನಮ್ಮಲ್ಲಿ ಅತ್ಯಂತ ಹೆಚ್ಚಾಗಿ ಬಳಕೆಯಾಗುವ 
ಸ೦ಗೀತವಾದ್ಯಗಳ ನಾದಗುಣವೆ೦ತಹುದು, ಅದರಲ್ಲಿ ಲೋಪಗಳನ್ನು ತುಂಬಿ, ದೋಷ 
ಗಳನ್ನು ತಗ್ಗಿಸಿ, ನಾದಗುಣಸಮೃದ್ಧಿಯನ್ನು೦ಟು ಮಾಡುವುದು ಹೇಗೆ ; ನಾದೋತ್ಪಾದಕ 
ಸಾಮಗ್ರಿ, ಸಾಧನ, ತಂತ್ರ ಮೊದಲಾದವುಗಳಲ್ಲಿಯೂ ನಾದದ ಸಾಂದ್ರತೆ, ಸ್ಥಾಯಿವ್ಯಾಪ್ತಿ, 
ಪುಷ್ಟಿ, ಪ್ರಸನ್ನತೆ ಮೊದಲಾದವುಗಳಲ್ಲಿಯೂ ಸಂಶೋಧನೆಯನ್ನು ಕೈಗೊಳ್ಳುವ 
"ಪ್ರಯತ್ನವನ್ನೇ ಮಾಡಿಲ್ಲ. ಯಾರೋ ಬಂದು ಇವನ್ನೆಲ್ಲ ಮಾಡಲಿ, ಮಾಡಬೇಕು ಎಂದು 
ನಾವು ಕಾಯುತ್ತ ಕುಳಿತಿರುವ ಹಾಗಿಲ್ಲ ; ಈ ಕೆಲಸ ನಾವೇ ಮಾಡಬೇಕಾದುದು, ಈಗಲೇ 
` ಮಾಡಬೇಕಾದುದು. 


ಒಂದೇ ಪದ್ಧತಿಯ ಎರಕ : ಬೇಕೆ? 

ಇನ್ನೂ ಒ೦ದು ಮಾತು ಇಂದು ಕೇಳಿಬರುತ್ತಿದೆ ; ಹಿ೦ದೂಸ್ಥಾನೀ ಮತ್ತು ಕರ್ಣಾಟಕ 
ಸಂಗೀತಗಳೆರಡನ್ನೂ ಕರಗಿಸಿ ಭಾರತೀಯ ಸಂಗೀತವೆನ್ನುವ ಒಂದೇ ಪದ್ಧತಿಯಲ್ಲಿ ಎರಕ 
ಹುಯ್ಯಬೇಕು ಎನ್ನುವವರಿದ್ದಾರೆ. ಭಾರತೀಯ ಸಂಗೀತವನ್ನೂ ಪಾಶ್ಚಾತ್ಯ ಸಂಗೀತವನ್ನೂ 
ಪ್ರಯೋಗದ ಮೂಸೆಯಲ್ಲಿ ಕರಗಿಸಿ ವಿಶ್ವಸಂಗೀತದ ಸಂಗೀತಸರಸ್ವತಿಯನ್ನು ಎರಕ 
ಹುಯ್ಯಬೇಕು ಎ೦ದು ಕನಸು ಕಾಣುವವರೂ ಇದ್ದಾರೆ. ಇದಕ್ಕೆ ಫ್ಯೂಶನ್‌ (Fusion) 


೭೬೪ ಕರ್ಣಾಟಕಸ೦ಗೀತವಾಹಿನಿ 


ಸ೦ಗೀತವೆ೦ಬ ಹೆಸರನ್ನೂ ಇಟ್ಟಾಗಿದೆ--ಇನ್ನೂ ಹುಟ್ಟದಿರುವ ಕೂಸಿಗೆ ಕುಲಾವಿಯನ್ನು 
ಹೊಲಿದ ಹಾಗೆ. ಇದು ಹೇಗೆ ಅಸಮಂ೦ಜಸವೆ೦ಬುದನ್ನು ಅನ್ಯತ್ರ ವಿವೇಚಿಸಿದ್ದೇನೆ; 
ಅದರೊಡನೆ ಇಲ್ಲಿ ಇನ್ನೂ ಒಂದು ವಾದವನ್ನು ಹೆಚ್ಚಾಗಿ ಸೇರಿಸಬಹುದು; ತಿರ್ಯಕ್‌ ಸ್ವದ 
ಶ್ರೇಣಿಯ ಎಲ್ಲ ಸ೦ಗೀತಪದ್ದತಿಗಳಲ್ಲಿಯೂ ವಾದ್ಯಕ್ಕಿ೦ತ ಗೀತವೇ ಹೆಚ್ಚು ಪ್ರಧಾನವಾದು 
ದಷ್ಟೆ : ಈ ಮೂಲಭೂತ ತತ್ತ್ವವನ್ನು ನಮ್ಮ ಲಾಕ್ಷಣಿಕರು ಕಡೆಯಪಕ್ಷ ಎರಡು ಸಾವಿರ 
ವರ್ಷಗಳಿಂದ ಹೇಳುತ್ತಾ ಬಂದಿದ್ದಾರೆ. ಆಯಾ ಹಾಡಿನ ಸ್ವಭಾವವು ಅದರಲ್ಲಿರುವ 
ಮಾತುಗಳನ್ನು ಆವಲಂಬಿಸಿದೆ ಪ್ರತ್ಯಕ್ಷ ಗೋಚರವಾದ ಕಾರಣಗಳೆ ಅಲ್ಲದೆ ಇತರ 
ಕಾರಣಗಳೂ ಇದಕ್ಕಿವೆ. ಹಾಡುಗಾರಿಕೆಯ ಗೇಯವೈಶಿಷ್ಟ್ಯಗಳನ್ನು ಆಯಾ ಭಾಷೆಯ 
ಶಾಬ್ದಿಕ ರಚನಾವಿನ್ಯಾಸದ ಮೂಲಕವೂ ವಿಶ್ಲೇಷಿಸಲು ಸಾಧ್ಯ. ಆಯಾ ಭಾಷೆಯ 
ನಾದವೈಜ್ಞಾನಿಕ ವೈಶಿಷ್ಟ್ಯಗಳು, ಅದರ ಸ್ವರ-ವ್ಯಂಜನಗಳ ಹ೦ದರವನ್ನೂ ರಚನಾವಿನ್ಯಾಸ. 
ವನ್ನೂ, ಶಬ್ದಮಾತೃಕೆಗಳನ್ನೂ ಬಹುಮಟ್ಟಿಗೆ ನಿರ್ಧರಿಸುತ್ತವೆ. ಇವು ಸ್ವರಸಪ್ತಕ, ಗಮಕ 
ಹಾಗೂ ಅದರ ರಸಾನುಭೂತಿಪ್ರಚೋದನಾ ಸಾಮಗ್ರಿಗಳ ಸ್ಥಾಯಿ ಮತ್ತು ಗುಣಗಳ 
ಸ್ವಭಾವವನ್ನು ನಿರ್ಧರಿಸುತ್ತವೆ. ಭಾಷೆಗೂ ಸಂಗೀತಕ್ಕೂ ಇರುವ ಸಂಬಂಧಕ್ಕೆ, ಸೆಮಿಟಿಕ್‌ 
ಬುಡಕಟ್ಟಿನ ಜನಾಂಗಗಳ ಹಾಗೂ ಏಷ್ಯಾ ಆಫ್ರಿಕಾಗಳ ಸಂಗೀತಪದ್ಧತಿಗಳಲ್ಲಿ ಕಾಣಸಿಗುವ 
ಸ್ಪಷ್ಟವ್ಯತ್ಕಾಸಗಳು ಅಸಂದಿಗ್ದ ದೃಷ್ಟಾಂತವಾಗಿವೆ. ಇದರ ಈಚಿನ ನಿದರ್ಶನವೆಂದರೆ 
ಉತ್ತರ ಅಮೆರಿಕದಲ್ಲಿ ಜಾಜ್‌ ಸಂಗೀತದ ಉದಯವಾಗಿರುವುದು. ಉತ್ತರ ಹಾಗೂ 
ದಕ್ಷಿಣಭಾರತಗಳೆರಡಕ್ಕೂ ಸಂಸ್ಕೃತ ಭಾಷೆಯು ಸಾಧಾರಣವಾಗಿದೆಯೆ೦ಬುದು ಇಂತಹ 
ಮಿಶ್ರತಳಿಯ ಸಂಗೀತಸೃಷ್ಟಿಗೇನೂ ಸಮರ್ಥನೆಯಾಗದು. ನಮ್ಮ ದೇಶದ ಉತ್ತರ 
ದಕ್ಷಿಣಗಳಲ್ಲಿ ಭಾಷೆಗಳೂ ಸಂಗೀತವೂ ' ಸ್ಪರೂಪನಿರ್ಣಾಯಕವೂ ಆಂತರಿಕವೂ ಆದ 
ತೀವ್ರ ಭಿನ್ನತೆಗಳನ್ನು ಬೆಳೆಸಿಕೊ೦ಡಿವೆ. ಇವು ಎಷ್ಟು ತೀವ್ರವೂ, ಆಳವೂ, ಸ್ಪಷ್ಟವೂ 
ಆಗಿವೆಯೆ೦ದರೆ ಇವುಗಳನ್ನು ಅಳಿಸಹೊರಟರೆ ಅಥವಾ ತಗ್ಗಿಸಲೆಳಸಿದರೆ ಆಯಾ ಭಾಷೆ, 
ಸ೦ಗೀತಗಳೆಡರ ಮೂಲಭೂತ ಸ್ವರೂಪಕ್ಕೂ ಧಕ್ಕೆಯಾದೀತು. ಹಿ೦ದಿಯು ರಾಷ್ಟ್ರ 
ಭಾಷೆಯೂ ಆದೀತು ; ಆದರೆ ಅದು ಪಂಜಾಬದವರನ್ನೋ, ಬ೦ಗಾಳದವರನ್ನೋ 
ಮೈಸೂರಿಗರನ್ನಾಗಿ ಅಥವಾ ಮದರಾಸಿಗರನ್ನಾಗಿ, ಅಥವಾ ವಿಪರ್ಕಾಯವಾಗಿ ಮಾಡಲಾರ 
ದಷ್ಟೆ ; ಮಾಡಲೂಬಾರದು. 


ಉಪಸಂಹಾರ 

ನಮ್ಮ ಸ೦ಗೀತದಲ್ಲಿರುವ ಕೊರತೆಗಳು ಒಳ್ಳೆಯದರ ಚಿಹ್ನೆ : ಏಕೆ೦ದರೆ ಅವು ನಮ್ಮ 
ಸಂಗೀತವು ಜೀವ೦ತವಾಗಿಯೂ ಇದೆ, ಬೆಳೆಯುತ್ತಲೂ ಇದೆ ಎಂಬುದನ್ನು ಸೂಚಿಸು 
ತ್ತವೆ. ಅದು ಇನ್ನೂ ಉತ್ತಮವಾಗಿ ಬದುಕಿ ಇನ್ನೂ ಬಲವಾಗುವಂತೆ ಮಾಡುವುದು ನಮ್ಮ 
ಕೈಯಲ್ಲೇ ಇದೆ. 


೨೬. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಂಗೀತ 


ಒಂದು ಅರ್ಥದಲ್ಲಿ ಈ ಶೀರ್ಷಿಕೆಯು ಸರಿಯಲ್ಲ. ಏಕೆ೦ದರೆ ಭಾರತವು ನಿಜವಾಗಿ 
ಸ್ವತಂತ್ರವಾಗಿದೆ. ಎಂಬ ಅರ್ಥವನ್ನು ಅದು ಸೂಚಿಸುತ್ತದೆ. ಭಾರತದಂತಹ ಪ್ರೌಢ 
ಇತಿಹಾಸವುಳ್ಳ, ಆದರ್ಶ-ಅನುಷ್ಕಾನಗಳ ಬೀಡಾಗಿದ್ದ, ಸತ್ಯವನ್ನು ಶಿವವೆಂದೂ. ಸು೦ದರ 
ವೆಂದೂ ಪೂಜಿಸುತ್ತಿದ್ದ ರಾಷ್ಟ್ರವು ನಿಜವಾಗಿ ಸ್ವತಂತ್ರವಾಗಿದ್ದಿದ್ದರೆ ಅದು "ಸ್ವಾತ೦ತ್ರ್ಯ'ದ 
ಐವತ್ತು ವರ್ಷಗಳ ನಂತರವೂ ಭ್ರಷ್ಟಾಚಾರ, ಹಿಂಸೆ, ಅನ್ಯಾಯ, ಅಜ್ಞಾನ, ದಾರಿದ್ರ್ಯಗಳ 
ನಿದರ್ಶನವಾಗಿ ಉಳಿಯುತ್ತಿರಲಿಲ್ಲ. ಐವತ್ತು ವರ್ಷಗಳ ಹಿ೦ದೆ ನಮಗೆ ಲಭಿಸಿದ್ದು 
ಸ್ವಾತ೦ತ್ರ್ಯವಲ್ಲ. ಸರ್ಕಾರದ ಅಧಿಕಾರದ ವರ್ಗಾವಣೆ : ಹೇಗೂ ಬಿಟ್ಟುಹೋಗಲು ಸಿದ್ಧ 
ರಾಗಿದ್ದ ಬ್ರಿಟಿಷರು ದೇಶವನ್ನು ಒಡೆದು. ಯಾವುದೇ ಸಿದ್ಧತೆಯಿರದಿದ್ದ ಭಾರತೀಯರಿಗೆ 
(ಮತ್ತು ಮುಸ್ಲಿಮರಿಗೆ) ಸರ್ಕಾರಗಳ ಆಡಳಿತಗಳನ್ನು ವಹಿಸಿಕೊಟ್ಟು--ಬಹುಶಃ ತಮ್ಮ 
ವ್ಯ೦ಗ್ಯ ನಗೆಗೆ ಮುಸುಕಿಡುತ್ತ ಹೊರಟುಹೋದರು. ಪರಕೀಯರು ಭಾರತವನ್ನು ಆಳು 
ತ್ತಿಲ್ಲ. ಭಾರತೀಯರೇ ಕೇಂದ್ರದ ಹಾಗೂ ರಾಜ್ಯಗಳ ಸರ್ಕಾರಗಳನ್ನು ನಡೆಸುತ್ತಿದ್ದಾರೆ 
“ಎಂಬ ಪರಿಮಿತಾರ್ಥದಲ್ಲೇ ಶೀರ್ಷಿಕೆಯಲ್ಲಿರುವ "ಸ್ವಾತಂತ್ರ್ಯ' ಎ೦ಬ ಮಾತನ್ನು ಓದಿ 
ಕೊಳ್ಳಬೇಕು. ಹುತಾತ್ಮ ದೇಶಭಕ್ತರೂ, ಅಧಿಕಾರ, ಸ್ವಪ್ರಯೋಜನಗಳನ್ನು ಬಯಸದೆ 
ಹೋರಾಡಿದ ಹಿನ್ನೆಲೆಯಲ್ಲಿಯೇ ಉಳಿದುಕೊಂಡಿರುವ ಸ್ವಾತಂತ್ರ್ಯ ಪ್ರೇಮಿಗಳೂ ಈ 
ಅರ್ಥವನ್ನು ಒಪ್ಪಿಕೊ೦ಡರು. 

ಸ್ವಾತಂತ್ರ್ಯವೆಂದರೆ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಬೌದ್ಧಿಕ, ಸಾಂಸ್ಕೃತಿಕ 
ಸಾಮಾಜಿಕ, ಆರ್ಥಿಕ ಮುಂತಾದ ಕ್ಷೇತ್ರಗಳಲ್ಲಿಯೂ ಸ್ವಯಂ ಆಡಳಿತ, ಪಾರತಂತ್ರ್ಯ 
ದಿಂದ ಮುಕ್ತಿ ಎ೦ಬ ಕನಸನ್ನು ಗಾಂಧೀಜಿಯಂತಹ ಕೆಲವು ರಾಷ್ಟ್ರ ನಾಯಕರು ಕಂಡಿ 
ದ್ದರು. ಈ ಕನಸು ಬಹುಮಟ್ಟಿಗೆ ನನಸಾಗಲಿಲ್ಲ. ಶ್ರೀಸಾಮಾನ್ಯನಲ್ಲಿ ಸ್ವಾತಂತ್ರ್ಯದ 
ಸಮೀಚೀನ ಕಲ್ಪನೆ, ರಾಷ್ಟ್ರೀಯ ಪ್ರಜ್ಞೆ ಮತ್ತು ಹೊಣೆಗಾರಿಕೆಗಳನ್ನು ವಹಿಸಿಕೊಳ್ಳಲು 
ಬೇಕಾದ ಮಾನಸಿಕ ಪೂರ್ವಸಿದ್ಧತೆ, ಬಿಗಿಯಾದ ದಕ್ಷ ಆಡಳಿತ ಪದ್ಧತಿ, ಪ್ರಾಥಮ್ಯಗಳ 
ಸರಿಯಾದ ಪಟ್ಟಿ ಮುಂತಾದ ಸಿದ್ಧತೆಗಳನ್ನು ಮಾಡಿಕೊಳ್ಳದೆಯೇ ಸ್ವಾತಂತ್ರ್ಯವನ್ನು 
ದೇಶವು ಪಡಯಿತು. ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಇವುಗಳ ಕಲ್ಪನೆಗಳು ವಿವೇಚನ 
ಯಿಲ್ಲದೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಹ--ಪ್ರವೇಶಿಸಿ 
- ವ್ಯಾಪಿಸಿದವು. ಭಾರ ತೀಯವೆಂದು ವೈಶಿಷ್ಟ್ಯಪೂರ್ಣವಾಗಿದ್ದ ಪಾರಂಪರಿಕ ಮೌಲ್ಯಗಳೂ 
ಪ್ರಯೋಗಶೀಲತೆಯ ಮತ್ತು ವ್ಯತ್ಕಾಸ--ಮೂಸೆಯಲ್ಲಿ ಕರಗತೊಡಗಿದವು, ಹಳೆಯ 
` ಮೂರ್ತಿ ಕರಗುತ್ತ ಬಂತು : ಹೊಸದರ ಎರಕ ಸಿದ್ಧವಾಗಲಿಲ್ಲ, ಇಂತಹ ಸಂದಿಗ್ದ ಸ್ಥಿತಿ 


೭೬೬ ಕರ್ಣಾಟಕಸ೦ಗೀತವಾಹನಿ 


ಈಗ ಬಂದಿದೆ. ಇದರಲ್ಲಿ ಸಂಗೀತವು ಎತ್ತಸಾಗಿದೆ ? ಸಂಗೀತವೆಂದರೆ ಶಾಸ್ತ್ರೀಯ ಸಂಗೀತ 
ಮಾತ್ರವಲ್ಲ. ಲಘು ಶಾಸ್ತ್ರೀಯ (ಸುಗಮ), ಚಲನಚಿತ್ರ, ಜಾನಪದ ಇತ್ಯಾದಿಗಳ 
ಸಂಗೀತವೂ ಸೇರಿಕೊಂಡಿದೆ. 


ಶಾಸ್ತ್ರೀಯ ಸಂಗೀತ .. 

ಶಾಸ್ತ್ರೀಯ ಎಂಬ ವಿಶೇಷಣವು ನಮ್ಮ ಸಂಗೀತಕ್ಕೆ ಸೇರಿಕೊಂಡಿದ್ದು ಕೇವಲ ಈಚೆಗೆ, 
ಲಘು, ಸುಗಮ, ಚಲನಚಿತ್ರ, ಜನಪದ, ಇತ್ಯಾದಿಗಳಿ೦ದ ಬೇರ್ಪಡಿಸಲೆ೦ದು. ಸಾಮು 
ದಾಯಕ ಪ್ರಜ್ಞೆಯ ಹಾಗೂ ವ್ಯಕ್ತಿಪ್ರಜ್ಞೆಯ ಯಾವ ಮಟ್ಟದಲ್ಲಿ, ಸಂಸ್ಕೃತಿಯ ಯಾವ 
ಸ್ತರದಲ್ಲಿ ಯಾವ ಉದ್ದೇಶದಿಂದ ಕ್ರಿಯಾಶೀಲವಾಗುತ್ತದೆ ಎನ್ನುವುದರ ಮೇಲೆ ಸಂಗ್‌ 
ತಕ್ಕೆ ಬೇರೆ ಬೇರೆ ವಿಶೇಷಣಗಳು ಅಂಟಿಕೊಳ್ಳುತ್ತವೆ : ಆಂಗ್ಲಭಾಷೆಯ ಕ್ಲ್ಯಾಸಿಕಲ್‌ 
ಎಂಬುದರ ಸಂವಾದಿಯಾಗಿ ಆದರೆ ತಪ್ಪಾಗಿ ಶಾಸ್ತ್ರೀಯ ಎ೦ಬ ಶಬ್ದದ ಬಳಕೆ ನಮ್ಮಲ್ಲಿ 
ಪ್ರಾರಂಭವಾಯಿತು. ಸಾ೦ಪ್ರದಾಯಿಕ, ಶುದ್ಧಸೌ೦ದರ್ಕಾನುಭೂತಿನಿಷ್ಠ, ಶಾಸ್ತ್ರೊ ಕ್ತ 
ಲಕ್ಷಣಭೂಯಿಷ್ಠ, ನಿರ್ದಿಷ್ಟ ವಾಗ್ಗೇಯಕಾರ-ವಾಗ್ಲೇಯ ರಚನಾಸಮೂಹ ನಿರ್ದಿಷ್ಟ, 
ಪಾರಂಪರಿಕ ಚೌಕಟ್ಟಿನಲ್ಲಿ ಮನೋಧರ್ಮ (ವ್ಯಕ್ತಿನಿಷ್ಠಸೃಜನಶೀಲತೆ) ಮತ್ತು ತಾಂತ್ರಿಕ 
ಸಾಧನೆಗಳನ್ನು ವೈಜ್ಞಾನಿಕವಾಗಿ ವ್ಯವಸ್ಥೆ ಗೊಳಿಸಿಕೊ೦ಡ ಸಂಗೀತ ಪದ್ಧತಿ ಇತ್ಯಾದಿ 
ನಿರೂಪಣೆಗಳು ಅಥವಾ ವರ್ಣನೆಗಳು ಆಂಶಿಕ, ಅಸಮರ್ಪಕ. 

ಲಕ್ಷಣ ನಿರೂಪಣೆಯು ಏನೇ ಇರಲಿ, ಶಾಸ್ತ್ರೀಯವೆ೦ದು ಸಾಮಾನ್ಯವಾಗಿ ಇಟ್ಟುಕೊಳ್ಳ 
ಲಾಗಿರುವ ಸಂಗೀತವು, ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ವ್ಯತ್ಕಾಸವಾಗುತ್ತ ನಡೆದಿದೆ. 
ಈ ವ್ಯತ್ಯಾಸದಲ್ಲಿ ಅಪೇಕ್ಷಣೀಯವಾದ ಅಂಶಗಳೂ ಇವೆ, ಅನಪೇಕ್ಷಣೀಯವಾದವುಗಳೂ 
ಇವೆ. ಅರಮನೆ-ಗುರುಮನೆಗಳಿ೦ದ ಜನಮನಕ್ಕೆ, ಶ್ರೀಮ೦ತರಿ೦ದ ಶ್ರೀಸಾಮಾನ್ಯರೆಡೆಗೆ 
ಕೆಲವು ವೃತ್ತಿವಂತರಿಂದ ಹಲವು ಕಲಾವಿಲಾಸಿಗಳೆಡೆಗೆ, ಸಾಮಾಜಿಕ ಕಳಂಕ, ಕುಖ್ಯಾತಿ 
ಗಳಿಂದ ಸಾಮಾಜಿಕ, ಸಾಂಸ್ಕೃತಿಕ ಭೂಷಣವೆ೦ಬ ಭಾವೆನೆಯೆಡೆಗೆ ಅದು ನಡೆಯುತ್ತಿದೆ. 
ತಾಂತ್ರಿಕಪ್ರಗತಿಯಿಂದಾಗಿ ಅದರ ಗಾತ್ರ, ಪ್ರಸಾರ, ವ್ಯಾಪ್ತಿಗಳು ಬಹಳವಾಗಿ ಹೆಚ್ಚಾಗಿವೆ. 
ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿ೦ದುಳಿದವರಿಗೂ ಅದು ಸುಲಭಲಭ್ಯವಾಗಿದೆ. ಅದರ 
ಪರಂಪರೆಗಳ ರಕ್ಷಣೆ, ಅವಿಚ್ಛಿನ್ನ ಪ್ರವಾಹವು ಸಾಧ್ಯವಾಗಿದೆ. ಅಂತರರಾಷ್ಟ್ರೀಯ ವ್ಯಾಪ್ತಿ 
ದೊರೆತಿದೆ, ಸಂಗೀತವು--ಮುಖ್ಯವಾಗಿ ಶಾಸ್ತ್ರೀಯ ಸಂಗೀತವು ರಾಷ್ಟ್ರೀಯ ಸ್ವಪ್ರತಿಷ್ಠೆಯ 
ಲಾಂಛನ ಎಂಬ ಅರಿವು ಸಾರ್ವಜನಿಕರ ಹಾಗೂ ಸರ್ಕಾರದ ಅರಿವಿಗೆ ಬಂದಿದೆ. 

ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ಶಿಕ್ಷಣಕೇ೦ದ್ರಗಳಲ್ಲಿ ಸಂಶೋಧನಾಕೇಂದ್ರಗಳಲ್ಲಿ 
ಅದರ ಪಠ್ಯಕ್ರಮಕ್ಕೆ ಸಂಶೋಧನೆಗೆ, ಗೌರವಾನ್ವಿತ ಸ್ಥಾನವು ದೊರೆಯುತ್ತಿದೆ. ಸಂಗೀತ 
ಕ್ಕಾಗಿಯೇ ಅಕಾಡೆಮಿಗಳು ರಾಷ್ಟ್ರಮಟ್ಟದಲ್ಲಿಯೂ ರಾಜ್ಯಮಟ್ಟದಲ್ಲಿಯೂ ಸ್ಥಾಪಿತ 
ವಾಗಿವೆ, ಸಂಗೀತಗಾರರಿಗೆ ರಾಷ್ಟ್ರಮಟ್ಟದ ಹಲವು ಬಗೆಯ ಪುರಸ್ಕಾರಗಳು, ಗೌರವ: 
ಮನ್ನಣೆಗಳು, ಲೋಕಸಭೆಯಲ್ಲಿ ಸ್ಥಾನಮಾನಗಳು ಏರ್ಪಾಡಾಗಿವೆ: ಸ೦ಗೀತಕಛೇರಿಗಳ 


ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಂಗೀತ ೭೬೭ 


ಸ೦ಭಾವನೆಯು ಮುಗಿಲು ಮುಟ್ಟಿದೆ. ಸಾರಿಗೆ ಸಂಪರ್ಕಸಾಧನೆಗಳಿಂದ ದೇಶಕಾಲಗಳು 
ಮುದುರಿ ಹೋಗಿ ಎಲ್ಲ ಬಗೆಯ, ಎಲ್ಲ ಶೈಲಿಗಳ, ದೇಶಗಳ ಸಂಗೀತವು ಎಲ್ಲರಿಗೂ 
ಲಭಿಸುವಂತಾಗಿದೆ. ಸಂಗೀತ ಶಿಕ್ಷಣವು ಈಗ ಸುಲಭಸಾಧ್ಯವಾಗಿದೆ. ಅದಕ್ಕೆ ಅಭೂತ 
ಪೂರ್ವ ಪ್ರೋತ್ಸಾಹ, ಉತ್ತೇಜನ ದೊರೆಯುತ್ತಿದೆ. 

ಸಂಗೀತದಲ್ಲಿ ಹೊಸದೃಷ್ಟಿ ಪ್ರಯೋಗಶೀಲತೆ, ಅನ್ವೇಷಣೆ, ಸಾಹಸಗಳ ಹೊಸಗಾಳಿ 
ಬೀಸುತ್ತಿದೆ--ಕಂದಾಚಾರದ ಮುಗ್ಗಿದ ವಾಸನೆ, ಬುಷ್ಣು, ಜೇಡರ ಬಲೆ, ಇಲ್ಲಣಗಳನ್ನು 
ಗುಡಿಸಿ ಹಾಕುತ್ತಿದೆ. ಹೊಸತನದ ಹೊಂಬೆಳಕು ಮೂಲೆಮೂಲೆಗಳಲ್ಲಿ ದಟ್ಟಯಿಸಿದ್ದ 
ಕತ್ತಲೆಯನ್ನು ಕಳೆದಿದೆ. ಪ್ರಯೋಗ, ತಂತ್ರ, ವಾದ್ಯ, ಗೇಯಪ್ರಕಾರ ಮುಂತಾದವುಗಳಲ್ಲಿ 
ನವ್ಯ ಮಾರ್ಗವು ಏರ್ಪಡುತ್ತಿದೆ. ಹೊಸ ಸಂಗೀತಪ್ರಕಾರಗಳ ಆವಿರ್ಭಾವವಾಗುತ್ತಿದೆ. 
ಅದರ ಪ್ರಸಾರ, ಪ್ರಚಾರಗಳಿಗೆ ಬಾನುಲಿ, ದೂರದರ್ಶನ, ಪತ್ರಿಕೆಗಳು ಮು೦ತಾದ ಪ್ರಬಲ 
ಮಾಧ್ಯಮಗಳು ದೊರೆತಿವೆ. 

ಸಂಗೀತವು ಗಾತ್ರದಲ್ಲಿ ಬೆಳೆಯಿತು. ಗುಣದಲ್ಲಿ ಪರಿಶುದ್ಧಿಯಲ್ಲಿ ಬೆಳೆದಿದೆಯೆ ? 
ಇದನ್ನು ಹೌದು-ಇಲ್ಲ ಎ೦ಬ ಎರಡು ಪಕ್ಷಗಳಿ೦ದಲೂ ವಾದಿಸಬಹುದು. ಆಳದ ಬದಲು 
ವಿಸ್ತಾರ, ಬಲದ ಬದಲು ಹರಿತ, ಸ್ವಯಮರ್ಪಣಭಾವದ ಬದಲು ಜನಾನುರಾಗಪ್ರೀತಿ, 
ಅ೦ತರ್ಮುಖಿತ್ವದ ಬದಲು ಬಹಿರಂಗಮುಖಿತ್ತ, ಮಾಧುರ್ಯದ ಬದಲು ಕಟು, ಆಧ್ಯಾತ್ಮಿಕ 
ಮೌಲ್ಯಗಳ ಬದಲು ವ್ಯಾಪಾರಿಯ ನಿಲುವು, ಶೀಘ್ರ ಕೀರ್ತಿಕಾಮನೆ, ಗುರುಕುಲದ ಬದಲು 
ಕ್ಯಾಸೆಟ್‌ಗಳ ಗುರುಕುಲ, ಏಕ ನಿಷ್ಠೆಯ, ಶುಶ್ರೂಷೆಯ ಬದಲು ತೀರ್ಥಕಾಕ ಮನೋ 
ಭಾವ, ಹಳೆಯ ತಲೆಮಾರಿನ ಸ೦ಗೀತಜ್ಯೇಷ್ಮರಲ್ಲಿ ಪಟ್ಟಭದ್ರತೆಯ ನಿಲುವು, ಕೊರಳು 
ಕೊಯ್ಯುವ ಸ್ಪರ್ಧೆ, ಅಪಾತ್ರದಲ್ಲಿ ಪ್ರೋತ್ಸಾಹದಾನ ಇತ್ಯಾದಿ ಖುಣಾ೦ಶಗಳನ್ನು ಪಟ್ಟೆ 
ಮಾಡುತ್ತಾ ಹೋಗಬಹುದು. ಎಲ್ಲಕ್ಕಿಂತ ` ಹೆಚ್ಚಿನದೆ೦ದರೆ, ಥಳಕು, ಮಾಯಾಸ್ಕಷ್ಟಿ, 
ಅಬ್ಬರ, ಆರ್ಭಟ, ಭ್ರಮಾನಿರ್ಮಾಪಕ ತಂತ್ರ ಇವು ಬೇಕಾಗುವುದು ಚೀದಿಯ ಐಂದ್ರ 
ಜಾಲಿಕನಿಗೆ. ಶಾಸ್ತ್ರೀಯ ಸ೦ಗೀತಗಾರನಿಗೆ ಬೇಕಾದುದು ಅಂತರಂಗಶುದ್ದಿ, ಬಹಿರಂಗ 
ಶುದ್ಧಿ, ಮನೋಧರ್ಮ ಶುದ್ಧಿ, ಮಾಧ್ಯಮಶುದ್ಧಿ, ಭಾವಶುದ್ಧಿ, ಎಂಬ ಶುದ್ಧಿ ಪಂಚಕ. 
ಇದರಿ೦ದ ಸಾಧಿಸಬೇಕಾದುದು ಮಳೆ ಬರಿಸುವುದಲ್ಲ, ದೀಪ ಬೆಳಗಿಸುವುದಲ್ಲ, ಬೆಳೆ 
ಹೆಚ್ಚಿಸುವುದಲ್ಲ. ಹೃದಯ ಸಂವಾದ, ಅನುಭಾವವಿಸ್ಕೃತಿ ಸಂಶಯ ವಿದ್ವೇಷಗಳ 
ಭೂತೋಚ್ಚಾಟನೆ, ಶ್ರದ್ಧೆ, ಶೀಲ, ಆತ್ಮಪರೀಕ್ಷಣ, ಆತ್ಮ ನಿರೀಕ್ಷಣ, ಆತ್ಮಾನುಸ೦ಧಾನ, 
ಧರ್ಮಾನುರುಕ್ತಿ--ಇವುಗಳ ಪವಾಡ, ಪ್ರಚಾರದ ಅಬ್ಬರ ಅವುಟಗಳಲ್ಲ. ಈ ಪ೦ಚಕ 
ಪವಾಡಗಳ ಹಾಡಿನ ಸೊಲ್ಲು ಅಡಗಿಹೋಗುತ್ತಿದೆ, ಥಳಕಿನ ಬೆಳಕು ಹೆಚ್ಚುತ್ತಿದೆ. ಭಾವದ 
ಬದಲು ಕಸರತ್ತು ಸರ್ಕಸ್ಸು ಹೆಚ್ಚುತ್ತಿದೆ. 

ವಿಶ್ವವಿದ್ಯಾನಿಲಯಗಳ ಬದಲು ಸ೦ಗೀತದ ಉನ್ನತ ವ್ಯಾಸ೦ಗಕ್ಕೆ ಅರ್ಧಗುರುಕುಲ 
ಪದ್ಧತಿಯನ್ನಾದರೂ ಉಳಿಸಿಕೊ೦ಡ ಕನ್ಸರ್ವೇಟ್ಟಾರ್‌ ಮಾದರಿಯ ಸಂಸ್ಥೆಗಳು ಬೆಳೆದು. 
ವಿಶ್ವವಿದ್ಯಾನಿಲಯಗಳು ಸಂಶೋಧನೆಯ ರಕ್ಷಣೆಗೆ ಮೀಸಲಾಗುವುದು ಒಳ್ಳೆಯದೆಂದು 


೭೬೮ ಕರ್ಣಾಟಕಸ೦ಗೀತವಾಹಿನಿ 


ತೋರುತ್ತದೆ. ಸಂಶೋಧನೆ, ಶಾಸ್ತ್ರಪಾಂಡಿತ್ಯ ಲೇಖನ ವ್ಯವಸಾಯ, ಸ೦ಗೀತರುಚಿಯನ್ನು 
ಶ್ರೀಸಾಮಾನ್ಯನಿಗೆ ತಲುಪಿಸುವ ಬರಹ, ಪ್ರಯತ್ನ ಮುಂತಾದವು ಇನ್ನೂ ಶೈಶವದಲ್ಲಿವೆ. 
ಅ೦ತರರಾಷ್ಟ್ರೀಯ ಮಟ್ಟದಿ೦ದ ದೂರವಾಗಿಯೇ ಉಳಿದಿವೆ. ಸ೦ಗೀತವು ಶಿಕ್ಷಣದ 
ಅ೦ಶವಾಗಿರಬೇಕೆ೦ಬ ಆಗ್ರಹದ ಮೊರೆಯು ಪಾಶ್ಚಾತ್ಯ ಮಾನಸಪುತ್ರರಾದ "ಶಿಕ್ಷಣ 
ತಜ್ಞ'ರು, ಸರ್ಕಾರಗಳು ಎ೦ಬ ಗೋರ್ಕಲ್ಲ ಮೇಲೆ ಸುರಿದ ಮಳೆಯಾಗಿದೆ. ಸಂಗೀತ 
ಸಭೆಗಳು ನೆರೆಹೊರೆಯ ಪ್ರಾಂತ್ಯಗಳ ಸಂಗೀತ ವಿದ್ವಾಂಸರ ಖಜಾನೆಗಳಾಗಿವೆ. ಭಾರತ 
ಸರ್ಕಾರವು ನಡೆಸುವ ಸ೦ಗೀತ ಉತ್ಸವಗಳೂ ನಾಡಹಬ್ಬಗಳೂ ಇದಕ್ಕೆ ಹೊರತಾಗಿಲ್ಲ. 
ಆಚಾರ-ವಿಚಾರಗಳ ನಡುವಿನ ಕ೦ದರ ಸ೦ಗೀತದಲ್ಲಿ ಬೆಳೆಯುತ್ತಲೇ ಇದೆ. 

ಸ೦ಶೋಧನೆಯ ಗುಣಮಟ್ಟವು ಶೋಚನೀಯವಾಗಿದೆ. ಸ್ಟಾತ೦ತ್ರ್ಯ ಪೂರ್ವದಲ್ಲಿದ್ದ 
ಸಂಗೀತ ವಿಮರ್ಶೆಯ ಗುಣ ಕಂದಿ. ಕುಂದಿ, ಪೂರ್ವಸಿದ್ಧತೆಯು ಸಾಕಾಗದೆ. ಪಟ್ಟಭದ್ರ 
ಪ್ರತಿಷ್ಠಾವಂತ ಸಂಗೀತಗಾರರ ಬಾಲಬಡಕನಾಗುತ್ತ, ಕಿರಿಯರ ವಿಷಯದಲ್ಲಿ ರಾಜ 
ನಿರ್ಮಾಪಕ ಮನೋವೃತ್ತಿಯನ್ನು ಬೆಳೆಸಿಕೊಳ್ಳುತ್ತ ನಡೆದಿದೆ. ವ್ಯವಸ್ಥಿತ ಸಂಗೀತ ವಿಮ 
ರ್ಶೆಯ ಶಿಕ್ಷಣವು ಇಂದಿನ ತುರ್ತು ಅವಶ್ಯಕತೆಗಳಲ್ಲಿ ಒಂದಾಗಿದೆ. 


ಸುಗಮ ಸಂಗೀತ 

ಲಘುಶಾಸ್ತ್ರೀಯ ಸ೦ಗೀತವೆ೦ಬ ಹೆಸರು ತನಗೆ ಪ್ರತಿಷ್ಠಾಪೂರ್ವಕವೆಂದು ಭಾವಿಸಿ 
ಕೊಂಡು ಹಾಗೆ ಸ್ವನಾಮಕರಣ ಮಾಡಿಕೊಂಡ ಸುಗಮ ಸಂಗೀತವು ಆಕಾಶವಾಣಿಯ 
ವಿವಿಧ ಭಾರತಿ ವಿಭಾಗದಲ್ಲಿ ಜನ್ಮತಾಳಿ ಸುಮಾರು ಅರುವತ್ತು ವರ್ಷಗಳ ಇತಿಹಾಸವನ್ನು 
ಪಡೆದಿದೆ. ಸುಗಮಸ೦ಗೀತವೆ೦ಬ ಹೆಸರು ಹುಟ್ಟಿದ್ದೂ ಅಲ್ಲಿಯೇ. ಭಾವಗೀತೆಗಳಿಗೆ 
ಅಳವಡಿಸಿದ, ಶಾಸ್ತ್ರೋಕ್ತ ರಾಗತಾಳ ಲಕ್ಷಣಗಳ ಹಂಗಿಲ್ಲದ. ಒಂದು ಹೊಸ ಬಗೆಯ 
ಸಂಗೀತವಾಗಿ ಇದು ಆವಿರ್ಭವಿಸಿತು. (ಸ೦ಗೀತಸ್ಪರ್ಧೆಗಳಲ್ಲಿ ಈ ವಿಭಾಗಕ್ಕೆ ಭಾವಗೀತೆ 
ಎಂಬ ಶೀರ್ಷಿಕೆಯೇ ಇನ್ನೂ ಉಳಿದಿದೆ.) ಇನ್ನೂ ಪ್ರಯೋಗಶೀಲ ಅವಸ್ಥೆಯಲ್ಲಿಯೇ 
ಇರುವ ಇದಕ್ಕೆ ಸಾಹಿತ್ಯದಲ್ಲಾಗಲಿ ಸ೦ಗೀತದಲ್ಲಾಗಲಿ ಇನ್ನೂ ಸ್ಪಷ್ಟವಾದ ರೂಪವು 
ಮೂಡಿಲ್ಲವೆಂದೇ ಹೇಳಬೇಕು. ಏಕೆಂದರೆ ಪುರಂದರದಾಸರ, ಕನಕದಾಸರ ಹಾಡುಗಳೂ 
ಈ ಪ್ರಯೋಗಕ್ಕೆ ಅಳವಡುತ್ತಿವೆ. ಇದರ ಸಂಗೀತವು ಮಾಮೂಲು ಸುಗಮಸಂಗೀತ 
ದಂತಿಲ್ಲ. ಪು.ತಿ.ನ., ಡಿ.ವಿ.'ಿ.ಅವರ ಕವನಗಳಿಗೆ ಅಳವಟ್ಟಿ ಸಂಗೀತವು ಶಾಸ್ತ್ರೀಯವೆ೦ದು 
ಕರೆಯಬಹುದಾದಂತಹುದೆ. ಜನಪದ ಧಾಟಿಗಳೂ ಸಿನಿಮೀಯ ಹಿನ್ನೆಲೆಯ ಸಂಗೀತವೂ 
ಅದರಲ್ಲಿ ಆಗಾಗ ತಲೆಹಾಕುವುದುಂಟು. 

ಶ್ರೋತೃಗಳಿ೦ಂದ ಇದು ಯಾವ ಪೂರ್ವಸಿದ್ಧತೆ, ಸಂಸ್ಕಾರಗಳನ್ನೂ ಅಪೇಕ್ಷಿಸದೆ 
ಮನರ೦ಜನೆಯನ್ನೇ ಮುಖ್ಯಗುರಿಯಾಗಿ ಇಟ್ಟುಕೊಂಡು ಹೊರಟಿದೆಯಾದುದರಿ೦ದ 
ಶೀಘ್ರವೂ ಅತಿಶಯವೂ ಆದ ಜನಾನುರಾಗವು ಇದಕ್ಕೆ ಸಹಜವಾಗಿಯೇ ದೊರೆಯಿತು. 
ಶಾಸ್ತ್ರೀಯ ಸಂಗೀತಕ್ಕೆ ಸ್ವಾತಂತ್ರೋತ್ತರ ಕರ್ನಾಟಕದಲ್ಲಿ ಜನಪ್ರಿಯತೆಗಾಗಿ ಸವಾಲು 


೩ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಂಗೀತ ೭೬೯ 


ಹಾಕಿ ನಿಂತ ಪ್ರತಿಸ್ಪರ್ಧಿಗಳಲ್ಲಿ ಇದು ಮುಖ್ಯವಾದುದು. ಆಕಾಶವಾಣಿ, ದೂರದರ್ಶನ 
ಗಳಿಂದ ಅದಕ್ಕೆ -ಜನಾನುರಾಗವಿದೆಯೆಂಬ ಪ್ರಜಾಸತ್ತಾತ್ಮಕ ಕಾರಣದಿ೦ದ--ದೊರೆಯು 
ತ್ತಿರುವ ಪ್ರೋತ್ಸಾಹವೂ ಕಾಲಾವಕಾಶವೂ ವಿಪುಲವೆ. 

ಸುಗಮ ಸ೦ಗೀತ ಮತ್ತು ಚಲನಚಿತ್ರಸ೦ಗೀತಗಳಲ್ಲಿ ಶಾಸ್ತ್ರೀಯ ಸ೦ಗೀತದಿ೦ದ 
ಮುಖ್ಯವಾದ ಒಂದು ಭಿನ್ನತೆಯಿದೆ. ಅವುಗಳ ಮಾತುಗಳನ್ನೂ ಸಂಗೀತವನ್ನೂ ರಚಿಸು 
ವವರು ಬೇರೆ ಬೇರೆಯವರೇ ಆಗಿರುತ್ತಾರೆ. ಇದರ ಕವನಗಳು ಮೊದಲು ಸಿದ್ಧವಾಗಿ 
ಅವಕ್ಕೆ ಸುಗಮ ಸ೦ಗೀತಪಟುಗಳು ಆಕರ್ಷಕವಾದ, ಸರಳವಾದ, ಭಾವಪ್ರಧಾನವಾದ 
ಸ೦ಗೀತವನ್ನು ರಚಿಸುತ್ತಾರೆ (ದಾಸಸಾಹಿತ್ಯ, ವಚನ ಸಾಹಿತ್ಯಗಳಲ್ಲಿಯೂ ಇಂತಹುದೇ 
ಪರಿಸ್ಥಿತಿಯಿದೆ. ಆದರೆ ಹಾಡುಗಳಲ್ಲಿ ಶಾಸ್ತ್ರೀಯ ರಾಗತಾಳಗಳ ಧಾತುವಿನ ಸ್ಥಿರ ಚೌಕ 
ಟ್ವಿರುತ್ತದೆ, ಸಾಂಪ್ರದಾಯಿಕತೆ ಇರುತ್ತದೆ). ಈ ಸಂಗೀತದ ಸ್ವರೂಪವೂ ನಿರ್ದಿಷ್ಟವಲ್ಲ, 
ಹಿನ್ನೆಲೆಯ ಸಂಗೀತ, ಧ್ವನಿತಂತ್ರ, ವಾದ್ಯಬಾಹುಳ್ಯ ಮುಂತಾದವುಗಳ ಅಬ್ಬರದಲ್ಲಿ 
ಮಾತಿನ ಭಾವವು ಹೆದರಿ ಹಿನ್ನೆಲೆಗೆ ಹೋಗಿಬಿಡುವುದೂ ಅಪರೂಪವಲ್ಲ. ರಾಗತ್ವ ತಾಳ 
ಗಳ ಕಲ್ಪನೆಗಳನ್ನು ಉಲ್ಲಂಘಿಸಿ ಕಾಮಚಾರದ ಸ್ವರಸರಣಿ ಮತ್ತು ಸ್ವರಲಯಗಳನ್ನು 
ಮಾತುಗಳಲ್ಲಿನ ಭಾವದ ಸಂಚಾರಕ್ಕೆ ಪರಸ್ಪರವಾಗಿರುವ೦ತೆ ಅಳವಡಿಸುವ ಪ್ರಯೋಗ 
ಗಳೂ ಇತ್ತೀಚೆಗೆ ನಡೆದು ವಿಫಲವಾಗಿವೆ. ಸಾವಿರಾರು ವರ್ಷಗಳಿ೦ದಲೂ ರಾಗ, ತಾಳ, 
ಪ್ರಬಂಧದ ಕಲ್ಪನೆಗಳಿ೦ದ ತನ್ನ ವೈಶಿಷ್ಟ್ಯವನ್ನೂ ಸ್ವರೂಪವನ್ನೂ ಭಾರತೀಯ ಸಂಗೀತವು 
ಸಾಧಿಸಿಕೊಂಡು ಬಂದಿದೆ. ಇವುಗಳ ಪರಿಧಿಯನ್ನು ದಾಟಬೇಕಾದರೆ ಇವುಗಳ ಆತ್ಮೀಯ, 
ನಿಕಟ ಜ್ಞಾನವಿದ್ದರೆ ಮಾತ್ರಸಾಧ್ಯ. ಅದಕ್ಕೆ ಬೇಕಾಗುವ ಪ್ರತಿಭೆ, ಪಾಂಡಿತ್ಯ ಪ್ರಯೋಗಗಳು 
ಸುಗಮ ಸಂಗೀತಕ್ಕೆ ಇನ್ನೂ ದೊರೆತಿಲ್ಲ. ಅಂತೆಯೇ ಉಪಲಬ್ಧ ಸಾಮಗ್ರಿಗಳಲ್ಲಿಯೇ 
(ಉದಾ. ನಾದವರ್ಣ, ರಚನಾವಿನ್ಯಾಸ, ಧ್ವನಿಸ೦ಪತ್ತು, ವಾದ್ಯಸ೦ಪತ್ತು, ಮೌನ) ಸಾಕಷ್ಟು 
ಪ್ರಯೋಗಗಳು ನಡೆಯದೆ ಅದೆತರದ ಇಕ್ಕಟ್ಟಾದ ಕೊರಕಲಿನಲ್ಲಿಯೇ ಸಂಗೀತ ರಚನೆ 
ಮಾಡುವುದು ಹೆಚ್ಚಾಗಿದೆ. ಪ್ರಸಿದ್ಧ ಕವಿಗಳ ರಚನೆಗಳಿಗೆ ಸುಗಮಸಂಗೀತವು ಏರ್ಪಟ್ಟು 
ಚಲನಚಿತ್ರ ಮಾಧ್ಯಮದಿಂದ ಪ್ರಸಾರವನ್ನು ದೊರಕಿಸಿಕೊ೦ಡಿದ್ದೂ ಇದೆ. ಆದರೆ ಇವು 
ಬಹುವೇಳೆ ಆಯಾ ಕಥಾಸನ್ನಿವೇಶಕ್ಕೆ ಅಳವಡದೆ ಎಣ್ಣೆ ನೀರುಗಳಂತೆ ಬೇರೆ ಬೇರೆಯಾಗಿ 
ಉಳಿಯುವುದೇ ಹೆಚ್ಚು. ಅಲ್ಲದೆ ಕಿವಿಗೆ ಇ೦ಪಾಗಿರುವುದು ಮುಖ್ಯ, ನಿಜ. ಆದರೆ ಮಾತು 
ಗಳಲ್ಲಿರುವ ಮುಖ್ಯಭಾವ, ಸ೦ಚಾರಿಭಾವಗಳ ಅಭಿವ್ಯಕ್ತಿಯೇ ಸುಗಮ ಸಂಗೀತದ 
ಮುಖ್ಯ ಧ್ಯೇಯವಲ್ಲವೆ? ಆದುದರಿ೦ದ ಸ೦ಗೀತವನ್ನು ರಚಿಸುವವರು ಭಾವಸ೦ವೇದನ 
ಶೀಲತೆಯನ್ನೂ ಕವಿಗಳೊಡನೆ ಸ೦ಪರ್ಕವನ್ನೂ ಬೆಳೆಸಿಕೊಳ್ಳುವುದು ಉತ್ತಮ ಎನಿಸು 
ತ್ತದೆ. 
" ಸುಗಮಸ೦ಗೀತವು ಭಾರತೀಯ ಸಂಗೀತದ ಇತಿಹಾಸದ ವಿಸ್ತಾರದಲ್ಲಿ ಇನ್ನೂ ನವ 
ಜಾತ ಶಿಶು. ಅದರ ಗುಣ, ರೂಪಗಳು ಸ್ಪಷ್ಟಗೊಳ್ಳಬೇಕಾದರೆ ಇನ್ನೂ ಸಮಯವು ಬೇಕು. 
ವ್ಯವಸ್ಥಿತ ಸಂಘಟನೆಯು ಬೇಕು. ಒಟ್ಟಂದದಲ್ಲಿ, ಒಳಗಿನಿಂದ, ಹೊರಗಿನಿಂದ, ಮೇಲಿ 


೪೯ 


೭೭೦ ಕರ್ಣಾಟಕಸ೦ಗೀತವಾಹಿನಿ 8 


ನಿ೦ದ ಅದನ್ನು ಕ೦ಡು ಬೆಳಸುವ ದೂರದರ್ಶಿತ್ವ, ತನ್ಮಯತೆ, ವೃತ್ತಿಗಾರಿಕೆ (ಪ್ರೊಫೆಷನ 
ಲಿಸ೦), ಪ್ರಯೋಗಶೀಲತೆ--ಇವು ಅದರ ಇಂದಿನ ಆವಶ್ಯಕತೆಗಳು. ಒಳ್ಳೆಯ, ಇಂಪಾದ 
(ಎ೦ದರೆ ಸಿಹಿಯಾದ) ಶಾರೀರ, ಸ್ವಲ್ಪ ಚಳಕ ಇದ್ದರೆ ಸಾಕು, ಸುಗಮ ಸಂಗೀತವನ್ನು 
ಕಲಿತು ಪ್ರಕಾಶಿಸಬಹುದು ಎ೦ಬ ಭಾವನೆ ಈ ಕ್ಷೇತ್ರದಲ್ಲಿ ಇರುವಂತೆ ಕಾಣುತ್ತದೆ. ಇದಕ್ಕೆ _ 
ಸುವ್ಯವಸ್ಥಿತ ಪಠ್ಯಕ್ರಮವುಳ್ಳ ಕ್ರಮಬದ್ಧ ಶಿಕ್ಷಣದ ಅಗತ್ಯವಿದೆ ಎ೦ಬುದನ್ನು ಮನ 
ಗ೦ಡಹಾಗೆ ತೋರುವುದಿಲ್ಲ. 

ಸುಗಮಸ೦ಗೀತವು ನವಜಾತ ಶಿಶುವಿರಬಹುದು, ಆದರೆ ಜನಾನುರಾಗ, ಮನ್ನಣೆ. 
ಪುರಸ್ಕಾರಗಳಲ್ಲಿ ಹಿ೦ದೆ ಬಿದ್ದಿದ್ದಲ್ಲ. ರಾಜ್ಯಸರ್ಕಾರದ ಪ್ರಶಸ್ತಿ, ರಾಜ್ಯಸ೦ಗೀತನೃತ್ಯ 
ಅಕಾಡೆಮಿಯಲ್ಲಿ ಪ್ರಾತಿನಿಧ್ಯ, ಪುರಸ್ಕಾರ ಮು೦ತಾದವುಗಳು ಈಗಾಗಲೇ ಕರ್ನಾಟಕದಲ್ಲಿ 
ದೊರೆತಿವೆ. ಹೊರರಾಜ್ಯಗಳಲ್ಲಿ ಇವು ಇನ್ನೂ ಹೆಚ್ಚಿನವು. ಅದರ ಶಿಕ್ಷಣಕ್ಕಾಗಿ ಖಾಸಗಿ 
ಯಾದ ಒಂದು ಅಕಾಡೆಮಿಯೂ ಸ್ಥಾಪಿತವಾಗಿದೆ. ಅದನ್ನು ಕುರಿತ ಒಂದೆರಡು ಸಣ್ಣ 
ಪುಸ್ತಕಗಳೂ ಹೊರಬಂದಿವೆ. ಮುಂದೆ ಬೆಳೆಯಬೇಕಾದ ಗುಣ, ಗಾತ್ರಗಳಿಗೆ ಇವು 
ನಾ೦ದೀವಾಚಕಗಳೆ೦ದು ಇಟ್ಟುಕೊಳ್ಳಬಹುದು. ಸುಗಮ ಸ೦ಗೀತಗಾರರೆ೦ಬ ಒಂದು 
ಹೊಸ ತಂಡ ನಮ್ಮ ಸಂಗೀತ ಪ್ರಪಂಚದಲ್ಲಿ ಹುಟ್ಟಿ ಬಲಗೊಂಡು ಬೆಳೆಯುತ್ತಿದೆ. ಇದು 
ಒಳ್ಳೆಯದರ ಚಿನ್ಹೆ. ಏಕೆ೦ದರೆ ಶಾಸ್ತ್ರೀಯ ಸ೦ಗೀತಕ್ಕಿ೦ತ ಭಿನ್ನವಾದ, ಆದರೆ ಅಗತ್ಯವಾದ 
ಒ೦ದು ಸಾಮಾಜಿಕ ಕರ್ತವ್ಯವನ್ನು ಅದು ನಿರ್ವಹಿಸುತ್ತಿದೆ, ನಿರ್ವಹಿಸಬೇಕು. 


ಚಲನಚಿತ್ರ ಸಂಗೀತ, "ಪಾಪ್‌' ಸ೦ಗೀತ, ವಾದ್ಯಮೇಳ 

ಚಲನಚಿತ್ರ ಸಂಗೀತವೆಂದರೆ ಮಡಿವಂತ ಸ೦ಗೀತಗಾರರೂ, ಸ೦ಗೀತಪ್ರಿಯರೂ 
ಮೂಗುಮುರಿಯುವಂತಹ ಕಾಲವು ಒಂದಿತ್ತು. ಅದಕ್ಕೆ ಕಾರಣವಿರದೆ ಇರಲಿಲ್ಲ. ಈಗಲೂ 
ಇಲ್ಲದೆ ಇಲ್ಲ. ಕಥೆಯಲ್ಲಿ ಹೇಗೊ ಈ ಸ೦ಗೀತದಲ್ಲೂ "ಮಸಾಲೆ'ಯನ್ನು ಚಲನಚಿತ್ರಗಳು 
ಬಹುಮಟ್ಟಿಗೆ-ಕೆಲವು ಪ್ರಾಯೋಗಿಕ ನಿದರ್ಶನಗಳನ್ನು ಬಿಟ್ಟರೆ-ಮುಂದುವರಿಸಿಕೊಂಡೆ 
ಬರುತ್ತಿವೆ. ಸ೦ಗೀತವನ್ನೆ--ಎಂದರೆ ಬಹುತೇಕ ಶಾಸ್ತ್ರೀಯ ಸ೦ಗೀತವನ್ನೆ--ಕಥಾವಸ್ತು 
ವನ್ನಾಗಿಸಿಕೊಳ್ಳುವ ಚಿತ್ರಗಳು ಬೇರೆ ಭಾಷೆಗಳಲ್ಲಿರುವಷ್ಟು ಕನ್ನಡದಲ್ಲಿಲ್ಲ. ಅಷ್ಟೇ ಅಲ್ಲದೆ 
ಬೇರೆ ಭಾಷೆಗಳ ಚಿತ್ರಗಳಲ್ಲಿ ಪ್ರಖ್ಯಾತ ಶಾಸ್ತ್ರೀಯ ಗಾಯಕವಾದಕರು ಹಾಡುಗಳನ್ನು ಹಾಡಿ 
ನುಡಿಸುವಷ್ಟು ಕನ್ನಡದಲ್ಲಿಲ್ಲವೆ೦ಬುದೂ ನಿಜವೆ. 

ಶಾಸ್ತ್ರೀಯ ಸಂಗೀತದ ಮಾತು ಹಾಗಿರಲಿ, ಚಲನಚಿತ್ರಗಳಲ್ಲಿ ಸಂಗೀತವು ಎರಡು 
ಪ್ರಕಾರಗಳಲ್ಲಿರುತ್ತದೆ. ಒ೦ದು--ಹಾಡಿನ ಸಂಗೀತ, ಇನ್ನೊ೦ದು-- ಹಿನ್ನೆಲೆಯ ಸಂಗೀತ. 
ಹಾಡಿನ ಭಾಗದಲ್ಲಿ ಕೆಲವೆ ಶಾರೀರಗಳು ಬಳಕೆಯಾಗುತ್ತಿವೆ, ಅವುಗಳೂ ಕೃತಕವಾಗಿ "ಸಿಹಿ' 
ಗೊಳಿಸಲ್ಪಟ್ಟವು. ಹೊಸ ಮುಖಗಳು, ಶಾರೀರಗಳು ಸಂಗೀತ ವಿಭಾಗದಲ್ಲಿ ತುಂಬ 
ಅಪರೂಪ. .ಹಾಡುಗಳ ಮಾತುಗಳನ್ನು ಬರೆಯುವವರೇ ಬೇರೆ. ಅದಕ್ಕೆ ಸಂಗೀತವನ್ನು 
ರಚಿಸುವವರೇ ಬೇರೆ, ಇಲ್ಲಿ ಸಂಗೀತವು ಮಾತಿನ ಭಾವಕ್ಕೆ ರಸಕ್ಕೆ ಪೋಷಕವಾದುದು, 


ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಂಗೀತ ೭೭೧ 


ಶಾಸ್ತ್ರೀಯ ಸ೦ಗೀತದಲ್ಲಿರುವುದಕ್ಕಿ೦ತ ಹೆಚ್ಚು ಸ್ವಾತಂತ್ರ್ಯವನ್ನು ವಹಿಸುತ್ತದೆ, ಏಕೆಂದರೆ 
ರಾಗ-ತಾಳಗಳ ನಿಯಮಗಳು ಬಹು ಸಡಿಲ, ಹಿನ್ನೆಲೆಯ ಸಂಗೀತವು ಆಯಾ ಸಂದರ್ಭ, 
ಸನ್ನಿವೇಶದಲ್ಲಿ ಸೇರಿಕೊಂಡಿರುವ ರಸವನ್ನು ಸೂಚಿಸಲು ಪೋಷಿಸಲು ರಚಿತವಾಗುತ್ತದೆ. 
ವಿಶೇಷ ಪರಿಣಾಮಗಳಿಗಾಗಿ (ಎಫೆಕ್ಟ್‌) ನಿರ್ಮಿತವಾಗುತ್ತದೆ. ಪ್ರೇಕ್ಷಕರ ಚಿತ್ತವೃತ್ತಿಯನ್ನು 
ಉದ್ದೇಶಿತ ಅವಸ್ಥೆಯೆಡೆಗೆ ತಿರುಗಿಸಲು ಪ್ರಯುಕ್ತವಾಗುತ್ತದೆ. ಹಾಡಿನ ಸಂಗೀತಕ್ಕೆ ಕೆಲವು 
ವೇಳೆ ಆಯಾ ಚಲನಚಿತ್ರದ ಹೊರಗಡೆಯೂ- ಸ್ವಲ್ಪಕಾಲ ಅಸ್ತಿತ್ವದಲ್ಲಿರುತ್ತದೆ. 
ಹಿನ್ನೆಲೆಯ ಸಂಗೀತಕ್ಕೆ ಇಲ್ಲವೇ ಇಲ್ಲ. ಹಾಡಿನಸ೦ಗೀತವು ಹೆಚ್ಚುಹೆಚ್ಚು ಶಿಧಿಲಗೊಳ್ಳುತ್ತ 
ಅಗ್ರಾಮೀಣ ಕ೦ಠಗಳಲ್ಲಿ ನೆಲೆಯುತ್ತದೆ. ಉಳಿದ ಯಾವ ಬಗೆಯ ಸಂಗೀತದಲ್ಲೂ ಈ 
ರೀತಿಯ ಭಾಗವಹಿಸುವಿಕೆ (ಪಾರ್ಟಿಸಿಪೇಷನ್‌) ಇರುವುದಿಲ್ಲ. ಹಾಡುಗಳಿಗೆ ಸ೦ಗೀತವನ್ನು 
ರಚಿಸುವುದು ಇದ್ದದ್ದರಲ್ಲಿ ಸುಲಭ, ನಿಜವಾಗಿಯೂ ಪರಿಣಾಮಕಾರಿಯಾಗಿರುವ 
ಹಿನ್ನೆಲೆಯ ಸಂಗೀತವನ್ನು ರಚಿಸುವುದು ಹೆಚ್ಚು ಕಷ್ಟ. 

ಚಲನಚಿತ್ರಗಳಲ್ಲಿ ಸಂಗೀತದ ಪ್ರವೇಶವಾದುದು ರಂಗಭೂಮಿಯಿ೦ದ, ಆದುದರಿ೦ದ 
ಅದರ ಪ್ರಥಮಾವಸ್ಥೆಯಲ್ಲಿ, ಶಾಸ್ತ್ರೀಯತೆಯೂ ಶಾಸ್ತ್ರೀಯ ಸ೦ಗೀತಕಾರರೂ ಅದರಲ್ಲಿ 
ತುಂಜಿಕೊ೦ಡರು. ಇದು ಕಡಿಮೆಯಾದಾಗ ಶಾಸ್ತ್ರೀಯ ಸಂಗೀತವು ಶಿಥಿಲಗೊಂಡು 
ನಾಟಕದ ಮಟ್ಟುಗಳು ಪ್ರವೇಶಿಸಿದವು. ಚಲನಚಿತ್ರಸ೦ಗೀತದ ಆಧುನಿಕ ರೂಪವು ಮೂಡ 
ತೊಡಗಿದ್ದು ಸ್ವಾತಂತ್ರೋದಯದ ಸಮಯದಲ್ಲಿ, ಜನಪ್ರಿಯಗೊಂಡಿದ್ದು ಸುಮಾರು 
೧೯೬೫ರಿ೦ದ ; ವಿಡ೦ಬನೆಯೆ೦ದರೆ ಪಾಶ್ಚಾತ್ಯವಾದ್ಯಗಳೂ ಪ್ರಭಾವಗಳೂ, ಇದರಲ್ಲಿ 
ಬೆಳೆದಿದ್ದು ಸ್ವಾತ೦ತ್ರ್ಯಾನ೦ತರವೆ ; ಏಷ್ಯಾಖ೦ಡದ ಇತರ ದೇಶಗಳಲ್ಲಿಯೂ ಸ್ವಲ್ಪ 
ಮಟ್ಟಿಗೆ ಹೀಗೆ ಆಗಿದೆ; ಆದರೆ ಯೂರೋಪ್‌ ಮತ್ತು ಅಮೆರಿಕಾಗಳ ಚಲನಚಿತ್ರ 
ಸಂಗೀತವು ಮಾತ್ರ ಹೊರದೇಶಗಳ ಸ೦ಗೀತಗಳಿ೦ದ ಏನನ್ನಾದರೂ ತೆಗೆದುಕೊಂಡಿದ್ದರೆ 
ಅದು ಅತ್ಯಲ್ಪ. ಉದ್ದೇಶಿತ ಪರಿಣಾಮವನ್ನು ನಿರ್ಮಿಸಬೇಕಾದರೆ ಯಾವುದೇ ತಂತ್ರ 
ವಿಧಾನಗಳನ್ನು ಬಳಸಬಹುದು ಎಂಬ ನಿಲುವು--ಇದನ್ನು ಔದಾರ್ಯ, ದೃಷ್ಟಿವೈಶಾಲ್ಕ 
ಎಂದು ಹೇಳಿಕೊಳ್ಳುವವರೂ ಉಂಟು ನಮ್ಮ ಚಲನಚಿತ್ರ ಸಂಗೀತ ನಿರ್ದೇಶಕರಲ್ಲಿ 
ಕಂಡುಬರುತ್ತದೆ. ನಮ್ಮ ಸ೦ಗೀತದಲ್ಲಿಯೇ ತಮಗೆ ಬೇಕಾಗುವ ಸಂಪನ್ಮೂಲಗಳನ್ನು 
ಹುಡುಕಿಕೊಂಡು ಬಳಸಲು ಬೇಕಾಗುವ ಪಾಂಡಿತ್ಯ, ಪ್ರತಿಭೆ ಮತ್ತು ರಾಷ್ಟ್ರೀಯ ಪ್ರಜ್ಞೆಗಳ 
ದಾರಿದ್ರವ್ಕೆ ಇದಕ್ಕೆ ಕಾರಣ. ಚಲನಚಿತ್ರಸ೦ಗೀತವು ಅಗಾಧ ಜನಪ್ರಿಯತೆಯನ್ನು ಗಳಿಸಿ 
ಕೊಂಡ ಒ೦ದು ಪ್ರಬಲ ಶಕ್ತಿಯಾಗಿ ಕ್ಷಿಪ್ರಕಾಲದಲ್ಲಿಯೇ ಬೆಳೆಯಿತು; ಇದು ಅಭಿನಂದ 
ನೀಯ, ಇದನ್ನು ಸದ್ರುಚಿಯನ್ನಾಗಿ, ರಾಷ್ಟ್ರೀಯ ಸಾಂಸ್ಕೃತಿಕ ಮೌಲ್ಯಗಳ ಅಭಿವ್ಯಕ್ತಿ 
'ಶಕ್ತಿಯನ್ನಾಗಿ ಬೆಳೆಸುವ, ಸುವ್ಯವಸ್ಥಿತ, ಸುಸ೦ಘಟಿತ, ಸ೦ಕಲ್ಪ ಪೂರ್ವಕ ಪ್ರಯತ್ನವು 
ಇ೦ದಿನ ತುರ್ತು ಅವಶ್ಯಕತೆಯಾಗಿದೆಯೆ೦ಬುದನ್ನು ಈ ಕ್ಷೇತ್ರದ ನಾಯಕರು ಭಾರತ 
'ದಲ್ಲೂ--ಕರ್ಣಾಟಕದಲ್ಲೂ-- ಕಂಡುಕೊಂಡಿಲ್ಲ. 

"ಪಾಪ್‌' ಶಬ್ದವು “ಪಾಪುಲರ್‌' (ಜನಪ್ರಿಯ) ಎಂಬುದರ ಸಂಕ್ಷೇಪ. ಶಾಸ್ತ್ರೀಯ 


೭೭೨ ಕರ್ಣಾಟಕಸ೦ಗೀತವಾಹಿನಿ 


ಸಂಗೀತದ ಕಟ್ಟುಪಾಡುಗಳ, ಅತಿರೇಕದ "ದಂತಗೋಪುರ'ದ ಪ್ರತಿಭಟನೆಯಲ್ಲಿ ಅಮೆ 
ರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ ಹುಟ್ಟಿಕೊಂಡಿತು. ಬೀಟ್ಸ್‌, ಹಿಪ್ಪಿ. ಜಾಜ್ಸ್‌, ಅಲೆಯೋ 
ಟೊರಿಕ್‌ ಇತ್ಯಾದಿ ಸಂಗೀತದ ಪ್ರಕಾರಗಳೂ ಇ೦ತಹ ಪ್ರತಿಭಟನಾತ್ಮಕ ಪ್ರತಿಕ್ರಿಯೆಯಲ್ಲಿ 
ಎದ್ದುಕೊ೦ಡವು. ನಮ್ಮ ದೇಶಕ್ಕೆ ಆಮದಾಗಲು ಮೊದಲಾದವು ಎಂದಿನಂತೆ-ಅವು 
ಅಲ್ಲಿ ಹಳಸಲು ಪ್ರಾರಂಭವಾದಾಗ. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಹುಟ್ಟಿಕೊಂಡ 
“ಪಾಪ್‌' ಇನ್ನೂ ಪ್ರಯೋಗಶೀಲವಾಗಿಯೂ ಇದೆ. ಸಾಂಸ್ಕೃತಿಕ ಜಿಗುಹುಗಳಿ೦ದ ಹುಟ್ಟಿ 
ಅವುಗಳನ್ನು ಬಗೆಹರಿಸಲೆಂದೆ ಪ್ರಯುಕ್ತವಾಗುವುದರಲ್ಲಿಯೇ ತೊಡಗಿದೆ. ಸಾಂಸ್ಕೃತಿಕ 
ಮೌಲ್ಯವಾಗಿ ಮಾರ್ಪಡಲು ಬೇಕಾದ ಸಂಪನ್ಮೂಲಗಳನ್ನು ಇನ್ನೂ ಸ೦ಚಯಿಸಿಲ್ಲ. 
ಹಾಗಾಗಬೇಕಾದರೆ ಅದು ತನ್ನತನವನ್ನು ಮೊದಲು ಕಂಡುಕೊಂಡು, ಸಾಮುದಾಯಿಕ" 
ರಾಷ್ಟ್ರೀಯ ಪ್ರಜ್ಞೆಯಲ್ಲಿ ರೂಪಿಸಿಕೊಳ್ಳಬೇಕು. ಇದಕ್ಕೆ ಇನ್ನೂ ಸಮಯವು ಸಾಲದು. 

ವಾದ್ಯಗೋಷ್ಠಿ (ಆರ್ಕೆಸ್ಟ್ರಾ) ನಮ್ಮ ಸಂಗೀತದ ಇತಿಹಾಸದಲ್ಲಿಯೇ ಬಹಳ ಪ್ರಾಚೀನ 
ವಾದುದು. ಆದರೆ ಆಧುನಿಕರೂಪದಲ್ಲಿ ಸ್ಫೂರ್ತಿಯನ್ನು ಅದು ಪಡೆದುಕೊಂಡಿದ್ದು 
ಪಾಶ್ಚಾತ್ಯ ಸಂಗೀತದಿಂದ. ಅದರ ಅನುಕರಣದಲ್ಲಿ.. ಅದಕ್ಕೆ ಮೂರು ಸ್ತರಗಳಲ್ಲಿ ಸ್ಟಾತ೦ 
ತ್ರ್ಯೋತ್ತರ ಭಾರತದಲ್ಲಿ--ಕರ್ನಾಟಕದಲ್ಲಿಯೂ ಸಹ--ಅಭಿವ್ಯಕ್ತಿಯು ದೊರೆತಿದೆ. 
ಆಕಾಶವಾಣಿಯಲ್ಲಿ ವಿಶೇಷವಾಗಿ ಹಿ೦ದೂಸ್ಥಾನೀ ಸ೦ಗೀತದಲ್ಲಿ; ಇದು ಉತ್ತಮ ಮಟ್ಟ, 
ಚಲನಚಿತ್ರದಲ್ಲಿ ಹಾಗೂ ಸುಗಮ ಸಂಗೀತದಲ್ಲಿ ಇದು ಮಧ್ಯಮ. ಗಣೇಶೋತ್ಸವ 
ಮುಂತಾದ 'ಸಾ೦ಸ್ಕೃತಿಕ' ಸ೦ದರ್ಭಗಳಲ್ಲಿ--ರಸ್ತೆಯ ಚೌಕಗಳಲ್ಲಿ ಇದು ಅಧಮ 
ಮಟ್ಟ. ಮೊದಲನೆಯದನ್ನು ಕೇಳಿದಾಗ ಮನಸ್ಸು ಆಸೆಯಿಂದ ಗರಿಗೆದರಿ ಊರ್ಧ್ವಮುಖ 
ವಾಗುತ್ತದೆ. ಅಭಿಮಾನ ತಾಳುತ್ತದೆ. ಎರಡನೆಯದನ್ನು ಕೇಳಿದಾಗ ರಂಜಿತವಾಗಿ, ಅವಿಮ 
ರ್ಶಾತ್ಮಕವಾಗಿ ಪಾಲುಗೊಳ್ಳುತ್ತದೆ. ಕಡೆಯದನ್ನು ನೆನೆದರೆ ನಮ್ಮ ಸಂಗೀತ ಸಂಸ್ಕೃತಿಗಳ 
ಬಗೆಗೆ ಬೆದರಿ ಬೆವೆತುಹೋಗುತ್ತದೆ. ಸ್ವಾತಂತ್ರ್ಯವು ತ೦ದ ದುಷ್ಟಲಗಳಲ್ಲಿ ಕಡೆಯದೂ 
ಒಂದು. 


ಜಾನಪದ ಸಂಗೀತ 

ಜಾನಪದವು ಅವಜ್ಞೆಯ ಒಂದು ತುದಿಯಿಂದ ಪ್ರತಿಷ್ಠೆಯ ಇನ್ನೊಂದು ತುದಿಗೆ 
ತೂಗಿದೆ. ಒಳ್ಳೆಯದರ ಜೊತೆಗೆ ಅನಪೇಕ್ಷಣೀಯವಾದುದೂ ಅದಕ್ಕೆ ಅಂಟಿಕೊಂಡಿತು. 

ಜಾನಪದವು ನಮ್ಮ ಸಂಸ್ಕೃತಿಯ ಅಡಿಗಲ್ಲು ಅಥವಾ ಮೂಲೆಗಲ್ಲು ಎಂದು ಕಂಡು 
ಕೊ೦ಡು ಶ್ರಮಿಸಿ ಸ೦ಗ್ರಹ ಮಾಡಿ, ವ್ಯವಸ್ಥಿತ, ವೈಜ್ಞಾನಿಕ ಅಧ್ಯಯನ ಕ್ರಮವನ್ನೇರ್ಪಡಿಸಿ 
ದವರು-ಪಾಶ್ವಾತ್ಯರಲ್ಲಾಗಲಿ, ಪೌರ್ವಾತ್ಮರಲ್ಲಾಗಲಿ-ಬುದ್ಧಿ ಜೀವಿಗಳು, ನಗರಸಂಸ್ಕೃತಿಗೆ 
ಸೇರಿದವರು. ರಾಷ್ಟ್ರೀಯ ಸಂಸ್ಥೆಗಳಲ್ಲಿ, ಸರ್ಕಾರಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಅದಕ್ಕೆ 
ಮನ್ನಣೆ ಪುರಸ್ಕಾರಗಳು ದೊರೆತವು. ಕರ್ಣಾಟಕದಲ್ಲಿಯೇ ಅದಕ್ಕೆ ಸರ್ಕಾರದ, ಸರ್ಕಾರಿ 
ನೆರವಿನ ಖಾಸಗಿಯ, ಅಕಾಡೆಮಿಗಳಾದವು. ರಾಜ್ಯಪ್ರಶಸ್ತಿಯೂ ' ಏರ್ಪಾಡಾಯಿತು. 


ಸ್ವಾತಂತ್ರೋತ್ತರ ಭಾರತದಲ್ಲಿ ಸಂಗೀತ ೭೭೩ 


ಭಾರತದ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಅದಕ್ಕೆ ಸಿಂಹಪಾಲು ದೊರೆಯಿತು. ಆದರೆ ಸರ್ಕಾರ. 
ಅದರ ಅಧಿಕಾರವರ್ಗ ಎಲ್ಲೆಲ್ಲಿ ಪ್ರವೇಶಿಸುತ್ತದೋ--ಇದು ಅಧಿಕೃತ ಪ್ರೋತ್ಸಾಹದಲ್ಲಿ 
ಅನಿವಾರ್ಯ--ಅಲ್ಲಿ ರಾಜಕೀಯ, ಗುಂಪುಗುಳಿತನ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಇವು 
ಎಡೆಬಿಡದೆ ಇದ್ದೇ ಇರುತ್ತದೆ. ಇದು ನಮ್ಮ ದೇಶದ ಇಂದಿನ ಪರಿಸ್ಥಿತಿಯ ಒಂದು, 
ವ್ಯಾಪಕ ರೋಗ. ಇದು ಶಾಸ್ತ್ರೀಯ ಸ೦ಗೀತದ ವಿಷಯದಲ್ಲೂ ನಿಜ. ಇದನ್ನು ಮುಚ್ಚಿ 
ಕೊಳ್ಳಲು ಅಲ್ಲೊಂದು ಇಲ್ಲೊಂದು ಪ್ರತಿಷ್ಠಿತ ಕಲಾವಿದರನ್ನೂ ಸೇರಿಸಿಕೊಳ್ಳಲಾಗುತ್ತದೆ. 
ಆತ್ಮರಕ್ಟಣೆಗೆಂದು  “ಲೋಪದೋಷನ್ಕೂನಾತಿರಿಕ್ತ-ಪ್ರಾಯಶ್ಚಿತ್ತಾರ್ಥ೦'” ಅಚ್ಯುತಾ 
ನ೦ತಗೋವಿ೦ದರ ಹೆಸರನ್ನು ಬಾಯಲ್ಲಿ ಹೇಳಿ ಆತ್ಮವಂಚನೆ ಮಾಡಿಕೊಳ್ಳುವುದಿಲ್ಲವೆ, 
ಹಾಗೆ. ಹೀಗಾಗಿ ನಿಜವಾಗಿ ವ್ಯತ್ಪನ್ನರಾದವರಿಗೆ. ನಿಜವಾದ ಜಾನಪದ ಕಲಾವಿದರಿಗೆ 
ಪ್ರೋತ್ಸಾಹ ದೊರೆಯುತ್ತಿರುವುದು ಕಡಿಮೆಯೆ. 
ಆಕಾಶವಾಣಿಯು ಜಾನಪದ ಸಂಗೀತದಲ್ಲಿ ಸ್ತುತ್ಕವಾದ ಕೆಲಸವನ್ನು ಮಾಡಿದೆ, 
ಮಾಡುತ್ತಿದೆ, ತಕ್ಕಮಟ್ಟಿಗೆ ಒಳ್ಳೆಯ ಪ್ರಸಾರವನ್ನು ಮಾಡುತ್ತಿದೆ. ಆದರೆ ಇಂದು ಜಾನಪದ 
ಸ೦ಗೀತದ ಹೆಸರಿನಲ್ಲಿ ಮಾರಾಟವಾಗುತ್ತಿರುವುದು ನಕಲಿ ಮಾಲು, ಕಲಬೆರಕೆಯ 
ಸಾಮಗ್ರಿ. ನಾಗರಿಕರು--ಲಘು ಶಾಸ್ತ್ರೀಯ ಸಂಗೀತಗಾರರು, ಚಲನಚಿತ್ರ ಸಂಗೀತ 
ನಿರ್ದೇಶಕರು, "ಆರ್ಕೆಸ್ಟ್ರಾ'ದವರು- ಅವನ್ನು ಕೃತಕಗೊಳಿಸಿ, ವಿರೂಪಗೊಳಿಸಿ, "ಸಿಹಿ 
ಯಾದ ಕಂಠವಾದ್ಯಗಳಲ್ಲಿ ಅಬ್ಬರದಿಂದ ಪ್ರಚಾರ ಮಾಡುವುದು ಹೆಚ್ಚಾಗಿದೆ. ಇದರ 
ಗದ್ದಲ ರಭಸಗಳಲ್ಲಿ ನಿಜವಾದ ಜಾನಪದ ಸಂಗೀತವಾಣಿಯು ಕ್ಷೀಣಿಸಿದೆ. ಅದನ್ನು 
ಹೇಳಿಕೊಡುವವರೂ ತೀರಾ ಕಡಿಮೆಯಾಗುತ್ತಿದ್ದಾರೆ. ಸಂಶೋಧನಾಲಯಗಳು ಅಕಾಡೆಮಿ 
ಗಳು ವಿಶೇಷವಾಗಿ ಪರದೇಶಗಳಲ್ಲಿ ಸರಿಗ್ರಹಿಸಿಕೊ೦ಡ ಧ್ವನಿಮುದ್ರಣಗಳಲ್ಲಿ ಮಾತ್ರ 
ನೈಜ ಜಾನಪದ ಸಂಗೀತವು ಸಿಗುವ ಕಾಲವು ದೂರವಾಗಿಲ್ಲವೇನೋ ಎ೦ಬ ಭಯ ಅದರ 
ಅಭಿಮಾನಿಗಳಲ್ಲಿ ಮೂಡತೊಡಗಿದೆ ; ಇಂತಹವರಲ್ಲಿ ನಾನೂ ಒಬ್ಬ. 
ಇದಕ್ಕೆ ಕಾರಣಗಳಲ್ಲಿ ಕೆಲವನ್ನು ಸೂಚಿಸಬಹುದು. ಜಾನಪದವೆಂದರೆ ಅದು ಸುಲಭ 
ವಾದುದು, ಹಗುರವಾದುದು, ಕೆಳಮಟ್ಟದ ಸಂಸ್ಕೃತಿಯದು, ಯಾರೂ ಅದನ್ನು ಹಾಡಿ 
` ನುಡಿಸಬಹುದು ಎ೦ಬ ಮನೋಭಾವ; ಅದು ಅಶ್ಲೀಲವಾಗಿಯೂ ಇದ್ದರೆ ತಪ್ಪಿಲ್ಲ, ಎಂಬ 
ಅತಿರೇಕದ ಕಲ್ಪನೆ. ಎರಡನೆಯದಾಗಿ; ಅದರ ಅಭ್ಯಾಸಕ್ರಮದಲ್ಲಿ ಕಂಡುಬರುವ ಶೈಥಿಲ್ಯ; 
ಹಾಡಿ ನುಡಿಸುವ ಜನಪದರು ಸರಳರಿರಬಹುದು(?), ಅದರ ರಚನೆ ಸುಲಭವಾಗಿರ 
ಬಹುದು (ಈ ಭಾವನೆಯೂ ತಪ್ಪು) : ಆದರೆ ಅದರ ವೈಜ್ಞಾನಿಕ ಅಧ್ಯಯನವು ಶ್ರಮ, 
ಪಾ೦ಡಿತ್ಯ, ಅನುಭವ, ತಜ್ಞತೆ, ಬೌದ್ಧಿಕ ಪ್ರಾಮಾಣಿಕತೆ, ಸಮೀಚೀನ ದೃಷ್ಟಿ, ಸಾಮರಸ್ಕದ 
ದೃಷ್ಟಿ, ತಾಳ್ಮೆ ಮು೦ತಾದವುಗಳನ್ನು--ಉಳಿದೆಲ್ಲ ಶಾಸ್ತ್ರಗಳಂತೆ--ಅಪೇಕ್ಟಿಸುತ್ತದೆ. ಇದಕ್ಕೆ 
ಬೇಕಾಗುವ ವ್ಯಷಿಸ್ಥೆಯು ಇನ್ನೂ ಆಗಿಲ್ಲ. ಇವುಗಳ ಬದಲು ತಿಳಿವಿಲ್ಲದ ಉತ್ಪಾಹ, 
ಪ್ರಾಪಂಚಿಕ ಪ್ರಯೋಜನಗಳನ್ನು ಪಡೆದುಕೊಂಡು ಸ್ವಜಾತಿಯ ನಿರ್ಮಾಣ ಇತ್ಯಾದಿಗಳೇ 
ಹೆಚ್ಚಾಗಿವೆ. ಮೂರನೆಯದಾಗಿ, ಜಾನಪದ ಸಂಗೀತವನ್ನು ಶಾಸ್ತ್ರೀಯವಾಗಿ ಅಧ್ಯಯನ 


೭೭೪ ಕರ್ಣಾಟಕಸ೦ಗೀತವಾಹನಿ 


ಮಾಡುವವರು ತೀರ ವಿರಳ, ಅ೦ತಹವರಲ್ಲಿಯೂ ಸಂಗೀತದ, ಸಂಗೀತಶಾಸ್ತ್ರದ ಜ್ಞಾನ 
ವಿರುವುದು ಇನ್ನೂ ಅಪರೂಪ. ಇದಕ್ಕೆ ಅಗತ್ಯವಾದ ಶಾಸ್ತ್ರೀಯ ಸ೦ಪನ್ಮೂಲಗಳನ್ನು ಪಡೆ 
ದಿರುವ ಸಂಗೀತತಜ್ನರು ಈ ಕ್ಷೇತ್ರದಿಂದ ಆಕರ್ಷಿತರಾಗಿಲ್ಲ. ನಾಲ್ಕನೆಯದಾಗಿ. ವೈಜ್ಞಾನಿಕ 
ವಾಗಿ ಸಿದ್ಧಪಡಿಸಿದ ಧ್ವನಿಮುದ್ರಣಗಳು ಜಾನಪದ ಸಂಗೀತದಲ್ಲಿ ದೊರೆಯುವುದು ವಿರಳ. - 
ಅವುಗಳ ವಿಶ್ಲೇಷಣೆಯಂತೂ ಇನ್ನೂ ವಿರಳ. ಉದಾಹರಣೆಗೆ, ಇದಕ್ಕೆ ಮೂಲಭೂತ 
ಆವಶ್ಯಕತೆಯಾಗಿರುವ, ವಿಶೇಷರೀತಿಯ ಸ್ವರಲಯ ಲಿಪಿಪದ್ದ್ಧತಿಯೊ೦ದನ್ನು ಈವರೆಗೆ 
ಸಿದ್ಧಪಡಿಸಿಕೊ೦ಡೆ ಇಲ್ಲ. ಇನ್ನು ವಿಶ್ಲೇಷಣೆಯ ಮಾತು ಎಲ್ಲಿಯದು ? ಐದನೆಯದಾಗಿ 
ಜಾನಪದ ಸಂಗೀತದ ಸುವ್ಯವಸ್ಥಿತ ಶಿಕ್ಷಣವನ್ನು ಜಾನಪದಪರಿಸರದಲ್ಲಿ ಪ್ರಾರಂಭಿಸಿ, 
ಪ್ರೋತ್ಸಾಹಿಸುವ ಪ್ರಥಮ ಪ್ರಯತ್ನವನ್ನು ಸಹ ಭಾರತದಲ್ಲಿ ಕೈಗೊಂಡಿಲ್ಲ. ಜಾನಪದ 
ಸ೦ಗೀತವಾದ್ಯಗಳನ್ನು ವೈಜ್ಞಾನಿಕವಾಗಿ ವಿವರಿಸಿ, ವರ್ಗೀಕರಿಸಿ, ಅವುಗಳ ಅಂತರ 
ರಾಷ್ಟ್ರೀಯ ಮಟ್ಟದ ಕ್ಯಾಟ್‌ಲಾಗ್‌ ತಯಾರಿಸುವ ಕೆಲಸವು ಮುಖ್ಯವೆ ; ಈ ಕ್ಷೇತ್ರದಲ್ಲಿ 
ಬಳಕೆಯಾಗುವ ಪಾರಿಭಾಷಿಕ ಶಬ್ದಗಳ ಕೋಶವೊ೦ದನ್ನು ತಯಾರಿಸುವುದೂ ಪ್ರಾಥಮಿಕ 
ಕರ್ತವ್ಯವೆ. ವಿಶ್ವವಿದ್ಯಾನಿಲಯಗಳೂ ಅಕಾಡೆಮಿಗಳೂ ಈ ದಿಕ್ಕಿನಲ್ಲಿ ಏನು ಮಾಡುತ್ತಿವೆ? 


ಉಪಸಂಹಾರ 

ಸ್ವಾತಂತ್ರ್ಯೋತ್ತರ ಭಾರತದ ಸಂಗೀತ ಕ್ಷೇತ್ರದಲ್ಲಿ ಉನ್ನತ ಪ್ರತಿಭೆ. ಉತ್ಸಾಹ 
ಸಮೀಚೀನ ದೃಷ್ಟಿ, ಪಾಂಡಿತ್ಯ, ಸ್ವಯಮರ್ಪಣ ಭಾವ, ಶ್ರಮಸಹಿಷ್ಟುತೆ. ತಾಳ್ಮೆ, 
ಪ್ರಯೋಗಶೀಲತೆ--ಇವುಗಳಿಗೇನೂ ಕೊರತೆಯಿಲ್ಲ. ಹಾಗೆ ನೋಡಿದರೆ ಸ್ವಾತಂತ್ರ್ಯ 
ಪೂರ್ವ ಸ್ಥಿತಿಗಿ೦ತ ಹೆಚ್ಚಾಗಿಯೇ ಇವೆ. ಇದನ್ನು ಗುರುತಿಸಿ ಸತ್ಪಾತ್ರದಲ್ಲಿ ಪ್ರೋತ್ಸಾಹ 
ವನ್ನೂ, ಪುರಸ್ಕಾರವನ್ನೂ ನೀಡಬೇಕಾಗಿದೆ ಅಷ್ಟೆ. 

ಅಂತೆಯೇ ಸಮಯಸಾಧಕರ, ನಿಷ್ಠೆ, ಶ್ರ ದ್ದೆ -ಸ್ವಪ್ಪಜ್ಞ/ಸ್ವಾಭಿಮಾನಗಳನ್ನು ಸ್ವ-ಪ್ರಯೋ 
ಜನಕ್ಕಾಗಿ ದುಷ್ಟ ರಾಜಕೀಯದಲ್ಲಿ ಒತ್ತೆಯಿಡುವ ಅಪಕ್ಚಪ್ರತಿಭೆಯ ಮಂದಿಯ ತಂಡವೂ 
ಬೆಳೆಯುತ್ತಿದೆ. 

--ಕಾಲಾಯ ತಸ್ಮೈ ನಮಃ ! 


೨೭. ಕರ್ಣಾಟಕ ಸ೦ಗೀತಕ್ಕೆ ಒ೦ದು ಭವಿಷ್ಯವಾಣಿ 


ಕ್ರಿ. ಶ. ೧೯೯೯ನೆಯ ಇಸವಿಯು ಮುಗಿಯುತ್ತಿದ್ದಂತೆ ಪ್ರಚಾರಮಾಧ್ಯಮಗಳು 
ಪ್ರವಾದಿಯ ಸೋಗಿನಲ್ಲಿ ಜಗತ್ತಿನಲ್ಲೆಲ್ಲ ಅಭೂತಪೂರ್ವ ದಾ೦ಧಲೆಯನ್ನೆಬ್ಬಿಸಿ ಅಬ್ಬರಿಸಿ 
ದವು. ಹೊಸ ಸಹಸ್ರಮಾನವು ಕ್ರಿಸ್ತಶಕೆಯಲ್ಲಿ ಉದಯಿಸುತ್ತಿದ್ದ೦ತೆ ಡಿಸೆಂಬರ್‌ ಮಧ್ಯ 
ರಾತ್ರಿಯ ನಂತರ ಒಂದು ಪವಾಡವೋ ಅನಾಹುತವೋ ಜರುಗಿ, ಜನವರಿ ೧ರ 
ಸೂರ್ಯೋದಯದಲ್ಲಿ ಭೂಮಿಯು ನರಕವೋ ಸ್ಟರ್ಗವೋ ಆಗಲಿದೆಯೆ೦ದು ನ೦ಜಿಸ 
ಲೆಳೆಸಿದರು. ಹೊಸ ಸಹಸ್ರಮಾನದಲ್ಲಿ ಆಗಲಿರುವ ಅದ್ಭುತಗಳ ಕಣಿ ಹೇಳಿದರು. 
ಕಾಲಮಾನದಲ್ಲಿ ಮೂರು ಸೊನ್ನೆಗಳು ಒಂದು ಸಂವತ್ಸರದಲ್ಲಿ ಬರುವುದು ಒಂದು ಸಾವಿರ 
ವರ್ಷಗಳಿಗೆ ಒಮ್ಮೆ ಮಾತ್ರ ಜರುಗುವ೦ತಹ ಚಮತ್ಕಾರವೇನೋ ನಿಜ. ಕ್ರಿಸ್ತೋದಯದ 
ನ೦ತರ ೧-೧-೨೦೦೦ ಎ೦ಬ ಚಮತ್ಕಾರವು ತೋರಿಬ೦ದ ಮಾತ್ರಕ್ಕೆ ಜಗತ್ತು ಸ೦ಪೂರ್ಣ 
ವಾಗಿ, ಹಠಾತ್ತನೆ ಬದಲಾಯಿಸಿಬಿಡುವುದೆಂಬ ಮುಗ್ಧ ನಂಬಿಕೆಯನ್ನು ಕ್ರಿಶ್ಚಿಯನ್ನರು 
ತಳೆದು ಇತರರ ಮೇಲೂ ಹೊರಿಸಿದರು. ಭಾರತದಲ್ಲಿ ಕ್ರಿಶ್ಚಿಯನ್ನರು ಅಲ್ಪಸಂಖ್ಯಾತರು. 
ಆದರೂ ಅದೂ ಈ ಅಬ್ಬರಕ್ಕೆ ಮಣಿದು ಗತಾನುಗತಿಕನ್ಕಾಯದಿ೦ದ ಒಪ್ಪಿಕೊಂಡಿತು. 
೧-೧-೨೦೦೦ ದಿನಾ೦ಕದಲ್ಲಾಗಲಿ ನಂತರದಲ್ಲಾಗಲಿ ಅ೦ತಹದೇನೂ ಆಗಲಿಲ್ಲ. ಹಿಂದೂ 
ಗಳಿಗೆ ಹೀಗೆ ನಂಬಲು ತಮ್ಮ ಸ೦ಸ್ಮೃತಿಯಲ್ಲೇ ಅವಕಾಶಗಳಿಲ್ಲವೆ೦ದಲ್ಲ. ಕಳೆದ ಪ್ರಮಾಧಿ 
ಸಂವತ್ಸರದ ಯುಗಾದಿಯಂದು ನಾವು ಕಲಿಯುಗದ ೫೧ನೆಯ ಶತಮಾನಕ್ಕೆ ಕಾಲಿಟ್ಟೆವು. 
ಇದೊಂದು ಸಾಧನೆಯೆಂದಾದರೆ, ಕ್ರಿಸ್ತಶಕೆಗಿಂತ ನಮ್ಮ ಕಾಲಗಣನೆಯು ಪ್ರಾಚೀನ 
ಎಂದು ಹೆಮ್ಮೆ ಪಟ್ಟುಕೊಳ್ಳಬಹುದು. ಹಾಗೆ ನೋಡಿದರೆ ನಮ್ಮ ಪುರಾಣಗಳ ಕಾಲ 
ಗಣನೆಯ ಪ್ರಕಾರ ಈ ವೈವಸ್ವತಮನ್ವಂತರದ ಈ ಕಲಿಯುಗವು ಮುಗಿದು ಕೃತಯುಗವು 
ಮರಳಬೇಕಾದರೆ ಇನ್ನೂ ೪,೨೬,೯೦೦ ವರ್ಷಗಳು ಕಳೆಯಬೇಕು. ಆಗ ಜಗತ್‌ಪ್ರಳಯ 
ವಾಗಿ ಹೊಸ ಸೃಷ್ಟಿ ಮೂಡಿಬರುವುದಂತೆ. ಆಗ ನಾವು ಬದುಕಿದ್ದರೆ ಪ್ರಳಯವಾಗುತ್ತದೋ 
ಇಲ್ಲವೋ ನೋಡಬಹುದು. ಪ್ರಳಯವಾದರೂ ಹೊಸ ಸೃಷ್ಟಿ ಮೂಡುತ್ತದೋ ಇಲ್ಲವೋ 
ಎಂಬುದು ಗೊತ್ತಾಗುವಂತಿಲ್ಲ ! 

ಹೀಗಾಗಿ, ಇಪ್ಪತ್ತೂ೦ದನೆಯ ಶತಮಾನದಲ್ಲಿ ನಮ್ಮ ಸ೦ಗೀತವು ಹೇಗೆ ಆಗಬಹುದು 
ಎ೦ದು ಊಹಿಸಲಿರುವ ನಾನು ಪ್ರವಾದಿಯೂ ಅಲ್ಲ, ಜ್ಯೋತಿಷಿಯೂ ಅಲ್ಲ, ಹವಾಮಾನ 
`ವರದಿಕಾರನೂ ಅಲ್ಲ; ಪೌರಾಣಿಕನೂ ಅಲ್ಲ. ಆದರೆ ಅವರು ನುಡಿಯುವ ಭವಿಷ್ಯೋಕ್ತಿ 
ಗಳಿಗಿ೦ತ ನನ್ನದು ಕಳಪೆಯ೦ತೂ ಆಗಲಾರದು. ಏಕೆ೦ದರೆ ನನ್ನ ಮಾತುಗಳಿಗೆ ಅನುಭವದ 
ಪ್ರಾಮಾಣ್ಯವಿದೆ ; ಕೆಲವು ಮಾತುಗಳಲ್ಲಿ ಊಹೆ, ಕೆಲವದರಲ್ಲಿ ಆಸೆ, ಕೆಲವದರಲ್ಲಿ 


೭೭೬ ಕರ್ಣಾಟಕಸ೦ಗೀತವಾಹಿನಿ 


ಭರವಸೆ, ಮತ್ತೆ ಕೆಲವದರಲ್ಲಿ ನಿರೀಕ್ಷೆ ಇವೂ ಇರುತ್ತವೆ. ಸುಮಾರು ಎಪ್ಪತ್ತುವರ್ಷಗಳ 
ಅನುಭವದಲ್ಲಿ ನಾನು ಕಂಡು ಕೇಳಿದ್ದು, ಕಂಡು ಕೇಳುತ್ತಿರುವುದು, ಚಿಂತನ ಮಂಥನ 
ಗಳನ್ನು ನಡೆಸಿದ್ದು ಇದೇ ಈ ಮಾತುಗಳಿಗೆ ಆಧಾರ. 

ಅಲ್ಲದೆ. ಹೊಸ ಸಹಸ್ರಮಾನವು ಹೊಸತನ್ನೂ ಅದರ ಮೂಲಕ ಒಳ್ಳೆಯದನ್ನೂ 
ತಂದೀತು, ತರಲಿ ಎ೦ಬ. ಆಸೆ-ಭರವಸೆಗಳು ನನಗೂ ಸಮ್ಮತವೇ. ಹೊಸತು ಎಂದರೆ 
ಹಳೆಯದರಲ್ಲಿ ಹೊಸ ಚಿಗುರು, ನೆನ್ನೆಯವರೆಗೆ ಇರದಿದ್ದ ನಾವೀನ್ಯ, ನಾಳೆಯನ್ನು 
ಮುಂಗಾಣುವುದು ಎಂದೆಲ್ಲ ಸೇರುತ್ತದೆ. ನೆಮ್ಮದಿ ಎ೦ದರೆ ತೃಪ್ತಿ, ಸಮಾಧಾನ, ಸುಖ, 
ಶಾಂತಿ, ನಿಶ್ಚಿಂತೆ ಇತ್ಯಾದಿ ಅರ್ಥಗಳಿವೆ. ನನ್ನದು ಎನ್ನುವುದು ವ್ಯಕ್ತಿಯನ್ನೂ ಸಮುದಾಯ್ತ 
ವನ್ನೂ ಒಳಗೊಳ್ಳುತ್ತದೆ. ನಮ್ಮ ಸಂಗೀತಕ್ಕೆ ಈ ಅರ್ಥಗಳನ್ನೆಲ್ಲ ಹೊಂದಿಸಲು ಸಾಧ್ಯ 
ವಿದೆಯೆ ? ಸಂಗೀತ ಎ೦ದರೆ ಶಾಸ್ತ್ರೀಯಸ೦ಗೀತ ಎಂಬುದು ನನ್ನ ಮುಖ್ಯಾರ್ಥ. ಆದರೆ 
ಈ ವಿಷಯದಲ್ಲಿ ನನಗೆ ಮಡಿವಂತಿಕೆಯೇನೂ ಇಲ್ಲ. ಸಂಗೀತದ ವಿವಿಧ ಪ್ರಕಾರಗಳ 
ಸಮಷ್ಟಿಯನ್ನು ಈ ಲೇಖನದ ಶೀರ್ಷಿಕೆಯಲ್ಲಿ ನಾನು ಇಂಗಿತಗೊಳಿಸಿದ್ದೇನೆ. 

"ಮುಂದಿನ ಶತಮಾನದ ವಿಸ್ತಾರದಲ್ಲಿ ನಮ್ಮ ಸಂಗೀತದಲ್ಲಿ ಆಗಬಹುದಾದ 
ಮಾರ್ಪಾಡುಗಳನ್ನು ಎರಡು ರೀತಿಯಾಗಿ ವಿಂಗಡಿಸಬಹುದು : ಸ್ವರೂಪಾತ್ಮಕ ಮತ್ತು 
ಆಂತರಂಗಿಕ. 


೧. ಸ್ವರೂಪಾತ್ಮಕ ಮಾರ್ಪಾಡುಗಳು 

೧. ಭಾರತೀಯ ಸಂಗೀತವು ಏಕಸ್ವರಶ್ರೇಣಿಯದು ; ವಾದ್ಯಮೇಳ, ಭಾರತೀಯ 
ಜಾಜ್ಸ್‌, ಪಾಪ್‌ ಮುಂತಾದವುಗಳ ಬಹುಸ್ವರ ಶ್ರೇಣಿಯ ಬಳಕೆಯು (ಪಾಶ್ಚಿಮಾತ್ಯ 
ಸಿ೦ಫೋನಿ ಸಂಗೀತದ ಅನುಕರಣೆಯಲ್ಲಿ) ಅಷ್ಟಿಷ್ಟು ಕಂಡುಬರುತ್ತಿದೆ. ಇದು ನಮ್ಮ 
ಸಂಗೀತದ ಸ್ವರೂಪಕ್ಕೆ ಸಹಜವಾದುದಲ್ಲ. ಇದರ ಪ್ರಯೋಜನವು ಆಲಂಕಾರಿಕವೇ 
ಹೊರತು ಮೌಲಿಕವಲ್ಲ. ಇದನ್ನು ನಮ್ಮ ಸಂಗೀತವು ಅರಗಿಸಿಕೊಂಡು ತನ್ನದಾಗಿಸಿಕೊಳ್ಳು 
ವುದರಲ್ಲಿ ಸಂದೇಹವಿಲ್ಲ. 

೨. ಭಾರತೀಯ ಸಂಗೀತ ಸಮಷ್ಟಿಯು ಮಿಕ್ಕೆಲ್ಲ ಸ೦ಗೀತಪದ್ದತಿಗಳಿಗಿ೦ತ ರಾಗ, 
ತಾಳ, ಗೇಯ ಪ್ರಬಂಧ ಮತ್ತು ವಾದ್ಯ ಎಂಬ ನಾಲ್ಕು ಅಂಗಗಳಲ್ಲಿ ಭಿನ್ನವಾದುದು. 
ವೈಶಿಷ್ಟ್ಯಪೂರ್ಣವಾದುದು. ಇವು ಎಷ್ಟೊಂದು ಆಳವಾಗಿ ಬೇರೂರಿದೆಯೆಂದರೆ ಇವು 
ಗಳಿಲ್ಲದೆ ಭಾರತೀಯ ಸಂಗೀತವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇವು ನಮ್ಮ 
ಸಂಗೀತದ ಅಂತರಂಗ ಬಹಿರ೦ಗಗಳನ್ನು ನಿರ್ಧರಿಸುವ ಅಡಿಪಾಯಗಳು. ಇವು ಕಡಯ 
ಪಕ್ಷ ಎರಡು "ಸಾವಿರ ವರ್ಷಗಳಿಂದ ಸ್ಥಿರವಾಗಿ ಬದಲಾಯಿಸದೆ ಉಳಿದಿವೆ. ಅನ್ಯ 
ಸಂಸ್ಕೃತಿಗಳೊಡನೆ ವಿನಿಮಯವನ್ನು ಬಹು ಹಿಂದಿನಿಂದಲೂ ಮಾಡಿಕೊಂಡು ಬಂದಿ 
ದ್ವರೂ, ಪಡೆದುಕೊಂಡಿದ್ದನ್ನೆಲ್ಲ ಅರಗಿಸಿಕೊಳ್ಳುವ, ತನ್ನದಾಗಿಸಿಕೊಳ್ಳುವ ಶಕ್ತಿಯನ್ನು 
ಉಳಿಸಿಕೊಂಡಿದೆ. ಇಂದಿಗೂ ಈ ಮಾತು ನಿಜ. ತಬಲ. ಸಿತಾರ್‌. ರಬಾಬ್‌. ಪಿಟೀಲು. 


ಕರ್ಣಾಟಕ ಸ೦ಗೀತಕ್ಕೆ ಒ೦ದು ಭವಿಷ್ಯವಾಣಿ ೭೭೭ 


ಕ್ಲಾರಿಯೊನೆಟ್‌, ಸ್ಕಾಕ್ಸೊಫೋನ್‌. ಮ್ಯಾಂಡಲಿನ್‌ ಮುಂತಾದ ವಾದ್ಯಗಳೂ. ಕವ್ವಾಲಿ. 
ಗಜಲ್‌, ಠುಮ್ರಿ, ಟಪ್ಪಗಳ೦ತಹ ಪ್ರಬ೦ಧಗಳೂ ಹಿಜಾಜ್ಸ್‌. ಇರಾಕ್‌, ಹುಸೇನಿ ಕಾಪಿ. 
ನವರೋಜ್‌ಗಳ೦ತಹ ರಾಗಗಳೂ, ಸೂಲ್‌ಫಾಕ್‌, ಕೇರವಾ ಮುಂತಾದ ತಾಳಗಳೂ 
ಇದಕ್ಕೆ ಸಾಕ್ಷಿ. ಈ ಶಕ್ತಿಯನ್ನು ನಮ್ಮ ಸಂಗೀತವು ಸದ್ಯದಲ್ಲಿಯೇ ಕಳೆದುಕೊಳ್ಳುವ 
ಚಿಹ್ನೆಗಳಿಲ್ಲ. ಆದರೆ, `ಶಾಸ್ತ್ರೀಯ' ಸಂಗೀತವು ತನ್ನ ಬಿಗಿ. ಅನಮ್ಯತೆಗಳನ್ನು ಸ್ವಲ್ಪಸ್ವಲ್ಪ' 
ವಾಗಿ ತಗ್ಗಿಸಿಕೊ೦ಡು ಹೆಚ್ಚುಹೆಚ್ಚು ಶ್ರೋತೃಗಳನ್ನು ಆಕರ್ಷಿಸಿಕೊಳ್ಳುವ ಸ೦ಭವವು 
ಹೆಚ್ಚುತ್ತಿದೆ. ಇದಕ್ಕೆ ಸಮಸಾಮಯಿಕ ಪ್ರಜ್ಞೆ ಸಂಪ್ರದಾಯ ಮತ್ತು ನವೋದಯಗಳ 
ನಡುವೆ ನಷ್ಟವಿಲ್ಲದ ರಾಜಿ, ತನ್ನದೇ ಸ್ಟಾಭಾವಿಕ ಸ೦ಪನ್ಮೂಲಗಳನ್ನು ಬಳಸಿಕೊ೦ಡು 
ಹೊಸ ತಂತ್ರಗಳ ನಿರ್ಮಾಣ, ಇತ್ಯಾದಿಗಳನ್ನು ಉಂಟುಮಾಡಲು ಬೇಕಾದ ದೂರದೃಷ್ಟಿ, 
ಸ್ವಯಮರ್ಪಿತ ನಾಯಕತ್ವ, ಹೊಸತು, ಹಳತುಗಳ ನಡುವೆ ಸೇತುಬ೦ಧನ--ಇವುಗಳ 
ಅಗತ್ಯವಿದೆ. ಇಪ್ಪತ್ತೊ೦ದನೆಯ ಶತಮಾನದ ಮೊದಲನೆಯ ಪಾದದಲ್ಲಿ ಇದರ ಬೀಜ 
ಸ್ಥಾಪನೆಯೂ ಎರಡನೆಯದರಲ್ಲಿ ಮೊಳಕೆಯೂ ಮೂರು-ನಾಲ್ಕನೆಯವುಗಳಲ್ಲಿ ಹೂ 
ಹಣ್ಣುಗಳೂ ಆಗಬಹುದು. 

೩. ಇಂದಿನ ಸಮಾಜವು ತನ್ನ ಭಂಗಿಯನ್ನು ಕ್ಷಣಕ್ಷಣಕ್ಕೂ ಬದಲಾಯಿಸುತ್ತ ನಾಗಾ 
ಲೋಟದಲ್ಲಿ ಮುನ್ನಡೆಯುತ್ತಿದೆ. ಈ ವೇಗವು ಹಿ೦ದೆ೦ದೂ ಇರಲಿಲ್ಲ. ಸಾಮಾಜಿಕ 
ಸಾಂಸ್ಕೃತಿಕ ಗತಿಶೀಲತೆ, ತಾಂತ್ರಿಕಪ್ರಗತಿ, ಹಾರ್ಡ್‌ವೇರ್‌ ಮತ್ತು ಸಾಫ್ಟ್‌ವೇರ್‌ಗಳು 
ಸ್ಫೋಟಕವೇಗದಲ್ಲಿ ಧಾವಿಸಿಬರುತ್ತಿವೆ. ಇವು ಅಂತರಂಗದ ಜೀವನ ಮತ್ತು ಬಹಿರಂಗ 
ಜೀವನಗಳ ಸಮರಸಕ್ಕೆ ಸವಾಲಾಗಿವೆ. ಸ೦ಪರ್ಕಸಾಧನಗಳು ಮತ್ತು ನವೋನವ ಪ್ರಭಾವ 
ಗಳಿಗೆ ನಮ್ಮನ್ನು ತೆರೆದಿಟ್ಟುಕೊಳ್ಳಲು ಇರುವ ಅಸ೦ಖ್ಯ ಅವಕಾಶಗಳು, ಇವುಗಳಿ೦ದಾಗಿ 
ವಿಶ್ವವು ಒ೦ದು ಸಣ್ಣ ಹಳ್ಳಿಯಷ್ಟು ಕುಗ್ಗಿದೆ ; ಅಂತರಂಗದ ಸಮಸ್ಥಿತಿ ನೆಮ್ಮದಿಗಳನ್ನು 
ಕಾಪಾಡಿಕೊಳ್ಳುವುದು ಮಾನವನಿಗೆ ಹೆಚ್ಚುಹೆಚ್ಚು ಕಷ್ಟವಾಗುತ್ತಿದೆ. ಆದುದರಿ೦ದ ಜನಾ೦ 
ಗೀಯ ಮತ್ತು ಸಾಂಸ್ಕೃತಿಕ ತನ್ನತನವನ್ನು ಉಳಿಸಿಕೊಳ್ಳುವುದು ಕಷ್ಟತರವಾಗುತ್ತಿದೆ. 
ಸಂಗೀತವು ಒ೦ದು ಮಾನವ ಸಮುದಾಯದ ಸಾಮೂಹಿಕ ಪ್ರಜ್ಞೆಯ ಸಾಂಸ್ಕೃತಿಕ 
ಅಭಿವ್ಯಕ್ತಿ. ಆದುದರಿಂದ ಇವೆಲ್ಲ ಪ್ರಭಾವ ಪ್ರವೃತ್ತಿಗಳನ್ನು ಹೀರಿಕೊ೦ಡು ಬದಲಾಗು 
ವುದು ಸ್ವಾಭಾವಿಕ. ಇಂದು ಎಲೆಕ್ಟ್ರಾನಿಕ್‌ ಸಂಗೀತ ಮತ್ತು ಕಂಪ್ಯೂಟರ್‌ ಸಂಗೀತಗಳು 
ಅಸಹಜವೆ೦ದು ಎನ್ನಿಸುವುದೇ ಇಲ್ಲ. ಹೀಗಾಗಿ, ನಮ್ಮ ಮುಂದೆ ನಿಲ್ಲುವ ಪ್ರಶ್ನೆ ಇದು: 
ಭಾರತೀಯ ಸಂಗೀತಕ್ಕೆ ಸಾಕಷ್ಟು ಆ೦ತರ೦ಗಿಕ ಸ೦ಪನ್ಮೂಲಗಳೂ ಶಕ್ತಿಯೂ ಇದ್ದು 
ತಾಂತ್ರಿಕಪ್ರಗತಿ ಹಾಗೂ ಗಣಕಯಂತ್ರದ ಸಾಧ್ಯತೆಗಳನ್ನು ತನ್ನ ಆಶೋತ್ತರಗಳು, ಆದರ್ಶ 
ಗಳು, ಹುರುಪು. ಹಿರಿಮೆಗಳನ್ನು ಹೆಚ್ಚಿಸಿಕೊಳ್ಳುವ ಸಾಧನಗಳನ್ನಾಗಿ ಬಳಸಿಕೊಳ್ಳುವ 
ಸಾಮರ್ಥ್ಯವಿದೆಯೆ ಅಥವಾ ಇವುಗಳ ಒತ್ತಡಕ್ಕೆ ಶರಣಾಗಿ ತನ್ನತನವನ್ನು ಒತ್ತೆಯಿಟ್ಟು 
ಕೊಳ್ಳುವುದೆ ? ಭಾರತೀಯ ಸಂಗೀತದ ದೀರ್ಥ ಚರಿತ್ರೆಯು ಅದರ ಸುದೃಢವಾದ 
ಚೇಗನ್ನೂ ಶಕ್ತಿಯನ್ನೂ, ಜೀರ್ಣಶಕ್ತಿಯನ್ನೂ ಮತ್ತೆ ಮತ್ತೆ ತೋರಿಸಿಕೊಟ್ಟಿದೆ. 


೭೭೮ ಕರ್ಣಾಟಕಸ೦ಗೀತವಾಹಿನಿ 


೪. ಈ ಪ್ರಶ್ನೆಗೆ ಇನ್ನೂ ಒಂದು ಮುಖವಿದೆ. ಬೇರೆ ಸಂಗೀತಪದ್ಧತಿಗಳಲ್ಲಿ ಹೀರಿ 
ಹೋಗಿ ಭಾರತೀಯ ಸಂಗೀತವು ಸ್ವಂತಿಕೆಯಿಲ್ಲದ ವರ್ಣವಿಹೀನವಾದ ಏಕೈಕ ವಿಶ್ವ 
ಸ೦ಗೀತವಾಗಿ ಬಿಡುವುದರ ಸಾಧ್ಯತೆಯು ಸದ್ಯಕ್ಕೆ ದೂರವಿದೆ ನಿಜ. ಆದರೆ ಇ೦ದು | 
ಕರಗಿಮುದ್ದೆಯಾಗುವ "ಫ್ಯೂಶನ್‌ (೧೬೩1೦೧) ಸಂಗೀತಕ್ಕಾಗಿ ಒತ್ತಾಯದ ಕರೆ ಎದ್ದಿದೆ 
ಕರ್ಣಾಟಕ ಸಂಗೀತ ಹಿಲಿದೂಸ್ಥಾನೀ ಸಂಗೀತಗಳು ಕರಗಿ ಒಂದೇ ಎರಕವಾಗುವುದು, 
ಭಾರತೀಯ ಸಂಗೀತವೂ ಪಾಶ್ಚಿಮಾತ್ಯ ಸಂಗೀತವೂ ಕರಗಿ ಏಕೀಭವಿಸುವುದು ಇತ್ಯಾದಿ. 
ಈ ನಿಟ್ಟಿನಲ್ಲಿ ಅಷ್ಟಿಷ್ಟು ಪ್ರಯತ್ನವೂ ನಡೆದಿದೆ. ಪಾಶ್ಚಿಮಾತ್ಯ ಸಂಗೀತ ರಚನಕಾರರು 
ತಮ್ಮ ರಚನೆಗಳಲ್ಲಿ ಭಾರತೀಯ ಮತ್ತಿತರ ಸಂಗೀತಪದ್ಧತಿಗಳಲ್ಲಿ ಅಲ್ಪಸ್ವಲ್ಪ ಸಾಮಿ 
ಯನ್ನು ಸೇರಿಸಿಕೊಳ್ಳುತ್ತಿದ್ದಾರೆ. ಭಾರತದಲ್ಲಿ ಕೆಲವು ಉತ್ಸಾಹಿಗಳು ಪಾಶ್ಚಿಮಾತ್ಮ 
ಸಂಗೀತದ ಕೆಲವು ಶೈಲಿಗಳು, ನುಡಿಗಟ್ಟುಗಳು ಮತ್ತು ಬಂಧಗಳನ್ನು ಭಾರತೀಯ 
ಸ೦ಗೀತಕ್ಕೆ ಆಮದು ಮಾಡಿಕೊಳ್ಳಲೆಳಸುತ್ತಿದ್ದಾರೆ. ಇವಿನ್ನೂ ಎಳಸು, ಪ್ರಯೋಗ ಮಾತ್ರ 
ಗಳು, ಸಾಮಾನ್ಯ ಶ್ರೋತೃವಿನ ಅರಿವಿನ ಅ೦ಚಿನಲ್ಲಿರುವ೦ತಹವು. ಅವು ವೇದಿಕೆಯ 
ಕೇಂದ್ರಕ್ಕಾಗಲಿ ಸಾಮಾನ್ಯ ಶ್ರೋತೃವಿನ ಗಮನಕೇಂದ್ರಕ್ಕಾಗಲಿ ಬರುವ ಸಾಧ್ಯತೆಯು 
ಮುಂದಿನ ಕೆಲವು ದಶಕಗಳಲ್ಲಿ ಕಡಿಮೆಯೇ ಎನ್ನಬೇಕು. ಆದರೆ ಇ೦ತಹ ಪ್ರಯೋಗಗಳು 
ಇಪ್ಪತ್ತೊ೦ದನೆಯ ಶತಮಾನದ ಮೊದಲೆರಡು ಪಾದಗಳಲ್ಲಿ ದಟ್ಟವಾಗಬಹುದು. ಆದರೆ- 
ತನ್ನ ಮೂಲ ಸ್ವಭಾವಕ್ಕೆ ಹೊಂದಿಕೊಳ್ಳದ ಆಧುನಿಕ ಮುಖರಾಗಗಳನ್ನು ಹಚ್ಚಿಕೊಳ್ಳ 
ದಿರುವ ಸ೦ಭವವೇ ಹೆಚ್ಚು. 

೫. ಹೀಗಿದ್ದರೂ ಮುಂಬರುವ ದಿನಗಳ ಬಗೆಗೆ ನನ್ನದೊಂದು ಕನಸಿದೆ--ಆಸೆ ಅಥವಾ 
ಭರವಸೆ ಎ೦ದು ಬೇಕಾದರೂ ಹೇಳಬಹುದು. ಭಾರತೀಯ ಸಂಗೀತಕ್ಕೆ ನೃತ್ಯ, ಚಿತ್ರ ಮತ್ತು 
ಶಿಲ್ಪಗಳ೦ತಹ ಇತರ ಕಲಾಪ್ರಕಾರಗಳೊಡನೆ ನಿಕಟ ಮೈತ್ರಿಯಿದೆ. ಅಲ್ಲದೆ ಇಂದ್ರಿ 
ಯಾಂತರ ಸಾಹಚರ್ಯದ ಅನುಭವದ ಎಂದರೆ ಸ್ವರವನ್ನು ನೋಡುವ, ಬಣ್ಣವನ್ನು ಕೇಳುವ 
ಸುಪ್ತಶಕ್ತಿಯು ಅದರಲ್ಲಿ ಅಡಗಿದೆ. ಇದು ನಿಜ ಮತ್ತು ಮಿಥ್ಯಾ ಎ೦ಬ ಎರಡು ಪ್ರಕಾರ 
ಗಳಲ್ಲಿ ಗೋಚರಿಸುತ್ತದೆ. ಪರಾಮಾನಸಶಾಸ್ತ್ರದಲ್ಲಿ ಇದಕ್ಕೆ ಸಿವಿಸ್ತೀಸಿಯ ಎ೦ಬ ಹೆಸರಿದೆ. 
ಇದರ ಬಗೆಗೆ ವಿದೇಶಗಳ ಪ್ರಯೋಗಶಾಲೆಗಳಲ್ಲಿ ಮಾನಸದೈಹಿಕ ಹಾಗೂ ನರಜಾಲೀಯ 
ಸಂಶೋಧನೆಗಳು ನಡೆಯುತ್ತಿವೆ. ಕಣ್ಣು ಮತ್ತು ಕಿವಿಗಳು ಮಾತ್ರವಲ್ಲದೆ ವಾಸನೆ, ರುಚಿ, 
ಸ್ಪರ್ಶ ಎಂಬ ಇತರ ಇಂದ್ರಿಯಾನುಭವಗಳ ಸಾಹಚರ್ಯಕ್ಕೂ ಈ ಪ್ರಯೋಗಗಳನ್ನು 
ವಿಸ್ತರಿಸಲಾಗುತ್ತಿದೆ. ಮಿದುಳಿಗೆ ಬೇರೆಬೇರೆ ಇಂದ್ರಿಯಗಳ ಸಂವೇದನೆಗಳನ್ನು ಒಟ್ಟಿಗೇ 
ಗ್ರಹಿಸಿ ಅವುಗಳನ್ನು ಅರ್ಥಪೂರ್ಣವಾದ, ಅಖಂಡವಾದ ಒಂದೇ. ಅನುಭವವನ್ನಾಗಿ 
ವ್ಯವಸ್ಥೆ ಗೊಳಿಸುವ ಸಾಮರ್ಥ್ಯವಿದೆ. ಮಿದುಳಿನ ಇಂದ್ರಿಯಾನುಭವವನ್ನು ಅರ್ಥಯಿಸುವ 
ನರಕೋಶಗಳು ರಕ್ತಗತವಾದ ಗ್ಲೂಕೋಸ್‌ ಸಕ್ಕರೆಯನ್ನು ತೆಗೆದುಕೊ೦ಡು ವಿಶ್ಲೇಷಿಸುವ 
ಹಂತಗಳ ಪೈಕಿ ಒಂದರಲ್ಲಿ ಈ ಅನುಭವ ಸಂಯೋಜನೆಯು ಆಗುತ್ತದೆಂದು ಸಂಶೋ 
ಧಕರು ಹೇಳುತ್ತಾರೆ. ಇಪ್ಪತ್ತೊಂದನೆಯ ಶತಮಾನದಲ್ಲಿ ಭಾರತೀಯ ಸಂಗೀತದ ನಾದ 


ಕರ್ಣಾಟಕ ಸಂಗೀತಕ್ಕೆ ಒ೦ದು ಭವಿಷ್ಯವಾಣಿ ೭೭೯ 


ಲಯಗಳ ಸೌಂದರ್ಯ ವೈವಿಧ್ಯವನ್ನು ಮಾತ್ರವಲ್ಲದೆ ಅದರ ಬಣ್ಣಗಳು, ವಾಸನೆಗಳು, 
ರುಚಿಗಳು, ಸ್ಪರ್ಶಗಳು ಇವುಗಳ ಮೇಳಗಳನ್ನೂ ಆಯಾ ಶ್ರೋತೃವಿನ ವೈಯಕ್ತಿಕ 
ಸಂಸ್ಕಾರ, ಅಭಿರುಚಿಗಳಿಗೆ ಅನುಗುಣವಾಗಿ ಸಮೀಕರಿಸಿಕೊ೦ಡು ಬಿತ್ತರಿಸಲು ಸಾಧ್ಯ 
ವಾಗಬಹುದೆ ? ಇದರಿಂದ ಸಕಲೇಂದ್ರಿಯ ಸಂವೇದನೆಗಳು ಸಂಯೋಜನೆಗೊಂಡು 
ಸಮಗ್ರವೂ ಅಖಂಡವೂ ಆಗಿರುವ ಸೌಂದರ್ಯಾಸ್ವಾದವು ದೊರೆಯಬಹುದೆ ? ಎಲ್ಲ 
ಲಲಿತಕಲೆಗಳ ಅನುಭವವೂ ಹೀಗೆ ಜಡೆಯಾಗಿ ಹೆಣೆದುಕೊಂಡು ಸಕಲ ಸಂವೇದನ 
ಸಂಯೋಜನೆಯಿಂದ ಸ೦ಕೀರ್ಣರಸಾನುಭೂತಿಯು ಉದಯಿಸುವುದು ಸಂಭಾವ್ಯವೆನ್ನಿ 
ಸುತ್ತದೆ. 


೨. ಸಂಗೀತದ ಅಂತರಂಗದಲ್ಲಿ ನಿರೀಕ್ಷೆಗಳು, ಆಶೋತ್ತರಗಳು 

ಈಗ ನಮ್ಮ ಸಂಗೀತ ಪದ್ಧತಿಯ ಒಳಗಿರುವ ಕೆಲವು ವಿಷಯಗಳನ್ನು ಪರಿಶೀಲಿಸ 
ಬಹುದು. 

೧. ಇವುಗಳಲ್ಲಿ ಮೊತ್ತಮೊದಲನೆಯದು ಮಾಧ್ಯಮ. ಸುಶಾರೀರಕ್ಕಾಗಿ ಅದೃಷ್ಟವನ್ನೋ 
ಆಕಸ್ಮಿಕವನ್ನೋ ಅವಲ೦ಜಿಸುವುದರ ಬದಲು ಕರ್ಣಾಟಕ ಸಂಗೀತ ಗಾಯಕರು ಸುವ್ಯವ 
ಸ್ಥಿತವಾದ ಕಂಠ ಶಿಕ್ಷಣವು ಬಹು ಮುಖ್ಯವೂ ಅಗತ್ಯವೂ ಹೌದೆಂಬುದನ್ನು ಮನಗಾಣು 
ತ್ತಾರೆಂದು ಆಶಿಸಬಹುದು. ಇದರಿಂದ ಕರ್ಣಾಟಕ ಸ೦ಗೀತರಸಿಕರ ಪ್ರೀತಿಯನ್ನೂ 
ಸಂಖ್ಯೆಯನ್ನೂ ಹೆಚ್ಚುಮಾಡಿಕೊಳ್ಳುವುದರ ಜೊತೆಗೆ ಹಿ೦ದೂಸ್ಥಾನೀ ಮತ್ತು ಪಾಶ್ಚಿಮಾತ್ಯ 
ಸಂಗೀತ ರಸಿಕರ ಸಹನೆ, ಗೌರವ, ಸ್ವೀಕೃತಿ ಮತ್ತು ಆಕರ್ಷಣೆಗಳನ್ನು ಸ೦ಪಾದಿಸಿಕೊಳ್ಳ 
ಬಹುದು ; ಕಡೆಯಪಕ್ಷ, ಅವರ ಅವಜ್ಞೆಯನ್ನು ಕಡಿಮೆಮಾಡಿಕೊಳ್ಳಬಹುದು. 

೨. ಇನ್ನೊ೦ದು ಮುಖ್ಯ ಆವಶ್ಯಕತೆಯೆ೦ದರೆ ಸಂಗೀತ ಕಛೇರಿಯ ಸಭಾಂಗಣಗಳು. 
ಗಾಯಕರ ಮತ್ತು ಸ೦ಗೀತವಾದ್ಯಗಳ ನಾದಗುಣಗಳು ಸ್ವಾಭಾವಿಕವಾಗಿ, ಧ್ವನಿವರ್ಧನದ 
ಅಗತ್ಯವಿಲ್ಲದೆ, ಪ್ರತಿಯೊಬ್ಬ ಸಭ್ಯರಸಿಕನನ್ನೂ ಮುಟ್ಟುವ೦ತಹ ಸಭಾ೦ಗಣಗಳು. ಇವು 
ಬೆರಳೆಣಿಕೆಯಬ್ಬವೆ. ಎಲ್ಲ ಕಲಾವಿದರಿಗೂ ಎಲ್ಲ ಶ್ರೋತೃಗಳಿಗೂ, ದೊರೆಯುವಂತೆಯೂ 
ಇಲ್ಲ. ಕಟ್ಟಡವಿಜ್ಞಾನ, ನಾದವಿಜ್ಞಾನ, ಗಾಯಕ ವಾದಕ ಶ್ರೋತೃಗಳ ಸಮಾವೇಶದಿಂದ 
ಇಂತಹ ಕಛೇರಿ ಸಭಾ೦ಗಣಗಳನ್ನು ನಿರ್ಮಿಸಬೇಕು. ಸಂಸ್ಕೃತಿ ಪ್ರೇಮಿಗಳಾದ ಕೈಗಾರಿಕೋ 
ದೃಮಿಗಳು ಸಮಾಜ ಸೇವೆಯೆಂದು ಇದರಲ್ಲಿ ತಮ್ಮನ್ನು ತೊಡಗಿಸಿಕೊ೦ಡರೆ ಈ 
ಕೊರತೆಯು ಸ್ವಲ್ಪವಾದರೂ ನೀಗಬಹುದು. ನಾದ ವೈಜ್ಞಾನಿಕವಾಗಿ ರಚಿತವಾದ ಶ್ರೋತೃ 
ಮಿತ್ರ ಸಭಾ೦ಗಣಗಳು ಅಪರೂಪವಾಗಿರುವ ಇ೦ದು ಧ್ವನಿವರ್ಧಕಗಳ ಬಳಕೆ ಅನಿವಾರ್ಯ 
ವಾಗಿದೆ, ಅವುಗಳ ಗುಣಮಟ್ಟವು ಕಡಿಮೆಯಾದಷ್ಟೂ ನಾದಗುಣದ ವಿಕೃತಿಯು ಹೆಚ್ಚಾ 
ಗುವುದು ಸಹಜವೇ ಆಗಿದೆ; ಧ್ವನಿಮುದ್ರಣಗಳಲ್ಲಿ ಕ೦ಠಧ್ವನಿಗಳನ್ನು ಕೃತಕವಾಗಿ 'ಸಿಹಿ' 
ಗೊಳಿಸುವುದೂ ನಡೆಯುತ್ತಲೇ ಇರುತ್ತದೆ. ಇದರಿ೦ದಾಗಿ ಗಾಯಕರು ವೈಜ್ಞಾನಿಕವಾದ 
ಶಾರೀರ ಶಿಕ್ಷಣದಿಂದ ತಮ್ಮ ಧ್ವನಿಗಳನ್ನು ಸ೦ಸ್ಕಾರಗೊಳಿಸಿಕೊಳ್ಳುವುದಕ್ಕೂ ತಮ್ಮ 


೭೮೦ ಕರ್ಣಾ ಟಕಸ೦ಗೀತವಾಹಿನಿ 


ಶಾರೀರದ ಸಹಜ ಸ೦ಪನ್ಮೂಲಗಳನ್ನು ಸ೦ವರ್ಧಿಸಿಕೊಳ್ಳಲೂ ಅಡಚಣೆಯು೦ಟಾಗು 
ತ್ತದೆ. ತಮ್ಮ ತಮ್ಮ ಧ್ವನಿಗುಣಗಳಿಗೂ ತಮ್ಮ ತಜ್ಞತೆಯ ಅಥವಾ ಆಯ್ಕೆಯ ಗೇಯ 
ಪ್ರಕಾರದ ಆವಶ್ಯಕತೆಗಳಿಗೂ ತಕ್ಕಂತೆ ಶಾರೀರಸಿದ್ಧತೆಯನ್ನು ಮಾಡಿಕೊಳ್ಳುವ ಶುಭದಿನ 
ಗಳು ಈ ತಾಂತ್ರಿಕಯುಗದಲ್ಲಿ ಬೇಗ ಬರಬಹುದೆಂದು ಆಶಿಸಬಹುದು. 

೩. ಇ೦ದು ನಮ್ಮ ಸಂಗೀತದಲ್ಲಿ ಬಳಕೆಯಾಗುತ್ತಿರುವ ವಾದ್ಯ ಪ್ರಪಂಚಕ್ಕೆ ಬೇರೆಬೇರೆ 
ised ಅನೇಕ ವಾದ್ಯಗಳು ಬಂದು ಸೇರಿಕೊಳ್ಳುವುದನ್ನೂ ಅವುಗಳನ್ನು 
ನಮ್ಮ ಸಂಗೀತಕ್ಕೆ ಬೇಕಾಗುವ.ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಪ್ರತಿಭೆಯನ್ನು ಇ೦ದಿನ 
ಯುವಜನಾ೦ಗವು ಪಡೆಯುತ್ತದೆ೦ದೂ, ಇದರಿಂದ ಸಂಗೀತಾಭಿರುಚಿ, ಆಸ್ಚಾದಗಳ 
ಕ್ಲಿತಿಜಗಳು ವಿಸ್ತರಿಸುವುವೆ೦ದೂ ನಿರೀಕ್ಷಿಸಬಹುದು. '` ಹ 

೪. ಜಾನಪದ -ಸ೦ಗೀತದಿ೦ದ ಶಾಸ್ತ್ರೀಯ ಸಂಗೀತವು ಎರವಲು ತೆಗೆದುಕೊಂಡು 
ಅದನ್ನು ಪರಿಷ್ಕರಿಸಿ ತನ್ನನ್ನು ವಿಸ್ತಾರಗೊಳಿಸಿಕೊಳ್ಳುವುದೆ೦ದು ನಿರೀಕ್ಷಿಸಬಹುದು. ಆದರೆ 
ಜಾನಪದವೆ೦ಬ ಹೆಸರಿನಲ್ಲಿ ಅದರ ಅಣಕವೂ ನಾಗರೀಕರಣವೂ ಆಗುವುದು ತಪ್ಪಬೇಕು. 
ನಿಜವಾದ ಜಾನಪದ ಸಂಗೀತವನ್ನು ಕಲಿಸುವ ಏರ್ಪಾಡು ವ್ಯವಸ್ಥಿತವಾಗಿ, ವ್ಯಾಪಕವಾಗಿ 
ಆಗಬೇಕಾಗಿದೆ. ಇದನ್ನೂ ಜಾನಪದ ವಾದ್ಯಗಳ ನಿರ್ಮಾಣ, ಸ೦ಗ್ರಹ, ವಿತರಣ ಇತ್ಯಾದಿ 
ಗಳನ್ನು ಮಾಡುವ ಕೇ೦ದ್ರಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಆಗಬೇಕು. ಅ೦ತೆಯೇ 
ಜಾನಪದ ಸಂಗೀತವನ್ನು ಕುರಿತ ವೈಜ್ಞಾನಿಕ ಸಂಶೋಧನೆಗೆ ಪ್ರೋತ್ಸಾಹವು ವಿಶ್ವವಿದ್ಯಾ 
ನಿಲಯಗಳ೦ತಹ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದೊರೆಯಬೇಕು. ಇ೦ದು ಇದರ 
ಶುಭಚಿಹ್ನೆಗಳಿವೆ. ಮುಂದಿನ ದಿನಗಳಲ್ಲಿ ಇವೆಲ್ಲ ಆಗುವ ಸೂಚನೆಗಳಿವೆ. ಇದೆಲ್ಲ 
ಪ್ರಾಂತೀಯ ಮಟ್ಟಗಳಲ್ಲಿ ನಡೆದು ಇ೦ತಹ ಪ್ರಯತ್ನಗಳು ರಾಷ್ಟ್ರೀಯ ಮಟ್ಟದಲ್ಲಿ 
ಸಂಘಟಿತವೂ ಕೇ೦ದ್ರೀಕೃತವೂ ಆಗಬೇಕಾಗಿದೆ. 

೫. ಸ೦ಗೀತವಾದ್ಯಗಳಲ್ಲಿ ರಚನಾಸಾಮಗ್ರಿ, ವಾದನೀಯ ಳು ವಾದನ 
ವಿಧಾನಗಳು, ನಾದಶಾಸ್ತ್ರೀಯ ವಿಜ್ಞಾನ ಇತ್ಯಾದಿಗಳು ಮು೦ಬರುವ ದಶಕಗಳಲ್ಲಿ ಪ್ರಗತಿ 
ಯನ್ನು ಹೊಂ೦ದುವುವು. ಇವಕ್ಕೆ ಅನುಗುಣವಾಗಿ ಸ೦ಗೀತವಾದ್ಯಗಳ `ನಾದವ್ಯಾಪ್ತಿ, ನಾದ 
ಗುಣ ಮತ್ತು ವಾದನ ಪಾಂಡಿತ್ಯಗಳೂ ಬೆಳೆಯುವುವು. . ಹೊಸಸ೦ಗೀತವಾದ್ಯಗಳ 
ಸೃಷ್ಟಿಯೂ ಆದೀತು. ವಿಶೇಷವಾಗಿ, ಇಂದು ಸಂಗೀತವಾದ್ಯಗಳ ತಾಂತ್ರಿಕ ಉತ್ಕ 
ಷ್ಟತೆಯೂ ನಾದಗುಣದ ಮಟ್ಟವೂ ತಯಾರಿಕೆಯ ವೈಜ್ಞಾನಿಕತೆ ಮತ್ತು ತಜ್ಞತೆಗಳನ್ನು 
ಆಧರಿಸುವ ಬದಲು ಅದೃಷ್ಟ ಅಥವಾ ತಯಾರಕನ ಖಯಾಲಿಯನ್ನು : ಆಶ್ರಯಿಸಿವೆ. 
ಇವುಗಳಲ್ಲಿ. ಸ್ವತಃ ವಾದಕನ ಅಭಿಪ್ರಾ ಯ, ಇಷ್ಟಾನಿಷ್ಟಗಳು, ಬೇಕು ಬೇಡಗಳನ್ನು 
ತಿಳಿದುಕೊ೦ಡು ತಯಾರಿಕೆಯಲ್ಲಿ ತೊಡಗುವುದರ ಬದಲು ಪರಂಪರೆಯೆಂಬ ಅಪ್ಪನು 
ನೆಟ್ಟು ಬೆಳೆಸಿದ ಆಲದ ಮರಕ್ಕೆ ನೇತು ಹಾಕಿಕೊಳ್ಳುವುದೇ ರೂಢಿಯಾಗಿದೆ. ಇದರಿ೦ದಾಗಿ 
ವಾದ್ಯಗಳ ತಯಾರಿಕೆಯು ಒಂದು ಕೈಗಾರಿಕೆಯಾಗಿದೆಯೇ ಹೊರತು ವೈಯಕ್ತಿಕ ಅಗತ್ಯ 
ಗಳನ್ನು ಪೂರೈಸುವ ಉದ್ಯಮವಾಗಿಲ್ಲ. ತಯಾರಿಕೆಯಲ್ಲಿ ಮತ್ತು ದುರಸ್ತಿನಲ್ಲಿ ಪ್ರಾಯೋ 


ಕರ್ಣಾಟಕ ಸ೦ಗೀತಕ್ಕೆ ಒ೦ದು ಭವಿಷ್ಯವಾಣಿ ೭೮೧ 


ಗಿಕ ಮತ್ತು ತಾಂತ್ರಿಕ ಚಲಾ೦ಶಗಳನ್ನೆಲ್ಲ ಕಂಡುಹಿಡಿದು, ಸ೦ಚಯಿಸಿ ಇಷ್ಟಾ೦ಶದೊಡನೆ 
ಗಣಿತಸಮೀಕರಣವನ್ನು ಏರ್ಪಡಿಸುವುದು ಇ೦ದಿನ ತುರ್ತು ಅಗತ್ಯಗಳಲ್ಲಿ ಒ೦ದು. 

೬. ನಮ್ಮ ಸಂಗೀತಪದ್ಧತಿಯ ಇನ್ನೊ೦ದು ಮುಖ್ಯ ಅವಶ್ಯಕತೆಯು ಅದರ ಲೇಖನ 
ವಿಧಾನವನ್ನು ಕುರಿತದ್ದು. ಈಗಿರುವ ಸ್ವರಲಿಪಿಪದ್ಧತಿಯು ಕರಾರುವಾಕ್ಕಾಗಿ ಸಮರ್ಥವಾಗಿ, 
ಯಥಾವತ್ತಾಗಿ ನಿರೂಪಿಸಲು ಅಸಮರ್ಥವಾಗಿದೆ ಎಂಬ ಹಳೆಯ ಮಾತನ್ನು ಇಲ್ಲಿ: 
ಪುನರುಚ್ಚರಿಸುತ್ತಿಲ್ಲ, ಪ್ರತಿಯೊ೦ದು ಸಂಗೀತವಾದ್ಯಕ್ಕೂ- ತಂತಿ, ಚರ್ಮ ಮತ್ತು ಗಾಳಿ 
ವಾದ್ಯಗಳನ್ನು ಒಳಗೊ೦ಡ೦ತೆ--ಅದರ ವಾದನವಿಧಾನ, ತಂತ್ರ ಮುಂತಾದವುಗಳನ್ನು 
ಯಥಾವತ್ತಾಗಿ ಪ್ರತಿಬಿಂಬಿಸುವಂತಹ ಹಸ್ತವ್ಯಾಪಾರಗಳನ್ನೂ ಉಸಿರಿನ ತಂತ್ರಗಳನ್ನೂ 
ಬರೆದಿಟ್ಟು, ಇದಕ್ಕೆ ಪರಸ್ಪರವಾದ ಧ್ವನಿಗಳನ್ನೂ ಕ್ರಿಯೆಗಳನ್ನೂ ವಿಲಂಬಗತಿಯ ("ಸ್ಲೋ 
ಮೋಷನ್‌') ವಿಡಿಯೋ ಮುದ್ರಣಗಳೊಡನೆ ಗುರುಸಾನ್ನಿಧ್ಯವಿರುವ ಮತ್ತು ಅದಿರದ 
ಶಿಕ್ಷಣಕ್ಕೆ ಅನುಕೂಲವಾಗಿ ತಯಾರಿಸುವುದರ ಅಗತ್ಯವನ್ನು ಇಲ್ಲಿ ಒತ್ತಿಹೇಳುತ್ತಿದ್ದೇನೆ. 
ಮೃದಂಗದಂತೆ ಎರಡು ಚರ್ಮಮುಖಗಳಿರುವ ವಾದ್ಯಗಳನ್ನು ಈ ಸಂದರ್ಭದಲ್ಲಿ 
ಉದಾಹರಿಸಬಹುದು. ಒಂದೊಂದು ಚರ್ಮಮುಖವನ್ನೂ ಆರೆಕಾಲುಗಳಿ೦ದಾದ ಸಣ್ಣ 
ಸಣ್ಣ ಪ್ರದೇಶಗಳನ್ನಾಗಿ (ರೇಡಿಯಲ್‌ ಸೆಕ್ಟರ್‌) ವಿಂಗಡಿಸಿ ಅವುಗಳಲ್ಲಿ ಪ್ರತಿಯೊಂದನ್ನು 
ಬೇರೆ ಸಂಖ್ಯೆ ಅಥವಾ ಇತರ ಸ೦ಜ್ಞೆಯಿ೦ದ ಸೂಚಿಸಬೇಕು ; ಪ್ರತಿಯೊಂದು ಕೈಯಿನ 
ಮಣಿಕಟ್ಟು, ಅಂಗೈ ಮತ್ತು ಬೆರಳುಗಳನ್ನೂ ಹೀಗೆಯೇ ವಿಂಗಡಿಸಿ ಸೂಚಿಸಬೇಕು, 
ಇವೆರಡರ ನಡುವೆ ಯಾವುದು ಯಾವುದನ್ನು ಹೇಗೆ ಎಷ್ಟು ಸ್ಪರ್ಶಿಸುತ್ತದೆ೦ಬುದನ್ನು 
ಅದರಿಂದ ಉದ್ಭವವಾಗುವ ಶಬ್ದ (ಸೊಲ್ಲು, ಪಾಟ) ಜೊತೆಗೆ ಏಕೈಕವಾಗಿ ಸಂಬಂಧಿಸಿ 
ಅದರ ಕಾಲಪ್ರಮಾಣವನ್ನು ಸೂಚಿಸುವ ವಿಧಾನವನ್ನು ಕ೦ಡುಹಿಡಿಯಬೇಕು. ಈ ರೀತಿ 
ಯಲ್ಲಿ ವಾದನದ ಪ್ರತಿಯೊ೦ದು ಖ೦ಡದ ನಕ್ಷೆಯನ್ನು ತಯಾರಿಸಿ ಸ೦ಯೋಜಿಸಬೇಕು. 
ಇದು ಬಹುವಾದ ಶ್ರಮವನ್ನೂ ತಾಳ್ಮೆಯನ್ನೂ ಅಪೇಕ್ಷಿಸುತ್ತದೆ, ಆದರೆ ಶಿಕ್ಷಣಕ್ಕೆ 
ಅಮೂಲ್ಯವಾದ ಸಹಕಾರಿಯಾಗಬಲ್ಲದು. ಲಯವಾದ್ಯಗಳಲ್ಲಿ ಈ ಪ್ರಯತ್ನವನ್ನು ಕೈಗೊಂ 
ಡಾಗ ಒಂದು ಸಮಸ್ಯೆಯು ಎದುರಾಗುತ್ತದೆ : ಏನೆಂದರೆ ಒಬ್ಬನೇ ವಾದಕನು ತನ್ನ 
ಪರಂಪರೆಗೆ ಅನುಸಾರವಾಗಿ ಒ೦ದೇ ಪಾಟಾಕ್ಷರವನ್ನು ಬೇರೆ ಬೇರೆ ಚರ್ಮಮುಖದ 
ಬೇರೆಬೇರೆ ಭಾಗಗಳಲ್ಲಿ ಬೇರೆಬೇರೆ ಹಸ್ತವ್ಕಾಪಾರಗಳಿ೦ದ ಉ೦ಟಾದಂತೆ ತಿಳಿಯುತ್ತಾನೆ; 
ಹಲವು ವೇಳೆ ಅವನು ಅದಕ್ಕೆ ಪರಸ್ಪರವಾಗಿ ಉಚ್ಚರಿಸುವ ಪಾಟಶಬ್ದಕ್ಕೂ ವಾಸ್ತವವಾಗಿ 
ಉಂಟಾಗುವ ಶಬ್ದಕ್ಕೂ ಹೊಂದಾಣಿಕೆ ಇರುವುದಿಲ್ಲ; ಒಂದೇ ಪ್ರದೇಶದಲ್ಲಿ ಅದೇ 
ಅಥವಾ ಬೇರೆ ಹಸ್ತವ್ಯಾಪಾರಗಳಿ೦ದ ಹೊರಟ ಶಬ್ದವನ್ನು ಸ೦ದರ್ಭಾನುಸಾರವಾಗಿ 
ಬೇರೆಬೇರೆಯೇ ಆಗಿ ಉಚ್ಚರಿಸುತ್ತಾನೆ ; ಇವೆಲ್ಲ ಬೇರೆ ಬೇರೆ ಗುರುಪರ೦ಪರೆಗಳಿಗೆ ಬೇರೆ 
ಬೇರೆಯೇ ಆಗಿದ್ದು ಆಯಾ ಶೈಲಿವೈಶಿಷ್ಟ್ಯದ ಸೂಚಕಗಳಾಗಿರುತ್ತವೆ. ಇ೦ತಹ ಸಂಕೀರ್ಣ 
ಪರಿಸ್ಥಿತಿಯಲ್ಲಿ ಸರ್ವಸಮ್ಮತವಾದ ಏಕೈಕ ಲೇಖನ ಪದ್ಧತಿಯನ್ನು ಕಂಡುಹಿಡಿಯುವುದು 
ದುಸ್ಪಾಧ್ಯವೇ ಸರಿ. ಅ೦ತಹ ಸರ್ವಸಮ್ಮತಿಯು ದೊರೆಯವವರೆಗೆ ಒಂದೊಂದು ಶೈಲಿಗೂ 


೭೮೨ ಕರ್ಣಾಟಕಸ೦ಗೀತವಾಹಿನಿ 


ಪ್ರತ್ಯೇಕವಾದ ವಿಧಾನವನ್ನು ಏರ್ಪಡಿಸಿಕೊಳ್ಳಲಡ್ಡಿಯಿಲ್ಲ. ತಬಲವನ್ನು ಕುರಿತಂತೆ ಈ 
ಕೆಲಸವನ್ನು ಕೆಲವು ಪಾಶ್ಚಿಮಾತ್ಮ ವಿದ್ವಾಂಸರು ಈಗಾಗಲೇ ಶ್ರೇಷ್ಠ ರೀತಿಯಲ್ಲಿ ಮಾಡಿ 
ದ್ದಾರೆ. 

೭. ಸ೦ಗೀತಶಿಕ್ಷಣದಲ್ಲಿ ಗುರುಕುಲಪದ್ಭತಿಯ ಯುಗವು ಮರಳಿಬರಲಾರದು 
ಎ೦ಬಷ್ಟು ಮುಗಿಯುತ್ತ ಬಂದಿದೆ ; ಅದನ್ನು ಉಳಿಸಿಕೊಳ್ಳುವ ಕೆಲವು ಶ್ರದ್ಧಾಪೂರ್ಣ 
ಪ್ರಯತ್ನಗಳು ಅಪವಾದರೂಪದಲ್ಲಿವೆ. ಇಂದು ಸಂಸ್ಥೆಗಳ ಮೂಲಕವಾದ ಸಂಗೀತ 
ಶಿಕ್ಷಣವು ಸ್ಥಿರವಾಗಿ ನಿಂತಿದೆ. ಇದು ಗುರುಕುಲ ಶ್ರೇಷ್ಠ್ಮಾ೦ಶಗಳನ್ನು ಅರಗಿಸಿಕೊಂಡು 
ಅದರ ದುರ್ಬಲಾಂಶಗಳನ್ನು ಕೈಬಿಟ್ಟು ತನ್ನಲ್ಲಿರುವ ಉತ್ಕೃಷ್ಟಾ೦ಶಗಳನ್ನು ಬಲಪಡಿಸಿ 
ಕೊಂಡು ಹಾನಿಕರವಾದವುಗಳನ್ನು ದೂರಮಾಡುವ ಆತ್ಮಪರೀಕ್ಷಣದ ಆವಶ್ಯಕತೆ 
ಬಂದಿದೆ. ನಮ್ಮ ಸಾಂಸ್ಕೃತಿಕ ಸಂಪ್ರದಾಯವನ್ನು ಆಧುನಿಕ ಆಶೋತ್ತರ ಮತ್ತು ಧ್ಯೇಯ 
ಗಳೊಡನೆ ಸಮರಸವಾಗಿಸಿಕೊಂಡು ಸಂಗೀತಶಿಕ್ಷಣಕ್ಕೆ ಮೂಲಭೂತವಾದ ತತ್ತ್ವಜಿಜ್ಞಾಸೆ, 
ಧ್ಯೇಯಗಳು-ಉದ್ದೇಶಗಳು, ವಿಧಾನಗಳು-ಶಿಕ್ಷಣ ಪರಿಕರಗಳು ಸಹಜಪ್ರವೃತ್ತಿಯ ಮತ್ತು 
ಕಲಿಕೆಯ ಮಾಪನ, ಕಲಿಕೆಯಲ್ಲಿ ಅಸಹಜ ಪ್ರವೃತ್ತಿಗಳು, ಸಾಮಾನ್ಯಶಿಕ್ಷಣದಲ್ಲಿ ಸಂಗೀತದ 
ಸ್ಥಾನ ಹಾಗೂ ಕಲಾಂತಸ್ಥ ಆಯಾಮಗಳು ಮುಂತಾದ ಕಲ್ಪನಾ ಬುನಾದಿಯನ್ನು ಇನ್ನೂ 
ನಿರ್ಮಿಸಬೇಕಾಗಿದೆ.' ಪ್ರಾಥಮಿಕ, ಪ್ರೌಢ, ಪದವಿಪೂರ್ವ, ವಿಶ್ವವಿದ್ಯಾನಿಲಯಗಳ ಮಟ್ಟ 
ಗಳಲ್ಲಿ ಸ೦ಗೀತಶಿಕ್ಷಣದ ಉದ್ದೇಶಗಳು ಮತ್ತು.ವ್ಯಾಪ್ತಿಗಳು ಮುಂತಾದವನ್ನು ಸ್ಪಷ್ಟವಾಗಿ 
ನಿರೂಪಿಸಿಕೊ೦ಡು ರೂಢಿಸಬೇಕಾಗಿದೆ. ಇ೦ದು ನೀಡುತ್ತಿರುವ ಸ೦ಗೀತ ಶಿಕ್ಷಣವನ್ನು 
ಹಲವು ದಿಕ್ಕುಗಳಲ್ಲಿ ವಿಸ್ತರಿಸಿ ಸಂಗೀತ ಮತ್ತು ಸಮಾಜಶಾಸ್ತ್ರ, ವಯಸ್ಕರ ಸ೦ಗೀತ 
ಶಿಕ್ಷಣ, ಅನೌಪಚಾರಿಕ ಸಂಗೀತ ಶಿಕ್ಷಣ, ದೂರಸ೦ಗೀತ ಶಿಕ್ಷಣ, ಸಂಗೀತದ ವಾಗ್ಗೇಯ 
ರಚನೆ, ಸ೦ಗೀತ ವಿಮರ್ಶೆ, ಸಂಗೀತಶಾಸ್ತ್ರ, ಸಂಗೀತ ಸಂಶೋಧನೆ ಇತ್ಯಾದಿ ಇತ್ಯಾದಿ 
ಹಲವು ವಿಷಯಗಳನ್ನು ಪಠ್ಯಕ್ರಮಗಳನ್ನಾಗಿ ಸೇರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಅಧಿಕ 
ಪ್ರಗತಿಯನ್ನು ಮುಂಬರುವ ದಶಕಗಳಲ್ಲಿ ನಿರೀಕ್ಷಿಸಬಹುದು. 

೮. ಕರ್ನಾಟಕ ಸಂಗೀತ ಮತ್ತು ಹಿ೦ದೂಸ್ಥಾನೀ ಸಂಗೀತಗಳೆರಡರಲ್ಲಿಯೂ ಆಧುನಿಕ 
..ಸ೦ಗೀತಕಛೇರಿಯು ಸುಮಾರು ಒಂದು ಶತಮಾನದಷ್ಟು ಹಿಂದಿನದು. ಅದು ಎರಡರಲ್ಲೂ 
ನಿಂತಲ್ಲಿ ನಿಂತು ವೇದಿಕೆಯಲ್ಲೂ ಮಾಧ್ಯಮಗಳಲ್ಲೂ. ತನ್ನ ಗೇಯ ಸಾಮಗ್ರಿಗಳಲ್ಲೂ 
ಸಂಪ್ರದಾಯಗಳಲ್ಲೂ ಆದೆತನದಿ೦ದಲೂ ಅನಮ್ಯತೆಯಿ೦ದಲೂ ಹಳಸಲು ತೊಡಗಿದೆ. 
ಶಾಸ್ತ್ರೀಯ ಮತ್ತಿತರ ಸಂಗೀತಪ್ರಕಾರಗಳಲ್ಲಿ ವಾಗ್ಗೇಯಕಾರತ್ವವು ಒ೦ದು ನಿಲುಕೊನೆ 
ಯನ್ನು ಮುಟ್ಟಿರುವುದು ಇದರ ಕಾರಣಗಳಲ್ಲಿ ಒ೦ದು. ಸ೦ಗೀತ ನಿರ್ಮಿತಿಯಲ್ಲಿ ಸೃಜನ 
ಶೀಲತೆಯೂ ನವೀನತೆಯೂ ಕಾಂತಿಹೀನವಾಗಿಬಿಟ್ಟು ಕಂದಾಚಾರಕ್ಕೆ ಹಾಗೂ ಕಟ್ಟಳೆಗೆ - 
ಇಳಿಯುತ್ತಿದೆ ; ಹುರುಪು. ಸ್ಫೂರ್ತಿ, ಅ೦ತಃಸ್ಫುರಣಗಳ ಜಾಗವನ್ನು ಮುಕ್ಕರಿಕೆಯು 
ತುಂಬಲೆಳಸುತ್ತಿದೆ. ಇದು ವೇದಿಕೆಯ ಕಛೇರಿಗಳ ಗುಣಮಟ್ಟದ ಮೇಲೆ ಪ್ರಭಾವ 
ಬೀರುವುದು ಸ್ವಾಭಾವಿಕ. ಜನಸಂಖ್ಯಾಸ್ಪೋಟಕ್ಕೂ ಬೆಳೆಯುತ್ತಿರುವ ರಸಿಕ ಶ್ರೋತೃಗಳ 


ಕರ್ಣಾಟಕ ಸ೦ಗೀತಕ್ಕೆ ಒ೦ದು ಭವಿಷ್ಯವಾಣಿ ೭೮೩ 


ಸ೦ಖ್ಯೆಗೂ ಅಧಿಕವಾಗುತ್ತಿರುವ ಸ೦ಗೀತಕಲೆಗಾರರ ಸ೦ಖ್ಯೆಗೂ ತಕ್ಕ ಪ್ರಮಾಣದಲ್ಲಿ 
ಸ೦ಗೀತ ಕಛೇರಿಗಳನ್ನು ನಿಯತಕಾಲಿಕವಾದ ಸ೦ಗೀತಕಛೇರಿಗಳನ್ನು ಏರ್ಪಡಿಸಲು 
ಸ೦ಗೀತಸಭೆಗಳಿಗೂ ಸಂಸ್ಥೆಗಳಿಗೆ ಸಾಧ್ಯವಾಗುತ್ತಿಲ್ಲ. ಸಭಾ೦ಗಣಗಳ ಅಭಾವವೂ ಒಂದು 
ಕಾರಣ. ಸಭಾಕಛೇರಿಗಳಲ್ಲಿ ಭಾಗವಹಿಸಲು ವ್ಯಯವಾಗುವ ದೂರ, ಹಣ, ಶ್ರಮ, 
ಮುಂತಾದವುಗಳು ದೂರದರ್ಶನ, ಟೇಪ್‌ರಿಕಾರ್ಡರ್‌, ರೇಡಿಯೋ ಮುಂತಾದ ಸಾಧನ 
ಗಳನ್ನೇ ಸಾಮಾನ್ಯರಸಿಕನು ಅವಲಂಬಿಸುವಂತೆ ಮಾಡುತ್ತಿವೆ. ಇವುಗಳ ಮುಖ್ಯ ಆಕರ್ಷಣೆ 
ಯೆಂದರೆ ಕುಳಿತಲ್ಲೇ, ಆರಾಮವಾಗಿ ಅನೌಪಚಾರಿಕವಾಗಿ ತನಗೆ ಬೇಕಾದ ಸಂಗೀತವನ್ನು 
ತನಗೆ ಬೇಕಾದಷ್ಟು, ಬೇಕಾದ ಅವಧಿಯಲ್ಲಿ ಎಷ್ಟು ಸಲ ಬೇಕಾದರೂ ಕೇಳಬಹುದು, 
ಅಂತಹ ಸಂಗೀತವು ದುಬಾರಿಯಲ್ಲ, ನೇರವಾಗಿ ಸಂಗೀತಗಾರನ ಜೀವಂತ ಕಛೇರಿಯನ್ನು 
ಕೇಳಲಾಗದಿರುವುದು ಒ೦ದು ಅಲ್ಪತ್ಕಾಗ, ಎ೦ಬ ಭಾವನೆ ಇತ್ಯಾದಿ. ಸಂಗೀತಗಾರರಲ್ಲಿ 
ಸ೦ಗೀತದ ಸಾಮಗ್ರಿಗಳಲ್ಲಿ ವೈವಿಧ್ಯವೂ ಆಕರ್ಷಕತೆಯೂ ಗಣನೀಯವಾಗಿ ಹೆಚ್ಚಾಗದಿ 
ದ್ದರೆ, ನಗರದ ವಿವಿಧ ಭಾಗಗಳಲ್ಲಿ ಸ೦ಗೀತ ಸಭಾ೦ಗಣಗಳನ್ನು ನಿರ್ಮಿಸದಿದ್ದರೆ ಹೊಸ 
ಮುಖ, ಹೊಸರಕ್ತಗಳಿಗೆ ಪ್ರೊತ್ಸಾಹವು ಗಣನೀಯ ಪ್ರಮಾಣದಲ್ಲಿ ದೊರೆಯದಿದ್ದರೆ 
ಶ್ರೋತೃವಿಗೆ ಮನೆಯಲ್ಲೇ ಸಂಗೀತವನ್ನು ಆಸ್ವಾದಿಸುವ ಪ್ರವೃತ್ತಿಯು ಮುಂದಿನ ದಶಕ 
ಗಳಲ್ಲಿ ಹೆಚ್ಚಲಿದೆ. 

೯. ಸ್ವಾತಂತ್ರ್ಯೋತ್ತರ ಭಾರತದ ಪ್ರಜಾಸತ್ತಾತ್ಮಕತೆಯು ಸಂಗೀತವನ್ನು ವ್ಯಾಪಿಸಿ 
ಸ೦ಗೀತಶ್ರವಣದಲ್ಲಿ ಶೈಲಿ, ವಾಗ್ಗೇಯಕಾರ ಮತ್ತು ಪ್ರಯೋಗಗಳ ಅಪಾರ ವೈವಿಧ್ಯವನ್ನು 
ಸಾಮಾನ್ಯ ಶ್ರೋತೃವಿಗೆ ಸಾಧ್ಯಮಾಡಿಕೊಟ್ಟಿದೆ. ಹೀಗಾಗಿದ್ದು ತಾಂತ್ರಿಕ ಪ್ರಗತಿಯಿ೦ದ. 
ಇದು ಸಾಮಾನ್ಯವಾಗಿ ಒಳ್ಳೆಯದೇ. ಇದರಿಂದಾಗಿ ಸಂಗೀತದ, ಸಂಗೀತ ವಿದ್ವಾಂಸರ, 
ಶ್ರೋತೃಗಳ ಪ್ರಮಾಣವು ಅಭೂತಪೂರ್ವವಾಗಿ ಆಸ್ಫೋಟಕ ವೇಗದಲ್ಲಿ ಹೆಚ್ಚುತ್ತಿದೆ. 
ಸಂಗೀತವು ರಾಜಾಸ್ಥಾನ ಮತ್ತು ದೇವಸ್ಥಾನಗಳಿ೦ದ ಶ್ರೀಸಾಮಾನ್ಯನ ಮನೆಬಾಗಿಲಿಗೆ 
ಬಂದಿದೆ. ಆದರೆ ರಾಜಕಾರಣ, ನಾಯಕರಲ್ಲಿ ಪೂರ್ವಸಿದ್ಧತೆ, ದೂರದೃಷ್ಟಿ ಯೋಜನೆ 
ನೀತಿ ನಿರೂಪಣ, ಆಡಳಿತ ಜಾಣ್ಮೆ ಮತ್ತು ಸರ್ಕಾರವನ್ನು ನಡೆಸುವ ಕಲೆ--ಇವುಗಳ 
ಅಭಾವದಿಂದಾಗಿ ಪ್ರಜಾಪ್ರಭುತ್ವವು ರಾಜಕೀಯ; ಸಾಮಾಜಿಕ ಹಾಗೂ ಆರ್ಥಿಕ ಕ್ಷೇತ್ರ 
ಗಳಲ್ಲಿ ಶೋಚನೀಯವಾಗಿ ಕುಸಿದಿದೆ ; ಶ್ರೀಸಾಮಾನ್ಯನು ಇದರಿಂದ ಜರ್ಜರಿತನಾಗಿದ್ದಾನೆ. 
ಇದು ಕಲೆಗಳ ವಿಷಯದಲ್ಲಿಯೂ--ವಿಶೇಷವಾಗಿ ಸ೦ಗೀತದ--ವಿಷಯದಲ್ಲಿ ನಿಜ. 
ಇಪ್ಪತ್ತನೆಯ ಶತಮಾನದ ಮೂರನೆಯ ಪಾದದಲ್ಲಿ ಹೊಸದಾಗಿ ದೊರೆತ ಪ್ರಜಾ 
ಪ್ರಭುತ್ವದ ವಿಷಯದಲ್ಲಿ ಉತ್ಸಾಹ, ನೆಮ್ಮದಿಯ ಭ್ರಮೆಗಳಿದ್ದರೂ ಅವು ನಾಲ್ಕನೆಯ 
ಪಾದದಲ್ಲಿ ನಿರಸನಗೊ೦ಡವು. ಇದಕ್ಕೆ ಮುಖ್ಯ ಕಾರಣಗಳೆ೦ದರೆ ಗಾತ್ರದ ಜೊತೆಗೆ 
"ಗುಣವು ಬೆಳೆಯದಿದ್ದುದು, ಕಳೆಯನ್ನು ಕೀಳದ ಬೆಳೆ, ನಿಜವಾದ ಪ್ರತಿಭೆ ಮತ್ತು ಉತ್ಕೃಷ್ಟ 
ಸಾಮರ್ಥ್ಯವುಳ್ಳ ಕಲೆಗಾರನನ್ನು ಹಿ೦ದೂಡಿ ಅಲ್ಪಗುಣ ಅಲ್ಪಪ್ರತಿಭೆಗಳನ್ನುಳ್ಳ “ರಾಜ 
ಕೀಯ' ಮಾಡುವ ಕಲೆಗಾರನು ಅಬ್ಬರಿಸಿ ಆಕ್ರಮಿಸಿಕೊ೦ಡುದು, ಸರ್ಕಾರದ ಮಂದ 


೭೮೪ ಕರ್ಣಾಟಕಸ೦ಗೀತವಾಹಿನಿ 


ದೃಷ್ಟಿಯ ನೀತಿಗಳು, ಮತ್ತು ಸ್ಪಷ್ಟ ಸಾಂಸ್ಕೃತಿಕ ನೀತಿಯನ್ನು ನಿರೂಪಿಸಿಕೊಳ್ಳದಿರುವುದು, 
ಆಡಳಿತವರ್ಗದ ಭ್ರಷ್ಟಾಚಾರ ಮತ್ತು ಸ್ವಜನಪಕ್ಷಪಾತ ಇತ್ಯಾದಿಗಳು. ಇಪ್ಪತ್ತೊ೦ದನೆಯ 
ಶತಮಾನವು ಕಲೆಯಲ್ಲಿ ಪ್ರಜಾಸತ್ತೆಯೆ೦ದರೆ ಎಲ್ಲರಿಗೂ ಸಮಾನಾವಕಾಶಗಳು, ಆದರೆ 
ಶ್ರೇಷ್ಠತೆಗೆ ಪ್ರೋತ್ಸಾಹ ಎ೦ಬ ತತ್ವವನ್ನು ಅನುಷ್ಠಾನಕ್ಕೆ ತರುವುದೇ ಎಂಬುದನ್ನು 
ಕಾಯ್ದು ನೋಡಬೇಕಾಗಿದೆ. 

೧೦. ಇದು ಕಂಪ್ಯೂಟರ್‌ ಇನ್‌ಫರ್ಮೇಶನ್‌ ಟೆಕ್ನಾಲಜಿಯ ಯುಗ. ಇವು ವ್ಯಕ್ತಿ 
ಜೀವನದ ಹಾಗೂ ಸಾಮುದಾಯಕ ಜೀವನದ ಎಲ್ಲ ಕ್ಷೇತ್ರಗಳನ್ನೂ ಪ್ರವೇಶಿಸಿ ಜೀವನ 
ವಿಧಿವಿಧಾನಗಳನ್ನೇ ಕ್ರಾ೦ತಿಕಾರಕವಾಗಿ ಬದಲಾಯಿಸಿವೆ. ಸ೦ಗೀತಕ್ಷೇತ್ರವು ಇವುಗಳ 
ಪೂರ್ಣಪ್ರಯೋಜನವನ್ನು ಇನ್ನೂ ಪಡೆದುಕೊಳ್ಳಬೇಕಾಗಿದೆ. ಸಂಗೀತದ ಶಿಕ್ಷಣ, ಅಭ್ಯಾಪ್ತ 
ಪ್ರಯೋಗಶಾಸ್ತ್ರ. ವಾದ್ಯಸೃಷ್ಟಿ, ಸಂಶೋಧನೆ, ದೂರಶಿಕ್ಷಣ, ಇತಿಹಾಸ, ಹೊಸಸೃಷ್ಟಿಯ 
ಪ್ರಯೋಗಶೀಲತೆ--ಹೀಗೆ ಅದೆಷ್ಟೋ ವಿಧದಲ್ಲಿ ಇದನ್ನು ಬಳಸಿಕೊಂಡು ಸಂಗೀತವು 
ಮುನ್ನಡೆಯಬಹುದಾಗಿದೆ. ಇಡೀ ಪ್ರಪಂಚಕ್ಕೆ ಐಟಿ ತಜ್ಞರನ್ನು ರಫ್ತು ಮಾಡುವ ನಮ್ಮ 
ಸಿಲಿಕಾನ್‌ ಕಣಿವೆಯಲ್ಲಿ ಸ೦ಗೀತಗಾರರೂ ಐಟಿ ತಜ್ಞರೂ ತುಂಬಿ ತುಳುಕುತ್ತಿದ್ದಾರೆ. 
ಇವುಗಳೆರಡರಲ್ಲೂ ಸವ್ಯಸಾಚಿಗಳಾದ ಯುವಪೀಳಿಗೆಯ ನವೋದಯವಾಗಬೇಕಾಗಿದೆ. 

ಕಾಲವು ನಿರವಧಿಯಾದುದು ; ಮಾನವ ವಿಕಾಸದಲ್ಲಿ ಒಂದು ಶತಮಾನವು ಒಂದು 
ಪರಮಾಣುಕಣ. ನಮ್ಮ ಕಲಿಯುಗವು ಮುಗಿಯಬೇಕಾದರೆ ಇನ್ನೂ ೪,೨೬,೯೦೦ ವರ್ಷ 
ಗಳನ್ನು ಪಯಣಿಸಬೇಕಾಗಿದೆ. ಆದರೆ ಮಾನವಜೀವಿತವು ಹ್ರಸ್ವ, ಶತಮಾನವು ಅದರ 
ಗರಿಷ್ಠ ಅವಧಿ. 

“ಭದ್ರಂ ಪಶ್ಯೇಮಾಕ್ಬಭಿರ್ಯಜತ್ರಾಃ, ಜೀವೇಮ ಶರದಃ ಶತಂ. ಪಶ್ಯೇಮ ಶರದಃ 
ಶತ೦' ಎಂಬ ಆಸೆ ನಮ್ಮದು ; ನಾಳೆಯ ನೆಮ್ಮದಿಗಾಗಿ ಹೊಸಸೃಷ್ಟಿ ಎಂಬ ಆಸೆ 
ನಮ್ಮದು. ಇದು ಭವಿಷ್ಯದ ಹೊ೦ಗನಸು, ಕೊರವಂಜಿಯ ಕಣಿ. 


೨೮. ಗ್ರಂಥಯಣ 


ಅ೦ಕಾಜಿಶಾಸ್ತ್ರೀ, ಜಿ. ಮತ್ತು ಸುಬ್ಬಶಾಸ್ತ್ರೀ, ಪ. (ಸ೦.), ಭರತಕಲ್ಪ`ರಿತಾಮ೦ಜರೀ, 
ಬೆ೦ಗಳೂರು, ೧೮೮೭ 
ಅಗ್ಗಳ, ಚ೦ದ್ರಪ್ರಭಪುರಾಣ೦, ನರಸಿ೦ಹಾಚಾರ್‌, ಎಸ್‌. ಜಿ. ಮತ್ತು ರಾಮಾನುಜ 
ಅಯ್ಯಂಗಾರ್‌, ಎಂ. ಎ. (ಸ೦)), ಕರ್ಣಾಟಕಕಾವ್ಯ ಕಲಾನಿಧಿ ೫ ಮೈಸೂರು ೧೯೦೧ 
ಅಚ್ಕುತದೇವರಾಯ, ತಾಲಕಲಾವಾರಿಧಿ (ತಾಲಕಲಾಬ್ಜಿ), ಅಪ್ರಕಟಿತ 
ಅಜ್ಞಾತಕರ್ತೃ, ರಾಗಲಕ್ಷಣಮ್‌, ದತ್ತಾತ್ರೇಯ ಕೇಶವ ಜೋಶಿ (ಸಂ). ಆರ್ಯ ಭೂಷಣ 
ಮುದ್ರಣಾಲಯ, ಪುಣೆ, ೧೯೧೪ 
—, ಸ೦ಗೀತಸಾರ, (೧೭ನೆಯ ಶತ.) (ಅಪ್ರಕಟಿತ) 
—, ಸ೦ಗೀತಸಾರ, (ಸು. ೧೭ನೆಯ ಶತ.) (ಅಪ್ರಕಟಿತ) 
—, ಸ೦ಗೀತಸಾರ, (ಸು. ೧೮ನೆಯ ಶತ.) (ಅಪ್ರಕಟಿತ) 
— ಸ೦ಗೀತಸಾರದರ್ಪಣ (ಅಪ್ರಕಟಿತ) 
ಅನ್ನಮಾಚಾರ್ಯ, ಶೃ೦ಗಾರಸ೦ಕೀರ್ತನಾಲು, ತಾಳ್ಳಪಾಕವಾರಿ ಕೀರ್ತನಲು, ಸಂಪುಟಗಳು 
೧-೩೬, ಪ್ರಭಾಕರಶಾಸ್ತ್ರೀ, ವೇಟೂರಿ-, ಶ್ರೀನಿವಾಸಚಾರ್ಯ, ಉದಯಗಿರಿ- ಮತ್ತು 
ಅನ೦ತಕೃಷ್ಣಶರ್ಮ, ರಾಳೃಪಳ್ಳಿ-,ಇತ್ಯಾದಿ (ಸ೦.), ತಿರುಮಲೈ ದೇವಸ್ಥಾನ, ತಿರುಪತಿ 
ಅಬ್ರಹಾ೦ಪ೦ಡಿತರ್‌, ಕರುಣಾಮೃತಸಾಗರಮ್‌, ಕರುಣಾನಿಧಿ ಮೆಡಿಕಲ್‌ ಹಾಲ್‌, ಲಾಲಿ 
ಎಲೆಕ್ಟ್ರಿಕ್‌ ಪ್ರಿಂಟಿಂಗ್‌ ಪ್ರೆಸ್‌, ತಂಜಾವೂರು, ೧೯೧೮ 
ಅಬುಲ್‌ ಫಜ್ಬ್‌್‌, ಆಯೀನ್‌-ಇ-ಅಕಬರೀ, ಬ್ಲಾಕ್‌ಮನ್‌, ಎಚ್‌. ಅವರ ಆ೦ಗ್ಲಾನು 
ವಾದ 
ಅಭಿನವಗುಪ್ತ, ಅಭಿನವಭಾರತೀ, ವ್ಯಾಖ್ಯಾನ, ಭರತಮುನಿ, ಉಕ್ತಗ್ರ೦ಥ 
ಅಮರುಕವಿ, ಅಮರುಶತಕಮ್‌, ಗ೦ಗಾಧರಶಾಸ್ತ್ರೀ, ಎಚ್‌. (ಅನು. ಮತ್ತು ಸಂ.) 
` ಶಾರದಾ ಮಂದಿರ, ಮೈಸೂರು, ೧೯೫೩ 
ಅಲ್‌ ಫಾರಾಜೀ, ಕಿತಾಬ್‌ ಅಲ್‌ ಮುಸೀಕೀ ಅಲ್‌ ಕಬೀರ್‌, ಫಾರ್ಮರ್‌, ಎಚ್‌. ಜಿ. 
ನೋಡಿ : Sources in English, ಪು. ೭೯೫ 
ಅಲ್ಲರಾಜ, ರಸರತ್ನಸಮುಚ್ಚಯ (ಅಪ್ರಕಟಿತ) 
ಅಹೋಬಲ, ಸಂಗೀತಪಾರಿಜಾತ, ಕಲಿಂದಜೀ (ಅನು. ಮತ್ತು ಸ೦.), ಸಂಗೀತ ಕಾರ್ಕಾ 
" ಲಯ, ಹಾಥರಸ್‌, ೧೯೫೬ ಮತ್ತು ಕಲ್ಕತ್ತ ಆವೃತ್ತಿ, 
ಆಯತಸುಳಾದಿಗಳು, (ಅಪ್ರಕಟಿತ) 
ಇಬ್ನ್‌ಸೀನ (ಅವಿಸೆನ್ನ). ಕಿತಾಬ್‌ ಅಲ್‌ ಷಫೀ ಮತ್ತು ಕಿತಾಬ್‌ ಅಲ್‌ ನಜತ್‌, ನೋಡಿ: 


೭೮೬ ಕರ್ಣಾಟಕಸ೦ಗೀತವಾಹಿನಿ 


Sources in English ಪು. ೭೯೫ 

ಇಬ್ರಾಹಿಂ ಆದಿಲ್‌ ಷಾಹ್‌ 11, ಕಿತಾಬ್‌-ಇ-ನೌರಸ್‌, ನಜ್ಸೀರ್‌ ಅಹ್ಮದ್‌ (ಸಂ.). 
ಭಾರತೀಯ ಕಲಾಕೇಂದ್ರ, ನವದೆಹಲಿ, ೧೯೫೬ 

ಉಮಾಪತಿ, ಔಮಾಪತಮ್‌, ವಾಸುದೇವಶಾಸ್ತ್ರೀ, ಕೆ. (ಸ೦.), ಗವರ್ನ್‌ಮೆಂಟ್‌ ಓರಿ 
ಯಂ೦ಟಲ್‌ ಮ್ಯಾನ್ಯುಸ್ಕಿಪ್ಟ್ಸ ಲೈಬ್ರರಿ, ಮದ್ರಾಸ್‌, ೧೯೫೭ 

? ಐತರೇಯ ಆರಣ್ಯಕಮ್‌., ಬಾಬಾಶಾಸ್ತ್ರೀ ಫಡಕೆ (ಸಂ.), ಆನಂದಾಶ್ರಮ ಸಂಸ್ಕೃತ 
ಗ್ರ೦ಥಾವಲಿಃ ೩೮, ಪುಣೆ, ೧೮೯೮ 

ಕನಕದಾಸ, ಭಕ್ತಿಗೀತಗಳು, ಕೃಷ್ಣಶರ್ಮಾ, ಬೆಟಗೇರಿ-, ಮತ್ತು ಹುಚ್ಚೂರಾಯರು, 
ಬೆ೦ಗೇರಿ-(ಸ೦.), ಸಮಾಜ ಪುಸ್ತಕಾಲಯ, ಧಾರವಾಡ, ೧೯೬೫ ಹಾ 

ಕಮಲಭವ, ಶಾ೦ತೀಶ್ವ್ಚರಪುರಾಣಮ್‌, ರಾಮಾನುಜ ಅಯ್ಯಂಗಾರ್‌, ಎಂ.ಎ. (ಸ೦.), 
ಕರ್ಣಾಟಕಕಾವ್ಯಕಲಾನಿಧಿ ೩೯, ಮೈಸೂರು, ೧೯೧೨ 

ಕಲ್ಲಿನಾಥ, ಸಂಗೀತಕಲಾನಿಧಿ, ವ್ಕಾಖ್ಕಾನ, ಶಾರ್ಜದೇವ, ಉಕ್ತಗ್ರ೦ಥ 

ಕಾಶೀನಾಥ ಪರಳೀಕರ, ಅಪಾತುಲಸೀ-, ಸ೦ಗೀತಸುಧಾಕರ, ವಿಷ್ಣುಶರ್ಮ («ಸ೦.), 
ಆರ್ಯಭೂಷಣ ಮುದ್ರಣಾಲಯ, ಪುಣೆ, ೧೯೧೭ 

ಕೀಕಾರಾಜ, ಸ೦ಗೀತಸಾರೋದ್ಧಾರ (ಅಪ್ರಕಟಿತ) 

ಕುತ್ಬ್‌ ಅಲ್‌ ದೀನ್‌ ಅಲ್‌ ಷೀರಾಜ್ವೀ, 'ದುರ್ರತ್‌ ಅಲ್‌ತಾಜ್‌, ನೋಡಿ : Sources ir 
English ಪುಟ ೭೯೫ 

ಕುಲಶೇಖರ ಆಟ್ವಾರ್‌, ಮುಕು೦ದಮಾಲಾ ಸ್ತೋತ್ರಮ್‌, ರಾಜಗೋಪಾಲ ಚಕ್ರವರ್ತೀ 
ಜಿ. (ಅನು.ಮತ್ತು ಸಂ.) ಜಿ. ಟಿ. ಎ. ಪ್ರೆಸ್‌, ಮೈಸೂರು, ೧೯೨೬ 

ಕುಂಭಕರ್ಣ, ಸಂಗೀತರಾಜ, ಪ್ರೇಮಲತಾ ಶರ್ಮಾ, (ಸಂ), ಹಿ೦ದೂವಿಶ್ಚವಿದ್ಯಾಲಯ 
ನೇಪಾಳರಾಜ್ಯ ಸ೦ಸ್ಕೃತಗ್ರ೦ಥಮಾಲಾ ೪, ಬನಾರಸ್‌ ಹಿ೦ದೂ ವಿಶ್ವವಿದ್ಯಾನಿಲಯ 
ವಾರಾಣಸೀ, ೧೯೬೩ 
--, ರಸಿಕಪ್ರಿಯ, ವ್ಯಾಖ್ಯಾನ : ಜಯದೇವ, ಉಕ್ತಗ್ರ೦ಥ 

ಕೃಷ್ಣರಾಜವಡೆಯರ್‌ ಮುಮ್ಮಡಿ-, ಸ್ವರಚೂಡಾಮಣಿ, ಉದ್ಭೃತಿ. ರಾಮಾಚ೦ದ್ರರಾವ್‌ 
ಸಾ. ಕೃ, ಅನನ್ಯ ಅಭಿವ್ಯಕ್ತಿ, ಬೆ೦ಗಳೂರು ೨೦೦೧ 

ಕೋಹಲ-ದತ್ತಿಲ, ರಾಗಸಾಗರಮ್‌ (ಅಪ್ರಕಟಿತ). 

ಗಂಧರ್ವರಾಜ, ರಾಗರತ್ನಾಕರ (ಅಪ್ರಕಟಿತ) 

? ಗರ್ಭೋಪನಿಷತ್‌, ಅಷ್ಟೋತ್ತರಶತ ಉಪನಿಷದಃ. ಸಿದ್ಧಾಂತಿಸುಬ್ರಹ್ಮಣ್ಯ ಶಾಸ್ತ್ರಿ 
(ಸ೦.), ಮದ್ರಾಸ್‌, ೧೮೮೩ 

ಗುಣವರ್ಮ: 1 ಪುಷ್ಪದ೦ತಪುರಾಣಮ್‌, ವೆಂಕಟರಾವ್‌, ಎ. ಮತ್ತು ಶೇಷ ಅಯ್ಯ: 
ಗಾರ್‌. ಎಚ್‌., ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆ ೪, ಮದ್ರಾಸ 
ವಿಶ್ವವಿದ್ಯಾನಿಲಯ, ಮದ್ರಾಸ್‌, ೧೯೩೩ 

ಗೋವಿಂಡ, ಸ೦ಗ್ರಹಚೂಡಾಮಣಿ, ಸುಬ್ರಹ್ಮಣ್ಯಶಾಸ್ತ್ರೀ, ಎಸ್‌. (ಸಂ., ಅಡ್ಕಾರ 
ಲೈಬ್ರರಿ, ಮದ್ರಾಸ್‌, ೧೯೩೮ | 


ಗ್ರಂಥಯಣ ೭೮೭ 


ಗೋವಿಂದಕವಿ, ಪೋಲೂರಿ-, ರಾತಾಳಚಿ೦ತಾಮಣಿ, ಸುಬ್ಬರಾವ್‌, ಟಿ. ವಿ. (ಸಂ). 
ಗವರ್ನ್‌ಮೆ೦ಟ್‌ ಓರಿಯಂಟಲ್‌ ಸೀರೀಸ್‌ ೮೯, ಗವರ್ನ್‌ಮೆ೦ಟ್‌ ಓರಿಯಂಟಲ್‌ 
ಮ್ಯಾನ್ಯುಸ್ಕ್ರಿಪ್ಟ್‌ ಲೈಬ್ರರಿ. ಮದ್ರಾಸ್‌, ೧೯೫೨ 
—ತಾಳದಶಪ್ರಾಣಪ್ರದೀಪಿಕಾ. ವಾಸುದೇವಶಾಸ್ತ್ರಿ, ಕೆ. ಮತ್ತು ಇತರರು (ಸಂ.). 
ತಂಜಾವೂರು ಸರಸ್ವತೀಮಹಲ್‌ ಗ್ರಂಥಮಾಲೆ ೧೩, ತಂಜಾವೂರು ಸರಸ್ವತೀ 

. ಮಹಲ್‌ ಲೈಬ್ರರಿ, ತಂಜಾವೂರು. ೧೯೫೦ 

ಗೋವಿಂದದೀಕ್ಷಿತ, ಸಂಗೀತಸುಧಾ(ನಿಧಿ). ಸುಬ್ರಹ್ಮಣ್ಮಶಾಸ್ತ್ರೀ, ಎಸ್‌. (ಸ೦.), ಮದ್ರಾಸ್‌ 
ಮ್ಯೂಸಿಕ್‌ ಅಕಾಡಮಿ ಗ್ರ೦ಥಮಾಲಾ ೧, ಮದ್ರಾಸ್‌ ಮ್ಯೂಸಿಕ್‌ ಅಕಾಡಮಿ, 
ಮದ್ರಾಸ್‌, ೧೯೪೦ 

ಗೋವಿಂದವೈದ್ಯ, ಕ೦ಠೀರವನರಸರಾಜವಿಜಯಮ್‌, ಶ್ಯಾಮಾಶಾಸ್ತ್ರೀ, ಆರ್‌. (ಸ೦.), 
ಓರಿಯಂಟಲ್‌ ಲೈಬ್ರರಿ ಕನ್ನಡಗ್ರ೦ಥಮಾಲೆ ೧೫, ಮೈಸೂರು ೧೯೨೬ 

ಚಂದ್ರಶೇಖರ, ವಿರೂಪಾಕ್ಷಾಸ್ಥಾನವರ್ಣನಮ್‌. ಕೃಷ್ಣಜೋಯಿಸ್‌, ಎನ್‌. (ಸ೦.). ಶರಣ 
ಸಾಹಿತ್ಯಗ್ರ೦ಥಮಾಲೆ ೩೧, ಬೆಂಗಳೂರು, ೧೯೫೫ 

ಚತುರ (ವಿ. ಎನ್‌. ಭಾತಖಂಡೆ), ಶ್ರೀಮಲ್ಲಕ್ಯಸ೦ಗೀತಮ್‌, ಭಾಲಚಂದ್ರ ಸೀತಾರಾಮ 
ಸುಕಥನಕರ (ಸ೦.). ಆರ್ಯಭೂಷಣ ಮುದ್ರಣಾಲಯ, ಪುಣೆ, ೧೯೩೪ 

ಚಿಕ್ಕಭೂಪಾಲ, ಮುಮ್ಮಡಿ-, ಅಭಿನವಭರತಸಾರಸ೦ಗ್ರಹ, ಸತ್ಯನಾರಾಯಣ, ರಾ. (ಸಂ), 
ಶ್ರೀವರಲಕ್ಷ್ಮೀ ಅಕಾಡಮಿ ಗ್ರಂಥಮಾಲೆ ೪, ಶ್ರೀವರಲಕ್ಷ್ಮೀ ಅಕಾಡಮೀಸ್‌ ಆಫ್‌ 
ಫೈನ್‌ ಆರ್ಟ್ಸ್‌, ಮೈಸೂರು ೧೯೬೦ 

ಚೆ೦ಗಲ್ಪಕಾಳಕವಿ, ರಾಜಗೋಪಾಲವಿಲಾಸಮು, ವೆಂಕಟರಾವ್‌, ಎನ್‌. (ಸ೦.), ತ೦ಜಾ 
ವೂರು ಸರಸ್ವತೀಮಹಲ್‌ ಗ್ರಂಥಮಾಲೆ: ೩೩, ತಂಜಾವೂರು ಸರಸ್ವತೀಮಹಲ್‌ 
ಲೈಬ್ರರಿ, ತಂಜಾವೂರು, ೧೯೫೧ . 

ಚೌಂಡರಸ, ಅಭಿನವದಶಕುಮಾರಚರಿತಮ್‌, ನರಸಿಂಹಾಚಾರ್‌ ಎಸ್‌. ಜಿ. ಮತ್ತು 
ರಾಮಾನುಜ ಅಯ್ಯಂಗಾರ್‌, ಎಂ. ಎ. (ಸಂ., ಕರ್ಣಾಟಕ ಕಾವ್ಯಕಲಾನಿಧಿ ೯, 
ಮೈಸೂರು, ೧೯೦೨ 

ಜಗದೇಕಮಲ್ಲ, ಸಂಗೀತಚೂಡಾಮಣಿ (ಅಪ್ರಕಟಿತ) 

ಜನ್ನ, ಅನಂತನಾಥ ಪುರಾಣಂ (ಸ೦.), ಶ್ರೀನಿವಾಸಾಚಾರ್‌, ಡಿ. ರಂಗಸ್ವಾಮಿ ಅಯ್ಯ೦ 
ಗಾರ್‌, ಎಚ್‌. ಆರ್‌., ಓರಿಯಂಟಲ್‌ ಲೈಬ್ರರಿ, ಮೈಸೂರು ೧೯೩೦ 

ಜಯದೇವ, ಗೀತಗೋವಿ೦ದಮ್‌, ಮಂಗೇಶರಾಮಕೃಷ್ಣತೆಲಂಗ್‌ ಮತ್ತು ವಾಸುದೇವ 

. ಲಕ್ಮಣಶಾಸ್ತ್ರೀ ಪಣಶೀಕರ್‌ (ಸಂ). ನಿರ್ಣಯಸಾಗರ ಮುದ್ರಣಾಲಯ, 

ಬೊಂಬಾಯಿ, ೧೯೨೯ 
—, ಅದೇ ಗ್ರಂಥ, ಬಾರ್ಬರ ಸ್ಟೋಲರ್‌ ಮಿಲ್ಲರ್‌ «ಅನು. ಮತ್ತು ಸಂ.) 
ಕೊಲ೦ಬಿಯ ಯೂನಿವರ್ಸಿಟಿ ಪ್ರೆಸ್‌, ನ್ಯೂಯಾರ್ಕ್‌, ೧೯೭೭ 

'ಜಾಯಸೇನಾಪತಿ, ನೃತ್ತರತ್ನಾವಳೀ, ರಾಘವನ್‌, ವಿ. (ಸಂ. ಗವರ್ನ್‌ಮೆಂಟ್‌ 
ಓರಿಯಂಟಲ್‌ ಮ್ಯಾನ್ಯುಸ್ಟ್ರಿಪ್ಟ್‌ ಲೈಬ್ರರಿ, ಮದ್ರಾಸ್‌, ೧೯೬೫ 


೭೮೮ ಕರ್ಣಾಟಕಸ೦ಗೀತವಾಹಿನಿ 


ತಿರುಮಲಾರ್ಯ, ಗೀತಗೋಪಾಲಮ್‌, ನರಸಿ೦ಹಾಚಾರ್‌, ಎಸ್‌. ಜಿ. ಮತ್ತು ರಾಮಾನುಜ 
ಅಯ್ಯಂಗಾರ್‌, ಮ. ಆ. (ಸ೦.) ಕರ್ಣಾಟಕಕಾವ್ಯಕಲಾನಿಧಿ ೧೭, ಮೈಸೂರು ೧೯೦೫ 
—, ಚಿಕ್ಕದೇವರಾಯಸಪ್ತಪದಿ, ಹರಿಶಂಕರ್‌, ಎಚ್‌. ಎಸ್‌. (ಸ೦.) ಶಾರದಾ 
ಮಂದಿರ, ಮೈಸೂರು, ೧೯೬೭ 

ತಿರುವೆ೦ಕಟಕವಿ, ಸ೦ಗೀತೆಸಾರಸ೦ಗ್ರಹಮು, ಸುಬ್ಬರಾಮಯ್ಯ, ಜಿ. (ಸಂ.), ಮದ್ರಾಸ್‌ 
ಮ್ಯೂಸಿಕ್‌ ಅಕಾಡಮಿ, ಮದ್ರಾಸ್‌, ೧೯೪೦ 

ತುಳಜೇ೦ದ್ರ, ಸಂಗೀತಸಾರಾಮೃತಂ, ಸುಬ್ರಹ್ಮಣ್ಯಶಾಸ್ತ್ರೀ ಎಸ್‌. (ಸಂ., ಮದ್ರಾಸ್‌ 
ಮ್ಯೂಸಿಕ್‌ ಅಕಾಡಮಿ ಗ್ರ೦ಥಮಾಲಾ ೫, ಮದ್ರಾಸ್‌ ಮ್ಯೂಸಿಕ್‌ ಅಕಾಡಮಿ 
ಮದ್ರಾಸ್‌, ೧೯೪೨ 

ಶಿವಕಾಮಸು೦ದರೀಪರಿಣಯಮು, (ಸಂ) ಸೀತಾ, ಎಸ್‌. ತಂಜಾವೂರು ಸರಸ್ವತೀ 
ಮಹಲ್‌ ಲೈಬ್ರರಿ, ತಂಜಾವೂರು. 

ತ್ಕಾಗರಾಜ (ಕೃತಿಗಳು), ದಿ ಸ್ಪಿರಿಚುಅಲ್‌ ಹೆರಿಟೇಜ್‌ ಆಫ್‌ ತ್ಕಾಗರಾಜ, ಕೃಷ್ಣಮಾಚಾರಿ, 
ಸಿ. (ಸ೦.), ರಾಮಕೃಷ್ಣ ಮಿಷನ್‌ ಸ್ಟೂಡೆಂಟ್ಸ್‌ ಹೋಮ್‌, ಮದ್ರಾಸ್‌, ೧೯೫೭ 
—, ಪ್ರಹ್ಲಾದಭಕ್ತಿವಿಜಯಮ್‌, ರಾಮನಾಥನ್‌, ಎಸ್‌. (ಸ೦.), ಪೆರಂಬೂರು 
ಸ೦ಗೀತಸಭೆ, ಮದ್ರಾಸ್‌, ೧೯೬೬ 
--. ನೌಕಾಚರಿತ್ರಮು, ಶೇಷಾಚಲಶಾಸ್ತ್ರೀ, (ಸ೦.) ಮದ್ರಾಸ್‌, ೧೮೮೫ 
—, ಸೀತಾರಾಮವಿಜಯಮ್‌, ವಾಲಾಜಾನಗರಲೋಕಾನಾರಾಯಣಶಾಸ್ತ್ರೀ, (ಸ೦.) 
—, ದಿವ್ಯನಾಮಕೀರ್ತನೆಗಳು, ರಾಮನಾಥನ್‌, ಎಸ್‌. (ಸ೦.), ಕಲೈಮಗಳ್‌ ಇಶೈ 
ಕಲ್ಲೂರಿ, ಮದ್ರಾಸ್‌, ಭಾಗ ೧-೨, ೧೯೬೭ 

ದಂಡಿ, ಕಾವ್ಯಾದರ್ಶ, ಬೆಳ್‌ವಾಳಕರ್‌, ಎಸ್‌. ಕೆ. (ಅನು. ಮತ್ತು ಸಂ.) ದಿ ಓರಿ 
ಯಂ೦ಟಲ್‌ ಬುಕ್‌ ಸಪ್ಲೈಯಿ೦ಗ್‌ ಏಜೆನ್ಸಿ, ಪೂನಾ, ೧೯೨೪ 

ದತ್ತಿಲ-ಕೋಹಲ, ರಾಗಸಾಗರಮ್‌ (ಅಪ್ರಕಟಿತ) 

ದಾಮೋದರ, ಚತುರ-. ಸಂಗೀತದರ್ಪಣಮ್‌, ವಾಸುದೇವಶಾಸ್ತ್ರೀ, ಕೆ. (ಅನು. ಮತ್ತು 
ಸಂ.) ತಂಜಾವೂರು ಸರಸ್ವತೀಮಹಲ್‌ ಗ್ರಂಥಮಾಲಾ ೩೪, ಸರಸ್ವತೀಮಹಲ್‌ 
ಲೈಬ್ರರಿ, ತಂಜಾವೂರು, ೧೯೫೨ 

ದೇವಣ್ಣ ಭಟ್ಟ, ಸ೦ಗೀತಮುಕ್ತಾವಲೀ (ಅಪ್ರಕಟಿತ) 

ನ೦ದದಾಸ್‌, ರಾಸ್‌ ಪ೦ಚಾಧ್ಯಾಯೀ ಔರ್‌ ಭಂವರ್‌ಗೀತ್‌, ಉದಯನಾರಾಯಣ 
ತಿವಾರೀ (ಸಂ.), ತರುಣ್‌ಭಾರತ್‌. ಗ್ರ೦ಥಾವಲೀ ೩೯, ಲಕ್ಷ್ಮೀ ಆರ್ಟ್‌ ಪ್ರೆಸ್‌, 
ದಾರಾಗ೦ಜ್‌, ಪ್ರಯಾಗ್‌, ಸ೦ವತ್‌ ೧೯೯೩ 

ನಾಗಚಂದ್ರ (ಅಭಿನವಪ೦ಪ), ಮಲ್ಲಿನಾಥಪುರಾಣಮ್‌, ನರಸಿ೦ಹಾಚಾರ್‌, ಎಸ್‌. ಜಿ. 
ಮತ್ತು ರಾಮಾನುಜ ಅಯ್ಯಂಗಾರ್‌, ಎಂ.ಎ. (ಸ೦.), ಕರ್ಣಾಟಕ ಕಾವ್ಯಮ೦ಜರೀ 
೧೧, ಮೈಸೂರು, ೧೮೯೫ 

ನಾಗವರ್ಮ 1 ಕಾವ್ಯಾವಲೋಕನಮ್‌, ನರಸಿಂಹಾಚಾರ್‌, ರಾ.. (ಸ೦.).` ದ್ವಿತೀಯ 
ಪರಿಷ್ಕೃತ ಆವೃತ್ತಿ : ರಂಗಸ್ವಾಮಿ ಅಯ್ಯಂಗಾರ್‌, ಎಚ್‌. ಆರ್‌. (ಸ೦.) ಓರ 


ಗ್ರ೦ಂಥಯಣ ೭೮೯ 


ಯಂಟಲ್‌ ಲೈಬ್ರರಿ ಕನ್ನಡಗ್ರ೦ಥಮಾಲಾ, ೨೨, ಮೈಸೂರು, ೧೯೩೯ 
—, ಛಂದೋಂಬುಧಿ, ಕೃಷ್ಣಭಟ್ಟ, ಕುಕ್ಕಿಲ-, (ಸಂ). ಡಿ. ವಿ. ಕೆ. ಮೂರ್ತಿ, ಮೈಸೂರು, 
೧೯೭೫ 

ನಾದಮುನಿ ಪಂಡಿತ, ಸ೦ಗೀತಸ್ವರಪ್ರಸ್ತಾರಸಾಗರಮು, ಡೌಡೆನ್‌ ಕಂಪನಿ ಪ್ರೆಸ್‌, 
ಮದ್ರಾಸ್‌, ೧೯೧೪ 

ನಾನ್ಯದೇವ, ಭರತಭಾಷ್ಯ (ಸರಸ್ವತೀ ಹೃದಯಾಲಂಕಾರಹಾರ) 
(ಅ) ಚೈತನ್ಯದೇಸಾಯಿ (ಸಂ., ಇ೦ದಿರಾಕಲಾಸ೦ಗೀತವಿಶ್ಚವಿದ್ಯಾಲಯ ಗ್ರಂಥ 
ಮಾಲಾ ೧. ೩, ಇ೦ದಿರಾಕಲಾಸ೦ಗೀತವಿಶ್ಚವಿದ್ಯಾಲಯ, ಖೈರಾಗಢ್‌, ೧೯೬೧, 
೧೯೭೬ 
(ಆ) (ಅಪ್ರಕಟಿತ) 

ನಾರದ, ನಾರದೀಯಶಿಕ್ಷಾ, ನಾರಾಯಣಸ್ವಾಮಿ ದೀಕ್ಷಿತ, ಆರ್‌. (ಸ೦.), ಮೈಸೂರು, 
೧೯೪೯ 
—, ಸ೦ಗೀತಮಕರ೦ದ, ತೆಲಂಗ್‌, ಎಂ. ಆರ್‌. (ಸ೦.), ಗಾಯಕವಾಡ್‌ ಓರಿ 
ಯಂ೦ಟಲ್‌ ಸೀರೀಸ್‌ ೧೬, ಓರಿಯಂಟಲ್‌ ಇನ್ಸ್ಟಿಟ್ಯೂಟ್‌, ಬರೋಡ, ೧೯೨೦ 
—, ಚತ್ಪಾರಿಂಶಚ್ಛತರಾಗನಿರೂಪಣಮ್‌, ದತ್ತಾತ್ರೇಯಕೇಶವಜೋಷಿ (ಸ೦.), 
ಆರ್ಯಭೂಷಣ ಮುದ್ರಣಾಲಯ, ಪುಣೆ, ೧೯೧೪ 

ನಾರಾಯಣದೇವ, ಸ೦ಗೀತನಾರಾಯಣ (ಅಪ್ರಕಟಿತ) 

ನಿಜಗುಣಶಿವಯೋಗಿ, ವಿವೇಕಚಿ೦ತಾಮಣಿ, ಸಿದ್ಧಾ೦ತಿ ಸುಬ್ರಹ್ಮಣ್ಯಶಾಸ್ತ್ರೀ (ಸ೦.), ಬೆ೦ಗ 
ಳೂರು, ೧೮೬೩ 

ನೇಮಿಚಂದ್ರ, ಅರ್ಧನೇಮಿಪುರಾಣಮ್‌, ರಾಮಾನುಜ ಅಯ್ಯಂಗಾರ್‌, ಎಂ. ಎ., (ಸ೦.), 
ಕರ್ಣಾಟಕಕಾವ್ಯಕಲಾನಿಧಿ, ಮೈಸೂರು, ೧೯೧೪ 
--, ಲೀಲಾವತೀಪ್ರಬ೦ಧಮ್‌, ರಾಮಾನುಜ ಅಯ್ಯಂಗಾರ್‌, ಎಂ. ಎ. (ಸಂ.). 
ಕರ್ಣಾಟಕಕಾವ್ಯಕಲಾನಿಧಿ ೨೪, ಮೈಸೂರು ೧೯೦೮ 

ಪ೦ಡರೀಕವಿಠಲ, ಸದ್ಭಾಗಚಂದ್ರೋದಯ, ಗಣೇಶಶರ್ಮ, ವಜೃಟಂಕ-, ನಿರ್ಣಯ 
ಸಾಗರ ಮುದ್ರಣಾಲಯ, ಬೊ೦ಬಾಯಿ, ೧೯೧೨ 

—, ರಾಗಮಾಲಾ, ನಾರಾಯಣಗೋವಿ೦ದ ರಾತಾ೦ಜನಕರ ಮತ್ತು ಗಣಪತರಾವ 
ಗೋಪಾಳರಾವ ಬರ್ವೇ (ಸ೦.),, ನಿರ್ಣಯಸಾಗರ ಮುದ್ರಣಾಲಯ, ಬೊಂಬಾಯಿ, 
೧೯೧೪ 
—, ರಾಗಮಂಜರೀ, ದತ್ತಾತ್ರೇಯಕೇಶವಜೋಶಿ (ಸ೦.), ನಿರ್ಣಯಸಾಗರ ಮುದ್ರ 
ಣಾಲಯ, ಬೊಂಬಾಯಿ, ೧೯೧೮ 
—, ನರ್ತನನಿರ್ಣಯ 
—, ದೂತೀಕರ್ಮಪ್ರಕಾಶ ಶಿವದತ್ತ, ಕಾಶೀನಾಥ ಪಾಂಡುರಂಗ ಪರಬ್‌ (ಸಂ.) 
ಕಾವ್ಯಮಾಲಾ ೧೩ 
—, ಶೀಘ್ರ ಬೋಧಿನೀನಾಮಮಾಲಾ (ಅಪ್ರಕಟಿತ) 


೭೯೦ ಕರ್ಣಾಟಕಸ೦ಗೀತವಾಹಿನಿ 


ಪಂಡಿತಮಂಡಲೀ, ಸ೦ಗೀತಶಿರೋಮಣಿ, ಎಮ್ಮಿ ನಿಯೆನ್‌ಹ್ಟೂಸ್‌, ಈ. ಜೆ. ಬ್ರಿಲ್‌, 
ಲೈಡೆನ್‌. ೧೯೯೨ 

ಪಂಪ, ವಿಕ್ರಮಾರ್ಜುನವಿಜಯಮ್‌, ವೆ೦ಕಟನಾರಾಯಣಪ್ಪ. ಬೆಳ್ಳಾವೆ-, «ಸ೦.), 
ಕರ್ಣಾಟಕ ಸಾಹಿತ್ಯ ಪರಿಷತ್ತು, ಬೆ೦ಗಳೂರು, ೧೯೩೧ 
--, ಆದಿಪುರಾಣ೦, ಕುಂದಣಗಾರ, ಕೆ. ಜಿ. ಮತ್ತು ಚೌಗಲೆ, ಎ. ಪಿ. (ಸ೦.), ಬೆಳಗಾವಿ. 
೧೯೫೩ 

ಪದ್ಮಣಾ೦ಕ, ಪದ್ಮರಾಜಪುರಾಣಮ್‌, ಮಲ್ಲಾರಾಧ್ಯ, ಜಿ. (ಸ೦.), ಬೆ೦ಗಳೂರು, ೧೯೦೯ 

ಪರಮೇಶ್ವರ, ವೀಣಾಲಕ್ಟಣಂ, ಸತ್ಯನಾರಾಯಣ, ರಾ. (ಸ೦.) ಶ್ರೀ ವರಲಕ್ಷ್ಮೀ ಅಕೆಡಮಿ 
ಗ್ರಂಥಮಾಲೆ, ಶ್ರೀವರಲಕ್ಷ್ಮೀ ಅಕೆಡಮೀಸ್‌ ಆಫ್‌ ಫೈನ್‌ ಆರ್ಟ್ಸ್‌, ಮೈಸೂಹು 
೧೯೭೨ 

ಪಾರ್ಶ್ವದೇವ, ಸ೦ಗೀತಸಮಯಸಾರ, ಗಣಪತಿಶಾಸ್ತ್ರೀ, ಟಿ. (ಸಂ.) ತಿರುವ೦ದರ೦ 
ಸಂಸ್ಕೃತ ಗ್ರಂಥಮಾಲಾ ೮೭, ತಿರುವ೦ದರ೦, ೧೯೨೫ 

ಪುರಂದರದಾಸ (ಕೃತಿಗಳು), ಸಂಪುಟಗಳು ೧-೬, ಹುಚ್ಚೂರಾಯರು, ಬೆಂಗೇರಿ-, ಕೃಷ್ಣ 
ಶರ್ಮಾ, ಬೆಟಗೇರಿ-, ಶ್ರೀಪುರಂದರದಾಸ ಚತುಃಶತಮಾನೋತ್ಸವ ಸಮಿತಿ, ಧಾರ 
ವಾಡ, ೧೯೬೪ 

ಪೊನ್ನ, ಶಾ೦ತಿಪುರಾಣಮ್‌, ವೆಂಕಟರಾವ್‌, ಎ. ಮತ್ತು ಶೇಷ ಅಯ್ಯಂಗಾರ್‌, ಎಚ್‌ 
(ಸಂ). ಪೀಪಲ್ಸ್‌ ಪ್ರಿಂಟಿಂಗ್‌ ಅ್ಯಂಡ್‌ ಪಬ್ಲಿಷಿಂಗ್‌ ಹೌಸ್‌ (ಲಿ). ಮದ್ರಾಸ್‌, 
೧೯೨೯ 

ಪ್ರತಾಪಸಿಂಹ, ಸವಾಯ್‌-, ಸ೦ಗೀತಸಾರ, ಪೂನಾಗಾಯನಸಮಾಜ, ಪೂನಾ, ೧೯೧೦ 

ಬಸವಪ್ಪನಾಯಕ, ಕೆಳದಿ-, ಶಿವತತ್ತ್ವರತ್ನಾಕರ, ರಾಮರಾವ್‌, ಬಿ. ಮತ್ತು ಸು೦ದರ 
ಶಾಸ್ತ್ರೀ, ಪಿ. (ಸ೦.), ಬಿ.ಎಂ. ನಾಥ್‌ ಅ್ಯ೦ಡ್‌ ಕಂಪನಿ, ವೇಪೇರಿ, ಮದ್ರಾಸ್‌, ೧೯೨೭ 

ಬೆಂಗೇರಿ ಹಸ್ತಪ್ರತಿ (ಅಪ್ರಕಟಿತ) 

ಭರತಮುನಿ, ನಾಟ್ಯಶಾಸ್ತ್ರ ಮ್‌ : ಗಾಯಕವಾಡ್‌ ಓರಿಯಂಟಲ್‌ ಸೀರಿಸ್‌, ಓರಿಯಂಟಲ್‌ 
ಇನ್ಸ್ಟಿಟ್ಯೂಟ್‌, ಬರೋಡ ಡೆ 
ಸಂಪುಟ ೧ : ರಾಮಕೃಷ್ಣಕವಿ, ಎಂ. (ಸ೦.), ಪ್ರಥಮ ಆವೃತ್ತಿ) ; ರಾಮಸ್ವಾಮಿಶಾಸ್ತ್ರೀ, 
ಕೆ. (ಸ೦.),-(ದ್ವಿತೀಯ ಆವೃತ್ತಿ), ೩೬, ೧೯೫೬ ; ಸಂಪುಟ ೨ : ರಾಮಕೃಷ್ಣಕವಿ, ಎಂ. 
(ಸ೦.), ೬೮, ೧೯೩೪ ; ಸ೦ಪುಟ ೩ : ರಾಮಕೃಷ್ಣಕವಿ, ಎ೦. (ಸ೦.), ೧೨೪, ೧೯೫೪; 
ಸಂಪುಟ ೪: ರಾಮಕೃಷ್ಣಕವಿ, ಎಂ. (ಸ೦.) ೧೪೫, ೧೯೬೪ 

ಭಾತಖಂಡೆ, ವಿಷ್ಣುನಾರಾಯಣ-, ಹಿ೦ದೂಸ್ಥಾನೀ ಸಂಗೀತ ಪದ್ಧತೀ ಮೇರೀ ದಕ್ಷಣ 
ಭಾರತ್‌ ಕೀ ಸ೦ಗೀತಯಾತ್ರಾ 

ಭಾವಭಟ್ಟ, ' ಅನೂಪಸ೦ಗೀತರತ್ನಾ ಕರ, _ ದತ್ತಾತ್ರೆ sk (ಸ೦.), ಆರ್ಯ 
ಭೂಷಣ ಮುದ್ರಣಾಲಯ, ಪುಣೆ, ೧೯೧೯ 
—, ಅನೂಪಸಂಗೀತಾಂಕುಶ, ದತ್ತಾತ್ರೇಯಕೇಶವಜೋಶಿ (ಸಂ). ಆರ್ಯಭೂಷಣ 
ಮುದ್ರಣಾಲಯ. ಪುಣೆ. ೧೯೧೯ 


ಗ್ರ೦ಂಥಯಣ ೭೯೧ 


—. ಅನೂಪವಿಲಾಸ, ದತ್ತಾತ್ರೇಯಕೇಶವಜೋಶಿ (ಸಂ.), ಆರ್ಯಭೂಷಣ ಮುದ್ರ 
ಣಾಲಯ, ಪುಣೆ. ೧೯೨೧ 

ಭೀಮಕವಿ, ಬಸವಪುರಾಣ, ಹಿರೇಮಠ, ಆರ್‌. ಸಿ. (ಸ೦.), ಲಿಂಗಾಯತ ವಿದ್ಯಾಭಿವೃದ್ಧಿ 
ಸ೦ಸ್ಥೆಯ ಪ್ರಕಟನೆ ೧೨, ಸಾಹಿತ್ಯಸಮಿತಿ, ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ, 
ಧಾರವಾಡ, ೧೯೫೮ 

ಮಂಗರಸ 11 ಜಯನೃಪಕಾವ್ಯ, ನರಸಿಂಹಾಚಾರ್‌, ಎಸ್‌. ಜಿ. ಮತ್ತು ರಾಮಾನುಜ 
ಅಯ್ಯಂಗಾರ್‌, ಎಂ. ಎ. (ಸ೦.), ಕರ್ಣಾಟಕಕಾವ್ಯ ಮಂಜರಿ, ೧೯, ೧೮೯೭ 

ಮತಂಗ, ಬೃಹದ್ದೇಶೀ, ಸಾ೦ಬಶಿವಶಾಸ್ತ್ರೀ, ಕೆ. (ಸ೦.) ತಿರುವ೦ದರ೦ ಸಂಸ್ಕೃತ ಗ್ರಂಥ 
ಮಾಲಾ, ೯೪, ತಿರುವಂದರಂ, ೧೯೨೮ 
ವಿಮರ್ಶ್ಮಾತಕ ಸಂಪಾದನೆ, ಅನುವಾದ, ಪ್ರೇಮಲತಾಶರ್ಮಾ, ಸಂಪುಟ ೧, ೧೯೯೨, 
ಸಂಪುಟ ೨, ೧೯೯೪, ಇಂದಿರಾಗಾಂಧಿರಾಷ್ಟ್ರೀಯ ಕಲಾಕೇಂದ್ರ, ನವದೆಹಲಿ 
ವಿಮರ್ಶಾತ್ಮಕ ಸಂಪಾದನೆ, ವಿಮರ್ಶಾತ್ಮಕ ಪೀಠಿಕೆ, ಅನುವಾದ, ಇತ್ಯಾದಿ, 
ಸತ್ಯನಾರಾಯಣ ರಾ., ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೧೯೯೮ 

ಮದನಪಾಲ, ಆನ೦ದಸ೦ಜೀವನೀ (ಅಪ್ರಕಟಿತ) 

? ಮಹಾಭರತಚೂಡಾಮಣಿ, ವಿಶ್ವನಾಥ ಅಯ್ಕರ್‌, ಆರ್‌. (ಸಂ.. ಮಹಾಮಹೋಪಾ 
ಧ್ಯಾಯ ಡಾ. ವಿ. ಸ್ವಾಮಿನಾಥ ಅಯ್ಕರ್‌ ಲೈಬ್ರರಿ, ಅಡ್ಯಾರ್‌, ಮದ್ರಾಸ್ಥ್‌ ೧೯೫೫ 

ಮಾಧವಭಟ್ಟ, ಸಂಗೀತಾಮೃತಚಂದ್ರಿಕಾ (ಅಪ್ರಕಟಿತ) 

ಮುದ್ದುವೆಂಕಟಮಖಿ, ರಾಗಲಕ್ಷಣಮ್‌, ವೆಂಕಟಮಖಿ, ಉಕ್ತಗ್ರ೦ಥಕ್ಕೆ ಅನುಬಂಧ 

ಮುದ್ದುಸ್ವಾಮಿದೀಕ್ಷಿತ, ಕೀರ್ತನೆಗಳು. ಸಂಗೀತಸಂಪ್ರದಾಯಪ್ರದರ್ಶಿನೀ (ಭಾಗಗಳು ೧ 
ಮತ್ತು ೨ ಹಾಗೂ ಪ್ರಥಮಾಭ್ಯಾಸಪುಸ್ತಕಮು), ಸುಬ್ಬರಾಮದೀಕ್ಷಿತ (ಸಂ.), 
ಎಟ್ಟಯಾಪುರ೦, ೧೯೦೪, ೧೯೦೫ 

ಮೋಕ್ಷದೇವ, ಸ೦ಗೀತರಸಕಲಿಕಾ (ಅಪ್ರಕಟಿತ) 

ರಂಗನಾಥ, ಸ೦ಗೀತಸಾರೋದ್ಧಾರ (ಅಪ್ರಕಟಿತ) 
—, ಸ೦ಗೀತಶಾಸ್ತ್ರದುಗ್ಧಾಜ್ಜಿ (ಅಪ್ರಕಟಿತ) 

ರ೦ಗಾಜಮ್ಮ,` ಪಸುಪುಲೇಟಿ-, ಮನ್ನಾರುದಾಸವಿಲಾಸನಾಟಕಮು, ಆಂಧ್ರ ಸಾಹಿತ್ಯ 
ಪರಿಷತ್ತು, ಕಾಕಿನಾಡ, ೧೯೨೬ 

ರಘುನಾಥ, ಸ೦ಗೀತಸಾರ (ಸ೦ಗೀತವಿದ್ಯಾವಿನೋದದ ಪೂರ್ವಭಾಗ) (ಅಪ್ರಕಟಿತ) 

ರತ್ನಾಕರವರ್ಣಿ, ಭರತೇಶವೈಭವಮ್‌, ಮಂಗೇಶರಾವ್‌, ಉಗ್ರಾಣ-, (ಸ೦.), ಜೈನ 
ಯುವಕ ಸಂಘ, ಮಂಗಳೂರು, ೧೯೨೩ 

ರನ್ನ, ಅಜಿತತೀರ್ಥಕರ ಪುರಾಣತಿಲಕಮ್‌, ರಾಮಾನುಜ ಅಯ್ಯಂಗಾರ್‌, ಎ೦. ಎ. (ಸ೦.), 
ಕರ್ಣಾಟಕಕಾವ್ಯಕಲಾನಿಧಿ ೩೧, ಮೈಸೂರು, ೧೯೧೦ 

ರಾಮಕೃಷ್ಣಕವಿ, (ಸಂ.), ಭರತಕೋಶ, ಶ್ರೀವೆಂಕಟೇಶ್ವರ ಓರಿಯಂಟಲ್‌ ಸೀರೀಸ್‌ ೩೦, 
ತಿರುಪತಿ, ೧೯೫೧ 

ರಾಮಕೃಷ್ಣರಾವ್‌, ಬಿ. ಶ್ರೀಮನ್ಮಹಾರಾಜರವರ ವಂಶಾವಳಿ, ಮೈಸೂರು, ೧೯೧೬ 


೭೯೨ ಕರ್ಣಾಟಕಸ೦ಗೀತವಾಹಿನಿ 


ರಾಮಭದ್ರದೀಕ್ಷಿತ. ರಾಮಕರ್ಣಾಮೃತಮ್‌, ವೆ೦ಕಟರಾಮಶಾಸ್ತ್ರೀ, (ಸ೦.), ವಿದ್ಕಾ 
ತರ೦ಗಿಣೀ ಮುದ್ರಾಲಯ, ಮದ್ರಾಸ್‌, ೧೮೮೯ 

ರಾಮಾಮಾತ್ಯ, ಸ್ವರಮೇಲಕಲಾನಿಧಿ, ರಾಮಸ್ವಾಮಿ ಅಯ್ಯರ್‌, ಎಂ. ಎಸ್‌. (ಸ೦.) 
ಅಣ್ಣಾಮಲೈ ವಿಶ್ವವಿದ್ಯಾನಿಲಯ, ೧೯೩೨ 

ರುದ್ರಭಟ್ಟ, ಜಗನ್ನಾಧವಿಜಯಮ್‌, ಶ್ಕಾಮಾಶಾಸ್ತ್ರೀ, ಆರ್‌. (ಸ೦.) ಓರಿಯಂಟಲ್‌ 
ಲೈಬ್ರರಿ ಕನ್ನಡಗ್ರ೦ಥಮಾಲೆ ೧೧, ಮೈಸೂರು ೧೯೨೩ 

ಲಕ್ಷ್ಮೀನಾರಾಯಣಕವಿ, ಭಂಡಾರು-, ಸಂಗೀತಸೂರ್ಯೋದಯ, ಪಂ. ಕಮಲಾಪ್ರಸಾದ್‌ 
ತ್ರಿಪಾಠಿ (ಸಂ.).; ಇ೦ದಿರಾಕಲಾಸ೦ಗೀತ ವಿಶ್ವವಿದ್ಯಾಲಯ, ಖೈರಾಘಡ್‌, ೧೯೮೬ 

ಲೀಲಾಶುಕ (ಬಿಲ್ಪಮಂಗಲಸ್ವಾಮಿ), ಕೃಷ್ಣಕರ್ಣಾಮೃತಮ್‌, ಆಚಾರ್ಯ, ಎಂ. ಕೆ. (ಸೆಂ) 
ವಾವಿಳ್ಳರಾಮಸ್ವಾಮಿಶಾಸ್ತ್ರಲು ಅ್ಯ೦ಡ್‌ ಸನ್ಸ್‌, ಮದ್ರಾಸ್‌, ೧೯೨೪ 

ಲೋಚನಕವಿ, ರಾಗತರ೦ಗಿಣೀ, ಜೋಶಿ, ಡಿ. ಕೆ. (ಸಂ.), ಆರ್ಯಭೂಷಣ ಮುದ್ರಣಾಲಯ, 
ಪುಣೆ, ೧೯೧೮ 

ವಾದಿರಾಜ, ಉಡುಪಿಯ ಮಧ್ವಸಿದ್ದಾ೦ತ ಗ್ರಂಥಾಲಯದ ಪಾವಂಜೆ ಗುರುರಾಯರ 
ಪ್ರಕಟನೆಗಳು : 
(ಅ) ಭ್ರಮರಗೀತಾ (ಆ) ಸ್ವಪ್ನಗದ್ಯ (ಇ) ಗು೦ಡಕ್ರಿಯೆ (ಈ) ಲಕ್ಷ್ಮೀ ಶೋಭಾನೆ 
(ಉ) ಕೋಲುಹಾಡು 
—, ಕೃತಿಗಳು, ನಾಗರತ್ನ, ಟಿ. ಎನ್‌. ಸಂ. ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು. ೧೯೮೦ 

ವಿದ್ಯಾರಣ್ಯ, ಸ೦ಗೀತಸಾರ, ಗೋವಿಂದ ದೀಕ್ಷಿತನ ಉಕ್ತಗ್ರ೦ಥದಲ್ಲಿ ಉದ್ಭೃತಿ 
ವೆಂಕಟಮಖಿ, ಚತುರ್ದ೦ಡೀಪ್ರಕಾಶಿಕಾ, ಸತ್ಯನಾರಾಯಣ, ರಾ, (ಅನು. ಮತ್ತು ಸ೦.), 
ಪ್ರಸಾರಾಂಗ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು, ೧೯೭೯ 

ವೆಂಕಟರಾವ್‌, ಎನ್‌., ದಕ್ಷಿಣದೇಶೀಯಾ೦ಧ್ರಚರಿತ್ರಮು, ಮದ್ರಾಸ್‌ ವಿಶ್ವವಿದ್ಧಾ 
ನಿಲಯ, ಮದ್ರಾಸ್‌, ೧೯೬೦ 

ವೆಂಕಟಸುಂದರಾಸಾನೀ, ರಸಿಕಜನಮನೋಲ್ಲಾಸಿನೀಸಾರಸಂಗ್ರಹ ಭರತಶಾಸ್ತ್ರ, ವೆಂಕಟ 
ರಾಮಯ್ಯ, ಎ೦. (ಸಂ.), ಜಿ. ಟಿ. ಎ. ಪ್ರಿಂಟಿಂಗ್‌ ವರ್ಕ್ಸ್‌, ಮೈಸೂರು. ೧೯೦೮ 

ಕ ಸಂಗೀತಚಿಂತಾಮಣಿ. (ಅಪ್ರಕಟಿತ) 

ಶ೦ಕರಭಗವತ್ಪಾದಾಚಾರ್ಯ, ಸೌಂದರ್ಯಲಹರೀ, ವೆ೦ಕಟನಾಥಾಚಾರ್ಯ, ಎನ್‌. ಎಸ್‌. (ಸ೦.), 
ಓರಿಯಂಟಲ್‌ ರಿಸರ್ಚ್‌ ಇನ್ಸ್ಟಿಟ್ಯೂಟ್‌ ಸೀರೀಸ್‌ ೧೧೪, ಓರಿಯಂಟಲ್‌ ಇ 
ಟ್ಯೂಟ್‌, ಮೈಸೂರು, ೧೯೬೯ 

ಶಾರ್ಜ್ಣದೇವ, ಸ೦ಗೀತರತ್ನಾಕರ, ಸುಬ್ಬಹ್ಮಣ್ಯಶಾಸ್ತ್ರೀ ಎಸ್‌. (ಸ೦.), ಆಡ್ಯಾರ್‌ ಲೈಬ್ರರಿ, 
ಮದ್ರಾಸ್‌ : ಸಂಪುಟ ೧, ೩೦, ೧೯೪೩, ಸಂಪುಟ ೨, ೪೩, ೧೯೪೪, ಸಂಪುಟ ೩, 
೭೮, ೧೯೫೧, ಸಂಪುಟ ೪, ೮೬, ೧೯೫೩ 

ಶಾಹಜಿ, ಪಲ್ಲಕಿಸೇವಾಪ್ರಬಂಧಂ, ಸಾಿಬಮೂರ್ತಿ, ಪಿ. (ಸಂ.. ಮದ್ರಾಸ್‌, ೧೯೫೫ 

ಶಾಹಜಿ, ರಾಗಲಕ್ಷಣಮು, (ಸ೦.), ಸೀತಾ, ಎಸ್‌, ಬೃಹದ್ದೃನಿ, ಚೆನ್ನೈ ೧೯೯೦ 


ನಿ 


ಗ್ರಂಥಯಣ ೭೯೩ 


ಶುಭಂಕರ, ಸಂಗೀತದಾಮೋದರ, ಗೌರೀನಾಥಶಾಸ್ತ್ರೀ ಮತ್ತು ಗೋವಿ೦ದಗೋಪಾಲ 
ಮುಖ್ಯೋಪಾಧ್ಯಾಯ, ಕಲ್ಕತ್ತಾ ಸಂಸ್ಕೃತ ಕಾಲೇಜ್‌ ರಿಸರ್ಚ್‌ ಸೀರೀಸ್‌ ೧೧, ಗ್ರಂಥ 
೮, ಕಲ್ಕತ್ತ, ೧೯೬೦ 

ಶೌರೀ೦ದ್ರ ಮೋಹನಠಾಕೂರ (ಸಂಗ್ರಹ), ಸ೦ಗೀತಸಾರಸಂಗ್ರಹಃ ಐ. ಸಿ. ಬಸುಕ೦ಪನಿ, 
ಕಲ್ಕತ್ತ, ಸ೦ವತ್‌ ೧೯೩೨ 

ಶ್ರೀಕಂಠ, ರಸಕೌಮುದೀ, ಜನಿ, ಎ. ಎನ್‌. (ಸಂ., ಗಾಯಕವಾಡ್‌ ಓರಿಯಂಟಲ್‌ 
ಸೀರೀಸ್‌ ೧೪೩, ಓರಿಯಂಟಲ್‌ ಇನ್ಸ್ಟಿಟ್ಯೂಟ್‌, ಬರೋಡ, ೧೯೬೩ 

ಶ್ರೀನಿವಾಸಅಯ್ಯಂಗಾರ್‌, ಕೆ. ವಿ. (ಸ೦.) ಗಾನಭಾಸ್ಕರಮು, ೧೯೧೮, ಮತ್ತು ತ್ಯಾಗರಾಜ 
ಹೃದಯ (ಮೂರು ಸಂಪುಟಗಳು), ಆದಿ ಆಂಡ್‌ ಕಂಪನಿ, ಮದ್ರಾಸ್‌, ೧೯೨೨ 

ಶ್ರೀವಿಜಯ (7) ಕವಿರಾಜಮಾರ್ಗಮ್‌, ಸೀತಾರಾಮಯ್ಯ, ಎಂ. ವಿ. (ಸ೦.), ಸಾಹಿತ್ಯ 
ಸಂಘ, ಸರ್ಕಾರದ ಆರ್ಟ್ಸ್‌ ಮತ್ತು ಸೈನ್ಸ್‌ ಕಾಲೇಜು, ಬೆಂಗಳೂರು, ೧೯೬೮ 

ಷಡಕ್ಟರ ಕವಿ, ರಾಜಶೇಖರವಿಲಾಸ. ಕರಿಬಸವಶಾಸ್ತ್ರೀ ಪ. ಆರ್‌. (ಸಂ.), ಕೋದಂಡರಾಮ 
ಬುಕ್‌ಡಿಪೋ, ಮೈಸೂರು, ೧೯೩೦ 
—, ವೃಷಭೇಂದ್ರವಿಜಯ, ಕಂ. ಟಿ. ಶ್ರೀನಿವಾಸಾಚಾರ್ಕರು (ಸ೦.) ಬೆಂಗಳೂರು 
ಕರ್ಣಾಟಕಾಕ್ಷರ ಮುದ್ರಾಶಾಲಾ, ಬೆ೦ಗಳೂರು, ೧೮೭೫ 

ಷಫಿಅಲ್‌ದೀನ್‌ ಅಬ್ದ್‌ಅಲ್‌ಮೂಮಿನ್‌, ರಿಸಾಲತ್‌ ಷರಫೀಯಾ ಫಿಲ್‌ನಿಸಬ್‌ ಅಲ್‌ 
ತಲಫೀಯಾ, ನೋಡಿ : Sources in English, ಪು. ೭೯೫ 

ಸತ್ಯನಾರಾಯಣ, ರಾ., ನಿಃಶ೦ಕಹೃದಯ, ಶಾರ್ಜ್ಣದೇವನ ಸಂಗೀತರತ್ನಾಕರಕ್ಕೆ ವ್ಯಾಖ್ಯೆ, 
ಪ್ರಸಾರಾ೦ಗ, ಮೈಸೂರು ವಿಶ್ವವಿದ್ಯಾನಿಲಯ, ೧೯೬೮ 
ವೀಣಾಲಕ್ಷಣವಿಮರ್ಶೆ, ಪರಮೇಶ್ವರನ ವೀಣಾಲಕ್ಟಣ೦ ವ್ಯಾಖ್ಯಾನ, ಶ್ರೀವರ ಲಕ್ಷ್ಮೀ 
ಅಕಾಡೆಮಿ, ಮೈಸೂರು ೧೯೭೨ 
ಕರ್ಣಾಟಕದ ಕಲೆಗಳು : ಸ೦ಗೀತ, ಕನ್ನಡಸಾಹಿತ್ಯಪರಿಷತ್ತು, ಬೆ೦ಗಳೂರು ೧೯೮೩ 
ಚತುರ್ದ೦ಡೀಪ್ರಕಾಶಿಕಾ, ಮತ್ತು ರಾಗಲಕ್ಷಣ೦, ಪ್ರಸಾರಾಂಗ, ಬೆಂಗಳೂರು ವಿಶ್ವ 
ವಿದ್ಯಾಲಯ, ಬೆಂಗಳೂರು ೧೯೭೮ 
ಪುಂಡರೀಕಮಾಲಾ: ಸದ್ರಾಗಚ೦ದ್ರೋದಯ, ರಾಗಮಾಲಾ, ರಾಗಮ೦ಜರೀ, ನರ್ತನ 
ನಿರ್ಣಯ, (ಮೂಲಗ್ರಂಥಗಳು). ವಿಮರ್ಶಾತ್ಮಕ ಪೀಠಿಕೆ, ಕರ್ನಾಟಕ ಸಂಗೀತ 
ಅನುವಾದ, ವ್ಯಾಖ್ಯಾನ, ವಿಮರ್ಶಾತ್ಮಕ ಸ೦ಪಾದನೆ, ನೃತ್ಯ ಅಕೆಡಮಿ, ಬೆ೦ಗಳೂರು 
೧೯೮೬ 
ಭಾರತೀಯ ಸಂಗೀತದಲ್ಲಿ ಪರಿಭಾಷಾ ಪ್ರಯೋಗ, ಪ್ರಸಾರಾಂಗ, ಮೈಸೂರು ವಿಶ್ವ 
ವಿದ್ಯಾನಿಲಯ, ಮೈಸೂರು, ೧೯೮೬ 
ಶ್ರೀಪಾದರಾಯ : ಒಂದು ಸ೦ಗೀತಶಾಸ್ತ್ರೀಯ ಅಧ್ಯಯನ (ಅಪ್ರಕಟಿತ) 
ಏಳೆ : ಸಂಗೀತಶಾಸ್ತ್ರೀಯ ಅಧ್ಯಯನ (ಅಪ್ರಕಟಿತ) 

ಸರ್ವಜ್ಞ ಕವಿ, ವಚನಗಳು, ಚನ್ನಪ್ಪ ಉತ್ತಂಗಿ (ಸಂ.),?, ೧೯೩೫ 

ಸಿ೦ಗಿರಾಜ, ಸಿ೦ಗಿರಾಜಪುರಾಣಮ್‌, ದೇವೀರಪ್ಪ, ಎಚ್‌. (ಸ೦), ಓರಿಯಂಟಲ್‌ ಲೈಬ್ರರಿ 


೭೯೪ ಕರ್ಣಾಟಕಸ೦ಗೀತವಾಹಿನಿ 


ಕನ್ನಡ ಗ್ರ೦ಥಮಾಲೆ ೨೭, ಮೈಸೂರು. ೧೯೫೦ 

ಸಿ೦ಗ್ರಾಚಾರ್ಲು ಸಹೋದರರು. ತಚ್ಚೂರು-, ಸ೦ಗೀತಕಲಾನಿಧಿ, ಗಾನೋಲ್ಲಾಸಿನೀ, 
ಮದ್ರಾಸ್‌, ೧೮೭೭ 
—, ಗಾನೇಂದುಶೇಖರಮು, ಗಾನೋಲ್ಲಾಸಿನೀ, ಮದ್ರಾಸ್‌, ೧೯೧೨ 
—, ಗಾಯಕಪಾರಿಜಾತಮು, ಗಾನೋಲ್ಲಾಸಿನೀ, ಮದ್ರಾಸ್‌, ೧೮೭೭ 
--, ಗಾಯಕಸಿದ್ಧಾ೦ಜನಮು, ಗಾನೋಲ್ಲಾಸಿನೀ, ಮದ್ರಾಸ್‌, ಭಾಗ ೧, ೧೮೯೦. ಭಾಗ 
೨, ೧೯೦೫ 
—, ಗಾಯಕಲೋಚನಮು, ಗಾನೋಲ್ಲಾಸಿನೀ, ಮದ್ರಾಸ್‌, ೧೯೦೨ 
—, ಸ್ವರಮ೦ಜರೀ, ಗಾನೋಲ್ಲಾಸಿನೀ, ಮದ್ರಾಸ್‌, ೧೯೩೮ ದ 

ಸಿದ್ಧನ೦ಜೇಶ, ಗುರುರಾಜಚಾರಿತ್ರ, ಭೂಸನೂರುಮಠ, ಎಸ್‌. ಎಸ್‌. (ಸ೦.), ಮುರುಘಾ 
ಮಠ, ಧಾರವಾಡ, ೧೯೫೦ 
೨. `ರಾಘವಾ೦ಂಕಚರಿತೆ, ಮುರುಘಾಮಠ, ಧಾರವಾಡ, ೧೯೫೪ 

ಸಿ೦ಹಭೂಪಾಲ, ಸ೦ಗೀತಸುಧಾನಿಧಿ, ಶಾರ್ಜ್ಣದೇವ. ಉಕ್ತಗ್ರ೦ಥಕ್ಕೆ ವ್ಯಾಖ್ಯಾನ 

ಸುಧಾಕಲಶ, ಸ೦ಗೀತೋಪನಿಷತ್‌ಸಾರೋದ್ಧಾರ, ಉಮಾಕಾಂತ ಪ್ರೇಮಾನಂದ ಶಾಹ್‌ 
(ಸ೦.), ಗಾಯಕವಾಡ್‌ ಓರಿಯಂಟಲ್‌ ಸೀರೀಸ್‌ ೧೩೩, ಓರಿಯಂಟಲ್‌ ಇನ್ಫಿ 
ಟ್ಯೂಟ್‌, ಬರೋಡ, ೧೯೬೧ 

ಸುಧಾಕಲಶ, ಸ೦ಗೀತೋಪನಿಷತ್‌ಸಾರೋದ್ಧಾರ, ಸಂ. ಅನು. ಅಲೆನ್‌ಮೈನರ್‌, 
ಕಲಾಮೂಲಶಾಸ್ತ್ರ ಮಾಲೆ ೨೩, ಇ೦ದಿರಾಗಾ೦ಧಿರಾಷ್ಟ್ರೀಯ ಕಲಾಕೇ೦ದ್ರ ನವದೆಹಲಿ, 
೧೯೯೮ 

ಸುಬ್ಬರಾಮ ದೀಕ್ಷಿತ, ಸ೦ಗೀತಸ೦ಪ್ರದಾಯ ' ಪ್ರದರ್ಶಿನೀ ಮತ್ತು ಪ್ರಥಮಾಭ್ಯಾಸ 
ಪುಸ್ತಕಮು, ಎಟ್ಟಯಾಪುರಂ, ೧೯೦೪ ಮತ್ತು ೧೯೦೫ 

? ಸೂತಸ೦ಹಿತಾ, ಜಯಚಾಮರಾಜೇಂದ್ರ ಗ್ರಂಥಮಾಲಾ, ಮೈಸೂರು 

ಸೂರದಾಸ್‌, ಭ್ರಮರಗೀತಸಾರ್‌, ರಾಮಚಂದ್ರಶುಕ್ಷ (ಸ೦.), ಕಾವ್ಯಗ್ರ೦ಥ ರತ್ನಮಾಲಾ 
೮, ಸಾಹಿತ್ಯಸೇವಾಸದನ್‌, ಕಾಶೀ, ಸ೦ವತ್‌, ೧೯೯೯ 

ಸೋಮನಾಥ. ರಾಗವಿಬೋಧ. ಸುಬ್ರಹ್ಮಣ್ಯಶಾಸ್ತ್ರೀ, ಎಸ್‌. (ಸ೦.), ಅಡ್ಯಾರ್‌ ಲೈಬ್ರರಿ 
ಸೀರೀಸ್‌ ೪೮, ಅಡ್ಯಾರ್‌ ಲೈಬ್ರರಿ, ಮದ್ರಾಸ್‌, ೧೯೪೫ 

ಸೋಮನಾಥ, ಪಾಲ್ಕುರಿಕಿ-., ಪಂಡಿತಾರಾಧ್ಯಚರಿತ್ರಮು. ನಾರಾಯಣರಾವ್‌, 
ಚಿಲಕೂರಿ--, 
--, ಆಂಧ್ರಗ್ರಂಥಮಾಲಾ, ಆಂಧ್ರಪತ್ರಿಕಾಪ್ರೆಸ್‌, ೧೯೩೯ 

ಸೋಮನಾರ್ಯ: ಅಷ್ಟಾವಧಾನ--, ಸ್ವರರಾಗಸುಧಾರಸ (ಅಪ್ರಕಟಿತ) 
—, ನಾಟ್ಯಚೂಡಾಮಣಿ (ಅಪ್ರಕಟಿತ) 

ಸೋಮರಾಜ. ಉದ್ಭಟಕಾವ್ಯಮ್‌, ಶ್ಯಾಮಾಶಾಸ್ತ್ರೀ, ಆರ್‌. (ಸ೦.), ಓರಿಯಂಟಲ್‌ 
ಲೈಬ್ರರಿ ಕನ್ನಡ ಸೀರೀಸ್‌ ೧೦, ಓಡಿಯ೦ಟಲ್‌ ರಿಸರ್ಚ್‌ ಇನ್ಸ್ಟಿಟ್ಯೂಟ್‌, ಮೈಸೂರು, 
೧೯೨೧ . ಡಾ 


ಗ್ರಂಥಯಣ ೭೯೫ 


ಸೋಮರಾಜದೇವ, ಸ೦ಗೀತರತ್ನಾವಲೀ (ಅಪ್ರಕಟಿತ) 

ಸೋಮೇಶ್ವರ 111, ಚಾಲುಕ್ಕ ಸರ್ವಜ್ಞ. ಮಾನಸೋಲ್ಲಾಸ, ಶ್ರೀಗೊಂಡೆಕರ್‌, ಜಿ. ಕೆ. 
(ಸ೦.). ಗಾಯಕವಾಡ್‌ ಓರಿಯಂಟಲ್‌ ಸೀರೀಸ್‌ ೧೩೮, ಓರಿಯಂಟಲ್‌ ಇನ್ಸ್ಟಿ 
ಟ್ಯೂಟ್‌, ಬರೋಡ, ೧೯೬೧ 

ಹಮ್ಮೀರ, ಶೃ೦ಗಾರಹಾರ (ಅಪ್ರಕಟಿತ) 

ಹರಿನಾಯಕ, ಸ೦ಗೀತಸಾರ (ಅಪ್ರಕಟಿತ) 

ಹರಿಪಾಲದೇವ, ಸ೦ಗೀತಸುಧಾಕರ, ಸತ್ಯನಾರಾಯಣ, ರಾ. (ಸ೦.) (ಅಚ್ಚಿನಲ್ಲಿ) 

ಹೃದಯನಾರಾಯಣದೇವ, ಹೃದಯಪ್ರಕಾಶ, ದತ್ತಾತ್ರೇಯಕೇಶವಜೋಶಿ (ಸ೦.) ಆರ್ಯ 
ಭೂಷಣ ಮುದ್ರಣಾಲಯ, ಪುಣೆ, ೧೯೧೮ 
—, ಹೃದಯಕೌತುಕಮ್‌, ದತ್ತಾತ್ರೇಯಕೇಶವಜೋಶಿ (ಸಂ) ಆರ್ಯಭೂಷಣ 
ಮುದ್ರಣಾಲಯ, ಪುಣೆ, ೧೯೧೮ 

ಹೇಮಚಂದ್ರ, ಛ೦ದೋನುಶಾಸನಮ್‌, ವೇಲಣಕರ, ಎಚ್‌. ಡಿ. (ಸ೦.); ಜಯದಾಮನ್‌, 
ಬೊಂಬಾಯಿ, ೧೯೪೯ 


Sources in English 

Abd-al-Qadir, Jami al alham, cit., Farmer, H. G. op. cit. 

Al Farabi, Kitab al Musiqi Kabir, cir., loc. cit 

Farmer, H. G. A History of Arabian Music 1೧ the XIII Century, London, 
1929 
—, Al Farabi’s Arabic-Latin Writings on Music, Glasgow, 1934 

Fox-Strangways, A. H., The Music of Hindusthan, Clarendon Press, 
Oxford, 1914 i 

Helmholtz, Hermann von-, On the Sensations of Tone (Eng. Tr. by Ellis, 
A.J.), Dover Publications, Inc, Newyork, 1954 

Ibrahim Adil Shah 11, Kitabi-i-Nauras, ed. Nazir Ahmad, Bharatiya Kala 
Kendra, NewDelhi, 1956 

Jones, William-, On the Musical Modes of the Hindus, Susil Gupta (India) 
Private Lid. Calcutta, (1 ed. 1793). 1962 

Land, J. P. N. Over de Toonlandders der Arabische Muziek, Transactions 
of the Dutch Academy of Sciences, Division Literature, 2nd Series, Vol 
IX 
— Recherches sur I’ historie de la Gamme Arabe, Transactions of the 
International Congress of Orientalistas, Vol. ii, Leyden, 1884 

Qutb-ud-din al Shirazi, Durrat al Taj, cit., Farmer, H. G., op. cit 


೭೯೬ ಕರ್ಣಾಟಕಸ೦ಗೀತವಾಹಜನಿ 


Nathan, J.. Music of the Hindus, from Musurgia Vocahs, extr. Tagore. 5. 
M. op. cil. 
Paterson, J. ಐ. On the Grammar or Musical 504105 of the Hindus, Asiatic 
Researches, vol, ix, cit, Tagore, S.M., op. cit. 
Sambamoorthy, P., History of Indian Music, Indian Music Publishing 
House, Madras, 1960 
Sathyanaranayana R. Suladis and Ugabhogas of Karnataka Music, Sri 
Varalakshmi Academy Publication Series, Sri Varalakshmi Academies 
of Fine Arts, Mysore, 1967 
—Music of the Madhva Monks of Karnataka, Jnana-jyoti Kalamandira. 
Bangalore, 1988 
Karnataka Music : ASynoptic Survey, Aspects of Indian Music, Sangeet 
‘Natak Akademi, New Delhi, 1987 
Narnatananirnayaof Pandankavitthala, Crit. Intrdn., Crit.edn.,tr.comm. 
IGNCA, New Delhi, Motilal Banarssidass, Kalamulashastra Series, 16, 
17, 18, 19 Vol.1-1994, Vol. 2-1996, Vol.3-1998 ” 
Chaturdandiprakashika of Venkatamakhin, -do- Kalamulashastra 
Series No 26, 2001 
Makhihridaya, Comm. on CDP, -do- No. 27. (Under Print) 
Ragalakshanam of Mudduvenkatamakhi -do- 28 (Under Print) 
Abhinava Bharatasarasangraha (ed.) of Mummadi Cikkabhupala, Sri 
Varalakshmi Academy, Mysore 1960 | 
Shafi al din Mumin al Baghdadi, Risalat al Sharafiya nisab al talafiya, cir. 
Farmer, H.G., op. cit. 
Stafford, William C. The Music of Hindustan or India extr. Tagore. S.M. 
op. cit. | 
Tagore, 5. M. Hindu Music, Chowkhamba Sanskrit studies Vol XLIX, 
Chowkhamba Sanskrit Series office, Varanasi, 1965 
Willard, Augustus N., A. Treatise on the Music of India, 1793, Asiatic 
Researches, Vol, 111, 1874, reproduced, Music of India, Susil Gupta 
(India) Private Ltd.. Calcutta, 1962 


ಗ್ರಂಥಯಣ ೭೯೭ 


ಅಪ್ರ ಕಟಿತ ಆಕರಗಳು 

ಶ್ರೀವರಲಕ್ಷ್ಮೀ ಅಕಡೆಮಿಯ ಹಸ್ತಪ್ರತಿ ಗ್ರಂಥಭಂಡಾರ, ಮೈಸೂರು 

ಕೋಹಲ--ದತ್ತಿಲ, ರಾಗಸಾಗರಮ್‌ 

ಗ೦ಧರ್ವರಾಜ, ರಾಗರತ್ನಾಕರ 

"ಜಗದೇಕಮಲ್ಲ, ಸಂಗೀತಚೂಡಾಮಣಿ 

ದೇವಣ್ಣಭಟ್ಟ, ಸ೦ಗೀತಮುಕ್ತಾವಲೀ 

ನಾನ್ಯದೇವ, ಭರತಭಾಷ್ಯ (ಸರಸ್ವತೀಹೃದಯಾಲಂಕಾರಹಾರ) 

ನಾರಾಯಣದೇವ, ಸಂಗೀತನಾರಾಯಣ 

ಪಂಡರೀಕವಿಠಲ, ನರ್ತನನಿರ್ಣಯ 

ಪಾರ್ಶ್ಪ್ರದೇವ, ಸ೦ಗೀತಸಮಯಸಾರ 

ಬೆಂಗೇರಿ ಹಸ್ತಪ್ರತಿ--ಮಾಧವಭಟ್ಟ, ಸಂಗೀತಾಮೃತಚಂದ್ರಿಕಾ 

ಮೇಮಭೂಪಾಲ--ಸಂಗೀತಚಿ೦ತಾಮಣಿ 

ವೇದ--ಸ೦ಗೀತಮಕರ೦ದ 

ಸೋಮರಾಜದೇವ--ಸ೦ಗೀತರತ್ನಾವಲೀ 

ಸೋಮನಾರ್ಕ, ಅಷ್ಟಾವಧಾನ--. ಸ್ವರರಾಗಸುಧಾರಸ (ನಾಟ್ಯಚೂಡಾಮಣಿ) 

ಹರಿಪಾಲದೇವ, ಸ೦ಗೀತಸುಧಾಕರ 


ಪ್ರಾ ಚೃವಿದ್ಯಾಸಂಶೋಧನಾಲಯ, ಮೈಸೂರು 
ಕೃಷ್ಣರಾಜವಡೆಯರ್‌, ಮುಮ್ಮಡಿ--,ಶ್ರೀತತ್ತ್ವನಿಧಿ (ಪ್ರಥಮಭಾಗವು ಪ್ರಕಟಿತ) 
ರಂಗನಾಥ, ಸ೦ಗೀತಶಾಸ್ತ್ರ ದುಗ್ತಾ ಬ್ಧಿ 


“ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ, ಮೈಸೂರು 
ಅಯತಸುಳಾದಿಗಳು 


ಸರಸ್ಪತೀಭ೦ಡಾರ, ಶ್ರೀಮನ್ಮಹಾರಾಜರವರ ಸಂಸ್ಕತಮಹಾಪಾಠ ಶಾಲಾ, 
ಮೈಸೂರು 

ಚಂದ್ರಶೇಖರ, ಭರತಸಾರಸಂಗ್ರಹ 
ಸರಸ್ವತೀಮಹಲ್‌ ಲೈಬ್ರರಿ, ತಂಜಾವೂರು 

ಮಾಧವಭಟ್ಟ, ಸಂಗೀತಾಮೃತಚಂದ್ರಿಕಾ 


ಗವರ್ನ್‌ಮೆ೦ಟ್‌ ಮ್ಯಾನ್ಯುಸ್ಕ್ರಿಷ್ಟ್‌ ಲೈಬ್ರರಿ, ಬಿಕನೀರ್‌ 
ಮದನಪಾಲ. ಆನ೦ದಸ೦ಜೀವನೀ 


೭೯೮ ಕರ್ಣಾಟಕಸ೦ಗೀತವಾಹಿನಿ 


ಉಲ್ಲೇಖ ಅಥವಾ ಉದ್ಭೃತಿ, ರಾಮಕೃಷ್ಣಕವಿ, ಎ೦ (ಸ೦.), ಭರತಕೋಶ 
(ಪೂರ್ವೋಕ್ತ) 

ಅಚ್ಯುತದೇವರಾಯ, ತಾಳಕಳಾವಾರಿಧಿ 

ಅಜ್ಞಾತ, ಸ೦ಗೀತಸಾರ (೧೭ನೆಯ ಶತ.) 

—, ಸ೦ಗೀತಸಾರ (೧೭ನೆಯ ಶತ.) 

—, ಸ೦ಗೀತಸಾರ (೧೮ನೆಯ ಶತ.) 

—, ಸ೦ಗೀತಸಾರ (ಶಿವಪಾರ್ವತೀ ಸ೦ವಾದರೂಪ) 

ಕೀಕಾರಾಜ, ಸ೦ಗೀತಸಾರೋದ್ಧಾರ 

ಭುವನಾನಂ೦ದ--ಸ೦ಗೀತಾಲೋಕ 

ಮದನಪಾಲ, ಆನ೦ದಸ೦ಜೀವನೀ 

`ಮೋಕ್ಸದೇವ, ಸ೦ಗೀತರಸಕಲಿಕಾ 

ರಘುನಾಥ, ಸ೦ಗೀತಸಾರ 

ಸೋಮರಾಜದೇವ, ಸಂಗೀತರತ್ನಾವಲೀ 

ಹಮ್ಮೀರ, ಶೃ೦ಗಾರಹಾರ 

ಹರಿನಾಯಕ. ಸ೦ಗೀತಸಾರ 


ಅಗ್ಗಳ 


ಕವಿಕಾವ್ಯ ಯಣ 


: ಚಿಕದೇವರಾಜವಿಜಯಂ 


ಅನಂತಕವಿ 
ಆಚಣ್ಣ 
ಕಮಲಭವ 
ಕರ್ಣಪಾರ್ಯ 
ಕಲ್ಯಾಣಕೀರ್ತಿ 


ಕುಮಾರವ್ಯಾಸ 

ಕೋನಯ್ಯ 

ಗಿರಿಯಮ್ಮ. 
ಹೆಳವನಕಟ್ಟೆ- 


ಗುಣವರ್ಮ 11 
ಗೋಪಕವಿ 


ಗೋವಿಂದವೈದ್ಯ : 


ಗೌರವಾಂಕ 
ಚಂದ್ರಶೇಖರ, 


ಅಷ್ಟಭಾಷಾಕವಿ : 


ಚಂದ್ರರಾಜ ' 


ಚಾಟುವಿಠಲನಾಥ : 


ಚಾಮರಸ 
ಚಾವುಂಡರಾಯ 
ಚಿಕದೇವರಾಜ 


ಚಿಕ್ಕಪದ್ದಣ್ಣಶೆಟ್ಟಿ : 


ಚೌಂಡರಸ 
ಜಗನ್ನಾಥದಾಸ 


ಜನ್ನ 


ತಿರುಮಲಾರ್ಯ 


: ಚಂದ್ರಪ್ರಭ ಪುರಾಣಂ 
: ಗೊಮ್ಮಟೇಶ್ವರ ಚಾರಿತ್ರ೦ 


: ವರ್ಧಮಾನ ಪುರಾಣಂ ದೇವಕವಿ 
: ಶಾ೦ತೀಶ್ಚರ ಪುರಾಣಂ ನಯಸೇನ 
: ನೇಮಿನಾಥಪುರಾಣಂ ನಾಗಚಂದ್ರ 
: ಅನುಪ್ರೇಕ್ಷೆ 
ಜ್ಞಾನಚಂದ್ರಾಭ್ಯುದಯ 
: ಭಾರತ ನಾಗರಾಜ 
: ಗಯಚರಿತ್ರೆ ನಾಗವರ್ಮ 
ನಿಜಗುಣ 
: ಚಂದ್ರಹಾಸನಕಥೆ ಶಿವಯೋಗಿ 
: ಬ್ರಹ್ಮಕೊರವಂಜಿ 
: ಹಾಡುಗಳು 
: ಪುಷ್ಟದಂತಪುರಾಣಂ 
: ನಂದಿಮಾಹಾತ್ಮ್ಯಂ 
ಕಂಠೀರವ K 
ನರಸರಾಜವಿಜಯಂ 
: ಮೋಳಿಗೆಯ್ಯನ ಪುರಾಣಂ  ನಿತ್ಯಾತ್ಮಕಶುಕ 
ಯೋಗಿ 
ವಿರೂಪಾಸ್ಥಾನ ವರ್ಣನ೦ ನೇಮಿಚಂದ್ರ 
: ಮದನತಿಲಕ೦ 
ಭಾಗವತ ನೇಮಿವ್ರತಿ 
: ಪ್ರಭುಲಿಂಗಲೀಲೆ ಪಂಪ 
: ಚಾವುಂಡರಾಯಪುರಾಣ೦ 
: ಗೀತಗೋಪಾಲ೦ ಪದ್ಮಣಾ೦ಕ 
ಅನಂತನಾಥ ಚಾರಿತ್ರ ಪಾರ್ಶ್ವಪಂಡಿತ 
: ಅಭಿನವದಶಕುಮಾರಚರಿತ೦ ಪೊನ್ನ 
: ಹರಿಕಥಾಮೃತಸಾರ ಬಂಧುವರ್ಮ 
: ಹಾಡುಗಳು 
: ಅನಂತನಾಥಪುರಾಣ೦ ಬಸವಕವಿ 
: ಯಶೋಧರಚರಿತೆ ಬಸವಲಿಂಗಕವಿ 


: ಅಪ್ರತಿಮ ವೀರಚರಿತ೦ 


: ಶ೦ಗಾರನಿದರ್ಶನ೦ 

: ಕುಸುಮಾವಳೀಕಾವ್ಯ೦ 
: ಧರ್ಮಾಮೃತಂ 

: ಮಲ್ಲಿನಾಥಪುರಾಣ೦ 
: ರಾಮಚಂದ್ರಚರಿತ 


ಪುರಾಣಂ 


a ಪುಣ್ಯಾಸ್ತ್ರವ 
: ಕರ್ಣಾಟಕ ಕಾದಂಬರಿ 


: ಅನುಭವಸಾರ 
: ಅರುವತ್ತು ಮೂವರ 


ತ್ರಿವಿಧಿ 


ತ ಕೈವಲ್ಯಪದ್ಧತಿ 

: ಪರಮಾನುಭವ ಬೋಧೆ 
: ಪರಮಾರ್ಥಪ್ರಕಾಶಿಕೆ 

: ವಿವೇಕಚಿ೦ತಾಮಣಿ 


: ಕನ್ನಡಭಾಗವತ 

: ಅರ್ಧನೇಮಿಪುರಾಣ೦ 

: ಲೀಲಾವತೀ ಪ್ರಬ೦ಧ೦ 
: ಸುವಿಚಾರ ಚರಿತ್ರೆ 

: ಆದಿಪುರಾಣ೦ 

: ವಿಕ್ರಮಾರ್ಜುನವಿಜಯಂ 
: ಪದ್ಮರಾಜಪುರಾಣ೦ 

: ಪಾರ್ಶ್ವನಾಥಪುರಾಣ೦ 

: ಶಾ೦ತಿಪುರಾಣ೦ 

: ಹರಿವಂಶಾಭ್ಕ್ಯುದಯ 


ಕಾವ್ಯ೦ 


: ಮಹರಂಗಲೀಲೆ 
: ಕೊಟ್ಟೂರು ಬಸವ 


ಪುರಾಣಂ 


೮೦೦ ಕರ್ಣಾಟಕಸ೦ಗೀತವಾಹಿನಿ 


ಬಾಹುಬಲಿ 
ಬೊಮ್ಮರಸ 
ಬೊಮ್ಮರಸ, 
ಚತುರ್ಮಖ- 
ಬೊಮ್ಮರಸ, 
ತೆರಕಣಾಂ೦ಬಿ- 
ಭಾಸ್ಕರ 
ಭೀಮಕವಿ 
ಮಂಗರಸ 11: 


ಮಲುಹಣ 
ಮಲ್ಲಣ, 
ಗುಬ್ಬಿಯ- 
ಮಲ್ಲಣಾರ್ಕ 
ಮಲ್ಲಿಕಾರ್ಜುನ 
ಕವಿ 
ಮಹಾಬಲ 
ಮಾದಣ್ಣ 
ರತ್ನಾಕರವರ್ಣಿ 


ರನ್ನ 


ರಾಘವಾಂಕ 


ರುದ್ರಭಟ್ಟ 
ಲಕ್ಕಣ ದಂಡೇಶ 
ಲಕ್ಷ್ಮೀಶ 
ಲಿಂಗಣ್ಣ,ಕೆಳದಿ 
ಶಗರಾಜ, 
ಅಳಿಯ- 


ವಾಲ್ಮೀಕಿ, 
ಕುಮಾರ- 
ವಿರೂಪಾಕ್ಷ 


: ನಾಗಕುಮಾರ ಚರಿತಂ 
: ಸೌಂದರಪುರಾಣ೦ 


: ರೇಪಣಸಿದ್ಧೇಶ್ಚರ ಪುರಾಣಂ 


: ಜೀವಂಧರಸಾಂಗತ್ಯ 
: ಜೀವಂಧರ ಚರಿತ್ರೆ 
: ಬಸವಪುರಾಣ೦ 


: ಜಯನೃಪಕಾವ್ಯಂ 


ಸಮ್ಯಕ್ತ್ವಕೌಮುದೀ 


: ದೇವಚರಿತ್ರೆ 


: ಗಣಭಾಷ್ಯರತ್ನಮಾಲೆ 
: ವೀರಶೈವಾಮೃತ ಪುರಾಣಂ 


: ಶಂಕರದಾಸಿಮಯ್ಯ ಪುರಾಣಂ 
: ನೇಮಿನಾಥಪುರಾಣ೦ 

: ನನ್ನಯ್ಯಗಳ ಚಾರಿತ್ರ 

: ಭರತೇಶವೈಭವಂ 

: ಹಾಡುಗಳು 

: ಅಜಿತತೀರ್ಥಂ೦ಕರ ಪುರಾಣ 


ತಿಲಕ೦ 


: ಸಾಹಸಭೀಮವಿಜಯಂ 
: ವೀರೇಶ್ವರ ಚರಿತೆ 

: ಸಿದ್ಧರಾಮಪುರಾಣ೦ 

: ಸೋಮನಾಥ ಚರಿತೆ 

: ಹರಿಶ್ಚಂದ್ರಕಾವ್ಯಂ 

: ಜಗನ್ನಾಥ ವಿಜಯಂ 

: ಶಿವತತ್ತ್ಪೃಚಿ೦ತಾಮಣಿ 
: ಜೈಮಿನೀಭಾರತಂ 

: ಕೆಳದಿನೃಪವಿಜಯ೦ 


: ಜಾವಳಿಗಳು 
: ಯಕ್ಷಗಾನ ಪ್ರಸ೦ಗಗಳು 


: ತೊರವೆರಾಮಾಯಣ 


ಪಂಡಿತ 
ಶಾಂತಿನಾಥ 
ಶಿವಶರಣರು 
(ಅಲ್ಲಮ. 
ಚೆನ್ನಬಸವ, 


: ಚೆನ್ನಬಸವಪುರಾಣ೦ 
: ಸುಕುಮಾರ ಚರಿತಂ 
: ವಚನಗಳು, ಕಾಲಜ್ಞಾನ, 


ಮಂತ್ರಗೋಪ್ಯ ಇತ್ಯಾದಿ 


ಬಸವೇಶ್ವರ, ಮಲ್ಲಿಕಾರ್ಜುನ ಪಂಡಿತಾ 
ರಾಧ್ಯ, ಮಹಾದೇವಿ, ಸಕಲೇಶ ಮಾದರಸ 


ಇತ್ಯಾದಿ) 
ಶಿಶುಮಾಯಣ 
ಷಡಕ್ಟರದೇವ 


ಸರ್ಪಭೂಷಣ 

ಶಿವಯೋಗಿ 
ಸರ್ವಜ್ಞ 
ಸಾಳ್ವ 


ಸಿಂಗರಾರ್ಯ 
ಸಿ೦ಗಿರಾಜ 
ಸಿದ್ಧನ೦ಜೇಶ 


ಸಿ೦ಂಹಭೂಪಾಲ 
ಸೋಮನಾಥ, 
ಪಾಲ್ಕುರಿಕೆ- 


ಸೋಮರಾಜ 


ಹರಿದಾಸರು 


Be 


: ಶ್ರಿಪುರದಹನ ಸಾಂಗತ್ಯ 
: ರಾಜಶೇಖರ ವಿಳಾಸ೦ 
: ಶಬರಶ೦ಕರ ವಿಳಾಸ೦ 


: ಕೈವಲ್ಯವಲ್ಲರಿ 

: ವಚನಗಳು 

: ಭಾರತ . 

: ರಸರತ್ನಾಕರ೦ 

: ಶಾರದಾವಿಳಾಸ೦ 

: ಮಿತ್ರವಿಂದಾಗೋವಿಂದ 
: ಸಿ೦ಗಿರಾಜಪುರಾಣಂ 

: ಗುರುರಾಜಚಾರಿತ್ರ 

: ರಾಘವಾ೦ಕಚಾರಿತ್ರ 

: ಲಾಸ್ಕರಂಜನ೦ 


` : ಪಂಡಿತಾರಾಧ್ಯಚರಿತ್ರಮು 
: ಬಸವಪುರಾಣಮು 
: ಅಕ್ರೂರಚರಿತ್ರೆ 


ಉದ್ಭಟಕಾವ್ಯಂ 


: ಹಾಡುಗಳು 


(ದಾಸಕೂಟ ಮತ್ತು ವ್ಯಾಸ ಕೂಟ : 
ಆದ್ಯರು, ಕನಕದಾಸ, ಜಗನ್ನಾಥದಾಸ, 
ಪುರಂದರದಾಸ, ಮಹಿಪತಿದಾಸ, 
ರಾಘವೇಂದ್ರ ತೀರ್ಥ, ವಾದಿರಾಜ. 
ವಿಜಯದಾಸ, ವೈಕು೦ಠದಾಸ, ವ್ಯಾಸರಾಜ, 
ಶ್ರೀಪಾದರಾಜ ಇತ್ಯಾದಿ) 


ಹರಿಹರ 


: ಗಿರಿಜಾಕಲ್ಯಾಣ೦ 


ರಗಳೆಗಳು. 


ಮಹಾಮಹೋಪಾಧ್ಯಾಯ ಡಾ||ರಾ. ಸತ್ಯನಾರಾಯಣರವರು 
ಭಾರತೀಯ ಸಂಗೀತ-ನೃತ್ಮ ಕ್ಷೇತ್ರಗಳಲ್ಲಿ ಪ್ರಮಾಣಭೂತ 
ರೆನಿಸಿ ಅಂತರರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿರುವ ಕನ್ನಡಿಗ 
ವಿದ್ವಾಂಸರು. ಭೌತವಿಜ್ಞಾನಗಳು, ಮಾನವಿಕ ಕಲೆಗಳು ಮತ್ತು 
ಭಾರತೀಯ ವಿದ್ಕೆಗಳ ಹತ್ತು ಹಲವು ಶಾಸ್ತ್ರಗಳಲ್ಲಿ ಬಹು. 
ಶ್ರುತರು. ಸಂಶೋಧನ ವಿಧಾನಶಾಸ್ತ್ರದಲ್ಲಿ (ರಿಸರ್ಚ್‌ ಮೆತೊ 
ಡಾಲಜಿ) ಪರಿಣತರೆ೦ಬ ಪ್ರಸಿದ್ಧಿಯನ್ನು ಗಳಿಸಿದವರು. 
ಭಾರತದ ಆರ್ಷಸಂಸ್ಕೃತಿಯ ಮೌಲ್ಯಗಳನ್ನು ಇಂದಿಗೆ ಅನ್ವ 
ಯಿಸಿಕೊಂಡು ವಿವರಿಸಲೆಂದು ಭಾರತ ಸರ್ಕಾರದ ಆದೇಶ 
ಮತ್ತು ವಿದೇಶ ರಾಷ್ಟ್ರಗಳ ಆಹ್ವಾನಗಳನ್ನು ಮನ್ನಿಸಿ ಹಲವು 
ಬಾರಿ ವಿಶ್ವಪರ್ಕಟನ ಮಾಡಿದ್ದಾರೆ, ಸಾಂಸ್ಕೃತಿಕ ನಿಯೋಗಗಳ 
ನಾಯಕರಾಗಿದ್ದಾರೆ. ಅವರ ಸಾಧನ-ಸಿದ್ದಿಗಳನ್ನು ವಿಶ್ವದ 
ಹಲವು ಪ್ರತಿಷ್ಠಿತ ವೃತ್ತಿಪರ ಕೈಪಿಡಿಗಳು ದಾಖಲಿಸಿವೆ. 


ಗುರು, ಗಾಯಕ, ವಾಗ್ಮಿ, ಸಂಶೋಧಕ, ಬಹುಭಾಷಾ 
ಕೋವಿದ, ವಾಗ್ಗೇಯಕಾರ, ಲೇಖಕ, ಗ್ರ೦ಥ ಸ೦ಪಾದನ 
ವಿಜ್ಞಾನಿ, ಬಾನುಲಿ-ದೂರದರ್ಶನ ಪ್ರಸ್ತುತಿಕ್ಸಾರ, ರಸಾಯನ 
ಶಾಸ್ತ್ರದ (ವಿಶ್ರಾಂತ) ಪ್ರಾಚಾರ್ಕರು ಇತ್ಯಾದಿ ಹಲವು ಭಂಗಿಗಳ 
ವರ್ಣರಂಜಿತ ವ್ಯಕ್ತಿತ್ವವುಳ್ಳ ಸತ್ಶನಾರಾಯಣರವರು ಸಂತ 
ಶ್ರೀ ತ್ಕಾಗರಾಜರ ಶಿಷ್ಕಪರ೦ಪರೆಗೆ ಸೇರಿದವರು. ಸ೦ಗೀತ 
ನೃತ್ಯಶಾಸ್ತ್ರಗಳನ್ನು ಕುರಿತ ನೂರಾರು ರಾಷ್ಟ್ರೀಯ ಮತ್ತು 
ಅ೦ತರರಾಷ್ಟ್ರೀಯ ಸೆಮಿನಾರ್‌ ಮತ್ತು ಸಮ್ಮೇಳನಗಳಲ್ಲಿ 
ನಿರ್ದೇಶನ, ಅಧ್ಯಕ್ಷತೆ, ಪ್ರಬ೦ಧವಾಚನ ಮುಂತಾದ ಪಾತ್ರ 
ಗಳನ್ನು ವಹಿಸಿದ್ದಾರೆ. ರಾಜ, ರಾಷ್ಟ್ರ ಮತ್ತು ವಿದೇಶಗಳಿಂದ 
ಅನೇಕ ಬಿರುದು, ಗೌರವ, ಫೆಲೋಷಿಪ್‌ ಮತ್ತು ಪ್ರಶಸ್ತಿ 
ಗಳನ್ನು ಗಳಿಸಿದ್ದಾರೆ. ಸಂಗೀತ ನೃತ್ಯಗಳಲ್ಲಿ ವಿಮರ್ಶಾತ್ಮಕ 
ಸಂಪಾದನೆ, ಅನುವಾದ, ವ್ಯಾಖ್ಯಾನ, ಸಂಶೋಧನ ಪ್ರಬಂಧ 
ಗಳು, ಸ್ವತಂತ್ರ ಗ್ರಂಥಗಳು, ಜನಪ್ರಿಯ ಲೇಖನಗಳು 
ಇತ್ಯಾದಿಗಳನ್ನು ಒಳಗೊಂಡಂತೆ ಅವರ ಬರೆಹವು ಅಚ್ಚಿನ 
೧೫,೦೦೦ ಪುಟಗಳನ್ನು ಮೀರಿದೆ. 


ಶ್ರೀಯುತರು ಶ್ರೀವಿದ್ಕಾತ೦ತ್ರದ ಕಾದಿಮಾರ್ಗದಲ್ಲಿ 
ದೀಕ್ಷಿತರು ಮತ್ತು ಅಭಿಪಿಕ್ತರು. 





